ಆದಿಕಾಂಡ 


ಭೂಲೋಕದ ಪ್ರಾರಂಭ 
ಮೊದಲನೆಯ ದಿನ - ಬೆಳಕು 
1 ಆದಿಯಲ್ಲಿ ದೇವರು ಆಕಾಶವನ್ನೂ ಭೂಮಿಯನ್ನೂ 
ಸೃಷ್ಟಿಸಿದನು. ಭೂಮಿಯು ಸಂಪೂರ್ಣ ಬರಿ 
ದಾಗಿತ್ತು ಭೂಮಿಯ ಮೇಲೆ ಏನೂ ಇರಲಿಲ್ಲ. ಸಾಗರದ 
ಮೇಲೆ ಕತ್ತಲು ಕವಿದಿತ್ತು. ದೇವರಾತ್ಮನು ನೀರಿನ ಮೇಲ್ಭ್ಬಾ 
ಗದ ಮೇಲೆ ಚಲಿಸುತ್ತಿದ್ದನು.* 3ಆಗ ದೇವರು, ""ಬೆಳಕಾ 
ಗಲಿ'' ಅನ್ನಲು ಬೆಳಕಾಯಿತು. *ದೇವರಿಗೆ ಬೆಳಕು ಒಳ್ಳೆಯ 
ದಾಗಿ ಕಂಡಿತು. ಬಳಿಕ ದೇವರು ಕತ್ತಲೆಯಿಂದ ಬೆಳಕನ್ನು 
ಬೇರ್ಪಡಿಸಿದನು. *ದೇವರು ಬೆಳಕಿಗೆ "ಹಗಲು'' ಎಂಬು 
ದಾಗಿಯೂ ಕತ್ತಲೆಗೆ ""ರಾತ್ರಿ'' ಎಂಬುದಾಗಿಯೂ 
ಹೆಸರಿಟ್ಟನು. 
ಹೀಗೆ ಸಾಯಂಕಾಲವೂ ಮುಂಜಾನೆಯೂ ಆಗಿ 
ಮೊದಲನೆಯ ದಿನವಾಯಿತು. 


ಎರಹನೆಯ ದಿನ - ಆಕಾಶ 
6ಆಮೇಲೆ ದೇವರು, ""ನೀರನ್ನು ಎರಡು ಭಾಗಗ 
ಳನ್ನಾಗಿ ವಿಂಗಡಿಸಲು ಜಲಸಮೂಹಗಳ ನಡುವೆ 
ಗುಮಟ್‌ ಉಂಟಾಗಲಿ'' ಎಂದು ಹೇಳಿದನು. 7ಹೀಗೆ 
ದೇವರು ಗುಮಟವನ್ನು ಉಂಟುಮಾಡಿ ನೀರನ್ನು ಬೇರ್ಪ 
ಡಿಸಿದನು. ನೀರಿನ ಸ್ವಲ್ಪಭಾಗವು ಗುಮಟದ ಮೇಲ್ಭಾಗ 
ದಲ್ಲಿತ್ತು; ನೀರಿನ ಮತ್ತೊಂದು ಭಾಗವು ಗುಮಟದ 
ಕೆಳಭಾಗದಲ್ಲಿತ್ತು ದೇವರು ಆ ಗುಮಟಕ್ಕೆ ""ಆಕಾಶ'' 
ಎಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಮುಂಜಾ 

ನೆಯೂ ಆಗಿ ಎರಡನೆಯ ದಿನವಾಯಿತು. 


ಮೂರನೆಯ ದಿನ - ಒಣನೆಲ ಮತ್ತು ಸಸ್ಯಗಳು 
*ಆಮೇಲೆ ದೇವರು, ""ಆಕಾಶದ ಕೆಳಗಿರುವ ನೀರು 
ಒಟ್ಟಿಗೆ ಸೇರಿಕೊಂಡು ಒಣನೆಲವು ಕಾಣಿಸಲಿ'' ಅಂದನು. 





ಚಲಿಸುತ್ತಿದ್ದನು ಪಕ್ಷಿಯು ಗೂಡಿನಲ್ಲಿರುವ ತನ್ನ ಮರಿಗಳನ್ನು ಸಂರಕ್ಷಿಸು 
ವುದಕ್ಕಾಗಿ "ಮೇಲೆ ಹಾರಾಡುವಂತೆ '' ಎಂಬ ಅರ್ಥವನ್ನು ಹೀಬ್ರೂ, 
ಭಾಷೆಯ ಪದವು ಹೊಂದಿದೆ. 


ಗುಮಟ ವಾಯುಮಂಡಲ. 


ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ "" ಭೂಮಿ'' 
ಎಂಬುದಾಗಿಯೂ ಒಟ್ಟಿಗೆ ಸೇರಿಕೊಂಡಿದ್ದ ನೀರಿಗೆ 
""ಸಮುದ್ರಗಳು'' ಎಂಬುದಾಗಿಯೂ ಹೆಸರಿಟ್ಟನು. 
ದೇವರಿಗೆ ಇವುಗಳು ಒಳ್ಳೆಯದಾಗಿ ಕಂಡವು. 

!!ಬಳಿಕ ದೇವರು, "" ಭೂಮಿಯು ಸಸ್ಯರಾಶಿಯನ್ನು 
ಬೆಳೆಸಲಿ; ಬೀಜಗಳನ್ನು ಫಲಿಸುವ ಸಸ್ಯಗಳು ಬೆಳೆಯಲಿ; 
ತನ್ನ ತನ್ನ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣುಗಳನ್ನು 
ಫಲಿಸುವ ಹಣ್ಣಿನ ಮರಗಳು ಭೂಮಿಯ ಮೇಲೆ ಬೆಳೆ 
ಯಲಿ'' ಅಂದನು. ಹಾಗೆಯೇ ಆಯಿತು. ಸಸಿಗಳು 
ಭೂಮಿಯ ಮೇಲೆ ಬೆಳೆದವು. ಅವುಗಳಲ್ಲಿ ಬೀಜ, 
ಪಲಿಸುವ ಗಿಡಗಳಿದ್ದವು. ಬೀಜವುಳ್ಳ ಹಣ್ಣುಗಳನ್ನು ಫಲಿ 
ಸುವ ಮರಗಳೂ ಇದ್ದವು. ಪ್ರತಿಯೊಂದು ಸಸಿಯು 
ತನ್ನದೇ ಆದ ರೀತಿಯ ಬೀಜವನ್ನು ಫಲಿಸಿತು. ದೇವರಿಗೆ 
ಇವುಗಳೆಲ್ಲಾ ಒಳ್ಳೆಯದಾಗಿ ಕಂಡವು. 

!3ಹೀಗೆ ಸಾಯಂಕಾಲವೂ ಮುಂಜಾನೆಯೂ ಆಗಿ 
ಮೂರನೆಯ ದಿನವಾಯಿತು. 


ನಾಲ್ಕನೆಯ ದಿನ-ಸೂರ್ಯ, ಚಂದ್ರ, ಮತ್ತು ನಕ್ಷತ್ರ, 

ಬಳಿಕ ದೇವರು, ""ಆಕಾಶದಲ್ಲಿ ಬೆಳಕುಗಳು ಉಂಟಾ 
ಗಲಿ. ಈ ಬೆಳಕುಗಳು ಹಗಲುರಾತ್ರಿಗಳನ್ನು ಬೇರ್ಪಡಿ 
ಸಲಿ. ಈ ಬೆಳಕುಗಳು ವಿಶೇಷವಾದ ಗುರುತುಗಳಾಗಿದ್ದು, 
ವಿಶೇಷವಾದ ಸಮಯಗಳನ್ನೂ* ದಿನಗಳನ್ನೂ ವರ್ಷಗ 
ಳನ್ನೂ ತೋರಿಸಲಿ. '5ಈ ಬೆಳಕುಗಳು ಆಕಾಶದಲ್ಲಿದ್ದು 
ಭೂಮಿಯ ಮೇಲೆ ಬೆಳಕನ್ನು ಪ್ರಕಾಶಿಸಲಿ'' ಅಂದನು. 
ಹಾಗೆಯೇ ಆಯಿತು. 

ಆದ್ದರಿಂದ ದೇವರು ಎರಡು ದೊಡ್ಡಬೆಳಕುಗಳನ್ನು 
ಸೃಷ್ಟಿಸಿದನು. ಹಗಲನ್ನು ಆಳುವುದಕ್ಕಾಗಿ ದೇವರು ದೊಡ್ಡ 
ಬೆಳಕನ್ನು ಸೃಷ್ಟಿಸಿದನು. ಅಂತೆಯೇ ರಾತ್ರಿಯನ್ನು ಆಳುವು 
ದಕ್ಕಾಗಿ ಅದಕ್ಕಿಂತ ಚಿಕ್ಕಬೆಳಕನ್ನು ಸೃಷ್ಟಿಸಿದನು. ದೇವರು 
ನಕ್ಪತ್ರಗಳನ್ನು ಸಹ ಸೃಷ್ಟಿಸಿದನು. !?ಭೂಮಿಯ ಮೇಲೆ 








ವಿಶೇಷ ಸಮಯಗಳು ಅಥವಾ''ವಿಶೇಷ ಕೂಟಗಳು'' ಯೆಹೂದ್ಯರ 
ಅನೇಕ ರಜಾದಿನಗಳು ಮತ್ತು ವಿಶೇಷ ಕೂಟಗಳು ಅಮಾವಾಸ್ಯೆ ಮತ್ತು 
ಪೂರ್ಣಿಮೆಗಳ ಕಾಲದಲ್ಲಿ ಆರಂಭವಾಗುತ್ತದೆ. 


ಆದಿಕಾಂಡ 1:18-2:4 


ಪ್ರಕಾಶಿಸಲೆಂದು ದೇವರು ಈ ಬೆಳಕುಗಳನ್ನು ಆಕಾಶದಲ್ಲಿ 
ರಿಸಿದನು. ಹಗಲನ್ನು ಮತ್ತು ರಾತ್ರಿಯನ್ನು ಆಳಲೆಂದು 
ದೇವರು ಈ ಬೆಳಕುಗಳನ್ನು ಆಕಾಶದಲ್ಲಿರಿಸಿದನು. ಇವು 
ಬೆಳಕನ್ನು ಕತ್ತಲೆಯಿಂದ ಬೇರ್ಪಡಿಸಿದವು. ದೇವರಿಗೆ 
ಇವುಗಳು ಒಳ್ಳೆಯದಾಗಿ ಕಂಡವು. 

ಔಹೀಗೆ ಸಾಯಂಕಾಲವೂ ಮುಂಜಾನೆಯೂ ಆಗಿ 
ನಾಲ್ಕನೆಯ ದಿನವಾಯಿತು. 


ಐದನೆಯ ದಿನ-ಮೀನುಗಳು ಮತ್ತು ಪಕ್ಷಿಗಳು 

ಬಳಿಕ ದೇವರು, "ನೀರಿನಲ್ಲಿ ಅನೇಕ ಜಲಚರಗಳು 
ತುಂಬಿಕೊಳ್ಳಲಿ. ಭೂಮಿಯ ಮೇಲೆ ಆಕಾಶದಲ್ಲಿ 
ಪಕ್ಚಿಗಳು ಹಾರಾಡಲಿ'' ಅಂದನು. ?'ಹೀಗೆ ದೇವರು 
ಸಮುದ್ರದ ಬೃಹದಾಕಾರದ ಪ್ರಾಣಿಗಳನ್ನು ಸೃಷ್ಟಿಸಿದನು. 
ಸಮುದ್ರದಲ್ಲಿ ಚಲಿಸುವ ಪ್ರತಿಯೊಂದು ಬಗೆಯ ಜೀವಿ 
ಗಳನ್ನು ಮತ್ತು ರೆಕ್ಕೆಗಳುಳ್ಳ ಪ್ರತಿಯೊಂದು ಬಗೆಯ ಪಕ್ಷಿ 
ಗಳನ್ನು ದೇವರು ಸೃಷ್ಟಿಸಿದನು. ದೇವರಿಗೆ ಇವುಗಳೆಲ್ಲ 
ಒಳ್ಳೆಯದಾಗಿ ಕಂಡವು. 

ದೇವರು ""ಪ್ರಾಣಿಗಳು ಅಸಂಖ್ಯಾತವಾಗಿ ಸಮುದ್ರ 
ಗಳನ್ನು ತುಂಬಿಕೊಳ್ಳಲಿ; ಪಕ್ಚಿಗಳು ಅಸಂಖ್ಯಾತವಾಗಿ 
ಭೂಮಿಯಲ್ಲೆಲ್ಲಾ ಹರಡಿಕೊಳ್ಳಲಿ'' 
ಆಶೀರ್ವದಿಸಿದನು. 

ಚಿಓೀಗೆ ಸಾಯಂಕಾಲವೂ ಮುಂಜಾನೆಯೂ ಆಗಿ 
ಐದನೆಯ ದಿನವಾಯಿತು. 


ಎಂದು 


ಆರನೆಯ ದಿನ - ನೆಲಪ್ರಾಣಿಗಳು ಮತ್ತು ಮನುಷ್ಯರು 

ಬಳಿಕ ದೇವರು, ""ಭೂಮಿಯು ಅನೇಕ ಬಗೆಯ 
ಪ್ರಾಣಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ. 
ಪ್ರತಿಯೊಂದು ಬಗೆಯ ದೊಡ್ಡಪ್ರಾಣಿಗಳು ಮತ್ತು 
ಹರಿದಾಡುವ ಚಿಕ್ಕಪ್ರಾಣಿಗಳು ಹುಟ್ಟಿಕೊಂಡು ಅಭಿವೃದ್ಧಿ 
ಯಾಗಲಿ'' ಅಂದನು. ಹಾಗೆಯೇ ಆಯಿತು. 

ಚಹೀಗೆ ದೇವರು ಪ್ರತಿಯೊಂದು ಬಗೆಯ ಪ್ರಾಣಿ 
ಯನ್ನು ನಿರ್ಮಿಸಿದನು. ದೇವರು ಕಾಡುಪ್ರಾಣಿಗಳನ್ನು, 
ಸಾಕುಪ್ರಾಣಿಗಳನ್ನು ಮತ್ತು ಹರಿದಾಡುವ ಎಲ್ಲಾ ಕ್ರಿಮಿಗ 
ಳನ್ನು ಸೃಷ್ಟಿಸಿದನು. ದೇವರಿಗೆ ಇವುಗಳೆಲ್ಲಾ ಒಳ್ಳೆಯದಾಗಿ 
ಕಂಡವು. 

ಬಳಿಕ ದೇವರು, ""ಈಗ ನಾವು ಮನುಷ್ಯನನ್ನು* 
ನಮ್ಮ ಹೋಲಿಕೆಗೆ ಸರಿಯಾಗಿ ನಿರ್ಮಿಸೋಣ. 








ಮನುಷ್ಯ ಹೀಬ್ರೂ ಭಾಷೆಯಲ್ಲಿ ಈ ಪದವು ""ಮಾನವ,'' ""ಜನರು,'' 
ಅಥವಾ ""ಆದಾಮ'' ಎಂಬ ಹೆಸರಿನ ಅರ್ಥವನ್ನು ನೀಡುತ್ತದೆ. ಈ ಪದವು 
""ಭೂಮಿ'' ಅಥವಾ ""ಕೆಂಪು ಮಣ್ಣು” ಎಂಬ ಅರ್ಥವನ್ನು ಕೊಡುವ 
ಪದದಂತಿದೆ. 


ಮನುಷ್ಯನು ನಮ್ಮಂತೆಯೇ ಇರಲಿ. ಮನುಷ್ಯರು ಸಮುದ್ರ, 
ದಲ್ಲಿರುವ ಎಲ್ಲಾ ಮೀನುಗಳ ಮೇಲೆ, ಆಕಾಶದಲ್ಲಿ 
ಹಾರಾಡುವ ಎಲ್ಲಾ ಪಕ್ಚಿಗಳ ಮೇಲೆ, ಮತ್ತು ಭೂಮಿಯ 
ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಗಳ ಮೇಲೆ ದೊರೆತನ 
ಮಾಡಲಿ'' ಅಂದನು. 

27ಹೀಗೆ ದೇವರು ಮಾನವನನ್ನು ತನ್ನ ಸ್ವರೂಪದಲ್ಲಿ 
ಸೃಷ್ಟಿಸಿದನು. ದೇವರು ತನ್ನ ಹೋಲಿಕೆಗೆ ಸರಿಯಾಗಿ 
ಮಾನವನನ್ನು ಸೃಷ್ಟಿಸಿದನು. ದೇವರು ಅವರನ್ನು ಗಂಡು 
ಮತ್ತು ಹೆಣ್ಣುಗಳಾಗಿ ರೂಪಿಸಿದನು. ದೇವರು ಅವರನ್ನು 
ಆಶೀರ್ವದಿಸಿದನು. ದೇವರು ಅವರಿಗೆ, ""ನೀವು ಅನೇಕ 
ಮಕ್ಕಳನ್ನು ಪಡೆದು ಭೂಮಿಯಲ್ಲೆಲ್ಲಾ ಹರಡಿಕೊಂಡು 
ಅದನ್ನು ಸ್ವಾಧೀನಪಡಿಸಿಕೊಳ್ಳಿರಿ. ಸಮುದ್ರದಲ್ಲಿರುವ 
ಮೀನುಗಳ ಮೇಲೆ, ಆಕಾಶದಲ್ಲಿರುವ ಪಕ್ಸಿಗಳ ಮೇಲೆ, 
ಮತ್ತು ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು 
ಜೀವಿಯ ಮೇಲೆ ದೊರೆತನ ಮಾಡಿರಿ'' ಅಂದನು. 

B್ಲದಲ್ಲದೆ ದೇವರು ಅವರಿಗೆ, ""ಬೀಜಫಲಿಸುವ ಎಲ್ಲಾ 
ಸಸಿಗಳನ್ನು ಮತ್ತು ಬೀಜವುಳ್ಳ ಹಣ್ಣುಗಳನ್ನು ಫಲಿಸುವ 
ಎಲ್ಲಾ ಮರಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. 
3'ಹಸಿರಾದ ಸಸ್ಯರಾಶಿಯನ್ನೆಲ್ಲಾ ಪ್ರಾಣಿಗಳ ಆಹಾರಕ್ಕಾಗಿ 
ಕೊಟ್ಟಿದ್ದೇನೆ. ಭೂಮಿಯ ಮೇಲಿರುವ ಪ್ರತಿಯೊಂದು 
ಪ್ರಾಣಿ, ಆಕಾಶದಲ್ಲಿ ಹಾರಾಡುವ ಪ್ರತಿಯೊಂದು ಪಕ್ಕಿ, 
ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು ಈ 
ಆಹಾರವನ್ನು ತಿನ್ನುವುದು'' ಅಂದನು. ಹಾಗೆಯೇ 
ಆಯಿತು. 

3! ದೇವರು ತಾನು ಸೃಷ್ಟಿಸಿದ್ದನ್ನೆಲ್ಲಾ ನೋಡಿದಾಗ, ಅವು 
ಆತನಿಗೆ ಒಳ್ಳೆಯದಾಗಿ ಕಂಡವು. 

ಹೀಗೆ ಸಾಯಂಕಾಲವೂ ಮುಂಜಾನೆಯೂ ಆಗಿ ಆರನೆ 
ದಿನವಾಯಿತು. 








ಏಳನೆಯ ದಿನ - ವಿಶ್ರಾಂತಿ 

ಹೀಗೆ ಭೂಮಿಯೂ ಆಕಾಶವೂ ಅವುಗಳಲ್ಲಿರುವ 

ಪ್ರತಿಯೊಂದೂ ಪೂರ್ಣಗೊಂಡವು. ದೇವರು ತನ್ನ 
ಸೃಷ್ಟಿಕಾರ್ಯವನ್ನು ಮುಕ್ತಾಯಗೊಳಿಸಿದನು. ಆದ್ದರಿಂದ 
ಆತನು ಏಳನೆಯ ದಿನದಲ್ಲಿ ವಿಶ್ರಾಂತಿ ತೆಗೆದುಕೊಂಡನು. 
3ದೇವರು ಏಳನೆಯ ದಿನವನ್ನು ಆಶೀರ್ವದಿಸಿ ಅದನ್ನು 
ಪವಿತ್ರ ದಿನವನ್ನಾಗಿ ಮಾಡಿದನು, ಯಾಕಂದರೆ ತನ್ನ ಎಲ್ಲಾ 
ಸೃಷ್ಟಿಕಾರ್ಯಗಳನ್ನು ಮುಗಿಸಿ ಆತನು ವಿಶ್ರಮಿಸಿ 
ಕೊಂಡದ್ದು ಆ ದಿನದಲ್ಲೇ. 


ಮಾನವನ ಪ್ರಾರಂಭ 
*ಇದು ಆಕಾಶದ ಮತ್ತು ಭೂಮಿಯ ಚರಿತ್ರೆ. ದೇವರು 
ಭೂಮಿಯನ್ನು ಮತ್ತು ಆಕಾಶವನ್ನು ಸೃಷ್ಟಿಸಿದಾಗ ನಡೆದ 


ಸಂಗತಿಗಳೇ ಈ ಚರಿತ್ರೆ. "ಆಗ ಭೂಮಿಯ ಮೇಲೆ ಯಾವ 
ಮರಗಿಡಗಳೂ ಇರಲಿಲ್ಲ. ಭೂಮಿಯ ಮೇಲೆ ಯಾವ 


ಆದಿಕಾಂಹ 2:5-24 


ಯೆಹೋವನು ಆ ಮನುಷ್ಯನಿಗೆ, “ತೋಟದಲ್ಲಿರುವ 
ಯಾವ ಮರದ ಹಣ್ಣನ್ನು ಬೇಕಾದರೂ ನೀನು ತಿನ್ನ 





ಸಸಿಯೂ ಬೆಳೆಯುತ್ತಿರಲಿಲ್ಲ; ಯಾಕಂದರೆ ಯೆಹೋ 
ವನು ಭೂಮಿಯ ಮೇಲೆ ಇನ್ನೂ ಮಳೆಯನ್ನು ಸುರಿಸಿರ 
ಲಿಲ್ಲ; ಭೂಮಿಯನ್ನು ಬೇಸಾಯ ಮಾಡಲು ಯಾವ 
ಮನುಷ್ಯನೂ ಇರಲಿಲ್ಲ. ಭೂಮಿಯಿಂದ ನೀರು* 
ಚಿಮ್ಮಿಬಂದುನೆಲವನ್ನೆಲ್ಲಾನೀರಿನಿಂದ ತೋಯಿಸುತ್ತಿತ್ತು 

ಹೀಗಿರಲು ದೇವರಾದ ಯೆಹೋವನು ನೆಲದಿಂದ 
ಮಣ್ಣನ್ನು ತೆಗೆದುಕೊಂಡು ಮನುಷ್ಯನನ್ನು ರೂಪಿಸಿ 
ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನು 
ಷ್ಯನು ಸಜೀವಿಯಾದನು. *ದೇವರಾದ ಯೆಹೋವನು 
ಪೂರ್ವ ದಿಕ್ಕಿನಲ್ಲಿ ಏದೆನ್‌ ಸೀಮೆಯಲ್ಲಿ ಒಂದು ತೋಟ 
ವನ್ನು ಮಾಡಿ ತಾನು ನಿರ್ಮಿಸಿದ ಮನುಷ್ಯನನ್ನು ಆ ತೋಟ 
ದಲ್ಲಿ ಇರಿಸಿದನು. ದೇವರಾದ ಯೆಹೋವನು ಆ ತೋಟ 
ದಲ್ಲಿ ಸುಂದರವಾದ ಪ್ರತಿಯೊಂದು ಮರವನ್ನು ಮತ್ತು 
ಊಟಕ್ಕೆ ಬೇಕಾದ ಒಳ್ಳೆಯ ಹಣ್ಣುಗಳನ್ನು ಬಿಡುವ ಪ್ರತಿ 
ಯೊಂದು ಮರವನ್ನು ಬೆಳೆಸಿದನು. ಇದಲ್ಲದೆ ತೋಟದ 
ಮಧ್ಯಭಾಗದಲ್ಲಿ ಜೀವದಾಯಕ ಮರವನ್ನು ಬೆಳೆಸಿದನು. 
ಅಲ್ಲದೆ ಒಳ್ಳೆಯದು ಮತ್ತು ಕೆಟ್ಟದರ ಬಗ್ಗೆ ಜ್ಞಾನಕೊಡುವ 
ಮರವನ್ನೂ ಬೆಳೆಸಿದನು. 

'0ಏದೆನಿನಿಂದ ಹರಿದುಬರುತ್ತಿದ್ದ ನದಿಯು ತೋಟಕ್ಕೆ 
ಬೇಕಾದ ನೀರನ್ನು ಒದಗಿಸುತ್ತಿತ್ತು ಬಳಿಕ ಅದೇ ನದಿಯು 
ಶಾಖೆಗಳಾಗಿ ಒಡೆದು ನಾಲ್ಕು ಉಪನದಿಗಳಾಯಿತು. 
!!ಮೂದಲನೆಯ ನದಿಯ ಹೆಸರು ಪೀಶೋನ್‌. ಹವೀಲ 
ದೇಶದಲ್ಲೆಲ್ಲಾ ಹರಿಯುತ್ತಿದ್ದ ನದಿ ಇದೇ. ಈ ದೇಶ 
ದಲ್ಲಿ ಒಳ್ಳೆಯ ಬಂಗಾರ ದೊರೆಯುತ್ತಿತ್ತು. ಅಲ್ಲದೆ 
ಗುಗ್ಗುಲ* ಗೋಮೇಧಿಕ ರತ್ನವೂ* ದೊರಕುತ್ತಿದ್ದವು. 
13ಎರಡನೆಯ ನದಿಯ ಹೆಸರು ಗೀಹೋನ್‌. ಇಧಿಯೋ 
ಪಿಯ* ದೇಶದಲ್ಲೆಲ್ಲಾ ಹರಿಯುತ್ತಿದ್ದ ನದಿ ಇದೇ. 
[ಮೂರನೆಯ ನದಿಯ ಹೆಸರು ಟೈಗ್ರಿಸ್‌. ದಕ್ಷಿಣ ಅಸ್ಸೀ 
ರಿಯ ದೇಶದಲ್ಲಿ ಹರಿಯುತ್ತಿದ್ದ ನದಿ ಇದೇ. ನಾಲ್ಕನೆಯ 
ನದಿಯ ಹೆಸರು ಯೂಫ್ರೇಟೀಸ್‌. 

5ದೀೇವರಾದ ಯೆಹೋವನು ಆ ಮನುಷ್ಯನನ್ನು ಕರೆದು 
ಕೊಂಡು ಹೋಗಿ ಏದೆನ್‌ ತೋಟವನ್ನು ವ್ಯವಸಾಯ 
ಮಾಡುವುದಕ್ಕಾಗಿಯೂ ಅದನ್ನು ನೋಡಿಕೊಳ್ಳುವು 
ದಕ್ಕೂ ಏದೆನ್‌ತೋಟದಲ್ಲಿರಿಸಿದನು. 16ದೇವರಾದ 





ನೀರು ಅಥವಾ "'ಇಬ್ಬನಿ.'' 
ಗುಗ್ಗುಲ ಅತ್ಯಂತ ಬೆಲೆಬಾಳುವ ಸುಗಂಧ ವಾಸನೆಯುಳ್ಳ ಗೋಂದು. 


ಗೋಮೇಧಿಕ ರತ್ನ ನೀಲಿ ಅಥವಾ ಕಂದು ಬಣ್ಣಗಳ ಅನೇಕ 
ಪದರುಗಳುಳ್ಳ ಅಮೂಲ್ಯವಾದ ಕಲ್ಲು. 

ಇಥಿಯೋಪಿಯ ಅಥವಾ ""ಕೂಷ್‌'' ಕೆಂಪು ಸಮುದ್ರದ ಬಳಿಯಿರುವ 
ಆಫ್ರಿಕಾದ ಒಂದು ದೇಶ. 


ಬಹುದು. !'ಆದರೆ ಒಳ್ಳೆಯದು ಮತ್ತು ಕೆಟ್ಟದ್ದರ ಬಗ್ಗೆ 
ಜ್ಹಾನ ಕೊಡುವ ಮರದ ಹಣ್ಣನ್ನು ಮಾತ್ರ ನೀನು ತಿನ್ನ 

ಇ ಣಜ 8 
ಕೂಡದು. ಒಂದುವೇಳೆ ಆ ಮರದ ಹಣ್ಣನ್ನು ತಿಂದರೆ 
ನೀನು ಸಾಯುವೆ!'' ಎಂದು ಆಜ್ಞಾಪಿಸಿದನು. 


ಮೊದಲನೆಯ ಸ್ತ್ರೀ 

15ಬಳಿಕ ದೇವರಾದ ಯೆಹೋವನು, ""ಮನುಷ್ಯನು 
ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲವೆಂದು ನನಗೆ 
ತೋರುತ್ತದೆ. ಅವನಿಗೆ ಸರಿಹೊಂದುವ ಸಹಕಾರಿಣಿ 
ಯನ್ನು ನಿರ್ಮಿಸುತ್ತೇನೆ'' ಎಂದುಕೊಂಡನು. 

ಔೌಡೇವರಾದ ಯೆಹೋವನು ನೆಲದ ಮಣ್ಣಿನಿಂದ 
ಭೂಮಿಯ ಮೇಲಿರುವ ಪ್ರತಿಯೊಂದು ಪಶುವನ್ನೂ 
ಆಕಾಶದಲ್ಲಿರುವ ಪ್ರತಿಯೊಂದು ಪಕ್ಟಿಯನ್ನೂ ನಿರ್ಮಿಸಿ 
ದನು. ದೇವರಾದ ಯೆಹೋವನು ಇವುಗಳನ್ನೆಲ್ಲ ಮನು 
ಷ್ಯನ ಬಳಿಗೆ ಬರಮಾಡಿದನು. ಇವುಗಳಲ್ಲಿ ಪ್ರತಿ 
ಯೊಂದಕ್ಕೂ ಮನುಷ್ಯನು ಹೆಸರಿಟ್ಟನು. ಭೂಮಿಯ 
ಮೇಲಿನ ಎಲ್ಲಾ ಪಶುಗಳಿಗೂ ಆಕಾಶದಲ್ಲಿ ಹಾರಾಡುವ 
ಎಲ್ಲಾ ಪಕ್ಚಿಗಳಿಗೂ ಮತ್ತು ಕಾಡಿನಲ್ಲಿರುವ ಎಲ್ಲಾ ಕ್ರೂರ 
ಪ್ರಾಣಿಗಳಿಗೂ ಮನುಷ್ಯನು ಹೆಸರಿಟ್ಟನು. ಮಾನವನು 
ಅನೇಕಾನೇಕ ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ನೋಡಿ 
ದನು. ಆದರೆ ಅವುಗಳಲ್ಲಿ ತನಗೆ ಸರಿಹೊಂದುವ ಸಹಕಾರಿ 
ಣಿಯನ್ನು ಅವನು ಕಾಣಲಿಲ್ಲ. 2! ಆದ್ದರಿಂದ ದೇವರಾದ 
ಯೆಹೋವನು ಮನುಷ್ಯನಿಗೆ ಗಾಢವಾದ ನಿದ್ರೆಯನ್ನು 
ಬರಮಾಡಿ ಅವನ ದೇಹದ ಪಕ್ಕೆಲುಬುಗಳಲ್ಲಿ ಒಂದನ್ನು 
ತೆಗೆದುಕೊಂಡು ಆ ಪಕ್ಕೆಲುಬಿನ ಸ್ಥಳವನ್ನು ಮಾಂಸದಿಂದ 
ಮುಚ್ಚಿದನು. 2 ಆತನು ಮನುಷ್ಯನ ಪಕ್ಕೆಲುಬಿನಿಂದ 
ಸ್ತ್ರೀಯನ್ನು ಸೃಷ್ಟಿಸಿ ಅವಳನ್ನು ಮನುಷ್ಯನ ಬಳಿಗೆ ಕರೆದು 
ಕೊಂಡು ಬಂದನು. 

23 ಆಗ ಅವನು ಆಕೆಯನ್ನು ನೋಡಿ, 








"ಈಗ ಸರಿ, ಈಕೆ ನನ್ನಂತೆಯೇ ಇದ್ದಾಳೆ. ಈಕೆಯ 
ಎಲುಬುಗಳು ನನ್ನ ಎಲುಬುಗಳಿಂದ ಬಂದಿವೆ. 
ಈಕೆಯ ದೇಹವು ನನ್ನ ದೇಹದಿಂದ ಬಂದಿದೆ. 
ಈಕೆಗೆ ನಾನು ಸ್ತ್ರೀ ಎಂದು ಹೆಸರಿಡುವೆ. ಆದುದ 
ರಿಂದ ಈಕೆ ಮನುಷ್ಯನಿಂದ ಉತ್ಪಕ್ತಿಯಾದವಳು'' 
ಎಂದನು. 

24 ಆದ್ದರಿಂದ ಪುರುಷನು ತನ್ನ ತಂದೆತಾಯಿಗಳನ್ನು 
ಬಿಟ್ಟು ತನ್ನ ಹೆಂಹತಿಯನ್ನು ಸೇರಿಕೊಳ್ಳುವನು. 
ಅವರಿಬ್ಬರೂ ಒಂದೇ ಶರೀರವಾಗುವರು. 





ಆದಿಕಾಂಡ 2:25-3:16 


ಆ ಪುರುಷನು ಮತ್ತು ಅವನ ಹೆಂಡತಿ ಬೆತ್ತಲೆ 
ಯಾಗಿದ್ದರೂ ನಾಚಿಕೊಳ್ಳಲಿಲ್ಲ. 


ಪಾಪದ ಪ್ರಾರಂಭ 
ದೇವರಾದ ಯೆಹೋವನು ಸೃಷ್ಟಿಸಿದ ಪ್ರಾಣಿಗಳ 
ಲ್ಲೆಲ್ಲಾ ಹಾವು ಅತಿ ಬುದ್ಧಿವಂತವಾದ ಮತ್ತು ಕುತಂತ್ರ, 
ವುಳ್ಳ ಜಂತುವಾಗಿತ್ತು ಹಾವು ಸ್ತ್ರೀಯನ್ನು ಮೋಸಗೊಳಿಸ 
ಬೇಕೆಂದಿತ್ತು ಹಾವು ಅವಳಿಗೆ, "ಅಮ್ಮಾ ಈ ತೋಟ 
ದಲ್ಲಿರುವ ಯಾವ ಮರದ ಹಣ್ಣನ್ನೂ ನೀವು ತಿನ್ನ 
ಕೂಡದೆಂದು ದೇವರು ನಿಮಗೆ ಹೇಳಿರುವುದು 
ನಿಜವೇ?'' ಎಂದು ಕೇಳಿತು. 
ಸ್ತ್ರೀಯು ಹಾವಿಗೆ, ""ಇಲ್ಲ! ದೇವರು ಹಾಗೆ ಹೇಳಲಿಲ್ಲ! 
ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನ 
ಬಹುದು.*ಆದರೆ ಒಂದು ಮರದ ಹಣ್ಣನ್ನು ಮಾತ್ರ ನಾವು 
ತಿನ್ನಕೂಡದು. ದೇವರು ನಮಗೆ, "ತೋಟದ ಮಧ್ಯದ 
ಲ್ಲಿರುವ ಮರದ ಹಣ್ಣನ್ನು ನೀವು ತಿನ್ನಕೂಡದು; ಆಮರ 
ವನ್ನು ಮುಟ್ಟಕೂಡದು. ಇಲ್ಲವಾದರೆ ನೀವು ಸಾಯುವಪಿರಿ' 
ಎಂದು ಹೇಳಿದ್ದಾನೆ''' ಎಂಬುದಾಗಿ ಉತ್ತರ ಕೊಟ್ಟಳು. 
“ಅದಕ್ಕೆ ಹಾವು ಸ್ತ್ರೀಗೆ, "ನೀವು ಸಾಯುವುದಿಲ್ಲ. 5ನೀವು 
ಆ ಮರದ ಹಣ್ಣನ್ನು ತಿಂದರೆ ನಿಮಗೆ ಒಳ್ಳೆಯದರ ಮತ್ತು 
ಕೆಟ್ಟದ್ದರ ಬಗ್ಗೆ ಜ್ಞಾನ ಬರುತ್ತದೆಯೆಂದು ದೇವರಿಗೆ 
ಗೊತ್ತಿದೆ. ಅಲ್ಲದೆ ನೀವು ದೇವರಿಗೆ ಸರಿಸಮಾನ 
ರಾಗುವಿರಿ'' ಎಂದು ಹೇಳಿತು. 


"ಸ್ತ್ರೀಗೆ ಆ ಮರವು ಸುಂದರವಾಗಿ ಕಂಡಿತು. ಅದರ 
ಹಣ್ಣು ಆಕೆಗೆ ತಿನ್ನಲು ಯೋಗ್ಯವಾಗಿ ಕಂಡಿತು. ಆ ಮರವು 
ತನ್ನನ್ನು ಜ್ಞಾನಿಯನ್ನಾಗಿ ಮಾಡುತ್ತದೆಯೆಂದು ಆಕೆ 
ಉತ್ಸಾಹಗೊಂಡಳು. ಆದ್ದರಿಂದ ಸ್ತ್ರೀಯು ಆ ಮರದ 
ಹಣ್ಣನ್ನು ಕಿತ್ತುಕೊಂಡು ತಿಂದಳು; ತನ್ನೊಂದಿಗಿದ್ದ ಗಂಡ 
ನಿಗೂ ಸ್ವಲ್ಪ ಹಣ್ಣನ್ನು ಕೊಟ್ಟಳು. ಅವನು ಸಹ ಅದನ್ನು 
ತಿಂದನು. 

'ಕೂಡಲೇ ಪುರುಷನಲ್ಲಿಯೂ ಸ್ತ್ರೀಯಲ್ಲಿಯೂ ಬದ 
ಲಾವಣೆಗಳಾದವು. ಅವರ ಕಣ್ಣುಗಳು ತೆರೆದವು. ಅವರಿಗೆ 
ಎಲ್ಲವೂ ವಿಚಿತ್ರವಾಗಿ ಕಂಡವು. ತಾವು ಬೆತ್ತಲೆಯಿಂದಿ 
ರುವುದನ್ನು ಕಂಡು ಅಂಜೂರದ ಎಲೆಗಳನ್ನು ಕಿತ್ತು ಒಂದ 
ಕ್ಕೊಂದು ಜೋಡಿಸಿ ಸುತ್ತಿಕೊಂಡರು. 


ಅಂದು ಸಂಜೆ ತಂಗಾಳಿ ಬೀಸುತ್ತಿರಲು ದೇವರಾದ 
ಯೆಹೋವನು ತೋಟದಲ್ಲಿ ತಿರುಗಾಡುತ್ತಿದ್ದನು. ಆತನ 
ಸಪ್ಪಳವನ್ನು ಕೇಳಿದ ಪುರುಷನು ಮತ್ತು ಅವನ ಹೆಂಡ 
ತಿಯು ತೋಟದ ಮರಗಳ ಮರೆಯಲ್ಲಿ ಅಡಗಿ 
ಕೊಂಡರು. 





ದೇವರಾದ ಯೆಹೋವನು ಪುರುಷನಿಗೆ, ""ನೀನು 
ಎಲ್ಲಿರುವೆ?'' ಎಂದು ಕೂಗಿಕೇಳಿದನು. 

ಅದಕ್ಕೆ ಪುರುಷನು, ""ನೀನು ತೋಟದಲ್ಲಿ ತಿರು 
ಗಾಡುತ್ತಿರುವ ಸಪ್ಪಳವನ್ನು ನಾನು ಕೇಳಿದೆನು. ಆದರೆ 
ನಾನು ಬೆತ್ತಲೆಯಾಗಿದ್ದರಿಂದ ಭಯದಿಂದ ಅಡಗಿ 
ಕೊಂಡೆನು'' ಎಂದು ಹೇಳಿದನು. 

!!ದೇವರು ಪುರುಷನಿಗೆ '"ನೀನು ಬೆತ್ತಲೆಯಾಗಿರುವೆ 
ಎಂದು ನಿನಗೆ ಹೇಳಿದವರು ಯಾರು? ವಿಶೇಷವಾದ ಆ 
ಮರದ ಹಣ್ಣನ್ನು ನೀನು ತಿಂದೆಯಾ? ಆ ಮರದ ಹಣ್ಣನ್ನು 
ತಿನ್ನಕೂಹದೆಂದು ನಾನು ನಿನಗೆ ಆಜ್ಞಾಪಿಸಿದ್ದೆನಲ್ಲಾ!'' 
ಎಂದು ಹೇಳಿದನು. 

ಅದಕ್ಕೆ ಪುರುಷನು, ""ನೀನು ನನಗಾಗಿ ಕೊಟ್ಟ 
ಸ್ತ್ರೀಯು ಆಮರದ ಹಣ್ಣನ್ನು ನನಗೆ ಕೊಟ್ಟಳು; ಆದ್ದರಿಂದ 
ನಾನು ತಿಂದೆ'' ಎಂದನು. 

ಆಗ ದೇವರಾದ ಯೆಹೋವನು ಸ್ತ್ರೀಗೆ, ""ನೀನು 
ಮಾಡಿದ್ದೇನು?'' ಎಂದು ಕೇಳಿದನು. 

ಅದಕ್ಕೆ ಸ್ತ್ರೀಯು, ""ಆ ಹಾವಿನ ಮೋಸಕ್ಕೆ ಒಳಗಾಗಿ 
ನಾನು ಆ ಹಣ್ಣನ್ನು ತಿಂದೆ'' ಅಂದಳು. 

“ಆಗ ದೇವರಾದ ಯೆಹೋವನು ಹಾವಿಗೆ, 





""ನೀನು ಮಾಡಿದ ಈ ಕೆಟ್ಟಕಾರ್ಯದಿಂದ ನಿನಗೂ 
ಕೇಡುಗಳಾಗುವುದು.* ಬೇರೆಲ್ಲಾ ಪ್ರಾಣಿಗಳಿ 
ಗಿಂತಲೂ ನಿನಗೆ ಹೀನಸ್ಥಿತಿ ಉಂಟಾಗುವುದು. 
ನೀನು ಹೊಟ್ಟೆ ಯಿಂದಲೇ ತೆವಳಿಕೊಂಡು ನಿನ್ನ 
ಜೀವಮಾನವೆಲ್ಲಾ ಮಣ್ಣನ್ನೇ ತಿನ್ನಬೇಕು. 

'5 ನೀನು ಮತ್ತು ಸ್ತ್ರೀಯು ಒಬ್ಬರಿಗೊಬ್ಬರು 
ವೈರಿಗಳಾಗಿರುವಂತೆ ಮಾಡುವೆನು. ನಿನ್ನ ಮಕ್ಕಳು 
ಮತ್ತು ಅವಳ ಮಕ್ಕಳು* ಒಬ್ಬರಿಗೊಬ್ಬರು ವೈರಿ 
ಗಳಾಗಿರುವರು. ನೀನು ಆಕೆಯ ಮಗನ ಪಾದ 
ವನ್ನು ಕಚ್ಚುವೆ. ಆದರೆ ಅವನು ನಿನ್ನ ತಲೆಯನ್ನು 
ಜಜ್ಜಹಾಕುವನು'' ಎಂದನು. 


16ಬಳಿಕ ದೇವರಾದ ಯೆಹೋವನು ಸ್ತ್ರೀಗೆ, 


"ನೀನು ಗರ್ಭಿಣಿಯಾಗಿರುವಾಗ ಬಹು ಸಂಕಟ 
ಪಡುವೆ. ನೀನು ಮಕ್ಕಳನ್ನು ಹೆರುವಾಗ ಬಹಳ 
ವೇದನೆಪಡುವೆ. ನೀನು ಗಂಡ ನನ್ನು ಬಹಳವಾಗಿ 
ಇಷ್ಟಪಡುವೆ; ಆದರೆ ಅವನು ನಿನ್ನನ್ನು ಆಳುವನು'' 
ಎಂದನು. 








ಕೇಹುಗಳಾಗುವುದು ಅಕ್ಷರಶಃ ""ನೀನು ಶಾಪಗ್ರಸ್ತನಾಗಿರುವೆ.'' 
ಅವಳ ಮಕ್ಕಳು ಅಕ್ಬರಶಃ ಹೀಬ್ರೂ ಭಾಷೆಯಲ್ಲಿ ""ನಿನ್ನ ಬೀಜ ಮತ್ತು 
ಅವಳ ಬೀಜ.'' 


17 ಆಮೇಲೆ ದೇವರಾದ ಯೆಹೋವನು ಪುರುಷನಿಗೆ, 


“ವಿಶೇಷವಾದ ಆ ಮರದ ಹಣ್ಣನ್ನು ತಿನ್ನಕೂಹ 
ದೆಂದು ನಾನು ನಿನಗೆ ಆಜ್ಞಾಪಿಸಿದ್ದೆ. ಆದರೆ ನೀನು 
ನಿನ್ನ ಹೆಂಡತಿಯ ಮಾತನ್ನು ಕೇಳಿ ಆ ಮರದ 
ಹಣ್ಣನ್ನು ತಿಂದೆ. ನಿನ್ನ ದೆಸೆಯಿಂದ ನಾನು ಭೂಮಿ 
ಯನ್ನು ಶಪಿಸುವೆನು. ಭೂವಿಯು ಫಲಿಸುವ 
ಆಹಾರಕ್ಕಾಗಿ ನೀನು ನಿನ್ನ ಜೀವಮಾನದ ದಿನ 
ಗಳಲ್ಲೆಲ್ಲಾ ಕಷ್ಟಪಟ್ಟು ದುಡಿಯಲೇಬೇಕು. 


18 "ಬೂಮಿಯು ನಿನಗೋಸ್ಕರ ಮುಳ್ಳುಗಿಹಗಳನ್ನೂ 
ಕಳೆಗಳನ್ನೂ ಬೆಳೆಸುವುದು. ಹೊಲದಲ್ಲಿ 
ಬೆಳೆಯುವ ಬೆಳೆಯನ್ನು ನೀನು ತಿನ್ನುವೆ. 

19 ನಿನ್ನ ಮುಖದಲ್ಲಿ ಬೆವರು ಹರಿಯುವ ತನಕ 
ನೀನು ಆಹಾರಕ್ಕಾಗಿ ಕಷ್ಟಪಟ್ಟು ದುಡಿಯುವೆ. 
ನೀನು ಸಾಯುವ ದಿನದವರೆಗೆ ಕಷ್ಟ ಪಟ್ಟು ಕೆಲಸ 
ಮಾಡುವೆ. ಆಮೇಲೆ ನೀನು ಮಣ್ಣಾಗುವೆ. ನಾನು 
ನಿನ್ನನ್ನು ನಿರ್ಮಿಸಲು ಮಣ್ಣನ್ನು ಉಪಯೋಗಿ 
ಸಿದೆ. ನೀನು ಸತ್ತಾಗ ಮತ್ತೆ ಮಣ್ಣೇ ಆಗುವೆ'' 
ಎಂದನು. 





20ಆದಾಮನು ತನ್ನ ಹೆಂಡತಿಗೆ ಹವ್ವ್‌ ಎಂದು ಹೆಸ 
ರಿಟ್ಟನು. ಆದಾಮನು ಹವ್ವ ಎಂದು ಹೆಸರಿಡಲು ಕಾರಣ 
ವೇನೆಂದರೆ ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ 
ಆಕೆಯೇ ಮೂಲತಾಯಿ. 

೨! ದೇವರಾದ ಯೆಹೋವನು ಪ್ರಾಣಿಯ ಚರ್ಮದಿಂದ 
ಉಡುಪುಗಳನ್ನು ಮಾಡಿ ಆದಾಮನಿಗೆ ಮತ್ತು ಅವನ 
ಹೆಂಹತಿಗೆ ತೊಡಿಸಿದನು. 

2 ದೇವರಾದ ಯೆಹೋವನು, ""ಮನುಷ್ಯನು ಒಳ್ಳೆಯ 
ದರ ಮತ್ತು ಕೆಟ್ಟದರ ಬಗ್ಗೆ ತಿಳಿದುಕೊಂಡು ನಮ್ಮಂತಾ 
ದನು. ಈಗ ಮನುಷ್ಯನು ಜೀವದಾಯಕ ಮರದ ಹಣ್ಣನ್ನೇ 





ಆದಿಕಾಂಹ 3:17-4:8 


ಖಡ್ಗವನ್ನು ಅಲ್ಲಿಟ್ಟನು. ಈ ಖಡ್ಗವು ಎಲ್ಲಾ ದಿಕ್ಕುಗಳತ್ತ 
ತಿರುಗುತ್ತಾ ಧಗಧಗನೆ ಪ್ರಜ್ವಲಿಸುತ್ತಾ ಜೀವದಾಯಕ 
ಮರದ ಮಾರ್ಗವನ್ನು ಕಾಯುತ್ತಿತ್ತು 


ಮೊದಲನೆಯ ಕುಟುಂಬ 
ಆದಾಮ ಮತ್ತು ಹವ್ಹಳು ಕೂಡಿದರು. ಆದ್ದರಿಂದ 
ಹವ್ವಳಿಗೆ ಒಂದು ಮಗು ಜನಿಸಿತು. ಹವ್ವಳು, 
“ಯೆಹೋವನ ಸಹಾಯದಿಂದ ಗಂಡುಮಗುವನ್ನು ಪಡೆ 
ದಿದ್ದೇನೆ'' ಎಂದು ಹೇಳಿ ಆ ಮಗುವಿಗೆ ಕಾಯಿನ* ಎಂದು 
ಹೆಸರಿಟ್ಟಳು. 
2ಆಮೇಲೆ, ಹವ್ವಳಿಗೆ ಮತ್ತೊಂದು ಮಗು ಜನಿಸಿತು. 
ಈ ಮಗುವೇ ಕಾಯಿನನ ತಮ್ಮನಾದ ಹೇಬೆಲ. 
ಹೇಬಲನು ಕುರುಬನಾದನು. ಕಾಯಿನನು ರೈತನಾದನು. 





ಮೊದಲನೆಯ ಕೊಲೆ 

ಸ್ವಲ್ಪ ಕಾಲದ ನಂತರ ಕಾಯಿನನು ದೇವರಿಗೆ ಕೃತಜ್ಞತಾ 
ಕಾಣಿಕೆಯನ್ನು ತಂದನು. ಕಾಯಿನನು ತಾನು ಹೊಲದಲ್ಲಿ 
ಬೆಳೆದ ಕೆಲವು ಆಹಾರಪದಾರ್ಥಗಳನ್ನು ತಂದನು. *ಹೇಬೆ 
ಲನು ತನ್ನ ಕುರಿ ಮಂದೆಯಿಂದ ಒಳ್ಳೆಯ ಚೊಚ್ಚಲು ಕುರಿ 
ಗಳನ್ನು ಮತ್ತು ಅವುಗಳ ಒಳ್ಳೆಯ ಕೊಬ್ಬಿದ ಭಾಗಗಳನ್ನು 
ತಂದನು. 

ಯೆಹೋವನು ಹೇಬೆಲನ ಕಾಣಿಕೆಯನ್ನು ಸ್ವೀಕರಿಸಿ 
ದನು; ನಆದರೆ ಕಾಯಿನನ ಕಾಣಿಕೆಯನ್ನು ಸ್ವೀಕರಿಸಲಿಲ್ಲ. 
ಇದರಿಂದ ಕಾಯಿನನು ದುಃಖಿತನಾದನು ಮತ್ತು ಬಹಳ 
ಕೋಪಗೊಂಡನು. "ಯೆಹೋವನು ಕಾಯಿನನಿಗೆ, "ಏಕೆ 
ಕೋಪಗೊಂಡಿರುವೆ? ನಿನ್ನ ಮುಖ ವ್ಯಸನದಿಂದಿರುವು 
ದೇಕೆ? ನೀನು ಒಳ್ಳೆಯಕಾರ್ಯಗಳನ್ನು ಮಾಡಿದರೆ ನನ್ನ 
ಜೊತೆಯಲ್ಲಿ ಅನ್ಯೋನ್ಯವಾಗಿರುವೆ. ಆಗ ನಾನು ನಿನ್ನನ್ನು 
ಸ್ವೀಕರಿಸಿಕೊಳ್ಳುವೆನು. ಆದರೆ ನೀನು ಕೆಟ್ಟಕಾರ್ಯಗ 
ಳನ್ನು ಮಾಡಿದರೆ, ಆ ಪಾಪವು ನಿನ್ನೊಂದಿಗಿರುತ್ತದೆ. ನಿನ್ನ 








ನಾದರೂ ತೆಗೆದುಕೊಂಡು ತಿಂದರೆ ಅವನು ಸದಾಕಾಲ 
ಬದುಕುವನು'' ಅಂದುಕೊಂಡನು. 

ಆದ್ದರಿಂದ ಆತನು ಆದಾಮನನ್ನು ಅವನು ಉತ್ಪತ್ತಿ 
ಗೊಂಡಿದ್ದ ನೆಲದಲ್ಲಿ ವ್ಯವಸಾಯ ಮಾಡಲು ಬಲವಂತ 
ವಾಗಿ ಏದೆನ್‌ ತೋಟದಿಂದ ಹೊರಡಿಸಿಬಿಟ್ಟನು. 

“ಅಲ್ಲದೆ ಏದೆನ್‌ ತೋಟವನ್ನು ಸಂರಕ್ಕಿಸುವುದಕ್ಕಾಗಿ 
ಆತನು ಕೆರೂಬಿದೂತರನ್ನು* ತೋಟದ ಪೂರ್ವ 
ಭಾಗದಲ್ಲಿ ಇರಿಸಿದನು. ಇದಲ್ಲದೆ ಆತನು ಬೆಂಕಿಯ 





ಹವ್ವ ಹೀಬ್ರೂ ಭಾಷೆಯಲ್ಲಿ ಈ ಪದಕ್ಕೆ ""ಜೀವ'' ಎಂಬರ್ಥವಿದೆ. 
ಕೆರೂಬಿದೂತರು ದೇವರ ವಿಶೇಷ ದೂತರು; ಒಡಂಬಡಿಕೆ ಪೆಟ್ಟಿಗೆಯ 
ಮೇಲೆ ಈ ದೂತರುಗಳ ಪ್ರತಿಮೆಗಳಿದ್ದವು. 


ಪಾಪವು ನಿನ್ನನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಇಷ್ಟ 
ಪಡುತ್ತದೆ. ಆದರೆ ನೀನು ಆ ಪಾಪವನ್ನು ನಿನ್ನ ಹಿಡಿತದ 
ಲ್ಲಿಟ್ಟುಕೊಳ್ಳಬೇಕು''* ಎಂದು ಹೇಳಿದನು. 
*ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ, ""ನಾವು 
ಹೊಲಕ್ಕೆ ಹೋಗೋಣ ಬಾ'' ಎಂದು ಹೇಳಿದನು. 





ಕಾಯಿನ ಹೀಬ್ರೂ ಭಾಷೆಯಲ್ಲಿ ಈ ಪದದ ಅರ್ಥ "'ನಿರ್ಮಿಸು'' ಅಥವಾ 
""ಪಡೆದುಕೊ.'' 
ನೀನು... ಕೊಳ್ಳಬೇಕು ಅಥವಾ ""ನೀನು ಒಳ್ಳೆಯದನ್ನು ಮಾಡದಿದ್ದರೆ 
ಪಾಪವು ಬಾಗಿಲ ಬಳಿಯಲ್ಲಿಯೇ ಹೊಂಚು ಹಾಕಿಕೊಂಡಿರುತ್ತದೆ. 
ಅದಕ್ಕೆ ನೀನು ಬೇಕಾಗಿರುವೆ. ಆದರೆ ನೀನು ಅದರ ಮೇಲೆ ದೊರೆತನ 
ಮಾಡಹಬೇಕು.'' 


ಆದಿಕಾಂಹ 4:9-26 








ಅಂತೆಯೇ ಕಾಯಿನನು ಮತ್ತು ಹೇಬೆಲನು ಹೊಲಕ್ಕೆ 
ಹೋದರು. ಅಲ್ಲಿ ಕಾಯಿನನು ತನ್ನ ತಮ್ಮನ ಮೇಲೆರಗಿ 
ಅವನನ್ನು ಕೊಂದುಹಾಕಿದನು. 

ತರುವಾಯ ಯೆಹೋವನು ಕಾಯಿನನಿಗೆ, ""ನಿನ್ನ 
ತಮ್ಮನಾದ ಹೇಬೆಲನೆಲ್ಲಿ?'' ಎಂದು ಕೇಳಿದನು. 

ಅದಕ್ಕೆ ಕಾಯಿನನು, ""ನನಗೆ ಗೊತ್ತಿಲ್ಲ. ನನ್ನ ತಮ್ಮನನ್ನು 
ಕಾಯುವುದಾಗಲೀ ನೋಡಿಕೊಳ್ಳುವುದಾಗಲೀ ನನ್ನ 
ಕೆಲಸವೇ?'' ಎಂದು ಉತ್ತರಕೊಟ್ಟನು. 

ಆದಕ್ಕೆ ಯೆಹೋವನು, '"ನೀನು ಮಾಡಿದ್ದೇನು? 
ನೀನು ನಿನ್ನ ತಮ್ಮನನ್ನೇ ಕೊಲೆ ಮಾಡಿದೆ! ಅವನ ರಕ್ತವು 
ಭೂಮಿಯಿಂದ ನನ್ನನ್ನು ಕೂಗುವ ಸ್ವರದಂತಿದೆ.!'ನೀನು 
ನಿನ್ನ ತಮ್ಮನನ್ನು ಕೊಂದುಹಾಕಿದೆ. ನಿನ್ನ ಕೈಗಳಿಂದ ಸುರಿ 
ಸಿದ ಅವನ ರಕ್ತವನ್ನು ಕುಡಿಯಲು ಭೂಮಿಯು ಬಾಯಿ 
ತೆರೆಯಿತು. ಈಗ ನೀನು ಅದರಿಂದ ಶಾಪಗ್ರಸ್ತನಾಗಿರುವೆ. 
[ಕಳೆದ ದಿನಗಳಲ್ಲಿ ನೀನು ಸಸಿಗಳನ್ನು ನೆಟ್ಟಾಗ ಸಸಿಗಳು 
ಚೆನ್ನಾಗಿ ಬೆಳೆದವು. ಆದರೆ ಈಗ ನೀನು ಸಸಿ ನೆಟ್ಟರೂ 
ಭೂಮಿ ಫಲಿಸುವುದಿಲ್ಲ. ನಿನಗೆ ಭೂಮಿಯ ಮೇಲೆ ಮನೆ 
ಇರುವುದಿಲ್ಲ. ನೀನು ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುವೆ'' 
ಎಂದು ಹೇಳಿದನು. 

ಅದಕ್ಕೆ ಕಾಯಿನನು ಯೆಹೋವನಿಗೆ, ""ಈ ಶಿಕ್ಚೆ 
ಯನ್ನು ನಾನು ಸಹಿಸಲಾರೆ! ನೀನು ನನ್ನನ್ನು ನನ್ನ ದೇಶ 
ದಿಂದ ಬಲವಂತವಾಗಿ ಹೊರಡಿಸುತ್ತಿರುವೆ. ನಿನ್ನನ್ನು 
ನೋಡುವುದಕ್ಕಾಗಲೀ ನಿನ್ನ ಸಮೀಪದಲ್ಲಿ ಇರುವುದಕ್ಕಾ 
ಗಲೀ ನನಗೆ ಸಾಧ್ಯವಿರುವುದಿಲ್ಲ! ನನಗೆ ಮನೆಯೂ ಇಲ್ಲ! 
ನಾನು ಭೂಮಿಯ ಮೇಲೆ ಸ್ಥಳದಿಂದ ಸ್ಥಳಕ್ಕೆ ಬಲವಂತ 
ವಾಗಿ ಅಲೆದಾಡಬೇಕಾಗುವುದು. ನನ್ನನ್ನು ಕಂಡವರು 
ನನ್ನನ್ನು ಕೊಲುವರು'' ಎಂದು ಹೇಳಿದನು. 

ಅದಕ್ಕೆ ಯೆಹೋವನು ಕಾಯಿನನಿಗೆ, ""ಆ ರೀತಿ ಆಗ 
ದಂತೆ ನಾನು ನೋಡಿಕೊಳ್ಳುವೆ! ಕಾಯಿನನೇ, ನಿನ್ನನ್ನು 
ಯಾವನಾದರೂ ಕೊಂದರೆ, ನಾನು ಅವನನ್ನು ಏಳರಷ್ಟು 
ಶಿಕ್ಚಿಸುವೆನು'' ಎಂದು ಹೇಳಿದನು. ಆಮೇಲೆ ಯೆಹೋ 
ವನು ಕಾಯಿನನ ಮೇಲೆ ಒಂದು ಗುರುತಿಟ್ಟನು. ಅವನನ್ನು 
ಯಾರೂ ಕೊಲ್ಲಕೂಡದೆಂದು ಆ ಗುರುತು 
ಸೂಚಿಸುತ್ತಿತ್ತು. 


ಕಾಯಿನನ ಕುಟುಂಬ 
16ಕಾಯಿನನು ಯೆಹೋವನ ಪ್ರಸನ್ನತೆಯಿಂದ ದೂರ 
ಹೊರಟುಹೋದನು. ಕಾಯಿನನು ನೋದು* ಎಂಬ 
ನಾಡಿನಲ್ಲಿ ವಾಸಿಸಿದನು. 
1?ಕಾಯಿನ ಮತ್ತು ಅವನ ಹೆಂಡತಿಗೆ ಒಂದು ಗಂಡು 
ಮಗು ಹುಟ್ಟಿತು. ಅವರು ಆ ಮಗುವಿಗೆ ಹನೋಕ ಎಂದು 








ನೋದು ಇದರರ್ಥ ""ಅಲೆಮಾರಿ.'' 


ಹೆಸರಿಟ್ಟರು. ಕಾಯಿನನು ಒಂದು ಊರನ್ನು ಕಟ್ಟಿದನು. 
ಆ ಊರಿಗೆ ಅವನು ತನ್ನ ಮಗನ ಹೆಸರನ್ನೇ ಇಟ್ಟನು. 

15ಹನೋಕನು ಈರಾದ್‌ ಎಂಬ ಮಗನನ್ನು ಪಡೆದನು. 
ಈರಾದನು ಮೆಹೂಯಾಯೇಲ ಎಂಬ ಮಗನನ್ನು ಪಡೆ 
ದನು. ಮೆಹೂಯಾಯೇಲನು ಮೆತೂಷಾಯೇಲ ಎಂಬ 
ಮಗನನ್ನು ಪಡೆದನು. ಮೆತೂಷಾಯೇಲನು ಲೆಮೆಕ 
ಎಂಬ ಮಗನನ್ನು ಪಡೆದನು. 

ಲೆಮೆಕನು ಇಬ್ಬರು ಹೆಂಗಸರನ್ನು ಮದುವೆ ಮಾಡಿ 
ಕೊಂಡನು. ಮೊದಲನೆ ಹೆಂಡತಿಯ ಹೆಸರು ಆದಾ; ಎರ 
ಡನೆ ಹೆಂಡತಿಯ ಹೆಸರು ಚಿಲ್ಲಾ ಆದಳಿಗೆ ಯಾಬಾಲ 
ಎಂಬ ಮಗನು ಹುಟ್ಟಿದನು. ಗುಡಾರಗಳಲ್ಲಿದ್ದು 
ಕೊಂಡು, ಪಶುಗಳನ್ನು ಸಾಕಿಕೊಂಡು ಜೀವನ ಮಾಡು 
ತ್ತಿದ್ದ ಜನರಿಗೆ ಯಾಬಾಲನೇ ಮೂಲ ಪಿತೃ. 2! ಆದಳಿಗೆ 
ಮತ್ತೊಬ್ಬಮಗ ಹುಟ್ಟಿದನು. ಅವನೇ ಯೂಬಾಲ. ಕಿನ್ನರಿ 
ಕೊಳಲುಗಳನ್ನು ನುಡಿಸುವ ಜನರಿಗೆ ಯೂಬಾಲನೇ 
ಮೂಲ ಪಿತೃ. 

ಜಿಲ್ಲಾಳಿಗೆ ತೂಬಲ್‌ ಕಾಯಿನ ಎಂಬ ಮಗನು 
ಹುಟ್ಟಿದನು. ಕಬ್ಬಿಣ ಮತ್ತು ತಾಮ್ರ ಗಳಿಂದ ಉಪಕರಣ 
ಮಾಡುತ್ತಿದ್ದವರಿಗೆ ತೂಬಲ್‌ ಕಾಯಿನನೇ ಮೂಲ ಪಿತೃ. 
ತೂಬಲ್‌ ಕಾಯಿನನ ತಂಗಿ ನಯಮಾ. 


2 ಆಮೆಕನು ತನ್ನ ಹೆಂಡತಿಯರಿಗೆ ಹೀಗಂದನು: 


""ಆದಾ, ಚಿಲ್ಲಾ ನನ್ನ ಮಾತನ್ನು ಕೇಳಿ! ಲೆಮೆಕನ 
ಹೆಂಡತಿಯರೇ, ನಾನು ಹೇಳುವುದನ್ನು ಕೇಳಿ. 
ಒಬ್ಬನು ನನಗೆ ಗಾಯ ಮಾಡಿದ, ಆದ್ದರಿಂದ 
ನಾನು ಅವನನ್ನು ಕೊಂದೆ, ಒಬ್ಬ ಯುವಕನು 
ನನ್ನನ್ನು ಹೊಡೆದ, ಆದ್ದರಿಂದ ನಾನು ಅವನನ್ನು 
ಕೊಂದೆ. 

ಈ ಕಾಯಿನನನ್ನು ಕೊಂದವರಿಗೆ ಏಳರಷ್ಟು ಶಿಕ್ಷೆ 
ಯಾಗುವುದು! ಆದ್ದರಿಂದ ನನ್ನನ್ನು ಕೊಂದ 
ವರಿಗೆ ಎಪ್ಪತ್ತೇಳರಷ್ಟು ಶಿಕ್ಷೆಯಾಗುವುದು!” 


ಸೇತ ಮತ್ತು ಎನೋಷ್‌ 

23 ಆದಾಮ ಮತ್ತು ಹವ್ವಳಿಗೆ ಮತ್ತೊಬ್ಬ ಮಗ ಹುಟ್ಟಿ 
ದನು. ಹವ್ವಳು, ""ದೇವರು ನನಗೆ ಮತ್ತೊಬ್ಬ ಮಗನನ್ನು 
ಕೊಟ್ಟನು. ಕಾಯಿನನು ಕೊಂದ ಹೇಬೆಲನಿಗೆ ಬದಲಾಗಿ 
ದೇವರು ನನಗೆ ಗಂಡುಮಗುವನ್ನು ಕೊಟ್ಟನು'' ಎಂದು 
ಹೇಳಿ ಆ ಮಗುವಿಗೆ ಸೇತ* ಎಂದು ಹೆಸರಿಟ್ಟಳು. 
26ಸೇತನು ಒಬ್ಬ ಮಗನನ್ನು ಪಡೆದನು. ಆ ಮಗುವಿಗೆ 
ಅವನು ಎನೋಷ್‌ ಎಂದು ಹೆಸರಿಟ್ಟನು. ಆ ಕಾಲದಲ್ಲಿ 








ಸೇತ ಹೀಬ್ರೂ ಭಾಷೆಯಲ್ಲಿ ಈ ಪದಕ್ಕೆ "'ಕೊಡು'' ಎಂಬರ್ಥವಿದೆ. 


ಜನರು ಯೆಹೋವನ ಮೇಲೆ ಭರವಸೆ 
ಲಾರಂಭಿಸಿದರು.* 


ಇಹ 


ಆದಾಮನ ಕುಟುಂಬ ಚರಿತ್ರೆ, 
ಇದು ಆದಾಮನ ಕುಟುಂಬ ಚರಿತ್ರೆ. ದೇವರು 
ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ 

ಮಾಡಿದನು. ?ದೇವರು ಅವರನ್ನು ಗಂಡಾಗಿ ಮತ್ತು 
ಹೆಣ್ಣಾಗಿ ನಿರ್ಮಿಸಿದನು. ಆತನು ಅವರನ್ನು ನಿರ್ಮಿಸಿದ 
ದಿನದಲ್ಲೇ ಅವರನ್ನು ಆಶೀರ್ವದಿಸಿ ಅವರಿಗೆ, 
""ಮನುಷ್ಯ'' ಎಂದು ಹೆಸರಿಟ್ಟನು. 

ಆದಾಮನು ನೂರಮೂವತ್ತು ವರ್ಷದವನಾದಾಗ 
ಮತ್ತೊಬ್ಬ ಮಗನನ್ನು ಪಡೆದನು. ಆಮಗನು ರೂಪದಲ್ಲಿ 
ಆದಾಮನಂತಿದ್ದನು. ಆದಾಮನು ಅವನಿಗೆ ಸೇತ ಎಂದು 
ಹೆಸರಿಟ್ಟನು. 1ಸೇತನು ಹುಟ್ಟಿದ ಮೇಲೆ ಆದಾಮನು 
ಎಂಟುನೂರು ವರ್ಷ ಜೀವಿಸಿದನು. ಆ ಕಾಲಾವಧಿಯಲ್ಲಿ 
ಅವನು ಇತರ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. 
5ಹೀಗೆ ಆದಾಮನು ಒಟ್ಟು ಒಂಭೈನೂರ ಮೂವತ್ತು ವರ್ಷ 
ಜೀವಿಸಿ ಮರಣ ಹೊಂದಿದನು. 

6ಸೇತನು ನೂರ ಐದು ವರ್ಷದವನಾದಾಗ ಎನೋಷ್‌ 
ಎಂಬ ಮಗನನ್ನು ಪಡೆದನು. 'ಎನೋಷನು ಹುಟ್ಟಿದ 
ಮೇಲೆ, ಸೇತನು ಎಂಟುನೂರ ಏಳು ವರ್ಷ ಜೀವಿಸಿದನು. 
ಆ ಕಾಲಾವಧಿಯಲ್ಲಿ ಸೇತನು ಇತರ ಗಂಡು ಮತ್ತು ಹೆಣ್ಣು 
ಮಕ್ಕಳನ್ನು ಪಡೆದನು. ಹೀಗೆ ಸೇತನು ಒಟ್ಟು ಒಂಭೈ 
ನೂರ ಹನ್ನೆರಡು ವರ್ಷ ಜೀವಿಸಿ ಮರಣ ಹೊಂದಿದನು. 

'ಎನೋಷನು ತೊಂಭತ್ತು ವರ್ಷದವನಾದಾಗ 
ಕೇನಾನ ಎಂಬ ಮಗನನ್ನು ಪಡೆದನು. 10ಕೇನಾನನು 
ಹುಟ್ಟಿದ ಮೇಲೆ ಎನೋಷನು ಎಂಟುನೂರ ಹದಿನೈದು 
ವರ್ಷ ಜೀವಿಸಿದನು. ಆ ಕಾಲಾವಧಿಯಲ್ಲಿ ಅವನು ಬೇರೆ 
ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. ''ಹೀಗೆ 
ಎನೋಷನು ಒಟ್ಟು ಒಂಭೈನೂರ ಐದು ವರ್ಷ ಜೀವಿಸಿ 
ಮರಣ ಹೊಂದಿದನು. 

12ಕೇನಾನನು ಎಪ್ಪತ್ತು ವರ್ಷದವನಾದಾಗ ಅವನು 
ಮಹಲಲೇಲ ಎಂಬ ಮಗನನ್ನು ಪಡೆದನು. ಔಮಹಲ 
ಲೇಲನು ಹುಟ್ಟಿದ ಮೇಲೆ ಕೇನಾನನು ಎಂಟುನೂರ ನಲ 
ವತ್ತು ವರ್ಷ ಜೀವಿಸಿದನು. ಆ ಕಾಲಾವಧಿಯಲ್ಲಿ ಕೇನಾ 
ನನು ಇತರ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. 
ಹೀಗೆ ಕೇನಾನನು ಒಟ್ಟು ಒಂಭೈನೂರ ಹತ್ತು ವರ್ಷ 
ಜೀವಿಸಿ ಮರಣ ಹೊಂದಿದನು. 

ಔಮಹಲಲೇಲನು ಅರವತ್ತೈದು ವರ್ಷದವನಾದಾಗ 
ಯೆರೆದ ಎಂಬ ಮಗನನ್ನು ಪಡೆದನು. ಯೆರೆದನು 











ಜನರು ... ಇಹಲಾರಂಭಿಸಿದರು ಅಕ್ಷರಶಃ ""ಜನರು ದೇವರನ್ನು 
ಯೆಹೋವ ಎಂದು ಕರೆಯಲಾರಂಭಿಸಿದರು.'' 


ಆದಿಕಾಂಹ 5:1-31 


ಹುಟ್ಟಿದ ಮೇಲೆ ಮಹಲಲೇಲನು ಎಂಟುನೂರ 
ಮೂವತ್ತು ವರ್ಷ ಜೀವಿಸಿದನು. ಆ ಕಾಲಾವಧಿಯಲ್ಲಿ 
ಅವನು ಇತರ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. 
ಹೀಗೆ ಮಹಲಲೇಲನು ಒಟ್ಟು ಎಂಟುನೂರ ತೊಂಭ 
ತೈದು ವರ್ಷ ಜೀವಿಸಿ ಮರಣ ಹೊಂದಿದನು. 

!ಯರೆದನು ನೂರಅರವತ್ತೆರಡು ವರ್ಷದವನಾದಾಗ 
ಹನೋಕ ಎಂಬ ಮಗನನ್ನು ಪಡೆದನು. ಹನೋಕನು 
ಹುಟ್ಟಿದ ಮೇಲೆ ಯೆರೆದನು ಎಂಟುನೂರು ವರ್ಷ ಜೀವಿ 
ಸಿದನು. ಆ ಕಾಲಾವಧಿಯಲ್ಲಿ ಅವನು ಇತರ ಗಂಡು ಮತ್ತು 
ಹೆಣ್ಣು ಮಕ್ಕಳನ್ನು ಪಡೆದನು. ಹೀಗೆ ಯೆರೆದನು ಒಟ್ಟು 
ಒಂಭೈನೂರ ಅರವತ್ತೆರಡು ವರ್ಷ ಜೀವಿಸಿ ಮರಣ 
ಹೊಂದಿದನು. 

2!ಹನೋಕನು ಅರವತ್ತೈದು ವರ್ಷದವನಾದಾಗ 
ಮೆತೂಷೆಲಹ ಎಂಬ ಮಗನನ್ನು ಪಡೆದನು. ಮೆತೂಷೆಲ 
ಹನು ಹುಟ್ಟಿದ ಮೇಲೆ ಹನೋಕನು ದೇವರ ಅನ್ಯೋನ್ಯತೆ 
ಯಲ್ಲಿ ಮುನ್ನೂರು ವರ್ಷ ಜೀವಿಸಿದನು. ಆ ಕಾಲಾವಧಿ 
ಯಲ್ಲಿ ಅವನು ಇತರ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು 
ಪಡೆದನು. 

2 ಓಗೆ ಹನೋಕನು ಒಟ್ಟು ಮುನ್ನೂರ ಅರವತ್ತೈದು 
ವರ್ಷ ಜೀವಿಸಿದನು. ಹನೋಕನು ದೇವರ ಅನ್ಯೋನ್ಯ 
ತೆಯಲ್ಲಿ ಜೀವಿಸುತ್ತಿದ್ದಾಗ, ದೇವರು ಅವನನ್ನು ತನ್ನ 
ಬಳಿಗೆ ಕರೆದುಕೊಂಡನು. ಅಂದಿನಿಂದ ಅವನು ಕಣ್ಮರೆ 
ಯಾದನು. 

ಬಮ್ಮೆತೂಷೆಲಹನು ನೂರಎಂಭತ್ತೇಳು ವರ್ಷದವನಾ 
ದಾಗ ಲೆಮೆಕ ಎಂಬ ಮಗನನ್ನು ಪಡೆದನು. ಆಮೆಕನು 
ಹುಟ್ಟಿದ ಮೇಲೆ ಮೆತೂಷೆಲಹನು ಏಳನೂರ ಎಂಭ 
ತ್ತೆರಡು ವರ್ಷ ಜೀವಿಸಿದನು. ಆ ಕಾಲಾವಧಿಯಲ್ಲಿ ಅವನು 
ಇತರ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. 
27ಹೀಗೆ ಮೆತೂಷೆಲಹನು ಒಟ್ಟು ಒಂಭೈನೂರ ಅರವ 
ತ್ತೊಂಭತ್ತು ವರ್ಷ ಜೀವಿಸಿ ಮರಣ ಹೊಂದಿದನು. 

28 ಪ್ರಮೆಕನು ನೂರ ಎಂಭತ್ತೆರಡು ವರ್ಷದವನಾದಾಗ 
ಒಬ್ಬ ಮಗನನ್ನುಪಡೆದನು. 23 ೮ಮಕನು, ""ನಾವು ರೈತ 
ರಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ, ಯಾಕಂದರೆ 
ದೇವರು ಭೂಮಿಯನ್ನು ಶಪಿಸಿದನು. ಆದರೆ ಈ ಮಗನು 
ನಮಗೆ ವಿಶ್ರಾಂತಿ ಕೊಡುವನು'' ಎಂದು ಹೇಳಿ ಆ ಮಗು 
ವಿಗೆ ನೋಹ* ಎಂದು ಹೆಸರಿಟ್ಟನು. 

ನೋಹನು ಹುಟ್ಟಿದ ಮೇಲೆ, ಲೆಮೆಕನು ಐನೂರ 
ತೊಂಭತ್ತೈದು ವರ್ಷ ಜೀವಿಸಿದನು. ಆ ಕಾಲದಲ್ಲಿ ಅವನು 
ಇತರ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. 
3!ಹೀಗೆ ಲೆಮೆಕನು ಒಟ್ಟು ಏಳನೂರ ಎಪ್ಪತ್ತೇಳು ವರ್ಷ 
ಜೀವಿಸಿ ಮರಣಹೊಂದಿದನು. 





ನೋಹ ಇದರರ್ಥ ""ವಿಶ್ರಾಂತಿ.'' 


ಆದಿಕಾಂಡ 5:32-6:20 8 


32ನೋಹನು ಐನೂರು ವರ್ಷದವನಾದಾಗ ಶೇಮ್‌, 
ಹಾಮ್‌, ಯೆಫೆತ್‌ ಎಂಬ ಮೂವರು ಗಂಡುಮಕ್ಕಳನ್ನು 
ಪಡೆದನು. 


ಜನರ ದುಷ್ಟತನ 
೧ ಭೂಮಿಯಲ್ಲಿ ಜನಸಂಖ್ಯೆಯು ಹೆಚ್ಚುತ್ತಲೇ ಇತ್ತು 
ಅವರಿಗೆ ಸುಂದರವಾದ ಹೆಣ್ಣುಮಕ್ಕಳು ಹುಟ್ಟಿದ್ದರು. 
24ಈ ಹುಡುಗಿಯರ ಸೌಂದರ್ಯವನ್ನು ಕಂಡ ದೇವ 
ಪುತ್ರರು ತಮಗೆ ಬೇಕಾದ ಹುಡುಗಿಯರನ್ನು ಆರಿಸಿ 
ಕೊಂಡು ಮದುವೆಯಾದರು. 

ಈ ಸ್ತ್ರೀಯರು ಮಕ್ಕಳನ್ನು ಹೆತ್ತರು. ಆ ಕಾಲದಲ್ಲಿ ಮತ್ತು 
ಆ ಕಾಲದನಂತರ ನೆಫೇಲಿಯರು* ಆ ನಾಡಿನಲ್ಲಿ ವಾಸ 
ವಾಗಿದ್ದರು. ಅವರು ಪ್ರಸಿದ್ಧವಾಗಿದ್ದರು. ಪುರಾತನ ಕಾಲ 
ದಿಂದ ವೀರರಾಗಿದ್ದರು.* 

ಬಳಿಕ ಯೆಹೋವನು, ""ಜನರು ಮಾನವರೇ ಸರಿ; ನನ್ನ 
ಆತ್ಮವು ಅವರಿಂದ ಯಾವಾಗಲೂ ತೊಂದರೆಗೆ ಗುರಿ 
ಯಾಗಕೂಡದು. ಅವರು ನೂರ ಇಪ್ಪತ್ತು ವರ್ಷ ಬದುಕು 
ವಂತೆ ಮಾಡುವೆನು'' ಅಂದುಕೊಂಡನು. 

5ಭೂಮಿಯ ಮೇಲಿರುವ ಜನರು ತುಂಬ ದುಷ್ಟ 
ರಾಗಿದ್ದು ಯಾವಾಗಲೂ ಕೆಟ್ಟವಿಷಯಗಳ ಬಗ್ಗೆ ಆಲೋ 
ಚಿಸುತ್ತಿರುವುದನ್ನು ಯೆಹೋವನು ನೋಡಿದನು. 
«ಭೂಮಿಯ ಮೇಲೆ ತಾನು ಮನುಷ್ಯರನ್ನು ಸೃಷ್ಟಿಸಿದ್ದಕ್ಕಾಗಿ 
ಯೆಹೋವನು ದುಃಖಪಟ್ಟು ತನ್ನ ಹೃದಯದಲ್ಲಿ ನೊಂದು 
ಕೊಂಡನು. 

ಆದ್ದರಿಂದ ಯೆಹೋವನು, ""ನಾನು ಸೃಷ್ಟಿಸಿದ ಜನ 
ರನ್ನೆಲ್ಲ ಭೂಮುಖದಿಂದ ನಾಶ ಮಾಡುವೆನು. ಪ್ರತಿ 
ಯೊಬ್ಬ ಮನುಷ್ಯನನ್ನೂ ಪ್ರತಿಯೊಂದು ಪ್ರಾಣಿಯನ್ನೂ 
ನೆಲದ ಮೇಲೆ ಹರಿದಾಡುವ ಪ್ರತಿಯೊಂದು ಜಂತುವನ್ನೂ 
ಆಕಾಶದಲ್ಲಿ ಹಾರಾಡುವ ಪಕ್ಚಿಗಳನ್ನೂ ನಾಶಮಾಡು 
ವೆನು. ಇವುಗಳನ್ನೆಲ್ಲಾ ಸೃಷ್ಟಿಸಿದ್ದರಿಂದ ನನಗೆ ದುಃಖ 
ವಾಯಿತು'' ಅಂದುಕೊಂಡನು. 

ಆದರೆ ಯೆಹೋವನಿಗೆ ಮೆಚ್ಚಿಕೆಯಾಗುವಂತೆ ನಡೆದು 
ಕೊಂಡ ಒಬ್ಬ ಮನುಷ್ಯನಿದ್ದನು. ಅವನೇ ನೋಹ. 








ನೆಫೇಲಿಯರು ಹೀಬ್ರೂ ಭಾಷೆಯಲ್ಲಿ ಈ ಪದದ ಅರ್ಥ “ಬಿದ್ದು 
ಹೋದ ಜನರು'' ಬಳಿಕ ನೆಫೇಲಿಮ್‌ ಕುಟುಂಬವು ಅನೇಕ ವೀರರನ್ನು 
ಒಳಗೊಂಡ ಪ್ರಸಿದ್ಧ ಕುಟುಂಬವಾಗಿತ್ತು ನೋಡಿ: ಅರಣ್ಯಕಾಂಡ 
13:32- 33. 


ಈ ಸ್ತ್ರೀಯರು ಟೂ ವೀರರಾಗಿದ್ದರು. ಅಥವಾ, ""ದೇವಪುತ್ರರು 
ಮಾನವರ ಪುತ್ರಿಯರನ್ನು ಮದುವೆಮಾಡಿಕೊಂಡ ಆ ದಿನಗಳಲ್ಲಿಯೂ 
ಅನಂತರವೂ ನೆಫೇಲಿಯರು ನಾಡಿನಲ್ಲಿ ವಾಸವಾಗಿದ್ದರು. ಈ 
ಸ್ತ್ರೀಯರೇ ಪುರಾತನ ಕಾಲದಿಂದಲೂ ಪ್ರಖ್ಯಾತರಾದ ವೀರರಿಗೆ ಜನ್ಮ 
ಕೊಟ್ಟವರು.'' 


ನೋಹ ಮತ್ತು ಮಹಾ ಜಲಪ್ರಳಯ 

ಇದು ನೋಹನ” ಚರಿತ್ರೆ. ನೋಹನು ತನ್ನ ಜೀವ 
ಮಾನವೆಲ್ಲಾ ನೀತಿವಂತನೂ ಒಳ್ಳೆಯವನೂ ಆಗಿದ್ದನು. 
ನೋಹನು ಯಾವಾಗಲೂ ದೇವರನ್ನು ಅನುಸರಿಸಿದ್ದನು. 
1ಗಸೋಹನಿಗೆ ಮೂವರು ಗಂಡುಮಕ್ಕಳಿದ್ದರು: ಶೇಮ್‌, 

1-2ದ್ದೇವರು ಭೂಮಿಯ ಕಡೆಗೆ ನೋಡಿದಾಗ ಜನ 
ರಿಂದ ಅದು ಕೆಟ್ಟುಹೋಗಿರುವುದನ್ನು ಕಂಡನು. 
ಎಲ್ಲೆಲ್ಲೂ ಹಿಂಸೆ ತುಂಬಿಕೊಂಡಿತ್ತು ಜನರು ದುಷ್ಟರಾ 
ಗಿಯೂ ಕ್ರೂರಿಗಳಾಗಿಯೂ ತಮ್ಮ ಜೀವಿತವನ್ನು ಕೆಡಿಸಿ 
ಕೊಂಡಿದ್ದರು. 

ಆದ್ದರಿಂದ ದೇವರು ನೋಹನಿಗೆ, ""ನಾನು ಎಲ್ಲಾ 
ಜನರಿಗೂ ಅಂತ್ಯವನ್ನು ಬರಮಾಹಬೇಕೆಂದಿದ್ದೇನೆ; 
ಯಾಕಂದರೆ ಅವರು ಕೋಪ, ಹಿಂಸೆಗಳಿಂದ ಭೂಮಿ 
ಯನ್ನು ತುಂಬಿಸಿದ್ದಾರೆ. ಆದಕಾರಣ ನಾನು ಎಲ್ಲಾ ಜೀವಿ 
ಗಳನ್ನು ನಾಶಮಾಡುವೆನು. [*ನಿನಗೋಸ್ಕರ ಒಂದು ನಾವೆ 
ಯನ್ನು ತುರಾಯಿಮರದಿಂದ ತಯಾರಿಸು. ಆ ನಾವೆ 
ಯಲ್ಲಿ ಕೋಣೆಗಳನ್ನು ಮಾಡು. ಇಡೀ ನಾವೆಗೆ ಒಳಭಾಗ 
ದಲ್ಲೂ ಹೊರಭಾಗದಲ್ಲೂ ರಾಳವನ್ನು ಹಚ್ಚು. 

15""ನೀನು ತಯಾರಿಸುವ ನಾವೆಯು ನಾನೂರೈವತ್ತು 
ಅಡಿ ಉದ್ದವಾಗಿಯೂ ಎಪ್ಪತ್ತೈದು ಅಡಿ ಅಗಲವಾಗಿಯೂ 
ನಲವತ್ತೈದು ಅಡಿ ಎತ್ತರವಾಗಿಯೂ ಇರಬೇಕು. 168 ಟ್ರ 
ಕಿಯ ಮೇಲ್ಭಾವಣಿಗೆ ಹದಿನೆಂಟು ಇಂಚು ಕೆಳಗಿರಲಿ. 
ನಾವೆಯ ಪಾರ್ಶ್ವದಲ್ಲಿ ಬಾಗಿಲಿರಲಿ. ನಾವೆಯಲ್ಲಿ 
ಮೇಲಂತಸ್ತು ಮಧ್ಯಂತಸ್ತು ಮತ್ತು ಕೆಳಂತಸ್ತು ಎಂಬ 
ಮೂರು ಅಂತಸ್ತುಗಳಿರಲಿ. 

!?""ನಾನು ನಿನಗೆ ಹೇಳುತ್ತಿರುವುದನ್ನು ಅರ್ಥ 
ಮಾಡಿಕೊ. ನಾನು ಭೂಮಿಯ ಮೇಲೆ ಮಹಾ ಜಲ 
ಪ್ರಳಯವನ್ನು ತರುವೆನು. ಆಕಾಶದ ಕೆಳಗಿರುವ ಎಲ್ಲಾ 
ಜೀವಿಗಳನ್ನು ನಾಶಮಾಡುವೆನು. ಭೂಮಿಯ ಮೇಲಿ 
ರುವ ಪ್ರತಿಯೊಂದೂ ಸಾಯುವುದು. '*ನಾನು ನಿನ್ನೊಂ 
ದಿಗೆ ವಿಶೇಷ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆ. ಅದೇ 
ನಂದರೆ, ನೀನು ಮತ್ತು ನಿನ್ನ ಹೆಂಹತಿ, ನಿನ್ನ ಗಂಡು 
ಮಕ್ಕಳು ಮತ್ತು ಸೊಸೆಯಂದಿರು ನಾವೆಯೊಳಗೆ ಹೋಗು 
ವಿರಿ. ೌಇದಲ್ಲದೆ, ಭೂಮಿಯ ಮೇಲೆ ಇರುವ ಪ್ರತಿ 
ಯೊಂದು ಜೀವಿಯಲ್ಲಿ ಒಂದು ಗಂಹನ್ನೂ ಒಂದು 
ಹೆಣ್ಣನ್ನೂ ನಾವೆಯೊಳಗೆ ಸೇರಿಸಿಕೋ. ನಿನ್ನೊಡನೆ ಅವು 
ಗಳನ್ನು ಜೀವದಿಂದುಳಿಸಿ ಕಾಪಾಡು. ಭೂಮಿಯ 
ಮೇಲಿರುವ ಪ್ರತಿಯೊಂದು ಬಗೆಯ ಪಕ್ಸಿಯಲ್ಲಿ ಎರಡೆ 
ರಡೂ ಪ್ರತಿಯೊಂದು ಪ್ರಾಣಿಗಳಲ್ಲಿ ಎರಡೆರಡೂ ಮತ್ತು 
ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು 





ನೋಹ ಈ ಹೆಸರಿನ ಅರ್ಥ ""ವಿಶ್ರಾಂತಿ.'' 


ಜಂತುವಿನಲ್ಲಿ ಎರಡೆರಹೂ ತಮ್ಮ ಪ್ರಾಣಗಳನ್ನು ಉಳಿಸಿ 
ಕೊಳ್ಳುವುದಕ್ಕಾಗಿ ನಿನ್ನ ಬಳಿಗೆ ಬರುತ್ತವೆ. 2! ಭೂಮಿಯ 
ಮೇಲೆ ದೊರೆಯುವ ಎಲ್ಲಾ ಬಗೆಯ ಆಹಾರವನ್ನು ನಿಮ 
ಗಾಗಿಯೂ ಮತ್ತು ಪ್ರಾಣಿಗಳಿಗಾಗಿಯೂ ನಾವೆಯಲ್ಲಿ 
ತುಂಬಿಸಿಕೋ'' ಎಂದು ಹೇಳಿದನು. 2 ದೇವರು ಆಜ್ಞಾಪಿ 
ಸಿದಂತೆಯೇ ನೋಹನು ಮಾಡಿದನು. 


ಜಲಪ್ರಳಯದ ಪ್ರಾರಂಭ 
ಆಮೇಲೆ ಯೆಹೋವನು ನೋಹನಿಗೆ, "ಈ ಕಾಲ 
ದವರಲ್ಲಿ ನೀನೊಬ್ಬನೇ ನೀತಿವಂತನಾಗಿರುವೆ. ಆದ್ದ 
ರಿಂದ ನಿನ್ನ ಕುಟುಂಬದವರೆಲ್ಲರನ್ನು ಕರೆದುಕೊಂಡು 
ನಾವೆಯೊಳಗೆ ಹೋಗು. ಎಲ್ಲಾ ಬಗೆಯ ಶುದ್ಧ ಪ್ರಾಣಿ 
ಗಳಲ್ಲಿ* ಏಳೇಳು ಜೋಡಿಗಳನ್ನು (ಏಳು ಗಂಡನ್ನು 
ಮತ್ತು ಏಳುಹೆಣ್ಣನ್ನು) ತೆಗೆದುಕೋ. ಭೂಮಿಯ 
ಮೇಲಿನ ಇತರ ಪ್ರಾಣಿಗಳಲ್ಲಿ ಒಂದೊಂದು ಜೋಡಿ 
ಯನ್ನು (ಒಂದು ಗಂಡನ್ನು ಮತ್ತು ಒಂದು ಹೆಣ್ಣನ್ನು) 
ತೆಗೆದುಕೋ. *ಎಲ್ಲಾ ಬಗೆಯ ಪಕ್ಚಿಗಳಲ್ಲಿ ಏಳೇಳು 
ಜೋಡಿಗಳನ್ನು (ಏಳು ಗಂಡನ್ನು ಮತ್ತು ಏಳು ಹೆಣ್ಣನ್ನು) 
ತೆಗೆದುಕೋ. ಉಳಿದ ಜೀವಿಗಳೆಲ್ಲ ನಾಶವಾದ ಮೇಲೆ, 
ಇವು ತಮ್ಮ ಸಂತತಿಗಳನ್ನು ಮುಂದುವರಿಸಲಿ. “ಏಳು ದಿನ 
ಗಳ ನಂತರ ನಾನು ದೊಡ್ಡ ಮಳೆಯನ್ನು ಭೂಮಿಯ 
ಮೇಲೆ ಸುರಿಸುವೆನು. ಈ ಮಳೆಯು ನಲವತ್ತು ಹಗಲು, 
ನಲವತ್ತು ರಾತ್ರಿ ಸುರಿಯುವುದು. ನಾನು ನಿರ್ಮಿಸಿದ ಪ್ರತಿ 
ಯೊಂದು ಜೀವಿಯನ್ನೂ ನಾನು ಭೂಮಿಯ ಮೇಲಿಂದ 
ಅಳಿಸಿಬಿಡುವೆನು'' ಎಂದು ಹೇಳಿದನು. "ಯೆಹೋವನು 

ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿದನು. 

"ಮಳೆಯು ಆರಂಭವಾದಾಗ ನೋಹನ ವಯಸ್ಸು 
ಆರುನೂರು ವರ್ಷ.?ಜಲಪ್ರಳಯದಿಂದ ತಪ್ಪಿಸಿಕೊಳ್ಳಲು 
ನೋಹನು ತನ್ನ ಹೆಂಡತಿ, ತನ್ನ ಗಂಡು ಮಕ್ಕಳು ಮತ್ತು 
ಸೊಸೆಯರೊಂದಿಗೆ ನಾವೆಯೊಳಗೆ ಹೋದನು. ಎಲ್ಲಾ 
ಶುದ್ಧಪ್ರಾಣಿಗಳು, ಭೂಮಿಯ ಮೇಲಿರುವ ಇತರ ಎಲ್ಲಾ 
ಪ್ರಾಣಿಗಳು, ಪಕ್ಚಿಗಳು ಮತ್ತು ಭೂಮಿಯ ಮೇಲೆ ಹರಿ 
ದಾಡುವ ಪ್ರತಿಯೊಂದೂ ?ನೋಹನೊಂದಿಗೆ ನಾವೆ 
ಯೊಳಗೆ ಹೋದವು. ದೇವರ ಆಜ್ಞೆಯಂತೆ ಈ ಪ್ರಾಣಿಗಳು 
ಜೋಡಿಜೋಡಿಯಾಗಿ ನಾವೆಯೊಳಗೆ ಹೋದವು. 
ಳು ದಿನಗಳನಂತರ ಜಲಪ್ರಳಯ ಪ್ರಾರಂಭವಾ 
ಯಿತು. ಭೂಮಿಯ ಮೇಲೆ ಮಳೆ ಸುರಿಯ ತೊಡಗಿತು. 

!!-13ಎರಹನೆ ತಿಂಗಳಿನ ಹದಿನೇಳನೆಯ ದಿನದಂದು 
ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದು 
ಭೂಮಿಯೊಳಗಿಂದ ನೀರು ಮೇಲೇರತೊಡಗಿತು; 





ಶುದ್ಧ ಪ್ರಾಣಿಗಳು ಯಜ್ಞಕ್ಕೆ ಯೋಗ್ಯವಾದದ್ದೆಂದು ದೇವರಿಂದ ಪರಿಗ 
ಣಿಸಲ್ಪಚ್ಛ ಪಕ್ಷಿಗಳು ಮತ್ತು ಪಶುಗಳು. 


ಆದಿಕಾಂಹ 6:21-7:24 


ಭೂಮಿಯ ಮೇಲೆ ಭಾರಿಮಳೆ ಸುರಿಯತೊಡಗಿತು. 
ಆಕಾಶದ ಕಿಟಕಿ ತೆರೆದಿದೆಯೋ ಎಂಬಂತೆ ನಲವತ್ತು 
ಹಗಲು, ನಲವತ್ತು ರಾತ್ರಿ ಮಳೆ ಸುರಿಯಿತು. ಆ ದಿನ 
ದಂದು ನೋಹ ಮತ್ತು ಅವನ ಹೆಂಡತಿ, ಅವನ ಗಂಡು 
ಮಕ್ಕಳಾದ ಶೇಮ್‌, ಹಾಮ್‌, ಯೆಫೆತ್‌ ಮತ್ತು ಅವನ 
ಸೊಸೆಯಂದಿರು ನಾವೆಯೊಳಗೆ ಹೋದರು. ಆಗ 
ನೋಹನು ಆರುನೂರು ವರ್ಷದ ವೃದ್ಧನಾಗಿದ್ದನು. 
ಅವರು ನಾವೆಯೊಳಗೆ ಇದ್ದರು ಮತ್ತು ಭೂಮಿಯ 
ಮೇಲಿರುವ ಪ್ರತಿಯೊಂದು ಬಗೆಯ ಪ್ರಾಣಿಗಳು ನಾವೆ 
ಯೊಳಗೆ ಇದ್ದವು. ಪ್ರತಿಯೊಂದು ಬಗೆಯ ಪಶು, 
ಭೂಮಿಯ ಮೇಲೆ ಹರಿದಾಹುವ ಪ್ರತಿಯೊಂದು ಬಗೆಯ 
ಕ್ರಿಮಿ ಮತ್ತು ಪ್ರತಿಯೊಂದು ಬಗೆಯ ಪಕ್ಷಿ ನಾವೆಯೊಳಗೆ 
ಇದ್ದವು. "ಈ ಪ್ರಾಣಿಗಳೆಲ್ಲ ನೋಹನೊಂದಿಗೆ ನಾವೆ 
ಯೊಳಗೆ ಹೋದವು. ಉಸಿರಾಹುವ ಪ್ರತಿಯೊಂದು 
ಬಗೆಯ ಪ್ರಾಣಿಗಳು ಎರಡೆರಡಾಗಿ ಬಂದವು. ದೇವರ 
ಆಜ್ಞೆಯಂತೆ ಈ ಪ್ರಾಣಿಗಳೆಲ್ಲಾ ನಾವಯೊಳಗೆ ಪ್ರವೇಶಿ 
ಸಿದವು. ಆಗ ಯೆಹೋವನು ನಾವೆಯ ಬಾಗಿಲನ್ನು 
ಮುಚ್ಚಿದನು. 

| ಭೂಮಿಯ ಮೇಲೆ ಜಲಪ್ರಳಯವು ನಲವತ್ತು ದಿನ 
ಗಳವರೆಗೆ ಇತ್ತು. ನೀರು ಮೇಲೇರುತ್ತಾ ನಾವೆಯನ್ನು 
ಎತ್ತಲು ಅದು ನೀರಿನ ಮೇಲೆ ತೇಲತೊಡಗಿತು. ನೀರು 
ಇನ್ನೂ ಮೇಲೇರತೊಡಗಿದ್ದರಿಂದ ನಾವೆಯೂ ಭೂಮಿ 
ಯಿಂದ ಬಹು ಮೇಲೆ ಚಲಿಸತೊಡಗಿತು. ನೀರು ಬಹಳ 
ವಾಗಿ ಹೆಚ್ಚಿದ್ದರಿಂದ, ಎತ್ತರವಾದ ಬೆಟ್ಟಗಳು ಸಹ ನೀರಿ 
ನಿಂದ ಮುಚ್ಚಿಕೊಂಡವು. 

ಬೆಟ್ಟಗಳ ಮೇಲೂ ನೀರು ಹೆಚ್ಚತೊಡಗಿತು. ಅತೀ 
ಎತ್ತರವಾದ ಬೆಟ್ಟಕ್ಕಿಂತಲೂ ಇಪ್ಪತ್ತು ಅಡಿ ಹೆಚ್ಚಾಗಿ ನೀರು 
ಆವರಿಸಿಕೊಂಡಿತು. 

ಬೂಮಿಯ ಮೇಲಿದ್ದ ಪ್ರತಿಯೊಂದು ಜೀವಿಯು 
ಸತ್ತುಹೋಯಿತು. ಎಲ್ಲಾ ಪುರುಷರು ಮತ್ತು ಸ್ತ್ರೀಯರು 
ಸತ್ತುಹೋದರು. ಎಲ್ಲಾ ಪಕ್ಚಿಗಳು, ಪಶುಗಳು, 
ಪ್ರಾಣಿಗಳು ಮತ್ತು ಪ್ರತಿಯೊಂದು ಬಗೆಯ ಕ್ರಿಮಿಗಳು 
ಸತ್ತುಹೋದವು. 

ಹೀಗೆ ದೇವರು ಭೂಮಿಯ ಮೇಲಿದ್ದ ಪ್ರತಿ 
ಯೊಂದು ಜೀವಿಯನ್ನು ನಾಶಗೊಳಿಸಿದನು. ಪ್ರತಿಯೊಬ್ಬ 
ಮನುಷ್ಯನು ನಾಶವಾದನು; ಪ್ರತಿಯೊಂದು ಪ್ರಾಣಿಯು, 
ಹರಿದಾಡುವ ಪ್ರತಿಯೊಂದು ಕ್ರಿಮಿಯು ಮತ್ತು ಪ್ರತಿ 
ಯೊಂದು ಪಕ್ಷಿಯು ನಾಶವಾದವು. ಉಳಿದುಕೊಂಡವ 
ರೆಂದರೆ, ನೋಹ ಮತ್ತು ಅವನ ಕುಟುಂಬದವರು 
ಹಾಗೂ ಅವನೊಡನೆ ನಾವೆಯೊಳಗಿದ್ದ ಜೀವಿಗಳು. 
ನೂರೈವತ್ತು ದಿನಗಳವರೆಗೆ ನೀರು ಭೂಮಿಯನ್ನು 
ಆವರಿಸಿಕೊಂಡಿತ್ತು. 


ಆದಿಕಾಂಡ 8:1-9:4 


ಜಲಪ್ರಳಯದ ಮುಕ್ತಾಯ 
ಆದರೆ ದೇವರು ನೋಹನನ್ನು ಮರೆಯಲಿಲ್ಲ. 
ದೇವರು ನೋಹನನ್ನು ಮತ್ತು ನಾವೆಯಲ್ಲಿದ್ದ ಎಲ್ಲಾ 

ಪ್ರಾಣಿಗಳನ್ನು ನೆನಪು ಮಾಡಿಕೊಂಡನು. ದೇವರು 
ಭೂಮಿಯ ಮೇಲೆ ಗಾಳಿಯನ್ನು ಬರಮಾಡಿದನು. 
ನೀರು ಕಡಿಮೆಯಾಗಲು ಪ್ರಾರಂಭಿಸಿತು. 

ಆಕಾಶದಿಂದ ಸುರಿಯುತ್ತಿದ್ದ ಮಳೆ ನಿಂತು 
ಹೋಯಿತು. ಭೂಸೆಲೆಗಳಿಂದ ಉಕ್ಕುತ್ತಿದ್ದ ನೀರು ಸಹ 
ನಿಂತುಹೋಯಿತು. 3* ಭೂಮಿಯನ್ನು ಆವರಿಸಿ 
ಕೊಂಡಿದ್ದ ನೀರು ನೂರೈವತ್ತು ದಿನಗಳಾದ ಮೇಲೆ 
ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬಂತು. ಏಳನೆಯ 
ತಿಂಗಳ ಹದಿನೇಳನೆಯ ದಿನದಲ್ಲಿ ನಾವೆಯು ಅರಾರಾಟ್‌ 
ನಾಡಿನಲ್ಲಿದ್ದ ಒಂದು ಬೆಟ್ಟದ ಮೇಲೆ ನಿಂತುಕೊಂಡಿತು. 
*ನೀರು ಕಡಿಮೆಯಾಗತೊಡಗಿದ್ದರಿಂದ ಹತ್ತನೆಯ 
ತಿಂಗಳ ಮೊದಲನೆಯ ದಿನದಲ್ಲಿ ಬೆಟ್ಟದ ತುದಿಗಳು ಕಾಣ 
ತೊಡಗಿದವು. ನಲವತ್ತು ದಿನಗಳಾದ ಮೇಲೆ, ನೋಹನು 
ತಾನು ಮಾಡಿದ್ದ ನಾವೆಯ ಕಿಟಕಿಯನ್ನು ತೆರೆದು 
ನೋಡಿದನು. "ನೋಹನು ಒಂದು ಕಾಗೆಯನ್ನು ಹೊರಕ್ಕೆ 
ಬಿಟ್ಟನು. ಭೂಮಿಯ ಮೇಲಿನ ನೀರು ಒಣಗುವವರೆಗೆ 
ಆ ಕಾಗೆಯು ಸ್ಥಳದಿಂದ ಸ್ಥಳಕ್ಕೆ ಹಾರಾಡುತ್ತಿತ್ತು. ನೆಲ 
ಒಣಗಿದೆಯೇ, ತೇವವಾಗಿದೆಯೇ ಎಂದು ತಿಳಿದು ಕೊಳ್ಳು 
ವುದಕ್ಕಾಗಿ ನೋಹನು ಒಂದು ಪಾರಿವಾಳವನ್ನು ಸಹ 
ಹೊರಕ್ಕೆ ಬಿಟ್ಟನು. 9ನೀರು ಇನ್ನೂ ಇದ್ದಕಾರಣ, ಆ ಪಾರಿ 
ವಾಳ ಹಿಂತಿರುಗಿ ಬಂತು. ನೋಹನು ಕೈಚಾಚಿ ಅದನ್ನು 
ಹಿಡಿದುಕೊಂಡು ನಾವೆಯೊಳಗೆ ಸೇರಿಸಿಕೊಂಡನು. 

'0ಏಳುದಿನಗಳವರೆಗೆ ನೋಹನು ಕಾದುಕೊಂಡಿದ್ದು 
ಮತ್ತೆ ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. 114 ಸಾಯಂ 
ಕಾಲವೂ ಪಾರಿವಾಳ ನೋಹನ ಬಳಿಗೆ ಹಿಂತಿರುಗಿ ಬಂತು. 
ಅದರ ಕೊಕ್ಕಿನಲ್ಲಿ ಆಲೀವ್‌ ಮರದ ಎಲೆಯಿತ್ತು ಇದ 
ರಿಂದ ಭೂಮಿಯಲ್ಲಿ ಒಣನೆಲವಿದೆಯೆಂದು ನೋಹನು 
ತಿಳಿದುಕೊಂಡನು. ಏಳು ದಿನಗಳ ನಂತರ ನೋಹನು 
ಮತ್ತೆ ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. ಆದರೆ ಅದು 
ಈ ಸಲ ಹಿಂತಿರುಗಿ ಬರಲಿಲ್ಲ. 

ಆದ್ಧರಿಂದ ನೋಹನು ನಾವೆಯ ಬಾಗಿಲನ್ನು 
ತೆರೆದನು. ನೋಹನು ಸುತ್ತಲೂ ನೋಡಿದನು, ನೆಲವೆಲ್ಲಾ 
ಒಣಗಿತ್ತು. ಅಂದು ಮೊದಲನೆಯ ವರ್ಷದ ಮೊದಲ 
ನೆಯ ತಿಂಗಳ ಮೊದಲನೆಯ ದಿನವಾಗಿತ್ತು ಆಗ ನೋಹ 
ನಿಗೆ ಆರುನೂರ ಒಂದು ವರ್ಷವಾಗಿತ್ತು “ಎರಡನೆಯ 
ತಿಂಗಳ ಇಪ್ಪತ್ತೇಳನೆಯ ದಿನದೊಳಗೆ ನೆಲವೆಲ್ಲಾ 
ಸಂಪೂರ್ಣವಾಗಿ ಒಣಗಿಹೋಯಿತು. 

15.16ಆಮೇಲೆ ದೇವರು ನೋಹನಿಗೆ, ""ನೀನು, 
ನಿನ್ನ ಹೆಂಡತಿ, ನಿನ್ನ ಗಂಡು ಮಕ್ಕಳು, ಮತ್ತು ನಿನ್ನ 





10 


ಸೊಸೆಯರೊಂದಿಗೆ ನಾವೆಯಿಂದ ಹೊರಗೆ ಬನ್ನಿ. 
!'ನಿಮ್ಮೊಡನೆ ನಾವೆಯೊಳಗಿದ್ದ ಎಲ್ಲಾ ಜೀವಿಗಳು ಅಂದರೆ 
ಎಲ್ಲಾ ಪಕ್ಚಿಗಳು ಪ್ರಾಣಿಗಳು ಮತ್ತು ಭೂಮಿಯ ಮೇಲೆ 
ಹರಿದಾಡುವ ಪ್ರತಿಯೊಂದೂ ಹೊರಗೆ ಬರಲಿ. ಅವುಗಳ 
ಸಂತಾನವು ಹೆಚ್ಚಿಚ್ಚಾಗಲಿ; ಭೂಮಿಯ ಮೇಲೆಲ್ಲಾ ಅವು 
ತುಂಬಿಕೊಳ್ಳಲಿ'' ಅಂದನು. 

'₹ ಆದ್ದರಿಂದ ನೋಹನು ತನ್ನ ಹೆಂಡತಿ, ಗಂಡುಮಕ್ಕಳು 
ಮತ್ತು ಸೊಸೆಯರೊಂದಿಗೆ ನಾವೆಯಿಂದ ಹೊರಗೆ 
ಬಂದನು. ಎಲ್ಲಾ ಪ್ರಾಣಿಗಳು, ಪಕ್ಚಿಗಳು, ಹರಿದಾಡುವ 
ಜೀವಿಗಳು ನಾವೆಯಿಂದ ಹೊರಬಂದವು. 

20ಆಮೇಲೆ ನೋಹನು ಯೆಹೋವನಿಗಾಗಿ ಒಂದು 
ಯಜ್ಞವೇದಿಕೆಯನ್ನು ಕಟ್ಟಿ ಶುದ್ಧವಾದ ಕೆಲವು ಪಶು 
ಪಕ್ಷಿಗಳನ್ನು ತೆಗೆದುಕೊಂಡು ಅವುಗಳನ್ನು ದೇವರಿಗೆ 
ಯಜ್ಞವೇದಿಕೆಯ ಮೇಲೆ ಹೋಮಮಾಡಿದನು. 

21ಈ ಯಜ್ಞಗಳ ಸುವಾಸನೆಯು ಯೆಹೋವನಿಗೆ 
ಮೆಚ್ಚಿಕೆಯಾಯಿತು. ಆಗ ಯೆಹೋವನು ತನ್ನೊಳಗೆ, 
""ಜನರನ್ನು ದಂಡಿಸುವುದಕ್ಕಾಗಿ ನಾನು ಇನ್ನೆಂದೂ 
ಭೂಮಿಯನ್ನು ಶಪಿಸುವುದಿಲ್ಲ. ಜನರು ಚಿಕ್ಕಂದಿ 
ನಿಂದಲೇ ಕೆಟ್ಟವರು. ಆದ್ದರಿಂದ ನಾನು ಇನ್ನೆಂದೂ 
ಭೂಮಿಯ ಮೇಲಿರುವ ಪ್ರತಿಯೊಂದೂ ಜೀವಿಯನ್ನು 
ನಾಶಮಾಡುವುದಿಲ್ಲ; ಮತ್ತೆಂದೂ ನಾನು ಹೀಗೆ ಮಾಡು 
ವುದಿಲ್ಲ ಭೂಮಿ ಇರುವವರೆಗೆ ಬಿತ್ತನೆಕಾಲ, ಸುಗ್ಗಿಕಾಲ 
ಯಾವಾಗಲೂ ಇರುತ್ತವೆ. ಹಿಮಕಾಲ, ಬೇಸಿಗೆಕಾಲ, ಚಳಿ 
ಗಾಲ, ಹಗಲು ಮತ್ತು ರಾತ್ರಿ ಯಾವಾಗಲೂ ಇದ್ದೇ 
ಇರುತ್ತವೆ'' ಎಂದು ಅಂದುಕೊಂಡನು. 


ಹೊಸ ಪ್ರಾರಂಭ 

0 ದೇವರು ನೋಹನನ್ನೂ ಅವನ ಮಕ್ಕಳನ್ನೂ 

ಆಶೀರ್ವದಿಸಿ ಅವರಿಗೆ, "ಅನೇಕ ಮಕ್ಕಳನ್ನು ಪಡೆದು 
ಭೂಮಿಯಲ್ಲೆಲ್ಲಾ ತುಂಬಿಕೊಳ್ಳಿರಿ. `ಭೂಮಿಯ ಮೇಲಿ 
ರುವ ಪ್ರತಿಯೊಂದು ಪ್ರಾಣಿಯೂ ನಿಮಗೆ ಹೆದರಿ ಭಯ 
ಪಡುವುದು; ಆಕಾಶದಲ್ಲಿ ಹಾರಾಡುವ ಪ್ರತಿಯೊಂದು 
ಪಕ್ಷಿಯೂ ನಿಮಗೆ ಹೆದರಿ ಭಯಪಡುವುದು; ನೆಲದ 
ಮೇಲೆ ಹರಿದಾಡುವ ಪ್ರತಿಯೊಂದು ಕ್ರಿಮಿಯೂ ಮತ್ತು 
ಸಮುದ್ರದಲ್ಲಿರುವ ಪ್ರತಿಯೊಂದು ಮೀನು ನಿಮಗೆ 
ಹೆದರಿ ಭಯಪಡುವುದು. ನೀವು ಅವುಗಳಿಗೆಲ್ಲಾ ಒಡೆಯ 
ರಾಗಿರುತ್ತೀರಿ. "ಮೊದಲು, ನಿಮ್ಮ ಆಹಾರಕ್ಕಾಗಿ ಸಸ್ಯ 
ಗಳನ್ನು ಕೊಟ್ಟೆನು. ಈಗ ನಿಮ್ಮ ಆಹಾರಕ್ಕಾಗಿ ಪ್ರತಿ 
ಯೊಂದು ಪ್ರಾಣಿಯನ್ನೂ ಕೊಟ್ಟಿದ್ದೇನೆ. ಭೂಮಿಯ 
ಮೇಲಿರುವ ಎಲ್ಲವನ್ನೂ ನಾನು ನಿಮಗೋಸ್ಕರ ಕೊಟ್ಟಿ 
ದ್ದೇನೆ. “ಆದರೆ ನಾನು ನಿಮಗೆ ಆಜ್ಞಾಪಿಸುವುದೇನೆಂದರೆ 
ಜೀವದಿಂದ (ರಕ್ತದಿಂದ) ಕೂಡಿರುವ ಮಾಂಸವನ್ನು 





11 


ನೀವು ತಿನ್ನಕೂಹದು. ಯಾವನಾದರೂ ನಿಮ್ಮ ಜೀವಹತ್ಯೆ 
ಮಾಡಿದರೆ, ನಾನು ಅವನ ಜೀವವನ್ನು ತೆಗೆಯುವೆನು. 
ಯಾವ ಪ್ರಾಣಿಯಾದರೂ ಮನುಷ್ಯನನ್ನು ಕೊಂದರೆ, 
ನಾನು ಆ ಪಾಣಿಯ ಪ್ರಾಣವನ್ನು ತೆಗೆಯುತ್ತೇನೆ. 


6 "ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗನು 
ಸಾರವಾಗಿ ನಿರ್ಮಿಸಿದನು. ಆದ್ದರಿಂದ ಯಾವನು 
ಮನುಷ್ಯನ ರಕ್ತವನ್ನು ಸುರಿಸುವನೋ ಅವನ 
ರಕ್ತವನ್ನು ಮನುಷ್ಯನೇ ಸುರಿಸುವನು.'' 


?""ನೋಹನೇ, ನಿನಗೂ ನಿನ್ನ ಮಕ್ಕಳಿಗೂ ಅನೇಕ 
ಮಕ್ಕಳು ಹುಟ್ಟಲಿ. ನೀವು ಅಭಿವೃದ್ಧಿಗೊಂಡು ಭೂಮಿ 
ಯಲ್ಲಿ ತುಂಬಿಕೊಳ್ಳಿರಿ'' ಎಂದು ಹೇಳಿದನು. 

89ಆಮೇಲೆ ದೇವರು ನೋಹನಿಗೂ ಅವನ ಮಕ್ಕ 
ಳಿಗೂ, ""ನಾನು ನಿಮಗೆ ಮತ್ತು ಮುಂದೆ ಜೀವಿಸುವ ನಿಮ್ಮ 
ಜನರಿಗೆ ವಾಗ್ದಾನ ಮಾಡುತ್ತೇನೆ. "ನಾವೆಯೊಳಗಿಂದ 
ಬಂದ ಎಲ್ಲ ಪಕ್ಷಿಗಳಿಗೆ, ಎಲ್ಲಾ ಪಶುಗಳಿಗೆ ಮತ್ತು ಪ್ರಾಣಿ 
ಗಳಿಗೆ ನಾನು ವಾಗ್ದಾನ ಮಾಡುತ್ತೇನೆ. ಭೂಮಿಯ ಮೇಲಿ 
ರುವ ಪ್ರತಿಯೊಂದು ಜೀವಿಗೆ ವಾಗ್ದಾನ ಮಾಡುತ್ತೇನೆ. 
''ನಾನು ನಿಮಗೆ ಮಾಡುವ ವಾಗ್ದಾನವೇನಂದರೆ: 


ಆದಿಕಾಂಹ 9:5-27 


ಯನ್ನು ಜ್ಞಾಪಕಮಾಡಿಕೊಳ್ಳುವೆನು. ನನಗೂ ಮತ್ತು 
ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಗಳಿಗೂ 
ಆದ ಒಡಂಬಡಿಕೆಯನ್ನು ನೆನಸಿಕೊಳ್ಳುವೆನು'' ಎಂದು 
ಹೇಳಿದನು. '?ಆದ್ದರಿಂದ ದೇವರು ನೋಹನಿಗೆ, 
""ಭೂಮಿಯ ಮೇಲಿರುವ ಎಲ್ಲಾ ಜೀವಿಗಳೊಡನೆ ನಾನು 
ಮಾಡಿಕೊಂಡ ಒಡಂಬಡಿಕೆಗೆ ಈ ಮುಗಿಲುಬಿಲ್ಲು 
ಗುರುತಾಗಿರುವುದು'' ಎಂದು ಹೇಳಿದನು. 


ಸಮಸ್ಯೆಗಳ ಪ್ರಾರಂಭ 

ನೋಹನ ಗಂಡು ಮಕ್ಕಳು ನೋಹನೊಡನೆ ನಾವೆ 
ಯೊಳಗಿಂದ ಹೊರಬಂದರು. ಅವರ ಹೆಸರುಗಳು: 
ಶೇಮ್‌, ಹಾಮ್‌ ಮತ್ತು ಯೆಪೆತ್‌ (ಹಾಮನು ಕಾನಾನನ 
ತಂದೆ.) ಈ ಮೂವರು ನೋಹನ ಗಂಡು ಮಕ್ಕಳು. 
ಭೂಮಿಯ ಮೇಲಿರುವ ಜನರೆಲ್ಲರಿಗೂ ಇವರೇ ಮೂಲ 
ಪುರುಷರು. 

ನೋಹನು ರೈತನಾದನು. ಅವನು ಒಂದು ದ್ರಾಕ್ಷಿ 
ತೋಟ ಮಾಡಿದನು. ' ಒಮ್ಮೆ ಅವನು ದ್ರಾಕ್ಟಾರಸ ಕುಡಿ 
ದನು. ಅವನಿಗೆ ಮತ್ತೇರಿದ್ದರಿಂದ ತನ್ನ ಡೇರೆಯಲ್ಲಿ ಬೆತ್ತಲೆ 
ಯಾಗಿ ಮಲಗಿಕೊಂಡನು. 2ಕಾನಾನನ ತಂದೆಯಾದ 





ಭೂಮಿಯ ಮೇಲಿದ್ದ ಎಲ್ಲಾ ಜೀವಿಗಳು ಜಲಪ್ರಳಯ 
ದಿಂದ ನಾಶವಾದವು. ಆದರೆ ಮತ್ತೆಂದಿಗೂ ಈ ರೀತಿ 
ಆಗುವುದಿಲ್ಲ. ಜಲಪ್ರಳಯವು ಭೂಮಿಯ ಮೇಲಿರುವ 
ಎಲ್ಲಾ ಜೀವಿಗಳನ್ನು ಇನ್ನೆಂದಿಗೂ ನಾಶಗೊಳಿಸುವುದಿಲ್ಲ'' 
ಎಂದು ಹೇಳಿದನು. 

ಇದಲ್ಲದೆ ದೇವರು, "ನನ್ನ ವಾಗ್ದಾನಕ್ಕೆ ಸಾಕ್ಷಿಯಾಗಿ 
ನಾನು ನಿಮಗೊಂದು ಗುರುತನ್ನು ಕೊಡುವೆನು. ನಾನು 
ನಿಮ್ಮೊಹನೆ ಮತ್ತು ಭೂಮಿಯ ಮೇಲಿರುವ ಪ್ರತಿ 
ಯೊಂದು ಜೀವಿಯೊಡನೆ ಒಡಂಬಡಿಕೆ ಮಾಡಿಕೊಂಡಿ 
ರುವುದನ್ನು ಈ ಗುರುತು ತೋರಿಸುತ್ತದೆ. ಈ ಗುರುತು 
ಯಾವಾಗಲೂ ಇರುವುದು. ನಾನು ಮೋಡಗಳಲ್ಲಿ 
ಇಟ್ಟಿರುವ ಮುಗಿಲುಬಿಲ್ಲು ನನಗೂ ಭೂಮಿಗೂ ಆಗಿ 
ರುವ ಒಡಂಬಡಿಕೆಗೆ ಗುರುತಾಗಿರುವುದು. !“ನಾನು 
ಮೋಡಗಳನ್ನು ಭೂಮಿಯ ಮೇಲೆ ಕವಿಸುವಾಗ, ಮೋಡ 
ದಲ್ಲಿ ಮುಗಿಲುಬಿಲ್ಲನ್ನು ಕಾಣುವಿರಿ. "ನಾನು ಈ 
ಮುಗಿಲುಬಿಲ್ಲನ್ನು ಕಾಣುವಾಗ, ನನಗೂ ನಿಮಗೂ 
ಮತ್ತು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೂ 
ಆಗಿರುವ ಒಡಂಬಡಿಕೆಯನ್ನು ನೆನಪುಮಾಡಿಕೊಳ್ಳುವೆನು. 
ಜಲಪ್ರಳಯವು ಇನ್ನೆಂದಿಗೂ ಭೂಮಿಯ ಮೇಲಿರುವ 
ಎಲ್ಲಾ ಜೀವಿಗಳನ್ನು ನಾಶಗೊಳಿಸುವುದಿಲ್ಲ ಎಂಬುದೇ ಈ 
ಒಡಂಬಡಿಕೆ. ನಾನು ಮೋಡಗಳಲ್ಲಿರುವ ಮುಗಿಲು 
ಬಿಲ್ಲನ್ನು ನೋಡುವಾಗ, ಶಾಶ್ವತವಾದ ಈ ಒಡಂಬಡಿಕೆ 


ಹಾಮನು ತನ್ನ ತಂದೆ ಬೆತ್ತಲೆಯಾಗಿ ಮಲಗಿರುವುದನ್ನು 
ಕಂಡು ಈ ವಿಷಯವನ್ನು ಗುಡಾರದ ಹೊರಗಿದ್ದ ತನ್ನ 
ಸಹೋದರರಿಗೆ ತಿಳಿಸಿದನು. ೫ಆಗ ಶೇಮನು ಮತ್ತು 
ಯೆಫೆತನು ಒಂದು ಕಂಬಳಿಯನ್ನು ತಮ್ಮ ಬೆನ್ನಿನ ಮೇಲೆ 
ಹಾಕಿಕೊಂಡು ಹಿಮ್ಮುಖವಾಗಿ ಡೇರೆಯೊಳಗೆ ಬಂದು 
ತಮ್ಮ ತಂದೆಗೆ ಹೊದಿಸಿದರು. ಅವರು ಅವನ ಬೆತ್ತಲೆ ದೇಹ 
ವನ್ನು ನೋಡಲಿಲ್ಲ. 

24ಆಮೇಲೆ ನೋಹನು ಎಚ್ಚರಗೊಂಡನು. ಕಿರಿಮಗ 
ನಾದ ಹಾಮನು ಏನು ಮಾಡಿದನು ಎಂದು ಅವನಿಗೆ ತಿಳಿ 
ಯಿತು. ಆದ್ದರಿಂದ ನೋಹನು, 


""ಕಾನಾನನು ತನ್ನ ಸಹೋದರರಿಗೆಲ್ಲಾ ಕೀಳಾದ 
ಗುಲಾಮನಾಗಿರಲಿ'' ಎಂದು ಶಪಿಸಿದನು. 


26ಅಲ್ಲದೆ ನೋಹನು, 


“ಶೇಮನ ದೇವರಾದ ಯೆಹೋವನಿಗೆ ಸ್ತೋತ 
ವಾಗಲಿ: ಕಾನಾನನು ಶೇಮನಿಗೆ ಗುಲಾಮ 
ನಾಗಿರಲಿ. 


27 ದೇವರು ಯೆಫೆತನಿಗೆ ಹೆಚ್ಚು ಭೂಮಿಯನ್ನು 


ಕೊಡಲಿ. ಶೇಮನ ಗುಡಾರಗಳಲ್ಲಿ ದೇವರು 


ಆದಿಕಾಂಡ 9:28-10:23 


ವಾಸಿಸಲಿ. ಕಾನಾನನು ಅವರಿಗೆ ಗುಲಾಮ 
ನಾಗಿರಲಿ'' ಎಂದು ಹೇಳಿದನು. 


ಜಲಪ್ರಳಯದ ನಂತರ ನೋಹನು ಮುನ್ನೂರೈವತ್ತು 
ವರ್ಷ ಬದುಕಿದ್ದನು. ಔೌನೋಹನು ಒಟ್ಟು ಒಂಭೈನೂರೈ 
ಪತ್ತು ವರ್ಷ ಜೀವಿಸಿ ಸತ್ತುಹೋದನು. 


ಜನಾಂಗಗಳ ಬೆಳವಣಿಗೆ ಮತ್ತು ವಿಸ್ತರಣೆ 
10 ಗಂಡುಮಕ್ಕಳು: ಶೇಮ್‌, ಹಾಮ್‌ 

ಮತ್ತು ಯೆಫೆತ್‌. ಜಲಪ್ರಳಯದ ನಂತರ ಈ 
ಮೂವರು ಅನೇಕ ಗಂಡುಮಕ್ಕಳನ್ನು ಪಡೆದರು. 
ಶೇಮನಿಗೂ ಹಾಮನಿಗೂ ಯೆಫೆತನಿಗೂ ಹುಟ್ಟಿದ 
ಗಂಡುಮಕ್ಕಳು: 


ಯೆಫೆತನ ಸಂತತಿಯವರು 
?ಯೆಫೆತನ ಗಂಡುಮಕ್ಕಳು: ಗೋಮೆರ್‌, 
ಮಾಗೋಗ್‌, ಮಾದಯ್‌, ಯಾವಾನ್‌, ತೂಬಲ್‌, 
ಮೆಷೆಕ್‌ ಮತ್ತು ತೀರಾಸ್‌. 


12 


ಅವನಿಗೆ ಹೋಲಿಸಿ, ""ಅವನು ನಿಮ್ರೋದನಂತೆ, 
ಯೆಹೋವನ ಮುಂದೆ ಚತುರ ಬೇಟೆಗಾರ'' ಎಂದು 
ಹೇಳುತ್ತಿದ್ದರು. 

ನಿಮ್ರೋದನ ರಾಜ್ಯವು ಶಿನಾರ್‌ ದೇಶದಲ್ಲಿರುವ 
ಬಾಬಿಲೋನಿನಲ್ಲಿ, ಯೆರೆಕ್‌ನಲ್ಲಿ ಮತ್ತು ಅಕ್ಕದ್‌ ಮತ್ತು 
ಕಲ್ಲೇ ಎಂಬ ಪಟ್ಟಣಗಳಲ್ಲಿ ಪ್ರಾರಂಭವಾಯಿತು. 
'-Hನಿಮ್ರೋದನು ಅಶ್ಯೂರಕ್ಕೂ ಹೋದನು. ಅಶ್ಯೂರ 
ದಲ್ಲಿ ನಿನೆವೆ, ರೆಹೋಬೋತೀರ್‌, ಕೆಲಹ ಮತ್ತು ರೆಸೆನ್‌ 
ಎಂಬ ಪಟ್ಟಣಗಳನ್ನು ಕಟ್ಟಿದನು. ರೆಸೆನ್‌ ಪಟ್ಟಣವು 
ನಿನೆವೆಗೂ ದೊಡ್ಡಪಟ್ಟಣವಾದ ಕೆಲಹಕ್ಕೂ ಮಧ್ಯದಲ್ಲಿದೆ. 

!-ಲ್ಬಿಚ್ರಯಿಮನು ಲೂದ್‌, ಅನಾಮ್‌, ಲೆಹಾಬ್‌, 
ನಪ್ಪಹ್‌, ಪತ್ರುಸ್‌ ಕಸ್ಸುಹ್ಯ ಮತ್ತು ಕಪ್ತೋರ್ಯ 
ಎಂಬವರ ತಂದೆ. (ಕಸ್ಸುಹ್ಯರು ಫಿಲಿಷ್ಟಿಯರ ಪಿತೃಗಳು.) 

15ಕಾನಾನನು ಸೀದೋನನ ತಂದೆ. ಕಾನಾನನ ಮೊದಲ 
ನೆಯ ಮಗನೇ ಸೀದೋನ್‌. ಇವನು ಹಿತ್ತಿಯರ ಮೂಲ 
ಪಿತೃ, 16118 ಕ್ರಾನಾನನು ಯೆಬೂಸಿಯರಿಗೆ, ಅಮೋರಿಯ 
ರಿಗೆ, ಗಿರ್ಗಾಷಿಯರಿಗೆ, ಹಿವ್ವಿಯರಿಗೆ, ಅರ್ಕಿಯರಿಗೆ, 
ಸೀನಿಯರಿಗೆ, ಅರ್ವಾದಿಯರಿಗೆ, ಚಿಮಾರಿಯರಿಗೆ ಮತ್ತು 








3ಗೋಮೆರನ ಗಂಡುಮಕ್ಕಳು: ಅಷ್ಕೆನಸ್‌, ರೀಫತ್‌, 
ಮತ್ತು ತೋಗರ್ಮ. 

*ಯಾವಾನನ ಗಂಡುಮಕ್ಕಳು: ಎಲೀಷಾ, ತಾರ್ಫೀಸ್‌, 
ಕಿತ್ತೀಮ್‌ ಮತ್ತು ದೋದಾನೀಮ್‌. 

5ತೀರ ಪ್ರದೇಶದ” ಜನರೆಲ್ಲರು ಯೆಫೆತನ ಮಕ್ಕಳ 
ಸಂತಾನಕ್ಕೆ ಸೇರಿದವರು. ಅವನ ಪ್ರತಿಯೊಬ್ಬ ಮಗನಿಗೂ 
ಸ್ವಂತ ಭೂಮಿ ಇತ್ತು. ಅವರೆಲ್ಲರ ಕುಟುಂಬಗಳು ವೃದ್ಧಿ 
ಗೊಂಡು ಅನೇಕ ಜನಾಂಗಗಳಾದವು. ಪ್ರತಿಯೊಂದು 
ಜನಾಂಗಕ್ಕೂ ಸ್ವಂತ ಭಾಷೆಯಿತ್ತು. 


ಹಾಮನ ಸಂತತಿಯವರು 

6ಹಾಮನ ಗಂಡು ಮಕ್ಕಳು: 
ಮಿಚ್ರಯಿಮ್‌* ಪೂತ್‌ ಮತ್ತು ಕಾನಾನ್‌ 

7ಕೂಷನ ಗಂಡುಮಕ್ಕಳು: ಸೆಬಾ ಹವೀಲ, ಸಟ್ವಾರಗ್ಮ 
ಮತ್ತು ಸಬ್ಬಕಾ 

ರಗ್ಮನ ಗಂಡುಮಕ್ಕಳು: ಶೆಬಾ ಮತ್ತು ದೆದಾನ್‌. 

ಕೂಷನಿಗೆ ನಿಮ್ರೋದನೆಂಬ ಗಂಡುಮಗಳನಿದ್ದನು. 
ನಮ್ರೋದನು ಭೂಲೋಕದಲ್ಲಿ ಮಹಾಬಲಶಾಲಿಯಾಗಿ 
ದ್ದನು. *ಯೆಹೋವನ ಮುಂದೆ ಅವನು ಚತುರ ಬೇಟೆ 
ಗಾರನಾಗಿದ್ದನು. ಆದ್ದರಿಂದ ಜನರು ಬೇರೆಯವರನ್ನು 


ಕೂಷ್‌,* 





ತೀರ ಪ್ರದೇಶ ಮೆಡಿಟೇರಿಯನ್‌ ಸಮುದ್ರದ ಸುತ್ತಮುತ್ತಲಿನ 
ಪ್ರದೇಶಗಳು. 


ಕೂಷ್‌ ಇಧಿಯೋಪಿಯಾದ ಮತ್ತೊಂದು ಹೆಸರು. 
ಮಿಚ್ರಯಿಮ್‌ ಈಜಿಪ್ಟಿನ ಮತ್ತೊಂದು ಹೆಸರು. 


ಹಮಾತಿಯರಿಗೆ ಮೂಲಪುರುಷನು. ಕಾನಾನನ 
ಕುಟುಂಬಗಳು ಪ್ರಪಂಚದ ನಾನಾ ಭಾಗಗಳಲ್ಲಿ ಹರಡಿ 
ಕೊಂಡಿದ್ದವು. 

ಕಾನಾನ್ಯರ ಸೀಮೆಯು ಸೀದೋನಿನ ಉತ್ತರ 
ದಿಂದಿಡಿದು ಗೆರಾರಿನ ದಕ್ಷಿಣದವರೆಗೂ, ಗಾಜಾದಿಂದ 
ಪೂರ್ವದ ಸೋದೋಮ್‌ ಗೋಮೋರ ಪಟ್ಟಣಗಳ 
ವರೆಗೂ, ಆದ್ಮಾ ಮತ್ತು ಚಜೆಬೋಯಿಮ್‌'ಗಳಿಂದ ಲೆಷಾದ 
ವರೆಗೆ ವಿಸ್ತರಿಸಿತ್ತು 

ಅವರೆಲ್ಲರೂ ಹಾಮನ ಸಂತತಿಯವರು. ಆ 
ಕುಟುಂಬಗಳವರೆಲ್ಲರು ತಮ್ಮ ಸ್ವಂತ ಭಾಷೆಗಳನ್ನು ಮತ್ತು 
ತಮ್ಮ ಸ್ವಂತ ನಾಡುಗಳನ್ನು ಹೊಂದಿದ್ದರು. ಅವುಗಳಿಲ್ಲ 
ಪ್ರತ್ಯೇಕ ಜನಾಂಗಗಳಾದರು. 


ಶೇಮನ ಸಂತತಿಯವರು 

21ಶೇಮನು ಯೆಫೆತನ ಅಣ್ಣ, ಶೇಮನ ಸಂತತಿಯವ 
ರಲ್ಲಿ ಎಬರನೂ* ಒಬ್ಬನು. ಎಬರನು ಹೀಬ್ರೂ, ಜನರ 
ಮೂಲ ಪಿತೃ. 

ಪ್ರೇಮನ ಗಂಡುಮಕ್ಕಳು: ಏಲಾಮ್‌, ಅಶ್ಯೂರ್‌, 
ಅರ್ಪಕ್ಟದ್‌, ಲೂದ್‌ ಮತ್ತು ಅರಾಮ್‌. 

23 ಅರಾಮನ ಗಂಡುಮಕ್ಕಳು: ಊಜ್‌ ಹೂಲ್‌, 
ಗೆತೆರ್‌ ಮತ್ತು ಮಷ್‌. 





ಎಬರನು ಹೀಬ್ರೂ ಜನರ ಮೂಲ ಪಿತೃ. ಅಕ್ಬರಶಃ ""ಎಬರನ 
ಗಂಡುಮಕ್ಕಳ ತಂದೆ ಶೇಮನಿಗೆ ಹುಟ್ಟಿದವನು.'' 


13 


'ಅರ್ಪಕ್ಟದನು ಶೆಲಹನ ತಂದೆ, ಶೆಲಹನು ಎಬರನ 
ತಂದೆ. ೫ಎಬರನಿಗೆ ಇಬ್ಬರು ಗಂಡುಮಕ್ಕಳಿದ್ದರು. ಮೊದ 
ಲನೆಯ ಮಗನು ಹುಟ್ಟಿದ ಕಾಲದಲ್ಲಿ ಭೂಮಿಯ 
ಜನಾಂಗಗಳು ವಿಂಗಡವಾದದ್ದರಿಂದ ಅವನಿಗೆ ಪೆಲೆಗ್‌* 
ಎಂದು ಹೆಸರಿಟ್ಟನು; ಎರಡನೆಯ ಮಗನ ಹೆಸರು 
ಯೊಕ್ತಾನ್‌. 

ಯೊಕ್ಲಾನನು ಅಲ್ಮೋದಾದ್‌, ಶೆಲೆಪ್‌, 
ಹಚರ್ಮಾವೆತ್‌ ಮತ್ತು ಯೆರಹ ಎಂಬುವರ ತಂದೆ. 
2'ಯೊಕ್ಕಾನನ ಗಂಡುಮಕ್ಕಳು: ಹದೋರಾಮ್‌, 
ಊಜಾಲ್‌, ದಿಕ್ಲಾ. ೫ಓಬಾಲ್‌, ಅಬೀಮಯೇಲ್‌, 
ಶೆಬಾ. ೌಓಫೀರ್‌, ಹವೀಲ ಮತ್ತು ಯೋಬಾಬ್‌. ಇವ 
ರೆಲ್ಲರೂ ಮೇಶಾ ಸೀಮೆಯನ್ನು ಮೊದಲುಗೊಂಡು 
ಪೂರ್ವದ ಬೆಟ್ಟಗುಡ್ಡದ ಪ್ರದೇಶದಲ್ಲಿ ವಾಸಿಸಿದರು. 
ಸೆಫಾರಿಗೆ ಹೋಗುವ ದಿಕ್ಕಿನಲ್ಲಿ ಮೇಶಾ ಸೀಮೆಯಿತ್ತು 

*'ಇವರೆಲ್ಲರೂ ಶೇಮನ ಕುಟುಂಬಕ್ಕೆ ಸೇರಿದವರು. 
ಇವರೆಲ್ಲರು ಕುಟುಂಬಾನುಸಾರವಾಗಿಯೂ ಭಾಷಾನು 
ಸಾರವಾಗಿಯೂ ದೇಶಾನುಸಾರವಾಗಿಯೂ ಜನಾಂಗ 
ಗಳಿಗನುಸಾರವಾಗಿಯೂ ಹರಡಿಕೊಂಡಿದ್ದರು. 

32ನೋಹನ ಗಂಡುಮಕ್ಕಳಿಂದ ಉಂಟಾದ ವಂಶ 
ಗಳವರ ಪಟ್ಟಿಯಿದು. ಅವರು ತಮ್ಮ ಜನಾಂಗಗಳಿ 
ಗನುಸಾರವಾಗಿ ಹರಡಿಕೊಂಡಿದ್ದರು. ಜಲಪ್ರಳಯದ 
ನಂತರ ಭೂಮಿಯಲ್ಲೆಲ್ಲಾ ಹರಡಿಕೊಂಡವರು ಈ 
ವಂಶಗಳವರೇ. 


ಪ್ರಪಂಚದ ವಿಭಜನೆ 
1 1 (ಜಲಪ್ರಳಯದ ನಂತರ) ಇಡೀ ಪ್ರಪಂಚದ 
ಜನರು ಒಂದೇ ಭಾಷೆಯನ್ನು ಮಾತಾಡುತ್ತಿ 
ದ್ದರು. ಎಲ್ಲಾ ಜನರು ಒಂದೇ ಭಾಷೆಯ ಪದಗಳನ್ನು 
ಬಳಸುತ್ತಿದ್ದರು. ಜನರು ಪೂರ್ವದಿಕ್ಕಿನಿಂದ ಪ್ರಯಾಣ 
ಮಾಡಿ ಶಿನಾರ್‌ ಪ್ರದೇಶದಲ್ಲಿ ಬಯಲು ಸೀಮೆಯನ್ನು 
ಕಂಡು ಅಲ್ಲೇ ಉಳಿದುಕೊಂಡರು. 
ಅವರು ಒಬ್ಬರಿಗೊಬ್ಬರು ಮಾತಾಡುತ್ತಾ “ಒಳ್ಳೆಯ 
ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ'' ಎಂದು ನಿರ್ಧರಿಸಿ 
ದರು. ಅವರು ತಮ್ಮ ಮನೆಗಳನ್ನು ಕಟ್ಟಲು ಕಲ್ಲುಗಳ ಬದ 
ಲಾಗಿ ಇಟ್ಟಿಗೆಗಳನ್ನೂ ಗಾರೆಗೆ ಬದಲಾಗಿ ಕಲ್ಲರಗನ್ನೂ 
ಉಪಯೋಗಿಸಿದರು. *ಬಳಿಕ ಅವರು,""ನಾವು ನಮಗಾಗಿ 
ಒಂದು ಪಟ್ಟಣವನ್ನೂ ಆಕಾಶವನ್ನು ಮುಟ್ಟುವಂಥ 
ಗೋಪುರವನ್ನೂ ಕಟ್ಟಿದರೆ ನಾವು ಪ್ರಸಿದ್ಧರಾಗುತ್ತೇವೆ. 
ಆಗ ನಾವು ಭೂಮಿಯಲ್ಲೆಲ್ಲಾ ಚದರಿಹೋಗದೆ ಒಂದೇ 
ಸ್ಥಳದಲ್ಲಿ ವಾಸಿಸಲು ಸಾಧ್ಯವಾಗುತ್ತದೆ.'' ಎಂದು 
ಮಾತಾಡಿಕೊಂಡರು. 





ಪೆಲೆಗ್‌ ಈ ಹೆಸರಿನ ಅರ್ಥ ""ವಿಂಗಣಣೆ.'' 


ಆದಿಕಾಂಹ 10:24-11:17 


5ಯೆಹೋವನು ಪಟ್ಟಣವನ್ನೂ ಗೋಪುರವನ್ನೂ 
ನೋಡಲು ಇಳಿದುಬಂದನು. ಜನರು ಅವುಗಳನ್ನು ಕಟ್ಟು 
ತ್ತಿರುವುದನ್ನು ಕಂಡು "ಯೆಹೋವನು, ""ಈ ಜನರೆಲ್ಲರು 
ಒಂದೇ ಭಾಷೆಯನ್ನು ಮಾತಾಡುವುದರಿಂದ ಒಟ್ಟಾಗಿ 
ಸೇರಿಕೊಂಡಿದ್ದಾರೆ. ಪ್ರಾರಂಭದಲ್ಲೇ ಇಂಥ ಕಾರ್ಯ 
ವನ್ನು ಮಾಡುತ್ತಿರುವ ಇವರು ಮುಂದೆ ಏನು ಬೇಕಾ 
ದರೂ ಮಾಡಲು ಶಕ್ತರಾಗುವರು. ಆದ್ದರಿಂದ ನಾವು 
ಕೆಳಗೆ ಹೋಗಿ ಅವರ ಭಾಷೆಯನ್ನು ತಾರುಮಾರು 
ಮಾಡೋಣ; ಆಗ ಅವರು ಒಬ್ಬರನ್ನೊಬ್ಬರು ಅರ್ಥ 
ಮಾಡಿಕೊಳ್ಳುವುದಿಲ್ಲ'' ಎಂದು ಹೇಳಿದನು. 

*ಅಂತೆಯೇ ಯೆಹೋವನು ಜನರನ್ನು ಭೂಮಿಯ 
ಮೇಲೆಲ್ಲಾ ಚದರಿಸಿಬಿಟ್ಟನು. ಆದ್ದರಿಂದ ಆ ಪಟ್ಟಣವನ್ನು 
ಕಟ್ಟಿ ಪೂರೈಸಲು ಅವರಿಗೆ ಸಾ ಧ್ಯವಾಗಲಿಲ್ಲ. 
*ಯೆಹೋವನು ಇಡೀ ಲೋಕದ ಭಾಷೆಯನ್ನು ತಾರು 
ಮಾರು ಮಾಡಿದ್ದು ಆ ಸ್ಥಳದಲ್ಲೇ. ಆದ್ದರಿಂದ ಆ ಸ್ಥಳಕ್ಕೆ 
ಬಾಬಿಲೋನ್‌* ಎಂದು ಹೆಸರಾಯಿತು. ಹೀಗೆ 
ಯೆಹೋವನು ಜನರನ್ನು ಆ ಸ್ಥಳದಿಂದ ಭೂಮಿಯ 
ಲ್ಲೆಲ್ಲಾ ಚದರಿಸಿಬಿಟ್ಟನು. 


ಶೇಮನ ಕುಟುಂಬ ಚರಿತ್ರೆ, 

ದು ಶೇಮನ ಕುಟುಂಬ ಚರಿತ್ರೆ. ಜಲಪ್ರಳಯದ 
ಎರಹು ವರ್ಷಗಳ ನಂತರ ಶೇಮನು ನೂರುವರ್ಷದವ 
ನಾಗಿದ್ದಾಗ ಅರ್ಪಕ್ಟದ್‌ ಎಂಬ ಮಗನನ್ನು ಪಡೆದನು. 
!!ಆ ಬಳಿಕ ಶೇಮನು ಐನೂರು ವರ್ಷ ಬದುಕಿದ್ದನು. 
ಅವನು ಇತರ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. 

'2ಅರ್ಪಕ್ಚದನು ಮೂವತ್ತೈದು ವರ್ಷದವನಾಗಿದ್ದಾಗ 
ಶೆಲಹ ಎಂಬ ಮಗನನ್ನು ಪಡೆದನು. !3ಶೆಲಹನು ಜನಿಸಿದ 
ಮೇಲೆ ಅರ್ಪಕ್ಚದನು ನಾನೂರ ಮೂರು ವರ್ಷ 
ಬದುಕಿದ್ದನು. ಆ ಅವಧಿಯಲ್ಲಿ ಅವನು ಇತರ ಗಂಡು 
ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. 

"ಶೆಲಹನು ಮೂವತ್ತು ವರ್ಷದವನಾಗಿದ್ದಾಗ ಎಬರ 
ಎಂಬ ಮಗನನ್ನು ಪಡೆದನು. 15ಎಬರನು ಹುಟ್ಟಿದ ಮೇಲೆ 
ಶೆಲಹನು ನಾನೂರ ಮೂರು ವರ್ಷ ಬದುಕಿದ್ದನು. ಆ 
ಕಾಲದಲ್ಲಿ ಅವನು ಇತರ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು 
ಪಡೆದನು. 

16ಎಬರನು ಮೂವತ್ನಾಲ್ಕು ವರ್ಷದವನಾಗಿದ್ದಾಗ 
ಪೆಲೆಗಎಂಬ ಮಗನನ್ನು ಪಡೆದನು. ''ಪೆಲೆಗನು ಹುಟ್ಟಿದ 
ಮೇಲೆ ಎಬರನು ನಾನೂರ ಮೂವತ್ತು ವರ್ಷಕ್ಕಿಂತಲೂ 
ಹೆಚ್ಚು ವರ್ಷ ಬದುಕಿದ್ದನು. ಆ ಕಾಲದಲ್ಲಿ ಅವನು ಬೇರೆ 
ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. 











ಬಾಬಿಲೋನ್‌ ಇದರರ್ಥ ''ತಾರುಮಾರು.'' 


ಆದಿಕಾಂಹ 11:18-12:6 


ಪೆಲೆಗನು ಮೂವತ್ತು ವರ್ಷದವನಾಗಿದ್ದಾಗ ರೆಗೂವ 
ಎಂಬ ಮಗನನ್ನು ಪಡೆದನು. ೌರೆಗೂವನು ಹುಟ್ಟಿದ 
ಮೇಲೆ ಪೆಲೆಗನು ಇನ್ನೂರ ಒಂಭತ್ತು ವರ್ಷ ಬದುಕಿದ್ದನು. 
ಆ ಕಾಲದಲ್ಲಿ ಅವನು ಬೇರೆ ಗಂಡು ಮತ್ತು ಹೆಣ್ಣು 
ಮಕ್ಕಳನ್ನು ಪಡೆದನು. 

2/6ಗೂವನು ಮೂವತ್ತೆರಡು ವರ್ಷದವನಾಗಿದ್ದಾಗ 
ಸೆರೂಗ ಎಂಬ ಮಗನನ್ನು ಪಡೆದನು. 21ಸರೂಗನು 
ಹುಟ್ಟಿದ ಮೇಲೆ ರೆಗೂವನು ಇನ್ನೂರ ಏಳು ವರ್ಷ ಬದುಕಿ 
ದ್ದನು. ಆ ಕಾಲದಲ್ಲಿ ಅವನು ಬೇರೆ ಗಂಡು ಮತ್ತು ಹೆಣ್ಣು 


ಮಕ್ಕಳನ್ನು ಪಡೆದನು. 
ಔಸೆರೂಗನು ಮೂವತ್ತು ವರ್ಷದವನಾಗಿದ್ದಾಗ 
ನಾಹೋರ ಎಂಬ ಮಗನನ್ನು ಪಡೆದನು. 


ನಾಹೋರನು ಹುಟ್ಟಿದ ಮೇಲೆ, ಸೆರೂಗನು ಇನ್ನೂರು 
ವರ್ಷ ಬದುಕಿದ್ದನು. ಆ ಕಾಲದಲ್ಲಿ ಅವನು ಬೇರೆ ಗಂಡು 
ಮಕ್ಕಳನ್ನು ಪಡೆದನು. 

ನಾಹೋರನಿಗೆ ಇಪ್ಪತ್ತೊಂಭತ್ತು ವರ್ಷದವನಾಗಿ 
ದ್ದಾಗ ತೆರಹ ಎಂಬ ಮಗನನ್ನು ಪಡೆದನು. ತೆರಹನು 
ಹುಟ್ಟಿದ ಮೇಲೆ ನಾಹೋರನು ನೂರ ಹತ್ತೊಂಭತ್ತು 
ವರ್ಷ ಬದುಕಿದ್ದನು. ಆ ಕಾಲದಲ್ಲಿ ಅವನು ಬೇರೆ ಗಂಡು 
ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. 

26ತ್ರರಹನು ಎಪ್ಪತ್ತು ವರ್ಷದವನಾಗಿದ್ದಾಗ, ಅಬ್ರಾಮ, 
ನಾಹೋರ, ಹಾರಾನ ಎಂಬ ಗಂಡು ಮಕ್ಕಳನ್ನು 
ಪಡೆದನು. 


ತೆರಹನ ಕುಟುಂಬ ಚರಿತ್ರೆ, 

೫ಇದು ತೆರಹನ ಕುಟುಂಬ ಚರಿತ್ರೆ. ತೆರಹನು 
ಅಬ್ರಾಮ, ನಾಹೋರ ಮತ್ತು ಹಾರಾನ ಎಂಬವರ ತಂದೆ. 
ಹಾರಾನನು ಲೋಟನ ತಂದೆ. ಹಾರಾನನು ಬಾಬಿ 
ಲೋನಿನ ತನ್ನ ಸ್ವಂತ ಸ್ಥಳವಾದ ಊರ್‌ ಎಂಬಲ್ಲಿ ಸತ್ತು 
ಹೋದನು. ಹಾರಾನನು ಸತ್ತಾಗ ಅವನ ತಂದೆ ಇನ್ನೂ 
ಜೀವಂತವಾಗಿದ್ದನು. ೌಅಬ್ರಾಮ ಮತ್ತು ನಾಹೋರ 
ಮದುವೆ ಮಾಡಿಕೊಂಡರು. ಅಬ್ರಾಮನ ಹೆಂಹತಿಯ 
ಹೆಸರು ಸಾರಾಯಳು. ನೋಹೋರನ ಹೆಂಡತಿಯ 
ಹೆಸರು ಮಿಲ್ಕಾ. ಈಕೆಯು ಹಾರಾನನ ಮಗಳು. 
ಹಾರಾನನು ಮಿಲ್ಕಾ ಮತ್ತು ಇಸ್ಕ ಎಂಬವರ ತಂದೆ. 
3ಸಾರಯಳಿಗೆ ಮಕ್ಕಳಿರಲಿಲ್ಲ, ಯಾಕಂದರೆ, ಆಕೆ 
ಬಂಜಿಯಾಗಿದ್ದಳು. 

3!'ತೆರಹನು ತನ್ನ ಕುಟುಂಬವನ್ನು ಕರೆದುಕೊಂಡು 
ಬಾಬಿಲೋನಿನ ಊರ್‌ ಎಂಬ ಸ್ವಂತ ಸ್ಥಳದಿಂದ 
ಹೊರಟು ಕಾನಾನಿಗೆ ಪ್ರಯಾಣ ಮಾಡಿದನು. ತೆರಹನು 
ತನ್ನ ಮಗನಾದ ಅಬ್ರಾಮನನ್ನೂ ತನ್ನ ಮೊಮ್ಮಗನಾದ 
ಲೋಟನನ್ನೂ (ಹಾರಾನನ ಮಗ) ಮತ್ತು ತನ್ನ ಸೊಸೆ 





14 


ಯಾದ ಸಾರಯಳನ್ನೂ (ಅಬ್ರಾಮನ ಹೆಂಡತಿ) ಕರೆದು 
ಕೊಂಡು ಹಾರಾನ್‌ಪಟ್ಟಣಕ್ಕೆ ಹೋಗಿ ಅಲ್ಲೇ ವಾಸಿಸಲು 
ತೀರ್ಮಾನಿಸಿದರು. ತೆರಹನು ಇನ್ನೂರೈದು ವರ್ಷ 
ಬದುಕಿ ಹಾರಾನಿನಲ್ಲಿ ಸತ್ಮುಹೋದನು. 


ದೇವರು ಅಬ್ರಾಮನನ್ನು ಕರೆದದ್ದು 
1 ಗ ಯೆಹೋವನು ಅಬ್ರಾಮನಿಗೆ, 

“ನಿನ್ನ ದೇಶವನ್ನೂ ನಿನ್ನ ಜನರನ್ನೂ ಬಿಟ್ಟು 
ಹೊರಡು. ನಿನ್ನತಂದೆಯ ಕುಟುಂಬವನ್ನು ಬಿಟ್ಟು 
ನಾನು ತೋರಿಸುವ ದೇಶಕ್ಕೆ ಹೋಗು. 

> ನಾನು ನಿನ್ನನ್ನು ಆಶೀರ್ವದಿಸುವೆನು; ನಿನ್ನನ್ನು 
ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನ ಹೆಸರನ್ನು 
ಪ್ರಖ್ಯಾತಿ ಪಡಿಸುವೆನು; ನೀನು ಆಶೀರ್ವಾದ 
ದಾಯಕ” ನಾಗುವಂತೆ ಮಾಡುವೆನು. 

ನಿನಗೆ ಒಳ್ಳೆಯದನ್ನು ಮಾಡುವವರನ್ನು 
ಆಶೀರ್ವದಿಸುವೆನು; ನಿನಗೆ ಕೇಡು ಮಾಡುವ 
ವರನ್ನು ಶಿಕ್ಷಿಸುವೆನು. ನಿನ್ನ ನಿಮಿತ್ತವಾಗಿ ಲೋಕ 
ದವರೆಲ್ಲರೂ ಆಶೀರ್ವಾದ ಹೊಂದುವರು'' 
ಎಂದು ಹೇಳಿದನು. 


ಕಾನಾನಿಗೆ ಅಬ್ರಾಮನ ಪ್ರಯಾಣ 

"ಆದ್ದರಿಂದ ಅಬ್ರಾಮನು ಯೆಹೋವನಿಗೆ ವಿಧೇಯ 
ನಾದನು. ಅವನು ಹಾರಾನ್‌ ಪಟ್ಟಣವನ್ನು ಬಿಟ್ಟು 
ಹೊರಟನು. ಅವನೊಹನೆ ಲೋಟನು ಸಹ ಹೋದನು. 
ಆಗ ಅಬ್ರಾಮನಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು. 
ಅಬ್ರಾಮನು ಹಾರಾನ್‌ ಪಟ್ಟಣವನ್ನು ಬಿಟ್ಟು ಒಬ್ಬಂಟಿ 
ಗನಾಗಿ ಹೋಗಲಿಲ್ಲ. ಅಬ್ರಾಮನು ತನ್ನ ಹೆಂಹತಿಯಾದ 
ಸಾರಾಯಳನ್ನೂ ತನ್ನ ತಮ್ಮನ ಮಗನಾದ ಲೋಟನನ್ನೂ 
ತನ್ನೊಂದಿಗೆ ಕರೆದುಕೊಂಡು ಹೋದನು. ಹಾರಾನ್‌ 
ಪಟ್ಟಣದಲ್ಲಿ ತಮಗಿದ್ದ ಸ್ವತ್ತುಗಳನ್ನೆಲ್ಲ ಅವರು ತೆಗೆದು 
ಕೊಂಡು ಹೋದರು. ಅಬ್ರಾಮನು ಹಾರಾನ್‌ ಪಟ್ಟಣ 
ದಲ್ಲಿ ಹೊಂದಿದ್ದ ಸೇವಕರು ಸಹ ಅವನೊಡನೆ 
ಹೋದರು. ಅಬ್ರಾಮನು ಮತ್ತು ಅವನ ಸಂಗಡಿಗರು 
ಹಾರಾನ್‌ ಪಟ್ಟಣವನ್ನು ಬಿಟ್ಟು ಕಾನಾನ್‌ ದೇಶಕ್ಕೆ 
ಪ್ರಯಾಣಮಾಡಿದರು. 

6ಅಬ್ರಾಮನು ಕಾನಾನ್‌ ದೇಶದಲ್ಲಿ ಪ್ರಯಾಣವನ್ನು 
ಮುಂದುವರಿಸಿದನು. ಅವನು ಶೆಕೆಮ್‌ ನಗರವನ್ನು 
ತಲುಪಿ, ಅಲ್ಲಿಂದ ಮೋರೆ ಎಂಬ ದೊಡ್ಡ ಓಕ್‌ ಮರವಿದ್ದ 
ಸ್ಥಳಕ್ಕೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ಆ ದೇಶದಲ್ಲಿ 
ವಾಸವಾಗಿದ್ದರು. 





ಆಶೀರ್ವಾದದಾಯಕ ಜನರು ಬೇರೆಯವರನ್ನು ನಿನ್ನ ಹೆಸರಿನಿಂದ 
ಆಶೀರ್ವದಿಸುವರು ಎಂಬರ್ಥವನ್ನೂ ಇದು ಕೊಡಬಲ್ಲದು. 


15 


'ಯೆಹೋವನು ಅಬ್ರಾಮನಿಗೆ ಕಾಣಿಸಿಕೊಂಡು, 
“ನಿನ್ನ ಸಂತತಿಯವರಿಗೆ ಈ ದೇಶವನ್ನು ಕೊಡುವೆನು'' 
ಎಂದು ಹೇಳಿದನು. 

ಆ ಸ್ಥಳದಲ್ಲಿ ಯೆಹೋವನು ಅಬ್ರಾಮನಿಗೆ ಕಾಣಿಸಿ 
ಕೊಂಡನು. ಆದ್ದರಿಂದ ಅಬ್ರಾಮನು ಯೆಹೋವನನ್ನು 
ಆರಾಧಿಸುವುದಕ್ಕಾಗಿ ಅಲ್ಲಿ ಒಂದು ಯಜ್ಞವೇದಿಕೆಯನ್ನು 
ಕಟ್ಟಿದನು. ಆಮೇಲೆ ಅಬ್ರಾಮನು ಆ ಸ್ಥಳದಿಂದ 
ಹೊರಟು ಬೇತೇಲಿಗೆ ಪೂರ್ವದಲ್ಲಿರುವ ಗುಡ್ಡಗಳ ಬಳಿಗೆ 
ಪ್ರಯಾಣ ಮಾಡಿದನು. ಅಲ್ಲಿ ಅಬ್ರಾಮನು ತನ್ನ ಗುಡಾರ 
ಗಳನ್ನು ಹಾಕಿದನು. ಪಶ್ಚಿಮಕ್ಕೆ ಬೇತೇಲ್‌ ಪಟ್ಟಣವಿತ್ತು. 
ಪೂರ್ವಕ್ಕೆ ಆಯಿ ಪಟ್ಟಣವಿತ್ತು. ಆ ಸ್ಥಳದಲ್ಲಿ ಅವನು 
ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಕೆಯನ್ನು 
ಕಟ್ಟಿದನು. ಅಲ್ಲಿ ಅವನು ಯೆಹೋವನನ್ನು ಆರಾಧಿ 
ಸಿದನು. ತರುವಾಯ ಅವನು ಮತ್ತೆ ಪ್ರಯಾಣವನ್ನು 
ಮುಂದುವರಿಸಿ ನೆಗೆವ್‌ ಸ್ಥಳದ ಕಡೆಗೆ ಹೋದನು. 


ಈಜಿಪ್ಟಿನಲ್ಲಿ ಅಬ್ರಾಮ 

'0ಈ ಕಾಲದಲ್ಲಿ ಭೂಮಿಯು ಒಣಗಿಹೋಗಿತ್ತು; ಮಳೆ 
ಇರಲಿಲ್ಲ. ಅಲ್ಲಿ ಆಹಾರವನ್ನು ಬೆಳೆಯಲು ಸಾಧ್ಯವಿರ 
ಲಿಲ್ಲ. ಆದ್ದರಿಂದ ಅಬ್ರಾಮನು ವಾಸಿಸುವುದಕ್ಕಾಗಿ ಈಜಿ 
ಫ್ಚಿಗೆ ಹೋದನು. ''ತನ್ನ ಹೆಂಡತಿ ಸಾರಯಳು ರೂಪವತಿ 
ಯಾಗಿರುವುದು ಅಬ್ರಾಮನಿಗೆ ತಿಳಿದಿತ್ತು. ಆದ್ದರಿಂದ 
ಈಜಿಪ್ಟಿಗೆ ಹೋಗುವ ಮೊದಲೇ, ಅಬ್ರಾಮನು ಸಾರಯ 
ಳಿಗೆ, "ನೀನು ರೂಪವತಿಯೆಂದು ನನಗೆ ಗೊತ್ತಿದೆ. 
ಈಜಿಪ್ಟಿನ ಗಂಡಸರು ನಿನ್ನನ್ನು ನೋಡಿ, "ಈಕೆ ಇವನ 
ಹೆಂಹತಿ' ಎಂದು ತಿಳಿದು ನಿನ್ನನ್ನು ಪಡೆದು ಕೊಳ್ಳುವುದ 
ಕ್ಕಾಗಿ ನನ್ನನ್ನು ಕೊಂದು ನಿನ್ನನ್ನು ಜೀವಂತವಾಗಿ ಉಳಿಸು 
ವರು. ಆದ್ದರಿಂದ ನೀನು ನನಗೆ ತಂಗಿಯಾಗಬೇಕೆಂದು 
ಜನರಿಗೆ ಹೇಳು. ಆಗ ಅವರು ನನ್ನನ್ನು ನಿನ್ನ ಸಹೋದರ 
ನೆಂದು ಭಾವಿಸಿ ನನ್ನನ್ನು ಕೊಲ್ಲದೆ ನನಗೆ ದಯೆ 
ತೋರುವರು. ಹೀಗೆ ನೀನು ನನ್ನ ಪ್ರಾಣ ಉಳಿಸುವೆ'' 
ಎಂದು ಹೇಳಿದನು. 

“ಅಂತೆಯೇ ಅಬ್ರಾಮನು ಈಜಿಪ್ಟಿಗೆ ಹೋದನು. 
ಈಜಿಪ್ಟಿನ ಗಂಡಸರು ಸಾರಯಳನ್ನು ಕಂಡು ಈಕೆ ತುಂಬ 
ರೂಪವತಿ ಎಂದರು. ' ಈಜಿಪ್ಟಿನ ಕೆಲವು ನಾಯಕರು ಸಹ 
ಆಕೆಯನ್ನು ಕಂಡರು. ಅವರು ಫರೋಹನ” ಬಳಿಗೆ 
ಹೋಗಿ ಆಕೆಯ ಅಮೋಘ ಸೌಂದರ್ಯವನ್ನು ತಿಳಿಸಿ 
ದರು. ಬಳಿಕ ಆ ನಾಯಕರು ಸಾರಯಳನ್ನು ಫರೋಹನ 
ಬಳಿಗೆ ಕರೆದೊಯ್ದರು. ಅಬ್ರಾಮನು ಸಾರಯಳ 
ಸಹೋದರನೆಂದು ಭಾವಿಸಿ ಫರೋಹನು ಅಬ್ರಾಮನಿಗೆ 





ಫರೋಹ ಈಜಿಷ್ಟಿನ ರಾಜ. 


ಆದಿಕಾಂಹ 12:7-13:5 


ದಯೆತೋರಿದನು. ಫರೋಹನು ಅಬ್ರಾಮನಿಗೆ ದನ 
ಕುರಿಗಳನ್ನೂ ಕತ್ತೆಗಳನ್ನೂ ಕೊಟ್ಟನು. ಅಲ್ಲದೆ ಅಬ್ರಾಮ 
ನಿಗೆ ದಾಸದಾಸಿಯರನ್ನೂ ಒಂಟೆಗಳನ್ನೂ ಕೊಟ್ಟನು. 

ಫರೋಹನು ಅಬ್ರಾಮನ ಹೆಂಡತಿಯನ್ನು ತೆಗೆದು 
ಕೊಂಡದ್ದರಿಂದ ಯೆಹೋವನು ಫರೋಹನಿಗೂ ಅವನ 
ಮನೆಯಲ್ಲಿದ್ದವರಿಗೂ ಭಯಂಕರವಾದ ರೋಗಗಳನ್ನು 
ಬರಮಾಡಿದನು. '*ಆಗ ಫರೋಹನು ಅಬ್ರಾಮನನ್ನು 
ಕರೆಯಿಸಿ, ""ನೀನು ನನಗೆ ತುಂಬ ಕೆಟ್ಟದ್ದನ್ನು ಮಾಡಿರುವೆ; 
ಸಾರಯಳು ನಿನಗೆ ಹೆಂಡತಿಯಾಗಬೇಕೆಂದು ಯಾಕೆ ತಿಳಿ 
ಸಲಿಲ್ಲ? ೌ"ಈಕೆ ನನಗೆ ತಂಗಿಯಾಗಬೇಕು' ಎಂದು 
ಯಾಕೆ ಹೇಳಿದೆ? ನೀನು ಹೀಗೆ ಹೇಳಿದ್ದರಿಂದ ನಾನು 
ಆಕೆಯನ್ನು ನನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡೆ. ಆದರೆ 
ಈಗ ನಾನು ನಿನ್ನ ಹೆಂಡತಿಯನ್ನು ಮತ್ತೆ ನಿನಗೇ 
ಕೊಡುತ್ತೇನೆ. ನೀನು ಆಕೆಯನ್ನು ನಿನ್ನೊಂದಿಗೆ ಕರೆದು 
ಕೊಂಡು ಹೊರಟು ಹೋಗು'' ಎಂದು ಹೇಳಿದನು. 
ಆಮೇಲೆ ಫರೋಹನು ತನ್ನ ಜನರಿಗೆ ಅಬ್ರಾಮನನ್ನು 
ಈಜಿಷ್ಟಿನಿಂದ ಕಳುಹಿಸಿಕೊಡಬೇಕೆಂದು ಆಜ್ಞಾಪಿಸಿದನು. 
ಆದ್ದರಿಂದ ಅಬ್ರಾಮನು ಮತ್ತು ಅವನ ಹೆಂಡತಿ ಆಸ್ಥಳ 
ದಿಂದ ಹೊರಟುಹೋದರು; ಅವರು ತಮ್ಮೊಡನೆ ಇದ್ದವು 
ಗಳನ್ನೆಲ್ಲ ತೆಗೆದುಕೊಂಡು ಹೋದರು. 


ಕಾನಾನಿಗೆ ಅಬ್ರಾಮನ ಮರುಪ್ರಯಾಣ 
13 ಅಬ್ರಾಮನು ಈಜಿಷ್ಟಿನಿಂದ ಹೊರಟನು. 

ಅಬ್ರಾಮನು ತನ್ನ ಹೆಂಡತಿಯನ್ನು ಕರೆದು 
ಕೊಂಡು ತನ್ನವುಗಳನ್ನೆಲ್ಲಾ ತೆಗೆದುಕೊಂಡು ನೆಗೆವ್‌* 
ಮೂಲಕ ಪ್ರಯಾಣ ಮಾಡಿದನು. ಲೋಟನು ಸಹ 
ಅವರೊಡನೆ ಇದ್ದನು. ?ಆಗ ಅಬ್ರಾಮನು ತುಂಬ 
ಐಶ್ವರ್ಯವಂತನಾಗಿದ್ದನು. ಅವನಿಗೆ ಅನೇಕ ಪಶು 
ಗಳಿದ್ದವು; ಬಹಳ ಬೆಳ್ಳಿಬಂಗಾರಗಳಿದ್ದವು. 

ಅಬ್ರಾಮನು ತನ್ನ ಪ್ರಯಾಣವನ್ನು ಮುಂದುವರಿಸಿ 

ನೆಗೆವ್‌ವನ್ನು ಬಿಟ್ಟು ಬೇತೇಲಿಗೆ ಹಿಂತಿರುಗಿಹೋದನು. 
ಅವನು ಬೇತೇಲ್‌ ನಗರಕ್ಕೂ ಆಯಿ ನಗರಕ್ಕೂ ಮಧ್ಯ 
ದಲ್ಲಿರುವ ಸ್ಥಳಕ್ಕೆ ಹೋದನು. ಅಬ್ರಾಮನು ಮತ್ತು ಅವನ 
ಕುಟುಂಬದವರು ಇಳಿದುಕೊಂಡಿದ್ದ ಸ್ಥಳವೇ ಇದು. 
"ಅಬ್ರಾಮನು ಯಜ್ಞವೇದಿಕೆಯನ್ನು ಕಟ್ಟಿದ್ದು ಈ ಸ್ಥಳ 
ದಲ್ಲೇ. ಅಬ್ರಾಮನು ಯೆಹೋವನನ್ನು ಆರಾಧಿಸಿದ್ದು ಈ 
ಸ್ಥಳದಲ್ಲೇ. 


ಅಬ್ರಾಮನು ಮತ್ತು ಲೋಟನು ಅಗಲಿದ್ದು 
*ಈ ಕಾಲದಲ್ಲಿ ಲೋಟನು ಸಹ ಅಬ್ರಾಮನೊಡನೆ 
ಪ್ರಯಾಣ ಮಾಡುತ್ತಿದ್ದನು. ಲೋಟನಿಗೂ ಸಹ 





ನೆಗೆವ್‌ ದಕ್ಷಿಣ ಯೆಹೂದದ ಮರುಳುಗಾಡು ಪ್ರದೇಶ. 


ಆದಿಕಾಂಹ 13:6-14:7 


ಕುರಿಮಂದೆಗಳೂ ಪಶುಹಿಂಡುಗಳೂ ಗುಡಾರಗಳೂ 
ಇದ್ದವು. "ಅಬ್ರಾಮನಿಗೂ ಲೋಟನಿಗೂ ಬಹಳ ಪಶು 
ಗಳಿದುದ್ದರಿಂದ ಅವುಗಳ ಪೋಷಣೆಗೆ ಆ ಸ್ಥಳವು ಸಾಕಾ 
ಗಲಿಲ್ಲ. "ಅಬ್ರಾಮನ ಮಂದೆಕಾಯುವವರು ಮತ್ತು 
ಲೋಟನ ಮಂದೆಕಾಯುವವರು ವಾದಮಾಡಲಾರಂಭಿ 
ಸಿದರು. ಆ ಕಾಲದಲ್ಲಿ ಕಾನಾನ್ಯರು ಮತ್ತು ಪೆರೆಜೀಯರು 
ಸಹ ಆ ಸ್ಥಳದಲ್ಲಿ ವಾಸವಾಗಿದ್ದರು. 

ಆದ್ದರಿಂದ ಅಬ್ರಾಮನು ಲೋಟನಿಗೆ, ""ನಿನಗೂ 
ನನಗೂ ಯಾವ ವಾಗ್ವಾದವೂ ಇರಬಾರದು. ನಿನ್ನ 
ಜನರೂ ನನ್ನ ಜನರೂ ವಾಗ್ವಾದ ಮಾಹಬಾರದು; ನಾವೆ 
ಲ್ಲರೂ ಸಹೋದರರಾಗಿದ್ದೇವೆ. *ನಾವು ಪ್ರತ್ಯೇಕ 
ವಾಗೋಣ. ನಿನಗೆ ಬೇಕಾದ ಸ್ಥಳವನ್ನು ನೀನು ಆರಿಸಿಕೊ. 
ನೀನು ಎಡಗಡೆಗೆ ಹೋಗುವುದಾದರೆ, ನಾನು ಬಲಗಡೆಗೆ 
ಹೋಗುತ್ತೇನೆ. ನೀನು ಬಲಗಡೆಗೆ ಹೋಗುವುದಾದರೆ 
ನಾನು ಎಡಗಡೆಗೆ ಹೋಗುತ್ತೇನೆ'' ಎಂದು ಹೇಳಿದನು. 

1ಗಲೋಟನು ಕಣ್ಣೆತ್ತಿ ನೋಡಿದಾಗ ಜೋರ್ಡನ್‌ 
ಕಣಿವೆಯೆಲ್ಲಾ ಕಾಣಿಸಿತು. ಅಲ್ಲಿ ಬೇಕಾದಷ್ಟು ನೀರಿರುವು 
ದನ್ನು ಲೋಟನು ನೋಡಿದನು.(ಆ ಕಾಲದಲ್ಲಿ 
ಸೊದೋಮ್‌ ಮತ್ತು ಗೊಮೋರ ಪಟ್ಟಣಗಳು 
ಯೆಹೋವನಿಂದ ನಾಶವಾಗಿರಲಿಲ್ಲ. ಆ ಕಾಲದಲ್ಲಿ 
ಜೋರ್ಡನ್‌ ಕಣಿವೆಯು ಚೋಗರ್‌ ತನಕ 
ಯೆಹೋವನ ತೋಟದಂತಿತ್ತು ಅದು ಈಜಿಪ್ಟಿನ ಭೂಮಿ 
ಯಂತೆ ಫಲವತ್ತಾಗಿತ್ತು.) ''ಆದ್ದರಿಂದ ಲೋಟನು 
ಜೋರ್ಡನ್‌ ಕಣಿವೆಯನ್ನೆಲ್ಲಾ ತನಗಾಗಿ ಆರಿಸಿ 
ಕೊಂಡನು. ಅವರಿಬ್ಬರೂ ಪ್ರತ್ಯೇಕವಾದರು. ಲೋಟನು 
ಪೂರ್ವದ ಕಡೆಗೆ ಪ್ರಯಾಣ ಮಾಡಿದನು. ಅಬ್ರಾಮನು 
ಕಾನಾನ್‌ ಪ್ರದೇಶದಲ್ಲಿ ಉಳಿದುಕೊಂಡನು. ಲೋಟನು 
ಕಣಿವೆಯಲ್ಲಿದ್ದ ಪಟ್ಟಣಗಳ ಮಧ್ಯದಲ್ಲಿ ವಾಸಿಸಿದನು; 
ದಕ್ಷಿಣದಲ್ಲಿದ್ದ ಸೊದೋಮಿನವರೆಗೂ ಗುಡಾರಗಳನ್ನು 
ಹಾಕಿಕೊಂಡು ಪಾಳೆಯ ಮಾಡಿಕೊಂಡನು. 3ಸೊದೋ 
ಮಿನ ಜನರು ತುಂಬ ಕೆಟ್ಟವರಾಗಿದ್ದರು. ಅವರು ಯಾವಾ 
ಗಲೂ ಯೆಹೋವನಿಗೆ ವಿರೋಧವಾಗಿ ಪಾಪ 
ಮಾಡುತ್ತಿದ್ದರು. 

ಲೋಟನು. ಹೊರಟುಹೋದ ಮೇಲೆ 
ಯೆಹೋವನು ಅಬ್ರಾಮನಿಗೆ, "ಸುತ್ತಲೂ ನೋಡು, 
ಉತ್ತರದಕ್ಕಿಣಗಳ ಕಡೆಗೂ ಪೂರ್ವಪಶ್ಚಿಮಗಳ ಕಡೆಗೂ 
ನೋಡು. ನನೀನು ನೋಡುವ ಈ ದೇಶವನ್ನೆಲ್ಲಾ 
ನಿನಗೂ ನಿನ್ನ ನಂತರ ಜೀವಿಸುವ ನಿನ್ನ ಸಂತತಿಯವರಿಗೂ 
ಕೊಡುತ್ತೇನೆ. ಇದು ಎಂದೆಂದಿಗೂ ನಿನ್ನದಾಗಿರುವುದು. 
ನಾನು ನಿನ್ನ ಜನರನ್ನು ಭೂಮಿಯ ಧೂಳಿನಷ್ಟು ಹೆಚ್ಚಿಸು 
ವೆನು. ಯಾವನಾದರೂ ಭೂಮಿಯ ಮೇಲಿರುವ 
ಧೂಳಿನ ಕಣಗಳನ್ನು ಲೆಕ್ಕಮಾಹಬಹುದಾದರೆ ನಿನ್ನ 


16 


ಸಂತತಿಯವರ ಸಂಖ್ಯೆಯು ಅದರಷ್ಟೇ ಇರುವುದು. 
ಆದ್ದರಿಂದ ಹೋಗು, ನಿನ್ನ ಭೂಮಿಯಲ್ಲೆಲ್ಲಾ ತಿರು 
ಗಾಡು. ಅದರ ಉದ್ದಗಲಗಳಲ್ಲೆಲ್ಲಾ ತಿರುಗಾಡು; 
ಯಾಕಂದರೆ ನಾನು ಅದನ್ನು ನಿನಗೆ ಕೊಡುತ್ತೇನೆ'' ಎಂದು 
ಹೇಳಿದನು. 

ಆದ್ದರಿಂದ ಅಬ್ರಾಮನು ತನ್ನ ಗುಡಾರಗಳನ್ನು 
ಕೀಳಿಸಿ, ದೊಡ್ಡ ಮರಗಳಿರುವ ಮಮ್ರೆಯ ಸಮೀಪಕ್ಕೆ 
ಹೋಗಿ ವಾಸಿಸತೊಡಗಿದನು. ಇದು ಹೆಬ್ರೋನ್‌ ನಗ 
ರಕ್ಕೆ ಸಮೀಪದಲ್ಲಿತ್ತು. ಆ ಸ್ಥಳದಲ್ಲಿ ಅಬ್ರಾಮನು 
ಯೆಹೋವನನ್ನು ಆರಾಧಿಸವುದಕ್ಕಾಗಿ ಯಜ್ಞವೇದಿಕೆ 
ಯನ್ನು ಕಟ್ಟಿದನು. 


ಲೋಟನಸೆರೆ 

IAs ಶಿನಾರಿನ ರಾಜನಾಗಿದ್ದನು; 

ಅರಿಯೋಕನು ಎಲ್ಲಸಾರಿನ ರಾಜನಾಗಿದ್ದನು; 
ಕೆದೂರ್ಲ ಗೋಮರನು ಏಲಾಮಿನ ರಾಜನಾಗಿದ್ದನು; 
ತಿದ್ದಾಲನು ಗೋಯಿಮದ ರಾಜನಾಗಿದ್ದನು. 2 
ರಾಜರುಗಳಿಲ್ಲ ಸೊದೋಮಿನ ರಾಜನಾದ ಬೆರಗನಿಗೂ 
ಗೊಮೋರದ ರಾಜನಾದ ಬಿರ್ಶಗನಿಗೂ ಅದ್ಮಾಹದ 
ರಾಜನಾದ ಶಿನಾಬನಿಗೂ ಚೆಬೋಯೀಮಿನ ರಾಜನಾದ 
ಶೆಮೇಬರನಿಗೂ ಬೇಲಗಿನ ರಾಜನಿಗೂ (ಬೇಲಗಕ್ಕೆ 
ಚೋಗರ್‌ ಎಂತಲೂ ಕರೆಯುತ್ತಾರೆ.) ವಿರುದ್ಧವಾಗಿ 
ಯುದ್ಧಮಾಡಿದರು. 

ಈ ರಾಜರುಗಳೆಲ್ಲ ಸಿದ್ದೀಮ್‌ ಕಣಿವೆಯಲ್ಲಿ ತಮ್ಮ 
ಸೈನ್ಯಗಳನ್ನು ಒಟ್ಟಿಗೆ ಸೇರಿಸಿದರು (ಸಿದ್ದೀಮ್‌ ಕಣಿವೆಯು 
ಈಗ ಉಪ್ಪು ಸಮುದ್ರವಾಗಿದೆ). “ಈ ರಾಜರುಗಳು 
ಕೆದೂರ್ಲಗೋಮರನ ಅಧೀನದಲ್ಲಿ ಹನ್ನೆರಡು ವರ್ಷ 
ವಿದ್ದರು. ಆದರೆ ಹದಿಮೂರನೆಯ ವರ್ಷದಲ್ಲಿ, ಅವರೆ 
ಲ್ಲರೂ ಅವನಿಗೆ ವಿರೋಧವಾಗಿ ದಂಗೆ ಎದ್ದರು. “ಆದ್ದ 
ರಿಂದ ಹದಿನಾಲ್ಕನೆಯ ವರ್ಷದಲ್ಲಿ, ರಾಜನಾದ 
ಕೆದೂರ್ಲಗೋಮರನು ಮತ್ತು ಅವನೊಹನಿದ್ದ 
ರಾಜರುಗಳು ಅವರ ವಿರೋಧವಾಗಿ ಯುದ್ಧ ಮಾಡಲು 
ಬಂದರು. ಕೆದೂರ್ಲಗೋಮರನು ಮತ್ತು ಅವನೊಡ 
ನಿದ್ದ ರಾಜರಗುಳು ಅಷ್ಟರೋತ್‌ಕರ್ನಯಿಮಿನಲ್ಲಿದ್ದ 
ರೆಫಾಯರನ್ನೂ ಹಾಮಿನಲ್ಲಿದ್ದ ಜೂಜ್ಯರನ್ನೂ ಶಾವೆಕೆ 
ರ್ಯಾತಯಿಮಿನಲ್ಲಿದ್ದ ಏಮಿಯರನ್ನೂ ಸೋಲಿಸಿದರು. 
ಇದಲ್ಲದೆ ಅವರು ಹೋರಿಯರನ್ನು ಬೆಟ್ಟದ ಸೀಮೆ 
ಯಿಂದ ಎಲ್ದಾರಾನಿನವರೆಗೂ ಹಿಂದಟ್ಟಿದರು. 
(ಎಲ್ಟಾರಾನ್‌ ಮರುಭೂಮಿಯ ಸಮೀಪದಲ್ಲಿದೆ.) 'ಆ 
ಬಳಿಕ ರಾಜ ಕೆದೂರ್ಲಗೋಮರನು ಉತ್ತರದ ಕಡೆಗೆ 
ತಿರುಗಿ ಎನ್ಮಿಷ್ಟಾಟಿಗೆ (ಕಾದೇಶ್‌) ಬಂದು ಎಲ್ಲಾ 
ಅಮಾಲೇಕ್ಯರನ್ನು ಸೋಲಿಸಿದನು. ಇದಲ್ಲದೆ ಅವನು 


17 ಆದಿಕಾಂಹ 14:8-24 
ಹಚಚೋನ್‌ ತಾಮರಿನಲ್ಲಿ ವಾಸವಾಗಿದ್ದ ಶತ್ರುಗಳನ್ನು ಎದುರಿಸಿ ಸೋಲಿಸಿದರು; ದಮಸ್ಕಕ್ಕೆ ಉತ್ತರ 
ಅಮೋರಿಯರನ್ನು ಸೋಲಿಸಿದನು. ದಲ್ಲಿರುವ ಹೋಬಾದವರೆಗೂ ಹಿಂದಟ್ಟಿದರು. 


8 ಕಾಲದಲ್ಲಿ, ಸೊದೋಮಿನ ರಾಜನೂ 
ಗೊಮೋರದ ರಾಜನೂ ಅದ್ಕಾಹದ ರಾಜನೂ 
ಚಿಬೋಯೀಮಿನ ರಾಜನೂ ಬೇಲಗದ (ಚೋಗರದ) 
ರಾಜನೂ ಒಟ್ಟಾಗಿ ಸೇರಿಕೊಂಡು ತಮ್ಮ ಶತ್ರುಗಳ 
ವಿರುದ್ಧವಾಗಿ ದಂಡೆತ್ತಿಕೊಂಡು ಸಿದ್ದೀಮ್‌ ಕಣಿವೆಗೆ 
ಹೋದರು. *ಅವರು ಏಲಾಮಿನ ರಾಜ ಕೆದೊರ್ಲ 
ಗೋಮರನಿಗೂ ಗೋಯಿಮದ ರಾಜ ತಿದ್ದಾಲನಿಗೂ 
ಶಿನಾರಿನ ರಾಜ ಅಮ್ರಾಫೆಲನಿಗೂ, ಎಲ್ಲಸಾರಿನ ರಾಜ 
ಅರಿಯೋಕನಿಗೂ ವಿರುದ್ಧವಾಗಿ ಹೋರಾಡಿದರು. ಹೀಗೆ 
ನಾಲ್ಕು ಮಂದಿ ರಾಜರು ಐದು ಮಂದಿ ರಾಜರ 
ವಿರುದ್ಧವಾಗಿ ಹೋರಾಡಿದರು. 

10ಸಿದ್ದೀಮ್‌ ಕಣಿವೆಯಲ್ಲಿ ಕಲ್ಲರಗಿನ ಕೆಸರುಕುಣಿಗಳು 
ಬಹಳಷ್ಟಿದ್ದವು. ಸೊದೋಮ್‌ ಮತ್ತು ಗೊಮೋರಗಳ 
ರಾಜರುಗಳು ಮತ್ತು ಅವರ ಸೈನ್ಯಗಳವರು ಓಡಿ ಹೋಗು 
ವಾಗ ಈ ಕುಣಿಗಳಲ್ಲಿ ಬಿದ್ದುಹೋದರು; ಉಳಿದವರು 
ಬೆಟ್ಟಗಳಿಗೆ ಓಡಿಹೋದರು. 

!!ಗೆದ್ದವರು ಸೊದೋಮ್‌ ಮತ್ತು ಗೊಮೋರಗಳ 
ಜನರು ಹೊಂದಿದ್ದ ಎಲ್ಲಾ ವಸ್ತುಗಳನ್ನು ತೆಗೆದು 
ಕೊಂಡರು. ಅವರು ಅವರೆಲ್ಲರ ಆಹಾರವನ್ನೂ ಬಟ್ಟೆಗ 
ಳನ್ನೂ ತೆಗೆದುಕೊಂಡರು. ಅಬ್ರಾಮನ ಸಹೋದರ 
ನಾದ ಲೋಟನು ಸೊದೋಮಿನಲ್ಲಿ ವಾಸವಾಗಿದ್ದನು. 
ಶತ್ರುಗಳು ಅವನನ್ನು ಸೆರೆಹಿಡಿದು, ಅವನ ಸ್ವತ್ತುಗಳನ್ನೆಲ್ಲ 
ದೋಚಿಕೊಂಡು ಹೋದರು. "ತಪ್ಪಿಸಿಕೊಂಡ ಒಬ್ಬನು 
ಇಬ್ರಿಯನಾದ ಅಬ್ರಾಮನ ಬಳಿಗೆ ಹೋಗಿ ನಡೆದ ವಿಷ 
ಯವನ್ನೆಲ್ಲಾ ತಿಳಿಸಿದನು. ಅಬ್ರಾಮನು ಅಮೋರಿಯ 
ನಾದ ಮಮ್ರೆಯನ ತೋಪಿನ ಬಳಿಯಲ್ಲಿ ವಾಸವಾಗಿ 
ದ್ದನು. ಮಮ್ರೆ, ಎಷ್ಕೋಲ ಮತ್ತು ಆನೇರ್‌ ಒಬ್ಬರಿ 
ಗೊಬ್ಬರು ಸಹಾಯಮಾಡಲು ಒಂದು ಒಡಂಬಡಿಕೆ 
ಯನ್ನು ಮಾಡಿಕೊಂಡಿದ್ದರು. ಅಲ್ಲದೆ ಅಬ್ರಾಮನಿಗೂ 
ಸಹಾಯಮಾಡುವುದಾಗಿ ಒಂದು ಒಡಂಬಡಿಕೆಗೆ ಸಹಿ 
ಮಾಡಿದ್ದರು. 


ಅಬ್ರಾಮನು ಲೋಟನನ್ನು ಬಿಡಿಸಿದ್ದು 

"ಲೋಟನು ಸೆರೆಯಾಳಾಗಿರುವುದು ಅಬ್ರಾಮನಿಗೆ 
ತಿಳಿಯಿತು. ಆದ್ದರಿಂದ ಅಬ್ರಾಮನು ತನ್ನ ಮನೆಯಲ್ಲಿ 
ಹುಟ್ಟಿದ ಗಂಡಾಳುಗಳನ್ನೆಲ್ಲ ಒಟ್ಟಾಗಿ ಸೇರಿಸಿದನು. ಅವ 
ರಲ್ಲಿ ಮುನ್ನೂರ ಹದಿನೆಂಟು ಮಂದಿ ತರಬೇತಿ ಹೊಂದಿದ್ದ 
ಸೈನಿಕರಾಗಿದ್ದರು. ಅಬ್ರಾಮನು ಅವರೊಡನೆ ಹೊರಟು 
ಶತ್ರುಗಳನ್ನು ದಾನ್‌ ಊರಿನವರೆಗೂ ಹಿಂದಟ್ಟಿದನು. 
ಔಟ ರಾತ್ರಿ ಅವನು ಮತ್ತು ಅವನ ಸೇವಕರು ಹಠಾತ್ತನೆ 


'6ಆಮೇಲೆ ಶತ್ರುಗಳು ಅಪಹರಿಸಿದ್ದ ಎಲ್ಲಾ ವಸ್ತುಗಳನ್ನು 
ಮತ್ತು ಲೋಟನ ಆಸ್ತಿಯನ್ನು ಅಬ್ರಾಮನು ತೆಗೆದು 
ಕೊಂಡು ಲೋಟನೊಡನೆ ಬಂದನು. ಅಲ್ಲದೆ ಸೆರೆ 
ಹಿಡಿಯಲ್ಪಟ್ಟಿದ್ದ ಸ್ತ್ರೀಯರನ್ನು ಮತ್ತು ಇತರ ಜನರನ್ನು 
ಹಿಂದಕ್ಕೆ ಕರೆದುಕೊಂಡು ಬಂದನು. ''ಅಬ್ರಾಮನು 
ಕೆದೂರ್ಲಗೋಮರನನ್ನೂ ಮತ್ತು ಅವನೊಡನಿದ್ದ 
ರಾಜರುಗಳನ್ನೂ ಸೋಲಿಸಿದ ಮೇಲೆ ತನ್ನ ಮನೆಗೆ 
ಹಿಂತಿರುಗಿದನು. ಆಗ ಸೊದೋಮಿನ ರಾಜನು ಅಬ್ರಾಮ 
ನನ್ನು ಭೇಟಿಯಾಗಲು ಶಾವೆ ಕಣಿವೆಗೆ ಹೋದನು. (ಈಗ 
ಇದಕ್ಕೆ "ರಾಜನ ಕಣಿವೆ' ಎಂದು ಕರೆಯುತ್ತಾರೆ.) 


ಮೆಲ್ಕೀಚಿದೆಕನು 
''ಸಾಲೇಮಿನ ರಾಜನಾದ ಮೆಲ್ಕೀಚೆದೆಕನು ಸಹ 
(ಅಬ್ರಾಮನನ್ನು ಭೇಟಿಯಾಗಲು) ಹೋದನು. 
ಮಹೋನ್ನತನಾದ ದೇವರ ಯಾಜಕನಾಗಿದ್ದ ಅವನು 
ರೊಟ್ಟಿಯನ್ನೂ ದ್ರಾಕ್ಟಾರಸವನ್ನೂ ತೆಗೆದುಕೊಂಡು 
ಬಂದು, ಅಬ್ರಾಮನನ್ನು ಹೀಗೆ ಆಶೀರ್ವದಿಸಿದನು: 


""ಅಬ್ರಾಮನೇ, ಮಹೋನ್ನತನಾದ ದೇವರು 
ನಿನ್ನನ್ನು ಆಶೀರ್ವದಿಸಲಿ. ಆಕಾಶವನ್ನೂ ಭೂಮಿ 
ಯನ್ನೂ ಸೃಷ್ಟಿಸಿದಾತನು ಆತನೇ. 

20 ನಿನ್ನ ಶತ್ರುಗಳನ್ನು ಸೋಲಿಸಲು ನಿನಗೆ ಸಹಾಯ 
ಮಾಡಿದ ಮಹೋನ್ನತನಾದ ದೇವರಿಗೆ 
ಕೊಂಡಾಟವಾಗಲಿ.'' 





ಅಬ್ರಾಮನು ಯುದ್ಧದಿಂದ ತಂದಿದ್ದ ಎಲ್ಲಾ ವಸ್ತು 
ಗಳಲ್ಲಿ ಹತ್ತನೆಯ ಒಂದು ಭಾಗವನ್ನು ಮೆಲ್ಕೇಚಿದೆಕನಿಗೆ 
ಕೊಟ್ಟನು. *'ಬಳಿಕ ಸೊದೋಮಿನ ರಾಜನು ಅಬ್ರಾಮ 
ನಿಗೆ, "" ಈ ವಸ್ತುಗಳನ್ನೆಲ್ಲ ನೀನೇ ಇಟ್ಟುಕೊ. ಶತ್ರುಗಳು 
ವಶಪಡಿಸಿಕೊಂಡಿರುವ ನನ್ನ ಜನರನ್ನು ಮಾತ್ರ ನನಗೆ 
ಕೊಡು'' ಎಂದು ಹೇಳಿದನು. 

ಆದರೆ ಅಬ್ರಾಮನು ಅವನಿಗೆ, ""ಆಕಾಶವನ್ನೂ 
ಭೂಮಿಯನ್ನೂ ಸೃಷ್ಟಿಸಿದ ಮಹೋನ್ನತನಾಗಿರುವ ದೇವ 
ರಾದ ಯೆಹೋವನಿಗೆ ಪ್ರಮಾಣಮಾಡಿ ಹೇಳುವುದ್ದೇ 
ನಂದರೆ, ಚನಿನ್ನದಾಗಿರುವ ಯಾವುದನ್ನೂ ನಾನು ಇಟ್ಟು 
ಕೊಳ್ಳುವುದಿಲ್ಲ; ಅದು ದಾರವಾಗಿದ್ದರೂ, ಪಾದರಕ್ಷೆಯ 
ಬಾರಾಗಿದ್ದರೂ, ನಾನಿಟ್ಟುಕೊಳ್ಳುವುದಿಲ್ಲ. "ನಾನು 
ಅಬ್ರಾಮನನ್ನು ಐಶ್ವರ್ಯವಂತನನ್ನಾಗಿ ಮಾಡಿದೆ' 
ಎಂದು ನೀನು ಹೇಳಿಕೊಳ್ಳುವುದು ನನಗೆ ಬೇಕಾಗಿಲ್ಲ. 
ನನ್ನ ಯಾೌವನಸ್ಥರು ತಿಂದ ಆಹಾರದ ಹೊರತು ಬೇರೆ 





ಆದಿಕಾಂಡ 15:1-17 


ಯಾವುದನ್ನೂ ನಾನು ಸ್ವೀಕರಿಸುವುದಿಲ್ಲ. ಆದರೆ ಬೇರೆ 
ಜನರಿಗೆ ಅವರ ಪಾಲನ್ನು ಕೊಡು. ನಾವು ಯುದ್ಧದಲ್ಲಿ 
ಗೆದ್ದುತಂದ ವಸ್ತುಗಳನ್ನು ತೆಗೆದುಕೋ; ಆನೇರ್‌, 
ಎಷ್ಕೋಲ ಮತ್ತು ಮಮ್ರೆಯರಿಗೆ ಅವರ ಪಾಲನ್ನು 
ಕೊಡು. ಈ ಜನರು ಯುದ್ಧದಲ್ಲಿ ನನಗೆ ಸಹಾಯ 
ಮಾಡಿದರು'' ಎಂದು ಹೇಳಿದನು. 


ದೇವರು ಅಬ್ರಾಮನೊಡನೆ ಮಾಡಿಕೊಂಡ ಒಡಂಬಡಿಕೆ 
ಈ ಸಂಗತಿಗಳಾದ ಮೇಲೆ, ಅಬ್ರಾಮನಿಗೆ 
1 5 ದರ್ಶನದಲ್ಲಿ ಯೆಹೋವನ ಸಂದೇಶ ಬಂದಿತು. 
ದೇವರು ಅವನಿಗೆ, ""ಅಬ್ರಾಮನೇ ಭಯಪಡಬೇಡ; 
ನಾನೇ ನಿನಗೆ ಗುರಾಣಿಯಾಗಿದ್ದೇನೆ. ನಾನು ನಿನಗೆ 
ದೊಡ್ಡ ಪ್ರತಿಫಲವನ್ನು ಕೊಡುತ್ತೇನೆ'' ಎಂದು 
ಹೇಳಿದನು. 
ಅದಕ್ಕೆ ಅಬ್ರಾಮನು, ""ದೇವರಾದ ಯೆಹೋವನೇ, 


18 


ಖಚಿತಪಡಿಸಿಕೊಳ್ಳುವುದು ಹೇಗೆ?'' ಎಂದು ಕೇಳಿದನು. 
*ದೇವರು ಅಬ್ರಾಮನಿಗೆ, ""ನಾವು ಒಂದು ಒಡಂಬಡಿಕೆ 
ಯನ್ನು ಮಾಡಿಕೊಳ್ಳೋಣ. ಮೂರು ವರ್ಷದ ಒಂದು 
ಹಸುವನ್ನೂ ಮೂರು ವರ್ಷದ ಒಂದು ಆಡನ್ನೂ ಮತ್ತು 
ಮೂರು ವರ್ಷದ ಒಂದು ಟಗರನ್ನೂ ತೆಗೆದುಕೊಂಡು 
ಬಾ. ಇದಲ್ಲದೆ ಒಂದು ಬೆಳವಕ್ಕಿಯನ್ನೂ ಒಂದು ಪಾರಿ 
ವಾಳವನ್ನೂ ತೆಗೆದುಕೊಂಡು ಬಾ'' ಎಂದು ಹೇಳಿದನು. 
ಅಬ್ರಾಮನು ದೇವರಿಗೋಸ್ಕರ ಅವುಗಳನ್ನೆಲ್ಲ 
ತೆಗೆದುಕೊಂಡು ಬಂದನು. ಅಬ್ರಾಮನು ಅವುಗಳನ್ನು 
ಕತ್ತರಿಸಿ ಎರಡೆರಡು ಹೋಳು ಮಾಡಿದನು. ಆ ಮೇಲೆ 
ಅಬ್ರಾಮನು ತುಂಡಿಗೆ ತುಂಡನ್ನು ಎದುರಾಗಿಟ್ಟನು. 
ಅಬ್ರಾಮನು ಪಕ್ಷಿಗಳನ್ನು ಮಾತ್ರ ಎರಡೆರಡು ಹೋಳು 
ಮಾಡಲಿಲ್ಲ. ''ಸ್ವಲ್ಪ ಸಮಯದ ನಂತರ, ದೊಡ್ಡ 
ಪಕ್ಷಿಗಳು ಆ ಪ್ರಾಣಿಗಳ ಮಾಂಸವನ್ನು ತಿನ್ನಲು ಹಾರಿ 
ಬಂದವು. ಆದರೆ ಅಬ್ರಾಮನು ಅವುಗಳನ್ನು ಓಡಿಸಿ 





ನೀನು ನನಗೆ ಏನೇ ಕೊಟ್ಟರೂ ನನಗೆ ಸಂತೋಷ 
ವಾಗುವುದಿಲ್ಲ. ಯಾಕಂದರೆ, ನನಗೆ ಮಗನೇ ಇಲ್ಲ. ಆದ್ದ 
ರಿಂದ ನಾನು ಸತ್ತಮೇಲೆ ನನ್ನ ಆಸ್ತಿಯೆಲ್ಲ ನನ್ನ ಸೇವಕ 
ನಾದ ದಮಸ್ಕದ ಎಲೀಯೆಜರನ ಪಾಲಾಗುವುದು'' 
ಎಂದು ಹೇಳಿದನು. *ಮತ್ತೆ ಅಬ್ರಾಮನು, ""ನೀನು ನನಗೆ 
ಮಗನನ್ನೇ ಕೊಟ್ಟಿಲ್ಲ. ಆದ್ದರಿಂದ ನನ್ನ ಮನೆಯಲ್ಲಿ 
ಹುಟ್ಟಿದ ಸೇವಕನೊಬ್ಬನು ನನಗಿರುವುದನ್ನೆಲ್ಲ ಪಡೆದು 
ಕೊಳ್ಳುವನು'' ಎಂದು ಹೇಳಿದನು. 

“ಆಗ ಯೆಹೋವನು ಅಬ್ರಾಮನಿಗೆ, ""ನಿನ್ನ ಆಸ್ತಿಯ 
ನ್ನೆಲ್ಲ ಪಡೆದುಕೊಳ್ಳುವವನು ನಿನ್ನ ಸೇವಕನಲ್ಲ. ನೀನೇ 
ಮಗನನ್ನು ಪಡೆಯುವೆ; ನಿನ್ನಮಗನೇ ನಿನ್ನ ಆಸ್ತಿಯನ್ನೆಲ್ಲಾ 
ಪಡೆಯುವನು'' ಎಂದು ಹೇಳಿದನು. 

5ನಂತರ ದೇವರು ಅಬ್ರಾಮನನ್ನು ಹೊರಗೆ ಕರೆದು 
ಕೊಂಡು ಬಂದು ಅವನಿಗೆ, ""ಆಕಾಶದ ಕಡೆಗೆ ಕಣ್ಣೆತ್ತಿ 
ನಕ್ಪತ್ರ ಗಳನ್ನು ನೋಡು. ನೀನು ಲೆಕ್ಕ ಮಾಡಲಾರದಷ್ಟು 
ನಕ್ಪತ್ರ/ಗಳಿವೆ. ಮುಂದಿನ ಕಾಲದಲ್ಲಿ ನಿನ್ನ ಕುಟುಂಬವು 
ಅದೇ ರೀತಿಯಲ್ಲಿರುವುದು'' ಎಂದು ಹೇಳಿದನು. 

ಅಬ್ರಾಮನು ದೇವರನ್ನು ನಂಬಿದನು. ದೇವರು ಆ 
ನಂಬಿಕೆಯ ನಿಮಿತ್ತ ಅಬ್ರಾಮನನ್ನು ನೀತಿವಂತನೆಂದು 
ಪರಿಗಣಿಸಿದನು. 'ದೇವರು ಅಬ್ರಾಮನಿಗೆ, " ಯೆಹೋವ 
ನಾದ ನಾನು ನಿನ್ನನ್ನು ಕಲ್ಲೀಯರ ಊರ್‌ ಪಟ್ಟಣದಿಂದ 
ಬರಮಾಡಿದೆನು. ನಿನಗೆ ಈ ದೇಶವನ್ನು ಕೊಡ 
ಬೇಕೆಂತಲೂ ನೀನು ಈ ದೇಶವನ್ನು ಹೊಂದಿಕೊಳ್ಳ 
ಬೇಕೆಂತಲೂ ನಾನು ನಿನ್ನನ್ನು ಬರಮಾಡಿದೆನು'' ಎಂದು 
ಹೇಳಿದನು. 

*ಅದಕ್ಕೆ ಅಬ್ರಾಮನು, ""'ಯೆಹೋವನೇ, ನನ್ನ ಒಡೆ 
ಯನೇ, ನನಗೆ ಈ ದೇಶವು ದೊರೆಯುತ್ತದೆಯೆಂದು 





ಬಿಟ್ಟನು. 

2ಸಾಯಂಕಾಲವಾಯಿತು, ಸೂರ್ಯ ಮುಳುಗತೊಡ 
ಗಿದನು. ಅಬ್ರಾಮನಿಗೆ ಗಾಢ ನಿದ್ರೆ ಬಂದಿತು. ಅವನು 
ನಿದ್ರೆ ಮಾಡುತ್ತಿರುವಾಗ ಕಾರ್ಗತ್ತಲಾಯಿತು. "ಆಗ 
ಯೆಹೋವನು ಅಬ್ರಾಮನಿಗೆ, "`ನಿನಗೆ ಈ ವಿಷಯಗಳು 
ತಿಳಿದಿರಬೇಕು. ನಿನ್ನ ಸಂತತಿಯವರು ಪರದೇಶಿಯರಾಗಿ 
ತಮ್ಮದಲ್ಲದ ದೇಶದಲ್ಲಿ ವಾಸಮಾಡುವರು. ಅಲ್ಲಿನ 
ಜನರು ಅವರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳುವರು. 
ಅಲ್ಲಿ ಅವರು ನಾನೂರು ವರ್ಷಗಳವರೆಗೆ ಬಾಧೆಪಡು 
ವರು. "ಆದರೆ ನಾನೂರು ವರ್ಷಗಳಾದ ಮೇಲೆ ಅವರ 
ಮೇಲೆ ದೊರೆತನ ಮಾಡಿದ ಆ ದೇಶವನ್ನು ನಾನು 
ದಂಡಿಸುವೆನು; ನಿನ್ನ ಜನರು ಆ ದೇಶವನ್ನು ಬಿಟ್ಟು ಹೊರ 
ಡುವರು. ನಿನ್ನ ಜನರು ಅದನ್ನು ಬಿಡುವಾಗ ತಮ್ಮೊಡನೆ 
ಸಂಪತ್ತುಗಳನ್ನು ತೆಗೆದುಕೊಂಡು ಹೋಗುವರು. 

15:" ನೀನು ತುಂಬಾ ಮುದುಕನಾಗುವ ತನಕ ಜೀವಿಸಿ 
ಸಮಾಧಾನದಿಂದ ಸಾಯುವೆ; ನಿನ್ನನ್ನು ನಿನ್ನ ಕುಟುಂಬ 
ದವರೊಡನೆ ಸಮಾಧಿ ಮಾಡುವರು. '6ನಾಲ್ಕು ತಲೆ 
ಮಾರುಗಳ ನಂತರ ನಿನ್ನ ಜನರು ಈ ನಾಡಿಗೆ ಹಿಂತಿರುಗು 
ವರು. ಆ ಕಾಲದಲ್ಲಿ ನಿನ್ನ ಜನರು ಅಮೋರಿಯರನ್ನು 
ಸೋಲಿಸುವರು. ಇಲ್ಲಿ ವಾಸಿಸುತ್ತಿರುವ ಅಮೋರಿಯ 
ರನ್ನು ನಿನ್ನ ಜನರ ಮೂಲಕ ನಾನೇ ಶಿಕ್ಸಿಸುವೆನು. ಇದು 
ಮುಂದೆ ನಡೆಯುವ ಸಂಗತಿ. ಯಾಕಂದರೆ ಆವಾಗ 
ಅಮೋರಿಯರು ಅಂಥ ಶಿಕ್ಚೆ ಅನು ಭವಿಸುವಷ್ಟು ಕೆಟ್ಟ 
ಪರಾಗಿರಲಿಲ್ಲ'' ಎಂದು ಹೇಳಿದನು. 

11ಸೂರ್ಯನು ಮುಳುಗಿದ ಮೇಲೆ ತುಂಬ ಕತ್ತಲಾ 
ಯಿತು. ಕಡಿದುಹಾಕಿದ್ದ ಪ್ರತಿಯೊಂದು ಪ್ರಾಣಿಗಳ 
ದೇಹದ ಎರಡೆರಡು ಹೋಳುಗಳು ಇನ್ನೂ ನೆಲದ ಮೇಲೆ 


19 


ಇದ್ದವು. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಹೊಗೆ ಮತ್ತು 
ಬೆಂಕಿಗಳಿಂದ ಕೂಡಿದ ದೀವಿಟಿಗೆಯು ಈ ತುಂಡುಗಳ 
ನಡುವೆ ಹಾದುಹೋಯಿತು. 

'8 ಆದ್ದರಿಂದ ಅಂದು ಯೆಹೋವನು ಒಂದು ವಾಗ್ದಾನ 
ವನ್ನು ಮಾಡಿ ಅಬ್ರಾಮನೊಡನೆ ಒಂದು ಒಡಂಬಡಿಕೆ 
ಯನ್ನು ಮಾಡಿಕೊಂಡನು. ಯೆಹೋವನು ಅವನಿಗೆ, 
"ನಾನು ನಿನ್ನ ಸಂತತಿಯವರಿಗೆ ಈ ನಾಡನ್ನು ಕೊಡುವೆನು. 
ನಾನು ಅವರಿಗೆ ಈಜಿಪ್ಟ್‌ ನದಿಯಿಂದ ಯೂಫ್ರೇಟೀಸ್‌ 
ಮಹಾನದಿಯವರೆಗೂ ಇರುವ ನಾಡನ್ನು ಕೊಡುವೆನು. 
ಇದು ಕೇನಿಯರ, ಕೆನಿಜೀಯರ, ಕದ್ಮೋನಿಯರ, 
20ಓತ್ತೀಯರ, ಪೆರೆಜೀಯರ, ರೆಷಾಯರ, 
2! ಅಮೋರಿಯರ, ಕಾನಾನ್ಯರ, ಗಿರ್ಗಾಷಿಯರ ಮತ್ತು 
ಯೆಬೂಸಿಯರ ನಾಡು'' ಎಂದು ಹೇಳಿದನು. 


ಸೇವಕಿಯಾಗಿದ್ದ ಹಾಗರಳು 

16 ಅಬ್ರಾಮನ ಹೆಂಡತಿ. ಆಕೆಗೆ ಮಕ್ಕಳಿ 

ರಲಿಲ್ಲ. ಸಾರಯಳಿಗೆ ಈಜಿಪ್ಟಿನ ಒಬ್ಬ ಸೇವಕಿ 
ಯಿದ್ದಳು. ಅವಳ ಹೆಸರು ಹಾಗರಳು. ಸಾರಯಳು 
ಅಬ್ರಾಮನಿಗೆ, " ಯೆಹೋವನು ನನಗೆ ಮಕ್ಕಳನ್ನು ಪಡೆ 
ಯುವ ಅವಕಾಶವನ್ನು ಕೊಡಲಿಲ್ಲ. ಆದ್ದರಿಂದ ನನ್ನ 
ಸೇವಕಿಯಾದ ಹಾಗರಳ ಬಳಿಗೆ ಹೋಗು. ಆಕೆಯಲ್ಲಿ 
ಹುಟ್ಟುವ ಮಗುವನ್ನು ನನ್ನ ಮಗುವಂತೆ ಸ್ವೀಕರಿಸಿ 
ಕೊಳ್ಳುವೆನು'' ಎಂದು ಹೇಳಿದಳು. 

ಅಬ್ರಾಮನು ತನ್ನ ಹೆಂಡತಿಯಾದ ಸಾರಯಳಿಗೆ 
ವಿಧೇಯನಾದನು. ಅಬ್ರಾಮನು ಕಾನಾನಿಗೆ ಬಂದು 
ಹತ್ತು ವರ್ಷಗಳಾದ ಮೇಲೆ ಇದು ನಡೆಯಿತು. ಹೀಗೆ 
ಸಾರಯಳು ತನ್ನ ಗಂಡನಾದ ಅಬ್ರಾಮನಿಗೆ ಹಾಗರಳನ್ನು 
ಕೊಟ್ಟಳು. (ಹಾಗರಳು ಆಕೆಯ ಈಜಿಪ್ಟಿನ ಸೇವಕಿ 
ಯಾಗಿದ್ದಳು.) 

*ಹಾಗರಳು ಅಬ್ರಾಮನಿಂದ ಗರ್ಭಿಣಿಯಾದಾಗ ತನ್ನ 
ಯಜಮಾನಿಯಾದ ಸಾರಯಳನ್ನೇ ಕಡೆಗಣಿಸ ತೊಡಗಿ 
ದಳು. ನಆಗ ಸಾರಯಳು ಅಬ್ರಾಮನಿಗೆ, ""ನನ್ನ ಸಂಕಟಕ್ಕೆ 
ನೀನೇ ಕಾರಣ. ನಾನು ಅವಳನ್ನು ನಿನಗೆ ಕೊಟ್ಟೆನು. ಈಗ 
ಅವಳು ಗರ್ಭಿಣಿಯಾಗಿದ್ದಾಳೆ ಮತ್ತು ನನ್ನನ್ನೇ ಕಡೆಗಣಿಸು 
ತ್ತಿದ್ದಾಳೆ. ಯೆಹೋವನೇ ನನಗೂ ನಿನಗೂ ನ್ಯಾಯ 
ತೀರಿಸಲಿ'' ಎಂದು ಹೇಳಿದಳು. 

"ಅದಕ್ಕೆ ಅಬ್ರಾಮನು ಸಾರಯಳಿಗೆ, ""ನೀನು ಹಾಗರಳ 
ಯಜಮಾನಿ. ನೀನು ಅವಳಿಗೆ ಏನು ಬೇಕಾದರೂ ಮಾಡ 
ಬಹುದು'' ಎಂದು ಹೇಳಿದನು. ಆದ್ದರಿಂದ ಸಾರಯಳು 
ಹಾಗರಳನ್ನು ಶಿಕ್ಸಿಸಿದಳು. ಆಗ ಹಾಗರಳು ಓಡಿ 
ಹೋದಳು. 


ಆದಿಕಾಂಹ 15:18-16:14 


ಹಾಗರಳ ಮಗನಾದ ಇಷ್ಮಾಯೇಲ 

ಯೆಹೋವನ ದೂತನು ಹಾಗರಳನ್ನು ಮರುಳು 
ಗಾಡಿನ ಒರತೆಯೊಂದರ ಬಳಿಯಲ್ಲಿ ಕಂಡನು. ಆ ಒರ 
ತೆಯು ಶೂರಿಗೆ ಹೋಗುವ ದಾರಿಯ ಬಳಿಯಲ್ಲಿತ್ತು. 
*ಡೇವದೂತನು ಅವಳಿಗೆ, "ಹಾಗರಳೇ, ನೀನು ಸಾರ 
ಯಳ ಸೇವಕಿಯಾಗಿದ್ದರೂ ಯಾಕೆ ಇಲ್ಲಿರುವೆ? ನೀನು 
ಎಲ್ಲಿಗೆ ಹೋಗುತ್ತಿರುವೆ?'' ಎಂದು ಕೇಳಿದನು. 

ಹಾಗರಳು, "ನನ್ನ ಯಜಮಾನಿಯಾದ ಸಾರಯಳ ಬಳಿ 
ಯಿಂದ ಓಡಿಹೋಗುತ್ತಿರುವೆ'' ಎಂದು ಹೇಳಿದಳು. 

*ಯೆಹೋವನ ದೂತನು ಹಾಗರಳಿಗೆ, "ಸಾರಯಳು 
ನಿನ್ನ ಯಜಮಾನಿ. ನೀನು ಆಕೆಯ ಬಳಿಗೆ ಹಿಂತಿರುಗಿ 
ಹೋಗಿ ಆಕೆಗೆ ವಿಧೇಯಳಾಗಿರು'' ಎಂದು ಹೇಳಿದನು. 
ಇದಲ್ಲದೆ ಯೆಹೋವನ ದೂತನು ಹಾಗರಳಿಗೆ, 
"ನಾನು ನಿನ್ನ ಸಂತತಿಯವರನ್ನು ಅಸಂಖ್ಯಾತರನ್ನಾಗಿ 
ಮಾಡುವೆನು'' ಅಂದನು. 

ಇದಲ್ಲದೆ ದೇವದೂತನು ಆಕೆಗೆ, 


""ಹಾಗರಳೇ, ಈಗ ನೀನು ಗರ್ಭಿಣಿಯಾಗಿ ರುವೆ; 
ನಿನಗೆ ಒಬ್ಬ ಮಗನು ಹುಟ್ಟುವನು. ನೀನು 
ಅವನಿಗೆ ಇಷ್ಮಾಯೇಲ್‌ ಎಂದು ಹೆಸರಿಡಬೇಕು; 
ಯಾಕಂದರೆ ಯೆಹೋವನು ನಿನ್ನ ಕಷ್ಟಗಳನ್ನು 
ಕೇಳಿದ್ದಾನೆ; ಆತನು ನಿನಗೆ ಸಹಾಯ 
ಮಾಡುವನು. 

12 ""ಇಷ್ಮಾಯೇಲನು* ಕಾಡು ಕತ್ತೆಯಂತೆ ಗಡು 
ಸಾಗಿದ್ದು ಸ್ವತಂತ್ರವಾಗಿರುವನು. ಅವನು ಪ್ರತಿ 
ಯೊಬ್ಬರಿಗೂ ವಿರೋಧವಾಗಿರುವನು; ಪ್ರತಿ 
ಯೊಬ್ಬರೂ ಅವನಿಗೆ ವಿರೋಧವಾಗಿರುವರು. 
ಅವನು ಸ್ಥಳದಿಂದ ಸ್ಥಳಕ್ಕೆ ಹೋಗುತ್ತಾ ತನ್ನ 
ಸಹೋದರರ ಸಮೀಪದಲ್ಲಿ ವಾಸಿಸಿದರೂ 
ಅವರಿಗೆ ವಿರೋಧವಾಗಿರುವನು.'' 


13 ಯೆಹೋವನು ತನ್ನೊಡನೆ ಮಾತಾಡಿದ್ದರಿಂದ ಹಾಗ 
ರಳು, ""ಈ ಸ್ಥಳದಲ್ಲಿಯೂ ದೇವರು ನನ್ನನ್ನು ನೋಡಿ 
ನನಗಾಗಿ ಚಿಂತಿಸುತ್ತಾನೆ ಎಂದುಕೊಂಡು ಆತನಿಗೆ 
"ನನ್ನನ್ನು ನೋಡುವ ದೇವರು''' ಎಂದು ಹೆಸರಿಟ್ಟಳು. 
ಆದ್ದರಿಂದ ಆ ಬಾವಿಗೆ ಬೀರ್‌ಲಹೈರೋಯಿ* ಎಂದು 
ಹೆಸರಾಯಿತು. ಈ ಬಾವಿಯು ಕಾದೇಶಿಗೂ ಬೆರೆದಿಗೂ 
ನಹುವೆ ಇದೆ. 





ಇಷ್ಮಾಯೇಲ ಈ ಹೆಸರಿನ ಅರ್ಥ: ""ದೇವರು ಕೇಳುತ್ತಾನೆ.'' 


ಬೀರ್‌ ಲಹೆೆ ೈರೋಯಿ 
ಜೀವಸ್ವರೂಪನ ಬಾವಿ.'' 


ಇದರರ್ಥ: "ನನ್ನನ್ನು ನೋಡುವ 


ಆದಿಕಾಂಹ 16:15-17:21 


ಹಾಗರಳು ಅಬ್ರಾಮನ ಮಗನಿಗೆ ಜನನ ಕೊಟ್ಟಳು. 
ಅಬ್ರಾಮನು ಅ ಮಗನಿಗೆ ಇಷ್ಮಾಯೇಲ್‌ ಎಂದು ಹೆಸರಿ 
ಟ್ವನು. 16ಅಬ್ರಾಮನಿಗೆ ಎಂಭತ್ತಾರು ವರ್ಷವಾಗಿದ್ದಾಗ 
ಹಾಗರಳಲ್ಲಿ ಇಷ್ಮಾಯೇಲನು ಜನಿಸಿದನು. 


ಸುನ್ನತಿ - ಒಡಂಬಡಿಕೆ 

ಅಬ್ರಾಮನಿಗೆ ತೊಂಭತ್ತೊಂಬತ್ತು ವರ್ಷವಾಗಿ 
17 ದ್ದಾಗ ಯೆಹೋವನು ಅವನಿಗೆ ಪ್ರತ್ಯಕ್ಟನಾಗಿ, 
""ನಾನು ಸರ್ವಶಕ್ತನಾದ ದೇವರು. ನನಗೆ ವಿಧೇಯ 
ನಾಗಿದ್ದು ನಿರ್ದೋಷಿಯಾಗಿರು. ನಾನು ನಿನ್ನೊಂದಿಗೆ 
ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು; ನಿನ್ನನ್ನು 
ದೊಡ್ಡ ಜನಾಂಗವನ್ನಾಗಿ ಮಾಡುವುದಾಗಿ ವಾಗ್ದಾನ 
ಮಾಡುತ್ತೇನೆ'' ಎಂದು ಹೇಳಿದನು. 

ಆ ಕೂಡಲೇ ಅಬ್ರಾಮನು ದೇವರಿಗೆ ಸಾಷ್ಟಾಂಗ ನಮ 
ಸ್ಕಾರ ಮಾಡಿದನು. ಆಗ ದೇವರು ಅವನಿಗೆ, 4""ನಾನು 
ನಿನಗೆ ಮಾಡುವ ವಾಗ್ದಾನವೇನೆಂದರೆ: 5"""ಅಬ್ರಾಮ' 
ಎಂಬ ನಿನ್ನ ಹೆಸರನ್ನು ಬದಲಾಯಿಸಿ ನಿನಗೆ ಅಬ್ರಹಾಮ 
ಎಂದು ಹೆಸರಿಡುವೆನು. ನಿನ್ನನ್ನು ಅಬ್ರಹಾಮ ಎಂದೇ ಕರೆ 
ಯುವರು; ಯಾಕಂದರೆ ನೀನು ಅನೇಕ ಜನಾಂಗಗಳಿಗೆ 
ಮೂಲಪಿತೃವಾಗುವೆ. 6ಹೊಸ ಜನಾಂಗಗಳು ನಿನ್ನಿಂದ 
ಹುಟ್ಟುವವು; ರಾಜರುಗಳು ನಿನ್ನಿಂದ ಬರುವರು. 7ನಾನು 
ನಿನ್ನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳು 
ವೆನು. ಈ ಒಡಂಬಡಿಕೆಯು ನಿನ್ನ ಎಲ್ಲಾ ಸಂತತಿಯವರಿಗೆ 
ಶಾಶ್ವತವಾಗಿ ಅನ್ವಯಿಸುವುದು. ನಾನೇ ನಿನಗೂ ನಿನ್ನ 
ಎಲ್ಲಾ ಸಂತತಿಯವರಿಗೂ ದೇವರಾಗಿರುವೆನು. *ನೀನು 
ಪ್ರಯಾಣ ಮಾಡುತ್ತಿರುವ ಈ ಕಾನಾನ್‌ ದೇಶವನ್ನೆಲ್ಲ 
ನಿನಗೂ ನಿನ್ನ ಎಲ್ಲಾ ಸಂತತಿಯವರಿಗೂ ಶಾಶ್ವತವಾಗಿ 
ಕೊಡುವೆನು. ನಾನೇ ನಿಮ್ಮ ದೇವರಾಗಿರುವೆನು'' ಎಂದು 
ಹೇಳಿದನು. ಇದಲ್ಲದೆ ದೇವರು ಅಬ್ರಹಾಮನಿಗೆ, 
""ನಮ್ಮ ಒಡಂಬಡಿಕೆಯ ಪ್ರಕಾರ ನೀನು ಮತ್ತು ನಿನ್ನ 
ಸಂತತಿಯವರೆಲ್ಲರೂ ನನ್ನ ಒಡಂಬಡಿಕೆಗೆ ವಿಧೇಯರಾಗ 
ಬೇಕು. ನೀನೂ ಮತ್ತು ನಿನ್ನ ಎಲ್ಲಾ ಸಂತತಿಯವರು 
ಕೈಕೊಳ್ಳಬೇಕಾದ ನಿಬಂಧನೆಯೇನಂದರೆ, ನಿಮ್ಮಲ್ಲಿ 
ಹುಟ್ಟಿದ ಪ್ರತಿಯೊಂದು ಗಂಡುಮಗುವಿಗೂ ಸುನ್ನತಿ 
ಮಾಡಿಸಬೇಕು. !!12ಇಂದಿನಿಂದ ನಿಮ್ಮಲ್ಲಿ ಗಂಡುಮಗು 
ಹುಟ್ಟಿ ಎಂಟು ದಿನಗಳಾದ ಮೇಲೆ ಆ ಮಗುವಿಗೆ ಸುನ್ನತಿ 
ಮಾಡಿಸಬೇಕು; ಈ ನಿಯಮವು ನಿಮ್ಮ ಮನೆಯಲ್ಲಿ 
ಹುಟ್ಟಿದ ಸೇವಕರಿಗೂ, ಪರದೇಶದಿಂದ ಕೊಂಡುತಂದ 
ಸೇವಕರಿಗೂ ಸಹ ಅನ್ವಯಿಸುತ್ತದೆ. ನನಗೂ ನಿನಗೂ ಆದ 
ಒಡಂಬಡಿಕೆಗೆ ಇದು ಗುರುತಾಗಿರುವುದು. ಹೀಗೆ 
ಪ್ರತಿಯೊಬ್ಬನಿಗೂ ಸುನ್ನತಿಯಾಗಲೇಬೇಕು. ನಾನು 
ನಿನ್ನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯು ಶಾಶ್ವತ 


20 


ವಾದದ್ದು ಎಂಬುದಕ್ಕೆ ಈ ಸುನ್ನತಿಯೇ ದೈಹಿಕ ಗುರು 
ತಾಗಿದೆ. ಸುನ್ನತಿ ಯಾಗಿಲ್ಲದ ಯಾವ ಪುರುಷನನ್ನೂ ನನ್ನ 
ಜನರೆಂದು ಪರಿಗಣಿಸಲಾಗುವುದಿಲ್ಲ. ಆ ಪುರುಷನು ನನ್ನ 
ಒಡಂಬಡಿಕೆಗೆ ವಿಧೇಯನಾಗದಿರುವುದೇ ಅದಕ್ಕೆ 
ಕಾರಣ'' ಎಂದು ಹೇಳಿದನು. 


ಇಸಾಕನು ವಾಗ್ದಾನದ ಮಗನು 

'*ದೇವರು ಅಬ್ರಹಾಮನಿಗೆ, "ನಿನ್ನ ಹೆಂಡತಿಯಾದ, 
ಸಾರಯಳಿಗೆ* ನಾನು ಒಂದು ಹೆಸರನ್ನು ಕೊಡುತ್ತೇನೆ. 
ಆಕೆಯ ಹೊಸ ಹೆಸರು ಸಾರಾ.* '5ನಾನು ಆಕೆಯನ್ನು 
ಆಶೀರ್ವದಿಸಿ ಆಕೆಗೆ ಒಬ್ಬ ಮಗನನ್ನು ದಯಪಾಲಿಸು 
ವೆನು; ನೀನೇ ಅವನ ತಂದೆ. ಅನೇಕ ಜನಾಂಗಗಳಿಗೂ 
ರಾಜರುಗಳಿಗೂ ಆಕೆಯು ಮೂಲಮಾತೆಯಾಗಿರುವಳು' 
ಎಂದು ಹೇಳಿದನು. 

!'ಅಬ್ರಹಾಮನು ದೇವರಿಗೆ ಸಾಷ್ಟಾಂಗ ನಮಸ್ಕಾರ 
ಮಾಡಿದನು. ಆದರೆ ಅವನು ಮನಸ್ಸಿನಲ್ಲಿ ನಗುತ್ತಾ 
"ನನಗೆ ನೂರು ವರ್ಷ ವಯಸ್ಸಾಗಿರುವುದರಿಂದ ಮಗ 
ನನ್ನು ಪಡೆಯಲು ನನಗೂ ಸಾಧ್ಯವಿಲ್ಲ. ಸಾರಾಳಿಗೆ 
ತೊಂಭತ್ತು ವರ್ಷ ವಯಸ್ಸಾಗಿರುವುದರಿಂದ ಮಗನನ್ನು 
ಪಡೆಯಲು ಆಕೆಗೂ ಸಾಧ್ಯವಿಲ್ಲ'' ಅಂದುಕೊಂಡನು. 

ಆಮೇಲೆ ಅಬ್ರಹಾಮನು ದೇವರಿಗೆ, ""ಇಷ್ಮಾಯೇ 
ಲನೇ ನಿನ್ನ ಆಶೀರ್ವಾದವನ್ನು ಹೊಂದಿಕೊಂಡು ಜೀವಿಸ 
ಬಾರದೇಕೆ?' ಎಂದು ಕೇಳಿದನು. 

9 ಆದಕ್ಕೆ ದೇವರು ಅವನಿಗೆ, ""ಇಲ್ಲ! ನಿನ್ನ ಹೆಂಡತಿ 
ಯಾದ ಸಾರಾಳಿಗೆ ಒಬ್ಬ ಮಗನು ಹುಟ್ಟುವನು. ನೀನು 
ಅವನಿಗೆ, ""ಇಸಾಕ''* ಎಂದು ಹೆಸರಿಡಬೇಕು. ನಾನು 
ಒಂದು ಒಡಂಬಡಿಕೆಯನ್ನು ಅವನೊಡನೆ ಮಾಡಿಕೊಳ್ಳು 
ವೆನು. ಆ ಒಡಂಬಡಿಕೆಯು ಅವನ ಎಲ್ಲಾ ಸಂತತಿಯ 
ವರಲ್ಲಿಯೂ ಶಾಶ್ವತವಾಗಿರುವುದು. 

20""ನೀನು ಇಷ್ಮಾಯೇಲನ ಬಗ್ಗೆ ಮಾಡಿದ ಭಿನ್ನಹವನ್ನು 
ಕೇಳಿದ್ದೇನೆ. ನಾನು ಅವನನ್ನು ಆಶೀರ್ವದಿಸುವೆನು. 
ಅವನು ಅನೇಕ ಮಕ್ಕಳನ್ನು ಪಡೆದುಕೊಳ್ಳುವನು. ಹನ್ನೆ 
ರಹು ಮಹಾನಾಯಕರುಗಳಿಗೆ ಅವನು ತಂದೆಯಾಗು 
ವನು. ಅವನ ಸಂತತಿಯು ಮಹಾಜನಾಂಗವಾಗುವುದು. 
2!ಆದರೆ ನಾನು ನನ್ನ ಒಡಂಬಡಿಕೆಯನ್ನು ಇಸಾಕನೊಡನೆ 
ಮಾಡಿಕೊಳ್ಳುವೆನು. ಸಾರಾಳಲ್ಲಿ ಹುಟ್ಟುವ ಮಗನೇ 
ಇಸಾಕನು. ಮುಂದಿನ ವರ್ಷ ಇದೇ ಸಮಯದಲ್ಲಿ 
ಇಸಾಕನು ಹುಟ್ಟುವನು'' ಎಂದು ಹೇಳಿದನು. 














ಸಾರಯ ಬಹುಶಃ ಅರಮೇಯಿಕ್‌ ಭಾಷೆಯಲ್ಲಿ ಇದರರ್ಥ ""ರಾಜ 
ಕುಮಾರಿ.'' 


ಸಾರಾ ಹೀಬ್ರೂ ಭಾಷೆಯಲ್ಲಿ ಇದರರ್ಥ ""ರಾಜಕುಮಾರಿ.'' 
ಇಸಾಕ ಇದರರ್ಥ "ಅವನು ನಗುತ್ತಾನೆ.'' 


21 


ದೇವರು ಅಬ್ರಹಾಮನೊಡನೆ ಮಾತಾಡುವುದನ್ನು 
ಮುಗಿಸಿದ ಮೇಲೆ ಮೇಲೋಕಕ್ಕೆ ಹೊರಟುಹೋದನು. 
ಅದೇ ದಿನದಲ್ಲಿ ಅಬ್ರಹಾಮನು ಇಷ್ಮಾಯೇಲನಿಗೂ 
ತನ್ನ ಮನೆಯಲ್ಲಿದ್ದ ಸೇವಕರಿಗೆ ಹುಟ್ಟಿದ ಗಂಡು ಮಕ್ಕ 
ಳಿಗೂ ಪರದೇಶಿಯರಿಂದ ಕೊಂಡುತಂದಿದ್ದ ಸೇವಕ 
ರಿಗೂ ಯೆಹೋವನು ಹೇಳಿದಂತೆಯೇ ಸುನ್ನತಿ 
ಮಾಡಿಸಿದನು. 

ಅಬ್ರಹಾಮನು ಸುನ್ನತಿ ಮಾಡಿಸಿಕೊಂಡಾಗ ತೊಂಭ 
ತ್ತೊಂಭತ್ತು ವರ್ಷದವನಾಗಿದ್ದನು. *ಇಷ್ಮಾಯೇಲನಿಗೆ 
ಸುನ್ನತಿಯಾದಾಗ ಅವನಿಗೆ ಹದಿಮೂರು ವರ್ಷವಾಗಿತ್ತು 
26ಅಬ್ರಹಾಮನಿಗೂ ಅವನ ಮಗನಿಗೂ ಒಂದೇ ದಿನದಲ್ಲಿ 
ಸುನ್ನತಿಯಾಯಿತು. ”'ಅಬ್ರಹಾಮನ ಮನೆಯಲ್ಲಿದ್ದ 
ಎಲ್ಲಾ ಗಂಡಸರಿಗೆ ಅಂದರೆ ಅವನ ಮನೆಯಲ್ಲಿ ಹುಟ್ಟಿದ 
ಎಲ್ಲಾ ಸೇವಕರಿಗೆ ಮತ್ತು ಅವನು ಕ್ರಯಕ್ಕೆ ತೆಗೆದು 
ಕೊಂಡಿದ್ದ ಎಲ್ಲಾ ಸೇವಕರಿಗೆ ಸುನ್ನತಿಯಾಯಿತು. 





ಮೂವರು ಸಂದರ್ಶಕರು 

1 8 ಅಬ್ರಹಾಮನು ಮಮ್ರೆಯಲ್ಲಿದ್ದ ಓಕ್‌ಮರಗಳ 
ತೋಪಿನ ಸಮೀಪದಲ್ಲಿ ವಾಸಿಸುತ್ತಿದ್ದಾಗ 
ಯೆಹೋವನು ಅವನಿಗೆ ಕಾಣಿಸಿಕೊಂಡನು. ಒಮ್ಮೆ ಬಿಸಿ 
ಲಿನ ತಾಪದಿಂದ ಅಬ್ರಹಾಮನು ತನ್ನ ಗುಹಾರದ ಬಾಗಿಲ 
ಬಳಿ ಕುಳಿತಿದ್ದನು. ಅಬ್ರಹಾಮನು ದೃಷ್ಟಿಸಿ ನೋಡಿದಾಗ 
ತನ್ನ ಮುಂದೆ ಮೂವರು ಪುರುಷರು ನಿಂತಿರುವುದನ್ನು 
ಕಂಡನು. ಕೂಡಲೇ ಅವರ ಬಳಿಗೆ ಓಡಿಹೋಗಿ ಅವರಿಗೆ 
ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ, 3""ಸ್ವಾಮಿಗಳೇ, 
ನಿಮ್ಮ ಸೇವಕನಾದ ನನ್ನ ಜೊತೆಯಲ್ಲಿ ಸ್ವಲ್ಪ ಸಮಯವಿರಿ. 
“ನಿಮ್ಮ ಕಾಲುಗಳನ್ನು ತೊಳಿದುಕೊಳ್ಳಲು ನೀರನ್ನು ತಂದು 
ಕೊಡುವೆನು. ನೀವು ಮರದ ಕೆಳಗೆ ವಿಶ್ರಾಂತಿ ತೆಗೆದು 
ಕೊಳ್ಳಿರಿ. 5ನಾನು ನಿಮಗೆ ಊಟವನ್ನು ತಂದುಕೊಡು 
ವೆನು. ನೀವು ಬೇಕಾದಷ್ಟು ಊಟ ಮಾಡಿದ ನಂತರ ನಿಮ್ಮ 
ಪ್ರಯಾಣವನ್ನು ಮುಂದುವರಿಸಬಹುದು'' ಎಂದು ಹೇಳಿ 
ದನು. ಆ ಮೂವರು ಪುರುಷರು, ""ಸರಿ, ನೀನು 

ಹೇಳಿದಂತೆಯೇ ಮಾಡು'' ಅಂದರು. 
ಅಬ್ರಹಾಮನು ಗುಡಾರಕ್ಕೆ ಬೇಗನೆ ಹೋಗಿ ಸಾರ 
ಳಿಗೆ, " ಮೂರು ದೊಡ್ಡ ರೊಟ್ಟಿಗಳಿಗೆ ಬೇಕಾಗುವಷ್ಟು 
ಗೋಧಿಹಿಟ್ಟನ್ನು ಬೇಗನೆ ನಾದು'' ಎಂದು ಹೇಳಿದನು. 
7ಬಳಿಕ ಅವನು ತನ್ನ ಪಶುಗಳಿದ್ದಲ್ಲಿಗೆ ಓಡಿಹೋಗಿ 
ಉತ್ತಮವಾದ ಎಳೆಕರುವನ್ನು ತೆಗೆದು ಸೇವಕನಿಗೆ ಕೊಟ್ಟು 
"ಬೇಗನೇ ಕರುವನ್ನು ಕೊಯ್ದು, ಊಟಕ್ಕೆ ಸಿದ್ಧಮಾಡು'' 
ಎಂದು ಹೇಳಿದನು. ಅಬ್ರಹಾಮನು ಆ ಮೂವರಿಗೆ 
ಮಾಂಸದ ಅಡಿಗೆಯನ್ನು ಬಡಿಸಿದನು. ಇದಲ್ಲದೆ ಅವನು 
ಹಾಲನ್ನೂ ಬೆಣ್ಣೆಯನ್ನೂ ಕೊಟ್ಟನು. ಆ ಮೂವರು ಊಟ 





ಆದಿಕಾಂಹ 17:22-18:19 


ಮಾಡುವಾಗ ಅಬ್ರಹಾಮನು ಅವರ ಸಮೀಪದಲ್ಲಿ 
ಮರದ ಕೆಳಗೆ ನಿಂತುಕೊಂಡಿದ್ದನು. 

ಆ ಪುರುಷರು ಅಬ್ರಹಾಮನಿಗೆ, ""ನಿನ್ನ ಹೆಂಡತಿ 
ಯಾದ ಸಾರಳು ಎಲ್ಲಿ?'' ಎಂದು ಕೇಳಿದರು. 

ಅಬ್ರಹಾಮನು ಅವರಿಗೆ, ""ಆಕೆ ಗುಡಾರದಲ್ಲಿ 
ಇದ್ದಾಳೆ'' ಅಂದನು. 

10ಗ ಯೆಹೋವನು ಅವನಿಗೆ, ""ನಾನು ಮತ್ತೆ ವಸಂತ 
ಕಾಲದಲ್ಲಿ ಬರುತ್ತೇನೆ. ಆ ಸಮಯದಲ್ಲಿ ನಿನ್ನ ಹೆಂಡತಿ 
ಯಾದ ಸಾರಳಿಗೆ ಒಬ್ಬ ಮಗನಿರುವನು'' ಎಂದು 
ಹೇಳಿದನು. 

ಸಾರಳು ಗುಡಾರದಲ್ಲಿದ್ದುಕೊಂಡು ಇದನ್ನೆಲ್ಲಾ ಕೇಳಿಸಿ 
ಕೊಳ್ಳುತ್ತಿದ್ದಳು. ಅವಳಿಗೆ ಈ ಸಂಗತಿಯೂ ಕೇಳಿಸಿತು. 
!! ಅಬ್ರಹಾಮನೂ ಮತ್ತು ಸಾರಳೂ ತುಂಬ ವೃದ್ಧರಾಗಿ 
ದ್ದರು. ಸಾರಳಿಗೂ? ಮಕ್ಕಳು ಹುಟ್ಟುವ ಕಾಲ ಆಗಿ 
ಹೋಗಿತ್ತು ''ಆದ್ದರಿಂದ ಸಾರಳಿಗೆ ನಂಬಲಾಗಲಿಲ್ಲ. ಆಕೆ 
ತನ್ನೊಳಗೆ, ""ಈಗಾಗಲೇ ನನಗೆ ವಯಸ್ಸಾಗಿದೆ; ನನ್ನ 
ಗಂಡನಿಗೂ ವಯಸ್ಸಾಗಿದೆ'' ಅಂದುಕೊಂಡಳು. 

ಆಗ ಯೆಹೋವನು ಅಬ್ರಹಾಮನಿಗೆ, ""ನಾನು 
ಹೇಳುವುದನ್ನು ಸಾರಳು ನಂಬುತ್ತಿಲ್ಲ. ಆಕೆಯು ನಗುತ್ತಾ 
ತನ್ನೊಳಗೆ, "ನನಗೆ ಮಕ್ಕಳಾಗದಷ್ಟು ವಯಸ್ಸಾಗಿದೆ' 
ಅಂದುಕೊಂಡಳು. ಯೆಹೋವನಿಗೆ ಅಸಾಧ್ಯವಾದು 
ದುಂಟೇ? ನಾನು ಮತ್ತೆ ವಸಂತಕಾಲದಲ್ಲಿ ಬರುವೆನು. 
ಆಗ ನಿನ್ನ ಹೆಂಡತಿಯಾದ ಸಾರಳಿಗೆ ಒಬ್ಬ ಮಗನಿದ್ದೇ 
ಇರುವನು'' ಅಂದನು. 

'5ಆದರೆ ಸಾರಳು, ""ನಾನು ನಗಲಿಲ್ಲ'' ಅಂದಳು. 

ಅದಕ್ಕೆ ಯೆಹೋವನು, ""ಇಲ್ಲ, ನೀನು ನಕ್ಕಿದ್ದು ನಿಜ!'' 
ಅಂದನು. 'ಆಮೇಲೆ ಆ ಪುರುಷರು ಹೋಗಲು ಎದ್ದು 
ನಿಂತರು. ಅವರು ಸೊದೋಮಿನ ಕಡೆಗೆ ಕಣ್ಣೆತ್ತಿ ನೋಡಿ 
ಆ ಕಡೆಗೆ ನಡೆಯಲಾರಂಭಿಸಿದರು. ಅವರನ್ನು ಕಳುಹಿಸಿ 
ಕೊಡಲು ಅಬ್ರಹಾಮನು ಅವರ ಸಂಗಹ ಸ್ವಲ್ಪದೂರ 
ಹೋದನು. 





ಅಬ್ರಹಾಮನು ದೇವರಿಗೆ ಮಾಡಿದ ಭಿನ್ನಹ 

17 ಯೆಹೋವನು ತನ್ನೊಳಗೆ ಹೀಗೆಂದುಕೊಂಡನು: 
""ನಾನು ಈಗ ಮಾಡುವ ಕಾರ್ಯವನ್ನು ಅಬ್ರಹಾಮನಿಗೆ 
ತಿಳಿಸಲೇ? ಅಬ್ರಹಾಮನಿಂದ ಬಲಿಷ್ಠವಾದ ಮಹಾ 
ಜನಾಂಗ ಹುಟ್ಟುವುದು; ಅವನ ಮೂಲಕ ಈ ಲೋಕದ 
ಜನರೆಲ್ಲರೂ ಆಶೀರ್ವಾದ ಹೊಂದುವರು. ನಾನು ಅವ 
ನೊಡನೆ ವಿಶೇಷವಾದ ಒಡಂಬಡಿಕೆಯನ್ನು ಮಾಡಿ 
ಕೊಂಡಿದ್ದೇನೆ. ಅವನು ತನ್ನ ಮಕ್ಕಳಿಗೂ ಸಂತತಿಯ 
ವರಿಗೂ ನನಗೆ ವಿಧೇಯರಾಗುವಂತೆ ಮತ್ತು ನ್ಯಾಯ 
ನೀತಿಗಳಿಂದ ಜೀವಿಸುವಂತೆ ಆಜ್ಞಾಪಿಸಲೆಂದು ನಾನು 


ಆದಿಕಾಂಹ 18:20-19:2 


ಅವನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡೆನು. 
ಅವರು ಹೀಗೆ ಜೀವಿಸಿದರೆ, ನನ್ನ ವಾಗ್ದಾನಗಳನ್ನೆಲ್ಲಾ 
ನೆರವೇರಿಸುವೆನು.'' 

ಇದಲ್ಲದೆ ಯೆಹೋವನು, ""ಸೊದೋಮ್‌ ಮತ್ತು 
ಗೊಮೋರಗಳ ಜನರು ಎಷ್ಟೋ ಕೆಟ್ಟವರೆಂದು ಅನೇಕ 
ಸಲ ಕೇಳಿದ್ದೇನೆ. ?' ಆದ್ದರಿಂದ ನಾನು ಕೆಳಗಿಳಿದು ಅಲ್ಲಿಗೆ 
ಹೋಗಿ ನಾನು ಕೇಳಿದ್ದು ನಿಜವೇ ಎಂದು ಪರೀಕ್ಷಿಸು 
ವೆನು'' ಎಂದುಕೊಂಡನು. 

೫ಟ್ರದ್ದರಿಂದ ಆ ಪುರುಷರು ಸೊದೋಮಿನ ಕಡೆಗೆ 
ನಡೆಯತೊಡಗಿದರು. ಆದರೆ ಅಬ್ರಹಾಮನು ಯೆಹೋ 
ವನ ಎದುರಿನಲ್ಲಿ ನಿಂತುಕೊಂಡಿದ್ದನು. ಅಬ್ರಹಾಮನು 
ಯೆಹೋವನ ಸಮೀಪಕ್ಕೆ ಬಂದು, "ಯೆಹೋವನೇ, 
ನೀನು ಕೆಟ್ಟವರನ್ನು ನಾಶಮಾಡುವಾಗ ನೀತಿವಂತರನ್ನು 
ಸಹ ನಾಶಮಾಡಬೇಕೆಂದಿರುವೆಯೋ? ಒಂದುವೇಳೆ 
ಆ ಪಟ್ಟಣದಲ್ಲಿ ಐವತ್ತು ಮಂದಿ ನೀತಿವಂತರಿದ್ದರೆ ಏನು 
ಮಾಡುವೆ? ನೀನು ಆ ಪಟ್ಟಣವನ್ನು ನಾಶಮಾಡು 
ವಿಯೋ? ಖಂಡಿತವಾಗಿಯೂ ಇಲ್ಲ! ಅಲ್ಲಿ ಜೀವಿಸು 
ತ್ತಿರುವ ಐವತ್ತು ಮಂದಿ ನೀತಿವಂತರಿಗಾಗಿ ನೀನು ಆ 
ಪಟ್ಟಣವನ್ನು ಉಳಿಸಿ ಕಾಪಾಡುವೆ. ಬ ಖಂಡಿತವಾಗಿಯೂ 
ನೀನು ಆ ಪಟ್ಟಣವನ್ನು ನಾಶಮಾಡುವುದಿಲ್ಲ. ಕೆಟ್ಟವರನ್ನು 
ಕೊಲ್ಲುವುದಕ್ಕಾಗಿ ನೀನು ಐವತ್ತು ಮಂದಿ ನೀತಿವಂತ 
ರನ್ನು ಕೊಲ್ಲುವುದಿಲ್ಲ. ಒಂದುವೇಳೆ ನೀನು ಕೊಂದರೆ, 
ಒಳ್ಳೆಯವರೂ ಕೆಟ್ಟವರೂ ಸರಿಸಮಾನರಾಗುವರು. ಅವ 
ರಿಬ್ಬರೂ ದಂಡನೆಗೆ ಗುರಿಯಾಗುವರು. ನೀನು ಲೋಕದ 
ವರಿಗೆಲ್ಲ ನ್ಯಾಯಾಧಿಪತಿ. ನೀನು ನ್ಯಾಯವಾದದ್ದನ್ನೇ 
ಮಾಡುವೆ ಎಂದು ನನಗೆ ಗೊತ್ತಿದೆ'' ಎಂದು ಹೇಳಿದನು. 

26ಆಮೇಲೆ ಯೆಹೋವನು, ""ನಾನು ಸೂದೋಮಿ 
ನಲ್ಲಿ ಐವತ್ತು ಮಂದಿ ನೀತಿವಂತರನ್ನು ಕಂಡರೆ, ನಾನು 
ಇಡೀ ಪಟ್ಟಣವನ್ನೇ ಉಳಿಸಿ ಕಾಪಾಡುವೆನು'' ಎಂದನು. 

ಟಗ ಅಬ್ರಹಾಮನು ಯೆಹೋವನಿಗೆ, ""ನಿನಗೆ 
ನನ್ನನ್ನು ಹೋಲಿಸಿಕೊಂಡರೆ, ನಾನು ಕೇವಲ ಧೂಳು 
ಮತ್ತು ಬೂದಿ. ಆದರೆ ಈ ಪ್ರಶ್ನೆಯನ್ನೂ ಕೇಳಲು ನನಗೆ 
ಅವಕಾಶಕೊಡು. ೫ ಒಂದುವೇಳೆ ಐದು ಮಂದಿ ಕಡಿಮೆ 
ಯಾಗಿದ್ದು ನಲವತ್ತೈದು ಮಂದಿ ಮಾತ್ರ ನೀತಿವಂತರಿದ್ದರೆ 
ಆ ಪಟ್ಟಣವನ್ನು ನಾಶಮಾಹುವಿಯಾ?'' ಎಂದು 
ಕೇಳಿದನು. 

ಅದಕ್ಕೆ ಯೆಹೋವನು ಅವನಿಗೆ, ""ನಾನು ನಲವತ್ತೈದು 
ಮಂದಿ ನೀತಿವಂತರನ್ನು ಕಂಡರೂ ಆ ಪಟ್ಟಣವನ್ನು 
ನಾಶಮಾಡುವುದಿಲ್ಲ'' ಎಂದು ಹೇಳಿದನು. 

ಮತ್ತೆ ಅಬ್ರಹಾಮನು ದೇವರಿಗೆ, ""ಕೇವಲ ನಲವತ್ತು 
ಮಂದಿ ನೀತಿವಂತರನ್ನು ಕಂಡರೆ, ನೀನು ಆ ಪಟ್ಟಣವನ್ನು 
ನಾಶಮಾಡುವೆಯಾ?'' ಎಂದು ಕೇಳಿದನು. 





22 


ಯೆಹೋವನು ಅವನಿಗೆ, "ನಲವತ್ತು ಮಂದಿ ನೀತಿ 
ವಂತರನ್ನು ಕಂಡರೂ ನಾನು ಆ ಪಟ್ಟಣವನ್ನು ನಾಶ 
ಮಾಡುವುದಿಲ್ಲ'' ಎಂದು ಹೇಳಿದನು. ಆಮೇಲೆ 
ಅಬ್ರಹಾಮನು, ""ಯೆಹೋವನೇ, ನನ್ನ ಮೇಲೆ ಸಿಟ್ಟು 
ಮಾಡಬೇಡ. ಈ ಪ್ರಶ್ನೆಯನ್ನೂ ಕೇಳುವೆ: ಆ ಪಟ್ಟಣದಲ್ಲಿ 
ಕೇವಲ ಮೂವತ್ತು ಮಂದಿ ನೀತಿವಂತರಿದ್ದರೆ ನೀನು ಆ 
ಪಟ್ಟಣವನ್ನು ನಾಶಮಾಡುವೆಯಾ?'' ಎಂದು ಕೇಳಿದನು. 

ಯೆಹೋವನು ಅವನಿಗೆ, "ಅಲ್ಲಿ ಮೂವತ್ತು ಮಂದಿ 
ನೀತಿವಂತರಿದ್ದರೂ ನಾನು ಆ ಪಟ್ಟಣವನ್ನು ನಾಶ 
ಮಾಡುವುದಿಲ್ಲ'' ಅಂದನು. 

*'ಆಮೇಲೆ ಅಬ್ರಹಾಮನು, ""ನನ್ನ ಯೆಹೋವನು 
ಏನೂ ತಿಳಿದುಕೊಳ್ಳದಿರಲಿ. ನಾನು ಮತ್ತೊಂದು ಪ್ರಶ್ನೆ 
ಕೇಳುವೆ. ಅಲ್ಲಿ ಇಪ್ಪತ್ತು ಮಂದಿ ನೀತಿವಂತರಿದ್ದರೆ ಏನು 
ಮಾಡುವೆ?'' ಎಂದು ಕೇಳಿದನು. ಯೆಹೋವನು ಅವ 
ನಿಗೆ, ""ಅಲ್ಲಿ ಇಪ್ಪತ್ತು ಮಂದಿ ನೀತಿವಂತರನ್ನು ಕಂಡರೆ ಆ 
ಪಟ್ಟಣವನ್ನು ನಾಶ ಮಾಡುವುದಿಲ್ಲ'' ಎಂದು ಹೇಳಿದನು. 

32ಆಮೇಲೆ ಅಬ್ರಹಾಮನು, "ಯೆಹೋವನೇ, ದಯ 
ಮಾಡಿ ನನ್ನ ಮೇಲೆ ಸಿಟ್ಟುಗೊಳ್ಳಬೇಹ. ಇದೊಂದು ಸಲ 
ಮಾತ್ರ ಪ್ರಶ್ನೆ ಕೇಳುವೆ. ಹತ್ತು ಮಂದಿ ನೀತಿವಂತರನ್ನು 
ಕಂಡರೆ ಏನು ಮಾಡುವೆ?'' ಎಂದು ಕೇಳಿದನು. 

ಯೆಹೋವನು ಅವನಿಗೆ, ""ನಾನು ಆ ಪಟ್ಟಣದಲ್ಲಿ 
ಹತ್ತು ಮಂದಿ ನೀತಿವಂತರನ್ನು ಕಂಡರೂ, ಅದನ್ನು ನಾಶ 
ಮಾಡುವುದಿಲ್ಲ'' ಅಂದನು. 

3ಯೆಹೋವನು ಅಬ್ರಹಾಮನೊಂದಿಗೆ ಮಾತಾಡುವು 
ದನ್ನು ಮುಗಿಸಿದ ಮೇಲೆ ಅಲ್ಲಿಂದ ಹೊರಟುಹೋದನು. 
ಅಬ್ರಹಾಮನು ಸಹ ತನ್ನ ಮನೆಗೆ ಹಿಂತಿರುಗಿದನು. 


ಲೋಟನ ಸಂದರ್ಶಕರು 

10 ಆ ಸಾಯಂಕಾಲ, ದೇವದೂತರಿಬ್ಬರು 

ಸೊದೋಮ್‌ ನಗರಕ್ಕೆ ಬಂದರು. ನಗರದ 
ಬಾಗಿಲುಗಳ ಬಳಿ ಕುಳಿತುಕೊಂಡಿದ್ದ ಲೋಟನು ದೇವ 
ದೂತರನ್ನು ಕಂಡು, ಅವರ ಬಳಿಗೆ ಹೋಗಿ ನಮಸ್ಕರಿ 
ಸಿದನು. ಲೋಟನು ಅವರಿಗೆ, ""ಸ್ವಾಮಿಗಳೇ, ದಯ 
ವಿಟ್ಟು ನನ್ನ ಮನೆಗೆ ಬನ್ನಿ. ನಾನು ನಿಮ್ಮನ್ನು ಉಪಚರಿಸು 
ವೆನು. ನಿಮ್ಮ ಕೈಕಾಲುಗಳನ್ನು ತೊಳೆದುಕೊಂಡು ಈ ರಾತ್ರಿ, 
ನಮ್ಮ ಮನೆಯಲ್ಲೆ ಇರಿ. ನಾಳೆ ಮುಂಜಾನೆ ನಿಮ್ಮ 
ಪ್ರಯಾಣವನ್ನು ಮುಂದುವರಿಸಬಹುದು'' ಎಂದು 
ಹೇಳಿದನು. ದೇವದೂತರು, ""ಈ ಚೌಕದಲ್ಲಿ* ನಾವು 
ಈ ರಾತ್ರಿ, ಕಳೆಯುತ್ತೇವೆ'' ಎಂದು ಉತ್ತರಿಸಿದರು. 





ಚೌಕ ನಗರದ ಬಯಲು ಪ್ರದೇಶ. ಇದು ನಗರದ್ವಾರಗಳ 
ಸಮೀಪದಲ್ಲಿತ್ತು ಪ್ರಯಾಣಿಕರು ನಗರಕ್ಕೆ ಬಂದಾಗ ಈ ಸ್ಥಳದಲ್ಲಿ 
ಇಳಿದುಕೊಳ್ಳುತ್ತಿದ್ದರು. 


23 


3ಆದರೆ ಲೋಟನು ತನ್ನ ಮನೆಗೆ ಬರುವಂತೆ ಒತ್ತಾಯಿ 
ಸಿದ್ದರಿಂದ ಅವರು ಅವನ ಮನೆಗೆ ಹೋದರು. ಲೋಟನು 
ಅವರಿಗಾಗಿ ಅಡಿಗೆ ಮಾಡಿಸಿದನು; ರೊಟ್ಟಿಗಳನ್ನು ಸುಡಿ 
ಸಿದನು. ದೇವದೂತರು ಊಟ ಮಾಡಿದರು. 

"ಆ ರಾತ್ರಿ ಮಲಗುವುದಕ್ಕಿಂತ ಮೊದಲು 
ಸೊದೋಮಿನ ಗಂಡಸರೆಲ್ಲರೂ ಬಂದು ಲೋಟನ 
ಮನೆಯ ಸುತ್ತಲೂ ನಿಂತುಕೊಂಡು ಲೋಟನಿಗೆ, *""ನಿನ್ನ 
ಮನೆಗೆ ಬಂದ ಆ ಇಬ್ಬರು ಪುರುಷರು (ದೂತರು) 
ಎಲ್ಲಿದ್ದಾರೆ? ಅವರನ್ನು ಹೊರಗೆ ಕಳುಹಿಸು. ನಾವು ಅವ 
ರನ್ನು ಸಂಭೋಗಿಸಬೇಕು'' ಎಂದು ಕೂಗಿಹೇಳಿದರು. 

6ಲೋಟನು ಹೊರಗೆ ಬಂದು ಬಾಗಿಲಿಗೆ ಬೀಗ ಹಾಕಿ, 
7ಆ ಗಂಡಸರಿಗೆ, ""ನನ್ನ ಸಹೋದರರೇ, ನಾನು ನಿಮ್ಮನ್ನು 
ಬೇಡಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಈ ಕೆಟ್ಟಕಾರ್ಯ 
ವನ್ನು ಮಾಡಬೇಡಿ. ನೋಡಿ! ನನಗೆ ಇಬ್ಬರು ಹೆಣ್ಣು 
ಮಕ್ಕಳಿದ್ದಾರೆ. ಅವರು ಹಿಂದೆಂದೂ ಗಂಡಸರೊಡನೆ 
ಮಲಗಿದವರಲ್ಲ. ನೀವು ಅವರಿಗೆ ಏನುಬೇಕಾದರೂ 
ಮಾಡಿ , ಆದರೆ ದಯವಿಟ್ಟು ಈ ಪುರುಷರಿಗೆ ಏನನ್ನೂ 
ಮಾಡಬೇಡಿ. ಇವರು ನನ್ನ ಮನೆಗೆ ಬಂದಿದ್ದಾರೆ; ಇವ 
ರನ್ನು ಕಾಪಾಡುವುದು ನನ್ನ ಕರ್ತವ್ಯ'' ಎಂದು ಹೇಳಿದನು. 

*ಮನೆಯ ಸುತ್ತಲೂ ನಿಂತುಕೊಂಡಿದ್ದ ಗಂಡಸರು 
ಅವನಿಗೆ, "ದಾರಿ ಬಿಡು'' ಎಂದು ಕೂಗಿದರು. ಆಮೇಲೆ 
ಅವರು ತಮ್ಮೊಳಗೆ, "ಈ ಲೋಟನು ನಮ್ಮ ನಗರಕ್ಕೆ 
ಪ್ರವಾಸಿಗನಂತೆ ಬಂದು ಈಗ ನಮಗೇ ನ್ಯಾಯವನ್ನು 
ಹೇಳಿಕೊಡುತ್ತಿದ್ದಾನೆ'' ಎಂದು ಮಾತಾಡಿಕೊಂಡರು. 
ಆಮೇಲೆ ಅವರು ಲೋಟನಿಗೆ, ""ನಾವು ಆ ಪುರುಷರಿಗೆ 
ಮಾಡುವದಕ್ಕಿಂತ ನಿನಗೇ ಹೆಚ್ಚು ಕೆಟ್ಟದ್ದನ್ನು ಮಾಡು 
ತ್ತೇವೆ'' ಎಂದು ಕೂಗಿ ಹೇಳಿ ಲೋಟನ ಸಮೀಪಕ್ಕೆ ಬಂದು 
ಬಾಗಿಲನ್ನು ಮುರಿದು ಹಾಕಲು ಸಿದ್ದರಾದರು. 

ದರೆ ಮನೆಯೊಳಗಿದ್ದ ಇಬ್ಬರು ಪುರುಷರು ಬಾಗಿ 
ಲನ್ನು ತೆರೆದು ಲೋಟನನ್ನು ಮನೆಯೊಳಗೆ ಎಳೆದು 
ಕೊಂಡು ಬಾಗಿಲನ್ನು ಮುಚ್ಚಿದರು. ''ಆ ಇಬ್ಬರು ಪುರು 
ಷರು ಮನೆಯ ಹೊರಗೆ ಇದ್ದ ಗಂಡಸರನ್ನೆಲ್ಲಾ ಕುರುಡ 
ರಾಗುವಂತೆ ಮಾಡಿದ್ದರಿಂದ ಅವರು ಬಾಗಿಲನ್ನು ಗುರುತಿ 
ಸಲಾರದೆ ಹೋದರು. 


ಸೊದೋಮಿನಿಂದ ಪಲಾಯನ 
2 ಇಬ್ಬರು ಪುರುಷರು ಲೋಟನಿಗೆ, “ನಿನ್ನ 
ಕುಟುಂಬದ ಬೇರೆ ಯಾರಾದರೂ ಈ ನಗರದಲ್ಲಿ ಇದ್ದಾ 
ರೆಯೇ? ನಿನಗೆ ಅಳಿಯಂದಿರಾಗಲೀ ಗಂಡು ಮಕ್ಕಳಾ 
ಗಲೀ ಹೆಣ್ಣುಮಕ್ಕಳಾಗಲೀ ಇಲ್ಲಿ ವಾಸವಾಗಿದ್ದಾರೆಯೇ? 
ನಿನ್ನ ಕುಟುಂಬದ ಯಾರಾದರೂ ಈ ನಗರದಲ್ಲಿದ್ದರೆ 
ಈಗಲೇ ಇಲ್ಲಿಂದ ಹೊರಡುವಂತೆ ಅವರಿಗೆ ತಿಳಿಸು. 


ಆದಿಕಾಂಡ 19:3-22 


ನಾವು ಈ ನಗರವನ್ನು ನಾಶಮಾಡುತ್ತೇವೆ. ಈ ನಗರದ 
ದುಷ್ಟತನವನ್ನು ಯೆಹೋವನು ನೋಡಿದ್ದಾನೆ. ಆದ್ದ 
ರಿಂದ ಇದನ್ನು ನಾಶಮಾಡಲು ಆತನೇ ನಮ್ಮನ್ನು ಕಳುಹಿ 
ಸಿದ್ದಾನೆ'' ಎಂದು ಹೇಳಿದರು. 

"ಆದ್ದರಿಂದ ಲೋಟನು ಹೊರಗೆ ಹೋಗಿ, ತನ್ನ ಹೆಣ್ಣು 
ಮಕ್ಕಳೊಡನೆ ನಿಶ್ಚಿತಾರ್ಥವಾಗಿದ್ದ ಅಳಿಯಂದಿರೊಡನೆ 
ಮಾತಾಡಿ, ""ಬೇಗನೆ ಈ ಪಟ್ಟಣವನ್ನು ಬಿಟ್ಟು ಹೊರಡಿರಿ; 
ಯೆಹೋವನು ಈ ಪಟ್ಟಣವನ್ನು ನಾಶಮಾಹುವನು'' 
ಎಂದು ಹೇಳಿದನು. ಲೋಟನ ಈ ಮಾತು ಅವರಿಗೆ 
ತಮಾಷೆಯಂತೆ ಕಂಡಿತು. 

ಸೂರ್ಯೋದಯಕ್ಕಿಂತ ಮೊದಲೇ ಹೊರಡುವಂತೆ 
ದೇವದೂತರು ಲೋಟನನ್ನು ಒತ್ತಾಯಿಸಿ, ""ಈ ನಗರ 
ವನ್ನು ನಾಶಗೊಳಿಸಲಾಗುವುದು. ಆದ್ದರಿಂದ ನಿನ್ನ ಹೆಂಡ 
ತಿಯನ್ನೂ ನಿನ್ನ ಇಬ್ಬರು ಹೆಣ್ಣುಮಕ್ಕಳನ್ನೂ ಕರೆದು 
ಕೊಂಡು ಈ ಸ್ಥಳದಿಂದ ಓಡಿಹೋಗು, ಆಗ ನೀನು ಈ 
ನಗರದೊಡನೆ ನಾಶವಾಗುವುದಿಲ್ಲ'' ಎಂದು ಹೇಳಿದರು. 

16ಆದರೆ ಲೋಟನು ಗಲಿಬಿಲಿಗೊಂಡು ತಡಮಾಡಲು 
ಆ ಇಬ್ಬರು ಪುರುಷರು (ದೂತರು) ಲೋಟನನ್ನೂ 
ಅವನ ಹೆಂಡತಿಯನ್ನೂ ಅವನ ಇಬ್ಬರು ಹೆಣ್ಣು ಮಕ್ಕ 
ಳನ್ನೂ ಕೈಹಿಡಿದುಕೊಂಡು ನಗರದ ಹೊರಕ್ಕೆ ಸುರಕ್ಷಿತ 
ವಾಗಿ ತಂದುಬಿಟ್ಟರು. ಹೀಗೆ ಯೆಹೋವನು ಲೋಟ 
ನಿಗೂ ಅವನ ಕುಟುಂಬದವರಿಗೂ ದಯೆತೋರಿದನು. 
17ಅವರು ನಗರದ ಹೊರಕ್ಕೆ ಬಂದ ಮೇಲೆ ಆ ಪುರುಷರಲ್ಲಿ 
ಒಬ್ಬನು, ""ಈಗ ಓಡಿಹೋಗಿ ನಿಮ್ಮ ಪ್ರಾಣವನ್ನು ಕಾಪಾಡಿ 
ಕೊಳ್ಳಿ ನಗರದ ಕಡೆಗೆ ತಿರುಗಿ ನೋಡಬೇಡಿ; ಕಣಿವೆಯ 
ಯಾವ ಸ್ಥಳದಲ್ಲೂ ನಿಂತುಕೊಳ್ಳಬೇಡಿ; ತಪ್ಪಿಸಿಕೊಂಡು 
ಬೆಟ್ಟಗಳಿಗೆ ಓಡಿಹೋಗಿರಿ; ಇಲ್ಲವಾದರೆ, ಈ ನಗರ 
ದೊಡನೆ ನೀವೂ ನಾಶವಾಗುವಿರಿ'' ಎಂದು ಹೇಳಿದನು. 

!8ಆದರೆ ಲೋಟನು ಆ ಪುರುಷರಿಗೆ, ""ಸ್ವಾಮಿಗಳೇ, 
ದಯವಿಟ್ಟು ಬಹುದೂರದವರೆಗೆ ಓಡಿಹೋಗುವಂತೆ 
ನಮ್ಮನ್ನು ಒತ್ತಾಯಿಸಬೇಡಿ. ನಿಮ್ಮ ಸೇವಕನಾದ ನನಗೆ 
ಮಹಾ ಕರುಣೆಯನ್ನು ತೋರಿ ನನ್ನನ್ನು ಕಾಪಾಡಿದ್ದೀರಿ. 
ಆದರೆ ನಾನು ಬೆಟ್ಟಗಳವರೆಗೂ ಓಡಿಹೋಗಲಾರೆ. 
ನಾನು ನಿಧಾನವಾಗಿ ಹೋಗುವುದಾದರೆ ಕೇಡು ಸಂಭವಿಸಿ 
ಕೊಲ್ಲಲ್ಪಡುವೆನು. ಅಗೋ, ಅಲ್ಲಿ ಒಂದು ಚಿಕ್ಕ 
ಊರಿದೆ. ಆ ಊರಿಗೆ ಓಡಿಹೋಗಲು ನನಗೆ ಅಪ್ಪಣೆ 
ಕೊಡಿ. ನಾನು ಅಲ್ಲಿಗೆ ಓಡಿಹೋಗಿ ಸುರಕ್ಷಿತವಾಗಿರು 
ವೆನು'' ಎಂದು ಹೇಳಿದನು. 

ದೂತರು ಲೋಟನಿಗೆ, ""ಆಗಲಿ, ನಿನಗೆ ಅಪ್ಪಣೆ 
ಕೊಟ್ಟಿದ್ದೇನೆ. ನಾನು ಆ ಊರನ್ನು ನಾಶಮಾಡುವುದಿಲ್ಲ. 
ಆದರೆ ಅಲ್ಲಿಗೆ ಬೇಗನೆ ಓಡಿಹೋಗು, ನೀನು ಆ ಊರಿಗೆ 
ಸುರಕ್ಷಿತವಾಗಿ ಸೇರುವತನಕ ನಾನು ಸೊದೋಮನ್ನು 





ಆದಿಕಾಂಡ 19:23-20:4 


ನಾಶಗೊಳಿಸಲಾಗುವುದಿಲ್ಲ'' ಎಂದು ಹೇಳಿದನು. (ಆ 
ಊರಿಗೆ ಚೋಗರ್‌ ಎಂದು ಕರೆಯಲಾಯಿತು; 
ಯಾಕಂದರೆ ಅದು ಚಿಕ್ಕ ಊರು.) 


ಸೊದೋಮ್‌ ಮತ್ತು ಗೊಮೋರ್‌ ಪಟ್ಟಣಗಳ ನಾಶನ 

ಸೂರ್ಯೋದಯವಾಗುವಷ್ಟರಲ್ಲಿ ಲೋಟನು 
ಚೋಗರಿಗೆ ಪ್ರವೇಶಿಸುತ್ತಿದ್ದನು. ಆಗ ಯೆಹೋವನು 
ಸೊದೋಮ್‌ ಮತ್ತು ಗೊಮೋರ್‌ ಪಟ್ಟಣಗಳ ಮೇಲೆ 
ಆಕಾಶದಿಂದ ಉರಿಯುವ ಗಂಧಕದ ಮಳೆಯನ್ನು ಸುರಿಸಿ 
ದನು. ಹೀಗೆ ಯೆಹೋವನು ಆ ಎರಡು ನಗರಗಳನ್ನು 
ನಾಶಮಾಡಿದನು; ಇಡೀ ಕಣಿವೆಯನ್ನೂ, ಅದರಲ್ಲಿ ಬೆಳೆ 
ಯುತ್ತಿದ್ದ ಸಸ್ಯಗಳನ್ನೂ ನಗರಗಳಲ್ಲಿದ್ದ ಎಲ್ಲಾ ಜನರನ್ನೂ 
ನಾಶಮಾಡಿದನು. 

ಅವರು ಓಡಿಹೋಗುತ್ತಿರುವಾಗ ಲೋಟನ ಹೆಂಡತಿ 
ನಗರದ ಕಡೆಗೆ ಹಿಂತಿರುಗಿ ನೋಡಿದಳು. ಆ ಕೂಡಲೇ 
ಆಕೆಯು ಉಪ್ಪಿನ ಕಂಬವಾದಳು. 

ಅಂದು ಮುಂಜಾನೆ ಅಬ್ರಹಾಮನು ಎದ್ದು ತಾನು 
ಯೆಹೋವನ ಮುಂದೆ ನಿಂತುಕೊಂಡಿದ್ದ ಸ್ಥಳಕ್ಕೆ 
ಹೋದನು. ೫ಅಬ್ರಹಾಮನು ಸೊದೋಮ್‌ ಮತ್ತು 
ಗೊಮೋರ್‌ ಪಟ್ಟಣಗಳ ಕಡೆಗೂ ಕಣಿವೆ ಪ್ರದೇಶದ 
ಕಡೆಗೂ ನೋಡಿದಾಗ ಆ ಪ್ರದೇಶದಿಂದ ಹೊಗೆ ಮೇಲೇ 
ರುತ್ತಿರುವುದನ್ನು ಕಂಡನು; ಧಗಧಗಿಸುವ ಬೆಂಕಿಯಿಂದ 
ಬರುವ ಹೊಗೆಯಂತೆ ಅದು ಕಂಡಿತು. ದೇವರು ಆ 
ಸೀಮೆಯ ನಗರಗಳನ್ನು ನಾಶಮಾಡಿದರೂ ಅಬ್ರಹಾಮ 
ನನ್ನು ಜ್ಞಾಪಿಸಿಕೊಂಡು ಲೋಟನ ಪ್ರಾಣವನ್ನು ಉಳಿಸಿ 
ದನು; ಆದರೆ ಲೋಟನು ವಾಸಿಸುತ್ತಿದ್ದ ನಗರವನ್ನು ನಾಶ 
ಮಾಡಿದನು. 


ಲೋಟ ಮತ್ತು ಅವನ ಹೆಣ್ಣು ಮಕ್ಕಳು 

30ಚೋಗರ್‌ ಊರಿನಲ್ಲಿ ವಾಸಮಾಡಿಕೊಂಡಿರಲು 
ಲೋಟನಿಗೆ ಹೆದರಿಕೆಯಾಯಿತು. ಆದ್ದರಿಂದ ಅವನು 
ಮತ್ತು ಅವನ ಹೆಣ್ಣು ಮಕ್ಕಳು ಬೆಟ್ಟಪ್ರದೇಶಕ್ಕೆ ಹೋಗಿ 
ಗುಹೆಯೊಂದರಲ್ಲಿ ವಾಸಿಸತೊಡಗಿದರು. 3! ಒಂದು ದಿನ 
ಹಿರಿಯ ಮಗಳು ತನ್ನ ತಂಗಿಗೆ, ""ಭೂಲೋಕದಲ್ಲೆಲ್ಲಾ 
ಸ್ತ್ರೀಯರೂ ಪುರುಷರೂ ಮದುವೆಯಾಗುತ್ತಾರೆ. ಆದರೆ 
ಇಲ್ಲಿ ನಾವು ಮದುವೆಯಾಗಲು ಯಾವ ಗಂಡಸರೂ ಇಲ್ಲ. 
ನಮ್ಮ ತಂದೆಗೂ ವಯಸ್ಸಾಗಿದೆ. 32 ಆದರೆ ನಾವು ಮಕ್ಕ 
ಳನ್ನು ನಮ್ಮ ತಂದೆಯಿಂದಲೇ ಪಡೆದುಕೊಳ್ಳೋಣ. ಆಗ 
ನಮ್ಮ ಕುಟುಂಬ ಕೊನೆಗೊಳ್ಳುವುದಿಲ್ಲ. ನಮ್ಮ ತಂದೆ 
ಯನ್ನು ಮತ್ತನನ್ನಾಗಿ ಮಾಡಿ ಅವನೊಂದಿಗೆ ಮಲಗಿ 
ಕೊಳ್ಳೋಣ'' ಎಂದು ಹೇಳಿದಳು. 

3 ಆ ರಾತ್ರಿ ಅವರು ತಮ್ಮ ತಂದೆಗೆ ದ್ರಾಕ್ಟಾರಸವನ್ನು 
ಕುಡಿಸಿ ಅಮಲೇರಿಸಿದರು. ಬಳಿಕ ಹಿರಿಯ ಮಗಳು ತನ್ನ 


24 


ತಂದೆಯ ಹಾಸಿಗೆಗೆ ಹೋಗಿ ಅವನೊಂದಿಗೆ ಮಲಗಿ 
ಕೊಂಡಳು. ಲೋಟನು ಮತ್ತನಾಗಿದ್ದುದರಿಂದ ಆಕೆ 
ಅವನೊಂದಿಗೆ ಮಲಗಿಕೊಂಡದ್ದು ಅವನಿಗೆ ತಿಳಿಯಲಿಲ್ಲ, 

3ಮರುದಿನ, ಹಿರಿಯ ಮಗಳು ತನ್ನ ತಂಗಿಗೆ, ""ಕಳೆದ 
ರಾತ್ರಿ ನಾನು ನನ್ನ ತಂದೆಯೊಂದಿಗೆ ಮಲಗಿಕೊಂಡೆ. ಈ 
ರಾತ್ರಿಯೂ ಅವನನ್ನು ದ್ರಾಕ್ಷಾರಸ ಕುಡಿಸಿ ಅಮಲೇರಿ 
ಸೋಣ. ಆಮೇಲೆ ನೀನು ಹಾಸಿಗೆಯ ಮೇಲೆ ಅವ 
ನೊಂದಿಗೆ ಮಲಗಿಕೊಳ್ಳಬಹುದು. ಹೀಗೆ ನಾವು ಮಕ್ಕ 
ಳನ್ನು ನಮ್ಮ ತಂದೆಯಿಂದಲೇ ಪಡೆದುಕೊಳ್ಳೋಣ'' 
ಎಂದು ಹೇಳಿದಳು. ಆ ರಾತ್ರಿಯೂ ಅವರು ತಮ್ಮ 
ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿ ಅಮಲೇರಿಸಿದರು. 
ಆಮೇಲೆ ಚಿಕ್ಕಮಗಳು ಅವನ ಹಾಸಿಗೆಗೆ ಹೋಗಿ ಅವ 
ನೊಂದಿಗೆ ಮಲಗಿಕೊಂಡಳು. ಆಕೆ ಮಲಗಿಕೊಂಡದ್ದು 
ಲೋಟನಿಗೆ ತಿಳಿಯಲಿಲ್ಲ. 

365ಹೀಗೆ ಲೋಟನ ಇಬ್ಬರು ಹೆಣ್ಣು ಮಕ್ಕಳು ತಂದೆ 
ಯಿಂದಲೇ ಗರ್ಭಧರಿಸಿದರು. *'ಹಿರಿಯ ಮಗಳು 
ಗಂಡುಮಗನನ್ನು ಹೆತ್ತಳು. ಆಕೆ ಅವನಿಗೆ ಮೋವಾಬ್‌ 
ಎಂದು ಹೆಸರಿಟ್ಟಳು. ಈಗ ಜೀವಿಸುತ್ತಿರುವ ಎಲ್ಲಾ 
ಮೋವಾಬ್ಯರಿಗೆ ಮೋವಾಬನೇ ಮೂಲ ಪುರುಷ. ಚಿಕ್ಕ 
ಮಗಳು ಸಹ ಗಂಡುಮಗುವನ್ನು ಹೆತ್ತಳು. ಆಕೆ ತನ್ನ ಮಗ 
ನಿಗೆ ಬೆನಮ್ಮಿ* ಎಂದು ಹೆಸರಿಟ್ಟಳು. ಈಗ ಜೀವಿಸು 
ತ್ತಿರುವ ಅಮ್ಮೋನ್ಯರಿಗೆ ಬೆನಮ್ಮಿಯೇ ಮೂಲ ಪುರುಷ. 


ಅಬ್ರಹಾಮನು ಗೆರಾರಿಗೆ ಹೋದದ್ದು 
ಅಬ್ರಹಾಮನು ಅಲ್ಲಿಂದ ಹೊರಟು ನೆಗೆವ್‌ಗೆ 
20 ಪ್ರಯಾಣಮಾಡಿ ಕಾದೇಶಿಗೂ ಶೂರಿಗೂ 
ನಡುವೆ ಇದ್ದ ಗೆರಾರ್‌ ನಗರದಲ್ಲಿ ನೆಲೆಸಿದನು. 
ಅಬ್ರಹಾಮನು ಗೆರಾರಿನಲ್ಲಿದ್ದಾಗ ಸಾರಳು ತನಗೆ ತಂಗಿ 
ಯಾಗಬೇಕೆಂದು ಹೇಳಿಕೊಂಡನು. ಗೆರಾರಿನ ರಾಜನಾ 
ಗಿದ್ದ ಅಬೀಮೆಲೆಕನು ಇದನ್ನು ಕೇಳಿ ಸಾರಳನ್ನು ಪಡೆದು 
ಕೊಳ್ಳಲು ಬಯಸಿದನು. ಬಳಿಕ ಅವನು ಕೆಲವು ಸೇವಕ 
ರನ್ನು ಕಳುಹಿಸಿ ಆಕೆಯನ್ನು ಕರೆಯಿಸಿಕೊಂಡನು.*ಆದರೆ 
ಅಂದು ರಾತ್ರಿ ದೇವರು ಅಬೀಮೆಲೆಕನೊಡನೆ ಕನಸಿನಲ್ಲಿ 
ಮಾತಾಡಿ, ""ನೀನು ಸಾಯುವೆ. ನೀನು ತೆಗೆದುಕೊಂಡಿ 
ರುವಆ ಸ್ತ್ರೀಗೆ ಮದುವೆಯಾಗಿದೆ'' ಎಂದು ಹೇಳಿದನು. 
ಅಬೀಮೆಲೆಕನು ಇನ್ನೂ ಸಾರಳೊಡನೆ ಮಲಗಿಕೊಂಡಿ 
ರಲಿಲ್ಲ. ಆದ್ದರಿಂದ ಅಬೀಮೆಲೆಕನು, ""ಯೆಹೋವನೇ, 
ನಾನು ತಪ್ಪಿತಸ್ಥನಲ್ಲ. ಒಬ್ಬ ನಿರಪರಾಧಿಯನ್ನು ನೀನು 





ಮೋವಾಬ್‌ 
““ತಂದೆಯಿಂದ.'' 
ಬೆನಮ್ಮಿ ಹೀಬ್ರೂ, ಭಾಷೆಯಲ್ಲಿ ಈ ಪದದ ಅರ್ಥ: ""ನನ್ನ ತಂದೆಯ 
ಮಗನು'' ಅಥವಾ ""ನನ್ನ ಜನರ ಮಗನು.'' 


ಹೀಬ್ರೂ, ಭಾಷೆಯಲ್ಲಿ ಈ ಪದದ ಅರ್ಥ: 


25 


ಕೊಲ್ಲುವೆಯಾ? *"ಈಕೆ ನನಗೆ ತಂಗಿಯಾಗಬೇಕು' 
ಎಂದು ಅಬ್ರಹಾಮನೇ ಹೇಳಿದನು. ಅಲ್ಲದೆ ಈಕೆಯೂ 
"ಅವನು ನನ್ನ ಸಹೋದರ' ಎಂದು ಹೇಳಿದಳು. ನಾನು 
ನಿರಪರಾಧಿ. ನಾನು ಮಾಡಲಿದ್ದ ತಪ್ಪು ನನಗೆ ತಿಳಿದಿ 
ರಲಿಲ್ಲ'' ಎಂದು ಹೇಳಿದನು. 

6ಆಗ ದೇವರು ಅಬೀಮೆಲೆಕನಿಗೆ ಕನಸಿನಲ್ಲಿ "ಹೌದು, 
ನೀನು ನಿರಪರಾಧಿಯೆಂದು ನನಗೆ ಗೊತ್ತಿದೆ, ನೀನು 
ಮಾಡಲಿದ್ದ ತಪ್ಪು ನಿನಗೆ ತಿಳಿದಿರಲಿಲ್ಲವೆಂದೂ ನನಗೆ 
ಗೊತ್ತಿದೆ. ಆದ್ದರಿಂದಲೇ ನಾನು ನಿನ್ನನ್ನು ಕಾಪಾಡಿದೆ. 
ನನಗೆ ವಿರೋಧವಾಗಿ ಪಾಪಮಾಡಲು ನಾನು ನಿನಗೆ 
ಅವಕಾಶಕೊಡಲಿಲ್ಲ. ಆದ್ದರಿಂದ ಅಬ್ರಹಾಮನಿಗೆ ಅವನ 
ಹೆಂಡತಿಯನ್ನು ಒಪ್ಪಿಸಿಬಿಡು. ಅಬ್ರಹಾಮನು ಪ್ರವಾದಿ 
ಯಾಗಿರುವುದರಿಂದ ನಿನಗೋಸ್ಕರ ಪ್ರಾರ್ಥಿಸುವನು, 
ಆಗ ನೀನು ಬದುಕಿಕೊಳ್ಳುವೆ. ನೀನು ಸಾರಳನ್ನು 
ಅಬ್ರಹಾಮನಿಗೆ ಹಿಂತಿರುಗಿಸದಿದ್ದರೆ, ನೀನೂ ನಿನ್ನ ಇಡೀ 
ಕುಟುಂಬದವರೂ ಸಾಯುಪಿರೆಂದು ನಾನು ಪ್ರಮಾಣ 
ಮಾಡುತ್ತೇನೆ'' ಎಂದು ಹೇಳಿದನು. 

ಆದ್ದರಿಂದ ಮರುದಿನ ಮುಂಜಾನೆ, ಅಬೀಮೆಲೆಕನು 
ತನ್ನ ಸೇವಕರನ್ನೆಲ್ಲ ಕರೆಸಿ ತನ್ನ ಕನಸನ್ನು ತಿಳಿಸಿದನು. ಅವರಿ 
ಗೆಲ್ಲಾ ತುಂಬ ಭಯವಾಯಿತು. "ಆಮೇಲೆ ಅಬೀಮೆಲೆ 
ಕನು ಅಬ್ರಹಾಮನನ್ನು ಕರೆಸಿ, ""ನೀನು ನಮಗೆ ಹೀಗೇಕೆ 
ಮಾಡಿದೆ? ನಿನಗೆ ವಿರೋಧವಾಗಿ ನಾನೇನು ಮಾಡಿದೆ? 
ಆಕೆ ತಂಗಿಯಾಗಬೇಕೆಂದು ನೀನೇಕೆ ಸುಳ್ಳು ಹೇಳಿದೆ? 
ನೀನು ನನ್ನ ರಾಜ್ಯಕ್ಕೆ ಕೇಡನ್ನು ಬರಮಾಡಿರುವೆ. ನೀನು 
ಹೀಗೆ ಮಾಡಬಾರದಿತ್ತು "ನೀನು ಭಯಪಟ್ಟಿದ್ದೇಕೆ? 
ನನಗೆ ಹೀಗೆ ಮಾಡಿದ್ದೇಕೆ?'' ಎಂದು ಕೇಳಿದನು. 

!![ಅಬ್ರಹಾಮನು ಅವನಿಗೆ, ""ನನಗೆ ಹೆದರಿಕೆ 
ಯಾಗಿತ್ತು. ಈ ಸ್ಥಳದವರಿಗೆ ದೇವರಲ್ಲಿ ಭಯಭಕ್ತಿಯಿಲ್ಲ 
ವೆಂದು ನಾನು ಭಾವಿಸಿಕೊಂಡೆ. ಯಾರಾದರೂ ನನ್ನನ್ನು 
ಕೊಂದು ಸಾರಳನ್ನು ತೆಗೆದುಕೊಳ್ಳಬಹುದೆಂದು ಯೋಚಿ 
ಸಿದೆ. !2ಆಕೆ ನನ್ನ ಹೆಂಡತಿಯೇನೊ ನಿಜ, ಆದರೆ ಆಕೆ 
ನನಗೆ ತಂಗಿಯೂ ಆಗಬೇಕು. ಆಕೆ ನನ್ನ ತಂದೆಯ 
ಮಗಳು; ನನ್ನ ತಾಯಿಯ ಮಗಳಲ್ಲ. ದೇವರು ನನ್ನನ್ನು 
ತಂದೆಯ ಮನೆಯಿಂದ ಹೊರಡಿಸಿ ಪರಸ್ಥಳಗಳಲ್ಲಿ ಸಂಚರಿ 
ಸುವಂತೆ ಮಾಡಿದ್ದರಿಂದ ನಾನು ಸಾರಳಿಗೆ, "ನಿನ್ನಿಂದ ನನಗೆ 
ಒಂದು ಉಪಕಾರವಾಗಬೇಕು. ಅದೇನಂದರೆ ನೀನು 
ನನ್ನನ್ನು ಅಣ್ಣನೆಂಬುದಾಗಿ ಹೇಳಬೇಕು ಎಂದು ಆಕೆಗೆ 
ತಿಳಿಸಿದೆನು''' ಎಂದನು. 

ಆಗ ಅಬೀಮೆಲೆಕನು ನಡೆದ ಸಂಗತಿಯನ್ನೆಲ್ಲ ಅರ್ಥ 
ಮಾಡಿಕೊಂಡು ಸಾರಳನ್ನು ಅಬ್ರಹಾಮನಿಗೆ ಒಪ್ಪಿಸಿದನು; 
ಅಲ್ಲದೆ ಕುರಿಗಳನ್ನೂ ದನಗಳನ್ನೂ ಸೇವಕಸೇವಕಿಯ 
ರನ್ನೂ ಕೊಟ್ಟನು. ಅಬೀಮೆಲೆಕನು ಅಬ್ರಹಾಮನಿಗೆ, 


ಆದಿಕಾಂಹ 20:5-21:9 


""ಇಗೋ, ಇದು ನನ್ನ ದೇಶ. ನಿನಗೆ ಇಷ್ಟವಾದ ಸ್ಥಳದಲ್ಲಿ 
ವಾಸಮಾಡು'' ಎಂದು ಹೇಳಿದನು. 

'6ಅಬೀಮೆಲೆಕನು ಸಾರಳಿಗೆ, ""ನಾನು ನಿನ್ನ ಅಣ್ಣನಾದ 
ಅಬ್ರಹಾಮನಿಗೆ ಒಂದು ಸಾವಿರ ಬೆಳ್ಳಿಯ ನಾಣ್ಯಗಳನ್ನು 
ಕೊಡುವೆ. ನಡೆದ ಈ ಘಟನೆಗಳಿಗೆ ಇದು ಪ್ರಾಯಶ್ಚಿತ್ತ 
ವಾಗಿದೆ. ನೀನು ನಿಷ್ಕಳಂಕಳೆಂದು ಇದು ಪ್ರತಿಯೊಬ್ಬ 
ರಿಗೂ ಸಾಕ್ಟಿಯಾಗಿರಲಿ'' ಎಂದು ಹೇಳಿದನು. 

1-18ದೇವರು ಅಬೀಮೆಲೆಕನ ಕುಟುಂಬದಲ್ಲಿರುವ 
ಎಲ್ಲ ಸ್ತ್ರೀಯರನ್ನು ಬಂಜಿಯರನ್ನಾಗಿ ಮಾಡಿದ್ದನು. 
ಅಬ್ರಹಾಮನ ಹೆಂಡತಿಯಾದ ಸಾರಳನ್ನು ಅಬೀಮೆಲೆ 
ಕನು ಕರೆಸಿಕೊಂಡಿದ್ದೇ ಅದಕ್ಕೆ ಕಾರಣ. ಅಬ್ರಹಾಮನು 
ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ಅಬೀಮೆಲೆಕನನ್ನೂ 
ಅವನ ಹೆಂಡತಿಯನ್ನೂ ಸೇವಕಿಯರನ್ನೂ ಗುಣಪಡಿಸಿದ್ದ 
ರಿಂದ ಅವರಿಗೆ ಮಕ್ಕಳಾದರು. 


ಸಾರಳಿಗೆ ಮಗುವಾಯಿತು 
71 ಯೆಹೋವನು ಸಾರಳಿಗೆ ಮಾಡಿದ ವಾಗ್ದಾನ 
ವನ್ನು ಮರೆಯದೆ ಈಡೇರಿಸಿದನು. ಸಾರಳು 
ವೃದ್ಧನಾಗಿದ್ದ ಅಬ್ರಹಾಮನಿಂದ ಗರ್ಭಿಣಿಯಾಗಿ, ಒಂದು 
ಗಂಡುಮಗುವನ್ನು ಹೆತ್ತಳು. ದೇವರು ವಾಗ್ದಾನ ಮಾಡಿ 
ದಂತೆಯೇ ಈ ಸಂಗತಿಗಳೆಲ್ಲ ತಕ್ಕಕಾಲದಲ್ಲಿ ನಡೆದವು. 
ಸಾರಳು ಒಬ್ಬ ಮಗನನ್ನು ಹೆತ್ತಳು. ಅಬ್ರಹಾಮನು ಅವ 
ನಿಗೆ ಇಸಾಕ್‌ ಎಂದು ಹೆಸರಿಟ್ಟನು. "ಇಸಾಕನಿಗೆ ಎಂಟು 
ದಿನಗಳಾಗಿದ್ದಾಗ, ದೇವರ ಅಜ್ಜೆಗನುಸಾರವಾಗಿ 
ಅಬ್ರಹಾಮನು ಅವನಿಗೆ ಸುನ್ನತಿ ಮಾಡಿದನು. 
ಅಬ್ರಹಾಮನಿಗೆ ನೂರು ವರ್ಷಗಳಾಗಿದ್ದಾಗ, ಅವನ 
ಮಗನಾದ ಇಸಾಕನು ಹುಟ್ಟಿದನು. ಸಾರಳು, ""ದೇವರು, 
ನನ್ನನ್ನು ನಗುವಂತೆ ಮಾಡಿದ್ದಾನೆ ಇದನ್ನು ಕೇಳಿದ ಪ್ರತಿ 
ಯೊಬ್ಬರು ನನ್ನೊಡನೆ ನಗುವರು. 7ಅಬ್ರಹಾಮನಿಗೆ 
ಸಾರಳಲ್ಲಿ ಮಗನು ಹುಟ್ಟುತ್ತಾನೆಂದು ಯಾರೂ ಯೋಚಿ 
ಸಿರಲಿಲ್ಲ. ಅಬ್ರಹಾಮನು ವೃದ್ಧನಾಗಿದ್ದರೂ ಈಗ ನಾನು 
ಅವನಿಗೆ ಒಬ್ಬ ಮಗನನ್ನು ಕೊಟ್ಟಿದ್ದೇನೆ'' ಅಂದಳು. 


ಕುಟುಂಬದಲ್ಲಾದ ಒಡಕು 
ಇಸಾಕನು ಬೆಳೆದು ಊಟ ಮಾಡುವಷ್ಟು ದೊಡ್ಡವ 
ನಾದನು. ಆಗ ಅಬ್ರಹಾಮನು ಒಂದು ದೊಡ್ಡ ಔತಣ 
ವನ್ನು ಮಾಡಿಸಿದನು. ಮೊದಲು, ಈಜಿಪ್ಟಿನ ಸೇವಕಿ 
ಯಾದ ಹಾಗರಳಲ್ಲಿ ಒಬ್ಬ ಮಗನು ಹುಟ್ಟಿದ್ದನು. ಅವ 
ನಿಗೂ ಅಬ್ರಹಾಮನು ತಂದೆಯಾಗಿದ್ದನು. ಆದರೆ ಆ 
ಮೊದಲನೆ ಮಗನು ಇಸಾಕನಿಗೆ ತೊಂದರೆ 





ಇಸಾಕ ಈ ಹೆಸರಿನ ಅರ್ಥ:""ಅವನು ನಗುತ್ತಾನೆ'' ಅಥವಾ ""ಅವನು 
ಸಂತೋಷಗೊಂಡಿದ್ದಾನೆ.'' 


ಆದಿಕಾಂಡ 21:10-32 


ಕೊಡುವುದನ್ನು ಸಾರಳು ಗಮನಿಸಿದಳು. ಸಾರಳು 
ಅಬ್ರಹಾಮನಿಗೆ, "ಆ ಸೇವಕಿಯನ್ನೂ ಅವಳ ಮಗನನ್ನೂ 
ಕಳುಹಿಸಿ ಬಿಡು. ನಾವು ಸತ್ತಾಗ ನಮ್ಮ ಆಸ್ತಿಯನ್ನೆಲ್ಲ ನಮ್ಮ 
ಮಗನಾದ ಇಸಾಕನೇ ಪಡೆದುಕೊಳ್ಳಲಿ; ನಮ್ಮ ಆಸ್ತಿಯಲ್ಲಿ 
ಇಸಾಕನೊಡನೆ ಅವನು ಪಾಲು ಹೊಂದುವುದು ನನಗೆ 
ಇಷ್ಟವಿಲ್ಲ ಎಂದು ಹೇಳಿದಳು. 

!!ಅಬ್ರಹಾಮನಿಗೆ ತುಂಬ ದುಃಖವಾಯಿತು. ಅವನು 
ತನ್ನ ಮಗನಾದ ಇಷ್ಮಾಯೇಲನ ಬಗ್ಗೆ ಚಿಂತಿಸ 
ತೊಡಗಿದನು. ಆದರೆ ದೇವರು ಅಬ್ರಹಾಮನಿಗೆ, ""ಆ 
ಹುಡುಗನ ಕುರಿತಾಗಲೀ ಸೇವಕಿಯ ಕುರಿತಾಗಲೀ ಚಿಂತೆ 
ಮಾಡಬೇಹ. ಸಾರಳ ಇಷ್ಟದಂತೆ ಮಾಡು. ಇಸಾಕನೊ 
ಬ್ಬನೇ ಬಾಧ್ಯಸ್ತನಾಗಬೇಕು. ಆದರೆ ನಿನ್ನ ಸೇವಕಿಯ 
ಮಗನನ್ನು ಸಹ ನಾನು ಆಶೀರ್ವದಿಸುವೆನು. ಅವನು ನಿನ್ನ 
ಮಗನು. ಆದ್ದರಿಂದ ಅವನಿಂದಲೂ ನಾನು ದೊಡ್ಡ 
ಜನಾಂಗವನ್ನು ಉಂಟುಮಾಡುವೆನು'' ಎಂದು 
ಹೇಳಿದನು. 

ಮರುದಿನ ಮುಂಜಾನೆ, ಅಬ್ರಹಾಮನು ಸ್ವಲ್ಪ 
ಆಹಾರವನ್ನು ಮತ್ತು ಸ್ವಲ್ಪ ನೀರನ್ನು ತೆಗೆದು ಹಾಗರಳಿಗೆ 
ಕೊಟ್ಟನು. ಹಾಗರಳು ಅವುಗಳನ್ನು ತೆಗೆದುಕೊಂಡು ತನ್ನ 
ಮಗನೊಡನೆ ಅಲ್ಲಿಂದ ಹೊರಟುಹೋದಳು. ಹಾಗರಳು 
ಆ ಸ್ಥಳವನ್ನು ಬಿಟ್ಟು ಬೇರ್ಷೆಬದ ಮರಳುಗಾಡಿನಲ್ಲಿ 
ಅಲೆಯತೊಡಗಿದಳು. 

15ಸ್ವಲ್ಪ ಸಮಯದ ನಂತರ, ಇದ್ದ ನೀರೆಲ್ಲಾ ಮುಗಿದು 
ಹೋಯಿತು. ಕುಡಿಯುವುದಕ್ಕೆ ಏನೂ ಇರಲಿಲ್ಲ. ಆದ್ದ 
ರಿಂದ ಹಾಗರಳು ತನ್ನ ಮಗನನ್ನು ಪೊದೆಯ ಕೆಳಗೆ ಮಲಗಿ 


26 


ಮದುವೆ ಮಾಡಿಸಿದಳು. ಅವರು ಪಾರಾನ್‌ ಕಾಡಿನಲ್ಲಿ 
ತಮ್ಮ ವಾಸವನ್ನು ಮುಂದುವರಿಸಿದರು. 


ಅಬ್ರಹಾಮನು ಅಬೀಮೆಲೆಕನೊಡನೆ 
ಮಾಡಿಕೊಂಡ ಒಪ್ಪಂದ 

ಮೇಲೆ ಅಬೀಮೆಲೆಕನು ಮತ್ತು ಫೀಕೋಲನು 
ಅಬ್ರಹಾಮನೊಹನೆ ಮಾತಾಡಿದರು. ಫೀಕೋಲನು 
ಅಬೀಮೆಲೆಕನ ಸೈನ್ಯಾಧಿಕಾರಿಯಾಗಿದ್ದನು. ಅಬೀಮೆಲೆ 
ಕನು ಅಬ್ರಹಾಮನಿಗೆ, "ನೀನು ಮಾಡುವ ಪ್ರತಿಯೊಂದ 
ರಲ್ಲೂ ದೇವರು ನಿನ್ನೊಡನೆ ಇದ್ದಾನೆ. ಆದ್ದರಿಂದ 
ನೀನು ನನ್ನೊಡನೆ ಮತ್ತು ನನ್ನ ಮಕ್ಕಳೊಡನೆ ನ್ಯಾಯ 
ವಾಗಿ ನಡೆದುಕೊಳ್ಳುವುದಾಗಿ ದೇವರ ಮೇಲೆ ಪ್ರಮಾಣ 
ಮಾಡು. ನನಗೂ ಮತ್ತು ನೀನು ವಾಸಿಸುತ್ತಿರುವ ಈ 
ನಾಡಿಗೂ ದಯೆ ತೋರುವುದಾಗಿ ನೀನು ಪ್ರಮಾಣ 
ಮಾಹು. ನಾನು ನಿನಗೆ ದಯೆತೋರಿದಂತೆ ನೀನೂ ನನಗೆ 
ದಯೆತೋರುವುದಾಗಿ ಪ್ರಮಾಣಮಾಡು'' ಎಂದು 
ಹೇಳಿದನು. 

ಅದಕ್ಕೆ ಅಬ್ರಹಾಮನು, "ನೀನು ನನ್ನನ್ನು ನೋಡಿ 
ಕೊಂಡಂತೆ ನಾನೂ ನಿನ್ನನ್ನು ನೋಡಿಕೊಳ್ಳುವೆನು'' 
ಎಂದು ಪ್ರಮಾಣಮಾಡಿದನು. ಆಮೇಲೆ ಅಬ್ರಹಾ 
ಮನು ಅಬೀಮೆಲೆಕನಿಗೆ, "ನಿನ್ನ ಸೇವಕರು ನೀರಿದ್ದ 
ಒಂದು ಬಾವಿಯನ್ನು ವಶಪಡಿಸಿಕೊಂಡಿದ್ದಾರೆ' ಎಂದು 
ದೂರು ಹೇಳಿದನು. 

ಅದಕ್ಕೆ ಅಬೀಮೆಲೆಕನು, ""ಅದನ್ನು ಯಾರು ಮಾಡಿ 
ದರೋ ನನಗೆ ಗೊತ್ತಿಲ್ಲ. ಇಂದಿನವರೆಗೂ ನೀನು ಇದನ್ನು 





ಸಿದಳು. ಹಾಗರಳು ಸ್ವಲ್ಪ ದೂರ ನಡೆದುಹೋಗಿ 
ಕುಳಿತುಕೊಂಡು ತನ್ನ ಮಗನು ಸಾಯುವುದನ್ನು 
ನೋಡಲಾರದೆ ಅಳತೊಡಗಿದಳು. 

ಮಗುವಿನ ಕೂಗು ದೇವರಿಗೆ ಕೇಳಿಸಿತು. ಆಗ ದೇವ 
ದೂತನು ಪರಲೋಕದಿಂದ ಆಕೆಯನ್ನು ಕರೆದು, 
""ಹಾಗರಳೇ, ನಿನಗೇನಾಯಿತು? ಭಯಪಡಬೇಡ; 
ಮಗುವಿನ ಕೂಗನ್ನು ಯೆಹೋವನು ಕೇಳಿದ್ದಾನೆ. 
ಹೋಗಿ, ಮಗುವನ್ನು ಎತ್ತಿಕೋ. ಅವನಿಂದ ದೊಡ್ಡ 
ಜನಾಂಗವಾಗುವಂತೆ ಮಾಡುವೆನು'' ಎಂದು ಹೇಳಿದನು. 

ಆಮೇಲೆ ದೇವರು ಹಾಗರಳಿಗೆ ಒಂದು ಬಾವಿ 
ಕಾಣಿಸುವಂತೆ ಮಾಡಿದನು. ಹಾಗರಳು ಬಾವಿಗೆ ಹೋಗಿ 
ತನ್ನ ತಿತ್ತಿಯಲ್ಲಿ ನೀರನ್ನು ತುಂಬಿಸಿಕೊಂಡು ಬಂದು 
ಮಗುವಿಗೆ ಕುಡಿಸಿದಳು. 

ದೇವರು ಆ ಮಗುವಿನ ಸಂಗಹವಿದ್ದ ಕಾರಣ ಆ 
ಮಗುವು ಬೆಳೆದು ದೊಡ್ಡವನಾದನು ; ಕಾಡಿನಲ್ಲಿ ವಾಸ 
ವಾಗಿದ್ದು ಚತುರ ಬಿಲ್ಲುಗಾರನಾದನು. ?'ಅವನ 
ತಾಯಿಯು ಅವನಿಗೆ ಈಜಿಪ್ಟಿನ ಹುಡುಗಿಯನ್ನು ತಂದು 


ನನಗೆ ಹೇಳಲೇ ಇಲ್ಲ'' ಎಂದು ಹೇಳಿದನು. ಆಗ 
ಅಬ್ರಹಾಮನು ಮತ್ತು ಅಬೀಮೆಲೆಕನು ಒಂದು ಒಪ್ಪಂದ 
ವನ್ನು ಮಾಡಿಕೊಂಡರು. ಅಬ್ರಹಾಮನು ಅವನಿಗೆ ಕೆಲವು 
ದನಕುರಿಗಳನ್ನು ಒಪ್ಪಂದದ ಗುರುತಾಗಿ ಕೊಟ್ಟನು; 
ಅಲ್ಲದೆ ಅಬ್ರಹಾಮನು ಮಂದೆಯ ಏಳು ಹೆಣ್ಣುಕುರಿ 
ಮರಿಗಳನ್ನು ಪ್ರತ್ಯೇಕಿಸಿದನು. ಅಬೀಮೆಲೆಕನು 
ಅಬ್ರಹಾಮನಿಗೆ, ""ಈ ಏಳು ಕುರಿಗಳನ್ನು ಇಲ್ಲಿ ಇರಿಸಿರು 
ವದೇಕೆ?'' ಎಂದು ಕೇಳಿದನು. 

ಅಬ್ರಹಾಮನು ""ಆ ಬಾವಿಯನ್ನು ತೋಡಿಸಿದವನು 
ನಾನೇ ಎಂಬುದಕ್ಕೆ ಸಾಕ್ಟಿಯಾಗಿ ನೀನು ಈ ಕುರಿಗಳನ್ನು 
ನನ್ನಿಂದ ಸ್ವೀಕರಿಸಿಕೊಳ್ಳಬೇಕು'' ಎಂದು ಉತ್ತರಿಸಿದನು. 

31 ಅವರು ಆ ಸ್ಥಳದಲ್ಲಿ ಒಪ್ಪಂದ ಮಾಡಿಕೊಂಡಿದ್ದರಿಂದ 
ಆ ಬಾವಿಗೆ ಬೇರ್ಷೆಬ* ಎಂದು ಹೆಸರಾಯಿತು. 

32 ಬೇರ್ಷೆಬದಲ್ಲಿ ಒಪ್ಪಂದವನ್ನು ಮಾಡಿಕೊಂಡ ಮೇಲೆ 
ಅಬೀಮೆಲೆಕನು ಮತ್ತು ಅವನ ಸೈನ್ಯಾಧಿಕಾರಿಯು 
ಫಿಲಿಷ್ಟಿಯರ ದೇಶಕ್ಕೆ ಹಿಂತಿರುಗಿದರು. 





ಬೇರ್ಷೆಬ ಇದರರ್ಥ '"ಪ್ರಮಾಣದ ಬಾವಿ.'' 


27 


ಅಬ್ರಹಾಮನು ಬೇರ್ಷೆಬದಲ್ಲಿ ವಿಶೇಷವಾದ 
ಒಂದು ಮರವನ್ನು ನೆಟ್ಟನು. ಆ ಸ್ಥಳದಲ್ಲಿ ಅವನು ಸದಾ 


ಆದಿಕಾಂಡ 21:33-22:18 


ಇಸಾಕನನ್ನು ರಕ್ಷಿಸಲು ದೇವರ ಪ್ರವೇಶ 
ಹೀಗೆ ಅಬ್ರಹಾಮನು ಮತ್ತು ಅವನ ಮಗನು ಆಸ್ಥಳಕ್ಕೆ 





ಕಾಲ ಜೀವಿಸುವ ದೇವರಾದ ಯೆಹೋವನಿಗೆ ಪ್ರಾರ್ಥಿಸಿ 
ದನು. ಅವನು ಬಹುಕಾಲದವರೆಗೆ ಫಿಲಿಷ್ಟಿಯರ ದೇಶ 
ದಲ್ಲಿ ವಾಸವಾಗಿದ್ದನು. 


ಅಬ್ರಹಾಮನೇ, ನಿನ್ನ ಮಗನನ್ನು ಯಜ್ಞವಾಗಿ ಅರ್ಪಿಸು 
ಇವುಗಳಾದ ಮೇಲೆ, ದೇವರು ಅಬ್ರಹಾಮನ 

22 ನಂಬಿಕೆಯನ್ನು ಪರೀಕ್ಷಿಸಲು ನಿರ್ಧರಿಸಿ, 
""ಅಬ್ರಹಾಮನೇ!'' ಎಂದು ಕರೆದನು. 

ಅಬ್ರಹಾಮನು, ""ಇಗೋ ಇದ್ದೇನೆ'' ಅಂದನು. 

2ಆಗ ದೇವರು ಅವನಿಗೆ, ""ನಿನಗೆ ಪ್ರಿಯನಾಗಿರುವ 
ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ಮೊರೀಯ 
ದೇಶಕ್ಕೆ ಕರೆದುಕೊಂಡು ಹೋಗು. ನಾನು ನಿನಗೆ ತಿಳಿಸುವ 
ಬೆಟ್ಟದ ಮೇಲೆ ಅವನನ್ನು ಯಜ್ಞವನ್ನಾಗಿ ಅರ್ಪಿಸು'' 
ಎಂದು ಹೇಳಿದನು. 

ಮುಂಜಾನೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿ 
ಸಿದನು; ಇಸಾಕನನ್ನೂ ಅವನೊಂದಿಗೆ ಇಬ್ಬರು ಸೇವಕ 
ರನ್ನೂ ಕರೆದುಕೊಂಡನು; ಯಜ್ಞಕ್ಕಾಗಿ ಕಟ್ಟಿಗೆಯನ್ನು 
ತೆಗೆದುಕೊಂಡನು. ಬಳಿಕ ದೇವರು ಹೇಳಿದ್ದ ಸ್ಥಳಕ್ಕೆ 
ಅವರು ಹೊರಟರು. “ಅವರು ಮೂರು ದಿನಗಳವರೆಗೆ 
ಪ್ರಯಾಣ ಮಾಡಿದರು. ಆಬ್ರಹಾಮನು ದೃಷ್ಠಿಸಿ ನೋಡಿ 
ದಾಗ ತಾವು ಹೋಗಲಿದ್ದ ಸ್ಥಳವು ದೂರದಲ್ಲಿ ಅವನಿಗೆ 
ಕಾಣಿಸಿತು. "ಆಮೇಲೆ ಅಬ್ರಹಾಮನು ತನ್ನ ಸೇವಕರಿಗೆ, 
"ಇಲ್ಲೇ ಕತ್ತೆಯೊಂದಿಗಿರಿ; ನಾನೂ ನನ್ನ ಮಗನೂ ಆ 
ಸ್ಥಳಕ್ಕೆ ಹೋಗಿ ಆರಾಧಿಸುತ್ತೇವೆ. ಬಳಿಕ ನಾವು ಹಿಂತಿರುಗಿ 
ನಿಮ್ಮ ಬಳಿಗೆ ಬರುತ್ತೇವೆ'' ಎಂದು ಹೇಳಿದನು. 

ಅಬ್ರಹಾಮನು ಯಜ್ಞಕ್ಕಾಗಿ ಕಟ್ಟಿಗೆಯನ್ನು ತೆಗೆದು 
ತನ್ನ ಮಗನ ಭುಜದ ಮೇಲೆ ಹೊರಿಸಿದನು. ಅಬ್ರಹಾ 
ಮನು ವಿಶೇಷವಾದ ಕತ್ತಿಯನ್ನು ಮತ್ತು ಬೆಂಕಿಯನ್ನು 
ತೆಗೆದುಕೊಂಡನು. ಅವರಿಬ್ಬರೂ ಆರಾಧಿಸುವದಕ್ಕಾಗಿ ಆ 
ಸ್ಥಳಕ್ಕೆ ಹೊರಟರು. 

ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ, 
""ಅಪ್ಪಾ'' ಎಂದು ಕರೆದನು. 

ಅಬ್ರಹಾಮನು, ""ಏನು ಮಗನೇ'' 
ಉತ್ತರಿಸಿದನು. 

ಇಸಾಕನು, "ಕಟ್ಟಿಗೆ ಮತ್ತು ಬೆಂಕಿ ನನಗೆ ಕಾಣಿಸುತ್ತಿವೆ. 
ಆದರೆ ಯಜ್ಞಕ್ಕೆ ಬೇಕಾದ ಕುರಿಮರಿ ಎಲ್ಲಿ?'' ಎಂದು 
ಕೇಳಿದನು. 

ಅಬ್ರಹಾಮನು, "ಮಗನೇ, ಯಜ್ಞಕ್ಕೆ ಬೇಕಾದ ಕುರಿ 
ಮರಿಯನ್ನು ದೇವರೇ ಒದಗಿಸುವನು'' ಎಂದು 
ಹೇಳಿದನು. 


ಎಂದು 


ಹೊರಟು ದೇವರು ತಿಳಿಸಿದ್ದ ಸ್ಥಳಕ್ಕೆ ಬಂದರು. ಅಲ್ಲಿ 
ಅಬ್ರಹಾಮನು ಒಂದು ಯಜ್ಞವೇದಿಕೆಯನ್ನು ಕಟ್ಟಿ ಅದರೆ 
ಮೇಲೆ ಕಟ್ಟಿಗೆಯನ್ನು ಜೋಡಿಸಿದನು; ಆ ಮೇಲೆ ಅವನು 
ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಕಟ್ಟ ಯಜ್ಞ 
ವೇದಿಕೆಯ ಮೇಲಿದ್ದ ಕಟ್ಟಿಗೆಯ ಮೇಲೆ ಮಲಗಿಸಿದನು. 
ಬಳಿಕ ಅವನು ತನ್ನ ಮಗನನ್ನು ವಧಿಸಲು ಕತ್ತಿಯನ್ನು 
ಮೇಲೆತ್ತಲು, 

ಯೆಹೋವನ ದೂತನು ಪರಲೋಕದಿಂದ, 
""ಅಬ್ರಹಾಮನೇ, ಅಬ್ರಹಾಮನೇ!'' ಎಂದು ಕರೆದನು. 

ಅಬ್ರಹಾಮನು, "'ಇಗೋ ಇದ್ದೇನೆ'' ಎಂದು 
ಉತ್ತರಿಸಿದನು. 

'೭ಯಹೋವನ ದೂತನು, "ನಿನ್ನ ಮಗನನ್ನು ವಧಿಸ 
ಬೇಡ. ಅವನಿಗೆ ನೋವು ಮಾಡಬೇಡ. ನೀನು ನನ 
ಗೋಸ್ಕರವಾಗಿ ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವು 
ದಕ್ಕೂ ಹಿಂಜರಿಯಲಿಲ್ಲ; ಆದ್ದರಿಂದ ನೀನು ದೇವರಲ್ಲಿ 
ಭಯಭಕ್ತಿಯುಳ್ಳವನೆಂದು ಈಗ ತೋರಿಬಂದಿದೆ'' 
ಎಂದು ಹೇಳಿದನು. 

ಅಬ್ರಹಾಮನು ಕಣ್ಣೆತ್ತಿ ನೋಡಿದಾಗ ಒಂದು 
ಟಗರನ್ನು ಕಂಡನು. ಆ ಟಗರಿನ ಕೊಂಬುಗಳು ಒಂದು 
ಪೊಡೆಗೆ ಸಿಕ್ಕಿಕೊಂಡಿದ್ದವು. ಕೂಡಲೇ ಅವನು ಹೋಗಿ, 
ಆ ಟಗರನ್ನು ಎಳೆದುಕೊಂಡು ಬಂದು ದೇವರಿಗೆ ತನ್ನ 
ಮಗನ ಬದಲಾಗಿ ಯಜ್ಞವಾಗಿ ಅರ್ಪಿಸಿದನು. “ಅಲ್ಲದೆ 
ಆ ಸ್ಥಳಕ್ಕೆ "ಯೆಹೋವಯೀರೆ''* ಎಂದು ಹೆಸರಿಟ್ಟನು. 
ಇಂದಿಗೂ ಜನರು, ""ಯೆಹೋವನ ಬೆಟ್ಟದಲ್ಲಿ ಒದಗಿ 
ಸಲ್ಪಹುವುದು'' ಎಂದು ಹೇಳುತ್ತಾರೆ. 

ಯೆಹೋವನ ದೂತನು ಆಕಾಶದಿಂದ ಅಬ್ರಹಾಮ 
ನನ್ನು ಎರಡನೆ ಸಲ ಕರೆದು ಅವನಿಗೆ, !"""ನೀನು ನನ 
ಗೋಸ್ಕರವಾಗಿ ನಿನ್ನ ಒಬ್ಬನೇ ಮಗನನ್ನು ವಧಿಸಲು 
ಸಿದ್ದನಾಗಿದ್ದೆ. ಆದ್ದರಿಂದ ನಾನು ನಿನಗೆ ಈ ವಾಗ್ದಾನವನ್ನು 
ಮಾಡುತ್ತೇನೆ: ನಾನು ನಿನ್ನನ್ನು ಖಂಡಿತವಾಗಿಯೂ 
ಆಶೀರ್ವದಿಸುವೆನು; ನಿನ್ನ ಸಂತತಿಯನ್ನು ಖಂಡಿತ 
ವಾಗಿಯೂ ಹೆಚ್ಚಿಸುವೆನು; ನಿನ್ನ ಸಂತತಿಯವರನ್ನು ಆಕಾ 
ಶದ ನಕ್ಸತ್ರಗಳಂತೆಯೂ ಸಮುದ್ರತೀರದ ಮರಳಿ 
ನಂತೆಯೂ ಅಸಂಖ್ಯಾತರನ್ನಾಗಿ ಮಾಡುವೆನು. ಅವರು 
ತಮ್ಮ ಶತ್ರುಗಳ ಪಟ್ಟಣಗಳನ್ನು ವಶಪಡಿಸಿಕೊಳ್ಳುವರು. 
ನೀನು ನನಗೆ ವಿಧೇಯನಾದ್ದರಿಂದ ನಿನ್ನ ಸಂತತಿಗಳವರ 
ಮೂಲಕವಾಗಿ ಭೂಮಿಯ ಮೇಲಿರುವ ಪ್ರತಿಯೊಂದು 
ಜನಾಂಗವೂ ಆಶೀರ್ವಾದ ಹೊಂದುವುದು'' ಎಂದು 
ಹೇಳಿದನು. 





ಯೆಹೋವಯೀರೆ ಇದರರ್ಥ, ""ಯೆಹೋವನು ಒದಗಿಸುತ್ತಾನೆ.'' 


ಆದಿಕಾಂಹ 22:19-24:1 


ತರುವಾಯ ಅಬ್ರಹಾಮನು ತನ್ನ ಸೇವಕರ ಬಳಿಗೆ 
ಹಿಂತಿರುಗಿ ಹೋದನು. ಅವರೆಲ್ಲರೂ ಬೇರ್ಷೆಬಕ್ಕೆ 
ಮರಳಿ ಪ್ರಯಾಣ ಮಾಡಿದರು. ಬಳಿಕೆ ಅಬ್ರಹಾಮನು 
ಅಲ್ಲೇ ವಾಸಿಸಿದನು. 

20. ಸಂಗತಿಗಳೆಲ್ಲ ನಡೆದ ಮೇಲೆ ಅಬ್ರಹಾಮನಿಗೆ 
ಒಂದು ಸಂದೇಶ ಬಂದಿತು. ಆ ಸಂದೇಶವು ಹೀಗಿತ್ತು: 
“ನಿನ್ನ ತಮ್ಮನಾದ ನಾಹೋರ ಮತ್ತು ಅವನ ಹೆಂಡತಿ 
ಯಾದ ಮಿಲ್ಕ ಈಗ ಮಕ್ಕಳನ್ನು ಹೊಂದಿದ್ದಾರೆ. ?ಮೊದ 
ಲನೆ ಮಗನ ಹೆಸರು ಊಚ್‌; ಎರಡನೆ ಮಗನ ಹೆಸರು 
ಬೂಚ್‌; ಮೂರನೆ ಮಗನ ಹೆಸರು ಕೆಮೂವೇಲ್‌. 
ಇವನು ಆರಾಮನ ತಂದೆ. ಇವರಲ್ಲದೆ ಕೆಸೆದ್‌, ಹಜೋ, 
ಪಿಲ್ಲಾಷ್‌, ಇದ್ದಾಫ್‌, ಬೆತೂವೇಲ್‌ ಎಂಬು ವರು ಸಹ 
ಇದ್ದಾರೆ.'' ೫ ಬೆತೂವೇಲನು ರೆಬೆಕ್ಕಳ ತಂದೆ. ಮಿಲ್ಕಳು 
ಈ ಎಂಟು ಮಕ್ಕಳ ತಾಯಿ; ನಾಹೋರನು ಅವರ ತಂದೆ. 
ನಾಹೋರನು ಅಬ್ರಹಾಮನ ಸಹೋದರ. ಇವರಲ್ಲದೆ. 
ನಾಹೋರನಿಗೆ ಅವನ ದಾಸಿಯಾದ ರೂಮಳಲ್ಲಿ ನಾಲ್ಕು 
ಮಂಡಿ ಗಂಡು ಮಕ್ಕಳಿದ್ದರು. ಆ ಗಂಡುಮಕ್ಕಳು 
ಯಾರಾರೆಂದರೆ: ಟೆಬಹ, ಗಹಮ್‌, ತಹಷ್‌ ಮತ್ತು 
ಮಾಕಾ. 


ಸಾರಳ ಮರಣ 
73 ಸಾರಳು ನೂರಿಪ್ಪತ್ತೇಳು ವರ್ಷ ಬದುಕಿದ್ದಳು. 
ಅವಳು ಕಾನಾನ್‌ ದೇಶದ ಕಿರ್ಯತರ್ಬದಲ್ಲಿ 
(ಹೆಬ್ರೋನ್‌) ದಲ್ಲಿ ಮರಣ ಹೊಂದಿದಳು. ಅಬ್ರಹಾ 
ಮನು ಅವಳಿಗೋಸ್ಕರ ಅಲ್ಲಿ ಬಹಳವಾಗಿ ಅತ್ತನು. 3ಬಳಿಕ 
ಆಕೆಯ ಶವದ ಬಳಿಯಿಂದ ಎದ್ದು ಹಿತ್ತಿಯರ ಬಳಿಗೆ 
ಹೋಗಿ, “ಅವರಿಗೆ, "ನಾನು ಈ ನಾಡಿನವನಲ್ಲ. ನಾನು 
ಇಲ್ಲಿ ಕೇವಲ ಪ್ರವಾಸಿಗನಷ್ಟೇ. ಆದ್ದರಿಂದ ನನ್ನ ಹೆಂಡತಿ 
ಯನ್ನು ಸಮಾಧಿ ಮಾಡಲು ನನಗೆ ಸ್ವಲ್ಪ ಸ್ಥಳ ಬೇಕು'' 
ಎಂದು ಹೇಳಿದನು. 
3ಹಿತ್ತಿಯರು ಅಬ್ರಹಾಮನಿಗೆ, €""ಸ್ವಾಮೀ, ನೀನು 
ನಮ್ಮ ಮಹಾನಾಯಕರುಗಳಲ್ಲಿ ಒಬ್ಬನು. ತೀರಿಕೊಂಡ 
ನಿನ್ನ ಹೆಂಡತಿಯ ಸಮಾಧಿಗಾಗಿ ನಮ್ಮಲ್ಲಿರುವ ಸ್ಮಶಾನಗ 
ಳಲ್ಲಿ ಅತ್ಯುತ್ತಮವಾದ ಸ್ಥಳವನ್ನು ನೀನು ತೆಗೆದುಕೊಳ್ಳ 
ಬಹುದು. ನಿನ್ನ ಹೆಂಡತಿಯನ್ನು ಸಮಾಧಿ ಮಾಡಲು 
ನಮ್ಮಲ್ಲಿ ಯಾರೂ ಅಡ್ಡಿಮಾಡುವುದಿಲ್ಲ'' ಎಂದು ಉತ್ತರ 
ಕೊಟ್ಟನು. 
ಅಬ್ರಹಾಮನು ಎದ್ದುನಿಂತು ಅವರಿಗೆ ನಮಸ್ಕರಿಸಿ, 
*ಅವರಿಗೆ, "ತೀರಿಹೋದ ನನ್ನ ಹೆಂಡತಿಯನ್ನು ಸಮಾಧಿ 
ಮಾಡಲು ನೀವು ನಿಜವಾಗಿಯೂ ಸಹಾಯ ಮಾಡ 
ಬೇಕೆಂದಿದ್ದರೆ, ಚೋಹರನ ಮಗನಾದ ಎಫ್ರೋನನ 
ಸಂಗಡ ನನಗೋಸ್ಕರ ಮಾತಾಡಿರಿ. *ಮಕ್ಬೇಲದ 








28 


ಗವಿಯನ್ನು ಕೊಂಡುಕೊಳ್ಳಲು ನನಗೆ ಇಷ್ಟವಿದೆ. ಅದು 
ಎಪ್ರೋನನದು. ಅದು ಅವನ ಜಮೀನಿನ ಅಂಚಿನಲ್ಲಿದೆ. 
ಅದಕ್ಕಾಗುವ ಬೆಲೆಯನ್ನು ನಾನು ಪೂರ್ತಿ ಕೊಡುತ್ತೇನೆ. 
ನಾನು ಅದನ್ನು ಸಮಾಧಿಯ ಸ್ಥಳಕ್ಕಾಗಿ ಕೊಂಡುಕೊಂಡಿ 
ರುವೆ ಎಂಬುದಕ್ಕೆ ನೀವೆಲ್ಲರೂ ಸಾಕ್ಷಿಗಳಾಗಿರಬೇಕು'' 
ಎಂದು ಹೇಳಿದನು. 

ಎಫ್ರೋನನು ಪಟ್ಟಣದ ಬಾಗಿಲ ಬಳಿಯಲ್ಲಿ ಹಿತ್ತಿಯ 
ರೊಂದಿಗೆ ಕುಳಿತುಕೊಂಡಿದ್ದನು. ಕೂಡಲೇ ಅವನು 
ಅಬ್ರಹಾಮನಿಗೆ, !!'"ಸ್ವಾಮೀ ನಾನು ಆ ಸ್ಥಳವನ್ನೂ ಆ 
ಗವಿಯನ್ನೂ ನನ್ನ ಜನರ ಎದುರಿನಲ್ಲಿಯೇ ನಿನಗೆ ಕೊಡು 
ವೆನು. ನಿನ್ನ ಹೆಂಡತಿಯನ್ನು ಅಲ್ಲಿ ಸಮಾಧಿ ಮಾಡು'' 
ಎಂದು ಹೇಳಿದನು. 

ಆಗ ಅಬ್ರಹಾಮನು ಹಿತ್ತಿಯರಿಗೆ ತಲೆಬಾಗಿ ನಮಸ್ಕ 
ರಿಸಿದನು. ಅಬ್ರಹಾಮನು ಜನರೆಲ್ಲರ ಎದುರಿನಲ್ಲಿ 
ಎಫ್ರೋನನಿಗೆ, ""ಆ ಸ್ಥಳಕ್ಕಾಗುವ ಪೂರ್ತಿ ಬೆಲೆಯನ್ನು 
ನಾನು ನಿನಗೆ ಕೊಹುತ್ತೇನೆ; ನೀನು ಹಣವನ್ನು ತೆಗೆದು 
ಕೊಳ್ಳುವುದಾದರೆ, ನನ್ನ ಹೆಂಹತಿಯನ್ನು ಅಲ್ಲಿ ಸಮಾಧಿ 
ಮಾಡುವೆನು'' ಎಂದು ಹೇಳಿದನು. “ಎಫ್ರೋನನು 
ಅಬ್ರಹಾಮನಿಗೆ, '*""ಸ್ವಾಮೀ, ನನ್ನ ಮಾತನ್ನು ಕೇಳು. 
ಆ ಸ್ಥಳದ ಬೆಲೆ ನಾನೂರು ಬೆಳ್ಳಿ ರೂಪಾಯಿಗಳಷ್ಟೇ. 
ಆದರೆ ನಿನಗಾಗಲೀ, ನನಗಾಗಲೀ ಆ ನಾನೂರು 
ರೂಪಾಯಿ ಏನು ವಿಶೇಷ? ಸ್ಥಳವನ್ನು ತೆಗೆದುಕೊಂಡು 
ನಿನ್ನ ಹೆಂಡತಿಯನ್ನು ಸಮಾಧಿಮಾಡು'' ಎಂದು ಉತ್ತರ 
ಕೊಟ್ಟನು. '65ಆಗ ಅಬ್ರಹಾಮನು ಆ ಸ್ಥಳಕ್ಕಾಗಿ ನಾನೂರು 
ಬೆಳ್ಳಿ ರೂಪಾಯಿಗಳನ್ನು ಎಫ್ರೋನನಿಗೆ ಎಣಿಸಿಕೊಟ್ಟನು. 

1718 ಜಮೀನು ಮಮ್ರೆಗೆ ಪೂರ್ವದಲ್ಲಿರುವ 
ಮಕ್ಬೇಲದಲ್ಲಿತ್ತು ಅಬ್ರಹಾಮನು ಆ ಜಮೀನಿಗೂ ಅದರ 
ಲ್ಲಿದ್ದ ಗವಿಗೂ ಜಮೀನಿನಲ್ಲಿದ್ದ ಎಲ್ಲಾ ಮರಗಳಿಗೂ 
ಒಡೆಯನಾದನು. ಎಪ್ರೋನನಿಗೂ ಅಬ್ರಹಾಮನಿಗೂ 
ಆದ ಒಪ್ಪಂದಕ್ಕೆ ನಗರದವರೆಲ್ಲರು ಸಾಕ್ಟಿಗಳಾದರು. 
ಬಳಿಕ ಅಬ್ರಹಾನು ತನ್ನ ಹೆಂಡತಿಯಾದ ಸಾರಳನ್ನು 
ಮಮ್ರೆಗೆ ಸಮೀಪದಲ್ಲಿದ್ದ ಜಮೀನಿನ ಗವಿಯಲ್ಲಿ ಸಮಾಧಿ 
ಮಾಡಿದನು. (ಅದು ಕಾನಾನ್‌ ದೇಶದ ಹೆಬ್ರೋನ್‌). 
ಅಬ್ರಹಾನು ಆ ಜಮೀನನ್ನು ಮತ್ತು ಅದರಲ್ಲಿದ್ದ 
ಗವಿಯನ್ನು ಹಿತ್ತಿಯರಿಂದ ಕೊಂಡುಕೊಂಡನು. ಅದು 
ಅವನ ಆಸ್ತಿಯಾಯಿತು. ಅವನು ಅದನ್ನು ಸಮಾಧಿ 
ಸ್ಥಳವನ್ನಾಗಿ ಉಪಯೋಗಿಸಿದನು. 








ಇಸಾಕನಿಗಾಗಿ ಹೆಂಡತಿ 
ಅಬ್ರಹಾಮನು ಬಹಳ ವೃದ್ಧನಾದನು. 
ಯೆಹೋವನು ಅಬ್ರಹಾಮನನ್ನೂ ಅವನು 
ಪ್ರತಿಯೊಂದನ್ನೂ ಆಶೀರ್ವದಿಸಿದನು. 


24 


ಮಾಡಿದ 


29 


ಅಬ್ರಹಾಮನ ಆಸ್ತಿಯನ್ನೆಲ್ಲಾ ನೋಡಿಕೊಳ್ಳಲು ಒಬ್ಬ 
ಸೇವಕನಿದ್ದನು. ಅಬ್ರಹಾಮನು ಆ ಸೇವಕನನ್ನು ಕರೆದು, 
""ನನ್ನ ತೊಡೆಯ ಕೆಳಗೆ ನಿನ್ನ ಕೈಯಿಟ್ಟು ನನಗೆ ಪ್ರಮಾಣ 
ಮಾಡು. *ಕಾನಾನ್‌ ದೇಶದ ಕನ್ನಿಕೆಯನ್ನು ನನ್ನ ಮಗನು 
ಮದುವೆಯಾಗದಂತೆ ನೀನು ನೋಡಿಕೊಳ್ಳುವುದಾ 
ಗಿಯೂ “ನನ್ನ ಸ್ವದೇಶದಲ್ಲಿರುವ ನನ್ನ ಸ್ವಜನರ ಬಳಿಗೂ 


ಆದಿಕಾಂಡ 24:2-22 


ನಿಗಾಗಿ ಕನ್ಯೆಯನ್ನು ಕಂಡುಕೊಳ್ಳಲು ಸಹಾಯಮಾಡು. 
ನನ್ನ ಒಡೆಯನಾದ ಅಬ್ರಹಾಮನಿಗೋಸ್ಕರವಾಗಿಯೇ 
ಈ ಉಪಕಾರ ಮಾಡು. ನಾನು ಈ ನೀರಿನ ಬಾವಿಯ 
ಬಳಿಯಲ್ಲಿ ನಿಂತಿರುತ್ತೇನೆ; ಈ ಊರಿನ ಯುವತಿಯರು 
ನೀರನ್ನು ತೆಗೆದುಕೊಳ್ಳಲು ಇಲ್ಲಿಗೆ ಬರುತ್ತಾರೆ. 
"ಇಸಾಕನಿಗೆ ಯೋಗ್ಯಳಾದ ಕನ್ಯೆಯನ್ನು ಕಂಡುಕೊಳ್ಳಲು 





ಹೋಗಿ ನನ್ನ ಮಗನಾದ ಇಸಾಕನಿಗೆ ಕನ್ನಿಕೆಯನ್ನು 
ಹುಡುಕಿ ಕರೆದುಕೊಂಡು ಬರುವುದಾಗಿಯೂ ಭೂಪರ 
ಲೋಕಗಳ ದೇವರಾದ ಯೆಹೋವನ ಮೇಲೆ ಪ್ರಮಾಣ 
ಮಾಡು'' ಎಂದು ಹೇಳಿದನು. 

5ಸೇವಕನು ಅವನಿಗೆ, ""ಆ ಕನ್ಯೆಯು ನನ್ನೊಡನೆ ಈ 
ದೇಶಕ್ಕೆ ಬರಲು ಒಪ್ಪದಿದ್ದರೆ, ನಾನು ನಿನ್ನ ಮಗನನ್ನು ನಿನ್ನ 
ಸ್ವದೇಶಕ್ಕೆ ಕರೆದುಕೊಂಡು ಹೋಗಬೇಕೇ?'' ಎಂದು 
ಕೇಳಿದನು. 

ಅಬ್ರಹಾಮನು ಅವನಿಗೆ, ""ಇಲ್ಲ, ಆ ದೇಶಕ್ಕೆ ನನ್ನ 
ಮಗನನ್ನು ಕರೆದುಕೊಂಡು ಹೋಗಬೇಡ. 7ಪರ 
ಲೋಕದ ದೇವರಾದ ಯೆಹೋವನು ನನ್ನನ್ನು ಸ್ವದೇಶ 
ದಿಂದ ಈ ಸ್ಥಳಕ್ಕೆ ಕರೆದುಕೊಂಡು ಬಂದನು. ಆ ದೇಶ 
ನನ್ನ ತಂದೆಗೂ ನನ್ನ ಕುಟುಂಬಕ್ಕೂ ಸೇರಿದೆ. ಆದರೆ 
ಯೆಹೋವನು ಈ ದೇಶವನ್ನು ನನ್ನ ಕುಟುಂಬಕ್ಕೆ ಕೊಡು 
ವುದಾಗಿ ವಾಗ್ದಾನ ಮಾಡಿದನು. ನೀನು ನನ್ನ ಮಗನಿಗೆ 
ಕನ್ಯೆಯನ್ನು ಹುಡುಕಿ ಕರೆದುಕೊಂಡು ಬರಲು ಸಾಧ್ಯ 
ವಾಗುವಂತೆ ಯೆಹೋವನು ತನ್ನ ದೂತನನ್ನು ನಿನ್ನ 
ಮುಂದೆ ಕಳುಹಿಸಲಿ. ಆದರೆ ಆ ಕನ್ಯೆಯು ನಿನ್ನೊಡನೆ 
ಬರಲು ಇಷ್ಟಪಹದಿದ್ದರೆ, ಈ ಪ್ರಮಾಣದಿಂದ ನೀನು 
ಬಿಡುಗಡೆಯಾಗುವೆ. ಆದರೆ ನೀನು ನನ್ನ ಮಗನನ್ನು ನನ್ನ 
ಸ್ವದೇಶಕ್ಕೆ ಕರೆದುಕೊಂಡು ಹೋಗಕೂಡದು'' ಎಂದು 
ಹೇಳಿದನು. 

*ಆಗ ಆ ಸೇವಕನು ತನ್ನ ಒಡೆಯನಾದ ಅಬ್ರಹಾಮನ 
ತೊಡೆಯ ಕೆಳಗೆ ಕೈಯಿಟ್ಟು ಪ್ರಮಾಣ ಮಾಡಿದನು. 


ಕನ್ಯೆಯನ್ನು ಹುಡುಕಲು ಪ್ರಯಾಣ 

10ಆ ಸೇವಕನು ಅಬ್ರಹಾಮನ ಹತ್ತು ಒಂಟೆಗಳನ್ನು ಸಿದ್ಧ 
ಮಾಡಿ ಶ್ರೇಷ್ಠವಾದ ಅನೇಕ ಉಡುಗೊರೆಗಳನ್ನು ತೆಗೆದು 
ಕೊಂಡು ಮೆಸೊಪೋಟೊಮಿಯಕ್ಕೆ ಬಂದು 
ನಾಹೋರನು ವಾಸವಾಗಿದ್ದ ಊರನ್ನು ತಲುಪಿದನು. 
!! ಅವನು ಊರ ಹೊರಗಿದ್ದ ಬಾವಿಯ ಬಳಿಯಲ್ಲಿ ಒಂಟಿ 
ಗಳನ್ನು ಮಲಗಿಸಿದನು; ಪ್ರತಿ ಸಾಯಂಕಾಲ ಸ್ತ್ರೀಯರು 
ನೀರನ್ನು ತೆಗೆದುಕೊಂಡು ಹೋಗುವದಕ್ಕಾಗಿ ಆ ಬಾವಿಗೆ 
ಬರುತ್ತಿದ್ದರು. 

12ಆ ಸೇವಕನು, "ಯೆಹೋವನೇ, ನೀನು ನನ್ನ ಒಡೆ 
ಯನಾದ ಅಬ್ರಹಾಮನ ದೇವರು. ಈ ದಿನ ಅವನ ಮಗ 


ನಾನು ಒಬ್ಬಳಿಗೆ, "ದಯವಿಟ್ಟು ನಿನ್ನ ಕೊಡವನ್ನು ಕೆಳಗಿಳಿಸಿ 
ಕುಡಿಯಲು ನೀರು ಕೊಡು' ಎನ್ನುವೆ. ಆಕೆ ನನಗೆ, 
"ನೀನೂ ಕುಡಿ, ನಿನ್ನ ಒಂಟಿಗಳಿಗೂ ನೀರು ಕೊಡುತ್ತೇನೆ 
ಅನ್ನುವಳೋ ಆಕೆಯೇ ನಿನ್ನಿಂದ ಆಯ್ಕೆಗೊಂಡ ಯೋಗ್ಯ 
ಕನ್ಯೆಯೆಂದು ನೀನು ನನ್ನ ಒಡೆಯನಿಗೆ ಕರುಣೆ ತೋರಿದೆ 
ಯೆಂದು ನಾನು ತಿಳಿದುಕೊಳ್ಳುವೆ'' ಎಂದು 
ಪ್ರಾರ್ಥಿಸಿದನು. 


ಕನ್ಯೆಯ ಆಯ್ಕೆ 

ಟ್ರ ಸೇವಕನು ಪ್ರಾರ್ಥನೆ ಮಾಡಿ ಮುಗಿಸುವುದಕ್ಕಿಂತ 
ಮೊದಲೇ ರೆಬೆಕ್ಕಳು ಎಂಬ ಯುವತಿಯು ಬಾವಿಯ 
ಬಳಿಗೆ ಬಂದಳು. ರೆಬೆಕ್ಕಳು ಬೆತೂವೇಲನ ಮಗಳು. 
ಬೆತೂವೇಲನು ಮಿಲ್ಕಳ ಮತ್ತು ನಾಹೋರನ ಮಗನು. 
ನಾಹೋರನು ಅಬ್ರಹಾಮನ ತಮ್ಮ ರೆಬೆಕ್ಕಳು ತನ್ನ 
ಹೆಗಲ ಮೇಲೆ ನೀರಿನ ಕೊಡವನ್ನು ತೆಗೆದುಕೊಂಡು 
ಬಾವಿಗೆ ಬಂದಳು. '5ಆಕೆ ತುಂಬ ಸುಂದರವಾಗಿದ್ದಳು. 
ಆಕೆ ಕನ್ನಿಕೆಯಾಗಿದ್ದಳು. ಆಕೆ ಬಾವಿಯ ಬಳಿಗೆ ಹೋಗಿ 
ಕೊಡದಲ್ಲಿ ನೀರನ್ನು ತುಂಬಿಸಿಕೊಂಡಳು. sn ಆ 
ಸೇವಕನು ಅವಳ ಬಳಿಗೆ ಓಡಿ ಹೋಗಿ, ""ದಯವಿಟ್ಟು 
ಕುಡಿಯಲು ನಿನ್ನ ಕೊಡದಿಂದ ಸ್ವಲ್ಪ ನೀರನ್ನು ಕೊಡು'' 
ಎಂದು ಕೇಳಿದನು. 

"ರೆಬೆಕ್ಕಳು ಕೂಡಲೇ ತನ್ನ ಕೊಡವನ್ನು ಹೆಗಲ 
ಮೇಲಿಂದ ಕೆಳಗಿಳಿಸಿ ಅವನಿಗೆ ಕುಡಿಯಲು ನೀರನ್ನು 
ಕೊಟ್ಟು '"ಅಯ್ಯಾ, ನೀರನ್ನು ಕುಡಿ'' ಅಂದಳು. 3 ಅವನು 
ನೀರು ಕುಡಿದಾದ ಮೇಲೆ ಆಕೆ ಅವನಿಗೆ, “ನಿನ್ನ ಒಂಟೆ 
ಗಳಿಗೂ ಬೇಕಾದಷ್ಟು ನೀರನ್ನು ತಂದುಕೊಡುತ್ತೇನೆ'' 
ಎಂದು ಹೇಳಿ, ನೀರನ್ನೆಲ್ಲ ತೊಟ್ಟಿಯಲ್ಲಿ ಸುರಿದು ಮತ್ತೆ 
ನೀರನ್ನು ತೆಗೆದುಕೊಂಡು ಬರಲು ಬಾವಿಯ ಬಳಿಗೆ 
ಬೇಗಬೇಗನೆ ಹೋದಳು. ಹೀಗೆ ಅವನ ಒಂಟೆಗಳಿಗೆಲ್ಲಾ 
ನೀರನ್ನು ಕೊಟ್ಟಳು. 

21ಆ ಸೇವಕನು ಆಕೆಯನ್ನೇ ಗಮನಿಸುತ್ತಾ 
ಯೆಹೋವನು ತನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟನೊ 
ಇಲ್ಲವೊ ಎಂದು ಖಚಿತಪಡಿಸಿಕೊಳ್ಳಲು ಕಾದುಕೊಂಡಿ 
ದ್ದನು. 

2 ಓ0ಟೆಗಳು ನೀರನ್ನು ಕುಡಿದಾದ ಮೇಲೆ ಅವನು 
ರೆಬೆಕ್ಕಳಿಗೆ ಅರ್ಧತೊಲೆಯ ಒಂದು ಚಿನ್ನದ 


ಆದಿಕಾಂಹ 24:23-44 


ಉಂಗುರವನ್ನು ಕೊಟ್ಟನು. ಇದಲ್ಲದೆ ಅವನು ಆಕೆಗೆ 
ಐದೈದು ತೊಲೆಯ ಎರಡು ಚಿನ್ನದ ಬಳೆಗಳನ್ನು 
ಕೊಟ್ಟನು. 2 ಆ ಸೇವಕನು, “ನಿನ್ನ ತಂದೆ ಯಾರು? ನನ್ನ 
ಜನರು ಇಳಿದುಕೊಳ್ಳಲು ನಿನ್ನ ತಂದೆಯ ಮನೆಯಲ್ಲಿ 
ಸ್ಥಳವಿದೆಯೊ?'' ಎಂದು ಕೇಳಿದನು. 

“ರೆಬೆಕ್ಕಳು ಅವನಿಗೆ, "`ನನ್ನ ತಂದೆಯ ಹೆಸರು 
ಬೆತೂವೇಲ. ಅವನು ಮಿಲ್ಕಳ ಮತ್ತು ನಾಹೋರರ 
ಮಗನು'' ಎಂದು ಹೇಳಿದಳು. 

ಬಳಿಕ, "ಹೌದು, ನಿನ್ನ ಒಂಟೆಗಳಿಗೆ ಹುಲ್ಲೂ 
ಮೇವೂ ನಮ್ಮಲ್ಲಿವೆ ಮತ್ತು ನೀವು ಇಳಿದುಕೊಳ್ಳಲೂ 
ಸ್ಥಳವಿದೆ” ಎಂದಳು. 

26ಆಗ ಆ ಸೇವಕನು ತಲೆಬಾಗಿ ಯೆಹೋವನನ್ನು 
ಆರಾಧಿಸಿದನು. ?'ಬಳಿಕ ಆಕೆಗೆ, ""ನನ್ನ ಒಡೆಯನಾದ 
ಅಬ್ರಹಾಮನ ದೇವರಾದ ಯೆಹೋವನಿಗೆ ಸ್ತೋತ್ರ 
ವಾಗಲಿ. ಆತನು ನನ್ನ ಒಡೆಯನಿಗೆ ದಯಾಳುವೂ ನಂಬಿ 
ಗಸ್ತನೂ ಆಗಿದ್ದಾನೆ. ನನ್ನ ಒಡೆಯನ ಮಗನಿಗಾಗಿ 
ಯೆಹೋವನು ನನ್ನನ್ನು ನನ್ನ ಒಡೆಯನ ಕುಟುಂಬಕ್ಕೆ 
ನಡೆಸಿದ್ದಾನೆ'' ಎಂದು ಹೇಳಿದನು. 

28ಆಗ ರೆಬೆಕ್ಕಳು ಬೇಗನೆ ಹೋಗಿ ಈ ಸಂಗತಿಗಳನ್ನೆಲ್ಲಾ 
ತನ್ನ ಕುಟುಂಬದವರಿಗೆ ತಿಳಿಸಿದಳು. ೨39ರೆಬೆಕ್ಕಳಿಗೆ ಒಬ್ಬ 
ಅಣ್ಣನಿದ್ದನು. ಅವನ ಹೆಸರು ಲಾಬಾನ. ನಡೆದ 
ಸಂಗತಿಗಳನ್ನೆಲ್ಲ ರೆಬೆಕ್ಕಳು ಅವನಿಗೆ ತಿಳಿಸಿದಳು. 
ಲಾಬಾನನು ಆಕೆಯ ಮಾತುಗಳನ್ನೆಲ್ಲ ಕೇಳಿದಾಗ ಮತ್ತು 
ಉಂಗುರವನ್ನು ಮತ್ತು ಕೈಗಳಲ್ಲಿದ್ದ ಬಳೆಗಳನ್ನು ಕಂಡಾಗ 
ಬಾವಿಯ ಬಳಿಗೆ ಓಡಿಹೋದನು. ಬಾವಿಯ ಬಳಿಯಲ್ಲಿ 
ಒಂಟೆಗಳ ಹತ್ತಿರ ಆ ಸೇವಕನು ನಿಂತುಕೊಂಡಿದ್ದನು. 
3!ಲಾಬಾನನು ಅವನಿಗೆ, " ಯೆಹೋವನ ಆಶೀರ್ವಾದ 
ಹೊಂದಿದವನೇ, ಒಳಗೆ ಬಾ. ನೀನು ಹೊರಗಡೆ ನಿಂತು 
ಕೊಳ್ಳಬೇಕಾಗಿಲ್ಲ, ನೀನು ಇಳಿದುಕೊಳ್ಳುವುದಕ್ಕಾಗಿ 
ಕೋಣೆಯನ್ನೂ ನಿನ್ನ ಒಂಟೆಗಳಿಗಾಗಿ ಸ್ಥಳವನ್ನೂ ಸಿದ್ದ 
ಪಡಿಸಿದ್ದೇನೆ''ಎಂದು ಹೇಳಿದನು. 

ಆದ್ದರಿಂದ ಅಬ್ರಹಾಮನ ಸೇವಕನು ಲಾಬಾನನ 
ಮನೆಗೆ ಹೋದನು. ಒಂಟೆಗಳ ಮೇಲಿದ್ದ ಹೊರೆಗಳನ್ನು 
ಇಳಿಸಲು ಲಾಬಾನನು ಸಹಾಯಮಾಡಿದನು; ಒಂಟೆ 
ಗಳಿಗೆ ಸ್ಥಳಮಾಡಿಕೊಟ್ಟು ಮೇವನ್ನು ಕೊಡಿಸಿದನು; 
ಆಮೇಲೆ ಆ ಸೇವಕನಿಗೆ ಮತ್ತು ಅವನ ಸಂಗಡ ಇದ್ದವರಿಗೆ, 
ಕಾಲು ತೊಳೆದುಕೊಳ್ಳಲು ನೀರು ಕೊಟ್ಟನು. 3 ನಂತರ 
ಲಾಬಾನನು ಅವನಿಗೆ ಊಟವನ್ನು ಕೊಟ್ಟನು. ಆದರೆ ಆ 
ಸೇವಕನು ಊಟಮಾಡದೆ ಅವರಿಗೆ, ""ನಾನು ಬಂದ 
ಉದ್ದೇಶವನ್ನು ತಿಳಿಸದೆ ಊಟ ಮಾಡುವುದಿಲ್ಲ'' ಎಂದು 
ಹೇಳಿದನು. 


30 


ರೆಬೆಕ್ಕಳನ್ನು ಇಸಾಕನಿಗಾಗಿ ಕೇಳಿದ್ದು 

*ಆ ಸೇವಕನು ""ನಾನು ಅಬ್ರಹಾಮನ ಸೇವಕನು. 
ಯೆಹೋವನು ನನ್ನ ಒಡೆಯನನ್ನು ಪ್ರತಿಯೊಂದರ 
ಲ್ಲಿಯೂ ಬಹಳವಾಗಿ ಆಶೀರ್ವ ದಿಸಿದ್ದಾನೆ. ನನ್ನ ಒಡೆ 
ಯನು ಮಹಾವ್ಯಕ್ತಿಯಾಗಿದ್ದಾನೆ. ಯೆಹೋವನು ಅಬ್ರ 
ಹಾಮನಿಗೆ ಅನೇಕ ಕುರಿಹಿಂಡುಗಳನ್ನೂ ದನಕರುಗಳ 
ಮಂದೆಗಳನ್ನೂ ಕೊಟ್ಟಿದ್ದಾನೆ. ಅಬ್ರಹಾಮನಿಗೆ ಬೇಕಾ 
ದಷ್ಟು ಬೆಳ್ಳಿಬಂಗಾರಗಳಿವೆ. ಅನೇಕ ಸೇವಕರಿದ್ದಾರೆ. 
ಅನೇಕ ಒಂಟೆಗಳೂ ಕತ್ತೆಗಳೂ ಇವೆ. ಸಾರಳು ನನ್ನ 
ಒಡೆಯನ ಹೆಂಡತಿ. ಆಕೆ ತುಂಬಾ ವಯಸ್ಸಾಗಿರುವಾಗ 
ಒಬ್ಬ ಗಂಡು ಮಗನನ್ನು ಹೆತ್ತಳು. ನನ್ನ ಒಡೆಯನು ತನ್ನ 
ಆಸ್ತಿಯನ್ನೆಲ್ಲ ಆ ಮಗನಿಗೇ ಕೊಟ್ಟಿದ್ದಾನೆ. *'ನನ್ನ ಒಡೆ 
ಯನು ನನ್ನಿಂದ ಒಂದು ಪ್ರಮಾಣವನ್ನು ಬಲವಂತವಾಗಿ 
ಮಾಡಿಸಿದನು. ನನ್ನ ಒಡೆಯನು ನನಗೆ, "ನನ್ನ ಮಗನಿಗೆ 
ಕಾನಾನಿನ ಹುಡುಗಿಯೊಡನೆ ಮದುವೆಯಾಗದಂತೆ 
ನೀನು ನೋಡಿಕೊಳ್ಳಬೇಕು; ನಾವು ಈ ಜನರೊಡನೆ 
ವಾಸಿಸುತ್ತಿದ್ದೇವೆ. ಆದರೆ ಕಾನಾನಿನ ಹುಡುಗಿಯೊಂದಿಗೆ 
ನನ್ನ ಮಗನಿಗೆ ಮದುವೆಯಾಗುವುದು ನನಗೆ ಇಷ್ಟವಿಲ್ಲ. 
Bಟದ್ದರಿಂದ ನೀನು ನನ್ನ ಸ್ನದೇಶಕ್ಕೆ ಹೋಗಿ ನನ 
ದ ೩ 0) ಕೆ ಯ 
ಸ್ವಜನರಿಂದಲೇ ನನ್ನ ಮಗನಿಗೆ ಕನ್ಯೆಯನ್ನು 
ತೆಗೆದುಕೊಳ್ಳಬೇಕು' ಎಂದು ಹೇಳಿದನು. ನಾನು ನನ್ನ 
ಒಡೆಯನಿಗೆ, "ಆ ಕನ್ಯೆಯು ಈ ದೇಶಕ್ಕೆ ನನ್ನೊಂದಿಗೆ 
ಬರಲು ಒಪ್ಪದಿರಬಹುದು' ಎಂದು ಹೇಳಿದೆ. ಆದರೆ 
ನನ್ನ ಒಡೆಯನು ನನಗೆ, "ನಾನು ಯೆಹೋವನ ಸೇವೆ 
ಮಾಡುತ್ತಿದ್ದೇನೆ. ಆದ್ದರಿಂದ ಯೆಹೋವನು ತನ್ನ 
ದೂತನನ್ನು ನಿನ್ನೊಂದಿಗೆ ಕಳುಹಿಸಿ ನಿನಗೆ ಸಹಾಯ 
ಮಾಡುವನು. ಅಲ್ಲಿರುವ ನನ್ನ ತಂದೆಯ ಕುಟುಂಬದ 
ವರಲ್ಲಿ ನೀನು ನನ್ನ ಮಗನಿಗಾಗಿ ಒಬ್ಬ ಕನ್ಯೆಯನ್ನು ಕಂಡು 
ಕೊಳ್ಳುವೆ. 11ಆದರೆ ನೀನು ನನ್ನ ತಂದೆಯ ನಾಡಿಗೆ 
ಹೋದಾಗ ಅವರು ನನ್ನ ಮಗನಿಗೆ ಒಬ್ಬ ಕನ್ಯೆಯನ್ನು 
ಕೊಡಲು ಒಪ್ಪದಿದ್ದರೆ ನೀನು ಈ ಪ್ರಮಾಣದಿಂದ ಬಿಡು 

ಗಡೆಯಾಗಿರುವೆ' ಎಂದು ಹೇಳಿದನು. 
42""ಇಂದು ನಾನು ಈ ಬಾವಿಯ ಬಳಿಗೆ ಬಂದು, "ನನ್ನ 
ಒಡೆಯನಾದ ಅಬ್ರಹಾಮನ ದೇವರೇ, ಯೆಹೋವನೇ, 
ದಯವಿಟ್ಟು ನನ್ನ ಪ್ರವಾಸವನ್ನು ಯಶಸ್ವಿಗೊಳಿಸು. 
ನಾನು ಬಾವಿಯ ಬಳಿಯಲ್ಲಿ ನಿಂತುಕೊಂಡು ನೀರನ್ನು 
ತೆಗೆದುಕೊಳ್ಳಲು ಬರುವ ಒಬ್ಬ ಯುವತಿಗಾಗಿ ಕಾದಿ 
ರುತ್ತೇನೆ. ಆ ಮೇಲೆ ನಾನು ಆಕೆಗೆ, "ದಯವಿಟ್ಟು ಕುಡಿ 
ಯಲು ನಿನ್ನ ಕೊಡದಿಂದ ನೀರನ್ನು ಕೊಡು'' ಎಂದು 
ಕೇಳುತ್ತೇನೆ. "ಅವಳು ನನಗೆ, ""ನೀನೂ ನೀರನ್ನು ಕುಡಿ, 
ನಿನ್ನ ಒಂಟೆಗಳಿಗೂ ನೀರನ್ನು ತಂದುಕೊಡುವೆ'' ಎಂದು 





ಅದಕ್ಕೆ ಲಾಬಾನನು, ""ಸರಿ, ಹೇಳು'' ಅಂದನು. 


ಹೇಳಿದರೆ, ನನ್ನ ಒಡೆಯನ ಮಗನಿಗೆ ಯೆಹೋವನು 


31 


ಆರಿಸಿಕೊಂಡಿರುವ ಹುಡುಗಿ ಇವಳೇ ಎಂಬುದಾಗಿ 
ತಿಳಿದುಕೊಳ್ಳುವೆ' ಎಂದು ಪ್ರಾರ್ಥಿಸಿದೆ. 

"ನಾನು ಪ್ರಾರ್ಥನೆ ಮುಗಿಸುವಷ್ಟರಲ್ಲಿ ರೆಬೆಕ್ಕಳು 
ನೀರಿಗಾಗಿ ಬಾವಿಗೆ ಬಂದಳು. ಆಕೆ ಹೆಗಲ ಮೇಲೆ ಕೊಡ 
ವನ್ನು ಹೊತ್ತು ಕೊಂಡಿದ್ದಳು. ಆಕೆ ಬಾವಿಗೆ ಹೋಗಿ 
ನೀರನ್ನು ತೆಗೆದುಕೊಂಡಳು. ನಾನು ಆಕೆಗೆ, ದಯವಿಟ್ಟು 
ಸ್ವಲ್ಪ ನೀರನ್ನು ಕೊಡು ಎಂದು ಕೇಳಿದೆ. 36 ಕೂಡಲೆ 
ಆಕೆಯು ಕೊಡವನ್ನು ಹೆಗಲಿನಿಂದ ಕೆಳಗಿಳಿಸಿ, ನನಗೆ 
ನೀರನ್ನು ಕೊಟ್ಟು "ನೀರನ್ನು ಕುಡಿ; ನೀನ್ನ ಒಂಟೆಗಳಿಗೂ 
ನೀರನ್ನು ತಂದುಕೊಡುವೆ' ಎಂದು ಹೇಳಿದಳು. ನಾನು 
ನೀರನ್ನು ಕುಡಿದ ಮೇಲೆ ಆಕೆ ನನ್ನ ಒಂಟೆಗಳಿಗೂ 
ನೀರನ್ನು ತಂದುಕೊಟ್ಟಳು. 47 ಆಮೇಲೆ ನಾನು ಆಕೆಗೆ, 
"ನಿನ್ನ ತಂದೆ ಯಾರು?' ಎಂದು ಕೇಳಿದೆ, ಆಕೆ "ನನ್ನ 
ತಂದೆಯ ಹೆಸರು ಬೆತೂವೇಲ. ಅವನು ಮಿಲ್ಕಳ ಮತ್ತು 
ನಾಹೋರರ ಮಗನು' ಎಂದು ಹೇಳಿದಳು. ಆಗ ನಾನು 
ಆಕೆಗೆ ಉಂಗುರವನ್ನೂ ಕೈಬಳಿಗಳನ್ನೂ ಕೊಟ್ಟೆನು. 3 
ಸಮಯದಲ್ಲಿ ನಾನು ತಲೆಬಾಗಿ ಯೆಹೋವನಿಗೆ ವಂದನೆ 
ಸಲ್ಲಿಸಿದೆನು. ನನ್ನ ಒಡೆಯನಾದ ಅಬ್ರಹಾಮನ ದೇವ 
ರಾದ ಯೆಹೋವನನನ್ನು ಸ್ತುತಿಸಿ ಕೊಂಡಾಡಿದೆನು; 
ಯಾಕಂದರೆ ಆತನು ನನ್ನನ್ನು ನನ್ನ ಒಡೆಯನ ತಮ್ಮನ 
ಮೊಮ್ಮಗಳ ಬಳಿಗೆ ನೇರವಾಗಿ ನಡೆಸಿದನು. * ಈಗ ನಿಮ್ಮ 
ಅಭಿಪ್ರಾಯವನ್ನು ತಿಳಿಸಿರಿ. ನೀವು ನನ್ನ ಒಡೆಯನಿಗೆ 
ಕರುಣೆಯಿಂದಲೂ ನಂಬಿಕೆಯಿಂದಲೂ ನಿಮ್ಮ ಮಗ 
ಳನ್ನು ಕೊಡುವಿರಾ? ಅಥವಾ ಕೊಡುವುದಿಲ್ಲವೇ? ನಿಮ್ಮ 
ಉತ್ತರಕ್ಕನುಸಾರವಾಗಿ ನಾನು ಮುಂದಿನ ಕಾರ್ಯದ 
ಬಗ್ಗೆ ಆಲೋಚಿಸುವೆ'' ಎಂದು ಹೇಳಿದನು. 

ಅದಕ್ಕೆ ಲಾಬಾನನು ಮತ್ತು ಬೆತೂವೇಲನು, 
"ನಿನ್ನನ್ನು ಯೆಹೋವನೇ ಕಳುಹಿಸಿದ್ದಾನೆ. ನಡೆಯ 
ತಕ್ಕದ್ದನ್ನು ಬದಲಾಯಿಸಲು ನಮಗೆ ಸಾಧ್ಯವಿಲ್ಲ. 
ರೆಬೆಕ್ಕಳು ನಿಮ್ಮವಳು. ನೀನು ಆಕೆಯನ್ನು ಕರೆದು 


ಆದಿಕಾಂಡ 24:45-65 


ಮರುದಿನ ಮುಂಜಾನೆ ಎದ್ದು, "ಈಗ ನಾವು ನಮ್ಮ ಒಡೆ 
ಯನ ಬಳಿಗೆ ಹೋಗುತ್ತೇವೆ'' ಎಂದು ಹೇಳಿದರು. 

5 ರೆಬೆಕ್ಕಳ ತಾಯಿ ಮತ್ತು ಅಣ್ಣನು ಅವರಿಗೆ, "ರೆಬೆಕ್ಕಳು 
ಸ್ವಲ್ಪ ದಿನಗಳವರೆಗೆ ನಮ್ಮ ಜೊತೆ ಇರಲಿ. ಹತ್ತು ದಿನಗಳ 
ವರೆಗಾದರೂ ನಮ್ಮೊಡನೆ ಇರಲಿ. ಆಮೇಲೆ ಆಕೆಯನ್ನು 
ಕರೆದುಕೊಂಡು ಹೋಗು'' ಎಂದು ಹೇಳಿದರು. 

56ಆದರೆ ಆ ಸೇವಕನು ಅವರಿಗೆ, ""ನನ್ನನ್ನು ತಡೆಯ 
ಬೇಡಿ. ಯೆಹೋವನು ನನ್ನ ಪ್ರಯಾಣವನ್ನು ಯಶಸ್ವಿ 
ಗೊಳಿಸಿದ್ದಾನೆ. ಈಗ ನನ್ನನ್ನು ನನ್ನ ಒಡೆಯನ ಬಳಿಗೆ 
ಕಳುಹಿಸಿಕೊಡಿ'' ಎಂದು ಹೇಳಿದನು. 

3'ರೆಬೆಕ್ಕಳ ಅಣ್ಣ ಮತ್ತು ತಾಯಿ ಅವನಿಗೆ, "ನಾವು 
ರೆಬೆಕ್ಕಳನ್ನು ಕರೆದು ಆಕೆಯ ಇಷ್ಟವನ್ನು ಕೇಳುತ್ತೇವೆ'' 
ಅಂದರು. ಅವರು ರೆಬೆಕ್ಕಳನ್ನು ಕರೆದು, "ಈಗಲೇ ಈ 
ಮನುಷ್ಯನೊಡನೆ ಹೋಗಲು ನಿನಗೆ ಇಷ್ಟವಿದೆಯೊ?'' 
ಎಂದು ಕೇಳಿದರು. 

ರೆಬೆಕ್ಕಳು, "ಹೌದು, ನಾನು ಹೋಗುತ್ತೇನೆ' ಅಂದಳು. 

ಆದ್ದರಿಂದ ಅವರು ರೆಬೆಕ್ಕಳನ್ನು ಅಬ್ರಹಾಮನ 
ಸೇವಕನೊಂದಿಗೂ ಅವನ ಸಂಗಡಿಗರೊಂದಿಗೂ ಕಳು 
ಹಿಸಿಕೊಟ್ಟರು. ರೆಬೆಕ್ಕಳ ಸೇವಕಿ ಸಹ ಅವರೊಂದಿಗೆ 
ಹೋದಳು. 

ಉಅವರು ಹೊರಡಲು ಸಿದ್ಧರಾಗಿದ್ದಾಗ ಅವರು 
ರೆಬೆಕ್ಕಳಿಗೆ, 

""ನಮ್ಮ ತಂಗಿಯೇ, ನೀನು ಕೋಟ್ಯಾನುಕೋಟಿ ಜನರ 
ತಾಯಿಯಾಗು. ನಿನ್ನ ಸಂತತಿಗಳವರು ತಮ್ಮ ಶತ್ರುಗಳನ್ನು 
ಸೋಲಿಸಿ ಅವರ ನಗರಗಳನ್ನು ವಶಮಾಡಿಕೊಳ್ಳಲಿ'' 
ಎಂದು ಹೇಳಿದರು. 

61 ಆಮೇಲೆ ರೆಬೆಕ್ಕಳು ಮತ್ತು ಆಕೆಯ ಸೇವಕಿಯರು 
ಒಂಟೆಯ ಮೇಲೆ ಹತ್ತಿ ಕುಳಿತುಕೊಂಡು ಆ ಸೇವಕನನ್ನೂ 
ಅವನ ಸಂಗಡಿಗರನ್ನೂ ಹಿಂಬಾಲಿಸಿದರು. ಹೀಗೆ ಆ 
ಸೇವಕನು ರೆಬೆಕ್ಕಳನ್ನು ಕರೆದುಕೊಂಡು ಮನೆಗೆ ಮರಳಿ 








ಕೊಂಡು ಹೋಗಿ ಯೆಹೋವನ ಇಷ್ಟಕ್ಕನುಸಾರವಾಗಿ 
ನಿನ್ನ ಒಡೆಯನ ಮಗನಿಗೆ ಮದುವೆ ಮಾಡಿಸು'' ಎಂದು 
ಹೇಳಿದರು. 

32ಅಬ್ರಹಾಮನ ಸೇವಕನು ಈ ಮಾತುಗಳನ್ನು ಕೇಳಿ 
ಯೆಹೋವನಿಗೆ ನೆಲದವರೆಗೂ ತಲೆಬಾಗಿ ನಮಸ್ಕರಿಸಿ 
ದನು. 5*ಆಮೇಲೆ ಆ ಸೇವಕನು ತಾನು ತಂದಿದ್ದ ಉಡು 
ಗೊರೆಗಳನ್ನು ರೆಬೆಕ್ಕಳಿಗೆ ಕೊಟ್ಟನು. ಅವನು ರೆಬೆಕ್ಕಳಿಗೆ 
ಬೆಳ್ಳಿಬಂಗಾರಗಳ ಒಡವೆಗಳನ್ನೂ ಶ್ರೇಷ್ಠವಾದ ಬಟ್ಟೆ 
ಗಳನ್ನೂ ಕೊಟ್ಟನು. ಇದಲ್ಲದೆ ಅವನು ಬೆಲೆಬಾಳುವ 
ಉಡುಗೊರೆಗಳನ್ನು ಆಕೆಯ ಅಣ್ಣನಿಗೂ ತಾಯಿಗೂ 
ಕೊಟ್ಟನು. 5"ಆ ಸೇವಕನು ಮತ್ತು ಅವನ ಸಂಗಡಿಗರು 
ಅಲ್ಲಿ ಇಳಿದುಕೊಂಡು ಊಟ ಮಾಡಿದರು. ಅವರು 


ಪ್ರಮಾಣ ಮಾಡಿದನು. 

62ಆ ಸಮಯದಲ್ಲಿ, ಇಸಾಕನು ಬೀರ್‌ಲಹೈರೋಯಿಗೆ 
ಹೋಗಿ ಬಂದಿದ್ದನು; ಯಾಕಂದರೆ ಅವನು ನೆಗವ್‌ನಲ್ಲಿ 
ವಾಸವಾಗಿದ್ದನು. ಸಾಯಂಕಾಲದಲ್ಲಿ ಇಸಾಕನು 
ಧ್ಯಾನಮಾಡಲು ಹೊಲಕ್ಕೆ ಹೋದನು. ಇಸಾಕನು ಕಣ್ಣೆತ್ತಿ 
ನೋಡಿದಾಗ ಬಹುದೂರದಲ್ಲಿ ಒಂಟೆಗಳು ಬರುತ್ತಿರು 
ವುದನ್ನು ಕಂಡನು. 

ರೆಬೆಕ್ಕಳು ಕಣ್ಣೆತ್ತಿ ನೋಡಿದಾಗ ಇಸಾಕನನ್ನು 
ಕಂಡಳು. ಆಮೇಲೆ ಆಕೆ ಒಂಟೆಯಿಂದ ಬೇಗನೆ ಇಳಿದು 
ಬಂದಳು. ಆಕೆ, ಆ ಸೇವಕನಿಗೆ, ""ನಮ್ಮನ್ನು ಭೇಟಿ 
ಯಾಗಲು ಹೊಲದಲ್ಲಿ ಬರುತ್ತಿರುವ ಆ ಯಾೌವನಸ್ಥನು 
ಯಾರು?'' ಎಂದು ಕೇಳಿದಳು. 


ಆದಿಕಾಂಹ 24:66-25:25 


32 





ಆ ಸೇವಕನು, ""ಅವನು ನನ್ನ ಒಡೆಯನ ಮಗನು'' 
ಎಂದು ಹೇಳಿದನು. ಆ ಕೂಡಲೇ ರೆಬೆಕ್ಕಳು ತನ್ನ ಮುಖಕ್ಕೆ 
ಮುಸುಕನ್ನು ಹಾಕಿಕೊಂಡಳು. 

66 ಸೇವಕನು ನಡೆದ ಸಂಗತಿಯನ್ನೆಲ್ಲಾ ಇಸಾಕನಿಗೆ 
ತಿಳಿಸಿದನು. 5'ನಂತರ ಇಸಾಕನು ಆಕೆಯನ್ನು ಕರೆದು 
ಕೊಂಡು ತನ್ನ ತಾಯಿಯ ಗುಡಾರಕ್ಕೆ ಬಂದನು. ಅಂದು 
ರೆಬೆಕ್ಕಳು ಇಸಾಕನ ಹೆಂಡತಿಯಾದಳು. ಇಸಾಕನು ಅವ 
ಳನ್ನು ಬಹಳವಾಗಿ ಪ್ರೀತಿಸಿದನು. ತಾಯಿಯ ಸಾವಿನಿಂದ 
ಉಂಟಾಗಿದ್ದ ದುಃಖವು ಕಡಿಮೆಯಾಗಿ ಇಸಾಕನಿಗೆ 
ಆಧರಣೆಯಾಯಿತು. 


ಅಬ್ರಹಾಮನ ಕುಟುಂಬ 

ಅಬ್ರಹಾಮನು ಮತ್ತೆ ಮದುವೆಯಾದನು. 
ಟೊ ಅವನ ಹೊಸ ಹೆಂಡತಿಯ ಹೆಸರು ಕೆಟೂರ. 
2ಕೆಟೂರಳು, ಬಿಮ್ರಾನ್‌, ಯೊಕ್ಸಾನ್‌, ಮೆದಾನ್‌, 
ಮಿದ್ಯಾನ್‌, ಇಷ್ಟಾಕ್‌, ಶೂಹ ಎಂಬವರನ್ನು ಹೆತ್ತಳು. 
*ಯೊಕ್ಬಾನನು ಶೆಬಾ ಮತ್ತು ದೆದಾನ್‌ ಎಂಬವರ ತಂದೆ. 
ದೆದಾನನ ಸಂತತಿಗಳವರು: ಅಶ್ಯೂರ್ಯರು ಲೆಟೂಶ್ಯರು 
ಮತ್ತು ಲೆಯುಮ್ಯರು. *ಮಿದ್ಯಾನನ ಗಂಡುಮಕ್ಕಳು: 
ಗೇಫಾ, ಗೇಫೆರ್‌, ನೋಕ್‌, ಅಬೀದಾ ಮತ್ತು ಎಲ್ಲಾಗ. 
ಇವರೆಲ್ಲರೂ ಕೆಟೂರಳ ಸಂತತಿಯವರು. **ಅಬ್ರಹಾ 
ಮನು ಸಾಯುವುದಕ್ಕಿಂತ ಮುಂಚೆ ತನ್ನ ದಾಸಿಯ ಗಂಡು 
ಮಕ್ಕಳಿಗೆ ಕೆಲವು ಉಡುಗೊರೆಗಳನ್ನು ಕೊಟ್ಟನು. 
ಅಬ್ರಹಾಮನು ಆ ಗಂಡುಮಕ್ಕಳನ್ನು ಪೂರ್ವದ ಕಡೆಯ 
ಲ್ಲಿದ್ದ ದೇಶಕ್ಕೆ ಕಳುಹಿಸಿ ಅವರನ್ನು ಇಸಾಕನಿಂದ ದೂರ 


ನವಳಾದ ಹಾಗರಳು ಸಾರಳ ಸೇವಕಿ.) '*ಇಷ್ಮಾಯೇಲನ 
ಗಂಡುಮಕ್ಕಳ ಹೆಸರುಗಳು: ಮೊದಲನೆ ಮಗನು 
ನೆಬಾಯೋತ್‌. ಆಮೇಲೆ ಹುಟ್ಟಿದವರು: ಕೇದಾರ್‌, 
ಅದ್ಬಯೇಲ್‌, ಮಿಬ್ಸಾಮ್‌, '“ಮಿಷ್ಕಾ, ದೂಮಾ, 
ಮಸ್ಸಾ 5ಹದದ್‌, ತೇಮಾ, ಯಟೂರ್‌, ನಾಫೀಷ್‌; 
ಮತ್ತು ಕೇದ್ಯಾ "ಪ್ರತಿಯೊಬ್ಬನೂ ತನ್ನದೇ ಆದ ಪಾಳೆಯ 
ವನ್ನು ಹೊಂದಿದ್ದನು. ಆ ಪಾಳೆಯಗಳೇ ಮುಂದೆ ಚಿಕ್ಕ 
ಪಟ್ಟಣಗಳಾದವು. ಈ ಹನ್ನೆರಡು ಮಂದಿ ಗಂಡು ಮಕ್ಕಳು 
ತಮ್ಮ ಜನರಿಗೆ ಹನ್ನೆರಹು ಮಂದಿ ರಾಜರುಗಳಂತಿದ್ದರು. 
!?ಇಷ್ಮಾಯೇಲನು ನೂರ ಮೂವತ್ತೇಳು ವರ್ಷ ಬದುಕಿ 
ದನು. ಅವನು ಸತ್ತನಂತರ ಅವನನ್ನು ತನ್ನ ಪೂರ್ವಜರ 
ಸಮಾಧಿಯಲ್ಲಿ ಹೂಣಿಟ್ಟರು. '*ಷ್ಮಾಯೇಲನ ಸಂತತಿ 
ಗಳವರು ಮರುಭೂಮಿ ಪ್ರದೇಶದ ಉದ್ದಕ್ಕೂ ಪಾಳೆಯ 
ಗಳನ್ನು ಮಾಡಿಕೊಂಡಿದ್ದರು. ಈ ಪ್ರದೇಶವು ಹವೀಲ 
ಮತ್ತು ಈಜಿಪ್ಟಿನ ಸಮೀಪದಲ್ಲಿರುವ ಶೂರಿನಿಂದ ಆರಂಭ 
ಗೊಂಡು ಅಶ್ಯೂರ್ಯದವರೆಗೂ ಇತ್ತು. ಇಷ್ಮಾಯೇಲನ 
ಸಂತತಿಗಳವರು ಪದೇಪದೇ ತಮ್ಮ ಸಹೋದರನ ಜನರಿಗೆ 
ವಿರೋಧವಾಗಿ ಆಕ್ರಮಣಮಾಡುತ್ತಿದ್ದರು. 





ಇಸಾಕನ ಕುಟುಂಬ 
ಇದು ಇಸಾಕನ ಚರಿತ್ರೆ. ಅಬ್ರಹಾಮನಿಗೆ ಇಸಾಕ 
ಎಂಬ ಹೆಸರಿನ ಮಗನಿದ್ದನು. ಇಸಾಕನು ನಲವತ್ತು 
ವರ್ಷದವನಾಗಿದ್ದಾಗ ರೆಬೆಕ್ಕಳನ್ನು ಮದುವೆಯಾದನು. 
ರೆಬೆಕ್ಕಳು ಪದ್ದನ್‌ ಅರಾಮಿನವಳು. ಆಕೆ ಬೆತೂವೇಲನ 
ಮಗಳು ಮತ್ತು ಅರಾಮ್ಯನಾದ ಲಾಬಾನನ ತಂಗಿ, 





ಮಾಡಿದನು; ಬಳಿಕ ತನ್ನ ಆಸ್ತಿಯನ್ನೆಲ್ಲ ಇಸಾಕನಿಗೆ 
ಕೊಟ್ಟನು. 

7ಅಬ್ರಹಾಮನು ನೂರೆಪ್ಪತ್ತೈದು ವರ್ಷ ಜೀವಿಸಿದನು. 

*ಅವನು ಪೂರ್ಣಾಯುಷ್ಯದಿಂದ ದಿನತುಂಬಿದ ವೃದ್ಧ 
ನಾಗಿ ಪ್ರಾ.ಣಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. 
9 ಅವನ ಗಂಡುಮಕ್ಕಳಾದ ಇಸಾಕ ಮತ್ತು ಇಷ್ಮಾಯೇಲರು 
ಅವನನ್ನು ಮಕ್ಬೇಲದ ಗವಿಯಲ್ಲಿ ಸಮಾಧಿ ಮಾಡಿದರು. 
ಈ ಗವಿಯು ಹಿತ್ತಿಯನಾದ ಚೋಹರನ ಮಗ 
ಎಫ್ರೋನನ ಜಮೀನಿನಲ್ಲಿದೆ. ಅದು ಮಮ್ರೆಗೆ ಪೂರ್ವ 
ದಿಕ್ಕಿನಲ್ಲಿದೆ. "ಅಬ್ರಹಾಮನು ಹಿತ್ತಿಯರಿಂದ ಕೊಂಡು 
ಕೊಂಡ ಈ ಗವಿಯಲ್ಲೇ ಅಬ್ರಹಾಮನನ್ನು ಅವನ ಹೆಂಡತಿ 
ಯಾದ ಸಾರಳ ಜೊತೆಯಲ್ಲಿ ಸಮಾಧಿ ಮಾಡಲಾಯಿತು. 
!! ಅಬ್ರಹಾಮನು ತೀರಿಕೊಂಡ ಮೇಲೆ, ದೇವರು ಇಸಾಕ 
ನನ್ನು ಆಶೀರ್ವದಿಸಿದನು; ಇಸಾಕನು ಬೀರ್‌ಲಹೈ 
ರೋಯಿಯಲ್ಲಿ ತನ್ನ ಜೀವನವನ್ನು ಮುಂದುವರೆಸಿದನು. 

ಇದು ಇಷ್ಮಾಯೇಲನ ವಂಶಾವಳಿ: ಇಷ್ಮಾಯೇಲನು 
ಅಬ್ರಹಾಮನ ಮತ್ತು ಹಾಗರಳ ಮಗನು. (ಈಜಿಪ್ಟಿ 





>! ಇಸಾಕನ ಹೆಂಡತಿ ಮಕ್ಕಳನ್ನು ಪಡೆಯಲಾಗಲಿಲ್ಲ. ಆದ್ದ 
ರಿಂದ ಇಸಾಕನು ತನ್ನ ಹೆಂಡತಿಗೋಸ್ಕರ ಯೆಹೋವನಲ್ಲಿ 
ಪ್ರಾರ್ಥಿಸಿದನು. ಯೆಹೋವನು ಇಸಾಕನ ಪ್ರಾರ್ಥನೆ 
ಯನ್ನು ಕೇಳಿ ರೆಬೆಕ್ಕಳಿಗೆ ಗರ್ಭಧಾರಣೆಯನ್ನು ಅನು 
ಗ್ರಹಿಸಿದನು. 

ರೆಬೆಕ್ಕಳು ಗರ್ಭಿಣಿಯಾಗಿದ್ದಾಗ, ಅವಳ ಗರ್ಭದ 
ಲ್ಲಿದ್ದ ಕೂಸುಗಳು ಒಂದನ್ನೊಂದು ನೂಕಾಡಿದ್ದರಿಂದ 
ಅವಳು ಬಹಳ ತೊಂದರೆ ಪಡಬೇಕಾಯಿತು. ರೆಬೆಕ್ಕಳು 
ಯೆಹೋವನಿಗೆ ಪ್ರಾರ್ಥಿಸಿ, "ನನಗೇಕೆ ಹೀಗೆ ಆಗು 
ತ್ತಿದೆ?'' ಎಂದು ಕೇಳಿದಳು. ಯೆಹೋವನು ಅವಳಿಗೆ, 
“ನಿನ್ನ ಗರ್ಭದಲ್ಲಿ ಎರಡು ಜನಾಂಗಗಳಿವೆ. ಎರಡು 
ಕುಟುಂಬಗಳನ್ನು ಆಳುವವರು ನಿನ್ನಲ್ಲಿ ಹುಟ್ಟುವರು; 
ಅವರು ವಿಭಾಗವಾಗುವರು. ಒಬ್ಬ ಮಗನು ಮತ್ತೊಬ್ಬನಿ 
ಗಿಂತ ಬಲಶಾಲಿಯಾಗಿರುವನು. ದೊಡ್ಡ ಮಗನು ಚಿಕ್ಕ 
ಮಗನ ಸೇವೆ ಮಾಡುವನು'' ಎಂದು ಹೇಳಿದನು. ದಿನ 
ತುಂಬಿದ ಮೇಲೆ ರೆಬೆಕ್ಕಳು ಅವಳಜವಳಿ ಮಕ್ಕಳನ್ನು 
ಹೆತ್ತಳು. ಮೊದಲನೆಯ ಮಗುವು ಕೆಂಪಗಿತ್ತು. ಅವನ 


33 


ಚರ್ಮವು ಕೂದಲಿನ ಉಡುಪಿನಂತಿತ್ತು ಆದ್ದರಿಂದ ಅವ 
ನಿಗೆ "ಏಸಾವ್‌''* ಎಂದು ಹೆಸರಿಡಲಾಯಿತು. ಎರಡ 
ನೆಯ ಮಗು ಹುಟ್ಟಿದಾಗ ಅದು ಏಸಾವನ ಹಿಮ್ಮಡಿಯನ್ನು 
ಗಟ್ಟೆಯಾಗಿ ಹಿಡಿದುಕೊಂಡಿತ್ತು ಆದ್ದರಿಂದ ಆಮಗುವಿಗೆ 
“ಯಾಕೋಬ''* ಎಂದು ಹೆಸರಿಡಲಾಯಿತು. 
ಯಾಕೋಬ ಮತ್ತು ಏಸಾವ ಹುಟ್ಟಿದಾಗ ಇಸಾಕನಿಗೆ 
ಅರವತ್ತು ವರ್ಷ ವಯಸ್ಸಾಗಿತ್ತು. 

27ಆ ಬಾಲಕರು ಬೆಳೆದು ದೊಡ್ಡವರಾದರು. ಏಸಾವನು 
ಚತುರನಾದ ಬೇಟೆಗಾರನಾದನು. ಹೊಲದಲ್ಲಿರುವುದು 
ಅವನಿಗೆ ಪ್ರಿಯವಾಗಿತ್ತು. ಆದರೆ ಯಾಕೋಬನು ಸಾಧು 
ಮನುಷ್ಯನಾಗಿದ್ದನು. ಅವನು ತನ್ನ ಗುಡಾರದಲ್ಲಿರುತ್ತಿ 
ದ್ಹನು. ಇಸಾಕನು ಏಸಾವನನ್ನು ಪ್ರೀತಿಸಿದನು. 
ಏಸಾವನು ಬೇಟಿಯಾಡಿ ತಂದ ಪ್ರಾಣಿಗಳ ಮಾಂಸ ಅವ 
ನಿಗೆ ಇಷ್ಟವಾಗಿತ್ತು. ಆದರೆ ರೆಬೆಕ್ಕಳು ಯಾಕೋಬನನ್ನು 
ಪ್ರೀತಿಸಿದಳು. 

ಔೌಂದುಸಲ ಏಸಾವನು ಬೇಟೆಯಿಂದ ಹಿಂತಿರುಗಿ 
ಬಂದಾಗ ಹಸಿವೆಯಿಂದ ಸುಸ್ತಾಗಿದ್ದನು ಮತ್ತು ಬಲಹೀನ 
ನಾಗಿದ್ದನು. ಯಾಕೋಬನು ಅಲಸಂಧಿ ಗುಗ್ಗರಿ ಮಾಡು 
ತ್ತಿದ್ದನು. ಆಗ ಏಸಾವನು ಯಾಕೋಬನಿಗೆ, ""ಹಸಿವೆ 
ಯಿಂದ ನನಗೆ ಸುಸ್ತಾಗಿದೆ. ನನಗೆ ಕೆಂಪಾದ ಸ್ವಲ್ಪ ಅಲ 
ಸಂದಿ ಗುಗ್ಗರಿಯನ್ನು ಕೊಡು'' ಎಂದು ಕೇಳಿದನು. (ಈ 
ಕಾರಣದಿಂದ ಜನರು ಅವನಿಗೆ "ಏದೋಮ್‌''* 
ಎಂದು ಕರೆಯುತ್ತಾರೆ.) 

3!'ಆದರೆ ಯಾಕೋಬನು, ""ನಿನ್ನ ಚೊಚ್ಚಲುತನದ 
ಹಕ್ಕನ್ನು ನೀನು ನನಗೆ ಈ ದಿನ ಮಾರಬೇಕು'' ಎಂದು 
ಹೇಳಿದನು. 

32 ಏಸಾವನು, ""ನನಗೆ ಹಸಿವೆಯಿಂದ ಸಾಯುವಂತಾ 
ಗಿದೆ. ನಾನು ಸತ್ತು ಹೋದರೆ, ನನ್ನ ತಂದೆಯ ಐಶ್ವರ್ಯ 
ವೆಲ್ಲ ನನಗೆ ಸಹಾಯ ಮಾಡಲಾರದು. ಆದ್ದರಿಂದ ನಾನು 
ನನ್ನ ಹಕ್ಕನ್ನು ನಿನಗೆ ಕೊಡುವೆನು'' ಎಂದು ಹೇಳಿದನು. 

33 ಆದರೆ ಯಾಕೋಬನು, ""ನೀನು ಅದನ್ನು ಕೊಡುವು 
ದಾಗಿ ಪ್ರಮಾಣಮಾಡು'' ಅಂದನು. ಆದ್ದರಿಂದ 
ಏಸಾವನು ಯಾಕೋಬನಿಗೆ ಪ್ರಮಾಣ ಮಾಡಿದನು. 
ಹೀಗೆ ಏಸಾವನು ತನ್ನ ಚೊಚ್ಚಲುತನದ ಹಕ್ಕನ್ನು 
ಯಾಕೋಬನಿಗೆ ವರಾರಿಕೊಂಡನು. *ಆಗ 
ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನೂ ಕುದಿಸಿದ 
ಅಲಸಂಧಿಕಾಳನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು 
ಅಲ್ಲಿಂದ ಹೊರಟುಹೋದನು. ಹೀಗೆ ಏಸಾವನು ತನ್ನ 








ಏಸಾವ್‌ ಈ ಪದದ ಅರ್ಥ: "“ಕೂದಲುಳ್ಳವನು.'' 


ಯಾಕೋಬ ಹೀಬ್ರೂ ಭಾಷೆಯಲ್ಲಿ ಈ ಪದದ ಅರ್ಥ: "“ಹಿಮ್ಮಡಿ.'' 
"“ಹಿಂಬಾಲಿಸುವವನು'' ಅಥವಾ ""ಮೋಸಗಾರ.'' 


ಏದೋಮ್‌ ಈ ಹೆಸರಿನ ಅರ್ಥ: ""ಕೆಂಪು.'' 


ಆದಿಕಾಂಡ 25:26-26:10 


ಚೊಚ್ಚಲುತನದ ಹಕ್ಕುಗಳ ಮೇಲೆ ತನಗೆ ಚಿಂತೆ 
ಯಿಲ್ಲದಿರುವುದನ್ನು ತೋರಿಸಿಕೊಂಡನು. 


ಇಸಾಕನು ಅಬೀಮೆಲೆಕನಿಗೆ ಸುಳ್ಳು ಹೇಳಿದ್ದು 
726 ಅಬ್ರಹಾಮನ ಕಾಲದಲ್ಲಿ ಬಂದಿದ್ದ ಕಾಮ 
ದಂತೆ ಮತ್ತೊಂದು ಕ್ಲಾಮವು ಕಾನಾನ್‌ ದೇಶಕ್ಕೆ 

ಬಂದಿತು. ಆದ್ದರಿಂದ ಇಸಾಕನು ಫಿಲಿಪ್ಪಿಯರ ರಾಜನಾದ 
ಅಬೀಮೆಲೆಕನ ಬಳಿಗೆ ಹೋದನು. ಅಬೀಮೆಲೆಕನು 
ಗೆರಾರ್‌ ನಗರದಲ್ಲಿದ್ದನು. 

ಯೆಹೋವನು ಇಸಾಕನಿಗೆ ಪ್ರತ್ಯಕ್ಟನಾಗಿ, "ನೀನು 
ಈಜಿಪ್ಟಿಗೆ ಹೋಗಬೇಡ. ನೀನು ಯಾವ ಪ್ರದೇಶದಲ್ಲಿರ 
ಬೇಕೆಂದು ನಾನು ಆಜ್ಞಾಪಿಸಿದೆನೋ ಆ ಪ್ರದೇಶದಲ್ಲಿ 
ವಾಸಿಸು. ನಾನು ನಿನ್ನ ಸಂಗಡವಿದ್ದು ನಿನ್ನನ್ನು ಆಶೀರ್ವ 
ದಿಸಿ ನಿನಗೂ ನಿನ್ನ ಕುಟುಂಬಕ್ಕೂ ಈ ಪ್ರದೇಶಗಳನ್ನೆಲ್ಲ 
ಕೊಡುವೆನು. ನಾನು ನಿನ್ನ ತಂದೆಯಾದ ಅಬ್ರಹಾಮನಿಗೆ 
ಪ್ರಮಾಣ ಮಾಡಿದ್ದನ್ನು ನೆರವೇರಿಸುವೆನು. “ನಾನು ನಿನ್ನ 
ಸಂತಾನವನ್ನು ಆಕಾಶದಲ್ಲಿನ ನಕ್ಪತ್ರ,ಗಳಷ್ಟು ಹೆಚ್ಚಿಸಿ ಅವ 
ರಿಗೆ ಈ ಪ್ರದೇಶಗಳನ್ನೆಲ್ಲಾ ಕೊಡುವೆನು. ಭೂಮಿಯ 
ಮೇಲಿರುವ ಎಲ್ಲಾ ಜನಾಂಗಗಳವರು ನಿನ್ನ ಸಂತತಿಯಿಂದ 
ಆಶೀರ್ವಾದ ಹೊಂದುವರು.*ನಾನೇ ಇದನ್ನು ನೆರವೇರಿ 
ಸುವೆನು; ಯಾಕಂದರೆ ನಿನ್ನ ತಂದೆಯಾದ ಅಬ್ರಹಾಮನು 
ನನ್ನ ಮಾತುಗಳಿಗೆ ವಿಧೇಯನಾಗಿ ನಾನು ಹೇಳಿದಂತೆ 
ಮಾಡಿ ನನ್ನ ಆಜ್ಞೆಗಳನ್ನು, ಕಟ್ಟಳೆಗಳನ್ನು ಮತ್ತು ನಿಯಮ 
ಗಳನ್ನು ಕೈಕೊಂಡು ನಡೆದನು'' ಎಂದು ಹೇಳಿದನು. 

ಆದ್ದರಿಂದ ಇಸಾಕನು ಗೆರಾರಿನಲ್ಲಿ ಇಳಿದುಕೊಂಡು 
ವಾಸಿಸಿದನು. "ಇಸಾಕನ ಹೆಂಡತಿಯಾದ ರೆಬೆಕ್ಕಳು ತುಂಬ 
ಸೌಂದರ್ಯವತಿಯಾಗಿದ್ದಳು. ಆ ಸ್ಥಳದ ಗಂಡಸರು 
ರೆಬೆಕ್ಕಳ ಬಗ್ಗೆ ಇಸಾಕನ್ನು ಕೇಳಿದರು. ಇಸಾಕನು ಅವರಿಗೆ, 
""ಆಕೆ ನನ್ನ ತಂಗಿ'' ಎಂದು ಹೇಳಿದನು. ರೆಬೆಕ್ಕಳು ತನಗೆ 
ಹೆಂಡತಿಯಾಗಬೇಕೆಂದು ಅವರಿಗೆ ತಿಳಿದರೆ ಆಕೆಯನ್ನು 
ತೆಗೆದುಕೊಳ್ಳಲು ಅವರು ತನ್ನನ್ನು ಕೊಲ್ಲಬಹುದೆಂಬ 
ಹೆದರಿಕೆಯಿಂದ ಇಸಾಕನು ಹಾಗೆ ಹೇಳಿದನು. 

ಅಲ್ಲಿ ಇಸಾಕನು ಇದ್ದು ಬಹುಕಾಲವಾಗಿತ್ತು ಒಮ್ಮೆ 
ಫಿಲಿಷ್ಟಿಯರ ರಾಜನಾದ ಅಬೀಮೆಲೆಕನು ತನ್ನ ಕಿಟಕಿ 
ಯಿಂದ ನೋಡಿದಾಗ, ಇಸಾಕನು ಮತ್ತು ಅವನ ಹೆಂಡತಿ 
ಸರಸವಾಹುತ್ತಿರುವುದನ್ನು ಕಂಡನು. *ಅಬೀಮೆಲೆಕನು 
ಇಸಾಕನನ್ನು ಕರೆದು, ""ಈ ಸ್ತ್ರೀಯು ನಿನ್ನ ಹೆಂಡತಿ. ಅವಳು 
ನಿನ್ನ ತಂಗಿಯೆಂದು ಯಾಕೆ ನಮಗೆ ಹೇಳಿದೆ?'' ಎಂದು 
ಕೇಳಿದನು. 

ಇಸಾಕನು ಅವನಿಗೆ, ""ನೀನು ಆಕೆಯನ್ನು ತೆಗೆದು 
ಕೊಳ್ಳಲು ನನ್ನನ್ನು ಕೊಲ್ಲಬಹುದೆಂಬ ಭಯದಿಂದ ಹಾಗೆ 
ಹೇಳಿದೆ'' ಅಂದನು. ಅಬೀಮೆಲೆಕನು ಅವನಿಗೆ, 





ಆದಿಕಾಂಡ 26:11-31 


""ನೀನು ನಮಗೆ ಕೆಟ್ಟದ್ದನು ಮಾಡಿದೆ. ನಮ್ಮಲ್ಲಿರುವ 
ಯಾವ ಗಂಡಸಾದರೂ ನಿನ್ನ ಹೆಂಡತಿಯೊಡನೆ ಮಲಗಿ 
ಕೊಳ್ಳಲು ನೀನೇ ಆಸ್ಪದ ಮಾಡಿಕೊಟ್ಟಿದ್ದೆ. ಅಂಥದ್ದೇ 
ನಾದರೂ ನಡೆದಿದ್ದರೆ ಮಹಾಪರಾಧವಾಗುತ್ತಿತ್ತು'' 
ಎಂದು ಹೇಳಿದನು. 

''ಬಳಿಕ ಅಬೀಮೆಲೆಕನು ತನ್ನ ಪ್ರಜೆಗಳಿಗೆ, ""ಈ 
ಮನುಷ್ಯನಿಗಾಗಲೀ ಇವನ ಹೆಂಡತಿಗಾಗಲೀ ಯಾರೂ 
ಕೇಡುಮಾಡಕೂಡದು. ಇವರಿಗೆ ಕೇಡು ಮಾಡುವವ 
ನನ್ನು ಕೊಲ್ಲಲಾಗುವುದು'' ಎಂದು ಆಜ್ಞಾಪಿಸಿದನು. 


ಇಸಾಕನು ಐಶ್ವರ್ಯವಂತನಾದದ್ದು 

'2ಇಸಾಕನು ಆ ಪ್ರದೇಶದಲ್ಲಿ ಬೀಜಬಿತ್ತಿದನು; ಅವ 
ನಿಗೆ ಅದೇ ವರ್ಷದಲ್ಲಿ ಮಹಾ ಸುಗ್ಗಿಯಾಯಿತು. 
ಯೆಹೋವನು ಅವನನ್ನು ಹೆಚ್ಚಾಗಿ ಆಶೀರ್ವದಿಸಿದನು. 
133 ಅವನ ಐಶ್ವರ್ಯವು ಹೆಚ್ಚುತ್ತಾ ಬಂದದ್ದರಿಂದ ಅವನು 
ಬಹು ಐಶ್ವರ್ಯವಂತನಾದನು. 14 ಅವನಿಗೆ ಅನೇಕ ದನ 
ಕುರಿಗಳ ಮಂದೆಗಳೂ ಪ್ರಾಣಿಗಳ ಹಿಂಡೂಗಳೂ ಇದ್ದವು. 
ಇದಲ್ಲದೆ ಅವನಿಗೆ ಅನೇಕ ಸೇವಕರು ಇದ್ದರು. ಇದನ್ನು 
ಕಂಡು ಫಿಲಿಷ್ಟಿಯರು ಅವನ ಬಗ್ಗೆ ಅಸೂಯೆ ಪಡು 
ತ್ತಿದ್ದರು. ೌಆದ್ದರಿಂದ ಅನೇಕ ವರ್ಷಗಳ ಹಿಂದೆ 
ಅಬ್ರಹಾಮ ಮತ್ತು ಅವನ ಸೇವಕರು ತೋಡಿದ್ದ ಬಾವಿಗ 
ಳಿಗೆ ಫಿಲಿಷ್ಟಿಯರು ಮುಣ್ಣುಹಾಕಿ ಮುಚ್ಚಿದರು. 
16ಅಬೀಮೆಲೆಕನು ಇಸಾಕನಿಗೆ, "ನಮ್ಮ ದೇಶವನ್ನು ಬಿಟ್ಟು 
ಹೋಗು. ನೀನು ನಮಗಿಂತಲೂ ತುಂಬ ಬಲಿಷ್ಠನಾದೆ'' 
ಎಂದು ಹೇಳಿದನು. 

ಆದ್ಧರಿಂದ ಇಸಾಕನು ಆ ಸ್ಥಳದಿಂದ ಹೊರಟು 
ಗೆರಾರಿನ ಚಿಕ್ಕಹೊಳೆಯ ಸಮೀಪದಲ್ಲಿ ಪಾಳೆಯ ಮಾಡಿ 
ಕೊಂಡನು. ಇಸಾಕನು ಅಲ್ಲಿ ಇಳಿದುಕೊಂಡು ವಾಸಿಸಿ 
ದನು. "ಇದಕ್ಕೂ ಬಹುಕಾಲದ ಹಿಂದೆ, ಅಬ್ರಹಾಮನು 
ಅನೇಕ ಬಾವಿಗಳನ್ನು ತೋಡಿಸಿದ್ದನು. ಅಬ್ರಹಾಮನು 
ಸತ್ತು ಹೋದ ಮೇಲೆ, ಫಿಲಿಷ್ಟಿಯರು ಆ ಬಾವಿಗಳಿಗೆ 
ಮಣ್ಣುಹಾಕಿ ಮುಚ್ಚಿದರು. ಇಸಾಕನು ಆ ಬಾವಿಗಳನ್ನು 
ಮತ್ತೆ ತೋಡಿ, ತನ್ನ ತಂದೆ ಕೊಟ್ಟಿದ್ದ ಹೆಸರುಗಳನ್ನೇ ಅವು 
ಗಳಿಗೆ ಕೊಟ್ಟನು. ಇಸಾಕನ ಸೇವಕರು ಚಿಕ್ಕ ಹೊಳೆಯ 
ಸಮೀಪದಲ್ಲಿ ಒಂದು ಬಾವಿಯನ್ನು ತೋಡಿದರು. ಆ 
ಬಾವಿಯಲ್ಲಿ ನೀರಿನ ಸೆಲೆ ಸಿಕ್ಕಿತು. ದರೆ ಗೆರಾರಿನ 
ಕಣಿವೆಯಲ್ಲಿ ಕುರಿಕಾಯುತ್ತಿದ್ದ ಜನರು ಇಸಾಕನ ಸೇವಕ 
ರೊಡನೆ ವಾದಮಾಡಿ, ""ಈ ನೀರು ನಮ್ಮದು'' ಎಂದು 
ಹೇಳಿದರು. ಆದ್ದರಿಂದ ಇಸಾಕನು ಆ ಬಾವಿಗೆ "ಏಸೆಕ್‌' 
ಎಂದು ಹೆಸರಿಟ್ಟನು. 21 ಆಮೇಲೆ ಇಸಾಕನ ಸೇವಕರು 
ಮತ್ತೊಂದು ಬಾವಿಯನ್ನು ತೋಡಿದರು. ಅಲ್ಲಿಯ 








34 


ಜನರೂ ಆ ಬಾವಿಗಾಗಿ ವಾದ ಮಾಡಿದರು. ಆದ್ದರಿಂದ 
ಇಸಾಕನು ಆ ಬಾವಿಗೆ "ಸಿಟ್ನಾ' ಎಂದು ಹೆಸರಿಟ್ಟನು. 
೫ಣ್ಲಸಾಕನು ಅಲ್ಲಿಂದ ಹೊರಟು ಮತ್ತೊಂದು 
ಬಾವಿಯನ್ನು ತೋಡಿಸಿದನು. ಆ ಬಾವಿಯ ಕುರಿತು ವಾದ 
ಮಾಡಲು ಯಾರೂ ಬರಲಿಲ್ಲ. ಆದ್ದರಿಂದ ಇಸಾಕನು, 
""ಈಗ ಯೆಹೋವನು ನಮಗೋಸ್ಕರ ಒಂದು ಸ್ಥಳವನ್ನು 





ತೋರಿಸಿದ್ದಾನೆ. ನಾವು ಈ ಸ್ಥಳದಲ್ಲಿ ಅಭಿವೃದ್ಧಿ 
ಯಾಗೋಣ'' ಎಂದು ಹೇಳಿ ಆ ಬಾವಿಗೆ 
"ರೆಹೋಬೋತ್‌' ಎಂದು ಹೆಸರಿಟ್ಟನು. 


ಇಸಾಕನು ಆ ಸ್ಥಳದಿಂದ ಬೇರ್ಷೆಬಕ್ಕೆ ಹೋದನು. 
ಆ ರಾತ್ರಿ ಯೆಹೋವನು ಇಸಾಕನಿಗೆ ಪ್ರತ್ಯಕ್ಷನಾಗಿ, 
""ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು. 
ಭಯಪಡಬೇಡ, ನಾನು ನಿನ್ನ ಸಂಗಡವಿದ್ದೇನೆ. ನಾನು 
ನಿನ್ನನ್ನು ಆಶೀರ್ವದಿಸುವೆನು. ನಾನು ನಿನ್ನ ಕುಟುಂಬ 
ವನ್ನು ಉನ್ನತಸ್ಥಿತಿಗೆ ತರುವೆನು. ನನ್ನ ಸೇವಕನಾದ 
ಅಬ್ರಹಾಮನಿಗಾಗಿಯೇ ಇದನ್ನು ಮಾಡುತ್ತೇನೆ'' ಎಂದು 
ಹೇಳಿದನು. ಆದ್ದರಿಂದ ಆ ಸ್ಥಳದಲ್ಲಿ ಇಸಾಕನು ಯಜ್ಞ 
ವೇದಿಕೆಯನ್ನು ಕಟ್ಟಿ ಯೆಹೋವನನ್ನು ಆರಾಧಿಸಿದನು. 
ಇಸಾಕನು ಆ ಸ್ಥಳದಲ್ಲಿ ಪಾಳೆಯಮಾಡಿಕೊಂಡನು; ಅವನ 
ಸೇವಕರು ಅಲ್ಲಿ ಒಂದು ಬಾವಿಯನ್ನು ತೋಡಿದರು. 

2 ಅಬೀಮೆಲೆಕನು ಇಸಾಕನನ್ನು ಕಾಣಲು ಗೆರಾರಿ 
ನಿಂದ ಬಂದನು. ಅಬೀಮೆಲೆಕನು ತನ್ನ ಸಲಹೆಗಾರನಾದ 
ಅಹುಜ್ಜತನನ್ನು ಮತ್ತು ಸೇನಾಪತಿಯಾದ ಫೀಕೋಲ 
ನನ್ನು ತನ್ನೊಡನೆ ಕರೆದುಕೊಂಡು ಬಂದಿದ್ದನು. 

ಇಸಾಕನು, ""ನೀನು ನನ್ನನ್ನು ನೋಡಲು ಬಂದ 
ದ್ವೇಕೆ? ಮೊದಲು, ನೀನು ನನ್ನೊಡನೆ ಸ್ನೇಹದಿಂದ 
ಇರಲಿಲ್ಲ. ಅಲ್ಲದೆ ನಿನ್ನ ದೇಶವನ್ನು ಬಿಟ್ಟುಹೋಗುವಂತೆ 
ನೀನು ನನ್ನನ್ನು ಬಲವಂತ ಮಾಡಿದೆ'' ಎಂದು ಹೇಳಿದನು. 

ಅವರು ಅವನಿಗೆ, “ನಿನ್ನ ಜೊತೆಯಲ್ಲಿ 
ಯೆಹೋವನು ಇದ್ದಾನೆಂಬುದು ಈಗ ನಮಗೆ ತಿಳಿಯಿತು. 
ನಾವು ಒಂದು ಒಪ್ಪಂದ ಮಾಡಿಕೊಳ್ಳಬೇಕೆಂಬುದು ನಮ್ಮ 
ಆಲೋಚನೆ. ನೀನು ನಮಗೆ ಒಂದು ಪ್ರಮಾಣ ಮಾಡ 
ಬೇಕಾಗಿದೆ. ನಾವು ನಿನಗೆ ಕೇಡು ಮಾಡಲಿಲ್ಲ. ಅದೇ 
ರೀತಿಯಲ್ಲಿ ಈಗ ನೀನೂ ನಮಗೆ ಕೇಡು ಮಾಡುವುದಿಲ್ಲ 
ವೆಂದು ಪ್ರಮಾಣಮಾಹಬೇಕು. ನಾವು ನಿನ್ನನ್ನು ದೂರ 
ಕಳುಹಿಸಿದರೂ ಸಮಾಧಾನದಿಂದ ಕಳುಹಿಸಿಕೊಟ್ಟೆವು. 
ಯೆಹೋವನು ನಿನ್ನನ್ನು ಆಶೀರ್ವದಿಸಿದ್ದಾನೆ ಎಂಬುದು 
ಈಗ ಸ್ಪಷ್ಟವಾಗಿದೆ'' ಎಂದು ಹೇಳಿದರು. 

ಆದ್ದರಿಂದ ಇಸಾಕನು ಅವರಿಗಾಗಿ ಒಂದು ಔತಣ 
ವನ್ನು ಮಾಡಿಸಿದನು. ಅವರೆಲ್ಲರೂ ಸಮೃದ್ಧಿಯಾಗಿ ಊಟ 
ಮಾಡಿದರು. *'ಮರುದಿನ ಮುಂಜಾನೆ, ಅವರು ಒಬ್ಬರಿ 
ಗೊಬ್ಬರು ಪ್ರಮಾಣ ಮಾಡಿಕೊಂಡು, ಸಮಾಧಾನದಿಂದ 


35 


ಹೊರಟು ಹೋದರು. 32ಆ ದಿನ, ಇಸಾಕನ ಸೇವಕರು 
ಬಂದು, ತಾವು ತೋಡಿದ್ದ ಬಾವಿಯ ಬಗ್ಗೆ ಹೇಳುತ್ತಾ 
""ಬಾವಿಯಲ್ಲಿ ನಮಗೆ ನೀರಿನ ಸೆಲೆ ಸಿಕ್ಕಿತು'' ಎಂದು 
ಹೇಳಿದರು. ಆದ್ದರಿಂದ ಇಸಾಕನು ಆ ಬಾವಿಗೆ ಷೀಬಾ* 
ಎಂದು ಹೆಸರಿಟ್ಟನು. ಇಂದಿಗೂ ಆ ನಗರಕ್ಕೆ ಬೇರ್ಷಬ 
ಎಂದು ಕರೆಯುತ್ತಾರೆ. 


ಏಸಾವನ ಹೆಂಡತಿಯರು 
ಏಸಾವನಿಗೆ ನಲವತ್ತು ವರ್ಷಗಳಾಗಿದ್ದಾಗ ಅವನು 
ಹಿತ್ತಿಯರ ಇಬ್ಬರು ಸ್ತ್ರೀಯರನ್ನು ಮದುವೆ ಮಾಡಿ 
ಕೊಂಡನು. ಒಬ್ಬಳು ಬೇರಿಯನ ಮಗಳಾದ ಯೆಹೂ 
ದೀತಳು, ಮತ್ತೊಬ್ಬಳು ಏಲೋನನ ಮಗಳಾದ ಬಾಸೆ 
ಮತಳು. ೫ ಈ ಮದುವೆಗಳಿಂದ ಇಸಾಕ ಮತ್ತು ರೆಬೆಕ್ಕಳಿಗೆ 
ತುಂಬ ದುಃಖವಾಯಿತು. 


ಪಿತ್ರಾರ್ಜಿತ ಆಸ್ತಿಗಾಗಿ ಸಮಸ್ಯೆಗಳು 
)7 ಇಸಾಕನು ಮುದುಕನಾದಾಗ ಅವನಿಗೆ ಕಣ್ಣು 

ಗಳು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಒಂದು ದಿನ 
ಅವನು ತನ್ನ ಹಿರಿಮಗನಾದ ಏಸಾವನನ್ನು ತನ್ನ ಬಳಿಗೆ 
ಕರೆದು ಅವನಿಗೆ, ""ಮಗನೇ'' ಅಂದನು. 

ಏಸಾವನು, ""ಇಗೋ ಇದ್ದೇನೆ'' ಎಂದು ಉತ್ತರಿಸಿ 

ದನು. ಇಸಾಕನು ಅವನಿಗೆ, ""ನನಗೆ ವಯಸ್ಸಾಯಿತು. 
ನಾನು ಬಹುಬೇಗನೆ ಸಾಯಬಹುದು. ಆದ್ದರಿಂದ ನಿನ್ನ 
ಬಿಲ್ಲುಬಾಣಗಳನ್ನು ತೆಗೆದುಕೊಂಡು ಬೇಟೆಗೆ ಹೋಗು 
ನನಗೋಸ್ಕರ ಒಂದು ಪ್ರಾಣಿಯನ್ನು ಬೇಟೆಯಾಡಿ 
ಕೊಂಡು ಬಂದು*ನನಗೆ ಇಷ್ಟವಾದ ಅಡಿಗೆಯನ್ನು ತಯಾ 
ರಿಸಿ ತೆಗೆದುಕೊಂಡು ಬಾ. ನಾನು ಸಾಯುವ ಮೊದಲೇ 
ನಿನ್ನನ್ನು ಆಶೀರ್ವದಿಸುವೆನು'' ಎಂದು ಹೇಳಿದನು. 5ಆದ್ದ 
ರಿಂದ ಏಸಾವನು ಬೇಟೆಗಾಗಿ ಹೋದನು. 


ಯಾಕೋಬನು ಇಸಾಕನಿಗೆ ಮಾಡಿದ ಮೋಸ 

ಇಸಾಕನು ತನ್ನ ಮಗನಾದ ಏಸಾವನಿಗೆ ಹೇಳಿದ ಈ 
ವಿಷಯಗಳನ್ನೆಲ್ಲ ರೆಬೆಕ್ಕಳು ಕೇಳಿಸಿಕೊಂಡಳು. "ರೆಬೆಕ್ಕಳು 
ತನ್ನ ಮಗನಾದ ಯಾಕೋಬನಿಗೆ, ""ಕೇಳು, ನಿನ್ನ 
ತಂದೆಯು ನಿನ್ನ ಅಣ್ಣನಾದ ಏಸಾವನೊಡನೆ ಮಾತಾಡು 
ತ್ತಿರುವುದನ್ನು ನಾನು ಕೇಳಿಸಿಕೊಂಡೆ. ನಿನ್ನ ತಂದೆ ಅವ 
ನಿಗೆ, "ನನಗೋಸ್ಕರ ಒಂದು ಪ್ರಾಣಿಯನ್ನು ಬೇಟೆಯಾಡಿ 
ಕೊಂಡು ಬಂದು ನನಗೆ ಇಷ್ಟವಾದ ಅಡಿಗೆಯನ್ನು ತಯಾ 
ರಿಸಿ ತೆಗೆದುಕೊಂಡು ಬಾ. ನಾನು ಸಾಯುವ ಮೊದಲೇ 
ನಿನ್ನನ್ನು ಆಶೀರ್ವದಿಸುವೆನು' ಎಂದು ಹೇಳಿದನು. ಆದ್ದ 





ಷೀಬಾ ಹೀಬ್ರೂ ಭಾಷೆಯಲ್ಲಿ ಈ ಪದದ ಅರ್ಥ: ""ಏಳು'' ಅಥವಾ 


ಆದಿಕಾಂಹ 26:32-27:20 


ರಿಂದ ಮಗನೇ, ನನ್ನ ಮಾತನ್ನು ಕೇಳು ಮತ್ತು ನಾನು 
ಹೇಳಿದ್ದನ್ನು ಮಾಡು. *ನಮ್ಮ ಆಹುಗಳ ಬಳಿಗೆ ಹೋಗಿ 
ಎರಡು ಆಡು ಮರಿಗಳನ್ನು ತೆಗೆದುಕೊಂಡು ಬಾ. ನಿಮ್ಮ 
ತಂದೆಗೆ ಇಷ್ಟವಾದ ಅಡಿಗೆಯನ್ನು ನಾನು ಅವುಗಳ ಮಾಂಸ 
ದಿಂದ ಸಿದ್ಧಪಡಿಸುವೆ. ನೀನು ಆ ಅಡಿಗೆಯನ್ನು ನಿನ್ನ 
ತಂದೆಗೆ ತೆಗೆದುಕೊಂಡು ಹೋಗು. ಆಗ ಅವನು ತಾನು 
ಸಾಯುವ ಮೊದಲೇ ನಿನ್ನನ್ನು ಆಶೀರ್ವದಿಸುವನು'' 
ಎಂದಳು. 

'! ಅದಕ್ಕೆ ಯಾಕೋಬನು ತನ್ನ ತಾಯಿಯಾದ ರೆಬೆಕ್ಕ 
ಳಿಗೆ, "ನನ್ನ ಅಣ್ಣನಾದ ಏಸಾವನಿಗೆ ಮೈತುಂಬ ರೋಮ 
ಗಳಿವೆ, ಆದರೆ ನನಗೆ ರೋಮಗಳಿಲ್ಲ. "ನನ್ನ ತಂದೆ 
ನನ್ನನ್ನು ಮುಟ್ಟಿದರೆ, ನಾನು ಏಸಾವನಲ್ಲವೆಂದು ತಿಳಿದು 
ಕೊಳ್ಳುವನು. ಆಗ ಅವನು ನನ್ನನ್ನು ಆಶೀರ್ವದಿಸುವು 
ದಿಲ್ಲ. ನಾನು ಅವನನ್ನು ಮೋಸಗೊಳಿಸಲು ಪ್ರಯತ್ನಿಸಿದ್ದ 
ರಿಂದ ಅವನು ನನ್ನನ್ನು ಶಪಿಸುವನು'' ಎಂದು ಹೇಳಿದನು. 

ಅದಕ್ಕೆ ರೆಬೆಕ್ಕಳು ಅವನಿಗೆ, "" ಅವನು ನಿನಗೆ ಶಾಪ 
ಕೊಟ್ಟರೆ, ಆ ಶಾಪವು ನನಗಾಗಲಿ. ನಾನು ಹೇಳಿದಂತೆ 
ಮಾಡು. ನನಗೋಸ್ಕರ ಆಡುಗಳನ್ನು ತೆಗೆದುಕೊಂಡು 
ಬಾ'' ಎಂದು ಹೇಳಿದಳು. 

"ಆದ್ದರಿಂದ ಯಾಕೋಬನು ಹೋಗಿ ಎರಡು ಆಡು 
ಗಳನ್ನು ತೆಗೆದುಕೊಂಡು ಬಂದನು. ಇಸಾಕನಿಗೆ ಇಷ್ಟವಾದ 
ರುಚಿಕರವಾದ ಪದಾರ್ಥಗಳನ್ನು ಆಕೆ ಅವುಗಳ ಮಾಂಸ 
ದಿಂದ ತಯಾರಿಸಿದಳು. ಅನಂತರ ರೆಬೆಕ್ಕಳು ತನ್ನ 
ಹಿರಿಯಮಗನಾದ ಏಸಾವನಿಗೆ ಇಷ್ಟವಾದ ಉಡುಪನ್ನು 
ತೆಗೆದುಕೊಂಡಳು. ರೆಬೆಕ್ಕಳು ಆ ಉಡುಪನ್ನು ತನ್ನ ಕರೀ 
ಮಗನಾದ ಯಾಕೋಬನಿಗೆ ತೊಡಿಸಿದಳು. ಆಡುಗಳ 
ಚರ್ಮವನ್ನು ಯಾಕೋಬನ ಕೈಗಳಿಗೂ ಕೊರಳಿಗೂ ಸುತ್ತಿ 
ದಳು. !'ಅನಂತರ ಆಕೆ ತಾನು ಸಿದ್ಧಪಡಿಸಿದ್ದ ಅಡಿಗೆಯನ್ನು 
ಯಾಕೋಬನಿಗೆ ಕೊಟ್ಟಳು. 8 ಯಾಕೋಬನು ತನ್ನ 
ತಂದೆಯ ಬಳಿಗೆ ಹೋಗಿ, ""ಅಪ್ಪಾ'' ಎಂದು ಕರೆದನು. 

ಅವನ ತಂದೆ, ""ಏನು ಮಗನೇ, ನೀನು ಯಾರು?'' 
ಎಂದು ಕೇಳಿದನು. 

೨ ಯಾಕೋಬನು ತನ್ನ ತಂದೆಗೆ, "ನಾನು ಏಸಾವ. ನಿನ್ನ 
ಮೊದಲನೆ ಮಗ. ನೀನು ಹೇಳಿದಂತೆ ನಾನು ಮಾಡಿ 
ಕೊಂಡು ಬಂದಿದ್ದೇನೆ. ನಾನು ನಿನಗೋಸ್ಕರ ಬೇಟೆ 
ಯಾಡಿದ ಪ್ರಾಣಿಯ ಮಾಂಸವನ್ನು ಕುಳಿತುಕೊಂಡು 
ತಿನ್ನು. ಆನಂತರ ನೀನು ನನ್ನನ್ನು ಆಶೀರ್ವದಿಸಬಹುದು'' 
ಎಂದು ಹೇಳಿದನು. ಆದರೆ ಇಸಾಕನು ತನ್ನ ಮಗನಿಗೆ, 
""ನೀನು ಇಷ್ಟು ಬೇಗನೆ ಬೇಟಿಯಾಡಿಕೊಂಡು 
ಬಂದೆಯಾ?'' ಎಂದು ಕೇಳಿದನು. 

ಅದಕ್ಕೆ ಯಾಕೋಬನು, ""ನಾನು ಬಹು ಬೇಗನೆ ಪ್ರಾಣಿ 
ಗಳನ್ನು ಕಂಡುಕೊಳ್ಳುವಂತೆ ನಿನ್ನ ದೇವರಾದ 


ಆದಿಕಾಂಡ 27:21-37 


ಯೆಹೋವನು ಸಹಾಯ ಮಾಡಿದನು'' ಎಂದು 
ಉತ್ತರಿಸಿದನು. 

2! ಬಳಿಕ ಇಸಾಕನು ಯಾಕೋಬನಿಗೆ, ""ನನ್ನ ಬಳಿಗೆ 
ಬಾ, ನನ್ನ ಮಗನನ್ನು ನಾನು ಮುಟ್ಟಿ ತಿಳಿದುಕೊಳ್ಳಬಲ್ಲೆ. 
ನಾನು ನಿನ್ನನ್ನು ಮುಟ್ಟಿದರೆ, ನೀನು ನಿಜವಾಗಿಯೂ ನನ್ನ 
ಮಗನಾದ ಏಸಾವನೋ ಇಲ್ಲವೋ ಎಂಬುದನ್ನು ತಿಳಿದು 
ಕೊಳ್ಳಬಲ್ಲೆ'' ಎದು ಹೇಳಿದನು. 

ಆದ್ದರಿಂದ ಯಾಕೋಬನು ತನ್ನ ತಂದೆಯಾದ 
ಇಸಾಕನ ಬಳಿಗೆ ಹೋದನು. ಇಸಾಕನು ಅವನನ್ನು 
ಮುಟ್ಟಿ "ನಿನ್ನ ಸ್ವರ ಯಾಕೋಬನ ಸ್ವರವಿದ್ದಂತಿದೆ. ಆದರೆ 
ನಿನ್ನ ಕೈಗಳು ಏಸಾವನ ಕೈಗಳಂತೆ ರೋಮದಿಂದ ಕೂಡಿವೆ'' 
ಅಂದನು. ಅವನು ಯಾಕೋಬನೆಂಬುದು ಇಸಾಕನಿಗೆ 
ತಿಳಿಯಲಿಲ್ಲ. ಯಾಕಂದರೆ ಅವನ ಕೈಗಳು ಏಸಾವನ ಕೈಗ 
ಳಂತೆ ರೋಮದಿಂದ ಕೂಡಿದ್ದವು. ಆದ್ದರಿಂದ ಇಸಾಕನು 
ಯಾಕೋಬನನ್ನು ಆಶೀರ್ವದಿಸಿದನು. 

ಇಸಾಕನು ಅವನಿಗೆ, "ನೀನು ನಿಜವಾಗಿಯೂ ನನ್ನ 
ಮಗನಾದ ಏಸಾವನೊ?'' ಎಂದು ಕೇಳಿದನು. 

ಅದಕ್ಕೆ ಯಾಕೋಬನು, ""ಹೌೌದು, ನಾನೇ'' ಎಂದು 
ಉತ್ತರ ಕೊಟ್ಟನು. 





ಯಾಕೋಬನಿಗೆ ಆಶೀರ್ವಾದ 

2 ಆಗ ಇಸಾಕನು, “ಊಟವನ್ನು ತೆಗೆದುಕೊಂಡು ಬಾ. 
ನಾನು ಊಟಮಾಡಿ ನಿನ್ನನ್ನು ಆಶೀರ್ವದಿಸುವೆನು'' 
ಎಂದು ಹೇಳಿದನು. ಅಂತೆಯೇ ಯಾಕೋಬನು ಊಟ 
ವನ್ನು ತಂದು ಕೊಟ್ಟಾಗ ಊಟಮಾಡಿದನು; ದ್ರಾಕ್ಟಾ 
ರಸವನ್ನು ಕುಡಿದನು. 

26ಬಳಿಕ ಇಸಾಕನು ಅವನಿಗೆ, "ಮಗನೇ, ನನ್ನ ಬಳಿಗೆ 
ಬಂದು ನನಗೆ ಮುದ್ದಿಡು'' ಅಂದನು. "ಅದರಂತೆಯೇ 
ಯಾಕೋಬನು ತಂದೆಯ ಬಳಿಗೆ ಹೋಗಿ ಅವನಿಗೆ ಮುದ್ದಿ 
ಟ್ವನು. ಇಸಾಕನು ಏಸಾವನ ಉಡುಪಿನ ವಾಸನೆಯನ್ನು 
ನೋಡಿ ಅವನನ್ನು ಹೀಗೆ ಆಶೀರ್ವದಿಸಿದನು: 

""ನನ್ನ ಮಗನ ಸುವಾಸನೆಯು ಯೆಹೋವನು 
ಆಶೀರ್ವದಿಸಿದ ಪ್ರದೇಶಗಳಂತಿದೆ. 

ಯೆಹೋವನು ನಿನಗೆ ಬೇಕಾದಷ್ಟು ಮಳೆಯನ್ನು 
ಕೊಡಲಿ; ನಿನಗೆ ಮಹಾಸುಗ್ಗಿಗಳು ಮತ್ತು ದ್ರಾಕ್ಟಾರಸವೂ 
ದೊರೆಯಲಿ. 

ಎಲ್ಲಾ ಜನರು ನಿನ್ನ ಸೇವೆ ಮಾಡಲಿ; ಜನಾಂಗಗಳು 
ನಿನಗೆ ತಲೆಬಾಗಲಿ. ನೀನು ನಿನ್ನ ಸಹೋದರರ ಮೇಲೆ 
ಆಡಳಿತ ಮಾಡುವೆ. ನಿನ್ನ ತಾಯಿಯ ಗಂಡು ಮಕ್ಕಳು 
ನಿನಗೆ ತಲೆಬಾಗಿ ವಿಧೇಯರಾಗುವರು. ನಿನ್ನನ್ನು ಶಪಿಸುವ 
ಪ್ರತಿಯೊಬ್ಬನು ಶಾಪಗ್ರಸ್ಥನಾಗುವನು. ನಿನ್ನನ್ನು ಆಶೀರ್ವ 
ದಿಸುವ ಪ್ರತಿಯೊಬ್ಬನು ಆಶೀರ್ವದಿಸಲ್ಪಹುವನು.'' 


36 


ಏಸಾವನ ""ಆಶೀರ್ವಾದ'' 

ಇಸಾಕನು ಯಾಕೋಬನನ್ನು ಆಶೀರ್ವದಿಸಿದ ಬಳಿಕ 
ಯಾಕೋಬನು ತನ್ನ ತಂದೆಯಾದ ಇಸಾಕನ ಬಳಿಯಿಂದ 
ಹೊರಟುಹೋಗುವಷ್ಟರಲ್ಲಿ ಏಸಾವನು ಬೇಟೆಯಿಂದ 
ಬಂದನು. 3!ಏಸಾವನು ಸಹ ತನ್ನ ತಂದೆಗೆ ಇಷ್ಟವಾದ ರೀತಿ 
ಯಲ್ಲಿ ವಿಶೇಷವಾದ ಆಹಾರವನ್ನು ಸಿದ್ಧಪಡಿಸಿ ತನ್ನ 
ತಂದೆಯ ಬಳಿಗೆ ತೆಗೆದುಕೊಂಡು ಬಂದನು. ಅವನು ತನ್ನ 
ತಂದೆಗೆ, ""ಅಪ್ಪಾ ಎದ್ದೇಳು, ನಿನಗೋಸ್ಕರ ನಿನ್ನ ಮಗನು 
ಬೇಟೆಯಾಡಿದ ಪ್ರಾಣಿಯ ಮಾಂಸವನ್ನು ತಿನ್ನು, ನಂತರ 
ನೀನು ನನ್ನನ್ನು ಆಶೀರ್ವದಿಸಬಹುದು'' ಎಂದು 
ಹೇಳಿದನು. 

32 ಇಸಾಕನು ಅವನಿಗೆ, "ನೀನು ಯಾರು?'' ಎಂದು 
ಕೇಳಿದನು. 

ಅವನು, ""ನಾನು ನಿನ್ನ ಹಿರಿಯಮಗನಾದ ಏಸಾವ'' 
ಎಂದು ಹೇಳಿದನು. 

3`ಆಗ ಇಸಾಕನು ತುಂಬ ವ್ಯಸನಗೊಂಡು ಅವನಿಗೆ, 
""ನೀನು ಬರುವುದಕ್ಕಿಂತ ಮೊದಲೇ ಅಡಿಗೆಯನ್ನು ಸಿದ್ಧ 
ಪಡಿಸಿ ನನಗೆ ತಂದುಕೊಟ್ಟವರು ಯಾರು? ನಾನು 
ಅದನ್ನೆಲ್ಲ ತಿಂದು ಅವನನ್ನು ಆಶೀರ್ವದಿಸಿದೆನು. ಈಗ ನನ್ನ 
ಆಶೀರ್ವಾದವನ್ನು ಹಿಂತೆಗೆದುಕೊಳ್ಳಲಾಗದು'' ಎಂದು 
ಹೇಳಿದನು. ಏಸಾವನು ತನ್ನ ತಂದೆಯ ಮಾತುಗಳನ್ನು 
ಕೇಳಿ ತುಂಬ ಕೋಪಗೊಂಡನು; ವ್ಯಥೆಪಟ್ಟನು; ಗೋಳಾ 
ಡಿ ದನು. ಅವನು ತನ್ನ ತಂದೆಗೆ, ""ಹಾಗಾದರೆ, ನನ್ನನ್ನೂ 
ಆಶೀರ್ವದಿಸಪ್ಪಾ'' ಎಂದು ಹೇಳಿದನು. 

ಇಸಾಕನು, "ನಿನ್ನ ತಮ್ಮನು ನನ್ನನ್ನು ಮೋಸ 
ಗೊಳಿಸಿದನು; ಅವನು ಬಂದು ನಿನ್ನ ಆಶೀರ್ವಾದವನ್ನು 
ತೆಗೆದುಕೊಂಡನು'' ಎಂದು ಹೇಳಿದನು. 

35 ಏಸಾವನು, "" ಅವನ ಹೆಸರು ಯಾಕೋಬ (ಮೋಸ 
ಗಾರ). ಅದೇ ಅವನಿಗೆ ಸರಿಯಾದ ಹೆಸರು. ಅವನು 
ಎರಡು ಸಲ ನನಗೆ ಮೋಸಮಾಡಿದನು. ನನ್ನ ಚೊಚ್ಚಲು 
ತನದ ಹಕ್ಕನ್ನು ತೆಗೆದುಕೊಂಡನು. ಈಗ ನನ್ನ ಆಶೀರ್ವಾ 
ದವನ್ನು ತೆಗೆದುಕೊಂಡನು'' ಎಂದು ಹೇಳಿದನು. ನಂತರ 
ಏಸಾವನು, ""ನನಗೋಸ್ಕರ ಯಾವ ಆಶೀರ್ವಾದವೂ 
ಉಳಿದಿಲ್ಲವೆ?'' ಎಂದು ಕೇಳಿದನು. 

3'ಇಸಾಕನು, ""ಇಲ್ಲ, ತುಂಬ ತಡವಾಯಿತು. ನಿನ್ನ 
ಮೇಲೆ ಆಹಳಿತ ಮಾಡುವ ಅಧಿಕಾರವನ್ನು ನಾನು 
ಯಾಕೋಬನಿಗೆ ಕೊಟ್ಟಿದ್ದೇನೆ. ಅವನ ಸಹೋದರರೆಲ್ಲ 
ಅವನಿಗೆ ಸೇವಕರಾಗಿರುವರು ಎಂದು ನಾನು ಹೇಳಿದ್ದೇನೆ. 
ಅವನಿಗೆ ಬೇಕಾದಷ್ಟು ದವಸ ಧಾನ್ಯಗಳೂ ದ್ರಾಕ್ಟಾರಸವೂ 
ದೊರೆಯುವಂತೆ ಆಶೀರ್ವಾದ ಮಾಡಿದ್ದೇನೆ. ನಿನಗೆ 
ಕೊಡಲು ನನ್ನಲ್ಲಿ ಏನೂ ಉಳಿದಿಲ್ಲ ಮಗನೇ'' ಎಂದು 
ಹೇಳಿದನು. 








37 


Bಟದರೆ ಏಸಾವನು ತನ್ನ ತಂದೆಯನ್ನು ಮತ್ತೆ ಬೇಡ 
ತೊಡಗಿದನು. ""ಅಪ್ಪಾ ನನಗಾಗಿ ಒಂದಾದರೂ ಆಶೀ 
ರ್ವಾದವಿಲ್ಲವೇ? ಅಪ್ಪಾ, ನನ್ನನ್ನು ಸಹ ಆಶೀರ್ವದಿಸು'' 
ಎಂದು ಏಸಾವನು ಅಳಲಾರಂಭಿಸಿದನು. 

39 ಆಗ ಇಸಾಕನು ಅವನಿಗೆ ಹೀಗೆ ಹೇಳಿದನು: 

""ನೀನು ಒಳ್ಳೆಯ ಪ್ರದೇಶದಲ್ಲಿ ಜೀವಿಸುವುದಿಲ್ಲ. 
ನಿನಗೆ ಬೇಕಾದಷ್ಟು ಇಬ್ಬನಿ ಇರುವುದಿಲ್ಲ. 


ಆದಿಕಾಂಹ 27:38-28:12 


ಸ್ಥಳವನ್ನು ಬಿಟ್ಟು ಪದ್ದನ್‌ ಅರಾಮಿಗೆ ಹೊರಟು ನಿನ್ನ 
ತಾಯಿಯ ತಂದೆಯಾದ ಬೆತೂವೇಲನ ಮನೆಗೆ ಹೋಗು. 
ನಿನ್ನ ತಾಯಿಯ ಅಣ್ಣನಾದ ಲಾಬಾನನು ಅಲ್ಲಿ ವಾಸಿಸು 
ತ್ತಿದ್ದಾನೆ. ಅವನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ 
ಮಾಡಿಕೊ. *ಸರ್ವಶಕ್ತನಾದ ದೇವರು ನಿನ್ನನ್ನು ಆಶೀ 
ರ್ವದಿಸಿ, ನಿನಗೆ ಅನೇಕ ಮಕ್ಕಳನ್ನು ಕೊಡುವಂತೆಯೂ 
ನೀನು ಮಹಾಜನಾಂಗದ ತಂದೆಯಾಗುವಂತೆಯೂ 





“ನೀನು ಕತ್ತಿಯಿಂದಲೇ ಜೀವಿಸುವೆ. ನೀನು ನಿನ್ನ 
ತಮ್ಮನ ಸೇವಕನಾಗಿರುವೆ. ಆದರೆ ನೀನು ಬಿಡುಗಡೆ 
ಯಾಗಲು ಹೋರಾಡಿ ಅವನ ಹಿಡಿತದಿಂದ ತಪ್ಪಿಸಿ 
ಕೊಳ್ಳುವೆ.'' 

1 90ದಿನಿಂದ ಏಸಾವನು ಯಾಕೋಬನನ್ನು ದ್ವೇಷಿಸಿ 
ದನು. ಏಸಾವನು ತನ್ನೊಳಗೆ, ""ನನ್ನ ತಂದೆ ಬಹುಬೇಗನೆ 
ಸತ್ತುಹೋಗುವನು. ಆಗ ನಾನು ಅವನಿಗಾಗಿ ದುಃಖಿಸಿ 
ಆ ಬಳಿಕ ಯಾಕೋಬನನ್ನು ಕೊಲ್ಲುವೆನು'' ಅಂದು 
ಕೊಂಡನು. 

ಏಸಾವನು ಯಾಕೋಬನನ್ನು ಕೊಲ್ಲಬೇಕೆಂದಿರು 
ವುದು ರೆಬೆಕ್ಕಳಿಗೆ ತಿಳಿಯಿತು. ಆಕೆ ಯಾಕೋಬನನ್ನು 
ಕರೆಸಿ ಅವನಿಗೆ, ""ಕೇಳು, ನಿನ್ನ ಅಣ್ಣನಾದ ಏಸಾವನು 
ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ. “ಆದ್ದರಿಂದ ಮಗನೇ, 
ನಾನು ಹೇಳಿದಂತೆ ಮಾಡು. ನನ್ನ ಅಣ್ಣನಾದ ಲಾಬಾನನು 
ಹಾರಾನಿನಲ್ಲಿ ವಾಸವಾಗಿದ್ದಾನೆ. ಅವನ ಬಳಿಗೆ ಹೋಗಿ 
ಅಡಗಿಕೊ. “ಅವನೊಂದಿಗೆ ಸ್ವಲ್ಪ ಕಾಲವಿರು. ನಿನ್ನ 
ಅಣ್ಣನ ಕೋಪ ತಣ್ಣಗಾಗುವವರೆಗೆ ನೀನು ಅವನೊಂದಿ 
ಗಿರು. “ಸ್ವಲ್ಪ ಸಮಯದ ನಂತರ, ನೀನು ಮಾಡಿದ್ದನ್ನು 
ನಿನ್ನ ಅಣ್ಣನು ಮರೆತುಬಿಡುವನು. ಆಗ ನಿನ್ನನ್ನು ಅಲ್ಲಿಂದ 
ಕರೆದುಕೊಂಡು ಬರಲು ನಾನು ಒಬ್ಬ ಸೇವಕನನ್ನು ಅಲ್ಲಿಗೆ 
ಕಳುಹಿಸಿಕೊಡುವೆನು. ಒಂದೇ ದಿನದಲ್ಲಿ ನನ್ನ ಇಬ್ಬರು 
ಗಂಡುಮಕ್ಕಳನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ'' 
ಎಂದು ಹೇಳಿದಳು. 

“ನಂತರ ರೆಬೆಕ್ಕಳು ಇಸಾಕನಿಗೆ, "'ನಿನ್ನ ಮಗನಾದ 
ಏಸಾವನು ಹಿತ್ತಿಯರ ಸ್ತ್ರೀಯರನ್ನು ಮದುವೆ ಮಾಡಿ 
ಕೊಂಡಿದ್ದಾನೆ. ಆ ಸ್ತ್ರೀಯರಿಂದ ನನಗೆ ಸಾಕಾಗಿ 
ಹೋಗಿದೆ; ಯಾಕಂದರೆ ಅವರು ನಮ್ಮ ಜನರಲ್ಲ. 
ಯಾಕೋಬನು ಸಹ ಇಂಥ ಸ್ತ್ರೀಯರಲ್ಲಿ ಒಬ್ಬಳನ್ನು 
ಮದುವೆ ಮಾಡಿಕೊಂಡರೆ ನಾನು ಸಾಯುವುದೇ 
ಮೇಲು'' ಎಂದು ಹೇಳಿದಳು. 





ಯಾಕೋಬನು ಹೆಂಡತಿಗಾಗಿ ಹುಡುಕಿದ್ದು 
28 ಇಸಾಕನು ಯಾಕೋಬನನ್ನು ಕರೆದು ಅವನನ್ನು 
ಆಶೀರ್ವದಿಸಿ ಅವನಿಗೆ, ""ನೀನು ಕಾನಾನಿನ 
ಸ್ತ್ರೀಯನ್ನು ಮದುವೆಯಾಗಕೂಡದು. ಆದ್ದರಿಂದ ಈ 


ನಾನು ಪ್ರಾರ್ಥಿಸುವೆನು. “ದೇವರು ಅಬ್ರಹಾಮನನ್ನು 
ಆಶೀರ್ವದಿಸಿದ ರೀತಿಯಲ್ಲಿ ನಿನ್ನನ್ನೂ ನಿನ್ನ ಮಕ್ಕಳನ್ನೂ 
ಆಶೀರ್ವದಿಸುವಂತೆಯೂ ನೀನು ವಾಸಿಸುವ ಸ್ಥಳದಲ್ಲಿ 
ಸ್ವಂತ ಭೂಮಿಯನ್ನು ಪಡೆದುಕೊಳ್ಳುವಂತೆಯೂ ನಾನು 
ಪ್ರಾರ್ಥಿಸುವೆನು. ದೇವರು ಅಬ್ರಹಾಮನಿಗೆ ಕೊಟ್ಟ 
ಭೂಮಿಯೇ ಅದು'' ಎಂದು ಹೇಳಿ ಕಳುಹಿಸಿಕೊಟ್ಟನು. 

ಅಂತೆಯೇ ಯಾಕೋಬನು ಪದ್ದನ್‌ಅರಾಮಿಗೆ 
ಹೊರಟು ರೆಬೆಕ್ಕಳ ಅಣ್ಣನಾದ ಲಾಬಾನನ ಬಳಿಗೆ 
ಹೋದನು. ಬೆತೂವೇಲನು ಲಾಬಾನನ ಮತ್ತು ರೆಬೆಕ್ಕಳ 
ತಂದೆ. ರೆಬೆಕ್ಕಳು ಯಾಕೋಬನ ಮತ್ತು ಏಸಾವನ ತಾಯಿ. 

6ತನ್ನ ತಂದೆಯಾದ ಇಸಾಕನು ಯಾಕೋಬನನ್ನು 
ಆಶೀರ್ವದಿಸಿದ್ದೂ, ಮದುವೆ ಮಾಡಿಕೊಳ್ಳಲು ಪದ್ದನ್‌ 
ಅರಾಮಿಗೆ ಕಳುಹಿಸಿದ್ದೂ, ಕಾನಾನಿನ ಸ್ತ್ರೀಯನ್ನು 
ಮದುವೆಯಾಗಕೂಡದೆಂದು ಯಾಕೋಬನಿಗೆ ಆಜ್ಞಾಪಿ 
ಸಿರುವುದೂ ಏಸಾವನಿಗೆ ತಿಳಿಯಿತು. ?ಇದಲ್ಲದೆ 
ಯಾಕೋಬನು ತನ್ನ ತಂದೆತಾಯಿಗಳಿಗೆ ವಿಧೇಯನಾಗಿ 
ಪದ್ದನ್‌ ಅರಾಮಿಗೆ ಹೋದದ್ದೂ ಏಸಾವನಿಗೆ ಗೊತ್ತಾ 
ಯಿತು. ತನ್ನ ಗಂಡುಮಕ್ಕಳು ಕಾನಾನಿನ ಸ್ತ್ರೀಯರನ್ನು 
ಮದುವೆಯಾಗುವುದು ತನ್ನ ತಂದೆಗೆ ಇಷ್ಟವಿಲ್ಲ 
ವೆಂಬುದೂ ಏಸಾವನಿಗೆ ತಿಳಿಯಿತು. "ಏಸಾವನಿಗೆ ಈಗಾ 
ಗಲೇ ಇಬ್ಬರು ಹೆಂಹತಿಯರಿದ್ದರು. ಆದರೂ ಅವನು 
ಇಷ್ಮಾಯೇಲನ ಬಳಿಗೆ ಹೋಗಿ ಅವನ ಮಗಳಾದ 
ಮಹಲತ್‌ ಎಂಬಾಕೆಯನ್ನು ಮದುವೆ ಮಾಡಿಕೊಂಡನು. 
ಇಷ್ಮಾಯೇಲನು ಅಬ್ರಹಾಮನ ಮಗನು. ಮಹಲತಳು 
ನೆಬಾಯೋತನ ತಂಗಿ. 


ದೇವರ ಮನೆ - ಬೇತೇಲ್‌ 

10 ಯಾಕೋಬನು ಬೇರ್ಷೆಬವನ್ನು ಬಿಟ್ಟು ಹಾರಾನಿಗೆ 
ಹೋದನು. !!ಯಾಕೋಬನು ಪ್ರಯಾಣ ಮಾಡು 
ತ್ತಿರುವಾಗ ಸೂರ್ಯಾಸ್ಪವಾಯಿತು. ಆದ್ದರಿಂದ 
ಯಾಕೋಬನು ಆ ರಾತ್ರಿ ಇಳಿದುಕೊಳ್ಳಲು ಒಂದು ಸ್ಥಳಕ್ಕೆ 
ಹೋದನು. ಯಾಕೋಬನು ಆ ಸ್ಥಳದಲ್ಲಿ ಒಂದು ಕಲ್ಲನ್ನು 
ಕಂಡು ಅದರ ಮೇಲೆ ತಲೆಯಿಟ್ಟು ಮಲಗಿಕೊಂಡನು. 
[ಯಾಕೋಬನಿಗೆ ಒಂದು ಕನಸಾಯಿತು. ಆ ಕನಸಿನಲ್ಲಿ 
ಒಂದು ಏಣಿ ನೆಲದ ಮೇಲೆ ನಿಂತಿತ್ತು ಅದು ಆಕಾಶವನ್ನು 


ಆದಿಕಾಂಡ 28:13-29:10 


ಮುಟ್ಟಿತ್ತು. ದೇವದೂತರು ಅದರಲ್ಲಿ ಮೇಲೇರುತ್ತಾ ಕೆಳ 
ಗಿಳಿಯುತ್ತಾ ಇರುವುದನ್ನು ಯಾಕೋಬನು ಕಂಡನು. 
ಯೆಹೋವನು ಏಣಿಯ ತುದಿಯಲ್ಲಿ ನಿಂತಿರುವುದನ್ನು 
ಯಾಕೋಬನು ಕಂಡನು. ಯೆಹೋವನು ಅವನಿಗೆ, 
"ನಿನ್ನ ಅಜ್ಜನಾದ ಅಬ್ರಹಾಮನ ದೇವರಾಗಿರುವ 
ಯೆಹೋವನೇ ನಾನು. ನಾನು ಇಸಾಕನ ದೇವರು. ಈಗ 
ನೀನು ಮಲಗಿಕೊಂಡಿರುವ ದೇಶವನ್ನು ನಾನು ನಿನಗೆ 
ಕೊಹುವೆನು. ನಾನು ಈ ದೇಶವನ್ನು ನಿನಗೂ ನಿನ್ನ 
ಮಕ್ಕಳಿಗೆ ಕೊಡುವೆನು. 14 ಭೂಮಿಯ ಮೇಲೆ ಧೂಳಿನ 
ಕಣಗಳಿರುವಂತೆ ನಿನಗೆ ಅನೇಕಾನೇಕ ಸಂತತಿಗಳಿರು 
ವರು. ಅವರು ಪೂರ್ವಪಶ್ಚಿಮಗಳಿಗೂ ಉತ್ತರ ದಕ್ಷಿಣ 
ಗಳಿಗೂ ಹರಡಿಕೊಳ್ಳುವರು. ನಿನ್ನ ಮೂಲಕವೂ ನಿನ್ನ 
ಸಂತತಿಯವರ ಮೂಲಕವೂ ಭೂಮಿಯ ಮೇಲಿರುವ 
ಎಲ್ಲಾ ಕುಲಗಳವರು ಆಶೀರ್ವಾದ ಹೊಂದುವರು. 

15""ನಾನು ನಿನ್ನ ಸಂಗಹವಿದ್ದು ನೀನು ಹೋಗುವ ಪ್ರತಿ 
ಯೊಂದು ಸ್ಥಳದಲ್ಲಿಯೂ ನಿನ್ನನ್ನು ಕಾಪಾಡುವೆನು; 
ನಿನ್ನನ್ನು ಈ ಸ್ಥಳಕ್ಕೆ ಮತ್ತೆ ಕರೆದುಕೊಂಡು ಬರುವೆನು. 
ನಾನು ವಾಗ್ದಾನ ಮಾಡಿದ್ದನ್ನು ನೆರವೇರಿಸುವ ತನಕ ನಾನು 
ನಿನ್ನನ್ನು ಬಿಟ್ಟುಹೋಗುವುದಿಲ್ಲ'' ಎಂದು ಹೇಳಿದನು. 

ಆಗ ಯಾಕೋಬನು ನಿದ್ರೆಯಿಂದ ಎಚ್ಚೆತ್ತು. 
““ ಖಂಡಿತವಾಗಿಯೂ ಈ ಸ್ಥಳದಲ್ಲಿ ದೇವರಿದ್ದಾನೆ. ಆದರೆ 
ಅದು ನನಗೆ ಗೊತ್ತಿರಲಿಲ್ಲ'' ಎಂದು ಹೇಳಿದನು. 

1? ಯಾಕೋಬನಿಗೆ ಭಯವಾಗಿತ್ತು ಅವನು, ""ಇದು 
ತುಂಬ ಮಹತ್ವವಾದ ಸ್ಥಳ. ಇದು ದೇವರ ಮನೆ. ಇದು 
ಸ್ವರ್ಗಕ್ಕೆ ಬಾಗಿಲು'' ಎಂದು ಹೇಳಿದನು. 

8 ಯಾಕೋಬನು ಮರುದಿನ ಮುಂಜಾನೆ ಬೇಗನೆ 
ಎದ್ದು ತಾನು ಮಲಗಿಕೊಂಡಿದ್ದ ಕಲ್ಲನ್ನು ತೆಗೆದುಕೊಂಡು 
ಅದನ್ನು ಕಂಬವಾಗಿ ನೆಲದಲ್ಲಿ ನಿಲ್ಲಿಸಿದನು. ನಂತರ ಆ 
ಕಲ್ಲಿನ ಮೇಲೆ ಎಣ್ಣೆಯನ್ನು ಸುರಿದನು. ಹೀಗೆ ಅವನು ಆ 
ಕಲ್ಲನ್ನು ದೇವರ ನೆನಪಿಗಾಗಿ ಪ್ರತಿಷ್ಠಿಸಿದನು. ಆ ಸ್ಥಳದ 
ಹೆಸರು ಲೂಜ್‌. ಆದರೆ ಯಾಕೋಬನು ಅದಕ್ಕೆ 
ಬೇತೇಲ್‌* ಎಂದು ಹೆಸರಿಟ್ಟನು. ನಂತರ ಯಾಕೋ 
ಬನು ಈ ಪ್ರಮಾಣವನ್ನು ಮಾಡಿದನು: "ದೇವರು ನನ್ನ 
ಸಂಗಡವಿದ್ದು ನಾನು ಹೋದಲ್ಲೆಲ್ಲ ನನ್ನನ್ನು ಕಾಪಾಡಿ 
ಊಟಕ್ಕೆ ಆಹಾರವನ್ನೂ, ಉಡಲು ಬಟ್ಟೆಗಳನ್ನೂ 
ಕೊಟ್ಟು, 2!ನಾನು ಸಮಾಧಾನದಿಂದ ನನ್ನ ತಂದೆಯ 
ಮನೆಗೆ ಹಿಂತಿರುಗಿ ಬರುವಂತೆ ಮಾಡಿದರೆ ಯೆಹೋವನೇ 
ನನ್ನ ದೇವರಾಗಿರುವನು. 3ನಾನು ಕಲ್ಲನ್ನು ನೆಟ್ಟಿರುವ 
ಈ ಸ್ಥಳವು ದೇವರ ಪವಿತ್ರ ಸ್ಥಳವಾಗುವುದು. ಇದಲ್ಲದೆ 
ದೇವರು ನನಗೆ ಕೊಡುವುದರಲ್ಲೆಲ್ಲಾ ಹತ್ತನೆಯ ಒಂದು 
ಭಾಗವನ್ನು ನಾನು ಆತನಿಗೆ ಕೊಡುತ್ತೇನೆ.'' 








ಬೇತೇಲ್‌ ಈ ಹೆಸರಿನ ಅರ್ಥ: ""ದೇವರ ಮನೆ.'' 


38 


ಯಾಕೋಬನು ರಾಹೇಲಳನ್ನು ಭೇಟಿಯಾದದ್ದು 

ಗ ಬಳಿಕ ಯಾಕೋಬನು ತನ್ನ ಪ್ರಯಾಣವನ್ನು 

ಮುಂದುವರಿಸಿದನು. ಅವನು ಪೂರ್ವ ದಿಕ್ಕಿನ 
ಲ್ಲಿದ್ದ ನಾಡಿಗೆ ಹೋದನು. *`ಯಾಕೋಬನು ದೃಷ್ಟಿಸಿ 
ನೋಡಿದಾಗ, ಹೊಲದಲ್ಲಿ ಅವನಿಗೆ ಒಂದು ಬಾವಿ 
ಕಾಣಿಸಿತು. ಬಾವಿಯ ಸಮೀಪದಲ್ಲಿ ಮೂರು ಕುರಿ 
ಮಂದೆಗಳು ಮಲಗಿಕೊಂಡಿದ್ದವು. ಕುರಿಗಳಿಗೆ ಆ 
ಬಾವಿಯ ನೀರನ್ನೇ ಕುಡಿಸುತ್ತಿದ್ದರು. ಬಾವಿಯ ಮೇಲೆ 
ಅಗಲವಾದ ದೊಡ್ಡ ಕಲ್ಲನ್ನು ಮುಚ್ಚಲಾಗಿತ್ತು. 3ಕುರಿ 
ಮಂದೆಗಳೆಲ್ಲ ಒಟ್ಟಿಗೆ ಸೇರಿದ ಮೇಲೆ, ಕುರುಬರು 
ಬಾವಿಯ ಮೇಲಿನ ಕಲ್ಲನ್ನು ಉರುಳಿಸುತ್ತಿದ್ದರು. 
ಆಮೇಲೆ ಎಲ್ಲಾ ಕುರಿಗಳು ಬಾವಿಯ ನೀರನ್ನು ಕುಡಿ 
ಯುತ್ತಿದ್ದವು. ಕುರಿಗಳು ನೀರು ಕುಡಿದಾದ ಮೇಲೆ ಕುರು 
ಬರು ಕಲ್ಲನ್ನು ಮತ್ತೆ ಮುಚ್ಚುತ್ತಿದ್ದರು. 

ಯಾಕೋಬನು ಅಲ್ಲಿದ್ದ ಕುರುಬರಿಗೆ, "ಸಹೋದ 
ರರೇ, ನೀವು ಎಲ್ಲಿಯವರು?'' ಎಂದು ಕೇಳಿದನು. 

ಅವರು ""ನಾವು ಹಾರಾನಿನವರು'' ಎಂದು ಉತ್ತರ 
ಕೊಟ್ಟರು. 

5ನಂತರ ಯಾಕೋಬನು ಅವರಿಗೆ, 'ನಾಹೋರನ 
ಮ್ಯೊಮಗನಾದ ಲಾಬಾನನು ನಿಮಗೆ ಗೊತ್ತೆ?'' ಎಂದು 
ಕೇಳಿದನು. 

ಕುರುಬರು, 
ಉತ್ತರಿಸಿದರು. 

ಯಾಕೋಬನು, ""ಅವನು ಕ್ಟೇಮವಾಗಿರುವನೇ?'' 
ಎಂದು ಕೇಳಿದನು. 

ಅವರು, ""ಅವನು ಕ್ಷೇಮವಾಗಿದ್ದಾನೆ. ಅಗೋ, ಆಕುರಿ 
ಗಳೊಂದಿಗೆ ಬರುತ್ತಿರುವವಳೇ ಅವನ ಮಗಳಾದ 
ರಾಹೇಲಳು'' ಎಂದು ಉತ್ತರಿಸಿದರು. 

ಯಾಕೋಬನು, ""ನೋಡಿ, ಇನ್ನೂ ಹೊತ್ತಾಗಿಲ್ಲ; 
ರಾತ್ರಿಗಾಗಿ ಕುರಿಗಳನ್ನು ಒಟ್ಟಿಗೆ ಸೇರಿಸುವ ಸಮಯ 
ವಾಗಿಲ್ಲ; ನೀರು ಕುಡಿಸಿ ಅವುಗಳನ್ನು ಮೇಯಿಸಿರಿ'' 
ಎಂದನು. 

ಆ ಕುರುಬರು, "'ಕುರಿಮಂದೆಗಳೆಲ್ಲ ಒಟ್ಟಿಗೆ ಸೇರುವ 
ವರೆಗೆ ನಾವು ಬಾವಿಯಿಂದ ಕಲ್ಲನ್ನು ತೆಗೆದು ಕುರಿಗಳಿಗೆ 
ನೀರು ಕುಡಿಸುವಂತಿಲ್ಲ; ಒಟ್ಟಿಗೆ ಕೂಡಿಬಂದಾಗಲೇ 
ನೀರು ಕುಡಿಸುತ್ತೇವೆ'' ಎಂದು ಹೇಳಿದರು. 

*ಯಾಕೋಬನು ಕುರುಬರೊಡನೆ ಮಾತಾಡುತ್ತಿರು 
ವಾಗ ರಾಹೇಲಳು ತನ್ನ ತಂದೆಯ ಕುರಿಗಳೊಡನೆ 
ಬಂದಳು. (ಕುರಿಗಳನ್ನು ನೋಡಿಕೊಳ್ಳುವುದು 
ರಾಹೇಲಳ ಕೆಲಸವಾಗಿತ್ತು) ರಾಹೇಲಳು ಲಾಬಾನನ 
ಮಗಳು. ಲಾಬಾನನು ಯಾಕೋಬನ ತಾಯಿಯಾದ 
ರೆಬೆಕ್ಕಳ ಅಣ್ಣ. ಯಾಕೋಬನು ರಾಹೇಲಳನ್ನು 


"ನಮಗೆ ಗೊತ್ತು” ಎಂದು 


39 


ನೋಡಿದಾಗ ಬಾವಿಯ ಮೇಲಿದ್ದ ಕಲ್ಲನ್ನು ತೆಗೆದುಹಾಕಿ 
ತನ್ನ ತಾಯಿಯ ಅಣ್ಣನಾದ ಲಾಬಾನನ ಕುರಿಗಳಿಗೆ 
ನೀರು ಕೊಟ್ಟನು. 11 ಬಳಿಕ ಯಾಕೋಬನು ರಾಹೇಲಳಿಗೆ 
ಮುದ್ದಿಟ್ಟು ಅತ್ತನು. 12 ಯಾಕೋಬನು ರಾಹೇಲಳಿಗೆ, 
ತಾನು ಅವಳ ತಂದೆಯ ಕುಟುಂಬದವನೆಂದೂ ರೆಬೆಕ್ಕಳ 
ಮಗನೆಂದೂ ತಿಳಿಸಿದನು. ಆಗ ರಾಹೇಲಳು ಮನೆಗೆ ಓಡಿ 
ಹೋಗಿ ತನ್ನ ತಂದೆಗೆ ಈ ಸುದ್ದಿಯನ್ನು ತಿಳಿಸಿದಳು. 

ಔಲಾಬಾನನು ತನ್ನ ತಂಗಿಯ ಮಗನಾದ 
ಯಾಕೋಬನ ವಿಷಯವನ್ನು ಕೇಳಿ ಭೇಟಿಯಾಗಲು ಓಡಿ 
ಬಂದನು. ಲಾಬಾನನು ಅವನನ್ನು ಅಪ್ಪಿಕೊಂಡು 
ಮುದ್ದಿಟ್ಟು ಮನೆಗೆ ಕರೆದುಕೊಂಡು ಬಂದನು. 
ಯಾಕೋಬನು ನಡೆದ ಪ್ರತಿಯೊಂದನ್ನೂ ಲಾಬಾನನಿಗೆ 
ತಿಳಿಸಿದನು. 

ನಂತರ ಲಾಬಾನನು, ""ಇದು ಆಶ್ಚರ್ಯವಾಗಿದೆ; 
ನೀನು ನನ್ನ ಸ್ವಂತ ಕುಟುಂಬದವನು'' ಎಂದು ಹೇಳಿ 
ದನು. ಆದ್ದರಿಂದ ಯಾಕೋಬನು ಲಾಬಾನನೊಡನೆ 
ಒಂದು ತಿಂಗಳವರೆಗೆ ಇದ್ದನು. 


ಯಾಕೋಬನಿಗಾದ ಮೋಸ 

15ಓಂದು ದಿನ ಲಾಬಾನನು ಯಾಕೋಬನಿಗೆ, ""ನೀನು 
ಸಂಬಳ ತೆಗೆದುಕೊಳ್ಳದೆ ನನ್ನ ಬಳಿಯಲ್ಲಿ ಕೆಲಸ 
ಮಾಡುವುದು ಸರಿಯಲ್ಲ. ನೀನು ನನ್ನ ಸಂಬಂಧಿಕನೇ 
ಹೊರತು ಸೇವಕನಲ್ಲ. ನಾನು ನಿನಗೆ ಎಷ್ಟು ಸಂಬಳ 
ಕೊಡಲಿ?'' ಎಂದು ಕೇಳಿದನು. 

16ಲಾಬಾನನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಹಿರಿ 
ಯವಳ ಹೆಸರು ಲೇಯಾ; ಕಿರಿಯವಳ ಹೆಸರು ರಾಹೇಲ್‌. 

!'ರಾಹೇಲಳು ಸುಂದರವಾಗಿದ್ದಳು. ಲೇಯಾಳ ಕಣ್ಣು 
ಗಳು ಸೌಮ್ಯವಾಗಿದ್ದವು.* 18 ಯಾಕೋಬನು ರಾಹೇಲ 
ಳನ್ನು ಪ್ರೀತಿಸಿದನು. ಯಾಕೋಬನು ಲಾಬಾನನಿಗೆ, 
“ನಿನ್ನ ಚಿಕ್ಕಮಗಳಾದ ರಾಹೇಲಳನ್ನು ನನಗೆ ಮದುವೆ 
ಮಾಡಿಕೊಡುವುದಾದರೆ ನಾನು ನಿನಗೆ ಏಳು ವರ್ಷ ಸೇವೆ 
ಮಾಡುವೆನು'' ಎಂದು ಹೇಳಿದನು. 

'* ಲಾಬಾನನು, ""ಬೇರೊಬ್ಬನು ಆಕೆಯನ್ನು ಮದುವೆ 
ಯಾಗುವುದಕ್ಕಿಂತ ನೀನು ಮದುವೆಯಾಗುವುದೇ ಆಕೆಗೆ 
ಒಳ್ಳೆಯದು. ಆದ್ದರಿಂದ ನನ್ನೊಂದಿಗಿರು'' ಎಂದು 
ಹೇಳಿದನು. 

ಆದ್ದರಿಂದ ಯಾಕೋಬನು ಅವನೊಂದಿಗೆ ಇದ್ದು 
ಕೊಂಡು ಏಳು ವರ್ಷಗಳವರೆಗೆ ಲಾಬಾನನ ಸೇವೆ ಮಾಡಿ 
ದನು. ಆದರೆ ಅವನು ರಾಹೇಲಳನ್ನು ತುಂಬಾ ಪ್ರೀತಿಸು 





ಲೇಯಾಳ ಕಣ್ಣುಗಳು ಸೌಮ್ಯವಾಗಿದ್ದವು ಇದರರ್ಥ: ಲೇಯಾಳು ಬಹಳ 
ಸುಂದರವಾಗಿರಲಿಲ್ಲ. 


ಆದಿಕಾಂಹ 29:11-32 


ತ್ತಿದ್ದುದರಿಂದ ಆ ಸಮಯವು ಅವನಿಗೆ ತುಂಬಾ ಕಡಿಮೆ 
ಯಂತೆ ಕಾಣಿಸಿತು. 

ಏಳು ವರ್ಷಗಳಾದ ಮೇಲೆ ಯಾಕೋಬನು 
ಲಾಬಾನನಿಗೆ, ""ನನಗೆ ರಾಹೇಳಲನ್ನು ಮದುವೆ ಮಾಡಿ 
ಕೊಡು. ನನ್ನ ಸೇವೆಯ ಕಾಲ ಮುಗಿದುಹೋಯಿತು'' 
ಎಂದು ಹೇಳಿದನು. 

ಆದ್ದರಿಂದ ಲಾಬಾನನು ಆ ಸ್ಥಳದಲ್ಲಿದ್ದ ಜನರಿಗೆಲ್ಲ 
ಒಂದು ಔತಣಕೂಟವನ್ನು ಏರ್ಪಡಿಸಿದನು. 3 ಆ ರಾತ್ರಿ, 
ಲಾಬಾನನು ತನ್ನ ಮಗಳಾದ ಲೇಯಾಳನ್ನು 
ಯಾಕೋಬನ ಬಳಿಗೆ ಕಳುಹಿಸಿದನು. ಯಾಕೋಬನು 
ಆಕೆಯನ್ನು ಕೂಡಿದನು. ( ಲಾಬಾನನು ತನ್ನ ಸೇವಕಿ 
ಯಾದ ಜಿಲ್ಪಾಳನ್ನು ತನ್ನ ಮಗಳಿಗೆ ಸೇವಕಿಯನ್ನಾಗಿ 
ಕೊಟ್ಟನು.) ಮುಂಜಾನೆ ಯಾಕೋಬನು ಎದ್ದು 
ನೋಡಿದಾಗ ಅವನೊಂದಿಗೆ ಲೇಯಾ ಇದ್ದಳು. 
ಯಾಕೋಬನು ಲಾಬಾನನಿಗೆ, "ನೀನು ನನಗೆ ಮೋಸ 
ಮಾಡಿದೆ. ನಾನು ರಾಹೇಲಳನ್ನು ಮದುವೆ ಮಾಡಿಕೊಳ್ಳು 
ವುದಕ್ಕಾಗಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದೆ. ನೀನು 
ನನಗೇಕೆ ಮೋಸ ಮಾಡಿದೆ?'' ಎಂದು ಕೇಳಿದನು. 

ಲಾಬಾನನು, ""ನಮ್ಮ ದೇಶದಲ್ಲಿ ದೊಡ್ಡಮಗಳ 
ಮದುವೆಯಾಗದ ಹೊರತು ಚಿಕ್ಕಮಗಳಿಗೆ ಮದುವೆ 
ಮಾಡುವುದಿಲ್ಲ. *'ಆದರೆ ಆಕೆಯ ಮದುವೆಯ ವಾರ 
ವನ್ನು ಮುಂದುವರಿಸು. ನಾನು ನಿನಗೆ ರಾಹೇಲಳನ್ನು ಸಹ 
ಮದುವೆ ಮಾಡಿಕೊಡುತ್ತೇನೆ. ಆದರೆ ನೀನು ನನಗೆ 
ಇನ್ನೂ ಏಳು ವರ್ಷ ಸೇವಿ ಮಾಡಬೇಕು'' ಎಂದು 
ಹೇಳಿದನು. 

23 ಆಂತೆಯೇ ಯಾಕೋಬನು ಒಂದು ವಾರವನ್ನು 
ಕಳೆದನು. ಬಳಿಕ ಲಾಬಾನನು ತನ್ನ ಮಗಳಾದ ರಾಹೇಲ 
ಳನ್ನೂ ಅವನಿಗೆ ಹೆಂಹತಿಯನ್ನಾಗಿ ಕೊಟ್ಟನು. 
(ಲಾಬಾನನು ತನ್ನ ಸೇವಕಿಯಾದ ಬಿಲ್ಹಾಳನ್ನು ತನ್ನ 
ಮಗಳಾದ ರಾಹೇಲಳಿಗೆ ಸೇವಕಿಯನ್ನಾಗಿ ಕೊಟ್ಟನು.) 
ಯಾಕೋಬನು ರಾಹೇಲಳನ್ನೂ ಕೂಡಿದನು. 
ಯಾಕೋಬನು ರಾಹೇಲಳನ್ನು ಲೇಯಳಿಗಿಂತ ಹೆಚ್ಚಾಗಿ 
ಪ್ರೀತಿಸಿ ಆಕೆಗೋಸ್ಕರ ಇನ್ನೂ ಏಳು ವರ್ಷ ಸೇವೆ 
ಮಾಡಿದನು. 


ಯಾಕೋಬನ ಕುಟುಂಬದ ಅಭಿವೃದ್ಧಿ 
3! ಯಾಕೋಬನು ರಾಹೇಲಳನ್ನು ಲೇಯಾಳಿಗಿಂತ 
ಹೆಚ್ಚಾಗಿ ಪ್ರೀತಿಸುವುದನ್ನು ಯೆಹೋವನು ನೋಡಿದನು. 
ಆದ್ದರಿಂದ ಯೆಹೋವನು ಲೇಯಾಳಿಗೆ ಮಕ್ಕಳಾಗುವಂತೆ 
ಮಾಡಿದನು. ಆದರೆ ರಾಹೇಲಳಿಗೆ ಮಕ್ಕಳಿರಲಿಲ್ಲ. 
32ಲೇಯಳು ಒಬ್ಬ ಮಗನನ್ನು ಹೆತ್ತಳು. ಆಕೆಯು ತನ್ನೊ 
ಳಗೆ, "ಯೆಹೋವನು ನನ್ನ ದುಃಖವನ್ನು ನೋಡಿದ್ದಾನೆ. 


ಆದಿಕಾಂಹ 29:33-30:16 


ನನ್ನ ಗಂಡನು ನನ್ನನ್ನು ಪ್ರೀತಿಸುವುದಿಲ್ಲ. ಈಗಲಾದರೊ 
ಅವನು ನನ್ನನ್ನು ಪ್ರೀತಿಸಬಹುದು'' ಎಂದು ಹೇಳಿ ಆ 
ಮಗುವಿಗೆ ರೂಬೇನ್‌* ಎಂದು ಹೆಸರಿಟ್ಟಳು. 'ಲೇಯಾ 
ಮತ್ತೆ ಬಸುರಾಗಿ ಮತ್ತೊಬ್ಬ ಮಗನನ್ನು ಹೆತ್ತಳು. ಆಕೆ 
ತನ್ನೊಳಗೆ, ""ನಾನು ಗಂಡನ ಅಲಕ್ಷ್ಛ್ಯಕ್ಕೆ ಗುರಿಯಾದೆ 
ನೆಂದು ಯೆಹೋವನು ತಿಳಿದು ನನಗೆ ಈ ಮಗುವನ್ನು 
ಕೊಟ್ಟಿದ್ದಾನೆ'' ಎಂದು ಹೇಳಿ ಆ ಮಗನಿಗೆ 
ಸಿಮೆಯೋನ್‌* ಎಂದು ಹೆಸರಿಟ್ಟಳು. 

*ಲೇಯಾ ಮತ್ತೆ ಬಸುರಾಗಿ ಮತ್ತೊಬ್ಬ ಗಂಡು 
ಮಗನನ್ನು ಹೆತ್ತಳು. ಆಕೆ ತನ್ನೊಳಗೆ, "ಖಂಡಿತವಾಗಿಯೂ 
ನನ್ನ ಗಂಡ ನನ್ನ ಜೊತೆಗೂಡಿರುವನು. ನಾನು ಅವನಿಗೆ 
ಮೂರು ಗಂಡು ಮಕ್ಕಳನ್ನು ಕೊಟ್ಟಿರುವೆ'' ಎಂದು ಹೇಳಿ 
ಆ ಮಗುವಿಗೆ ಲೇವಿ*್‌ ಎಂದು ಹೆಸರಿಟ್ಟಳು. 

ನಂತರ ಲೇಯಾ ಮತ್ತೊಬ್ಬ ಗಂಡು ಮಗನನ್ನು 
ಹೆತ್ತಳು. ಲೇಯಳು ತನ್ನೊಳಗೆ, "ಈಗ ನಾನು ಯೆಹೋವ 
ನನ್ನು ಸ್ತುತಿಸುವೆನು'' ಎಂದು ಹೇಳಿ ಆ ಮಗುವಿಗೆ 
ಯೆಹೂದ* ಎಂದು ಹೆಸರಿಟ್ಟಳು. ನಂತರ ಲೇಯಾಳಿಗೆ 
ಮಕ್ಕಳಾಗುವುದು ನಿಂತುಹೋಯಿತು. 

ರಾಹೇಲಳು ತನಗೆ ಮಕ್ಕಳಾಗದಿರುವುದನ್ನು 

3 ಗಮನಿಸಿದಳು. ರಾಹೇಲಳಿಗೆ ತನ್ನ ಅಕ್ಕನಾದ 
ಲೇಯಾಳ ಮೇಲೆ ಹೊಟ್ಟೆಕಿಚ್ಚಾಯಿತು. ಆದ್ದರಿಂದ 
ರಾಹೇಲಳು ಯಾಕೋಬನಿಗೆ, ""ನನಗೆ ಮಕ್ಕಳನ್ನು 
ಕೊಡು, ಇಲ್ಲವಾದರೆ ನಾನು ಸಾಯುವೆ'' ಎಂದು 
ಹೇಳಿದಳು. 

2ಯಾಕೋಬನಿಗೆ ರಾಹೇಲಳ ಮೇಲೆ ಕೋಪ 
ವಾಯಿತು. ಅವನು ಆಕೆಗೆ, "ನಾನು ದೇವರಲ್ಲ ನಿನಗೆ 
ಮಕ್ಕಳಾಗದಂತೆ ಮಾಡಿರುವವನು ದೇವರು'' ಎಂದು 
ಹೇಳಿದನು. 


40 


ರಾಹೇಲಳು, ""ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ 
ನನಗೆ ಒಬ್ಬ ಮಗನನ್ನು ಕೊಡಲು ನಿರ್ಧರಿಸಿದನು'' 
ಎಂದು ಹೇಳಿ ಆ ಮಗುವಿಗೆ ದಾನ್‌* ಎಂದು 
ಹೆಸರಿಟ್ಟಳು. 

ಬಿಲ್ಲಾ ಮತ್ತೆ ಬಸುರಾಗಿ ಯಾಕೋಬನಿಗೆ ಎರಡನೆ 
ಮಗನನ್ನು ಹೆತ್ತಳು. ರಾಹೇಲಳು, ""ನನ್ನ ಅಕ್ಕನೊಂದಿಗೆ 
ಕಷ್ಟಪಟ್ಟು ಹೋರಾಡಿ ಗೆದ್ದಿದ್ದೇನೆ'' ಎಂದು ಹೇಳಿ ಆ 
ಮಗುವಿಗೆ ನಫ್ತಾಲಿ* ಎಂದು ಹೆಸರಿಟ್ಟಳು. 

*ಲೇಯಳು ತನಗೆ ಮಕ್ಕಳಾಗದಿರುವುದನ್ನು ಗಮನಿಸಿ 
ತನ್ನ ಸೇವಕಿಯಾದ ಜಿಲ್ಪಳನ್ನು ಯಾಕೋಬನಿಗೆ 
ಕೊಟ್ಟಳು. ಜಿಲ್ಲಳಿಗೂ ಒಬ್ಬ ಮಗನು ಹುಟ್ಟಿದನು. 
!!ಲೇಯಳು, ""ನಾನು ಅದೃಷ್ಟವಂತೆ'' ಎಂದು ಹೇಳಿ, ಆ 
ಮಗುವಿಗೆ ಗಾದ್‌* ಎಂದು ಹೆಸರಿಟ್ಟಳು. "?ಜಿಲ್ಪಳು 
ಮತ್ತೊಬ್ಬ ಮಗನನ್ನು ಹೆತ್ತಳು. ಲೇಯಳು, "ನಾನು 
ಧನ್ಯಳಾದೆ. ಈಗ ನನ್ನನ್ನು ಧನ್ಯಳೆಂದು ಕರೆಯುವರು'' 
ಎಂದು ಹೇಳಿ ಆ ಮಗುವಿಗೆ ಅಶೇರ್‌* ಎಂದು 
ಹೆಸರಿಟ್ಟಳು. 

ಗೋಧಿಯ ಸುಗ್ಗಿಕಾಲದಲ್ಲಿ ರೂಬೇನನು ಹೊಲಕ್ಕೆ 
ಹೋಗಿದ್ದಾಗ ಕಾಮಜನಕಗಿಡದ ಹೂವುಗಳನ್ನು* 
ಕಂಡನು. ರೂಬೇನನು ಈ ಹೂವುಗಳನ್ನು ತನ್ನ ತಾಯಿ 
ಯಾದ ಲೇಯಳಿಗೆ ತಂದುಕೊಟ್ಟನು. ರಾಹೇಲಳು 
ಲೇಯಳಿಗೆ, "ದಯವಿಟ್ಟು ನಿನ್ನ ಮಗನು ತಂದಿರುವ 
ಹೂವುಗಳಲ್ಲಿ ನನಗೆ ಸ್ವಲ್ಪಕೊಡು'' ಎಂದು ಕೇಳಿದಳು. 

ಲೇಯಳು, ""ನೀನು ಈಗಾಗಲೇ ನನ್ನ ಗಂಡನನ್ನು 
ತೆಗೆದುಕೊಂಡಿರುವೆ. ಈಗ ನನ್ನ ಮಗನು ತಂದಿರುವ 
ಹೂವುಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿರುವೆ'' 
ಎಂದು ಹೇಳಿದಳು. 

ರಾಹೇಲಳು, “ನಿನ್ನ ಮಗನು ತಂದಿರುವ ಹೂವು 





3ನಂತರ ರಾಹೇಲಳು, ""ನೀನು ನನ್ನ ಸೇವಕಿಯಾದ 
ಬಿಲ್ಲಾಳನ್ನು ತೆಗೆದುಕೊಳ್ಳಬಹುದು. ಆಕೆಯೊಡನೆ ಮಲ 
ಗಿಕೊ; ಆಕೆ ನನಗೋಸ್ಕರ ಒಂದು ಮಗುವನ್ನು ಹೆರು 
ವಳು. ಆಗ ನಾನು ಆಕೆಯ ಮೂಲಕ ತಾಯಿಯಾಗು 
ವೆನು'' ಎಂದು ಹೇಳಿದಳು. 

ಅಂತೆಯೇ ರಾಹೇಲಳು ಬಿಲ್ಲಾಳನ್ನು ತನ್ನ ಗಂಡನಾದ 
ಯಾಕೋಬನಿಗೆ ಕೊಟ್ಟಳು. ಯಾಕೋಬನು ಬಿಲ್ದಾಳನ್ನು 
ಕೂಡಿದನು. *ಬಿಲ್ದಾ ಬಸುರಾಗಿ ಯಾಕೋಬನಿಗೆ ಒಬ್ಬ 
ಮಗನನ್ನು ಹೆತ್ತಳು. 





ರೂಬೇನ್‌ ಈ ಪದದ ಅರ್ಥ: ""ನೋಡಹು, ಮಗನು!” 
ಸಿಮೆಯೋನ್‌ ಈ ಪದದ ಅರ್ಥ: '" ಆತನು ಕೇಳುತ್ತಾನೆ.'' 


ಲೇವಿ ಈ ಪದದ ಅರ್ಥ: ""ಜೊತೆಗೂಡಿ,'' ""ಒಂದಾಗಿರು'' ಅಥವಾ 
""ಸಮೀಪಸ್ಥನಾಗು.'' 


ಯೆಹೂದ ಈ ಪದದ ಅರ್ಥ: ""ಆತನಿಗೆ ಸ್ತೋತ್ರ..'' 


ಗಳನ್ನು ನನಗೆ ಕೊಟ್ಟರೆ, ನೀನು ಈ ರಾತ್ರಿ, ಯಾಕೋಬನ 
ಸಂಗಡ ಮಲಗಿಕೊಳ್ಳಬಹುದು'' ಎಂದು ಹೇಳಿದಳು. 
15 ರಾತ್ರಿ ಯಾಕೋಬನು ಹೊಲದಿಂದ ಬಂದನು. 
ಲೇಯಳು ಅವನನ್ನು ಕಂಡು ಭೇಟಿಯಾಗಲು 
ಹೋದಳು. ಅವಳು ಅವನಿಗೆ, ""ಈ ರಾತ್ರಿ, ನೀನು ನನ್ನ 
ಸಂಗಡ ಮಲಗಿಕೊಳ್ಳುವೆ. ನನ್ನ ಮಗನು ತಂದ ಹೂವು 
ಗಳನ್ನು ನಾನು ನಿನಗೋಸ್ಕರವಾಗಿ ಕೊಟ್ಟಿರುವೆ'' ಎಂದು 





ದಾನ್‌ ಇದರರ್ಥ: ""ನಿರ್ಧರಿಸು'' ""ನ್ಯಾಯತೀರಿಸು.'' 
ನಫ್ತಾಲಿ ಈ ಪದದ ಅರ್ಥ: ""ನನ್ನ ಹೋರಾಟ.'' 

ಗಾದ್‌ ಇದರರ್ಥ: ಅದೃಷ್ಟವಂತ ಭಾಗ್ಯವಂತ.'' 
ಅಶೇರ್‌ ಇದರರ್ಥ: ""ಸಂತೋಷ'' ""ಆಶೀರ್ವಾದಶಾಲಿ.'' 


ಕಾಮಜನಕ ಗಿಡದ ಹೂವು ಅಥವಾ '"ಮಾಂಗ್ರೆಕ್ಸ್‌'' ಹೀಬ್ರೂ ಪದದ 
ಅರ್ಥ ""ಪ್ರೇಮ ಗಿಡ'' ಸ್ತ್ರೀಯರು ಗರ್ಭದರಿಸಲು ಈ ಗಿಹಗಳು 
ಸಹಾಯಕರೆಂದು ಜನರು ನಂಬಿದ್ದರು. 


41 


ಹೇಳಿದಳು. ಆದ್ದರಿಂದ ಯಾಕೋಬನು ಆ ರಾತ್ರಿ ಲೇಯ 
ಳೊಡನೆ ಮಲಗಿಕೊಂಡನು. 

17ಲೇಯಳು ಮತ್ತೆ ಬಸುರಾಗುವಂತೆ ದೇವರು ಅನು 
ಗ್ರಹಿಸಿದನು. ಆಕೆ ತನ್ನ ಐದನೆಯ ಮಗನನ್ನು ಹೆತ್ತಳು. 
ಲೇಯಳು, ""ದೇವರು ನನಗೆ ಒಂದು ಬಹುಮಾನ 
ವನ್ನು ಕೊಟ್ಟನು; ಯಾಕಂದರೆ ನಾನು ನನ್ನ ಸೇವಕಿಯನ್ನು 
ನನ್ನ ಗಂಡನಿಗೆ ಕೊಟ್ಟೆನು” ಎಂದು ಹೇಳಿ, ಆ ಮಗುವಿಗೆ 
ಇಸ್ಸಾಕಾರ್‌* ಎಂದು ಹೆಸರಿಟ್ಟಳು. ಲೇಯಳು ಮತ್ತೆ 
ಬಸುರಾಗಿ ಆರನೆಯ ಮಗನನ್ನು ಹೆತ್ತಳು. 20ಲೇಯಳು, 
""ದೇವರು ನನಗೆ ಒಂದು ಒಳ್ಳೆಯ ಬಹುಮಾನವನ್ನು 
ಕೊಟ್ಟಿದ್ದಾನೆ. ಈಗ ಖಂಡಿತವಾಗಿ ಯಾಕೋಬನು 
ನನ್ನನ್ನು ಸ್ವೀಕರಿಸುವನು, ಯಾಕಂದರೆ ನಾನು ಅವನಿಗೆ 
ಆರು ಗಂಡು ಮಕ್ಕಳನ್ನು ಕೊಟ್ಟಿರುವೆ ಎಂದು ಹೇಳಿ ಆ 
ಮಗುವಿಗೆ, ಜಿಬುಲೂನ್‌* ಎಂದು ಹೆಸರಿಟ್ಟಳು. 

ತರುವಾಯ ಲೇಯಳು ಒಬ್ಬ ಮಗಳನ್ನು ಹೆತ್ತಳು. 
ಆಕೆ ತನ್ನ ಮಗಳಿಗೆ ದೀನಾ ಎಂದು ಹೆಸರಿಟ್ಟಳು. 

2ನಂತರ, ದೇವರು ರಾಹೇಲಳ ಪ್ರಾರ್ಥನೆಯನ್ನು 
ಕೇಳಿ ಆಕೆಗೆ ಮಕ್ಕಳಾಗುವಂತೆ ಅನುಗ್ರಹಿಸಿದನು. 
3-೫ರಾಹೇಲಳು ಬಸುರಾಗಿ ಒಬ್ಬ ಮಗನನ್ನು ಹೆತ್ತಳು. 
ರಾಹೇಲಳು, ""ದೇವರು ನನಗಿದ್ದ ಅವಮಾನವನ್ನು 
ತೆಗೆದುಹಾಕಿದ್ದಾನೆ; ನನಗೆ ಒಬ್ಬ ಮಗನನ್ನು ಕೊಟ್ಟಿದ್ದಾನೆ'' 
ಎಂದು ಹೇಳಿ ಆ ಮಗುವಿಗೆ ಯೋನೇಫ* ಎಂದು 
ಹೆಸರಿಟ್ಟಳು. 


ಯಾಕೋಬನು ಲಾಬಾನನಿಗೆ ಮೋಸ ಮಾಡಿದ್ದು 

ನ ಯೋಸೇಫನು ಹುಟ್ಟಿದ ಮೇಲೆ, ಯಾಕೋಬನು 
ಲಾಬಾನನಿಗೆ, "ಈಗ ನಾನು ನನ್ನ ಸ್ವಂತ ಮನೆಗೆ 
ಹೋಗಲು ಅನುಮತಿಕೊಡು. ನನ್ನ ಹೆಂಡತಿಯರನ್ನೂ 
ಮಕ್ಕಳನ್ನೂ ನನಗೆ ಕೊಡು. ನಾನು ಹದಿನಾಲ್ಕು ವರ್ಷ 
ನಿನ್ನ ಸೇವೆಮಾಡಿ ಅವರನ್ನು ಸಂಪಾದಿಸಿಕೊಂಡಿದ್ದೇನೆ. 
ನಾನು ನಿನಗೆ ಒಳ್ಳೆಯ ಸೇವೆ ಮಾಡಿರುವುದು ನಿನಗೆ 
ತಿಳಿದಿದೆ'' ಎಂದು ಹೇಳಿದನು. 

27ಲಾಬಾನನು ಅವನಿಗೆ, ""ನಾನು ಹೇಳುವುದನ್ನು 
ಕೇಳು; ಯೆಹೋವನು ನಿನ್ನ ನಿಮಿತ್ತವಾಗಿ ನನ್ನನ್ನು ಆಶೀ 
ರ್ವದಿಸಿದ್ದಾನೆಂದು ನನಗೆ ತಿಳಿದಿದೆ. ಹೇಳು, ನಾನು 
ನಿನಗೆ ಎಷ್ಟು ಸಂಬಳ ಕೊಡಬೇಕು? ನೀನು ಹೇಳಿದಷ್ಟು 
ಕೊಡುತ್ತೇನೆ'' ಎಂದು ಹೇಳಿದನು. 





ಇಸ್ಲಾಕಾರ್‌ ಇದರರ್ಥ: "ಪ್ರತಿಫಲ ""ಸಂಬಳ.'' 
ಜೆಬೂಲೂನ್‌ ಇದರರ್ಥ: ""ಸ್ತೋತ್ರ'' ಅಥವಾ ""ಸನ್ಮಾನ.'' 


ಯೋಸೇಫ ಇದರರ್ಥ: 


""ಸೇರಿಸು'' ""ಸಂಗ್ರಹಿಸು'' ಅಥವಾ 


ಆದಿಕಾಂಡ 30:17-38 


2 ಯಾಕೋಬನು, ""ನಾನು ನಿನಗೋಸ್ಕರ ಕಷ್ಟಪಟ್ಟು 
ಕೆಲಸ ಮಾಡಿರುವುದು ನಿನಗೆ ಗೊತ್ತಿದೆ. ನಾನು ನಿನ್ನ ಕುರಿ 
ಮಂದೆಗಳನ್ನು ನೋಡಿಕೊಂಡಿದ್ದರಿಂದ ಅವು ಹೆಚ್ಚಾಗಿವೆ. 
ನಾನು ಬಂದಾಗ ನಿನಗೆ ಸ್ವಲ್ಪವಿತ್ತು ಈಗ ನಿನಗೆ ಬೇಕಾ 
ದಷ್ಟಿದೆ. ನಾನು ನಿನಗೋಸ್ಕರ ಮಾಡಿದ್ದನ್ನೆಲ್ಲ 
ಯೆಹೋವನು ಆಶೀರ್ವದಿಸಿದನು. ನಾನು ನನಗೋಸ್ಕರ 
ಕೆಲಸ ಮಾಡುವ ಸಮಯವಿದು. ನನ್ನ ಸ್ವಂತ ಮನೆಗೆ ಒದಗಿ 
ಸುವ ಸಮಯವಿದು'' ಎಂದು ಹೇಳಿದನು. 

3! ಲಾಬಾನನು ""ಹಾಗಾದರೆ ನಾನು ನಿನಗೇನು ಕೊಡ 
ಬೇಕು'' ಎಂದು ಕೇಳಿದನು. 

ಯಾಕೋಬನು, ""ನೀನು ನನಗೆ ಏನೂ ಕೊಡ 
ಬೇಕಾಗಿಲ್ಲ. (ನಾನುಕೆಲಸ ಮಾಡಿದ್ದಕ್ಕೆ ನೀನು ಸಂಬಳ 
ಕೊಟ್ಟರೆ ಸಾಕು.) ಇದೊಂದು ಕಾರ್ಯವನ್ನು ಮಾಡು; 
ನಾನು ಹೋಗಿ ನಿನ್ನ ಕುರಿಗಳನ್ನು ನೋಡಿಕೊಳ್ಳುವೆ. 
3ನಾನು ನಿನ್ನ ಕುರಿಮಂದೆಯೊಳಗೆ ಹೋಗಿ, ಚುಕ್ಕೆ 
ಮಚ್ಚೆಗಳಿರುವ ಪ್ರತಿಯೊಂದು ಕುರಿಯನ್ನೂ ಪ್ರತಿ 
ಯೊಂದು ಕಪ್ಪು ಕುರಿಯನ್ನೂ ಚುಕ್ಕೆಮಚ್ಚಿಗಳಿರುವ ಪ್ರತಿ 
ಯೊಂದು ಮೇಕೆಯನ್ನೂ ತೆಗೆದುಕೊಳ್ಳುವೆನು. ಅದೇ 
ನನಗೆ ಸಂಬಳ. *೫ಮುಂದಿನ ದಿನಗಳಲ್ಲಿ ನೀನು ಬಂದು 
ಪರೀಕ್ಟಿಸಿದಾಗ ನಾನು ಯಥಾರ್ಥನೊ ಇಲ್ಲವೊ ಎಂಬು 
ದನ್ನು ನೀನು ಸುಲಭವಾಗಿ ಕಂಡುಕೊಳ್ಳಬಹುದು. ನಾನೇ 
ನಾದರೂ ಚುಕ್ಕೆಯಿಲ್ಲದ ಮೇಕೆಗಳನ್ನಾಗಲಿ ಅಥವಾ 
ಕಪ್ಪಿಲ್ಲದ ಕುರಿಗಳನ್ನಾಗಲಿ ಹೊಂದಿದ್ದರೆ, ನಾನು ಅದನ್ನು 
ಕದ್ದುಕೊಂಡದ್ದೆಂದು ನೀನು ಪರಿಗಣಿಸಬಹುದು’ 
ಎಂದು ಹೇಳಿದನು. 

ಲಾಬಾನನು, '"ನಾನು ಅದಕ್ಕೆ ಒಪ್ಪಿಕೊಂಡಿದ್ದೇನೆ. 
ನೀನು ಹೇಳಿದಂತೆ ನಾವು ಮಾಡೋಣ'' ಎಂದು ಹೇಳಿ 
ದನು. 3'ಆ ದಿನ ಲಾಬಾನನು ಚುಕ್ಕೆಗಳಿದ್ದ ಎಲ್ಲಾ ಹೋತ 
ಗಳನ್ನೂ ಮೇಕೆಗಳನ್ನು ಕಪ್ಪಾದ ಕುರಿಗಳನ್ನೂ ಪ್ರತ್ಯೇಕ 
ಸಿದನು. ಲಾಬಾನನು ತನ್ನ ಗಂಡು ಮಕ್ಕಳಿಗೆ ಆ ಕುರಿ 
ಗಳನ್ನು ನೋಡಿಕೊಳ್ಳಲು ಹೇಳಿದನು. ಆದ್ದರಿಂದ 
ಅವನ ಗಂಡು ಮಕ್ಕಳು ಚುಕ್ಕೆಗಳಿದ್ದ ಅವುಗಳೊಂದಿಗೆ 
ಮತ್ತೊಂದು ಸ್ಥಳಕ್ಕೆ ಹೋದರು. ಅವರು ಮೂರು ದಿನ 
ಗಳವರೆಗೆ ಪ್ರಯಾಣ ಮಾಡಿದರು. ಯಾಕೋಬನು 
ಅಲ್ಲಿದ್ದುಕೊಂಡು ಉಳಿದವುಗಳನ್ನೆಲ್ಲ ನೋಡಿಕೊಳ್ಳ 
ತೊಡಗಿದನು. 

ಆದ್ದರಿಂದ ಯಾಕೋಬನು ಲಿಬ್ನೆ, ಲೂಜು ಮತ್ತು 
ಅರ್ಮೋನ್‌ ಎಂಬ ಮರಗಳಿಂದ ಹಸಿರುಕೊಂಬೆಗಳನ್ನು 
ಕತ್ತರಿಸಿದನು. ಅವುಗಳನ್ನು ಪಟ್ಟಿ ಪಟ್ಟಿಯಾಗಿ ತೊಗಟೆ 
ಸುಲಿದು ಅವುಗಳಲ್ಲಿರುವ ಬಿಳುಪುಬಣ್ಣವು ಕಾಣಿಸುವಂತೆ 
ಮಾಡಿದನು. *ಔ*ಯಾಕೋಬನು ಆ ಕೊಂಬೆಗಳನ್ನು 
ಮಂದೆಗಳ ಎದುರಿಗೆ ನೀರು ಕುಡಿಯುವ ಸ್ಥಳದಲ್ಲಿಟ್ಟನು. 


ಆದಿಕಾಂಡ 30:39-31:16 


ಪ್ರಾಣಿಗಳು ನೀರು ಕುಡಿಯುವುದಕ್ಕೆ ಬಂದಾಗ ಆ ಸ್ಥಳ 
ದಲ್ಲಿ ಸಂಗಮ ಮಾಡುತ್ತಿದ್ದವು. ಮೇಕೆಗಳು ಆ ಕೊಂಬೆ 
ಗಳ ಎದುರಿನಲ್ಲಿ ಸಂಗಮ ಮಾಡಿದಾಗ, ಅವುಗಳಲ್ಲಿ 
ಹುಟ್ಟಿದ ಮರಿಗಳೆಲ್ಲ ಚುಕ್ಕೆಮಚ್ಚೆಗಳಿಂದಲೂ ಕಪ್ಪು 
ಬಣ್ಣದಿಂದಲೂ ಕೂಡಿದ್ದವು. 

1೦ ಯಾಕೋಬನು ಚುಕ್ಕೆಯುಳ್ಳ ಮತ್ತು ಕಪ್ಪಾಗಿರುವ 
ಆಡುಕುರಿಗಳನ್ನು ಮಂದೆಯ ಇತರ ಆಡುಕುರಿಗಳಿಂದ 
ಬೇರ್ಪಡಿಸಿದನು. ಯಾಕೋಬನು ತನ್ನ ಪಶುಗಳನ್ನು 
ಲಾಬಾನನ ಪಶುಗಳಿಂದ ಪ್ರತ್ಯೇಕವಾಗಿರಿಸಿದನು. “' ಬಲ 
ವಾದ ಆಡುಕುರಿಗಳು ಸಂಗಮ ಮಾಡುವಾಗಲೆಲ್ಲ 
ಯಾಕೋಬನು ಆ ಕೊಂಬೆಗಳನ್ನು ಅವುಗಳ ಕಣ್ಣಿಗೆ ಎದು 
ರಾಗಿಡುತ್ತಿದ್ದನು. ಅವುಗಳು ಆ ಕೊಂಬೆಗಳ ಸಮೀಪದಲ್ಲಿ 
ಸಂಗಮ ಮಾಡುತ್ತಿದ್ದವು. ಆದರೆ ಬಲಹೀನವಾದ 
ಪ್ರಾಣಿಗಳು ಸಂಗಮ ಮಾಡುವಾಗ ಯಾಕೋಬನು ಆ 
ಕೊಂಬೆಗಳನ್ನು ಅಲ್ಲಿ ಇಹುತ್ತಿರಲಿಲ್ಲ. ಆದ್ದರಿಂದ ಬಲ 
ಹೀನವಾದ ಆಹುಕುರಿಗಳಿಗೆ ಹುಟ್ಟಿದ ಮರಿಗಳೆಲ್ಲ 
ಲಾಬಾನನಿಗೆ ಸೇರಿಕೊಂಡವು. ಬಲವಾದ ಆಹುಕುರಿಗ 
ಳಿಗೆ ಹುಟ್ಟಿದ ಮರಿಗಳೆಲ್ಲ ಯಾಕೋಬನಿಗೆ ಸೇರಿ 
ಕೊಂಡವು. “ಹೀಗೆ ಯಾಕೋಬನು ತುಂಬ ಐಶ್ವರ್ಯ 
ವಂತನಾದನು. ಅವನಿಗೆ ದೊಡ್ಡ ಮಂದೆಗಳಿದ್ದವು; ಅನೇಕ 
ಸೇವಕರಿದ್ದರು; ಒಂಟೆಗಳಿದ್ದವು ಮತ್ತು ಕತ್ತೆಗಳಿದ್ದವು. 





ಯಾಕೋಬನ ಪಲಾಯನ 

ದ್ಧ 1 ಒಂದು ದಿನ ಲಾಬಾನನ ಗಂಡು ಮಕ್ಕಳು ಮಾತಾ 
ಡುತ್ತಿರುವುದನ್ನು ಯಾಕೋಬನು ಕೇಳಿಸಿ 
ಕೊಂಡನು. ಅವರು, ""ನಮ್ಮ ತಂದೆ ಹೊಂದಿದ್ದ ಪ್ರತಿ 
ಯೊಂದನ್ನೂ ಯಾಕೋಬನು ತೆಗೆದುಕೊಂಡು ಐಶ್ವ 
ರ್ಯವಂತನಾಗಿದ್ದಾನೆ; ಅವನು ನಮ್ಮ ತಂದೆಯ ಐಶ್ವ 
ರ್ಯವನ್ನೆಲ್ಲ ತೆಗೆದುಕೊಂಡಿದ್ದಾನೆ'' ಎಂದು ಹೇಳುತ್ತಿ 
ದ್ದರು. ಲಾಬಾನನು ಮೊದಲಿನಂತೆ ಸ್ನೇಹದಿಂದ ಇಲ್ಲದಿ 
ರುವುದನ್ನು ಸಹ ಯಾಕೋಬನು ಗಮನಿಸಿದನು. 
ಯೆಹೋವನು ಯಾಕೋಬನಿಗೆ, "ನಿನ್ನ ಪೂರ್ವಿಕರು 
ವಾಸಿಸಿದ ನಿನ್ನ ಸ್ವಂತ ಸ್ಥಳಕ್ಕೆ ಹಿಂತಿರುಗಿ ಹೋಗು. ನಾನು 

ನಿನ್ನ ಸಂಗಡವಿರುತ್ತೇನೆ'' ಎಂದು ಹೇಳಿದನು. 
“ಆದ್ದರಿಂದ ಯಾಕೋಬನು ರಾಹೇಲಳಿಗೆ ಮತ್ತು 
ಲೇಯಾಳಿಗೆ ತನ್ನ ಆಡುಕುರಿಗಳು ಮೇಯುತ್ತಿರುವ 
ಹೊಲದಲ್ಲಿ ತನ್ನನ್ನು ಭೇಟಿಯಾಗಬೇಕೆಂದು ಹೇಳಿದನು. 
ಯಾಕೋಬನು, ರಾಹೇಲಳಿಗೆ ಮತ್ತು ಲೇಯಾಳಿಗೆ, 
“ನಿಮ್ಮ ತಂದೆ ನನ್ನ ಮೇಲೆ ಕೋಪದಿಂದಿರುವುದನ್ನು 
ನಾನು ಗಮನಿಸಿದ್ದೇನೆ. ಮೊದಲು ಅವನು ನನ್ನೊಂದಿಗೆ 
ಸ್ನೇಹದಿಂದಿದ್ದನು. ಆದರೆ ಈಗ ಅವನು ಸ್ನೇಹದಿಂದಿಲ್ಲ. 
ಆದರೆ ನನ್ನ ತಂದೆಯ ದೇವರು ನನ್ನೊಂದಿಗಿದ್ದಾನೆ. 


42 


"ನಿಮ್ಮಿಬ್ಬರಿಗೂ ತಿಳಿದಿರುವಂತೆ, ನಾನು ನಿಮ್ಮ ತಂದೆಗಾಗಿ 
ನನ್ನಿಂದಾದಷ್ಟು ಕಷ್ಟಪಟ್ಟು ದುಡಿದಿದ್ದೇನೆ. 7ಆದರೆ ನಿಮ್ಮ 
ತಂದೆ ನನಗೆ ಮೋಸ ಮಾಡಿದನು. ನಿಮ್ಮ ತಂದೆ ನನ್ನ 
ಸಂಬಳವನ್ನು ಹತ್ತು ಸಲ ಬದಲಾಯಿಸಿದನು. ಆದರೆ ಆ 
ಸಮಯದಲ್ಲೆಲ್ಲ ದೇವರು ನನ್ನನ್ನು ಲಾಬಾನನ ಎಲ್ಲಾ 
ಮೋಸಗಳಿಂದ ಕಾಪಾಡಿದನು. 

8°" ಒಂದು ಸಲ ಲಾಬಾನನು, "ಚುಕ್ಕೆಯಿರುವ ಆಡು 
ಕುರಿಗಳನ್ನೆಲ್ಲ ನೀನು ಇಟ್ಟುಕೊಳ್ಳಬಹುದು. ಇದೇ ನಿನಗೆ 
ಸಂಬಳ' ಎಂದು ಹೇಳಿದನು. ಅವನು ಹೀಗೆ ಹೇಳಿದ 
ಮೇಲೆ ಎಲ್ಲಾ ಆಡುಕುರಿಗಳು ಚುಕ್ಕೆಯಿರುವ ಮರಿಗ 
ಳನ್ನು ಈಯ್ದವು. ಆದ್ದರಿಂದ ಅವೆಲ್ಲ ನನ್ನದಾದವು. ಆಗ 
ಲಾಬಾನನು, "ನಾನು ಚುಕ್ಕೆಯಿರುವ ಆಡುಕುರಿಗಳನ್ನು 
ತೆಗೆದುಕೊಳ್ಳುವೆ. ನೀನು ಮಚ್ಚೆಯಿರುವ ಆಡುಕುರಿ 
ಗಳನ್ನು ತೆಗೆದುಕೊಳ್ಳಬಹುದು. ಅದೇ ನಿನಗೆ ಸಂಬಳ' 
ಎಂದು ಹೇಳಿದನು. ಅವನು ಹೀಗೆ ಹೇಳಿದ ಮೇಲೆ, ಎಲ್ಲಾ 
ಆಡುಕುರಿಗಳು ಮಚ್ಚಿಯಿರುವ ಮರಿಗಳನ್ನು ಈಯ್ದವು. 
9ಓಗೆ ದೇವರು ನಿಮ್ಮ ತಂದೆಯಿಂದ ಆಡುಕುರಿಗಳನ್ನು 
ತೆಗೆದುಕೊಂಡು ಅವುಗಳನ್ನು ನನಗೆ ಕೊಟ್ಟನು. 

10: ಪ್ರಾಣಿಗಳು ಸಂಗಮಿಸುವಾಗ ನನಗೆ ಒಂದು ಕನ 
ಸಾಯಿತು. ಸಂಗಮಿಸುತ್ತಿದ್ದ ಹೋತಗಳಿಲ್ಲ ಚುಕ್ಕೆಗಳನ್ನು 
ಮತ್ತು ಮಚ್ಚಿಗಳನ್ನು ಹೊಂದಿದ್ದವು. !! ದೇವದೂತನು ಕನ 
ಸಿನಲ್ಲಿ ನನ್ನ ಜೊತೆ ಮಾತಾಡಿ "ಯಾಕೋಬನೇ' ಎಂದು 
ಕರೆದನು. 

"““ನಾನು "ಇಗೋ ಇದ್ದೇನೆ' ಎಂದು ಉತ್ತರಿಸಿದೆ. 

12°" ದೇವದೂತನು ನನಗೆ, "ನೋಡು ಚುಕ್ಕೆಮಚ್ಚಿಗಳಿ 
ರುವ ಆಹುಕುರಿಗಳು ಮಾತ್ರ, ಸಂಗಮಿಸುತ್ತವೆ. ಹೀಗಾಗು 
ವಂತೆ ನಾನೇ ಮಾಡಿರುವೆನು. ನಿನಗೆ ಲಾಬಾನನು ಮಾಡು 
ತ್ತಿರುವ ಅನ್ಯಾಯಗಳನ್ನೆಲ್ಲ ನಾನು ನೋಡಿರುವೆನು. ಆದ್ದ 
ರಿಂದ ಹುಟ್ಟುವ ಮರಿಗಳೆಲ್ಲ ನಿನ್ನದಾಗುವಂತೆ ನಾನೇ 
ಮಾಡಿದ್ದೇನೆ. !'ಬೇತೇಲಿನಲ್ಲಿ ನಿನ್ನ ಬಳಿಗೆ ಬಂದಿದ್ದ 
ದೇವರು ನಾನೇ. ಆ ಸ್ಥಳದಲ್ಲಿ ನೀನು ಒಂದು ಯಜ್ಞ 
ವೇದಿಕೆಯನ್ನು ಕಟ್ಟಿದೆ. ನೀನು ಯಜ್ಞವೇದಿಕೆಯ ಮೇಲೆ 
ಆಲಿವ್‌ ಎಣ್ಣೆಯನ್ನು ಸುರಿದು ನನಗೆ ಒಂದು ಪ್ರಮಾಣ 
ವನ್ನು ಮಾಡಿದೆ. ಈಗ ನೀನು ನಿನ್ನ ಹುಟ್ಟುಸ್ಥಳಕ್ಕೆ 
ಹಿಂತಿರುಗಿ ಹೋಗಬೇಕೆಂಬುದು ನನ್ನ ಅಪೇಕ್ದೆ' ಎಂದು 
ತಿಳಿಸಿದನು''' ಎಂಬುದಾಗಿ ಹೇಳಿದನು. 

14-15ದ್ರಾಹೇಲಳು ಮತ್ತು ಲೇಯಳು ಯಾಕೋಬನಿಗೆ, 
""ನಮ್ಮ ತಂದೆ ಸಾಯುವಾಗ ನಮಗೆ ಕೊಡಲು ಅವ ನಲ್ಲಿ 
ಏನೂ ಇಲ್ಲ. ಅವನು ನಮ್ಮನ್ನು ಅನ್ಯರಂತೆ ಕಂಡನು; 
ಅವನು ನಮ್ಮನ್ನು ನಿನಗೆ ಮಾರಿದ್ದಾನೆ; ನಮ್ಮ ಐಶ್ವರ್ಯ 
ವನ್ನೆಲ್ಲ ಅವನು ಉಪಯೋಗಿಸಿದನು. 16ಗೇವರು ಈ 
ಐಶ್ವರ್ಯವನ್ನೆಲ್ಲ ನಮ್ಮ ತಂದೆಯಿಂದ ತೆಗೆದು 


43 


ಕೊಂಡಿದ್ದಾನೆ. ಈಗ ಅದು ನಮಗೂ ನಮ್ಮ ಮಕ್ಕಳಿಗೂ 
ಸೇರಿದೆ. ಆದ್ದರಿಂದ ದೇವರು ನಿನಗೆ ಹೇಳಿದಂತೆಯೇ 
ಮಾಡು'' ಅಂದರು. 

ಆದ್ದರಿಂದ ಯಾಕೋಬನು ತನ್ನ ಪ್ರಯಾಣಕ್ಕಾಗಿ 
ಸಿದ್ದತೆಮಾಡಿದನು. ಅವನು ತನ್ನ ಗಂಡು ಮಕ್ಕಳನ್ನು ಮತ್ತು 
ಹೆಂಡತಿಯರನ್ನು ಒಂಟೆಗಳ ಮೇಲೆ ಕುಳ್ಳಿರಿಸಿದನು. 
'ನಂತರ ಅವರೆಲ್ಲರು, ಯಾಕೋಬನ ತಂದೆ ವಾಸಿಸಿದ 
ಸ್ಥಳವಾದ ಕಾನಾನಿಗೆ ಮರಳಿ ಪ್ರಯಾಣ ಬೆಳೆಸಿದರು. 
ಯಾಕೋಬನು ಹೊಂದಿದ್ದ ಎಲ್ಲಾ ಆಡುಕುರಿಗಳ ಮಂದೆ 
ಗಳು ಅವರ ಮುಂದೆ ನಡೆದವು. ಅವನು ಪದ್ದನ್‌ ಅರಾಮಿ 
ನಲ್ಲಿದ್ದಾಗ ಹೊಂದಿಕೊಂಡಿದ್ದ ಪ್ರತಿಯೊಂದನ್ನೂ ಅವರು 
ತೆಗೆದುಕೊಂಡು ಹೋದರು. 

9 ಸಮಯದಲ್ಲಿ ಲಾಬಾನನು ತನ್ನ ಕುರಿಗಳ ಉಣ್ಣೆ 
ಯನ್ನು ಕತ್ತರಿಸಲು ಹೋಗಿದ್ದನು. ಅವನು ಇಲ್ಲದಿದ್ದಾಗ, 
ರಾಹೇಲಳು ಅವನ ಮನೆಯೊಳಗೆ ಹೋಗಿ, ತನ್ನ ತಂದೆಯ 
ವಿಗ್ರಹಗಳನ್ನು ಕದ್ದುಕೊಂಡಳು. 

ಅರಾಮ್ಯನಾದ ಲಾಬಾನನಿಗೆ ಯಾಕೋಬನು 
ಹೇಳದೆ ಮೋಸ ಮಾಡಿದನು. ತಾವು ಹೋಗುತ್ತಿರುವು 
ದಾಗಿ ಯಾಕೋಬನು ಅವನಿಗೆ ತಿಳಿಸಲಿಲ್ಲ. 
2! ಯಾಕೋಬನು ತನ್ನ ಕುಟುಂಬವನ್ನು ಕರೆದುಕೊಂಡು, 
ತನ್ನ ಪ್ರತಿಯೊಂದು ಸ್ವತ್ತನ್ನು ತೆಗೆದುಕೊಂಡು ಬೇಗನೆ 
ಅಲ್ಲಿಂದ ಹೊರಟನು. ಅವರು ಯೂಫ್ರೇಟೀಸ್‌ ನದಿ 
ದಾಟಿ, ಬೆಟ್ಟಗಳ ಸೀಮೆಯಿಂದ ಗಿಲ್ಯಾದ್‌ ದೇಶದ ಕಡೆಗೆ 
ಪ್ರಯಾಣ ಮಾಡಿದರು. 

ಯಾಕೋಬನು ಓಡಿಹೋದದ್ದು ಮೂರು ದಿನಗ 
ಳಾದ ಮೇಲೆ ಲಾಬಾನನಿಗೆ ತಿಳಿಯಿತು. ಆದ್ದರಿಂದ 
ಲಾಬಾನನು ತನ್ನ ಜನರನ್ನು ಕರೆದುಕೊಂಡು 
ಯಾಕೋಬನನ್ನು ಬೆನ್ನಟ್ಟಿದನು. ಏಳು ದಿನಗಳಾದ 
ಮೇಲೆ ಲಾಬಾನನು ಯಾಕೋಬನನ್ನು ಬೆಟ್ಟದ ಸೀಮೆ 
ಯಾದ ಗಿಲ್ಯಾದಿನಲ್ಲಿ ಕಂಡನು. *'ಆ ರಾತ್ರಿ, ದೇವರು 
ಲಾಬಾನನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, "ಎಚ್ಚರಿಕೆ 
ಯಾಗಿರು; ನೀನು ಯಾಕೋಬನಿಗೆ ಹೇಳುವ ಪ್ರತಿ 
ಯೊಂದು ಮಾತಿನ ಬಗ್ಗೆ ಎಚ್ಚರಿಕೆಯಾಗಿರು'' ಎಂದು 
ಹೇಳಿದನು. 


ಕದ್ದುಕೊಂಡು ಬಂದಿದ್ದ ವಿಗ್ರಹಗಳಿಗಾಗಿ ಹುಡುಕಾಟ 
2ವರುದಿನ ಮುಂಜಾನೆ ಲಾಬಾನನು ಯಾಕೋಬ 
ನನ್ನು ಸಂಧಿಸಿದನು. ಯಾಕೋಬನು ಬೆಟ್ಟದ ಮೇಲೆ 
ಪಾಳೆಯ ಮಾಡಿಕೊಂಡಿದ್ದನು. ಆದ್ದರಿಂದ ಲಾಬಾನನು 
ಮತ್ತು ಅವನ ಜನರೆಲ್ಲರು ಬೆಟ್ಟದ ಸೀಮೆಯಾದ ಗಿಲ್ಯಾದಿ 
ನಲ್ಲಿ ಪಾಳೆಯ ಮಾಡಿಕೊಂಡರು. ಲಾಬಾನನು 
ಯಾಕೋಬನಿಗೆ, ""ನೀನು ನನಗೇಕೆ ಮೋಸ ಮಾಡಿದೆ? 


ಆದಿಕಾಂಡ 31:17-35 


ಯುದ್ಧದಲ್ಲಿ ಸೆರೆಒಯ್ಯುವ ಸ್ತ್ರೀಯರಂತೆ, ನೀನು ನನ್ನ 
ಹೆಣ್ಣುಮಕ್ಕಳನ್ನು ಕರೆದುಕೊಂಡು ಬಂದದ್ದೇಕೆ? 
ನೀನು ನನಗೆ ಹೇಳದೆ ಓಡಿಬಂದದ್ದೇಕೆ? ನೀನು 
ನನ್ನನ್ನು ಕೇಳಿದ್ದರೆ ನಾನು ನಿನಗಾಗಿ ಒಂದು ಔತಣ ಕೂಟ 
ವನ್ನೇರ್ಪಡಿಸುತ್ತಿದ್ದೆ. ಅಲ್ಲಿ ಗಾಯನ, ನೃತ್ಯ ಮತ್ತು ವಾದ್ಯ 
ಗೋಷ್ಠಿಗಳಿರುತ್ತಿದ್ದವು. ನಾನು ನನ್ನ ಮೊಮ್ಮಕ್ಕಳಿಗೆ 
ಮುದ್ದಿಡುವುದಕ್ಕೂ ನನ್ನ ಹೆಣ್ಣು ಮಕ್ಕಳನ್ನು ಬೀಳ್ಕೊಡು 
ವುದಕ್ಕೂ ನೀನು ನನಗೆ ಅವಕಾಶಕೊಡಲಿಲ್ಲ. ನಿನ್ನ 
ಮೂಢತನದಿಂದ ಹೀಗೆ ಮಾಡಿರುವೆ. ೌನಿನಗೆ ಕೇಡು 
ಮಾಡಲು ನನಗೆ ಶಕ್ತಿಯಿದೆ. ಆದರೆ ಕಳೆದರಾತ್ರಿ, ನಿನ್ನ 
ತಂದೆಯ ದೇವರು ಕನಸಿನಲ್ಲಿ ನನಗೆ ಕಾಣಿಸಿಕೊಂಡು, 
ನಿನಗೆ ಕೇಡು ಮಾಡಕೂಡದೆಂದು ನನಗೆ ಎಚ್ಚರಿಕೆ 
ಕೊಟ್ಟನು. 30ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗ 
ಬೇಕೆಂಬುದು ನಿನ್ನ ಅಪೇಶ್ದೆ ಎಂದು ನನಗೆ ತಿಳಿದಿದೆ. ಆದ್ದ 
ರಿಂದಲೇ ನೀನು ಹೊರಟು ಬಂದೆ. ಆದರೆ ನೀನು ನನ್ನ 
ಮನೆಯಿಂದ ವಿಗ್ರಹಗಳನ್ನು ಕದ್ದುಕೊಂಡು ಬಂದ 
ದ್ವೇಕೆ?'' ಎಂದು ಹೇಳಿದನು. 

3! ಯಾಕೋಬನು, ""ನಾನು ನಿನಗೆ ಹೇಳದೆ ಹೊರಟು 
ಬಂದೆ. ಯಾಕಂದರೆ ನನಗೆ ಭಯವಾಗಿತ್ತು: ನೀನು ನಿನ್ನ 
ಹೆಣ್ಣುಮಕ್ಕಳನ್ನು ನನ್ನಿಂದ ತೆಗೆದುಕೊಳ್ಳಬಹುದೆಂದು 
ನಾನು ಭಾವಿಸಿದೆ. ಆದರೆ ನಾನು ನಿನ್ನ ವಿಗ್ರಹಗಳನ್ನು 
ಕದ್ದುಕೊಳ್ಳಲಿಲ್ಲ. ನಿನ್ನ ವಿಗ್ರಹಗಳನ್ನು ತೆಗೆದುಕೊಂಡಿ 
ರುವ ಯಾವ ವ್ಯಕ್ತಿಯನ್ನಾದರೂ ಇಲ್ಲಿ ಕಂಡರೆ ಆ ವ್ಯಕ್ತಿ 
ಯನ್ನು ಕೊಲ್ಲಲಾಗುವುದು. ನಿನ್ನ ಜನರೇ ನನಗೆ ಸಾಕ್ಷಿ 
ಗಳು. ನಿನಗೆ ಸೇರಿದ ಏನಾದರೂ ಇದೆಯೋ ಎಂದು 
ನೀನೇ ನೋಡಬಹುದು. ನಿನಗೆ ಸೇರಿದ ಯಾವುದಾ 
ದರೂ ಇದ್ದರೆ ತೆಗೆದು ಕೋ'' ಎಂದು ಹೇಳಿದನು. 
(ಲಾಬಾನನ ವಿಗ್ರಹಗಳನ್ನು ರಾಹೇಲಳು ಕದ್ದುಕೊಂಡಿ 
ರುವುದು ಯಾಕೋಬನಿಗೆ ತಿಳಿದಿರಲಿಲ್ಲ.) 

ಆದ್ದರಿಂದ ಲಾಬಾನನು ಹೋಗಿ ಯಾಕೋಬನ 
ಪಾಳೆಯದಲ್ಲಿಯೂ ಗುಡಾರದಲ್ಲಿಯೂ ಲೇಯಳ 
ಗುಡಾರದಲ್ಲಿಯೂ ಹುಡುಕಿದನು. ಬಳಿಕ ಇಬ್ಬರು 
ಸೇವಕಿಯರಿದ್ದ ಗುಡಾರಕ್ಕೂ ಹೋಗಿ ಹುಹುಕಿದನು; 
ಅಲ್ಲಿಯೂ ಅವನಿಗೆ ಅವನ ವಿಗ್ರಹಗಳು ಸಿಕ್ಕಲಿಲ್ಲ. 
ಅಲ್ಲಿಂದ ರಾಹೇಲಳ ಗುಡಾರಕ್ಕೆ ಹೋದನು. 
3*ರಾಹೇಲಳು ಆ ವಿಗ್ರಹಗಳನ್ನು ತನ್ನ ಒಂಟೆಯ ಸಬರ 
ದೊಳಗಿಟ್ಟು ಅದರ ಮೇಲೆ ಕುಳಿತುಕೊಂಡಿದ್ದಳು. 
ಲಾಬಾನನು ಇಡೀ ಗುಡಾರವನ್ನು ಹುಡುಕಿದರೂ ತನ್ನ 
ವಿಗ್ರಹಳನ್ನು ಕಂಡುಕೊಳ್ಳಲಿಲ್ಲ. *ಆಗ ರಾಹೇಲಳು ತನ್ನ 
ತಂದೆಗೆ, ""ಅಪ್ಪಾ, ನನ್ನ ಮೇಲೆ ಕೋಪಗೊಳ್ಳಬೇಡ. ನಿನ್ನ 
ಮುಂದೆ ನಿಂತುಕೊಳ್ಳಲು ನನಗೆ ಸಾಧ್ಯವಿಲ್ಲ ಯಾಕಂದರೆ 
ನಾನು ಮುಟ್ಟಾಗಿದ್ದೇನೆ'' ಎಂದು ಹೇಳಿದಳು. 


ಆದಿಕಾಂಡ 31:36-52 


ಲಾಬಾನನು ಪಾಳೆಯದಲ್ಲೆಲ್ಲಾ ಹುಡುಕಿದರೂ ತನ್ನ 
ವಿಗ್ರಹಗಳನ್ನು ಕಂಡುಕೊಳ್ಳಲಾಗಲಿಲ್ಲ. 

3 ಆಗ ಯಾಕೋಬನು ತುಂಬಾ ಕೋಪಗೊಂಡು, 
““ನಾನು ಯಾವ ತಪ್ಪು ಮಾಡಿದೆ? ಯಾವ ನಿಯಮವನ್ನು 
ನಾನು ಉಲ್ಲಂಘಿ'ಸಿರುವೆ? ನನ್ನನ್ನು ಬೆನ್ನಟ್ಟಿಕೊಂಡು 
ಬಂದು ತಡೆಯಲು ನಿನಗೆ ಯಾವ ಹಕ್ಕಿದೆ? 

37ನಾನು ಹೊಂದಿರುವ ಪ್ರತಿಯೊಂದನ್ನು ನೀನು ಪರೀ 
ಕ್ಪೆಸಿ ನೋಡಿದರೂ ನಿನಗೆ ಸೇರಿರುವ ಯಾವುದೂ ನಿನಗೆ 
ಸಿಕ್ಕಲಿಲ್ಲ. ನಿನಗೆ ಅಂಥದ್ದೇನಾದರೂ ಸಿಕ್ಕಿದರೆ ತೋರಿಸು. 
ನನ್ನ ಜನರಿಗೆಲ್ಲ ಕಾಣಿಸುವಂತೆ ಅದನ್ನು ಇಲ್ಲಿಡು. ನಮ್ಮಲ್ಲಿ 
ಯಾರು ಸರಿಯಾದವರೆಂದು ನಮ್ಮ ಜನರೇ ನಿರ್ಣಯಿ 
ಸಲಿ. ನಾನು ನಿನಗೋಸ್ಕರ ಇಪ್ಪತ್ತು ವರ್ಷ ದುಡಿದೆ. ಆ 
ಸಮಯದಲ್ಲೆಲ್ಲ ಯಾವ ಕುರಿಮರಿಯಾಗಲೀ ಆಡಾ 
ಗಲೀ ಹುಟ್ಟುವಾಗ ಸಾಯಲಿಲ್ಲ; ನಿನ್ನ ಮಂದೆಗಳಲ್ಲಿನ 
ಯಾವ ಟಗರನ್ನಾಗಲೀ ನಾನು ತಿಂದುಬಿಡಲಿಲ್ಲ. 
ಕ್ರೂರ ಮೃಗಗಳು ಕುರಿಯನ್ನು ಕೊಂದಾಗಲೆಲ್ಲಾ 
ಅದಕ್ಕೆ ಬದಲಾಗಿ ನನ್ನ ಕುರಿಯನ್ನು ನಿನಗೆ ಕೊಟ್ಟೆನು. 
ಸತ್ತುಹೋದ ಪಶುವನ್ನು ನಿನ್ನ ಮುಂದೆ ತಂದು, "ಇದು 
ನನ್ನ ತಪ್ಪಲ್ಲ' ಎಂದು ನಿನಗೆ ಹೇಳಲಿಲ್ಲ. ಕಳುವು ಹಗಲ 
ಲ್ಲಾಗಿದ್ದರೂ ರಾತ್ರಿಯಲ್ಲಾಗಿದ್ದರೂ ಕಳುವಾದ ಪಶುಗ 
ಳಿಗೆ ಪ್ರತಿಯಾಗಿ ಪಶುಗಳನ್ನು ನೀನು ನನ್ನಿಂದ ವಸೂಲಿ 
ಮಾಡಿದೆ. ಹಗಲಿನಲ್ಲಿ ಸೂರ್ಯನಿಂದ ನನ್ನ ಶಕ್ತಿಯನ್ನು 
ಕುಂದಿಸಿದೆ; ರಾತ್ರಿಯಲ್ಲಿ ಚಳಿಯಂದ ನನಗೆ ನಿದ್ರೆಯು 
ಬರಲಿಲ್ಲ. *!ನಾನು ಇಪ್ಪತ್ತು ವರ್ಷ ನಿನಗೆ ಗುಲಾಮನಂತೆ 
ಸೇವೆ ಮಾಡಿದೆನು. ಮೊದಲ ಹದಿನಾಲ್ಕು ವರ್ಷಗಳಲ್ಲಿ 
ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಪಡೆದುಕೊಳ್ಳುವುದಕ್ಕಾಗಿ 
ದುಡಿದೆನು. ಕಡೆಯ ಆರು ವರ್ಷಗಳಲ್ಲಿ ನಿನ್ನ ಪಶುಗಳನ್ನು 
ಪಡೆದುಕೊಳ್ಳುವುದಕ್ಕಾಗಿ ದುಡಿದೆನು. ಆ ಅವಧಿಯಲ್ಲಿ 
ನೀನು ನನ್ನ ಸಂಬಳನ್ನು ಹತ್ತು ಸಲ ಬದಲಾಯಿಸಿದೆ. 
“ಆದರೆ ನನ್ನ ಪೂರ್ವಿಕರ ದೇವರೂ ಅಬ್ರಹಾಮನ 
ದೇವರೂ ಇಸಾಕನು ಭಯಪಡುವ ದೇವರೂ* ನನ್ನ 
ಸಂಗಡವಿದ್ದನು. ದೇವರು ನನ್ನ ಜೊತೆಯಲ್ಲಿ ಇಲ್ಲದಿದ್ದರೆ 
ನೀನು ನನ್ನನ್ನು ಬರಿಗೈಲಿ ಕಳುಹಿಸಿಬಿಡುತ್ತಿದ್ದೆ. ಆದರೆ ನನ್ನ 
ಕಷ್ಟವನ್ನೂ ನಾನು ಮಾಡಿದ ಕೆಲಸವನ್ನೂ ದೇವರು 
ನೋಡಿದನು. ನಿನ್ನೆಯ ರಾತ್ರಿ ನಾನು ತಪ್ಪಿತಸ್ಥನಲ್ಲವೆಂದು 
ದೇವರು ನಿನಗೆ ತೋರಿಸಿಕೊಟ್ಟಿದ್ದಾನೆ'' ಎಂದು 
ಹೇಳಿದನು. 











ಯಾಕೋಬ ಮತ್ತು ಲಾಬಾನರ ಒಪ್ಪಂದ 
3 ಲಾಬಾನನು ಯಾಕೋಬನಿಗೆ, ""ಈ ಸ್ತ್ರೀಯರು ನನ್ನ 
ಮಕ್ಕಳು. ಅವರ ಮಕ್ಕಳು ನನಗೆ ಸೇರಿದವರು; ಈ ಪಶು 





ಭಯಪಹುವ ದೇವರು ದೇವರ ಒಂದು ಹೆಸರು. 


44 


ಗಳು ನನ್ನವು. ನೀನು ಇಲ್ಲಿ ನೋಡುವ ಪ್ರತಿಯೊಂದೂ 
ನನಗೆ ಸೇರಿದ್ದು. ಆದರೆ ನನ್ನ ಹೆಣ್ಣುಮಕ್ಕಳನ್ನಾಗಲೀ 
ಅವರ ಮಕ್ಕಳನ್ನಾಗಲೀ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. 
“ಆದ್ದರಿಂದ ನಿನ್ನೊಡನೆ ಒಂದು ಒಪ್ಪಂದ ಮಾಡಿ 
ಕೊಳ್ಳಲು ಸಿದ್ಧನಾಗಿದ್ದೇನೆ. ನಮಗೆ ಒಪ್ಪಂದಕ್ಕೆ ಸಾಕ್ಷಿ 
ಯಾಗಿ ಕಲ್ಲುಗಳ ಒಂದು ಕುಪ್ಪೆಯನ್ನು ಮಾಡೋಣ'' 
ಎಂದು ಹೇಳಿದನು. 

ಅಂತೆಯೇ ಯಾಕೋಬನು ಮಾಡಿಕೊಂಡ 
ಒಪ್ಪಂದಕ್ಕೆ ಸಾಕ್ಷಿಯಾಗಿ ಒಂದು ದೊಡ್ಡ ಕಲ್ಲನ್ನು ತೆಗೆದು 
ಕೊಂಡು ಬಂದು ಅಲ್ಲಿಟ್ಟನು. 16ಅವನು ತನ್ನ ಜನರಿಗೆ 
ಮತ್ತಷ್ಟು ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಕಲ್ಲಿನ 
ಕುಪ್ಪೆ ಮಾಡುವಂತೆ ಹೇಳಿದನು. ಬಳಿಕ ಅವರು ಆ 
ಕುಪ್ಪೆಯ ಬಳಿಯಲ್ಲಿ ಊಟಮಾಡಿದರು. ಲಾಬಾನನು 
ಆ ಸ್ಥಳಕ್ಕೆ ಯಗರ್‌ ಸಾಹದೂತ* ಎಂದು ಹೆಸರಿಟ್ಟನು. 
ಆದರೆ ಯಾಕೋಬನು ಆ ಸ್ಥಳಕ್ಕೆ ಗಲೀದ್‌* ಎಂದು 
ಹೆಸರಿಟ್ಟನು. 

ಲಾಬಾನನು ಯಾಕೋಬನಿಗೆ, ""ಈ ಕಲ್ಲುಗಳ 
ಕುಪ್ಪೆಯು ನಮ್ಮಿಬ್ಬರಿಗೂ ನಮ್ಮ ಒಪ್ಪಂದವನ್ನು ಜ್ಞಾಪಕಕ್ಕೆ 
ತರುತ್ತದೆ'' ಎಂದು ಹೇಳಿದನು. ಆದಕಾರಣ ಯಾಕೋ 
ಬನು ಆ ಸ್ಥಳಕ್ಕೆ ಗಲೀದ್‌ ಎಂದು ಹೆಸರಿಟ್ಟನು. 

“ಲಾಬಾನನು, ""ನಾವು ಒಬ್ಬರನ್ನೊಬ್ಬರು ಅಗಲಿರು 
ವಾಗ ಯೆಹೋವನೇ ನಮ್ಮನ್ನು ನೋಡಿಕೊಳ್ಳಲಿ'' ಎಂದು 
ಹೇಳಿದನು. ಆದ್ದರಿಂದ ಆ ಸ್ಥಳಕ್ಕೆ ಮಿಚ್ಚಾ್‌ ಎಂದೂ 
ಹೆಸರಿಡಲಾಯಿತು. 

5ಆಮೇಲೆ ಲಾಬಾನನು ""ನೀನು ನನ್ನ ಹೆಣ್ಣು 
ಮಕ್ಕಳನ್ನು ನೋಯಿಸಿದರೆ, ದೇವರು ನಿನ್ನನ್ನು ದಂಡಿಸು 
ವನು ಎಂಬುದನ್ನು ನೆನಪು ಮಾಡಿಕೊ. ನೀನು ಬೇರೆ ಸ್ತ್ರೀ 
ಯರನ್ನು ಮದುವೆ ಮಾಡಿಕೊಂಡರೆ, ದೇವರು ನಿನ್ನನ್ನು 
ನೋಡುತ್ತಿದ್ದಾನೆ ಎಂಬುದನ್ನು ನೆನಪು ಮಾಡಿಕೊ.. 
5'ನಮ್ಮಿಬ್ಬರ ಮಧ್ಯದಲ್ಲಿ ನಾನಿಟ್ಟಿರುವ ಈ ಕಲ್ಲುಗಳು 
ಇಲ್ಲಿವೆ; ನಾವು ಒಪ್ಪಂದ ಮಾಡಿಕೊಂಡಿದ್ದೇವೆ ಎಂಬು 
ದನ್ನು ಸೂಚಿಸುವ ವಿಶೇಷವಾದ ಕಲ್ಲೂ ಇಲ್ಲಿದೆ. 5ಈ 
ಕಲ್ಲುಗಳ ಕುಪ್ಪೆಯೂ ವಿಶೇಷವಾದ ಈ ಕಲ್ಲೂ ನಮ್ಮ 
ಒಪ್ಪಂದವನ್ನು ನೆನಪುಮಾಡಿಕೊಳ್ಳಲು ನಮ್ಮಿಬ್ಬರಿಗೂ 
ಸಹಾಯ ಮಾಡುತ್ತವೆ. ನಾನು ನಿನಗೆ ವಿರೋಧವಾಗಿ 
ಹೋರಾಡುವುದಕ್ಕಾಗಿ ಈ ಕಲ್ಲುಗಳನ್ನು ದಾಟಿ ಬರುವು 
ದಿಲ್ಲ. ನೀನು ನನಗೆ ವಿರೋಧವಾಗಿ ಈ ಕಲ್ಲುಗಳನ್ನು 





ಯಗರ್‌ ಸಾಹದೂತ್‌ ಅರ್ಯಮೇಯಿಕ್‌ ಭಾಷೆಯ ಈ ಪದಗಳ ಅರ್ಥ: 
""ಓಹಂಬಡಿಕೆಯ ಕಲ್ಲಿನ ಗುಡ್ಡೆ.'' 


ಗಲೀದ್‌ ಇನ್ನೊಂದು ಹೆಸರು ಗಿಲ್ಯಾದ್‌ ಈ ಹಿಬ್ರೂ ಪದದ ಅರ್ಥ: 
""ಓಹಂಬಡಿಕೆಯ ಕಲ್ಲಿನ ಗುಡ್ಡೆ.'' 


ಮಿಚ್ಚಾ ಇದರರ್ಥ: "ನೋಡಲು ಯೋಗ್ಯವಾದ ಸ್ಥಳ.” 


45 


ದಾಟಿ ನನ್ನ ಕಡೆಗೆ ಬರಕೂಡದು. ನಾವು ಈ ಒಪ್ಪಂದ 
ವನ್ನು ಮುರಿದುಹಾಕಿದರೆ, ನಮ್ಮಲ್ಲಿ ಅಪರಾಧಿಗೆ ಅಬ್ರಹಾ 
ಮನ ದೇವರು, ನಾಹೋರನ ದೇವರು ಮತ್ತು ಅವರ 
ಪೂರ್ಪಿಕರ ದೇವರು ನ್ಯಾಯತೀರಿಸಲಿ'' ಎಂದು 
ಹೇಳಿದನು. 

ಅದೇ ರೀತಿಯಲ್ಲಿ ಯಾಕೋಬನು ತನ್ನ ತಂದೆಯಾದ 
ಇಸಾಕನು ಭಯಭಕ್ತಿಯಿಂದ ಸೇವೆಮಾಡುವ ದೇವರ 
ಮೇಲೆ ಆಣೆಯಿಟ್ಟು ಪ್ರಮಾಣಮಾಡಿದನು. **ಆಮೇಲೆ 
ಯಾಕೋಬನು ಒಂದು ಪಶುವನ್ನು ಕೊಂದು ಅದನ್ನು 
ಬೆಟ್ಟದ ಮೇಲೆ ಯಜ್ಞವಾಗಿ ಅರ್ಪಿಸಿದನು; ತನ್ನ ಜನರನ್ನು 
ಊಟಕ್ಕೆ ಆಹ್ವಾನಿಸಿದನು. ಅವರು ಊಟ ಮಾಡಿದ 
ಮೇಲೆ, ಆ ರಾತ್ರಿ ಬೆಟ್ಟದ ಮೇಲೆ ಇದ್ದರು. ಮರುದಿನ 
ಮುಂಜಾನೆ ಲಾಬಾನನು ತನ್ನ ಮೊಮ್ಮಕ್ಕಳಿಗೂ ಹೆಣ್ಣು 
ಮಕ್ಕಳಿಗೂ ಮುದ್ದಿಟ್ಟು ಆಶೀರ್ವದಿಸಿ ತನ್ನ ಮನೆಗೆ 
ಹಿಂತಿರುಗಿದನು. 


ಏಸಾವನೊಂದಿಗೆ ಮತ್ತೆ ಒಂದಾದದ್ದು 
ಯಾಕೋಬನು ಅಲ್ಲಿಂದ ಹೊರಟು ಪ್ರಯಾಣ 

SL ದೇವದೂತರನ್ನು ನೋಡಿ 
ದನು. ಆದ್ದರಿಂದ ಅವನು, ""ಇದು ದೇವರ ಪಾಳೆಯ'' 
ಎಂದು ಹೇಳಿ 'ಮಹನಯಿಮ್‌'*್‌ ಎಂದು ಹೆಸರಿಟ್ಟನು. 

ಯಾಕೋಬನ ಅಣ್ಣನಾದ ಏಸಾವನು ಸೇಯೀರ್‌ 
ಎಂಬ ಸ್ಥಳದಲ್ಲಿ ವಾಸವಾಗಿದ್ದನು. ಈ ಸ್ಥಳವು ಎದೋಮಿನ 
ಗುಡ್ಡಗಾಡು ಪ್ರದೇಶವಾಗಿತ್ತು. ಯಾಕೋಬನು ತನ್ನ 
ಸಂದೇಶಕರ ಮೂಲಕ “ಏಸಾವನಿಗೆ ಈ ಸಂಗತಿಗಳನ್ನು 
ತಿಳಿಸಿದನು: “ನಿನ್ನ ಸೇವಕನಾದ ಯಾಕೋಬನು ಹೇಳು 
ಪುದೇನೆಂದರೆ,"ನಾನು ಕಳೆದ ವರ್ಷಗಳೆಲ್ಲಾ ಲಾಬಾನ 
ನೊಡನೆ ಜೀವಿಸಿದೆನು. *ನನಗೆ ಅನೇಕ ದನಗಳೂ, ಕತ್ತೆ 
ಗಳೂ, ಆಡುಕುರಿಗಳೂ ಮತ್ತು ಸೇವಕ ಸೇವಕಿಯರೂ 
ಇದ್ದಾರೆ. ಸ್ವಾಮೀ, ನೀವು ನಮ್ಮನ್ನು ಸ್ವೀಕರಿಸಿಕೊಳ್ಳ 
ಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.''' 

6ಸಂದೇಶಕರು ಯಾಕೋಬನ ಬಳಿಗೆ ಹಿಂತಿರುಗಿ 
ಬಂದು, ""ನಾವು ನಿನ್ನ ಅಣ್ಣನಾದ ಏಸಾವನ ಬಳಿಗೆ 
ಹೋದೆವು. ಅವನು ನಿನ್ನನ್ನು ಭೇಟಿಯಾಗಲು ಬರು 
ತ್ತಿದ್ದಾನೆ. ಅವನೊಡನೆ ನಾನೂರು ಮಂದಿ ಗಂಡಸ 
ರಿದ್ದಾರೆ'' ಎಂದು ಹೇಳಿದರು. 

ಯಾಕೋಬನಿಗೆ ಭಯವಾಯಿತು. ಅವನು ತನ್ನೊ 
ಡನೆ ಇದ್ದ ಜನರನ್ನು ಎರಡು ಗುಂಪುಗಳನ್ನಾಗಿ ವಿಂಗಡಿಸಿ 
ದನು. ಅವನು ಎಲ್ಲಾ ಆಡುಕುರಿಗಳನ್ನೂ ದನಕರುಗ 
ಳನ್ನೂ ಒಂಟೆಗಳನ್ನೂ ಎರಡು ಗುಂಪುಗಳನ್ನಾಗಿ ವಿಂಗಡಿ 
ಸಿದನು. *""ಒಂದುವೇಳೆ ಏಸಾವನು ಬಂದು ಒಂದು 





ಮಹನಯಿಮ್‌ ಇದರ ಅರ್ಥ: ""ಎರಹು ಪಾಳೆಯಗಳು.'' 


ಆದಿಕಾಂಹ 31:53-32:17 


ಗುಂಪನ್ನು ನಾಶಗೊಳಿಸಿದರೆ, ಮತ್ತೊಂದು ಗುಂಪು ಓಡಿ 
ಹೋಗಿ ತಪ್ಪಿಸಿಕೊಳ್ಳಬಹುದು'' ಎಂಬುದು ಅವನ 
ಆಲೋಚನೆಯಾಗಿತ್ತು. 

ಯಾಕೋಬನು, ""ನನ್ನ ತಂದೆಯಾದ ಅಬ್ರಹಾಮನ 
ದೇವರೇ, ನನ್ನ ತಂದೆಯಾದ ಇಸಾಕನ ದೇವರೇ, 
ಯೆಹೋವನೇ, ನನ್ನ ದೇಶಕ್ಕೆ ಮತ್ತು ನನ್ನ ಕುಟುಂಬಕ್ಕೆ 
ಹಿಂತಿರುಗಿ ಬರುವಂತೆ ನೀನು ಹೇಳಿದೆ. ನೀನು ನನಗೆ 
ಒಳ್ಳೆಯದನ್ನು ಮಾಡುವುದಾಗಿ ಹೇಳಿದೆ. ನೀನು ನನಗೆ 
ತುಂಬ ಕರುಣೆ ತೋರಿದೆ. ನೀನು ನನಗೆ ಅನೇಕ ಒಳ್ಳೆಯ 
ಕಾರ್ಯಗಳನ್ನು ಮಾಡಿದೆ. ಮೊದಲನೆ ಸಲ ನಾನು 
ಜೋರ್ಡನ್‌ ನದಿಯನ್ನು ದಾಟಿ ಪ್ರಯಾಣ ಮಾಡಿದಾಗ, 
ಕೇವಲ ನನ್ನ ಊರುಗೋಲೇ ಹೊರತು ಬೇರೇನೂ 
ನನಗಿರಲಿಲ್ಲ. ಆದರೆ ಈಗ ಎರಡು ಗುಂಪುಗಳಿಗೆ ಬೇಕಾದ 
ವಸ್ತುಗಳನ್ನು ನಾನು ಪಡೆದಿದ್ದೇನೆ. ''ಇಂತಿರಲು, ದಯ 
ವಿಟ್ಟು ನನ್ನ ಅಣ್ಣನಿಂದ ನನ್ನನ್ನು ಕಾಪಾಡಬೇಕೆಂದು 
ನಿನ್ನನ್ನು ಬೇಡಿಕೊಳ್ಳುತ್ತಿರುವೆ. ಏಸಾವನಿಂದ ನನ್ನನ್ನು 
ಕಾಪಾಡು. ಅವನು ಬಂದು ನಮ್ಮೆಲ್ಲರನ್ನೂ ತಾಯಂದಿ 
ರನ್ನೂ ಮಕ್ಕಳನ್ನೂ ಕೊಲ್ಲುವನೆಂಬ ಭಯ ನನಗಿದೆ. 
"ನಾನು ನಿನಗೆ ಒಳ್ಳೆಯದನ್ನು ಮಾಡುವೆ. ನಾನು ನಿನ್ನ 
ಕುಟುಂಬವನ್ನು ಹೆಚ್ಚಿಸಿ ನಿನ್ನ ಮಕ್ಕಳನ್ನು ಸಮುದ್ರದ 
ಮರಳಿನಷ್ಟು ವೃದ್ಧಿಗೊಳಿಸುವೆನು. ಅವರು ಲೆಕ್ಕಿಸಲಾಗ 
ದಷ್ಟು ಅಸಂಖ್ಯಾತವಾಗಿರುವರು' ಎಂದು ನೀನು ನನಗೆ 
ವಾಗ್ದಾನ ಮಾಡಿದಿಯಲ್ಲವೇ'' ಎಂದು ಪ್ರಾರ್ಥಿಸಿದನು. 

ಯಾಕೋಬನು ಆ ರಾತ್ರಿ ಅಲ್ಲಿಯೇ ಉಳಿದು 
ಕೊಂಡು ಏಸಾವನಿಗೆ ಉಡುಗೊರೆಯಾಗಿ ಕೊಡಲು 
ಕೆಲವು ವಸ್ತುಗಳನ್ನು ಸಿದ್ಧಗೊಳಿಸಿದನು. 
“ಯಾಕೋಬನು ಇನ್ನೂರು ಮೇಕೆಗಳನ್ನು ಇಪ್ಪತ್ತು 
ಹೋತಗಳನ್ನು ಇನ್ನೂರು ಕುರಿಗಳನ್ನು ಮತ್ತು ಇಪ್ಪತ್ತು 
ಟಗರುಗಳನ್ನು ತೆಗೆದುಕೊಂಡನು. 15 ಯಾಕೋಬನು 
ಮೂವತ್ತು ಒಂಟೆಗಳನ್ನು ಮತ್ತು ಅವುಗಳ ಮರಿಗಳನ್ನು, 
ನಲವತ್ತು ಹಸುಗಳನ್ನು ಮತ್ತು ಹತ್ತು ಹೋರಿಗಳನ್ನು, 
ಇಪ್ಪತ್ತು ಹೆಣ್ಣು ಕತ್ತೆಗಳನ್ನು ಮತ್ತು ಹತ್ತು ಗಂಡು ಕತ್ತೆ 
ಗಳನ್ನು ತೆಗೆದುಕೊಂಡನು. ಯಾಕೋಬನು ಪಶುಗಳ 
ಪ್ರತಿಯೊಂದು ಮಂದೆಯನ್ನೂ ತನ್ನ ಸೇವಕರ ವಶಕ್ಕೆ 
ಕೊಟ್ಟನು. ಆಮೇಲೆ ಯಾಕೋಬನು ಸೇವಕರಿಗೆ, ""ಪಶು 
ಗಳ ಪ್ರತಿಯೊಂದು ಗುಂಪನ್ನು ವಿಂಗಡಿಸಿ ನನ್ನ ಮುಂದೆ 
ಹೋಗಿರಿ; ಅಲ್ಲದೆ ಪ್ರತಿಯೊಂದು ಮಂದೆಯ ನಡು 
ವೆಯೂ ಸ್ವಲ್ಪ ಅಂತರವಿರಲಿ'' ಎಂದು ಹೇಳಿದನು. 
17 ಯಾಕೋಬನು ಅವರಿಗೆ ಅವರವರ ಕರ್ತವ್ಯಗಳನ್ನು 
ತಿಳಿಸಿದನು. ಯಾಕೋಬನು ಪಶುಗಳ ಮೊದಲನೆ 
ಗುಂಪಿನ ಸೇವಕನಿಗೆ, “ನನ್ನ ಅಣ್ಣನಾದ ಏಸಾವನು ನಿನ್ನ 
ಬಳಿಗೆ ಬಂದು, "ಇವು ಯಾರ ಪಶುಗಳು? ನೀನು ಎಲ್ಲಿಗೆ 


ಆದಿಕಾಂಡ 32:18-33:3 


ಹೋಗುತ್ತಿರುವೆ? ನೀನು ಯಾರ ಸೇವಕನು?' ಎಂದು 


46 


28ಆಗ ಆ ಪುರುಷನು, "ಇನ್ನು ಮೇಲೆ ನಿನ್ನ ಹೆಸರು 





ಕೇಳುವನು. !₹ಆಗ ನೀನು, "ಪಶುಗಳು ನಿನ್ನ ಸೇವಕನಾದ 
ಯಾಕೋಬನವು. ನನ್ನ ಒಡೆಯನಾದ ಏಸಾವನೇ, 
ಯಾಕೋಬನು ಇವುಗಳನ್ನು ನಿನಗೆ ಉಡುಗೊರೆಯಾಗಿ 
ಕಳುಹಿಸಿದ್ದಾನೆ. ಅಲ್ಲದೆ ಅವನು ಸಹ ನಮ್ಮ ಹಿಂದೆ ಬರು 
ತ್ತಿದ್ದಾನೆ' ಎಂದು ತಿಳಿಸಬೇಕು'' ಎಂದು ಹೇಳಿದನು. 

ಇದೇ ರೀತಿ ಮಾಡುವಂತೆ ಯಾಕೋಬನು ಎರಡ 
ನೆಯ ಸೇವಕನಿಗೆ, ಮೂರನೆಯ ಸೇವಕನಿಗೆ ಮತ್ತು ಉಳಿ 
ದೆಲ್ಲಾ ಸೇವಕರಿಗೆ ಆಜ್ಞಾಪಿಸಿದನು. ಅವನು ಅವರಿಗೆ, 
""ನೀವು ಏಸಾವನನ್ನು ಭೇಟಿಯಾದಾಗ ಇದೇ ರೀತಿ 
ಮಾಡಬೇಕು. ನೀವು ಅವನಿಗೆ, "ಇದು ನಿನಗೆ ಕಳುಹಿ 
ಸಿರುವ ಉಡುಗೊರೆ. ಅಲ್ಲದೆ ನಿನ್ನ ಸೇವಕನಾದ 
ಯಾಕೋಬನು ನಮ್ಮ ಹಿಂದೆ ಬರುತ್ತಿದ್ದಾನೆ' ಎಂದು 
ಹೇಳಬೇಕು'' ಎಂದು ತಿಳಿಸಿದನು. 

"ನಾನು ಈ ಜನರನ್ನು ಉಡುಗೊರೆಗಳೊಡನೆ ಮುಂದೆ 
ಕಳುಹಿಸಿದರೆ, ಒಂದುವೇಳೆ ಏಸಾವನು ನನ್ನನ್ನು ಕ್ಷಮಿಸಿ 
ನನ್ನನ್ನು ಸ್ವೀಕರಿಸಿಕೊಳ್ಳಬಹುದು'' ಎಂಬುದು ಯಾಕೋ 
ಬನ ಆಲೋಜನೆಯಾಗಿತ್ತು ?!ಯಾಕೋಬನು ಏಸಾವ 
ನಿಗೆ ಉಡುಗೊರೆಗಳನ್ನು ಕಳುಹಿಸಿ ಆ ರಾತ್ರಿ ಪಾಳೆಯದಲ್ಲಿ 
ಉಳಿದುಕೊಂಡನು. 

ಆ ರಾತ್ರಿ, ಯಾಕೋಬನು ಎದ್ದು ತನ್ನ ಇಬ್ಬರು 
ಹೆಂಡತಿಯರನ್ನೂ ತನ್ನ ಇಬ್ಬರು ದಾಸಿಯರನ್ನು ತನ್ನ 
ಹನ್ನೊಂದು ಮಂದಿ ಗಂಡು ಮಕ್ಕಳನ್ನೂ ಕರೆದುಕೊಂಡು 
ಹೊರಟು ಯಬ್ಬೋಕ್‌ ಹೊಳೆಯನ್ನು ದಾಟತಕ್ಕ ಸ್ಥಳಕ್ಕೆ 
ಬಂದನು. ಯಾಕೋಬನು ತನ್ನ ಕುಟುಂಬದವರನ್ನೂ 
ತನ್ನಲ್ಲಿದ್ದ ಪ್ರತಿಯೊಂದನ್ನು ಆಚೆದಡಕ್ಕೆ ಕಳುಹಿಸಿದನು. 


ದೇವರೊಡನೆ ಹೋರಾಟ 

“ಎಲ್ಲರನ್ನೂ ಹೊಳೆ ದಾಟಿಸಿದ ಮೇಲೆ ಕೊನೆಯವ 
ನಾಗಿ ತಾನೊಬ್ಬನೇ ಹೊಳೆದಾಟಲು ನಿಂತಿದ್ದಾಗ ಒಬ್ಬ 
ಪುರುಷನು ಬಂದು ಸೂರ್ಯೋದಯದವರೆಗೂ 
ಹೋರಾಡಿದನು. ಯಾಕೋಬನನ್ನು ಸೋಲಿಸಲು 
ತನಗೆ ಸಾಧ್ಯವಾಗದಿರುವುದನ್ನು ಗಮನಿಸಿದ ಆ ಪುರುಷನು 
ಯಾಕೋಬನ ತೊಡೆಯನ್ನು ಮುಟ್ಟಿದನು, ಆಗ 
ಯಾಕೋಬನ ಕೀಲು ತಪ್ಪಿತು. 

26ಆ ಪುರುಷನು ಯಾಕೋಬನಿಗೆ, "ನನ್ನನ್ನು ಬಿಡು, 
ಸೂರ್ಯೋದಯವಾಗುತ್ತಿದೆ'' ಎಂದು ಹೇಳಿದನು. 
ಆದರೆ ಯಾಕೋಬನು, ""ನೀನು ನನ್ನನ್ನು ಆಶೀರ್ವದಿಸದ 
ಹೊರತು ನಾನು ನಿನ್ನನು ಬಿಡುವುದಿಲ್ಲ'' ಎಂದು 
ಹೇಳಿದನು. 37ಆ ಪುರುಷನು ಅವನಿಗೆ, ""ನಿನ್ನ ಹೆಸ 
ರೇನು?'' ಎಂದು ಕೇಳಿದನು. ಅದಕ್ಕೆ ಯಾಕೋಬನು, 
“ನನ್ನ ಹೆಸರು ಯಾಕೋಬ'' ಅಂದನು. 


"ಯಾಕೋಬ' ಎಂದಿರುವುದಿಲ್ಲ. ಇಂದಿನಿಂದ ನಿನ್ನ 
ಹೆಸರು "ಇಸ್ರೇಲ್‌'* ಎಂದಾಗುವುದು. ನಾನೇ ನಿನಗೆ 
ಈ ಹೆಸರನ್ನು ಕೊಟ್ಟಿದ್ದೇನೆ; ಯಾಕಂದರೆ ನೀನು ದೇವ 
ರೊಡನೆಯೂ ಮನುಷ್ಯರೊಡನೆಯೂ ಹೋರಾಡಿದೆ; 
ಆದರೂ ನೀನು ಸೋಲಲಿಲ್ಲ'' ಎಂದು ಹೇಳಿದನು. 

29 ಯಾಕೋಬನು ಆತನಿಗೆ, “ದಯವಿಟ್ಟು ನಿನ್ನ ಹೆಸ 
ರನ್ನು ತಿಳಿಸು'' ಎಂದು ಕೇಳಿದನು. ಅದಕ್ಕೆ ಆ ಪುರುಷನು, 
""ನನ್ನ ಹೆಸರನ್ನು ವಿಚಾರಿಸುವುದೇಕೆ?'' ಎಂದು ಹೇಳಿ 
ಯಾಕೋಬನನ್ನು ಆಶೀರ್ವದಿಸಿದನು. 

ಆದ್ದರಿಂದ ಯಾಕೋಬನು, ""ಈ ಸ್ಥಳದಲ್ಲಿ ನಾನು 
ದೇವರನ್ನು ಮುಖಾಮುಖಿಯಾಗಿ ನೋಡಿದರೂ ನನ್ನ 
ಜೀವ ಉಳಿಯಿತು'' ಎಂದು ಹೇಳಿ ಆ ಸ್ಥಳಕ್ಕೆ 
ಪೆನೀಯೇಲ್‌* ಎಂದು ಹೆಸರಿಟ್ಟನು. *`ಆಮೇಲೆ 
ಅವನು ಪೆನೀಯೇಲ್‌ನಿಂದ ಹೊರಟು ಹೋಗುತ್ತಿರು 
ವಾಗ ಸೂರ್ಯೋದಯವಾಯಿತು. ಯಾಕೋಬನು ತನ್ನ 
ಕೀಲುನೋವಿನಿಂದ ಕುಂಟುತ್ತಾ ಹೋದನು. ಈ 
ಮಾಂಸಖಂಡದಲ್ಲಿ ಯಾಕೋಬನಿಗೆ ನೋವು ಉಂಟಾಗಿ 
ದ್ದರಿಂದ ಇಂದಿಗೂ ಇಸ್ರೇಲರು ತೊಡೆಯ ಕೀಲಿನ 
ಮೇಲಿರುವ ಸೊಂಟದ ಮಾಂಸವನ್ನು ತಿನ್ನುವುದಿಲ್ಲ. 


ಯಾಕೋಬನು ತೋರಿದ ಧೈರ್ಯ 
ee ಯಾಕೋಬನು ಕಣ್ಣೆತ್ತಿ ನೋಡಿದಾಗ 

ಏಸಾವನು ನಾನೂರು ಜನರೊಂದಿಗೆ ಬರುವು 
ದನ್ನು ಕಂಡನು. ಯಾಕೋಬನು ತನ್ನ ಕುಟುಂಬವನ್ನು 
ನಾಲ್ಕು ಗುಂಪುಗಳಾಗಿ ವಿಂಗಡಿಸಿದನು. ಲೇಯಾ ಮತ್ತು 
ಅವಳ ಮಕ್ಕಳು ಒಂದು ಗುಂಪಿನಲ್ಲಿದ್ದರು. ರಾಹೇಲಳು 
ಮತ್ತು ಯೋಸೇಫನು ಇನ್ನೊಂದು ಗುಂಪಿನಲ್ಲಿದ್ದರು. 
ಇಬ್ಬರು ದಾಸಿಯರು ಮತ್ತು ಅವರ ಮಕ್ಕಳು ಎರಡು 
ಗುಂಪುಗಳಲ್ಲಿದ್ದರು. `'ಯಾಕೋಬನ ದಾಸಿಯರನ್ನು 
ಮತ್ತು ಅವರ ಮಕ್ಕಳನ್ನು ಮುಂಭಾಗದಲ್ಲಿಯೂ ಲೇಯ 
ಳನ್ನು ಮತ್ತು ಅವಳ ಮಕ್ಕಳನ್ನು ಅವರ ಹಿಂಭಾಗ 
ದಲ್ಲಿಯೂ, ರಾಹೇಲಳನ್ನು ಮತ್ತು ಯೋಸೇಫನನ್ನು, 
ಕೊನೆಯ ಸ್ಥಳದಲ್ಲೂ ಇರಿಸಿದನು. 

ಯಾಕೋಬನು ತಾನೇ ಮುಂದಾಗಿ ಏಸಾವನ ಬಳಿಗೆ 

ನಡೆದುಹೋಗುತ್ತಾ ಏಳು ಸಲ ನೆಲದ ತನಕ ಬಗ್ಗಿ 
ನಮಸ್ಕರಿಸಿದನು. 





ಇಸ್ರೇಲ್‌ ಇದರ ಅರ್ಥ, '"ಅವನು ದೇವರಿಗೋಸ್ಕರ 
ಹೋರಾಡುತ್ತಾನೆ'' ಅಥವಾ ""ಅವನು ದೇವರೊಂದಿಗೆ 
ಹೋರಾಡುತ್ತಾನೆ.'' 


ಪೆನೀಯೇಲ್‌ ಅಥವಾ ಪೆನೂಯೇಲ್‌ ಈ ಹೆಸರಿನ ಎರಡು 
ಉಚ್ಛಾರಣೆಗಳೂ ಒಂದೇ ಅರ್ಥವನ್ನು ಕೊಡುತ್ತದೆ: “ದೇವರ ಮುಖ.” 


47 


ಏಸಾವನು ಯಾಕೋಬನನ್ನು ಕಂಡಾಗ, ಓಡಿಬಂದು 
ತನ್ನ ಕೈಗಳಿಂದ ತಬ್ಬಿಕೊಂಡು ಅವನ ಕೊರಳಿನ ಮೇಲೆ 
ಮುದ್ದಿಟ್ಟನು; ಅವರಿಬ್ಬರೂ ಕಣ್ಣೀರು ಸುರಿಸಿದರು. 
5ಏಸಾವನು ಸ್ತ್ರೀಯರನ್ನು ಮತ್ತು ಮಕ್ಕಳನ್ನು ಕಣ್ಣೆತ್ತಿ 
ನೋಡಿ, “ನಿನ್ನೊಡನೆ ಇರುವ ಈ ಜನರು ಯಾರು?'' 
ಎಂದು ಕೇಳಿದನು. 

ಯಾಕೋಬನು, ""ದೇವರು ನನಗೆ ಕೊಟ್ಟ ಮಕ್ಕಳೇ 
ಇವರು. ದೇವರು ನನಗೆ ಒಳ್ಳೆಯವನಾಗಿದ್ದನು'' ಎಂದು 
ಹೇಳಿದನು. 

6ಆಮೇಲೆ ಇಬ್ಬರು ದಾಸಿಯರು ಮತ್ತು ಅವರೊಂದಿಗೆ 
ಇದ್ದ ಮಕ್ಕಳು ಏಸಾವನ ಬಳಿಗೆ ಹೋಗಿ ಅವನಿಗೆ ತಲೆಬಾಗಿ 
ನಮಸ್ಕರಿಸಿದನು. ಆಮೇಲೆ ಲೇಯಾ ಮತ್ತು ಅವ 
ಳೊಂದಿಗೆ ಇದ್ದ ಮಕ್ಕಳು ಏಸಾವನ ಬಳಿಗೆ ಹೋಗಿ ತಲೆ 
ಬಾಗಿ ನಮಸ್ಕರಿಸಿದರು. ತರುವಾಯ, ರಾಹೇಲಳು ಮತ್ತು 
ಯೋಸೇಫನು ಏಸಾವನ ಬಳಿಗೆ ಹೋಗಿ ತಲೆಬಾಗಿ 
ನಮಸ್ಕರಿಸಿದರು. 

ಏಸಾವನು, ""ನಾನು ಬರುತ್ತಿರುವಾಗ ಕಂಡ ಆ ಜನ 
ರೆಲ್ಲಾ ಯಾರು? ಆ ಪಶುಗಳೆಲ್ಲಾ ಯಾಶಕ್ಕೆ?'' ಎಂದು 
ಕೇಳಿದನು. 

ಯಾಕೋಬನು, ""ನೀನು ನನ್ನನ್ನು ಸ್ವೀಕರಿಸಿಕೊಳ್ಳಲಿ 
ಎಂದು ಅವುಗಳನ್ನು ಉಡುಗೊರೆಗಳನ್ನಾಗಿ ಕಳುಹಿಸಿ 
ಕೊಟ್ಟೆನು'' ಎಂದು ಹೇಳಿದನು. 

ಆದರೆ ಏಸಾವನು, ""ತಮ್ಮನೇ, ನೀನು ನನಗೆ ಉಡು 
ಗೊರೆಗಳನ್ನು ಕೊಡಬೇಕಾಗಿಲ್ಲ, ನನಗೆ ಬೇಕಾದಷ್ಟಿದೆ'' 
ಎಂದು ಹೇಳಿದನು. 

ಯಾಕೋಬನು, ""ಇಲ್ಲ! ನಾನು ನಿನ್ನನ್ನು ಬೇಡಿ 
ಕೊಳ್ಳುತ್ತೇನೆ; ನೀನು ನನ್ನನ್ನು ನಿಜವಾಗಿಯೂ ಸ್ವೀಕರಿಸಿ 
ಕೊಳ್ಳುವುದಾದರೆ, ನಾನು ಕೊಡುವ ಉಡುಗೊರೆಗಳನ್ನು 
ದಯವಿಟ್ಟು ಸ್ವೀಕರಿಸಬೇಕು. ನಿನ್ನ ಮುಖವನ್ನು ಮತ್ತೆ 
ನೋಡಿ ನನಗೆ ತುಂಬ ಸಂತೋಷವಾಗಿದೆ. ದೇವರ ಮುಖ 
ವನ್ನೇ ನೋಡಿದಂತಾಯಿತು. ನೀನು ನನ್ನನ್ನು ಸ್ವೀಕರಿಸಿ 





ಆದಿಕಾಂಡ 33:4-34:3 


3 ಆದರೆ ಯಾಕೋಬನು ಅವನಿಗೆ, ""ನನ್ನ ಮಕ್ಕಳು 
ಬಲಹೀನರೆಂದು ನಿನಗೆ ಗೊತ್ತಿದೆ. ನಾನು ನನ್ನ ದನಕುರಿ 
ಗಳನ್ನೂ ಅವಗಳ ಮರಿಗಳನ್ನೂ ಎಚ್ಚರಿಕೆಯಿಂದ ನೋಡಿ 
ಕೊಳ್ಳಬೇಕು. ಒಂದೇ ದಿನದಲ್ಲಿ ಬಹುದೂರದವರೆಗೆ ಎಡ 
ಬಿಡದೆ ನಡೆಸಿಕೊಂಡು ಹೋದರೆ, ಎಲ್ಲಾ ಪಶುಗಳು ಸತ್ತು 
ಹೋಗುತ್ತವೆ. “ಆದ್ದರಿಂದ ನೀನು ಮುಂದಾಗಿ ಹೋಗು. 
ನಾನು ನಿನ್ನನ್ನು ನಿಧಾನವಾಗಿ ಹಿಂಬಾಲಿಸುವೆನು. ದನ 
ಕುರಿಗಳು ಮತ್ತು ಇತರ ಪಶುಗಳು ಸುರಕ್ಷಿತವಾಗಿರು 
ವಂತೆಯೂ ನನ್ನ ಮಕ್ಕಳು ತುಂಬ ಆಯಾಸಗೊಳ್ಳ 
ದಂತೆಯೂ ನಾನು ಸಾಕಷ್ಟು ನಿಧಾನವಾಗಿ ಬಂದು 
ನಿನ್ನನ್ನು ಸೇಯೀರಿನಲ್ಲಿ ಭೇಟಿಯಾಗುವೆನು'' ಎಂದು 
ಹೇಳಿದನು. 

ಅದಕ್ಕೆ ಏಸಾವನು, ""ಹಾಗಾದರೆ ನನ್ನ ಜನರಲ್ಲಿ ಕೆಲ 
ವರನ್ನು ನಿನ್ನ ಸಹಾಯಕ್ಕಾಗಿ ಬಿಟ್ಟುಹೋಗುವೆನು'' 
ಎಂದು ಹೇಳಿದನು. 

ಆದರೆ ಯಾಕೋಬನು, ""ಅದು ನಿನ್ನ ದಯೆ. ಆದರೆ 
ಅಂಥ ಅಗತ್ಯವೇನೂ ಇಲ್ಲ'' ಎಂದು ಹೇಳಿದನು. 16ಆದ್ದ 
ರಿಂದ ಆ ದಿನ ಏಸಾವನು ಸೇಯೀರಿಗೆ ಮರಳಿ ಪ್ರಯಾಣ 
ಮಾಡಿದನು. !'ಆದರೆ ಯಾಕೋಬನು ಸುಕ್ಕೋತಿಗೆ* 
ಹೋದನು. ಆ ಸ್ಥಳದಲ್ಲಿ ಅವನು ತನಗಾಗಿ ಒಂದು ಮನೆ 
ಯನ್ನೂ ತನ್ನ ದನಕುರಿಗಳಿಗಾಗಿ ಚಿಕ್ಕ ಕೊಟ್ಟಿಗೆಗಳನ್ನೂ 
ಕಟ್ಟಿಸಿದನು. ಆದ್ದರಿಂದ ಆ ಸ್ಥಳಕ್ಕೆ ""ಸುಕ್ಕೋತ್‌'' ಎಂದು 
ಹೆಸರಾಯಿತು. 

ಆಮೇಲೆ ಯಾಕೋಬನು ಕಾನಾನ್‌ ದೇಶದ 
ಶೆಕೆಮ್‌ ಪಟ್ಟಣಕ್ಕೆ ಬಂದು ತನ್ನ ಪಾಳೆಯವನ್ನು ಪಟ್ಟಣದ 
ಸಮೀಪದಲ್ಲಿದ್ದ ಒಂದು ಹೊಲದಲ್ಲಿ ಹಾಕಿಸಿದನು. 
ಯಾಕೋಬನು ನೂರು ಬೆಳ್ಳಿನಾಣ್ಯಗಳನ್ನು ಕೊಟ್ಟು 
ಶೆಕೆಮನ ತಂದೆಯಾದ ಹಮೋರನ ಕುಟುಂಬದಿಂದ ಆ 
ಹೊಲವನ್ನು ಕೊಂಡುಕೊಂಡನು. ದೇವರನ್ನು ಆರಾಧಿ 
ಸುವುದಕ್ಕಾಗಿ ಒಂದು ಯಜ್ಞವೇದಿಕೆಯನ್ನು ಕಟ್ಟಿಸಿ ಆ 
ಸ್ಥಳಕ್ಕೆ "ಇಸ್ರೇಲರ ದೇವರಾದ ಏಲೆಲೋಹೇ' ಎಂದು 





ಕೊಂಡದ್ದರಿಂದ ನನಗೆ ತುಂಬ ಸಂತೋಷವಾಗಿದೆ. 
''ಆದ್ದರಿಂದ ನಾನು ಕೊಡುವ ಈ ಉಡುಗೊರೆಗಳನ್ನು 
ಸ್ವೀಕರಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತಿರುವೆ. ದೇವರು 
ನನಗೆ ತುಂಬ ಒಳ್ಳೆಯವನಾಗಿದ್ದನು. ನನಗೆ ಬೇಕಾದದ್ದ 
ಕ್ಕಿಂತಲೂ ಹೆಚ್ಚಾಗಿ ನನ್ನಲ್ಲಿದೆ'' ಎಂದು ಹೇಳಿದನು. ಹೀಗೆ 
ಯಾಕೋಬನು ಉಡುಗೊರೆಗಳನ್ನು ತೆಗೆದುಕೊಳ್ಳುವಂತೆ 
ಏಸಾವನನ್ನು ಬೇಡಿಕೊಂಡನು. ಆದ್ದರಿಂದ ಏಸಾವನು 
ಉಡುಗೊರೆಗಳನ್ನು ಸ್ವೀಕರಿಸಿದನು. 

'೭ಆಮೇಲೆ ಏಸಾವನು, ""ಈಗ ನೀನು ನಿನ್ನ ಪ್ರಯಾಣ 
ವನ್ನು ಮುಂದುವರಿಸಬಹುದು. ನಾನು ನಿನ್ನ ಜೊತೆಯಲ್ಲಿ 
ಬರುತ್ತೇನೆ'' ಎಂದು ಹೇಳಿದನು. 


ಹೆಸರಿಟ್ಟನು. 


ದೀನಳ ಮಾನಭಂಗ 
ದೀನಳು ಲೇಯಾ ಮತ್ತು ಯಾಕೋಬನ 
34 ಮಗಳು. ದೀನಳು ಒಂದು ದಿನ ಆ ದೇಶದ 
ಸ್ತ್ರೀಯರನ್ನು ನೋಡಲು ಹೊರಗೆ ಹೋದಳು. 20 
ದೇಶದ ರಾಜನಾಗಿದ್ದ ಹಮೋರನ ಮಗನಾದ ಶೆಕೆಮನು 
ದೀನಳನ್ನು ಕಂಡು ಎಳೆದುಕೊಂಡು ಹೋಗಿ ಬಲಾತ್ಕಾರ 
ಮಾಡಿದನು. 3ಶೆಕೆಮನಿಗೆ ದೀನಳ ಮೇಲೆ 





ಸುಕ್ಕೋತ್‌ ಯೋರ್ದನ್‌ ನದಿಗೆ ಪೂರ್ವದಲ್ಲಿರುವ ಒಂದು ಊರು. 
ಈ ಪದದ ಅರ್ಥ: ""ತಾತ್ಕಾಲಿಕ ಆಶ್ರಯಗಳು.'' 


ಆದಿಕಾಂಡ 34:4-25 


ಪ್ರೀತಿಯುಂಟಾಗಿ ಆಕೆಯನ್ನು ಮದುವೆ ಮಾಡಿಕೊಳ್ಳಲು 
ಇಷ್ಟಪಟ್ಟನು. ಶೆಕೆಮನು ತನ್ನ ತಂದೆಗೆ, "ದಯವಿಟ್ಟು 
ಈ ಹುಡುಗಿಯನ್ನು ನನಗೆ ಮದುವೆ ಮಾಡಿಸು'' ಎಂದು 
ಕೇಳಿಕೊಂಡನು. 

ಯಾಕೋಬನು ತನ್ನ ಮಗಳಿಗೆ ಶೆಕೆಮನಿಂದ ಮಾನ 
ಭಂಗವಾದ ಸುದ್ದಿಯನ್ನು ಕೇಳಿದನು. ಆದರೆ ಅವನ 
ಗಂಡುಮಕ್ಕಳೆಲ್ಲ ಕುರಿಗಳೊಂದಿಗೆ ಹೊಲದಲ್ಲಿದ್ದುದ 
ರಿಂದ ಅವರು ಮನೆಗೆ ಬರುವತನಕ ಏನೂ ಮಾಡಲಿಲ್ಲ. 
6ಆ ಸಮಯದಲ್ಲಿ ಶೆಕೆಮನ ತಂದೆಯಾದ ಹಮೋರನು 
ಯಾಕೋಬನೊಂದಿಗೆ ಮಾತಾಡಲು ಬಂದನು. 

ಯಾಕೋಬನ ಗಂಡು ಮಕ್ಕಳು ಹೊಲದಲ್ಲಿದ್ದರು; 
ನಡೆದ ಸಂಗತಿಯನ್ನು ಕೇಳಿ ಅವರಿಗೆ ತುಂಬ ಕೋಪ 
ವಾಯಿತು. ಶೆಕೆಮನು ಯಾಕೋಬನ ಮಗಳನ್ನು ಮಾನ 
ಭಂಗ ಮಾಡಿ ಇಸ್ರೇಲರಿಗೆ ಅವಮಾನ ಮಾಡಿದ್ದರಿಂದ 
ಅವರು ಆವೇಶಗೊಂಡರು. ಶೆಕೆಮನು ತುಂಬ ಕೆಟ್ಟದ್ದನ್ನು 
ವರಾಡಿದ್ದರಿಂದ ಅಣ್ಣಂದಿರು ಹೊಲದಿಂದ 
ಹಿಂತಿರುಗಿದರು. 

ಆದರೆ ಹಮೋರನು ದೀನಳ ಅಣ್ಣಂದಿರೊಡನೆ 
ಮಾತಾಡಿದನು. ಅವನು ಅವರಿಗೆ, ""ನನ್ನ ಮಗನಾದ 
ಶೆಕೆಮನು ದೀನಳನ್ನು ತುಂಬ ಇಷ್ಟಪಡುತ್ತಾನೆ. ಅವನು 
ಆಕೆಯನ್ನು ಮದುವೆ ಮಾಡಿಕೊಳ್ಳಲು ದಯವಿಟ್ಟು ಅವ 
ಕಾಶಕೊಡಿ.5ಈ ಮದುವೆಯು ನಮಗಾಗಿರುವ ಒಂದು 
ವಿಶೇಷ ಒಪ್ಪಂದವನ್ನು ತೋರಿಸುತ್ತದೆ. ಅದೇನಂದರೆ, 
ನಮ್ಮ ಗಂಡಸರು ನಿಮ್ಮ ಸ್ತ್ರೀಯರನ್ನು ಮದುವೆಯಾಗ 
ಬಹುದು ಮತ್ತು ನಿಮ್ಮ ಗಂಡಸರು ನಮ್ಮ ಸ್ತ್ರೀಯರನ್ನು 
ಮದುವೆಯಾಗಬಹುದು. ನೀವು ನಮ್ಮೊಂದಿಗೆ ಒಂದೇ 
ದೇಶದಲ್ಲಿ ವಾಸವಾಗಿರಬಹುದು. ನಿಮಗೆ ಇಲ್ಲಿ ಜಮೀನು 
ಮಾಡಿಕೊಳ್ಳಲು ಮತ್ತು ವ್ಯಾಪಾರ ಮಾಡಲು ಸ್ವತಂತ್ರ, 
ವಿದೆ'' ಎಂದು ಹೇಳಿದನು. 

1! ಶ್ರಕೆಮನು ಸಹ ಯಾಕೋಬನೊಡನೆ ಮತ್ತು ದೀನಳ 
ಅಣ್ಣಂದಿರೊಡನೆ ಮಾತಾಡಿದನು. ಶೆಕೆಮನು ಅವರಿಗೆ, 
“ದಯವಿಟ್ಟು ನನ್ನನ್ನು ಸ್ವೀಕಾರ ಮಾಡಿ. ನೀವು ಏನೇ 
ಹೇಳಿದರೂ ನಾನು ಮಾಡುತ್ತೇನೆ. ನಾನು ದೀನಳನ್ನು 
ಮದುವೆಯಾಗಲು ನೀವು ನನಗೆ ಅವಕಾಶಕೊಟ್ಟರೆ 
ಸಾಕು. ನಾನು ನಿಮಗೆ ಯಾವ ಉಡುಗೊರೆಯನ್ನು ಬೇಕಾ 
ದರೂ ಕೊಡುವೆನು. ನೀವು ಏನು ಕೇಳಿದರೂ ಕೊಡು 
ವೆನು. ಆದರೆ ನನಗೆ ದೀನಳನ್ನು ಮದುವೆ ಮಾಡಿಸಿಕೊಡಿ'' 
ಎಂದು ಕೇಳಿಕೊಂಡನು. 

13 ಯಾಕೋಬನ ಗಂಡುಮಕ್ಕಳು ಶೆಕೆಮನಿಗೂ ಅವನ 
ತಂದೆಗೂ ಸುಳ್ಳು ಹೇಳಲು ನಿರ್ಧರಿಸಿದರು. ತಮ್ಮ ತಂಗಿ 
ಯಾದ ದೀನಳಿಗೆ ಶೆಕೆಮನು ಅಂಥ ಕೆಟ್ಟಕಾರ್ಯವನ್ನು 
ಮಾಡಿದ್ದರಿಂದ ಅವರು ಇನ್ನೂ ಆವೇಶದಿಂದ ಇದ್ದರು. 


48 


ಆದ್ದರಿಂದ ಆಕೆಯ ಅಣ್ಣಂದಿರು ಅವನಿಗೆ, "'ನೀನು 
ನಮ್ಮ ತಂಗಿಯನ್ನು ಮದುವೆಯಾಗಲು ನಾವು ಅವಕಾಶ 
ಕೊಡುವಂತಿಲ್ಲ; ಯಾಕಂದರೆ ನಿನಗಿನ್ನೂ ಸುನ್ನತಿ 
ಯಾಗಿಲ್ಲ. ನಮ್ಮ ತಂಗಿಯು ನಿನ್ನನ್ನು ಮದುವೆಯಾಗು 
ವುದು ತಪ್ಪಾಗುತ್ತದೆ. ಆದರೆ ನೀನು ಮತ್ತು ನಿಮ್ಮ 
ಪಟ್ಟಣದಲ್ಲಿರುವ ಪ್ರತಿಯೊಬ್ಬ ಗಂಡಸು ನಮ್ಮಂತೆ ಸುನ್ನತಿ 
ಮಾಡಿಸಿಕೊಂಡರೆ ನೀನು ಆಕೆಯನ್ನು ಮದುವೆಯಾಗ 
ಬಹುದು. ಆಮೇಲೆ ನಿಮ್ಮ ಗಂಡಸರು ನಮ್ಮ ಸ್ತ್ರೀಯ 
ರನ್ನು ಮದುವೆಯಾಗಬಹುದು ಮತ್ತು ನಮ್ಮ ಗಂಡಸರು 
ನಿಮ್ಮ ಸ್ತ್ರೀಯರನ್ನು ಮದುವೆಯಾಗಬಹುದು. ಆಗ ನಾವು 
ಒಂದೇ ಜನಾಂಗವಾಗುವೆವು. ''ಆದರೆ ನೀವು ಸುನ್ನತಿ 
ಮಾಡಿಸಿಕೊಳ್ಳದಿದ್ದರೆ ನಾವು ದೀನಳನ್ನು ಕರೆದುಕೊಂಡು 
ಹೋಗುತ್ತೇವೆ'' ಎಂದು ಹೇಳಿದರು. 

!ಔಅವರು ಹೇಳಿದ್ದು ಹಮೋರನಿಗೂ ಶೆಕೆಮನಿಗೂ 
ಒಳ್ಳೆಯದೆಂದು ತೋಚಿತು. '*ದೀನಳ ಅಣ್ಣಂದಿರು ಹೇಳಿ 
ದ್ದನ್ನು ಮಾಡಲು ಶೆಕೆಮನು ಸಂತೋಷದಿಂದ ಒಪ್ಪಿ 
ಕೊಂಡನು. 


ಸೇಡು 

ಶೆಕೆಮನಿಗೆ ಅವರ ಕುಟುಂಬದಲ್ಲಿ ತುಂಬ ಗೌರವ 
ವಿತ್ತು ಹಮೋರನು ಮತ್ತು ಶೆಕೆಮನು ತಮ್ಮ ನಗರದ 
ಸಭಾಸ್ಥಳಕ್ಕೆ ಹೋದರು. ಅವರು ಪಟ್ಟಣದ ಗಂಡಸ 
ರೊಂದಿಗೆ ಮಾತಾಡಿ, 2'""ಈ ಇಸ್ರೇಲರಿಗೆ ನಮ್ಮ ಸ್ನೇಹಿತ 
ರಾಗಿರಲು ಇಷ್ಟ ಇವರು ನಮ್ಮ ದೇಶದಲ್ಲಿ ವಾಸವಾಗಿದ್ದು 
ಕೊಂಡು ನಮ್ಮೊಂದಿಗೆ ಸಮಾಧಾನದಿಂದಿರುವುದು 
ನಮಗೂ ಇಷ್ಟ ನಮ್ಮೆಲ್ಲರಿಗೂ ಬೇಕಾಗುವಷ್ಟು ಭೂಮಿ 
ನಮ್ಮಲ್ಲಿದೆ. ನಾವು ಅವರ ಸ್ತ್ರೀಯರನ್ನು ಮದುವೆಯಾಗು 
ಪ್ರದಕ್ಕೂ ನಮ್ಮ ಸ್ತ್ರೀಯರನ್ನು ಅವರಿಗೆ ಮದುವೆ ಮಾಡಿ 
ಕೊಡುವುದಕ್ಕೂ ಸಂತೋಷ ಪಡುತ್ತೇವೆ. 2 ಆದರೆ ನಾವು 
ಮಾಡಬೇಕಾದ ಒಂದೇ ಒಂದು ಕಾರ್ಯವೇನಂದರೆ, 
ಇಸ್ರೇಲರಂತೆ ನಮ್ಮ ಎಲ್ಲಾ ಗಂಡಸರು ಸುನ್ನತಿ ಮಾಡಿಸಿ 
ಕೊಳ್ಳಬೇಕು. ನಾವು ಹೀಗೆ ಮಾಡಿದರೆ, ಅವರ ಎಲ್ಲಾ 
ದನಕುರಿಗಳಿಂದಲೂ ಪಶುಗಳಿಂದಲೂ ಐಶ್ವರ್ಯವಂತ 
ರಾಗುತ್ತೇವೆ. ನಾವು ಈ ಒಪ್ಪಂದವನ್ನು ಅವರೊಂದಿಗೆ 
ಮಾಡಿಕೊಂಡರೆ ಅವರು ನಮ್ಮೊಂದಿಗೆ ಇಲ್ಲಿ ವಾಸಿ 
ಸುವರು'' ಎಂದು ಹೇಳಿದರು. 3'ಸಭಾಸ್ಕಳದಲ್ಲಿದ್ದ ಗಂಡ 
ಸರೆಲ್ಲರೂ ಹಮೋರ ಮತ್ತು ಶೆಕೆಮರ ಮಾತಿಗೆ ಒಪ್ಪಿ 
ಕೊಂಡರು. ಬಳಿಕ ಎಲ್ಲಾ ಗಂಡಸರು ಸುನ್ನತಿ ಮಾಡಿಸಿ 
ಕೊಂಡರು. 

ಮೂರು ದಿನಗಳಾಯಿತು. ಸುನ್ನತಿ ಮಾಡಿಸಿ 
ಕೊಂಡಿದ್ದ ಗಂಡಸರು ಇನ್ನೂ ಗಾಯದ ನೋವಿ 
ನಲ್ಲಿದ್ದರು. ಈ ಸಮಯದಲ್ಲಿ ಗಂಡಸರು ಬಲಹೀನ 


49 


ರಾಗಿರುತ್ತಾರೆ ಎಂಬುದು ಯಾಕೋಬನ ಇಬ್ಬರು ಗಂಡು 
ಮಕ್ಕಳಾದ ಸಿಮೆಯೋನ್‌ ಮತ್ತು ಲೇವಿಗೆ ತಿಳಿದಿತ್ತು ಆದ್ದ 
ರಿಂದ ಅವರು ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದ ಎಲ್ಲಾ ಗಂಡ 
ಸರನ್ನು ಕೊಂದುಹಾಕಿದರು. 26ದೀನಳ ಅಣ್ಣಂದಿರಾದ 
ಸಿಮೆಯೋನನು ಮತ್ತು ಲೇವಿಯು ಹಮೋರನನ್ನೂ 
ಅವನ ಮಗನಾದ ಶೆಕೆಮನನ್ನೂ ಕೊಂದುಹಾಕಿ ದೀನ 
ಳನ್ನು ಶೆಕೆಮನ ಮನೆಯಿಂದ ಕರೆದುಕೊಂಡು ಬಂದರು. 
27ಯಾಕೋಬನ ಗಂಡುಮಕ್ಕಳು ಪಟ್ಟಣದೊಳಗೆ 
ಹೋಗಿ ಅಲ್ಲಿದ್ದ ಪ್ರತಿಯೊಂದನ್ನು ತೆಗೆದುಕೊಂಡರು. 
ತಮ್ಮ ತಂಗಿಗೆ ಶೆಕೆಮನು ಮಾಡಿದ ಮಾನಭಂಗದಿಂದ 
ಅವರು ಇನ್ನೂ ಕೋಪದಲ್ಲಿದ್ದರು. ಹೀಗೆ ದೀನಳ 
ಅಣ್ಣಂದಿರು ಅವರ ದನ ಕುರಿಕತ್ತೆಗಳನ್ನೂ ಪಟ್ಟಣದ 
ಲ್ಲಿಯೂ ಹೊಲದಲ್ಲಿಯೂ ಇದ್ದ ಆಸ್ತಿಯೆಲ್ಲವನ್ನೂ 
ತೆಗೆದುಕೊಂಡರು. ಅವರ ಹೆಂಡತಿಯರನ್ನೂ 
ಮಕ್ಕಳನ್ನೂ ಸೆರೆಹಿಡಿದು ಮನೆಯಿಲ್ಲಿದ್ದದ್ದನ್ನೆಲ್ಲಾ 
ದೋಚಿಕೊಂಡರು. 

ದರೆ ಯಾಕೋಬನು ಸಿಮೆಯೋನನಿಗೆ ಮತ್ತು 
ಲೇವಿಗೆ, ""ನೀವು ನನ್ನನ್ನು ಅಪಾಯಕ್ಕೆ ಗುರಿಮಾಡಿದಿರಿ. 
ಈ ದೇಶದಲ್ಲಿರುವ ಎಲ್ಲಾ ಕಾನಾನ್ಯರು ಮತ್ತು ಪೆರಿ 
ಜೀಯರು ನನ್ನನ್ನು ದ್ವೇಷಿಸಿ ನನಗೆ ವಿರೋಧವಾಗುವರು. 
ನಮ್ಮಲ್ಲಿರುವ ಜನರು ಕೆಲವರೇ. ಈ ದೇಶದಲ್ಲಿರುವ 
ಜನರು ಒಟ್ಟಾಗಿ ಸೇರಿಕೊಂಡು ನಮಗೆ ವಿರೋಧವಾಗಿ 
ಹೋರಾಡಿದರೆ ನಾನೂ ನಮ್ಮ ಜನರೆಲ್ಲರೂ ನಾಶವಾಗು 
ವೆವು'' ಎಂದು ಹೇಳಿದನು. 'ಆದರೆ ದೀನಳ ಅಣ್ಣಂದಿರು, 
""ನಮ್ಮ ತಂಗಿಯನ್ನು ಆ ಜನರು ಸೂಳೆಯಂತೆ ಉಪ 
ಯೋಗಿಸಿಕೊಳ್ಳಲು ನಾವು ಬಿಡಬೇಕೆ? ಇಲ್ಲ ನಮ್ಮ 


ಸ್ರ 
ತಂಗಿಗೆ ಆ ಜನರು ಮಾಡಿದ್ದು ತಪ್ಪು'' ಎಂದು ಹೇಳಿದರು. 


ಬೇತೇಲಿನಲ್ಲಿ ಯಾಕೋಬನು 

ದೇವರು ಯಾಕೋಬನಿಗೆ, ""ನೀನು ಬೇತೇಲ್‌ 
35 ಪಟ್ಟಣಕ್ಕೆ ಹೋಗಿ ಅಲ್ಲೇ ವಾಸಿಸು ಮತ್ತು 
ಆರಾಧನೆಗಾಗಿ ಒಂದು ಯಜ್ಞವೇದಿಕೆಯನ್ನು ಕಟ್ಟಿಸು. 
ನೀನು ನಿನ್ನ ಅಣ್ಣನಾದ ಏಸಾವನ ಬಳಿಯಿಂದ ಓಡಿ 
ಹೋಗುತ್ತಿದ್ದಾಗ ದೇವರಾದ "ಏಲ್‌`* ನಿನಗೆ ಅಲ್ಲಿ 
ಕಾಣಿಸಿಕೊಳ್ಳಲಿಲ್ಲವೇ! ಆತನ ಆರಾಧನೆಗಾಗಿ ಅಲ್ಲಿ ಯಜ್ಞ 

ವೇದಿಕೆಯನ್ನು ಕಟ್ಟಿಸು'' ಎಂದು ಹೇಳಿದನು. 
ಆದ್ದರಿಂದ ಯಾಕೋಬನು ತನ್ನ ಕುಟುಂಬದವರಿಗೂ 
ತನ್ನ ಎಲ್ಲಾ ಸೇವಕರಿಗೂ, ""ನಿಮ್ಮಲ್ಲಿರುವ ಮರದ ಮತ್ತು 
ಲೋಹದ ಎಲ್ಲಾ ಅನ್ಯದೇವರುಗಳನ್ನು ನಾಶಮಾಡಿರಿ. 
ನಿಮ್ಮನ್ನು ಶುದ್ಧಿಮಾಡಿಕೊಂಡು ಶುದ್ಧವಾದ ಬಟ್ಟೆಗಳನ್ನು 
ಧರಿಸಿಕೊಳ್ಳಿರಿ. ನಾವು ಇಲ್ಲಿಂದ ಹೊರಟು ಬೇತೇಲಿಗೆ 








ಏಲ್‌ ಹೀಬ್ರೂ ಭಾಷೆಯಲ್ಲಿ ದೇವರ ಹೆಸರು. 


ಆದಿಕಾಂಡ 34:26-35:12 


ಹೋಗೋಣ; ನಾನು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ 
ದೇವರಿಗಾಗಿ ಒಂದು ಯಜ್ಞವೇದಿಕೆಯನ್ನು ಅಲ್ಲಿ ಕಟ್ಟಿಸು 
ತ್ತೇನೆ. ನಾನು ಹೋದಕಡೆಗಳಲ್ಲೆಲ್ಲಾ ಆ ದೇವರು 
ನನ್ನೊಂದಿಗೆ ಇದ್ದನು'' ಎಂದು ಹೇಳಿದನು. 

ಆದ್ದರಿಂದ ಅವರು ತಮ್ಮಲ್ಲಿದ್ದ ಎಲ್ಲಾ ಅನ್ಯ ದೇವರು 
ಗಳನ್ನು ತಮ್ಮ ಕಿವಿಗಳಲ್ಲಿದ್ದ ವಾಲೆಗಳನ್ನು ಯಾಕೋಬನಿಗೆ 
ಕೊಟ್ಟರು. ಯಾಕೋಬನು ಅವುಗಳನ್ನೆಲ್ಲಾ ಶೆಕೆಮ್‌ 
ಪಟ್ಟಣದ ಸಮೀಪದಲ್ಲಿರುವ ಏಲಾ ವೃಕ್ಚದ ಬುಡದಲ್ಲಿ 
ಹೂಳಿಟ್ಟನು. 

ಯಾಕೋಬನು ಮತ್ತು ಅವನ ಗಂಡು ಮಕ್ಕಳು ಆ 
ಸ್ಥಳದಿಂದ ಹೊರಟರು. ಆ ಪ್ರದೇಶದಲ್ಲಿದ್ದ ಜನರು ಅವ 
ರನ್ನು ಹಿಂಬಾಲಿಸಿ ಕೊಲ್ಲಬೇಕೆಂದಿದ್ದರು. ಆದರೆ ಅವರು 
ಭಯಪಟ್ಟು ಯಾಕೋಬನನ್ನು ಹಿಂಬಾಲಿಸಲಿಲ್ಲ. 
ಯಾಕೋಬನು ಮತ್ತು ಅವರ ಜನರು ಲೂಜಿಗೆ 
ಹೋದರು. ಈಗ ಲೂಜನ್ನು 'ಬೇತೇಲ್‌' ಎಂದು ಕರೆ 
ಯುತ್ತಾರೆ. ಅದು ಕಾನಾನ್‌ ದೇಶದಲ್ಲಿದೆ. "ಯಾಕೋ 
ಬನು ಅಲ್ಲಿ ಒಂದು ಯಜ್ಞವೇದಿಕೆಯನ್ನು ಕಟ್ಟಿಸಿದನು. 
ಯಾಕೋಬನು ತನ್ನ ಅಣ್ಣನ ಬಳಿಯಿಂದ ಓಡಿ 
ಹೋಗುತ್ತಿದ್ದಾಗ ದೇವರು ಅವನಿಗೆ ಮೊದಲು ಕಾಣಿಸಿ 
ಕೊಂಡದ್ದು ಆ ಸ್ಥಳದಲ್ಲೇ. ಆದ್ದರಿಂದ ಯಾಕೋಬನು 
ಆ ಸ್ಥಳಕ್ಕೆ "ಏಲ್‌ ಬೇತೇಲ್‌'' ಎಂದು ಹೆಸರಿಟ್ಟನು. 

*ರೆಬೆಕ್ಕಳ ದಾಸಿಯಾದ ದೆಬೋರಳು ಅಲ್ಲಿ ಸತ್ತು 
ಹೋದಳು. ಆದ್ದರಿಂದ ಅವರು ಆಕೆಯನ್ನು ಬೇತೇಲಿನ 
ಬಳಿಯಲ್ಲಿರುವ ಏಲಾ ವೃಕ್ಚದ ಬುಡದಲ್ಲಿ ಸಮಾಧಿ 
ಮಾಡಿದರು. ಆ ಸ್ಥಳಕ್ಕೆ " ಅಲ್ಲೋನ್‌ ಬಾಕೂತ್‌''* 
ಎಂದು ಹೆಸರಿಟ್ಟರು. 


ಯಾಕೋಬನ ಹೊಸ ಹೆಸರು 

ಯಾಕೋಬನು ಪದ್ದನ್‌ ಅರಾಮಿನಿಂದ ಹಿಂತಿರುಗಿ 
ಬಂದಾಗ, ದೇವರು ಅವನಿಗೆ ಮತ್ತೆ ಕಾಣಿಸಿಕೊಂಡು 
ಅವನನ್ನು ಆಶೀರ್ವದಿಸಿದನು. 10ದೀವರು ಯಾಕೋಬ 
ನಿಗೆ, “ನಿನ್ನ ಹೆಸರು ಯಾಕೋಬ. ಆದರೆ ನಾನು ಆ 
ಹೆಸರನ್ನು ಬದಲಾಯಿಸುವೆನು. ಇನ್ನು ಮುಂದೆ ನೀನು 
ಯಾಕೋಬನೆಂದು ಕರೆಸಿಕೊಳ್ಳುವುದಿಲ್ಲ. ನಿನ್ನ ಹೊಸ 
ಹೆಸರು "ಇಸ್ರೇಲ್‌' ಎಂದು ಹೇಳಿ ಅವನಿಗೆ "ಇಸ್ರೇಲ್‌' 
ಎಂದು ಹೆಸರಿಟ್ಟನು. 

ದೇವರು ಅವನಿಗೆ,""ನಾನೇ ಸರ್ವಶಕ್ತನಾದ 
ದೇವರು. ನೀನು ಅನೇಕ ಮಕ್ಕಳನ್ನು ಪಡೆದು ಮಹಾ 
ಜನಾಂಗವಾಗಿ ಬೆಳೆಯುವೆ. ಅನೇಕ ಜನಾಂಗಗಳೂ 
ರಾಜರುಗಳೂ ನಿನ್ನೊಳಗಿಂದ ಬರುವರು. "ನಾನು ಅಬ್ರ 
ಹಾಮನಿಗೂ ಇಸಾಕನಿಗೂ ವಿಶೇಷವಾದ ದೇಶವನ್ನು 





ಅಲ್ಲೋನ್‌ ಬಾಕೂತ್‌ ಇದರರ್ಥ '"ದುಃಖದ ಓಕ್‌ಮರ.'' 


ಆದಿಕಾಂಡ 35:13-36:8 


ಕೊಟ್ಟೆನು. ಈಗ ನಾನು ಆ ದೇಶವನ್ನು ನಿನಗೆ 
ಕೊಡುವೆನು. ನಾನು ಆ ದೇಶವನ್ನು ನಿನ್ನ ಮುಂದಿನ 
ಸಂತತಿಗಳವರಿಗೆ ಕೊಡುವೆನು'' ಎಂದು ಹೇಳಿದನು. 
13 ಆಮೇಲೆ ದೇವರು ಆ ಸ್ಥಳದಿಂದ ಹೊರಟುಹೋದನು. 
1415ಯಾಕೋಬನು ಈ ಸ್ಥಳದಲ್ಲಿ ಜ್ಞಾಪಕಾರ್ಥವಾಗಿ 


50 


ಇಸ್ರಾಯೇಲನ ಕುಟುಂಬ 
ಯಾಕೋಬನಿಗೆ (ಇಸ್ರೇಲ) ಹನ್ನೆರಡು ಗಂಡು 
ಮಕ್ಕಳಿದ್ದರು. 
ಲೇಯಾಳ ಗಂಡು ಮಕ್ಕಳು: ಯಾಕೋಬನ 
ಚೊಚ್ಚಲ ಮಗನಾದ ರೂಬೇನ್‌, ಸಿಮೆಯೋನ್‌, ಲೇವಿ, 





ಒಂದು ಸ್ಮಾರಕಕಲ್ಲನ್ನು ನಿಲ್ಲಿಸಿ ಅದರ ಮೇಲೆ ದ್ರಾಕ್ಟಾರಸ 
ವನ್ನೂ ಎಣ್ಣೆಯನ್ನೂ ಸುರಿದನು. ಇದು ಒಂದು ವಿಶೇಷ 
ವಾದ ಸ್ಥಳ. ಯಾಕಂದರೆ ಅಲ್ಲಿ ದೇವರು ಯಾಕೋಬ 
ನೊಂದಿಗೆ ಮಾತಾಡಿದನು. ಯಾಕೋಬನು ಆ ಸ್ಥಳಕ್ಕೆ 
"ಬೇತೇಲ್‌' ಎಂದು ಹೆಸರಿಟ್ಟನು. 


ಹೆರಿಗೆ ಬೇನೆಯಿಂದ ರಾಹೇಲಳ ಮರಣ 
16 ಯಾಕೋಬನು ಮತ್ತು ಅವನ ಜನರು ಬೇತೇಲಿ 
ನಿಂದ ಹೊರಟು ಎಫ್ರಾತೂರಿಗೆ (ಬೇತ್ಸೆಹೇಮಿಗೆ) ಬರು 
ವುದಕ್ಕಿಂತ ಸ್ವಲ್ಪ ಮುಂಚೆ ರಾಹೇಲಳಿಗೆ ಹೆರಿಗೆಕಾಲ 
ಬಂದಿತು. !'ಆದರೆ ರಾಹೇಲಳು ಈ ಹೆರಿಗೆಯಲ್ಲಿ ತುಂಬ 
ಕಷ್ಟಪಡಬೇಕಾಯಿತು. ಆಕೆಗೆ ಬಹಳ ನೋವಿತ್ತು 
ರಾಹೇಲಳ ದಾದಿಯು ಇದನ್ನು ಕಂಡು, ಆಕೆಗೆ, 


""ರಾಹೇಲಳೇ, ಭಯಪಡಬೇಡ. ನೀನು ಮತ್ತೊಬ್ಬ 


ಮಗನಿಗೆ ಜನನ ಕೊಡುತ್ತಿರುವೆ'' ಎಂದು ಹೇಳಿದಳು. 

8 ಗಾಹೇಲಳು ಮಗನನ್ನು ಹೆರುವಾಗ ಸತ್ತುಹೋದಳು. 
ಸಾಯುವುದಕ್ಕೆ ಮೊದಲು, ರಾಹೇಲಳು ಆ ಮಗುವಿಗೆ 
ಬೆನೋನಿ* ಎಂದು ಹೆಸರಿಟ್ಟಳು. ಆದರೆ ಯಾಕೋಬನು 
ಅವನಿಗೆ ಬೆನ್ಯಾಮೀನ್‌* ಎಂದು ಹೆಸರಿಟ್ಟನು. 





'ರಾಹೇಲಳನ್ನು ಎಫ್ರಾತಿಗೆ ಹೋಗುವ ದಾರಿಯಲ್ಲಿ 


ಸಮಾಧಿ ಮಾಡಲಾಯಿತು. (ಎಫ್ರಾತ ಅಂದರೆ 


ಬೇತ್ಸೆಹೇಮ್‌.) ಯಾಕೋಬನು ರಾಹೇಲಳ ಗೌರವಾ ; 


ರ್ದವಾಗಿ ಆಕೆಯ ಸಮಾಧಿಯ ಮೇಲೆ ವಿಶೇಷವಾದ 
ಒಂದು ಕಲ್ಲನ್ನು ಇಟ್ಟನು. ಇಂದಿಗೂ ಆ ವಿಶೇಷವಾದ 
ಕಲ್ಲು ಅಲ್ಲಿದೆ. 2! ಆಮೇಲೆ ಇಸ್ರೇಲನು (ಯಾಕೋಬನು) 
ತನ್ನ ಪ್ರಯಾಣವನ್ನು ಮುಂದುವರೆಸಿ 'ಮೀಗ್ದಲ್‌ 
ಏದರ್‌' ಗೋಪುರದ ದಕ್ಷಿಣದಲ್ಲಿ ಗುಹಾರವನ್ನು 
ಹಾಕಿಸಿದನು. 

2ಸ್ರ್ರೇಲನು ಸ್ವಲ್ಪಕಾಲದವರೆಗೆ ಅಲ್ಲಿ ಇಳಿದು 
ಕೊಂಡನು. ಅವನು ಅಲ್ಲಿದ್ದಾಗ ರೂಬೇನನು ಇಸ್ರೇಲನ 
ದಾಸಿಯಾದ” ಬಿಲ್ಲಳೊಡನೆ ಮಲಗಿಕೊಂಡನು. 
ಇಸ್ರೇಲನು ಇದರ ಬಗ್ಗೆ ಕೇಳಿದಾಗ ತುಂಬ ಕೋಪ 
ಗೊಂಡನು. 





ಬೆನೋನಿ ಈ ಹೆಸರಿನ ಅರ್ಥ: "`ನನ್ನ ಸಂಕಟದ ಮಗನು.'' 
ಬೆನ್ಯಾಮೀನ್‌ ಈ ಹೆಸರಿನ ಅರ್ಥ: "ನನ್ನ ಪ್ರಿಯ ಮಗ.” 
ದಾಸಿ ಅಥವಾ, “ಉಪಪತ್ನಿ” ದಾಸಿಯಾಗಿದ್ದರೂ ಹೆಂಡತಿಯಂತಿದ್ದಳು. 


ಯೆಹೂದ, ಇಸ್ಸಾಕಾರ್‌, ಮತ್ತು ಜೆಬುಲೊನ್‌. 

ರಾಹೇಲಳ ಗಂಡು ಮಕ್ಕಳು: ಯೋಸೇಫ ಮತ್ತು 
ಬೆನ್ಯಾಮೀನ್‌ 

ಬಿಲ್ಲಳು ರಾಹೇಲಳ ದಾಸಿ. ಬಿಲ್ಲಳ ಗಂಡು ಮಕ್ಕಳು: 
ದಾನ್‌ ಮತ್ತು ನಫ್ತಾಲಿ. 

ಜಿಲ್ಲಳು ಲೇಯಳ ದಾಸಿ. ಜಿಲ್ಫಳ ಗಂಡು ಮಕ್ಕಳು: 
ಗಾದ್‌ ಮತ್ತು ಅಶೇರ್‌. 

ಇವರೆಲ್ಲರು ಯಾಕೋಬನಿಗೆ ಪದ್ದನ್‌ ಅರಾಮಿನಲ್ಲಿ 
ಹುಟ್ಟಿದ ಗಂಡು ಮಕ್ಕಳು. 

27ಯಾಕೋಬನು ತನ್ನ ತಂದೆಯಾದ ಇಸಾಕನ ಬಳಿಗೆ 
ಕಿರ್ಯತರ್ಬದಲ್ಲಿದ್ದ (ಹೆಬ್ರೋನ್‌) ಮುಮ್ರೆಗೆ 
ಬಂದನು. ಅಬ್ರಹಾಮನು ಮತ್ತು ಇಸಾಕನು ವಾಸವಾಗಿ 
ದದ್ದು ಇಲ್ಲೇ. ಇಸಾಕನು ನೂರೆಂಭತ್ತು ವರ್ಷಗಳವರೆಗೆ 
ಜೀವಿಸಿದನು. ಆಮೇಲೆ ಇಸಾಕನು ದಿನ ತುಂಬಿದ 
ಮುದುಕನಾಗುವವರೆಗೆ ಜೀವಿಸಿ ತೀರಿಕೊಂಡನು. ಅವನ 
ಮಕ್ಕಳಾದ ಏಸಾವನು ಮತ್ತು ಯಾಕೋಬನು ತಮ್ಮ 
ಅಜ್ಜನಿಗೆ ಸಮಾಧಿಯಾಗಿದ್ದ ಸ್ಥಳದಲ್ಲೇ ತಮ್ಮ ತಂದೆಗೆ 
ಸಮಾಧಿ ಮಾಡಿದರು. 


ಏಸಾವನ ಕುಟುಂಬ 
ಏಸಾವನ (ಎದೋಮ್‌) ಕುಟುಂಬ ಚರಿತ್ರೆ: 

36 ಏಸಾವನು ಕಾನಾನ್‌ ದೇಶದ ಸ್ತ್ರೀಯರನ್ನು 
ಮದುವೆಯಾದನು. ಏಸಾವನ ಹೆಂಡತಿಯರು: ಹಿತ್ತಿಯ 
ನಾದ ಏಲೋನನ ಮಗಳಾದ ಆದಾ; ಹಿಪ್ವಿಯನಾದ 
ಸಿಬೆಯೋನಿಗೆ ಹುಟ್ಟಿದ ಅನಾಹ ಎಂಬಾಕೆಯ ಮಗಳಾ 
ಗಿದ್ದ ಒಹೊಲೀಬಾಮ; ಇಷ್ಮಾಯೇಲನ ಮಗಳೂ 
ನೆಬಾಯೋತನ ತಂಗಿಯೂ ಆಗಿದ್ದ ಬಾಸೆಮತ್‌. “ಏಸಾವ 
ನಿಗೆ ಮತ್ತು ಆದಾಳಿಗೆ ಎಲೀಫಜನೆಂಬ ಮಗನಿದ್ದನು. 
ಬಾಸೆಮತಳಿಗೆ ರೆಗೂವೇಲನೆಂಬ ಮಗನಿದ್ದನು. 
5ಒಹೊಲೀಬಾಮಳಿಗೆ ಮೂವರು ಗಂಡುಮಕ್ಕಳಿದ್ದರು: 
ಯೆಗೂಷ, ಯಳಾಮ ಮತ್ತು ಕೋರಹ, ಇವರೆಲ್ಲರೂ 
ಏಸಾವನ ಗಂಡುಮಕ್ಕಳು ಮತ್ತು ಕಾನಾನ್‌ ದೇಶದಲ್ಲಿ 
ಹುಟ್ಟಿದವರು. 

6*ಯಾಕೋಬ ಮತ್ತು ಏಸಾವರ ಕುಟುಂಬಗಳು 
ಬಹಳ ವೃದ್ಧಿಯಾದ ಕಾರಣ ಕಾನಾನ್‌ ದೇಶವು ಅವರಿಗೆ 
ಸಾಕಾಗಲಿಲ್ಲ. ಆದ್ದರಿಂದ ಏಸಾವನು ತನ್ನ ತಮ್ಮನಾದ 
ಯಾಕೋಬನಿಂದ ದೂರ ಹೋದನು. ಏಸಾವನು ತನ್ನ 





51 


ಹೆಂಡತಿಯರನ್ನೂ ಗಂಡು ಹೆಣ್ಣು ಮಕ್ಕಳನ್ನೂ ಎಲ್ಲಾ 
ಸೇವಕರನ್ನೂ ದನಗಳನ್ನೂ ಮತ್ತು ಇತರ ಪಶುಗಳನ್ನೂ 
ತನಗೆ ಕಾನಾನಿನಲ್ಲಿದ್ದ ಪ್ರತಿಯೊಂದು ಆಸ್ತಿಯನ್ನೂ 
ತೆಗೆದುಕೊಂಡು ಸೇಯೀರ್‌ ಬೆಟ್ಟದ ಸೀಮೆಗೆ 
ಹೋದನು. (ಏಸಾವನಿಗೆ ಎದೋಮ್‌ ಎಂಬ ಹೆಸರೂ 
ಇದೆ. ಎದೋಮ್‌ ಎಂಬುದು ಸೇಯೀರ್‌ ದೇಶದ 
ಮತ್ತೊಂದು ಹೆಸರು.) ಏಸಾವನು ಎದೋಮ್‌ ಜನರ 
ತಂದೆ. ಸೇಯೀರ್‌ ದೇಶದಲ್ಲಿ (ಎದೋಮ್‌) ವಾಸ 
ವಾಗಿದ್ದ ಏಸಾವನ ಕುಟುಂಬದವರ ಹೆಸರುಗಳು: 

10ಏಸಾವನ ಗಂಡು ಮಕ್ಕಳು ಎಲೀಫಜ, ಇವನು 
ಏಸಾವನಿಗೆ ಆದಾ ಎಂಬಾಕೆಯಲ್ಲಿ ಹುಟ್ಟಿದ ಮಗನು. 

ರೆಗೂವೇಲ, ಇವನು ಏಸಾವನಿಗೆ ಬಾಸೆಮತಳಲ್ಲಿ 
ಹುಟ್ಟಿದ ಮಗನು. 

!!ಎಲೀಫಜನಿಗೆ ಐದು ಮಂದಿ ಗಂಡುಮಕ್ಕಳಿದ್ದರು. 
ತೇಮಾನ್‌, ಓಮಾರ್‌ ಚೆಪೋ, ಗತಾಮ್‌ ಮತ್ತು 
ಕೆನಜ್‌. ೌಎಲೀಘಫಜನಿಗೆ ತಿಮ್ನ ಎಂಬ ಒಬ್ಬ ದಾಸಿಯೂ 
ಇದ್ದಳು. ತಿಮ್ನಳಿಗೆ ಮತ್ತು ಎಲೀಫಜನಿಗೆ ಅಮಾಲೇಕ 
ಎಂಬ ಒಬ್ಬ ಗಂಡು ಮಗನಿದ್ದನು. 

ಔರೆಗೂವೇಲನಿಗೆ ನಾಲ್ಕು ಮಂದಿ ಗಂಡು 
ಮಕ್ಕಳಿದ್ದರು: ನಹತ್‌, ಜೆರಹ, ಶಮ್ಮಾ ಮತ್ತು ಮಿಜ್ಜಾ. 
ಇವರು ಏಸಾವನ ಮೊಮ್ಮಕ್ಕಳು. ಇವರು ಏಸಾವನ 
ಹೆಂಡತಿಯಾದ ಬಾಸೆಮತಳ ಸಂತತಿಯವರು. ಏಸಾವನ 
ಮೂರನೆ ಹೆಂಡತಿಯು ಅನಾಹನ ಮಗಳಾದ 
ಒಹೊಲೀಬಾಮ; (ಅನಾಹನು ಸಿಬೆಯೋನನ 
ಮಗನು.) ಏಸಾವನ ಮತ್ತು ಒಹೊಲೀಬಾಮಳ ಮಕ್ಕಳು: 
ಯೆಗೂಷ್‌, ಯಳಾಮ್‌ ಮತ್ತು ಕೋರಹ. 

ಸಾವನ ವಂಶಸ್ಥರ ಕುಲಪತಿಗಳು: 

ಏಸಾವನ ಮೊದಲನೆ ಮಗನಾದ ಎಲೀಫಜ. ಎಲೀಫಜ 
ನಿಂದ ಬಂದವರು: ತೇಮಾನ್‌, ಓಮಾರ್‌, ಚೆಪೋ, 
ಕೆನೆಜ್‌, ಕೋರಹ, ಗತಾಮ ಮತ್ತು ಅಮಾಲೇಕ. 

ಈ ಕುಲಪತಿಗಳು ಏಸಾವನ ಹೆಂಡತಿಯಾದ ಆದಾಳ 
ಸಂತತಿಯವರು. 

ಸಾವನ ಮಗನಾದ ರೆಗೂವೇಲನು ಈ 


ಆದಿಕಾಂಡ 36:9-37 


ಸಾವನಿಗಿಂತ ಮೊದಲು ಹೋರಿಯ ಜನಾಂಗದ 
ಸೇಯೀರ್‌ ಎಂಬವನು ಎದೋಮಿನಲ್ಲಿ ವಾಸವಾಗಿ 
ದ್ದನು. ಸೇಯೀರನ ಗಂಡು ಮಕ್ಕಳು: ಲೋಟಾನ್‌, 
ಶೋಬಾಲ್‌, ಸಿಬೆಯೋನ್‌, ಅನಾಹ, 2`ದೀಶೋನ್‌, 
ಏಚೆರ್‌ ಮತ್ತು ದೀಶಾನ್‌. ಆ ಗಂಡು ಮಕ್ಕಳು ಕುಲ 
ಪತಿಗಳಾಗಿದ್ದರು. 

22 ಲೋಟಾನನು ಹೋರಿ, ಹೇಮಾಮ್‌ ಎಂಬುವರ 
ತಂದೆ. (ತಿಮ್ನಾಳು ಲೋಟಾನನ ತಂಗಿ.) 

23ಶೋಬಾಲನು ಅಲ್ವಾನ್‌ ಮಾನಹತ್‌, ಗೇಬಾಲ್‌, 
ಶೆಪೋ ಮತ್ತು ಓನಾಮ್‌ ಎಂಬುವರ ತಂದೆ. 

24ಸಿಬೆಯೋನನಿಗೆ ಅಯ್ಯಾ ಮತ್ತು ಅನಾಹ ಎಂಬ 
ಇಬ್ಬರು ಗಂಡುಮಕ್ಕಳಿದ್ದರು. (ತನ್ನ ತಂದೆಯ ಕತ್ತೆಗಳನ್ನು 
ಮೇಯಿಸುತ್ತಿದ್ದಾಗ ಬಿಸಿನೀರಿನ ಒರತೆಗಳನ್ನು 
ಕಂಡುಕೊಂಡವನೇ ಅನಾಹ.) 

 ಅನಾಹನು ದೀಶೋನ್‌ ಮತ್ತು ಓಹೊಲೀಬಾಮಳ 
ತಂದೆ. 

26ದಿಶೋನನಿಗೆ ಹೆಮ್ಡಾನ್‌, ಎಷ್ಟಾನ್‌, ಇತ್ರಾನ್‌ 
ಮತ್ತು ಕೆರಾನ್‌ ಎಂಬ ನಾಲ್ಕು ಮಂದಿ ಗಂಡು 
ಮಕ್ಕಳಿದ್ದರು. 

ಚೆರನಿಗೆ ಬಿಲ್ಲಾನ್‌, ಚಾವಾನ್‌ ಮತ್ತು ಅಕಾನ್‌ 
ಎಂಬ ಮೂರು ಮಂದಿ ಗಂಡುಮಕ್ಕಳಿದ್ದರು. 

ದೀಶಾನನಿಗೆ ಊಚ್‌ ಮತ್ತು ಅರಾನ್‌ ಎಂಬ 
ಇಬ್ಬರು ಗಂಡು ಮಕ್ಕಳಿದ್ದರು. 

Bೌಹೋರಿಯರ ಕುಟುಂಬಗಳ ನಾಯಕರುಗಳ 
ಹೆಸರುಗಳು ಇಂತಿವೆ: ಲೋಟಾನ್‌ ಶೋಬಾಲ್‌, 
ಸಿಬೆಯೋನ್‌, ಅನಾಹ, *ದೀಶೋನ್‌, ಏಚಿರ್‌ ಮತ್ತು 
ದೀಶಾನ್‌. ಸೇಯೀರ್‌ನಲ್ಲಿ ವಾಸವಾಗಿದ್ದ ಹೋರಿಯ 
ಕುಟುಂಬಗಳ ನಾಯಕರುಗಳು ಇವರೇ. 3!ಆ ಸಮಯ 
ದಲ್ಲಿ ಎದೋಮಿನಲ್ಲಿ ರಾಜರುಗಳಿದ್ದರು. ಇಸ್ರೇಲರಿ 
ಗಿಂತಲೂ ಮುಂಚೆ ಎದೋಮಿಗೆ ರಾಜರುಗಳಿದ್ದರು. 

32ಬೆಯೋರನ ಮಗನಾದ ಬೆಲಗನು ಎದೋಮಿನ 
ರಾಜನಾಗಿದ್ದನು. ಅವನು ದಿನ್ಹಾಬಾ ನಗರವನ್ನು ಆಳಿ 
ದನು. *ಬೆಲಗನು ಸತ್ತ ಮೇಲೆ, ಯೋಬಾಬನು ರಾಜ 








ಕುಟುಂಬಗಳ ತಂದೆಯಾಗಿದ್ದನು: ನಹತ, ಜಿರಹ, ಶಮ್ಮಾ 
ಮತ್ತು ಮಿಜ್ವಾ. 

ಈ ಕುಟುಂಬಗಳೆಲ್ಲವು ಏಸಾವನ ಹೆಂಡತಿಯಾದ 
ಬಾಸೆಮತಳ ಸಂತತಿಯವರು. 

'₹ಅನಾಹನ ಮಗಳೂ ಏಸಾವನ ಹೆಂಡತಿಯೂ ಆಗಿದ್ದ 
ಒಹೊಲೀಬಾಮಳಲ್ಲಿ ಹುಟ್ಟಿದವರು: ಯಗೂಷ್‌, 
ಯೆಳಾಮ ಮತ್ತು ಕೋರಹ. ಈ ಮೂವರು ತಮ್ಮ 
ಕುಟುಂಬಗಳ ತಂದೆಯಾಗಿದ್ದರು. '*ಈ ಕುಟುಂಬಗಳಿ 
ಗೆಲ್ಲಾ ಏಸಾವನೇ ಮೂಲ ಪುರುಷ. 


ನಾದನು. ಯೋಬಾಬನು ಬೊಚ್ರದವನಾದ ಚೆರಹನ 
ಮಗನು. *ಯೋಬಾಬನು ಸತ್ತಮೇಲೆ ಹುಷಾಮನು 
ಆಳಿದನು. ಹುಷಾಮನು ತೇಮಾನೀಯರ ದೇಶದವನು. 
ಹುಷಾಮನು ಸತ್ತಮೇಲೆ, ಹದದನು ಆ ದೇಶವನ್ನು 
ಆಳಿದನು. ಹದದನು ಬೆದದನ ಮಗನು. (ಮೊವಾಬ್ಯ 
ರನ್ನು ಮಿದ್ಯಾನರ ದೇಶದಲ್ಲಿ ಸೋಲಿಸಿದವನೇ ಬೆದ 
ದನು.) ಹದದನು ಅವೀತ್‌ ಪಟ್ಟಣದವನು. *ಹದದನು 
ಸತ್ತಮೇಲೆ, ಸಮ್ಣಾಹನು ಆ ದೇಶವನ್ನು ಆಳಿದನು; 
ಸಮ್ಣಾಹನು ಮಸ್ರೇಕದವನು. 3ಸಮ್ಗಾಹನು ಸತ್ತಮೇಲೆ 





ಆದಿಕಾಂಹ 36:38-37:17 


ಸೌಲನು ಆ ದೇಶವನ್ನು ಆಳಿದನು. ಯೂಫ್ರೇಟೀಸ್‌ ನದಿ 
ತೀರದಲ್ಲಿರುವ ರೆಹೋಬೋತೂರಿನವನು. *ಸೌಲನು 
ಸತ್ತಮೇಲ' ಆ ದೇಶವನ್ನು ಬಾಳ್ದಾನಾನನು ಆಳಿದನು. 
ಬಾಳ್ದಾನಾನನು ಅಕ್ಟೋರನ ಮಗನು. *ಬಾಳ್ಡಾನಾನನು 
ಸತ್ತಮೇಲೆ ಆ ದೇಶವನ್ನು ಹದದನು ಆಳಿದನು. ಹದದನು 
ಪಾಗು ಎಂಬ ಪಟ್ಟಣದವನು. ಹದದನ ಹೆಂಡತಿಯ 
ಹೆಸರು ಮಹೇಟಬೇಲ್‌. ಮಹೇಟಬೇಲಳು ಮಟ್ರೇದ 
ಎಂಬಾಕೆಯ ಮಗಳು. (ಮಟ್ರೇದಳು ಮೇಜಾಹಾಬನ 
ಮಗಳು.) - ಏಸಾವನು ಎದೋಮ್ಯರಿಗೆ ಮೂಲ ಪಿತೃ: 
ತಿಮ್ನ ಅಲಾ, ಯತೇತ, ಓಹೊಲೀಬಾಮಾ, ಏಲಾ, 





52 


ನಿಂತುಕೊಂಡು ನನ್ನ ಸಿವುಡಿಗೆ ಅಡ್ಡಬಿದ್ದವು'' ಎಂದು 
ಹೇಳಿದನು. 

*8ಅವನ ಅಣ್ಣಂದಿರು, '"ನೀನು ರಾಜನಾಗಿ ನಮ್ಮನ್ನು 
ಆಳುವೆ ಎಂಬುದು ಇದರ ಅರ್ಥವೆಂದು ನಿನ್ನ ಆಲೋಚ 
ನೆಯೋ?'' ಎಂದು ಪ್ರಶ್ನಿಸಿ ಆ ಕನಸಿನ ನಿಮಿತ್ತ ಅವನನ್ನು 
ಮತ್ತಷ್ಟು ದ್ವೇಷಿಸತೊಡಗಿದರು. 

೨ ಆಮೇಲೆ ಯೋಸೇಫನಿಗೆ ಮತ್ತೊಂದು ಕನಸಾಯಿತು. 
ಯೋಸೇಫನು ಈ ಕನಸಿನ ಬಗ್ಗೆಯೂ ತನ್ನ ಅಣ್ಣಂದಿರಿಗೆ 
ತಿಳಿಸಿದನು. ಯೋಸೇಫನು ಅವರಿಗೆ, ""ನನಗೆ 
ಮತ್ತೊಂದು ಕನಸಾಯಿತು. ಸೂರ್ಯ, ಚಂದ್ರ ಮತ್ತು 





ಪೀನೋನ್‌, ಕೆನೆಜ್‌, ತೇಮಾನ್‌, ಮಿಷ್ಟಾರ, 

ಮಗ್ದೀಯೇಲ್‌ ಮತ್ತು ಗೀರಾಮ್‌ ಕುಟುಂಬಗಳವರು 

ತಮ್ಮ ಕುಟುಂಬಗಳ ಹೆಸರುಗಳನ್ನು ಹೊಂದಿದ ಪ್ರದೇಶ 
ಜು ದ 

ಗಳಲ್ಲಿ ವಾಸಿಸಿದರು. 





ಯೋಸೇಫ ಕನಸುಗಾರ 

ಯಾಕೋಬನು ಕಾನಾನ್‌ ದೇಶದಲ್ಲಿ 
37 ನೆಲೆಸಿದನು. ಅವನ ತಂದೆ ಆ ದೇಶದಲ್ಲೇ ವಾಸ 
ವಾಗಿದ್ದನು. ಯಾಕೋಬನ ಕುಟುಂಬದ ಚರಿತ್ರೆಯಿದು: 
ಯೋಸೇಫನು ಹದಿನೇಳು ವರ್ಷದ ಯಾೌವನಸ್ಥ 
ನಾಗಿದ್ದನು. ಆಡುಕುರಿಗಳನ್ನು ಸಾಕುವುದು ಅವನ 
ಕಸುಬಾಗಿತ್ತು. ತನ್ನ ಅಣ್ಣಂದಿರೊಡನೆ ಅಂದರೆ ಬಿಲ್ಲಾ 
ಮತ್ತು ಜಿಲ್ಪಾ ಎಂಬ ತನ್ನ ಮಲತಾಯಿಗಳ ಮಕ್ಕಳೂಡನೆ 
ಯೋಸೇಫನು ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. 
ಅವರೇನಾದರೂ ಕೆಟ್ಟದ್ದನ್ನು ಮಾಡಿದರೆ ಯೋಸೇಫನು 
ತಂದೆಗೆ ತಿಳಿಸುತ್ತಿದ್ದನು. *ಇಸ್ರೇಲನು (ಯಾಕೋಬನು) 
ತುಂಬ ಮುಪ್ಪಿನವನಾಗಿದ್ದಾಗ ಯೋಸೇಫನು ಹುಟ್ಟಿದ್ದ 
ರಿಂದ ಇಸ್ರೇಲನು ತನ್ನ ಬೇರೆ ಗಂಡುಮಕ್ಕಳಿಗಿಂತಲೂ 
ಹೆಚ್ಚಾಗಿ ಯೋಸೇಫನನ್ನು ಪ್ರೀತಿಸಿದನು. ಯಾಕೋಬನು 
ತನ್ನ ಮಗನಿಗೆ ಸುಂದರವಾದ ನಿಲುವಂಗಿಯನ್ನು ಮಾಡಿಸಿ 
ಕೊಟ್ಟಿದ್ದನು. *ತಮ್ಮ ತಂದೆಗೆ ಯೋಸೇಫನ ಮೇಲೆ ಹೆಚ್ಚು 
ಪ್ರೀತಿಯಿರುವುದನ್ನು ಗಮನಿಸಿದ ಯೋಸೇಫನ 
ಅಣ್ಣಂದಿರು ಯೋಸೇಫನನ್ನು ದ್ವೇಷಿಸತೊಹಗಿ ಅವ 

ನೊಡನೆ ಸ್ನೇಹಭಾವದಿಂದ ಮಾತಾಡುತ್ತಿರಲಿಲ್ಲ. 


ಹನ್ನೊಂದು ನಕ್ಸತ್ರಗಳು ನನಗೆ ಅಡ್ಡಬೀಳುವುದನ್ನು 
ಕಂಡೆನು'' ಎಂದು ಹೇಳಿದನು. 

10 ಯೋಸೇಫನು ತನ್ನ ತಂದೆಗೂ ಸಹ ಈ ಕನಸಿನ ಬಗ್ಗೆ 
ತಿಳಿಸಿದನು. ಆದರೆ ಅವನ ತಂದೆ ಅವನನ್ನು ಗದರಿಸಿ, 
"ಇದೆಂಥಾ ಕನಸು? ನಾನೂ ನಿನ್ನ ತಾಯಿಯೂ ಮತ್ತು 
ನಿನ್ನ ಸಹೋದರರೂ ನಿನಗೆ ಅಡ್ಡಬೀಳುತ್ತೇವೆಂದು 
ನಂಬುತ್ತೀಯೋ?9'' ಎಂದು ಕೇಳಿದನು. !! ಯೋಸೇಫನ 
ಅಣ್ಣಂದಿರಿಗೆ ಅವನ ಮೇಲೆ ಹೊಟ್ಟಿಕಿಚ್ಚು ಹೆಚ್ಚಾಯಿತು. 
ಆದರೆ ಯೋಸೇಫನ ತಂದೆಯು ಆ ಕನಸುಗಳ ಬಗ್ಗೆ 
ಆಶ್ಚರ್ಯಜಕಿತನಾಗಿ ಆಲೋಚಿಸತೊಡಗಿದನು. 

2ಬಒಂದು ದಿನ ಯೋಸೇಫನ ಅಣ್ಣಂದಿರು ತಮ್ಮ 
ತಂದೆಯ ಆಡುಕುರಿಗಳನ್ನು ಕಾಯಲು ಶೆಕೆಮಿಗೆ 
ಹೋದರು. "ಇಸ್ರೇಲನು (ಯಾಕೋಬನು) 
ಯೋಸೇಫನಿಗೆ, ""ಶೆಕೆಮಿಗೆ ಹೋಗು. ನಿನ್ನ ಅಣ್ಣಂದಿರು 
ಅಲ್ಲಿ ನನ್ನ ಆಡುಕುರಿಗಳನ್ನು ಮೇಯಿಸುತ್ತಿದ್ದಾರೆ'' 
ಎಂದು ಹೇಳಿದನು. 

ಯೋಸೇಫನು, 
ಉತ್ತರಿಸಿದನು. 

'*ಇಸ್ರೇಲನು, ""ನಿನ್ನ ಅಣ್ಣಂದಿರ ಮತ್ತು ಆಡುಕುರಿಗಳ 
ಕ್ಷೇಮವನ್ನು ವಿಚಾರಿಸಿಕೊಂಡು ಬಂದು ನನಗೆ ತಿಳಿಸು'' 
ಎಂದು ಹೇಳಿ ಅವನನ್ನು ಹೆಬ್ರೋನಿನ ಕಣಿವೆಯಿಂದ 
ಶೆಕೆಮಿಗೆ ಕಳುಹಿಸಿಕೊಟ್ಟನು. 
5ಶೆಕೆಮಿನಲ್ಲಿ ದಾರಿತಪ್ಪಿ ಯೋಸೇಫನು ಹೊಲಗಳಲ್ಲಿ 
ಅಲೆದಾಡುತ್ತಿರಲು ಅವನನ್ನು ಕಂಡ ಒಬ್ಬನು, “ಏನು 





"ಸರಿ ಹೋಗುವೆನು'' ಎಂದು 





5ಒಂದು ದಿನ ಯೋಸೇಫನು ವಿಶೇಷವಾದ ಕನಸನ್ನು 
ಕಂಡನು. ಯೋಸೇಫನು ಈ ಕನಸನ್ನು ತನ್ನ ಅಣ್ಣಂದಿರಿಗೆ 
ತಿಳಿಸಿದಾಗ ಅವರು ಅವನನ್ನು ಮತ್ತಷ್ಟು ದ್ವೇಷಿಸ 
ತೊಡಗಿದರು. 

ಯೋಸೇಫನು ಅವರಿಗೆ, ""ನನಗೆ ಒಂದು ಕನ 
ಸಾಯಿತು. 'ನಾವೆಲ್ಲರು ಹೊಲದಲ್ಲಿ ಗೋಧಿಯ ಸಿವುಡು 
ಗಳನ್ನು ಕಟ್ಟುತ್ತಿದ್ದೆವು. ಆಗ ನನ್ನ ಸಿವುಡು ಎದ್ದು ನಿಂತಿತು; 
ನನ್ನ ಸಿವುಡಿನ ಸುತ್ತಲೂ ನಿಮ್ಮ ಸಿವುಡುಗಳೆಲ್ಲಾ ಎದ್ದು 


ಹುಡುಕುತ್ತಿರುವೆ?'' ಎಂದು ಕೇಳಿದನು. 
ಯೋಸೇಫನು, ""ನನ್ನ ಅಣ್ಣಂದಿರನ್ನು ಹುಡುಕುತ್ತಿ 
ದ್ದೇನೆ. ಅವರು ತಮ್ಮ ಆಡು ಕುರಿಗಳನ್ನು ಎಲ್ಲಿ ಮೇಯಿಸು 
ತ್ತಿದ್ದಾರೆ?” ಎಂದು ಕೇಳಿದನು. 

ಅದಕ್ಕೆ ಅವನು, ""ಅವರು ಇಲ್ಲಿಂದ ಹೊರಟು 
ಹೋದರು. ದೋತಾನಿಗೆ ಹೋಗೋಣ ಎಂದು ಅವರು 
ಮಾತಾಡಿಕೊಳ್ಳುವುದನ್ನು ನಾನು ಕೇಳಿದೆ'' ಎಂದು 


ಹೇಳಿದನು. ಆದುದರಿಂದ ಯೋಸೇಫನು ಅವರನ್ನು 





53 


ಹುಡುಕುತ್ತಾ ಹೋಗಿ ದೋತಾನಿನಲ್ಲಿ ಅವರನ್ನು 
ಕಂಡನು. 


ಯೋಸೇಫನನ್ನು ಗುಲಾಮತನಕ್ಕೆ ಮಾರಿದ್ದು 

'₹ಯೋಸೇಫನನ್ನು ಬಹುದೂರದಿಂದಲೇ ಕಂಡ 
ಅವನ ಅಣ್ಣಂದಿರು ಅವನನ್ನು ಕೊಲ್ಲಲು ಒಂದು 
ಉಪಾಯ ಮಾಡಿದರು. ಅವರು ಒಬ್ಬರಿಗೊಬ್ಬರು, 
""ಅಗೋ, ಅಲ್ಲಿ ಬರುತ್ತಿದ್ದಾನೆ ಕನಸುಗಾರನಾದ 
ಯೋಸೇಫ. ಅವನನ್ನು ಕೊಲ್ಲಲು ಇದೇ ತಕ್ಕ ಸಮಯ. 
ಅವನನ್ನು ಕೊಂದು ನೀರಿಲ್ಲದ ಬಾವಿಯೊಳಗೆ ದಬ್ಬಿ, 
ಕ್ರೂರ ಪ್ರಾಣಿಯೊಂದು ಅವನನ್ನು ತಿಂದುಬಿಟ್ಟಿತೆಂದು 
ನಮ್ಮ ತಂದೆಗೆ ಹೇಳೋಣ. ಆಗ ಅವನ ಕನಸುಗಳೆಲ್ಲ 
ಹೇಗೆ ನಿಜವಾಗುತ್ತವೊ ನೋಡೋಣ'' ಎಂದು 
ಮಾತಾಡಿಕೊಂಡರು. 

2!ಆದರೆ ರೂಬೇನನು ಅವರಿಗೆ, “ಅವನನ್ನು ಕೊಲ್ಲ 
ಬೇಡಿ; ಅರಣ್ಯದಲ್ಲಿರುವ ಬರಿದಾದ ಬಾವಿಗೆ ಅವನನ್ನು 
ನೂಕಿಬಿಡಿ; ಆದರೆ ಅವನಿಗೆ ನೋವು ಮಾಡಬೇಡಿ'' 
ಎಂದು ಹೇಳಿದನು. ತರುವಾಯ ಯೋಸೇಫನನ್ನು ಬಾವಿ 
ಯಿಂದ ಮೇಲೆತ್ತಿ ತಂದೆಗೆ ಅವನನ್ನು ಒಪ್ಪಿಸಬೇಕೆಂಬುದೇ 
ರೂಬೇನನ ಅಪೇಕ್ಟೆಯಾಗಿತ್ತು. ಯೋಸೇಫನು 
ಬಂದಾಗ ಅವನ ಅಣ್ಣಂದಿರು ಅವನನ್ನು ಹಿಡಿದು ಅವನ 
ನಿಲುವಂಗಿಯನ್ನು ಹರಿದುಹಾಕಿ ನೀರಿಲ್ಲದ ಒಂದು 
ಬಾವಿಯೊಳಗೆ ತಳ್ಳಿದರು. 

ಯೋಸೇಫನು ಬಾವಿಯೊಳಗಿದ್ದಾಗ, ಅವನ 
ಅಣ್ಣಂದಿರು ಊಟಕ್ಕೆ ಕುಳಿತುಕೊಂಡರು. ಅವರು ಕಣ್ಣೆತ್ತಿ 
ನೋಡಿದಾಗ ಗಿಲ್ಯಾದಿನಿಂದ ಈಜಿಪ್ಟಿಗೆ ಹೋಗುತ್ತಿದ್ದ 
ವ್ಯಾಪಾರಿಗಳನ್ನು ಕಂಡರು. ಅವರ ಒಂಟೆಗಳು ಅನೇಕ 
ಬಗೆಯ ಸಾಂಬಾರ ಪದಾರ್ಥಗಳನ್ನು ಮತ್ತು ಬೆಲೆ 
ಬಾಳುವ ವಸ್ತುಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದವು. 
3 ಆದ್ದರಿಂದ ಯೆಹೂದನು ತನ್ನ ಸಹೋದರರಿಗೆ, “ನಾವು 
ನಮ್ಮ ತಮ್ಮನನ್ನು ಕೊಂದು ಅವನ ಮರಣವನ್ನು 
ಮರೆಮಾಡಿದರೆ ನಮಗಾಗುವ ಲಾಭವೇನು? 2ಈ 
ವ್ಯಾಪಾರಿಗಳಿಗೆ ನಾವು ಅವನನ್ನು ಮಾರಿದರೆ ನಮಗೆ 
ಹೆಚ್ಚು ಲಾಭವಾಗುವುದು; ಆಮೇಲೆ ನಮ್ಮ ತಮ್ಮನನ್ನು 
ಕೊಂದ ಅಪರಾಧವೂ ನಮ್ಮ ಮೇಲಿರುವುದಿಲ್ಲ'' ಎಂದು 
ಹೇಳಿದನು. ಅದಕ್ಕೆ ಉಳಿದ ಸಹೋದರರೆಲ್ಲ ಒಪ್ಪಿ 
ಕೊಂಡರು. ಮಿದ್ಯಾನಿನ ವ್ಯಾಪಾರಿಗಳು ಸಮೀಪಿಸಿ 
ದಾಗ, ಅಣ್ಣಂದಿರು ಯೋಸೇಫನನ್ನು ಬಾವಿಯೊಳಗಿಂದ 
ಹೊರತೆಗೆದು ಇಪ್ಪತ್ತು ಬೆಳ್ಳಿಯ ನಾಣ್ಯಗಳಿಗೆ ಮಾರಿದರು. 
ವ್ಯಾಪಾರಿಗಳು ಯೋಸೇಫನನ್ನು ಈಜಿಷ್ಟಿಗೆ 
ಕೊಂಡೊಯ್ದರು. 


ಆದಿಕಾಂಡ 37:18-38:5 


ಚ ಸಮಯದಲ್ಲಿರೂಬೇನನು ತನ್ನ ಸಹೋದರ 
ರೊಡನೆ ಇರಲಿಲ್ಲ. ಅವರು ಯೋಸೇಫನನ್ನು ಮಾರಿದ್ದು 
ಅವನಿಗೆ ಗೊತ್ತಿರಲಿಲ್ಲ. ರೂಬೇನನು ಬಾವಿಗೆ ಹಿಂತಿರುಗಿ 
ಬಂದಾಗ, ಯೋಸೇಫನನ್ನು ಅಲ್ಲಿ ಕಾಣದೆ ದುಃಖದಿಂದ 
ತನ್ನ ಬಟ್ಟೆಗಳನ್ನು ಹರಿದುಕೊಂಡನು. ರೂಬೇನನು 
ತನ್ನ ಸಹೋದರರ ಬಳಿಗೆ ಹೋಗಿ, ""ಹುಡುಗನು ಬಾವಿ 
ಯೊಳಗೆ ಇಲ್ಲ. ಈಗ ನಾನೇನು ಮಾಡಲಿ?'' ಎಂದು 
ಕೇಳಿದನು. 3!ಬಳಿಕ ಅವರು ಒಂದು ಆಡನ್ನು ಕತ್ತರಿಸಿ 
ಆಡಿನ ರಕ್ತವನ್ನು ಯೋಸೇಫನ ಸುಂದರವಾದ ನಿಲು 
ವಂಗಿಯ ಮೇಲೆ ಹಾಕಿದರು. ಬಳಿಕ ಆ ನಿಲುವಂಗಿ 
ಯನ್ನು ತಮ್ಮ ತಂದೆಯ ಬಳಿಗೆ ತೆಗೆದುಕೊಂಡು ಹೋಗಿ, 
""ನಾವು ಈ ನಿಲುವಂಗಿಯನ್ನು ಕಂಡೆವು. ಇದು 
ಯೋಸೇಫನ ನಿಲುವಂಗಿಯೋ?'' ಎಂದು ಕೇಳಿದರು. 

3ತಂದೆಯು ಆ ನಿಲುವಂಗಿಯನ್ನು ನೋಡಿ ಅದನ್ನು 
ಗುರುತಿಸಿ, "ಹಳಿದು, ಇದು ಯೋಸೇಫನದೇ. 
ಯಾವುದೊ ಕ್ರೂರಪ್ರಾಣಿಯ ಬಾಯಿಗೆ ತುತ್ತಾದನು'' 
ಎಂದು ಹೇಳಿ *ದುಃಖದಿಂದ ತನ್ನ ಬಟ್ಟೆಗಳನ್ನು ಹರಿದು 
ಕೊಂಡು ಗೋಣಿತಟ್ಟನ್ನು ಸುತ್ತಿಕೊಂಡು ಬಹುದಿನಗಳ 
ವರೆಗೆ ದುಃಖಪಟ್ಟನು. 35 ಯಾಕೋಬನ ಗಂಡು ಮಕ್ಕಳು 
ಮತ್ತು ಹೆಣ್ಣು ಮಕ್ಕಳು ಎಷ್ಟೇ ಸಂತೈಸಿದರೂ ಯಾಕೋಬ 
ನಿಗೆ ಆದರಣೆಯಾಗಲಿಲ್ಲ. ಯಾಕೋಬನು ಅವರಿಗೆ, 
""ನಾನು ಸಾಯುವ ತನಕ ನನ್ನ ಮಗನಿಗಾಗಿ ದುಃಖ 
ಪಡುವೆ'' ಎಂದು ಹೇಳಿ ದುಃಖಿಸುತ್ತಲೇ ಇದ್ದನು. 

ಮಿದ್ಯಾನಿನ ವ್ಯಾಪಾರಿಗಳು ಯೋಸೇಫನನ್ನು ಈಜಿಪ್ಟಿ 
ನಲ್ಲಿ ಮಾರಿದರು. ಅವರು ಅವನನ್ನು ಫರೋಹನ 
ಕಾವಲುಗಾರರಿಗೆ ನಾಯಕನಾಗಿದ್ದ ಪೋಟೀಫರನಿಗೆ 
ಮಾರಿದರು. 


ಯೆಹೂದನು ಮತ್ತು ತಾಮಾರಳು 

ಗ್ಗ 8 ಆ ಕಾಲದಲ್ಲಿ ಯೆಹೂದನು ತನ್ನ ಸಹೋದ 

ರರನ್ನು ಬಿಟ್ಟು ಹೀರಾ ಎಂಬುವನೊಂದಿಗೆ ವಾಸಿ 
ಸಲು ಹೋದನು. ಹೀರನು ಅದುಲ್ಲಾಮ್‌ ಊರಿನವನು. 
ಯೆಹೂದನು ಅಲ್ಲಿ ಒಬ್ಬ ಕಾನಾನ್ಯನ ಮಗಳನ್ನು ಕಂಡು 
ಆಕೆಯನ್ನು ಮದುವೆಮಾಡಿಕೊಂಡನು. ಆ ಹುಡುಗಿಯ 
ತಂದೆಯ ಹೆಸರು ಶೂಗ. ಆಕೆಯು ಒಬ್ಬ ಮಗನನ್ನು 
ಹೆತ್ತಳು. ಅವರು ಅವನಿಗೆ ಏರ ಎಂದು ಹೆಸರಿಟ್ಟರು. 
"ಬಳಿಕ ಆಕೆ ಮತ್ತೊಬ್ಬ ಮಗನಿಗೆ ಜನನವಿತ್ತಳು. ಅವರು 
ಆ ಮಗನಿಗೆ ಓನಾನ ಎಂದು ಹೆಸರಿಟ್ಟರು. 5ಆಕೆಗೆ ಮೂರ 
ನೆಯ ಮಗನು ಹುಟ್ಟಿದಾಗ ಆಕೆ ಅದಕ್ಕೆ ಶೇಲಹ ಎಂದು 
ಹೆಸರಿಟ್ಟಳು. ಆ ಮಗು ಹುಟ್ಟಿದಾಗ ಯೆಹೂದನು 
ಕಜೀಬೂರಿನಲ್ಲಿ ವಾಸಿಸುತ್ತಿದ್ದನು. 


ಆದಿಕಾಂಹ 38:6-24 


ಯೆಹೂದನು ತನ್ನ ಮೊದಲನೆ ಮಗನಾದ ಏರನಿಗಾಗಿ 
ಒಬ್ಬ ಕನ್ನಿಕೆಯನ್ನು ಆಯ್ಕೆಮಾಡಿದನು. ಆಕೆಯ ಹೆಸರು 
ತಾಮಾರ. 7ಆದರೆ ಏರನು ಅನೇಕ ಕೆಟ್ಟಕಾರ್ಯಗಳನ್ನು 
ಮಾಡಿದ್ದರಿಂದ ಯೆಹೋವನು ಅವನನ್ನು ಸಾಯಿಸಿದನು. 
ಆಗ ಯೆಹೂದನು ಏರನ ತಮ್ಮನಾದ ಓನಾನನಿಗೆ, 
""ಹೋಗು, ಸತ್ತುಹೋದ ನಿನ್ನ ಅಣ್ಣನ ಹೆಂಡತಿಗೆ ಗಂಡ 
ನಂತಿರು. ನಿನ್ನ ಮೂಲಕ ಆಕೆಯಲ್ಲಿ ಹುಟ್ಟುವ ಮಕ್ಕಳು 
ನಿನ್ನ ಅಣ್ಣನಾದ ಏರನ ಮಕ್ಕಳಾಗಿರಲಿ'' ಎಂದು 
ಹೇಳಿದನು. 

*ತಾಮಾರಳಲ್ಲಿ ತನಗೆ ಹುಟ್ಟುವ ಮಕ್ಕಳು ತನ್ನವರಾಗು 
ಪುದಿಲ್ಲವೆಂದು ಅರಿತುಕೊಂಡು ಓನಾನನು ಆಕೆಯನ್ನು 
ಕೂಡಿದರೂ ವೀರ್ಯವನ್ನು ನೆಲದ ಪಾಲು ಮಾಡು 
ತ್ತಿದ್ದನು. "ಇದು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿದ್ದ 
ರಿಂದ ಆತನು ಓನಾನನನ್ನು ಸಹ ಸಾಯಿಸಿದನು. !!ಆಗ 
ಯೆಹೂದನು ತನ್ನ ಸೊಸೆಯಾದ ತಾಮಾರಳಿಗೆ, “ನಿನ್ನ 
ತಂದೆಯ ಮನೆಗೆ ಹಿಂತಿರುಗಿಹೋಗಿ ಅಲ್ಲಿರು. ನನ್ನ ಮಗ 
ನಾದ ಶೇಲಹನು ದೊಡ್ಡವನಾಗುವ ತನಕ ಮದುವೆ 
ಯಾಗಬೇಡ'' ಎಂದು ಹೇಳಿದನು. 


54 


“ನಾನು ನಿನ್ನನ್ನು ಕೂಡಬಹುದೇ?'' ಎಂದು ಕೇಳಿದನು. 
(ಆಕೆ ತನ್ನ ಸೊಸೆಯಾದ ತಾಮಾರಳೆಂದು ಯೆಹೂದನಿಗೆ 
ತಿಳಿದಿರಲಿಲ್ಲ.) 

ಅವಳು ""ನೀನು ನನಗೆ ಏನು ಕೊಡುವೆ'' ಎಂದು 
ಕೇಳಿದಳು. 

17 ಯೆಹೂದನು, “ನನ್ನ ಮಂದೆಯಿಂದ ನಿನಗೆ ಒಂದು 
ಆಡುಮರಿಯನ್ನು ಕಳುಹಿಸಿಕೊಡುವೆ'' ಎಂದು 
ಉತ್ತರಿಸಿದನು. 

ಅವಳು ""ಸರಿ, ನೀನು ನನಗೆ ಆಡುಮರಿಯನ್ನು ಕಳು 
ಹಿಸಿಕೊಡುವ ತನಕ ನನ್ನಲ್ಲಿ ಏನಾದರೂ ಒತ್ತೆಯಿಡ 
ಬೇಕು'' ಎಂದು ಹೇಳಿದಳು. ಯೆಹೂದನು, ""ಏನು 
ಒತ್ತೆಯಿಡಲಿ?'' ಎಂದು ಕೇಳಿದನು. 

ತಾಮಾರಳು, ""ನಿನ್ನ ಪತ್ರಗಳ ಮೇಲೆ ಉಪಯೋಗಿ 
ಸುವ ನಿನ್ನ ಮುದ್ರೆಯನ್ನೂ ಅದರ ದಾರವನ್ನೂ ಮತ್ತು 
ನಿನ್ನ ಊರುಗೋಲನ್ನೂ ಕೊಡು'' ಎಂದು ಉತ್ತರಿ 
ಸಿದಳು. ಯೆಹೂದನು ಅವುಗಳನ್ನು ಆಕೆಗೆ ಕೊಟ್ಟನು. 
ಯೆಹೂದನು ಆಕೆಯನ್ನು ಕೂಡಿದನು; ಅವಳು ಗರ್ಭಿಣಿ 
ಯಾದಳು. ತಾಮಾರಳು ಮನೆಗೆ ಹೋಗಿ ಮುಸುಕನ್ನು 





ಶೇಲಹನು ಸಹ ತನ್ನ ಅಣ್ಣಂದಿರಂತೆ ಸಾಯಬಹು 
ದೆಂದು ಯೆಹೂದನು ಹೆದರಿಕೊಂಡಿದ್ದನು. ಆದ್ದರಿಂದ 
ತಾಮಾರಳು ತನ್ನ ತಂದೆಯ ಮನೆಗೆ ಹಿಂತಿರುಗಿ 
ಹೋದಳು. 

'2ಆಮೇಲೆ ಬಹುದಿನಗಳಾದ ಮೇಲೆ ಯೆಹೂದನ 
ಹೆಂಹತಿಯಾಗಿದ್ದ ಶೂಗನ ಮಗಳು ತೀರಿಕೊಂಡಳು. 
ಯೆಹೂದನು ತನ್ನ ದುಃಖದ ಸಮಯ ತೀರಿದ ಮೇಲೆ 
ಅದುಲ್ಲಾಮ್ಯದವನಾದ ತನ್ನ ಸ್ನೇಹಿತ ಹೀರಾನೊಂದಿಗೆ 
ತನ್ನ ಕುರಿಗಳ ಉಣ್ಣೆ ಕತ್ತರಿಸುವುದಕ್ಕಾಗಿ ತಿಮ್ನಾ ಊರಿಗೆ 
ಹೋದನು. ಮಾವನು ಉಣ್ಣೆ ಕತ್ತರಿಸುವುದಕ್ಕಾಗಿ 
ತಿಮ್ನಾ ಊರಿಗೆ ಹೋಗುತ್ತಿರುವುದು ತಾಮಾರಳಿಗೆ ತಿಳಿ 
ಯಿತು. '"ತಾಮಾರಳು ಯಾವಾಗಲೂ ವಿಧವೆಯ ವಸ್ತ್ರಗ 
ಳನ್ನು ಧರಿಸಿಕೊಂಡಿರುತ್ತಿದ್ದಳು. ಆದರೆ ಈಗ ಆಕೆ ಬೇರೆ 
ಬಟ್ಟೆಗಳನ್ನು ಧರಿಸಿಕೊಂಡು ತನ್ನ ಮುಖವನ್ನು ಮುಸುಕಿ 
ನಿಂದ ಮುಚ್ಚಿಕೊಂಡು ತಿಮ್ನಾ ಊರಿನ ಸಮೀಪದಲ್ಲಿ 
ರುವ ಏನಯಿಮೂರಿನ ದಾರಿಯಲ್ಲಿ ಕುಳಿತುಕೊಂಡಳು. 
ಯೆಹೂದನ ಚಿಕ್ಕಮಗನಾದ ಶೇಲಹನು ಬೆಳೆದು ದೊಡ್ಡ 
ವನಾಗಿರುವುದು ತಾಮಾರಳಿಗೆ ತಿಳಿದಿತ್ತು ಆದರೆ ಆಕೆಗೆ 
ಅವನನ್ನು ಮದುವೆ ಮಾಡಿಸಲು ಯೆಹೂದನು 
ಆಲೋಚಿಸಿರಲಿಲ್ಲ. 

`` ಯೆಹೂದನು ಆ ದಾರಿಯಲ್ಲಿ ಪ್ರಯಾಣ ಮಾಡು 
ತ್ಲಿರಲು ಆಕೆಯನ್ನು ಕಂಡು ವೇಶ್ಯೆಯೆಂದು ಭಾವಿಸಿದನು. 
(ಆಕೆಯು ವೇಶ್ಯೆಯಂತೆ ಮುಸುಕು ಹಾಕಿಕೊಂಡಿದ್ದಳು.) 
'6ಆದ್ದರಿಂದ ಯೆಹೂದನು ಆಕೆಯ ಬಳಿಗೆ ಹೋಗಿ, 


ತೆಗೆದುಹಾಕಿ ಮತ್ತೆ ವಿಧವಾ ವಸ್ತ್ರಗಳನ್ನು ಧರಿಸಿಕೊಂಡಳು. 

ಯೆಹೂದನು ಮಾತು ಕೊಟ್ಟಿದ್ದಂತೆಯೇ ಒಂದು 
ಆಡುಮರಿಯನ್ನು ತನ್ನ ಸ್ನೇಹಿತನಾದ ಹೀರಾನ ಮೂಲಕ 
ಏನಯಿಮಿಗೆ ಕಳುಹಿಸಿ ಆ ಮುದ್ರೆಯನ್ನೂ ಊರು 
ಗೋಲನ್ನೂ ತೆಗೆದುಕೊಂಡು ಬರುವಂತೆ ಅವನಿಗೆ ತಿಳಿ 
ಸಿದನು. ಆದರೆ ಅವನು ಅವಳನ್ನು ಕಂಡುಹಿಡಿಯ 
ಲಾಗಲಿಲ. 2!ಅವನು ಏನಯಿಮ್‌ ಊರಿನ ಕೆಲವು 
ಗಂಡಸರಿಗೆ, "ಇಲ್ಲಿಯ ದಾರಿಯ ಸಮೀಪದಲ್ಲಿರುತ್ತಿದ್ದ 
ವೇಶ್ಯೆಯು ಎಲ್ಲಿದ್ದಾಳೆ?'' ಎಂದು ಕೇಳಿದನು. 

ಅದಕ್ಕೆ ಅವರು, "ಇಲ್ಲಿ ಯಾವ ವೇಶ್ಯೆಯೂ ಇಲ್ಲ'' 
ಎಂದು ಉತ್ತರಿಸಿದರು. 

ಆದ್ದರಿಂದ ಅವನು ಯೆಹೂದನ ಬಳಿಗೆ ಹಿಂತಿರುಗಿ 
ಬಂದು, ""ನಾನು ಆ ವೇಶ್ಯೆಯನ್ನು ಕಂಡು ಹಿಡಿಯಲಾಗ 
ಲಿಲ್ಲ. ಅದಲ್ಲದೆ ಆ ಸ್ಥಳದ ಗಂಡಸರು ಅಲ್ಲಿ ಒಬ್ಬ 
ವೇಶ್ಯೆಯೂ ಇಲ್ಲ ಎಂದು ಹೇಳಿದರು'' ಅಂದನು. 

ಅದಕ್ಕೆ ಯೆಹೂದನು, ""ಆಕೆ ಆ ವಸ್ತುಗಳನ್ನು ಇಟ್ಟು 
ಕೊಳ್ಳಲಿ. ಜನರು ನಮ್ಮನ್ನು ಕಂಡು ನಗುವುದು ನನಗೆ 
ಇಷ್ಟವಿಲ್ಲ ನಾನು ಅವಳಿಗೆ ಆಡನ್ನು ಕೊಡಲು ಪ್ರಯತ್ನಿ 
ಸಿದೆ. ಆದರೆ ಅವಳು ನಿನಗೆ ಸಿಕ್ಕಲಿಲ್ಲವಷ್ಟೇ'' ಎಂದು 
ಹೇಳಿದನು. 


ತಾಮಾರಳಿಗೆ ಗರ್ಭಧಾರಣೆ 
ಮೂರು ತಿಂಗಳಾದ ಬಳಿಕ ಯಾರೋ ಒಬ್ಬನು 
ಯೆಹೂದನಿಗೆ, "ನಿನ್ನ ಸೊಸೆಯಾದ ತಾಮಾರಳು 


55 


ವ್ಯಭಿಚಾರದಿಂದ ಗರ್ಭಿಣಿಯಾಗಿದ್ದಾಳ'' ಎಂದು 
ತಿಳಿಸಿದನು. 

ಆಗ ಯೆಹೂದನು, “ಆಕೆಯನ್ನು ಎಳೆದುಕೊಂಡು 
ಹೋಗಿ ಸುಟ್ಟುಬಿಡಿ'' ಎಂದು ಹೇಳಿದನು. 

2" ಆಟ ಗಂಡಸರು ತಾಮಾರಳನ್ನು ಕೊಲ್ಲಲು ಆಕೆಯ 
ಬಳಿಗೆ ಹೋದರು. ಆದರೆ ಆಕೆ ತನ್ನ ಮಾವನಿಗೆ, "ನನ್ನನ್ನು 
ಗರ್ಭಿಣಿ ಮಾಡಿದವನು ಈ ವಸ್ತುಗಳ ಒಡೆಯ. ಈ ವಸ್ತು 
ಗಳನ್ನು ನೋಡು! ಇವು ಯಾರವು? ಈ ಮುದ್ರೆಯೂ 
ದಾರವೂ ಯಾರವು? ಇದು ಯಾರ ಕೈಕೋಲು?'' ಎಂಬ 
ಸಂದೇಶವನ್ನು ಹೇಳಿ ಕಳುಹಿಸಿದಳು. 

3 ಯೆಹೂದನು ಆ ವಸ್ತುಗಳನ್ನು ಗುರುತಿಸಿ, ""ಆಕೆ ಸರಿ 
ಯಾದದ್ದನ್ನೇ ಮಾಡಿದ್ದಾಳೆ. ನಾನೇ ತಪ್ಪು ಮಾಡಿದೆ. 
ನಾನು ಆಕೆಗೆ ಮಾತುಕೊಟ್ಟಂತೆ ನನ್ನ ಮಗನಾದ ಶೇಲಹ 
ನನ್ನು ಆಕೆಗೆ ಕೊಡಬೇಕಿತ್ತು'' ಎಂದು ಹೇಳಿದನು. ಆದರೆ 
ಯೆಹೂದನು ಆಕೆಯೊಡನೆ ಮತ್ತೆ ಮಲಗಿಕೊಳ್ಳಲಿಲ್ಲ. 

27ತಾಮಾರಳಿಗೆ ಹೆರಿಗೆಕಾಲ ಬಂತು. ಆಕೆಗೆ ಅವಳಿ 
ಜವಳಿ ಮಕ್ಕಳಾಗುವುದನ್ನು ದಾದಿಯು ಗಮನಿಸಿದಳು. 

28 ಆಕೆಗೆ ಹೆರಿಗೆಯಾಗುವಾಗ ಒಂದು ಮಗು ತನ್ನ ಕೈಚಾ 
ಚಿತು. ದಾದಿಯು ಆ ಮಗುವಿನ ಕೈಗೆ ಕೆಂಪುದಾರವನ್ನು 
ಕಟ್ಟಿ, "ಮೊದಲನೆಯವನು'' ಅಂದಳು. ಆದರೆ ಆ 
ಮಗು ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡಿತು. 
ಆಮೇಲೆ ಮತ್ತೊಂದು ಮಗುವು ಮೊದಲು ಹುಟ್ಟಿತು. 
ಆದ್ದರಿಂದ ದಾದಿಯು, ""ನೀನು ಮೊದಲನೆಯವನನ್ನು 
ಭೇದಿಸಿಕೊಂಡು ಬಂದೆ'' ಅಂದಳು. ಆದ್ದರಿಂದ ಅವರು 
ಆ ಮಗುವಿಗೆ "“ಪೆರೆಚ್‌''* ಎಂದು ಹೆಸರಿಟ್ಟರು. ಆ 
ಬಳಿಕ ಮತೊಂದು ಮಗುವು ಹೊರಬಂದಿತು. ಆ ಮಗು 
ಏನ ಕೈಯಲ್ಲಿ ಕೆಂಪುದಾರವಿತ್ತು ಅವರು ಅವನಿಗೆ "ಜಿರಹ' 
ಎಂದು ಹೆಸರಿಟ್ಟರು. 


ಈಜಿಪ್ಟಿನಲ್ಲಿ ಯೋಸೇಫನನ್ನು 

ಫೋಟೀಫರನಿಗೆ ಮಾರಿದ್ದು 
ಥಿ ಯೋಸೇಫನನ್ನು ಖರೀದಿಮಾಡಿದ ವ್ಯಾಪಾರಿ 
ಗಳು ಅವನನ್ನು ಈಜಿಪ್ಟಿಗೆ ತೆಗೆದುಕೊಂಡು 
ಬಂದು ಫರೋಹನ ಕಾವಲುಗಾರರ ನಾಯಕನಾದ 
ಪೋಟೀಫರನಿಗೆ ಮಾರಿದರು. ಆದರೆ ಯೆಹೋವನ 
ಸಹಾಯದಿಂದ ಯೋಸೇಫನು ಏಳಿಗೆಯಾಗಿ ತನ್ನ 
ಯಜಮಾನನಾದ ಈಜಿಪ್ಟಿನ ಫೋಟೀಫರನ ಮನೆಯಲ್ಲಿ 

ಸೇವಕನಾದನು. 

ಯೆಹೋವನು ಯೋಸೇಫನ ಸಂಗಹವಿದ್ದು ಅವ 
ನನ್ನು ಎಲ್ಲಾ ಕೆಲಸಕಾರ್ಯಗಳಲ್ಲಿ ಯಶಸ್ವಿಯಾಗುವಂತೆ 
ಮಾಡುತ್ತಿರುವುದನ್ನು ಫೋಟೀಫರನು ಗಮನಿಸಿದನು. 
“ಫೋಟೀಫರನು ಯೋಸೇಫನ ವಿಷಯದಲ್ಲಿ ತುಂಬ 





ಪೆರೆಚ್‌. ಈ ಹೆಸರಿನ ಅರ್ಥ: "ಮುನ್ನುಗ್ಗಿ ಬಾ.'' 


ಆದಿಕಾಂಹ 38:25-39:14 


ಸಂತೋಷಪಟ್ಟು ಸ್ವಂತ ಸೇವಕನನ್ನಾಗಿ ಮಾಡಿಕೊಂಡನು; 
ಅಲ್ಲದೆ ಮನೆಯ ಮೇಲ್ವಿಚಾರಣೆಯನ್ನು ಒಪ್ಪಿಸಿ 
ಕೊಟ್ಟನು; ತನ್ನ ಆಸ್ಲಿಗೆಲ್ಲಾ ಮೇಲಾಧಿಕಾರಿಯನ್ನಾಗಿ 
ನೇಮಿಸಿದನು. ನಫೋಟೀಫರನು ಯೋಸೇಫನಿಗೆ 
ಮನೆಯ ಮೇಲ್ವಿಚಾರಣೆಯನ್ನೂ ಆಸ್ತಿಗೆ ಜವಾಬ್ದಾರನ 
ನ್ನಾಗಿಯೂ ಮಾಡಿದ ಮೇಲೆ ಯೆಹೋವನು ಫೋಟೀಫ 
ರನ ಮನೆಯನ್ನೂ ಬೆಳೆಗಳನ್ನೂ ಆಸ್ತಿಯನ್ನೂ ಆಶೀರ್ವದಿ 
ಸಿದನು. "ಆದ್ದರಿಂದ ಪೋಟೀಫರನು ತಾನು ಊಟ 
ಮಾಡುವ ಆಹಾರವೊಂದನ್ನು ಬಿಟ್ಟು ಉಳಿದೆಲ್ಲದರ 
ಜವಾಬ್ದಾರಿಯನ್ನು ಯೋಸೇಫನಿಗೆ ವಹಿಸಿ ನಿಶ್ಚಿಂತೆ 
ಯಿಂದ ಇದ್ದನು. 


ಯೋಸೇಫನು ಫೋಟೀಫರನ ಹೆಂಡತಿಯನ್ನು 
ತಿರಸ್ಕರಿಸಿದ್ದು 

ಯೋಸೇಫನು ಸುಂದರವಾಗಿದ್ದನು, ನೋಡಲು, 
ರೂಪವಂತನಾಗಿದ್ದನು. ಸ್ಪಲ್ಪ ಕಾಲದನಂತರ, 
ಯೋಸೇಫನ ಒಡೆಯನ ಹೆಂಡತಿಯು ಯೋಸೇಫನ 
ಮೇಲೆ ಆಸೆಪಟ್ಟಳು. ಒಂದು ದಿನ ಆಕೆ ಅವನಿಗೆ, 
""ನನ್ನೊಂದಿಗೆ ಮಲಗಿಕೊ'' ಎಂದು ಹೇಳಿದಳು. 

ಆದರೆ ಯೋಸೇಫನು ತಿರಸ್ಕರಿಸಿದನು. ಅವನು, '"ನನ್ನ 
ದಣಿಯು ಈ ಮನೆಯ ಜವಾಬ್ದಾರಿಕೆಗಳನ್ನೆಲ್ಲಾ ನನಗೆ 
ವಹಿಸಿ ನಿಶ್ಚಿಂತೆಯಿಂದಿದ್ದಾನೆ. ?ನನ್ನ ದಣಿಯು ಈ 
ಮನೆಯ ಸರ್ವಾಧಿಕಾರವನ್ನು ನನಗೆ ಕೊಟ್ಟಿದ್ದರೂ ತನ್ನ 
ಧರ್ಮಪತ್ನಿಯಾದ ನಿನ್ನನ್ನು ನನಗೆ ಅಧೀನಪಡಿಸಿಲ್ಲ. 
ಹೀಗಿರಲು ಇಂಥಾ ಮಹಾ ದುಷ್ಕತ್ಯವನ್ನು ನಡೆಸಿ ದೇವ 
ರಿಗೆ ವಿರುದ್ಧವಾಗಿ ಹೇಗೆ ಪಾಪಮಾಡಲಿ'' ಎಂದು ಉತ್ತರ 
ಕೊಟ್ಟನು. 

'0ಆ ಸ್ತ್ರೀಯು ಪ್ರತಿದಿನವೂ ಯೋಸೇಫನನ್ನು ಒತ್ತಾ 
ಯಿಸಿದಳು. ಆದರೆ ಯೋಸೇಫನು ಆಕೆಯೊಂದಿಗೆ ಮಲಗಿ 
ಕೊಳ್ಳಲು ಒಪ್ಪಲಿಲ್ಲ. 1!1ಓಒಂದು ದಿನ ಯೋಸೇಫನು ತನ್ನ 
ಕೆಲಸದ ನಿಮಿತ್ತ ಮನೆಯೊಳಗೆ ಹೋದನು. ಆಗ ಮನೆ 
ಯಲ್ಲಿ ಇದ್ದವನು ಅವನೊಬ್ಬನೇ. ಅವನ ಧಣಿಯ 
ಹೆಂಡತಿಯು ಅವನ ಮೇಲಂಗಿಯನ್ನು ಹಿಡಿದುಕೊಂಡು, 
“ಬಾ ನನ್ನೊಂದಿಗೆ ಮಲಗಿಕೊ'' ಎಂದು ಕರೆದಳು. 
ಕೂಡಲೇ ಯೋಸೇಫನು ತನ್ನ ಮೇಲಂಗಿಯನ್ನೇ ಬಿಟ್ಟು 
ಅಲ್ಲಿಂದ ಓಡಿಹೋದನು. 

13 ಯೋಸೇಫನು ತನ್ನ ಮೇಲಂಗಿಯನ್ನು ಬಿಟ್ಟು 
ಓಡಿಹೋದದ್ದರಿಂದ ಸಿಟ್ಟುಗೊಂಡ ಅವಳು ಮನೆಯ 
ಹೊರಗಿದ್ದ ಸೇವಕರನ್ನು ಕರೆದು, "ನೋಡಿ, ನಮಗೆ ಅವ 
ಮಾನ ಮಾಹುವುದಕ್ಕಾಗಿ ಈ ಇಬ್ರಿಯ ಗುಲಾಮನನ್ನು 
ಇಲ್ಲಿಗೆ ತರಲಾಗಿದೆ. ಅವನು ಮನೆಯೊಳಗೆ ಬಂದು ನನ್ನ 
ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ. ಆಗ ನಾನು 


ಆದಿಕಾಂಹ 39:15-40:16 


ಗಟ್ಟಿಯಾಗಿ ಕೂಗಿಕೊಂಡೆ. ನನ್ನ ಕೂಗಿನಿಂದ ಭಯ 
ಗೊಂಡು ತನ್ನ ಮೇಲಂಗಿಯನ್ನೇ ಬಿಟ್ಟು ಓಡಿಹೋದ'' 
ಎಂದು ಹೇಳಿದಳು. "ಆಕೆ ಆ ಮೇಲಂಗಿಯನ್ನು ತನ್ನ 
ಗಂಡನೂ ಯೋಸೇಫನಿಗೆ ದಣೆಯೂ ಆಗಿದ್ದ ಫೋಟೀಫ 
ರನು ಬರುವ ತನಕ ಇಟ್ಟುಕೊಂಡಿದ್ದಳು. ಪತಿಯು 
ಬಂದಾಗ ಆಕೆ ಅದೇ ರೀತಿ ಹೇಳಿ, ""ನೀನು ಸೇರಿಸಿಕೊಂಡ 
ಈ ಇಬ್ರಿಯ ಗುಲಾಮನು ನನ್ನ ಮೇಲೆ ಬಲಾತ್ಕಾರ 
ಮಾಡಲು ಪ್ರಯತ್ನಿಸಿದ. ಆದರೆ ನಾನು ಕೂಗಿಕೊಂಡ 
ದ್ದರಿಂದ ಅವನು ಮೇಲಂಗಿಯನ್ನೇ ಬಿಟ್ಟು ಓಡಿಹೋದ” 
ಎಂದು ಹೇಳಿದಳು. 


ಯೋಸೇಫನಿಗೆ ಸೆರೆವಾಸ 

ಯೋಸೇಫನ ಧಣಿಯು ತನ್ನ ಹೆಂಡತಿಯ ಮಾತು 
ಕೇಳಿ ತುಂಬ ಕೋಪಗೊಂಡನು. ರಾಜನ ವೈರಿಗಳನ್ನು 
ಹಾಕುವ ಒಂದು ಸೆರೆಮನೆಯಿತ್ತು ಆದ್ದರಿಂದ ಫೋಟೀಫ 
ರನು ಯೋಸೇಫನನ್ನು ಆಸೆರೆಮನೆಗೆ ಹಾಕಿಸಿದನು. ಅಂದಿ 
ನಿಂದ ಯೋಸೇಫನು ಅಲ್ಲಿದ್ದನು. 

>! ಆದರೆ ಯೆಹೋವನು ಯೋಸೇಫನ ಸಂಗಡವಿದ್ದು 
ಕರುಣೆ ತೋರಿದನು. ಸ್ವಲ್ಪಕಾಲವಾದ ಮೇಲೆ ಸೆರೆ 
ಮನೆಯ ಮುಖ್ಯಾಧಿಕಾರಿಯು ಯೋಸೇಫನನ್ನು ಪ್ರೀತಿಸ 
ತೊಡಗಿದನು. ಅವನು ಎಲ್ಲಾ ಕೈದಿಗಳನ್ನು ಯೋಸೇಫನ 
ವಶಕ್ಕೆ ಒಪ್ಪಿಸಿದನು. ಅಲ್ಲಿ ಮಾಡಬೇಕಾದ ದ್ವನ್ನೆಲ್ಲಾ 
ಯೋಸೇಫನೇ ಮಾಡಿಸುತ್ತಿದ್ದನು. ಯೆಹೋವನು 
ಯೋಸೇಫನ ಸಂಗಡವಿದ್ದು ಅವನ ಎಲ್ಲಾ ಕೆಲಸ ಕಾರ್ಯ 
ಗಳನ್ನು ಯಶಸ್ವಿ ಗೊಳಿಸುತ್ತಿದ್ದದ್ದರಿಂದ ಮುಖ್ಯಾಧಿ 
ಕಾರಿಯು ಎಲ್ಲಾ ವಿಷಯಗಳನ್ನು ಯೋಸೇಫನಿಗೆ ವಹಿಸಿ 
ನಿಶ್ಚಿಂತೆಯಾಗಿದ್ದನು. 


ಯೋಸೇಫನು ಎರಡು ಕನಸುಗಳ ಅರ್ಥವನ್ನು ತಿಳಿಸಿದ್ದು 
40 ತರುವಾಯ ಫರೋಹನ ಇಬ್ಬರು ಸೇವಕರು 

ಫರೋಹನಿಗೆ ಯಾವುದೋ ತಪ್ಪುಮಾಡಿದರು. 
ಈ ಇಬ್ಬರು ಸೇವಕ ರುಗಳಲ್ಲಿ ಒಬ್ಬನು ಭಕ್ಷ್ಯಗಾರ ಮತ್ತು 
ಮತ್ತೊಬ್ಬನು ಪಾನದಾಯಕ. ಫರೋಹನು ತನ್ನ ಭಕ್ಷ್ಯ 
ಗಾರನ ಮೇಲೆಯೂ ಪಾನದಾಯಕನ ಮೇಲೆಯೂ 
ಕೋಪಗೊಂಡನು. *ಆದ್ದರಿಂದ ಅವರನ್ನು ಯೋಸೇಫ 





56 


ಪಾನದಾಯಕನಿಗೂ ಒಂದೊಂದು ಕನಸು ಬಿತ್ತು ಮತ್ತು 
ಅವರಿಬ್ಬರ ಕನಸುಗಳು ತಮ್ಮದೇ ಆದ ಅರ್ಥವನ್ನು 
ಹೊಂದಿದ್ದವು. "ಮರುದಿನ ಮುಂಜಾನೆ ಯೋಸೇಫನು 
ಅವರ ಬಳಿಗೆ ಹೋದನು. ಅವರಿಬ್ಬರು ಚಿಂತೆಯಿಂದ 
ಇರುವುದನ್ನು ಯೋಸೇಫನು ಕಂಡು, '""ಈ ದಿನ ನೀವು 
ತುಂಬ ಚಿಂತೆಯಿಂದ ಇರುವಂತೆ ಕಾಣುತ್ತಿದೆ, ಕಾರಣ 
ವೇನು?'' ಎಂದು ಕೇಳಿದನು. 

ಆ ಇಬ್ಬರು, "ನಾವು ಕಳೆದ ರಾತ್ರಿ ಕನಸನ್ನು ಕಂಡೆವು; 
ಆದರೆ ನಾವು ಕಂಡ ಕನಸು ನಮಗೆ ಅರ್ಥವಾಗುತ್ತಿಲ್ಲ. 
ನಮಗೆ ಕನಸುಗಳ ಅರ್ಥವನ್ನು ತಿಳಿಸುವವರಾಗಲೀ ವಿವರಿ 
ಸುವವರಾಗಲೀ ಯಾರೂ ಇಲ್ಲ'' ಎಂದು ಹೇಳಿದರು. 

ಯೋಸೇಫನು ಅವರಿಗೆ, ""ದೇವರೊಬ್ಬನು ಮಾತ್ರ 
ಕನಸುಗಳನ್ನು ಅರ್ಥಮಾಡಿಕೊಳ್ಳಬಲ್ಲನು ಮತ್ತು ಕನಸು 
ಗಳ ಅರ್ಥವನ್ನು ಹೇಳಬಲ್ಲನು. ಆದ್ದರಿಂದ ದಯಮಾಡಿ 
ನಿಮ್ಮ ಕನಸುಗಳನ್ನು ನನಗೆ ತಿಳಿಸಿರಿ'' ಎಂದು ಹೇಳಿದನು. 


ದ್ರಾಕ್ಷಾರಸ ಕೊಡುವವನ ಕನಸು 

9ಆಗ ಪಾನದಾಯಕನು ಯೋಸೇಫನಿಗೆ, ""ನಾನು 
ಕನಸಿನಲ್ಲಿ ದ್ರಾಕ್ಟಾಲತೆಯನ್ನು ಕಂಡೆನು. `ಆ ದ್ರಾಕ್ಷಾ 
ಲತೆಯ ಮೇಲೆ ಮೂರು ಕವಲುಗಳಿದ್ದವು. ಆ ಕವಲು 
ಗಳು ಹೂವುಗಳನ್ನು ಬಿಟ್ಟವು; ಆ ಹೂವುಗಳು ಹಣ್ಣುಗ 
ಳಾದವು. !'ನಾನು ಫರೋಹನ ಲೋಟವನ್ನು ಹಿಡಿದು 
ಕೊಂಡಿದ್ದರಿಂದ ದ್ರಾಕ್ಷಿಹಣ್ಣುಗಳನ್ನು ತೆಗೆದುಕೊಂಡು 
ಲೋಟದೊಳಗೆ ರಸಹಿಂಡಿ ಲೋಟವನ್ನು ಫರೋಹನಿಗೆ 
ಕೊಟ್ಟಿನು'' ಎಂದು ಹೇಳಿದನು. 

ಅದಕ್ಕೆ ಯೋಸೇಫನು, "ನಾನು ಕನಸಿನ ಅರ್ಥವನ್ನು 
ನಿನಗೆ ತಿಳಿಸುವೆನು. ಆ ಮೂರು ಕವಲುಗಳು ಎಂದರೆ 
ಮೂರು ದಿನಗಳು. ಮೂರುದಿನಗಳೊಳಗಾಗಿ 
ಫರೋಹನು ನಿನ್ನನ್ನು ಕ್ಚಮಿಸಿ ಮತ್ತೆ ಕೆಲಸಕ್ಕೆ ಸೇರಿಸಿ 
ಕೊಳ್ಳುವನು. ನೀನು ಮೊದಲಿನಂತೆ ಅವನಿಗೆ ಪಾನದಾಯ 
ಕನಾಗಿರುವೆ. "ಆದರೆ ನೀನು ಸುಖದಿಂದಿರುವಾಗ 
ನನ್ನನ್ನು ನೆನಸಿಕೊಂಡು ನನ್ನ ವಿಷಯವಾಗಿ ಫರೋಹನಿಗೆ 
ತಿಳಿಸಿ ನನಗೆ ಸೆರೆಮನೆಯಿಂದ ಬಿಡುಗಡೆಯಾಗುವಂತೆ 
ಮಾಡು. '*ಇಬ್ರಿಯರ ದೇಶದವನಾದ ನನ್ನನ್ನು ಕೆಲವರು 








ನಿದ್ದ ಸೆರೆಮನೆಗೆ ಹಾಕಿಸಿದನು. ಪೋಟೀಫರನು 
ಫರೋಹನನ ಕಾವಲುಗಾರರ ಅಧಿಕಾರಿಯಾಗಿದ್ದು ಈ 
ಸೆರೆಮನೆಯ ಜವಾಬ್ದಾರಿಯನ್ನು ಹೊಂದಿದ್ದನು. 4ಸರೆ 
ಮನೆಯ ಮುಖ್ಯಾಧಿಕಾರಿಯು ಈ ಇಬ್ಬರು ಕೈದಿಗಳನ್ನು 
ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಸ್ವಲ್ಪಕಾಲದವರೆಗೆ ಆ 
ಇಬ್ಬರು ಸೆರೆಮನೆಯೊಳಗೆ ಇದ್ದರು. *ಒಂದು ರಾತ್ರಿ ಆ 
ಇಬ್ಬರು ಕೈದಿಗಳಿಗೆ ಅಂದರೆ ಭಕ್ಸ 5ಗಾರನಿಗೂ 


ಅಪಹರಿಸಿಕೊಂಡು ಬಂದರು. ಆದರೆ ಇಲ್ಲಿಯೂ ನಾನು 
ಯಾವ ತಪ್ಪನ್ನೂ ಮಾಡಲಿಲ್ಲ, ಆದ್ದರಿಂದ ನಾನು ಸೆರೆ 
ಮನೆಯಲ್ಲಿರಬಾರದು'' ಎಂದು ಹೇಳಿದನು. 


ಭಕ್ಷ್ಯಗಾರನ ಕನಸು 
1ಫಾನದಾಯಕನ ಕನಸಿನ ಅರ್ಥವು ಒಳ್ಳೆಯದಾಗಿರು 
ವುದನ್ನು ಕಂಡ ಭಕ್ಷ್ಯಗಾರನು ಯೋಸೇಫನಿಗೆ, ""ನನಗೂ 


57 





ಒಂದು ಕನಸಾಯಿತು. ನನ್ನ ಕನಸಿನಲ್ಲಿ ನನ್ನ ತಲೆಯ 
ಮೇಲೆ ಮೂರು ಬುಟ್ಟಿಗಳಿದ್ದವು. ''ಅವುಗಳಲ್ಲಿ ರಾಜನಿ 
ಗೋಸ್ಕರವಾಗಿ ಎಲ್ಲಾ ಬಗೆಯ ಭಕ್ಕ್ಯಗಳಿದ್ದವು. ಆದರೆ 
ಪಕ್ಷಿಗಳು ಆ ಆಹಾರವನ್ನು ತಿನ್ನುತ್ತಿದ್ದವು'' ಎಂದು 
ಹೇಳಿದನು. 

158 ಯೋಸೇಫನು, ""ಕನಸಿನ ಅರ್ಥವನ್ನು ನಾನು ನಿನಗೆ 
ತಿಳಿಸುತ್ತೇನೆ. ಮೂರು ಬುಟ್ಟಿಗಳ ಅರ್ಥ ಮೂರು ದಿನ 
ಗಳು. ೌಮೂರುದಿನಗಳೊಳಗಾಗಿ ರಾಜನು ನಿನ್ನನ್ನು ಸೆರೆ 
ಮನೆಯಿಂದ ಬಿಡಿಸಿ ನಿನ್ನ ಶಿರಚ್ಛೇದನ ಮಾಡಿಸುವನು; 
ನಿನ್ನ ದೇಹವನ್ನು ಕಂಬಕ್ಕೆ ನೇತುಹಾಕಿಸುವನು; ಪಕ್ಚಿಗಳು 
ನಿನ್ನ ದೇಹವನ್ನು ತಿಂದುಬಿಡುತ್ತವೆ'' ಎಂದು ಹೇಳಿದನು. 


ಯೋಸೇಫನನ್ನು ಮರೆತನು 

ಮೂರನೆಯ ದಿನ ಬಂದಿತು. ಅದು ಫರೋಹನ 
ಜನ್ಮದಿನವಾಗಿತ್ತು. ಫರೋಹನು ತನ್ನ ಎಲ್ಲಾ ಸೇವಕರಿಗೆ 
ಔತಣಕೂಟವನ್ನು ಏರ್ಪಡಿಸಿದನು. ಔತಣಕೂಟದಲ್ಲಿ 
ಫರೋಹನು ಭಕ್ಷ್ಯಗಾರನನ್ನೂ ಮತ್ತು ಪಾನದಾಯಕ 
ನನ್ನೂ ಸೆರೆಮನೆಯಿಂದ ಬಿಡುಗಡೆ ಮಾಡಿದನು. 
21 ಫರೋಹನು ಪಾನದಾಯಕನನ್ನು ಮತ್ತೆ ಅದೇ ಕೆಲಸಕ್ಕೆ 
ನೇಮಿಸಿದನು; ಅವನು ಪಾನಪಾತ್ರೆಯನ್ನು ಫರೋಹನ 
ಕೈಗೆ ಕೊಡುವವನಾದನು. ಆದರೆ ಫರೋಹನು ಭಕ್ಷ್ಯ 
ಗಾರನನ್ನು ಕೊಲ್ಲಿಸಿದನು. ಯೋಸೇಫನು ಹೇಳಿ 
ದಂತೆಯೇ ಪ್ರತಿಯೊಂದು ನಡೆಯಿತು. ಆದರೆ ಪಾನ 
ದಾಯಕನು ಯೋಸೇಫನಿಗೆ ಸಹಾಯ ಮಾಡ 
ಬೇಕೆಂಬುದನ್ನು ಮರೆತುಬಿಟ್ಟು ಯೋಸೇಫನ ಬಗ್ಗೆ 
ಫರೋಹನಿಗೆ ಏನೂ ತಿಳಿಸಲಿಲ್ಲ. 





ಫರೋಹನ ಕನಸುಗಳು 

ಎರಡು ವರ್ಷಗಳ ನಂತರ ಫರೋಹನಿಗೆ 
4 1 ಒಂದು ಕನಸಾಯಿತು. ಫರೋಹನು ಕನಸಿನಲ್ಲಿ 
ನೈಲ್‌ ನದಿಯ ತೀರದಲ್ಲಿ ನಿಂತಿದ್ದನು. ?ಆಗ ಕೊಬ್ಬಿದ 
ಮತ್ತು ಲಕ್ಷಣವಾಗಿದ್ದ ಏಳು ಹಸುಗಳು ನದಿಯೊಳಗಿಂದ 
ಬಂದು ಹುಲ್ಲನ್ನು ಮೇಯುತ್ತಿದ್ದವು. 3ಬಳಿಕ ಬಡಕ 
ಲಾಗಿದ್ದ ಮತ್ತು ಕುರೂಪವಾಗಿದ್ದ ಏಳು ಹಸುಗಳು ನದಿ 
ಯೊಳಗಿಂದ ಬಂದು ಲಕ್ಷಣವಾಗಿದ್ದ ಏಳು ಹಸುಗಳ ಪಕ್ಕ 
ದಲ್ಲಿ ನಿಂತುಕೊಂಡವು. *ಕುರೂಪವಾಗಿದ್ದ ಏಳು ಹಸು 
ಗಳು ಲಕ್ಷಣವಾಗಿದ್ದ ಏಳು ಹಸುಗಳನ್ನು ತಿಂದುಬಿಟ್ಟವು. 

ಆಗ ಫರೋಹನಿಗೆ ಎಚ್ಚರವಾಯಿತು. 
ಫರೋಹನು ಮತ್ತೆ ಮಲಗಿಕೊಂಡನು. ಅವನಿಗೆ 
ಎರಡನೆಯ ಕನಸಾಯಿತು. ಪುಷ್ಟಿಯುಳ್ಳ ಏಳು ತೆನೆಗಳು 
ಒಂದೇ ಗಿಡದಲ್ಲಿ ಹುಟ್ಟಿದವು. 6ಆಮೇಲೆ ಅದೇ ಸಸಿಯ 
ಮೇಲೆ ಬಿಸಿಗಾಳಿಯಿಂದ ಬತ್ತಿಹೋಗಿದ್ದ ಏಳು ತೆನೆಗಳು 





ಆದಿಕಾಂಹ 40:17-41:17 


ಹುಟ್ಟಿದವು.? ಬತ್ತಿಹೋಗಿದ್ದ ತೆನೆಗಳು ಪುಷ್ಟಿಯಾಗಿದ್ದ ತೆನೆ 
ಗಳನ್ನು ತಿಂದುಬಿಟ್ಟವು. ಫರೋಹನು ಎಚ್ಚರಗೊಂಡಾಗ 
ಅದು ಕೇವಲ ಕನಸೆಂದು ತಿಳಿದುಕೊಂಡನು. 8ಮರುದಿನ 
ಮುಂಜಾನೆ ಈ ಕನಸುಗಳ ಬಗ್ಗೆ ತುಂಬ ಚಿಂತೆಗೊಳಗಾಗಿ 
ಈಜಿಪ್ಟಿನಲ್ಲಿದ್ದ ಎಲ್ಲಾ ಮಂತ್ರಗಾರರನ್ನೂ ಎಲ್ಲಾ 
ವಿದ್ವಾಂಸರನ್ನೂ ಕರೆಯಿಸಿ ಕನಸುಗಳನ್ನು ತಿಳಿಸಿದನು. 
ಆದರೆ ಅವರಲ್ಲಿ ಯಾರಿಗೂ ಕನಸುಗಳ ಅರ್ಥವನ್ನು 
ತಿಳಿಸುವುದಕ್ಕಾಗಲೀ ವಿವರಿಸುವುದಕ್ಕಾಗಲೀ ಆಗಲಿಲ್ಲ. 


ಪಾನದಾಯಕನು ಫರೋಹನಿಗೆ ಯೋಸೇಫನ ಬಗ್ಗೆ 
ತಿಳಿಸಿದ್ದು 

9ಆಗ ಪಾನದಾಯಕನು ಯೋಸೇಫನನ್ನು ಜ್ಞಾಪಿಸಿ 
ಕೊಂಡು ಫರೋಹನಿಗೆ, ""ನನಗೆ ಸಂಭವಿಸಿದ್ದು ನನ್ನ ನೆನ 
ಪಿಗೆ ಬರುತ್ತಿದೆ. ನೀವು ನನ್ನ ಮೇಲೆ ಮತ್ತು ಭಕ್ವ್ಯಗಾರನ 
ಮೇಲೆ ಕೋಪಗೊಂಡು ನಮ್ಮನ್ನು ಸೆರೆಮನೆಗೆ ಹಾಕಿಸಿ 
ದಿರಿ. ''ಒಂದು ರಾತ್ರಿ, ನಮ್ಮಿಬ್ಬರಿಗೂ ಕನಸಾಯಿತು. ಆ 
ಕನಸುಗಳಿಗೆ ಬೇರೆಬೇರೆಯ ಅರ್ಥಗಳಿದ್ದವು. '?ನಮ್ಮ 
ಜೊತೆಯಲ್ಲಿ ಒಬ್ಬ ಇಬ್ರಿಯ ಯುವಕನಿದ್ದನು. ಅವನು 
ಕಾವಲುಗಾರರ ಅಧಿಕಾರಿಯ ಸೇವಕನಾಗಿದ್ದನು. ನಾವು 
ಅವನಿಗೆ ನಮ್ಮ ಕನಸುಗಳನ್ನು ತಿಳಿಸಿದೆವು. ಅವನು ನಮಗೆ 
ಅವುಗಳನ್ನು ವಿವರಿಸಿ ನಮ್ಮ ಕನಸಿನ ಅರ್ಥವನ್ನು ತಿಳಿಸಿ 
ದನು. ಅವನು ಹೇಳಿದ ಅರ್ಥಕ್ಕೆ ಸರಿಯಾಗಿ ನನಗೆ 
ಆಯಿತು; ಮೊದಲಿನ ಉದ್ಯೋಗವು ದೊರೆಯಿತು; 
ಅವನು ಭಕ್ವ್ಯಗಾರನನ್ನು ಕುರಿತು ತಿಳಿಸಿದಂತೆಯೇ ಅವ 
ನಿಗೆ ಮರಣದಂಡನೆ ಆಯಿತು'' ಎಂದು ಹೇಳಿದನು. 


ಕನಸುಗಳ ಅರ್ಥವನ್ನು ತಿಳಿಸಲು ಯೋಸೇಫನನ್ನು 

ಕರೆಸಿದ್ದು 

ಆಗ ಫರೋಹನು ಯೋಸೇಫನನ್ನು ಸೆರೆಮನೆ 
ಯಿಂದ ಕರೆಸಿದನು. ಯೋಸೇಫನು ಕೌರಮಾಡಿ 
ಕೊಂಡು ಶುದ್ಧವಾದ ಬಟ್ಟೆಗಳನ್ನು ಹಾಕಿಕೊಂಡು ಹೋಗಿ 
ಫರೋಹನ ಮುಂದೆ ನಿಂತುಕೊಂಡನು. ಫರೋಹನು 
ಯೋಸೇಫನಿಗೆ, ""ನನಗೆ ಒಂದು ಕನಸಾಯಿತು. ಆದರೆ 
ಅದರ ಅರ್ಥವನ್ನು ತಿಳಿಸಬಲ್ಲವರು ಇಲ್ಲಿ ಯಾರೂ ಇಲ್ಲ. 
ನೀನು ಕನಸುಗಳ ಅರ್ಥವನ್ನು ಹೇಳಬಲ್ಲೆ ಎಂಬುದಾಗಿ 
ನಿನ್ನ ಬಗ್ಗೆ ಕೇಳಿದೆ'' ಎಂದು ಹೇಳಿದನು. 

16 ಯೋಸೇಫನು, ""ಕನಸುಗಳನ್ನು ಅರ್ಥಮಾಡಿ 
ಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿಲ್ಲ. ಆ ಶಕ್ತಿಯನ್ನು ಹೊಂದಿ 
ರುವವನು ದೇವರೊಬ್ಬನೇ. ಆದರೆ ದೇವರು ಫರೋಹನಿ 
ಗೋಸ್ಕರ ಅರ್ಥವನ್ನು ತಿಳಿಸುವನು'' ಎಂದು ಹೇಳಿದನು. 

ಆಗ ಫರೋಹನು ಯೋಸೇಫನಿಗೆ, ""ನನ್ನ ಕನಸಿ 
ನಲ್ಲಿ, ನಾನು ನೈಲ್‌ ನದಿಯ ತೀರದಲ್ಲಿ ನಿಂತು 


ಆದಿಕಾಂಹ 41:18-44 


ಕೊಂಡಿದ್ದೆನು. ಕೊಬ್ಬಿದ ಮತ್ತು ಲಕ್ಷಣವಾಗಿದ್ದ ಏಳು 
ಹಸುಗಳು ನದಿಯೊಳಗಿಂದ ಬಂದು ಹುಲ್ಲನ್ನು ಮೇಯು 
ತ್ತಿದ್ದವು. ಆಗ ಬಹಕಲಾಗಿದ್ದ ಮತ್ತು ಕುರೂಪವಾಗಿದ್ದ 
ಏಳು ಹಸುಗಳು ನದಿಯೊಳಗಿಂದ ಬಂದು ನಿಂತು 


58 


32" ಫರೋಹನೇ, ಒಂದೇ ವಿಷಯದ ಮೇಲೆ ಎರಡು 
ಕನಸುಗಳಾಗಿರುವುದರಿಂದ ದೇವರು ಇದನ್ನು ನಿಶ್ಚಯ 
ವಾಗಿಯೂ ಬೇಗನೆ ಬರಮಾಡಲಿದ್ದಾನೆ. *ಆದ್ದರಿಂದ 
ತಾವು ತುಂಬ ಬುದ್ಧಿವಂತನೂ ವಿವೇಕಿಯೂ ಆಗಿರುವ 





ಕೊಂಡವು. ಅಂಥಾ ಬಡಕಲು ಹಸುಗಳನ್ನು ನಾನು 
ಈಜಿಪ್ಟಿನಲ್ಲಿ ಎಂದೂ ನೋಡಿಲ್ಲ. ಬಹಡಕಲಾಗಿದ್ದ ಆ 
ಹಸುಗಳು ಮೊದಲು ಬಂದ ಲಕ್ಷಣವಾದ ಏಳು ಹಸು 
ಗಳನ್ನು ತಿಂದುಬಿಟ್ಟವು. ?' ಅವು ಏಳು ಹಸುಗಳನ್ನು ತಿಂದ 
ಮೇಲೆಯೂ ತಿಂದಂತೆ ಕಾಣುತ್ತಿರಲಿಲ್ಲ; ಅವು ಮೊದಲಿ 
ನಂತೆಯೇ ಬಡಕಲಾಗಿದ್ದವು ಮತ್ತು ಕುರೂಪವಾಗಿದ್ದವು. 
ಆಗ ನನಗೆ ಎಚ್ಚರವಾಯಿತು. 

2"ನನಗಾದ ಎರಡನೆಯ ಕನಸು ಇಂತಿದೆ: ಒಂದೇ 
ಗಿಡದಲ್ಲಿ ಪುಷ್ಟಿಯಾದ ಏಳು ತೆನೆಗಳು ಹುಟ್ಟಿದವು. 
ಬಳಿಕ ಅದೇ ಗಿಡದಲ್ಲಿ ಮೇಲೆ ಬಿಸಿಗಾಳಿಯಿಂದ ಬತ್ತಿ 
ಹೋಗಿದ್ದ ಏಳು ತೆನೆಗಳು ಹುಟ್ಟಿದವು. 24ಬತ್ತಿಹೋಗಿದ್ದ 
ತೆನೆಗಳು ಪುಷ್ಟಿಯಾಗಿದ್ದ ಏಳು ತೆನೆಗಳನ್ನು ತಿಂದುಬಿಟ್ಟವು. 

"ನಾನು ಈ ಕನಸುಗಳನ್ನು ಮಂತ್ರಗಾರರಿಗೂ 
ವಿದ್ವಾಂಸರಿಗೂ ತಿಳಿಸಿದೆನು. ಆದರೆ ಅವರಲ್ಲಿ ಯಾರೂ 
ನನಗೆ ಈ ಕನಸುಗಳ ಅರ್ಥವನ್ನು ವಿವರಿಸಲಾಗಲಿಲ್ಲ. 
ಅವುಗಳ ಅರ್ಥವೇನು?'' ಎಂದು ಕೇಳಿದನು. 


ಯೋಸೇಫನಿಂದ ಕನಸುಗಳ ಅರ್ಥ ವಿವರಣೆ 

23ಆಗ ಯೋಸೇಫನು ಫರೋಹನಿಗೆ, ""ಆ ಎರಡು 
ಕನಸುಗಳ ಅರ್ಥವು ಒಂದೇ. ಮುಂದೆ ನಡೆಯಲಿರು 
ವುದನ್ನು ದೇವರು ತಮಗೆ ತಿಳಿಸಿದ್ದಾನೆ. ಳ್ಳಿಯ ಏಳು 
ಹಸುಗಳೇ ಏಳು ವರ್ಷಗಳು. ಒಳ್ಳೆಯ ಏಳು ತೆನೆಗಳೇ ಏಳು 
ವರ್ಷಗಳು. ಎರಹು ಕನಸುಗಳೂ ಒಂದೇ ಅರ್ಥವನ್ನು 
ಹೊಂದಿವೆ. ಬಡಕಲಾದ ಮತ್ತು ಕುರೂಪವಾದ ಏಳು 
ಹಸುಗಳು ಮತ್ತು ಕೆಟ್ಟುಹೋದ ಕಾಳಿನ ಏಳು ತೆನೆಗಳು, 
ದೇಶಕ್ಕೆ ಬರುವ ಏಳು ವರ್ಷಗಳ ಬರಗಾಲವನ್ನು ಸೂಚಿಸು 
ತ್ತವೆ. ಈ ಏಳು ವರ್ಷಗಳು ಒಳ್ಳೆಯ ವರ್ಷಗಳ ನಂತರ 
ಬರುತ್ತವೆ. ಮುಂದೆ ನಡೆಯಲಿರುವುದನ್ನು ದೇವರು 
ನಿಮಗೆ ತಿಳಿಸಿದ್ದಾನೆ. ನಾನು ಹೇಳಿದಂತೆಯೇ ಸಂಭವಿಸು 
ವುದು. ನಿಮಗೆ ಏಳು ವರ್ಷಗಳ ಕಾಲ ಒಳ್ಳೆಯ ಬೆಳೆ 
ಯಾಗುವುದು; ಈಜಿಪ್ಟ್‌ ದೇಶದಲ್ಲೆಲ್ಲಾ ಊಟಕ್ಕೆ 
ಬೇಕಾದಷ್ಟು ಆಹಾರವಿರುವುದು. 3ಆದರೆ ಆ ಏಳು 
ವರ್ಷಗಳಾದ ಮೇಲೆ ದೇಶದಲ್ಲೆಲ್ಲಾ ಏಳು ವರ್ಷಗಳ 
ವರೆಗೆ ಬರಗಾಲವಿರುವುದು. ಆಗ ಈಜಿಷ್ಟಿನ ಜನರು 
ತಾವು ಮೊದಲು ಬೆಳೆದ ಆಹಾರವನ್ನೆಲ್ಲಾ ಮರೆತುಬಿಡು 
ವರು. ಈ ಕಾಮವು ದೇಶವನ್ನು ನಾಶಮಾಡುವುದು. 
3'ಟೂದಲಿನ ಸಮೃದ್ಧಿಯ ಗುರುತೇ ಜನರಿಗೆ 
ಕಾಣಸಿಗದು. 


ಒಬ್ಬನನ್ನು ಆರಿಸಿಕೊಂಡು ಅವನನ್ನು ಈಜಿಪ್ಟ್‌ ದೇಶದ 
ಮೇಲೆ ಆಹಳಿತಾಧಿಕಾರಿಯನ್ನಾಗಿ ನೇಮಿಸಬೇಕು. 
ಅಲ್ಲದೆ ತಾವು ಜನರಿಂದ ಆಹಾರವನ್ನು ಶೇಖರಿಸುವುದ 
ಕ್ಕಾಗಿ ತಾವು ಸಂಗ್ರಹಕರನ್ನು ನೇಮಿಸಿ ಒಳ್ಳೆಯ ಏಳು ವರ್ಷ 
ಗಳಲ್ಲಿ ಪ್ರತಿಯೊಬ್ಬ ಬೆಳೆಗಾರನಿಂದಲೂ ಬೆಳೆಯ ಐದನೆ 
ಒಂದು ಭಾಗವನ್ನು ಕಂದಾಯ ರೂಪದಲ್ಲಿ ವಸೂಲಿ 
ಮಾಡಬೇಕು. *ಸಂಗ್ರಹಕಾರರ ಮೂಲಕ ಆಹಾರ 
ಪದಾರ್ಥಗಳನ್ನೂ ದವಸಧಾನ್ಯಗಳನ್ನೂ ಶೇಖರಿಸಿ ನಿಮ್ಮ 
ಉಗ್ರಾಣಗಳಲ್ಲಿಟ್ಟು ನೋಡಿಕೊಳ್ಳಲಿ. ಉಗ್ರಾಣಗಳಲ್ಲಿ 
ಸಾಕಷ್ಟು ಆಹಾರವಿರುವುದರಿಂದ ಈಜಿಪ್ಟಿನವರು ಬರಗಾ 
ಲದ ಏಳುವರ್ಷಗಳಲ್ಲಿ ಆಹಾರವಿಲ್ಲದೆ ಸಾಯುವುದಿಲ್ಲ'' 
ಎಂದು ಹೇಳಿದನು. 

37ಇದು ಫರೋಹನಿಗೂ ಅವನ ಎಲ್ಲಾ ಸೇವಕರಿಗೂ 
ಒಳ್ಳೆಯದಾಗಿ ಕಂಡುಬಂತು. ಫರೋಹನು ತನ್ನ 
ಸೇವಕರಿಗೆ, ""ಈ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು 
ಯೋಸೇಫನಿಗಿಂತಲೂ ಉತ್ತಮನಾದ ವ್ಯಕ್ತಿಯನ್ನು 
ಕಂಡುಕೊಳ್ಳಲು ಸಾಧ್ಯವೇ? ದೇವರಾತ್ಮನೇ ಇವನ 
ಸಂಗಹವಿದ್ದಾನೆ'' ಎಂದು ಹೇಳಿದನು. 

39 ಫರೋಹನು ಯೋಸೇಫನಿಗೆ, '"ದೇವರು ನಿನಗೆ ಈ 
ಎಲ್ಲಾ ವಿಷಯಗಳನ್ನು ತೋರಿಸಿರುವುದರಿಂದ ನಿನಗಿಂತ 
ಬುದ್ಧಿವಂತನೂ ವಿವೇಕಿಯೂ ಇಲ್ಲವೇ ಇಲ್ಲ. ಆದ್ದ 
ರಿಂದ ನಾನು ನಿನ್ನನ್ನು ದೇಶದ ರಾಜ್ಯಪಾಲನನ್ನಾಗಿ 
ನೇಮಿಸುವೆನು; ಜನರು ನಿನ್ನ ಆಜ್ಜಿಗಳಿಗೆಲ್ಲಾ ವಿಧೇಯ 
ರಾಗುವರು. ಈ ದೇಶದಲ್ಲಿ ನಿನಗೆ ಅಧಿಪತಿಯಾಗಿರು 
ವವನು ನಾನೊಬ್ಬನೇ'' ಎಂದು ಹೇಳಿದನು. 

1 ಫರೋಹನು ಯೋಸೇಫನಿಗೆ, ""ನಾನು ನಿನ್ನನ್ನು 
ಈಜಿಪ್ಟ್‌ ದೇಶಕ್ಕೆಲ್ಲ ರಾಜ್ಯಪಾಲನನ್ನಾಗಿ ನೇಮಿಸುವೆನು'' 
ಎಂದು ಹೇಳಿ 'ರಾಜಮುದ್ರೆಯನ್ನು ಹೊಂದಿದ್ದ ತನ್ನ 
ಉಂಗುರವನ್ನು ಕೊಟ್ಟನು; ಧರಿಸಿಕೊಳ್ಳಲು ಒಳ್ಳೆಯ 
ನಾರುಬಟ್ಟೆಯ ನಿಲುವಂಗಿಯನ್ನು ಕೊಟ್ಟನು; ಕೊರಳಿಗೆ 
ಚಿನ್ನದ ಸರವನ್ನು ಹಾಕಿದನು. “ಫರೋಹನು ಯೋಸೇಫ 
ನಿಗೆ ಎರಡನೆಯ ರಾಜರಥವನ್ನು ಸಂಚಾರಕ್ಕಾಗಿ 
ಕೊಟ್ಟನು. ವಿಶೇಷ ಕಾವಲುಗಾರರು ಅವನ ರಥದ 
ಮುಂದೆ ನಡೆದುಹೋಗುತ್ತಾ '"ಪ್ರಜೆಗಳೇ, ಯೋಸೇಫ 
ನಿಗೆ ತಲೆಬಾಗಿ ನಮಸ್ಕರಿಸಿರಿ'' ಎಂದು ಪ್ರಕಟಿಸಿದರು. 

ಹೀಗೆ ಯೋಸೇಫನು ಈಜಿಪ್ಟಿಗೆಲ್ಲಾ ರಾಜ್ಯಪಾಲ 
ನಾದನು. “ಫರೋಹನು ಅವನಿಗೆ, ""ನಾನು ರಾಜ 
ಫರೋಹ. ಆದ್ದರಿಂದ ನನಗೆ ಇಷ್ಟವಾದದ್ದನ್ನು 











59 


ಮಾಡುವೆನು. ಆದರೆ ನಿನ್ನ ಅಪ್ಪಣೆಯಿಲ್ಲದೆ ಈಜಿಪ್ಟನ 
ಬೇರೆ ಯಾರೂ ಕೈಯೆತ್ತಲೂ ಸಾಧ್ಯವಿಲ್ಲ, ಕಾಲನ್ನು 
ಚಲಿಸಲೂ ಸಾಧ್ಯವಿಲ್ಲ'' ಎಂದು ಹೇಳಿದನು. 


ಆದಿಕಾಂಹ 41:45-42:7 


ಈಜಿಪ್ಟಿನಲ್ಲಿ ಮಾತ್ರ ಆಹಾರ ದೊರಕುತ್ತಿತ್ತು. *ಬರ 
ಗಾಲವು ಪ್ರಾರಂಭವಾದಾಗ ಜನರು ಆಹಾರಕ್ಕಾಗಿ 
ಫರೋಹನನ್ನು ಬೇಡಿಕೊಂಡರು. ಫರೋಹನು ಈಜಿ 





ಫರೋಹನು ಯೋಸೇಫನಿಗೆ, ಸಾಫ್ನತ್ಪನ್ನೇಹ” 
ಎಂಬ ಹೆಸರನ್ನು ಕೊಟ್ಟನು. ಇದಲ್ಲದೆ ಫರೋಹನು 
ಯೋಸೇಫನಿಗೆ ಅಸನತ್‌ ಎಂಬಾಕೆಯನ್ನು ಮದುವೆ 
ಮಾಡಿಸಿದನು. ಆಕೆ ಓನ್‌ ನಗರದ ಆಚಾರ್ಯನಾಗಿದ್ದ 
ಫೋಟೀಫರನ ಮಗಳು. ಹೀಗೆ ಯೋಸೇಫನು ಈಜಿಪ್ಟ್‌ 
ದೇಶಕ್ಕೆಲ್ಲಾ ರಾಜ್ಯಪಾಲನಾದನು. 

“ಯೋಸೇಫನು ಈಜಿಪ್ಟ್‌ ರಾಜನ ಸೇವೆಯನ್ನು 
ಪ್ರಾರಂಭಿಸಿದಾಗ ಮೂವತ್ತು ವರ್ಷದವನಾಗಿದ್ದನು. 
ಯೋಸೇಫನು ಈಜಿಪ್ಟ್‌ ದೇಶದಲ್ಲೆಲ್ಲಾ ಸಂಚರಿಸಿದನು. 
47 ಖಳು ಒಳ್ಳೆಯ ವರ್ಷಗಳಲ್ಲಿ ದೇಶದಲ್ಲಿ ಬೆಳೆಯು 
ಚೆನ್ನಾಗಿ ಬೆಳೆಯಿತು. “ಈಜಿಪ್ಟಿನಲ್ಲಿ ಯೋಸೇಫನು ಆ 
ಏಳು ವರ್ಷಗಳ ಕಾಲದಲ್ಲಿ ಆಹಾರವನ್ನು ಸಂಗ್ರಹಿಸಿ ನಗರ 
ಗಳ ಉಗ್ರಾಣಗಳಲ್ಲಿಟ್ಟನು. ಪ್ರತಿಯೊಂದು ನಗರದ 
ಸುತ್ತುಮುತ್ತಲಿನ ಹೊಲಗಳಲ್ಲಿ ಬೆಳೆದ ದವಸಧಾನ್ಯವನ್ನು 
ಆಯಾ ನಗರಗಳಲ್ಲಿ ಕೂಡಿಸಿಟ್ಟನು. 1 ಯೋಸೇಫನು 
ಬಹಳ ದವಸಧಾನ್ಯಗಳನ್ನು ಸಂಗ್ರಹಿಸಿದ್ದರಿಂದ ಸಮು 
ದ್ರದ ಮರಳಿನ ರಾಶಿಯೆಂಬಂತೆ ತೋರಿತು; ಲೆಕ್ಕಿಸು 
ಪ್ರದಕ್ಕೂ ಅಸಾಧ್ಯವಾಯಿತು. 

5 ಯೋಸೇಫನ ಹೆಂಡತಿ ಅಸನತ್‌. ಆಕೆ ಓನ್‌ ನಗರ 
ದಲ್ಲಿ ಆಚಾರ್ಯನಾಗಿದ್ದ ಫೋಟೀಫರನ ಮಗಳು. ಬರ 
ಗಾಲದ ಮೊದಲನೆಯ ವರ್ಷ ಬರುವುದಕ್ಕಿಂತ ಮೊದಲೇ 
ಯೋಸೇಫನಿಗೆ ಅಸನತಳಲ್ಲಿ ಇಬ್ಬರು ಗಂಡು ಮಕ್ಕಳು 
ಹುಟ್ಟಿದರು. 5!ಮೊದಲನೆಯ ಮಗನು ಹುಟ್ಟಿದಾಗ, 
""ನನ್ನ ಎಲ್ಲಾ ಕಷ್ಟಗಳನ್ನೂ ನನ್ನ ತಂದೆಯ ಮನೆಯ 
ವರನ್ನೂ ಮರೆತು ಬಿಡುವಂತೆ ದೇವರು ನನಗೆ ಸಹಾಯ 
ಮಾಡಿದನು'' ಎಂದು ಹೇಳಿ ಯೋಸೇಫನು ಆ ಮಗು 
ವಿಗೆ, ""ಮನಸ್ಸೆ' ಎಂದು ಹೆಸರಿಟ್ಟನು. ಎರಡನೆ ಮಗನು 
ಹುಟ್ಟಿದಾಗ, "ನನಗೆ ಕಷ್ಟ ಬಂದ ದೇಶದಲ್ಲೇ ದೇವರು 
ನನ್ನನ್ನು ಅಭಿವೃದ್ಧಿಪಡಿಸಿದನು'' ಎಂದು ಹೇಳಿ, ಆ 
ಮಗುವಿಗೆ, "ಎಫ್ರಾಯಿಮ್‌' ಎಂದು ಹೆಸರಿಟ್ಟನು. 


ಬರಗಾಲದ ಪ್ರಾರಂಭ 
33 ಈಜಿಪ್ಟಿನಲ್ಲಿ ಸಮೃದ್ಧಿಕರವಾದ ಏಳು ವರ್ಷಗಳು 
ಮುಗಿದ ಮೇಲೆ "ಯೋಸೇಫನು ಹೇಳಿದ್ದಂತೆಯೇ 
ಕ್ಷಾಮದ ಏಳು ವರ್ಷಗಳು ಆರಂಭಗೊಂಡವು. ಕಾಮವು 
ಸುತ್ತುಮುತ್ತಲಿನ ಪ್ರದೇಶಗಳಿಗೆಲ್ಲಾ ಹಬ್ಬಿಕೊಂಡಿತು. 





ಸಾಫ್ಲತ್ನನ್ನೇಹ ಈಜಿಪ್ಟಿನ ಈ ಹೆಸರು ಬಹುಶಃ "" ಜೀವ ಪೋಷಕ'' ಎಂಬ 
ಅರ್ಥವನ್ನು ಕೊಡುತ್ತದೆ. ಹೀಬ್ರೂ, ಭಾಷೆಯಲ್ಲಿ ಈ ಪದದ ಅರ್ಥ: 
""ರಹಸ್ಯ ಸಂಗತಿಗಳ ವಿವರಣೆಗಾರ.'' 


ಪ್ಚಿನ ಜನರಿಗೆ, "" ಯೋಸೇಫನನ್ನು ಕೇಳಿರಿ; ಅವನು ಹೇಳಿ 
ದಂತೆ ಮಾಡಿರಿ'' ಎಂದು ಹೇಳಿದನು. 

*ಎಲ್ಲೆಲ್ಲಿಯೂ ಬರಗಾಲವಾದಾಗ, ಯೋಸೇಫನು 
ಉಗ್ರಾಣಗಳನ್ನು ತೆಗೆಸಿ ದವಸಧಾನ್ಯಗಳನ್ನು ಜನರಿಗೆ 
ಮಾರಾಟ ಮಾಡಿಸಿದನು. ಈಜಿಪ್ಟಿನಲ್ಲಿ ಬರವು ಭೀಕರ 
ವಾಗಿತ್ತು 5'ಭೂಲೋಕದಲ್ಲೆಲ್ಲಾ ಕ್ಟಾಮವು ಭಯಂಕರ 
ವಾಗಿದ್ದುದರಿಂದ ಎಲ್ಲಾ ದೇಶಗಳವರು ಯೋಸೇಫನಿಂದ 
ಆಹಾರವನ್ನು ಪಡೆದುಕೊಳ್ಳುವುದಕ್ಕಾಗಿ ಈಜಿಪ್ಟಿಗೆ 
ಬಂದರು. 


ಕನಸುಗಳು ನಿಜವಾದವು 
4) ಈಜಿಪ್ಟಿನಲ್ಲಿ ದವಸಧಾನ್ಯಗಳಿರುವುದಾಗಿ 
ಕಾನಾನಿನಲ್ಲಿದ್ದ ಯಾಕೋಬನಿಗೆ ತಿಳಿಯಿತು. 
ಆದ್ದರಿಂದ ಯಾಕೋಬನು ತನ್ನ ಗಂಡು ಮಕ್ಕಳಿಗೆ, 
""ನಾವು ಇಲ್ಲಿ ಏನೂ ಮಾಡದೆ ಕುಳಿತುಕೊಂಡಿರುವು 
ದೇಕೆ? 2 ಈಜಿಪ್ಟಿನಲ್ಲಿ ದವಸಧಾನ್ಯಗಳಿರುವುದಾಗಿ ನಾನು 
ಕೇಳಿದ್ದೇನೆ. ಆದ್ದರಿಂದ ನಾವು ಅಲ್ಲಿಗೆ ಹೋಗಿ ನಮ್ಮ 
ಆಹಾರವನ್ನು ಕೊಂಡುಕೊಳ್ಳೋಣ. ಆಗ ನಾವು ಸಾಯದೆ 
ಬದುಕಿಕೊಳ್ಳುವೆವು'' ಎಂದು ಹೇಳಿದನು. 
ಆದ್ದರಿಂದ ಯೋಸೇಫನ ಹತ್ತು ಮಂದಿ ಸಹೋದ 
ರರು ದವಸಧಾನ್ಯಗಳನ್ನು ಕೊಂಡುಕೊಳ್ಳಲು ಈಜಿಪ್ಟಿಗೆ 
ಹೋದರು. “ಯಾಕೋಬನು ಬೆನ್ಯಾಮೀನನನ್ನು ಕಳುಹಿ 
ಸಲಿಲ್ಲ. (ಬೆನ್ಯಾಮೀನನು ಯೋಸೇಫನ ಒಡ ಹುಟ್ಟಿದ 
ಒಬ್ಬನೇ ತಮ್ಮನಾಗಿದ್ದನು.) ಬೆನ್ಯಾಮೀನನಿಗೆ ಏನಾ 
ದರೂ ಕೇಡಾಗಬಹುದೆಂಬ ಭಯ ಯಾಕೋಬನಿಗಿತ್ತು 
*ಕಾನಾನಿನಲ್ಲಿ ಬರಗಾಲ ಭೀಕರವಾಗಿತ್ತು. ಆದ್ದರಿಂದ 
ದವಸಧಾನ್ಯಗಳನ್ನು ಕೊಂಡುಕೊಳ್ಳಲು ಅನೇಕ ಜನರು 
ಕಾನಾನಿನಿಂದ ಈಜಿಪ್ಪಿಗೆ ಹೋದರು; ಇಸ್ರಾಯೇಲನ 
ಗಂಡುಮಕ್ಕಳೂ ಅವರೊಂದಿಗೆ ಹೋದರು. 
ಯೋಸೇಫನು ಈಜಿಪ್ಟಿನ ರಾಜ್ಯಪಾಲನಾಗಿದ್ದರಿಂದ 
ಅವನ ಅನುಮತಿಯಿಲ್ಲದೆ ದವಸಧಾನ್ಯಗಳನ್ನು ಕೊಂಡು 
ಕೊಳ್ಳಲು ಯಾರಿಗೂ ಸಾಧ್ಯವಿರಲಿಲ್ಲ. ಯೋಸೇಫನ 
ಸಹೋದರರು ಬಂದು ಅವನ ಮುಂದೆ ಅಡ್ಡಬಿದ್ದರು. 
ಯೋಸೇಫನು ಅವರನ್ನು ಕಂಡು, ತನ್ನ ಅಣ್ಣಂದಿರೆಂದು 
ತಿಳಿದುಕೊಂಡನು. ಆದರೂ ಅವನು ತನಗೆ ಅವರು 
ಗೊತ್ತೇ ಇಲ್ಲದಂತೆ ಅವರೊಂದಿಗೆ ಕಟುವಾಗಿ ಮಾತಾಡಿ, 
ಅವರಿಗೆ, ""ನೀವು ಎಲ್ಲಿಂದ ಬಂದಿರುವಿರಿ?'' ಎಂದು 
ಕೇಳಿದನು. ಸಹೋದರರು, ""ಆಹಾರವನ್ನು ಕೊಂಡು 





ಆದಿಕಾಂಡ 42:8-28 


ಕೊಳ್ಳಲು ಕಾನಾನ್‌ ದೇಶದಿಂದ ಬಂದಿದ್ದೇವೆ'' ಎಂದು 
ಉತ್ತರಿಸಿದರು. 

8ಯೋಸೇಫನು ತನ್ನ ಅಣ್ಣಂದಿರನ್ನು ಗುರುತಿಸಿದರೂ 
ಅವನ ಅಣ್ಣಂದಿರು ಯೋಸೇಫನನ್ನು ಗುರುತಿಸಲಿಲ್ಲ. 
ಆಗ ಯೋಸೇಫನು ತನ್ನ ಅಣ್ಣಂದಿರ ಬಗ್ಗೆ ತಾನು ಕಂಡಿದ್ದ 
ಕನಸುಗಳ ಬಗ್ಗೆ ಜ್ಞಾಪಿಸಿಕೊಂಡು ಅವರಿಗೆ, ""ನೀವು 
ಆಹಾರವನ್ನು ಕೊಂಡುಕೊಳ್ಳಲು ಬಂದಿಲ್ಲ; ನೀವು ಗೂಢ 
ಚಾರರು. ನಮ್ಮ ದೇಶದ ದುರ್ಬಲ ಸ್ಥಳಗಳನ್ನು ತಿಳಿದು 
ಕೊಳ್ಳಲು ಬಂದಿರುಪಿರಿ'' ಎಂದು ಹೇಳಿದನು. 

ಸಹೋದರರು ಅವನಿಗೆ, ""ಇಲ್ಲ! ಸ್ವಾಮೀ, ನಿಮ್ಮ 
ಸೇವಕರಾದ ನಾವು ಆಹಾರವನ್ನು ಕೊಂಡುಕೊಳ್ಳಲು 
ಬಂದಿದ್ದೇವೆ. ''ನಾವೆಲ್ಲರೂ ಸಹೋದರರು. ನಮ್ಮೆಲ್ಲ 
ರಿಗೂ ಒಬ್ಬನೇ ತಂದೆ. ನಾವು ಯಥಾರ್ಥವಾಗಿ ಬಂದ 
ವರೇ ಹೊರತು ಗೂಢಚಾರರಲ್ಲ'' ಎಂದು ಹೇಳಿದನು. 

'೭ ಯೋಸೇಫನು ಅವರಿಗೆ, ""ಇಲ್ಲ! ನಮ್ಮ ದುರ್ಬಲ 
ಸ್ಥಳಗಳನ್ನು ಕಂಡುಕೊಳ್ಳುವುದಕ್ಕೆ ನೀವು ಬಂದಿದ್ದೀರಿ'' 
ಎಂದು ಹೇಳಿದನು. 

ಅದಕ್ಕೆ ಅವರು, ""ಇಲ್ಲ ನಾವೆಲ್ಲಾ ಸಹೋದರರು. 
ನಮ್ಮ ಕುಟುಂಬದಲ್ಲಿ ಹನ್ನೆರಡು ಮಂದಿ ಅಣ್ಣ 
ತಮ್ಮಂದಿರು. ನಮ್ಮೆಲ್ಲರಿಗೂ ಒಬ್ಬನೇ ತಂದೆ. ನಮ್ಮ 
ಕಿರಿಯ ತಮ್ಮನು ನಮ್ಮ ತಂದೆಯೊಂದಿಗೆ ಮನೆಯಲ್ಲಿ 
ದ್ದಾನೆ; ಇನ್ನೊಬ್ಬ ತಮ್ಮನು ಹೊರಟು ಹೋದನು. ತಮ್ಮ 
ಸೇವಕರಾದ ನಾವು ಕಾನಾನ್‌ ದೇಶದಿಂದ ಬಂದವರು'' 
ಎಂದು ಹೇಳಿದರು. 

ಯೋಸೇಫನು ಅವರಿಗೆ, ""ಇಲ್ಲ, ನಾನು ಹೇಳಿದಂತೆ 
ನೀವು ಗೂಢಚಾರರೇ. '5ಆದರೆ ನೀವು ಹೇಳುತ್ತಿರುವುದು 
ಸತ್ಯವಾಗಿದ್ದರೆ ನಿಮ್ಮ ಚಿಕ್ಕ ತಮ್ಮನು ಇಲ್ಲಿಗೆ ಬರಬೇಕು; 
ಇಲ್ಲವಾದರೆ ಫರೋಹನ ಜೀವದಾಣೆ, ಅಲ್ಲಿಯವರೆಗೂ 
ನೀವೂ ಈ ಸ್ಥಳದಿಂದ ಹೋಗಕೂಡದು. '6ಆದ್ದರಿಂದ 
ನಿಮ್ಮಲ್ಲೊಬ್ಬನು ಹಿಂತಿರುಗಿಹೋಗಿ ನಿಮ್ಮ ಚಿಕ್ಕ 
ತಮ್ಮನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕು. ಅಲ್ಲಿಯ 
ವರೆಗೆ ಉಳಿದವರೆಲ್ಲರೂ ಇಲ್ಲಿ ಸೆರೆಮನೆಯಲ್ಲಿರಬೇಕು. 
ನೀವು ಹೇಳುತ್ತಿರುವುದು ಸತ್ಯವೊ ಸುಳ್ಳೋ ಆಗ ನನಗೆ 
ಗೊತ್ತಾಗುವುದು. ಆದರೆ ನೀವಂತೂ ಗೂಢಚಾರರೆಂದು 
ತಿಳಿದುಕೊಂಡಿದ್ದೇನೆ'' ಎಂದು ಹೇಳಿದನು. !'ಆಮೇಲೆ 
ಯೋಸೇಫನು ಅವರೆಲ್ಲರನ್ನು ಮೂರು ದಿನಗಳವರೆಗೆ 
ಸೆರೆಮನೆಯಲ್ಲಿಟ್ಟನು. 


ಸಿಮೆಯೋನನನ್ನು ಒತ್ತೆಯಾಳಾಗಿ ಇಟ್ಟದ್ದು 
ಮೂರು ದಿನಗಳಾದ ಮೇಲೆ ಯೋಸೇಫನು ಅವ 
ರಿಗೆ, ""ನಾನು ದೇವರಲ್ಲಿ ಭಯಭಕ್ತಿಯುಳ್ಳವನು. ನೀವು 
ಈ ಕಾರ್ಯವೊಂದನ್ನು ಮಾಡಿದರೆ ನಾನು ನಿಮ್ಮನ್ನು 


60 


ಉಳಿಸುತ್ತೇನೆ; ನೀವು ಯಥಾರ್ಥವಂತರಾಗಿದ್ದರೆ, 
ನಿಮ್ಮ ಸಹೋದರರಲ್ಲಿ ಒಬ್ಬನನ್ನು ಸೆರೆಮನೆಯಲ್ಲಿಡು 
ತ್ತೇನೆ; ಉಳಿದವರು ನಿಮ್ಮ ಜನರಿಗಾಗಿ ದವಸಧಾನ್ಯ 
ಗಳನ್ನು ತೆಗೆದುಕೊಂಡು ಹೋಗಬಹುದು. 20 ಆಮೇಲೆ 
ನಿಮ್ಮ ಕಿರಿಯ ತಮ್ಮನನ್ನು ನನ್ನ ಬಳಿಗೆ ಕರೆದುಕೊಂಡು 
ಬಂದರೆ ನೀವು ಹೇಳುತ್ತಿರುವುದು ಸತ್ಯವೆಂದು ತಿಳಿದು 
ಕೊಳ್ಳುವೆನು'' ಎಂದು ಹೇಳಿದನು. 

ಸಹೋದರರು ಇದಕ್ಕೆ ಒಪ್ಪಿಕೊಂಡರು. 21 ಅವರು 
ಒಬ್ಬರಿಗೊಬ್ಬರು, ""ನಾವು ನಮ್ಮ ತಮ್ಮನಾದ ಯೋಸೇಫ 
ನಿಗೆ ಮಾಡಿದ ಕೆಟ್ಟಕಾರ್ಯಕ್ಕಾಗಿ ಈ ಶಿಕ್ಷೆಯನ್ನು ಅನು 
ಭವಿಸುತ್ತಿದ್ದೇವೆ. ಪ್ರಾಣಸಂಕಟದಲ್ಲಿದ್ದ ಅವನು ತನ್ನನ್ನು 
ಕಾಪಾಡುವಂತೆ ನಮ್ಮನ್ನು ಬೇಡಿಕೊಂಡರೂ ನಾವು ಅವನ 
ಮೊರೆಯನ್ನು ತಿರಸ್ಕರಿಸಿದೆವು. ಆದ್ದರಿಂದ ಈಗ ಪ್ರಾಣ 
ಸಂಕಟಕ್ಕೀಡಾಗಿದ್ದೇವೆ'' ಎಂದು ಮಾತಾಡಿಕೊಂಡರು. 

ಅದಕ್ಕೆ ರೂಬೇನನು ಅವರಿಗೆ, ""ಆ ಹುಡುಗನಿಗೆ 
ಕೇಡುಮಾಡಬೇಡಿ ಎಂದು ನಾನು ನಿಮಗೆ ಹೇಳಿದರೂ 
ನೀನು ನನ್ನ ಮಾತನ್ನು ಕೇಳಲಿಲ್ಲ. ಆದ್ದರಿಂದ ಈಗ ನಾವು 
ಅವನ ಮರಣಕ್ಕೆ ತಕ್ಕ ಶಿಕ್ಚೆ ಹೊಂದುತ್ತಿದ್ದೇವೆ'' ಎಂದು 
ಹೇಳಿದನು. 

ಚಯೋಸೇಫನು ತನ್ನ ಸಹೋದರರೊಂದಿಗೆ 
ಭಾಷಾಂತರಕಾರನ ಮೂಲಕ ಮಾತಾಡುತ್ತಿದ್ದನು. ಆದ್ದ 
ರಿಂದ ಆ ಸಹೋದರರು ತಮ್ಮ ಭಾಷೆ ಯೋಸೇಫನಿಗೆ 
ಅರ್ಥವಾಗುವುದಿಲ್ಲವೆಂದು ತಿಳಿದುಕೊಂಡಿದ್ದರು. ಆದರೆ 
ಯೋಸೇಪನಿಗೆ ಅವರ ಮಾತುಗಳೆಲ್ಲಾ ಅರ್ಥವಾಯಿತು. 
ಅವರ ಮಾತುಗಳಿಂದ ಅವನಿಗೆ ತುಂಬ ದುಃಖ 
ವಾಯಿತು. ಆದ್ದರಿಂದ ಯೋಸೇಫನು ಅವರ ಬಳಿಯಿಂದ 
ಸ್ವಲ್ಪದೂರ ಹೋಗಿ ಕಣ್ಣೀರು ಸುರಿಸಿ ಹಿಂತಿರಿಗಿ ಬಂದನು. 
ಬಳಿಕ ಸಹೋದರರಲ್ಲಿ ಒಬ್ಬನಾದ ಸಿಮೆಯೋನನನ್ನು 
ಅವರ ಕಣ್ಣೆದುರಿನಲ್ಲೇ ಬಂಧಿಸಿದನು. 2 ಆಮೇಲೆ 
ಯೋಸೇಫನು ತನ್ನ ಸೇವಕರಿಗೆ, ""ಅವರ ಚೀಲಗಳಿಗೆ 
ದವಸಧಾನ್ಯಗಳನ್ನು ತುಂಬಿರಿ'' ಎಂದು ಹೇಳಿದನು. ಈ 
ದವಸ ಧಾನ್ಯಗಳಿಗೆ ಸಹೋದರರು ಹಣವನ್ನು ಪಾವತಿ 
ಮಾಡಿದರೂ ಯೋಸೇಫನು ಆ ಹಣವನ್ನು ಇಟ್ಟುಕೊಳ್ಳ 
ಲಿಲ್ಲ. ಅವನು ಆ ಹಣವನ್ನು ಅವರ ದವಸಧಾನ್ಯಗಳ 
ಚೀಲಗಳಲ್ಲಿ ಇಡಿಸಿದನು. ಅಲ್ಲದೆ ಪ್ರಯಾಣಕ್ಕೆ ಬೇಕಾದ 
ವಸ್ತುಗಳನ್ನೂ ಅವರಿಗೆ ಕೊಟ್ಟನು. ಸಹೋದರರು 
ದವಸಧಾನ್ಯಗಳನ್ನು ಕತ್ತೆಗಳ ಮೇಲೆ ಹೇರಿಸಿಕೊಂಡು 
ಅಲ್ಲಿಂದ ಹೊರಟರು. ?'ಆ ರಾತ್ರಿ ಸಹೋದರರು ಒಂದು 
ಸ್ಥಳದಲ್ಲಿ ಇಳಿದುಕೊಂಡರು. ಸಹೋದರರಲ್ಲಿ ಒಬ್ಬನು 
ಕತ್ತೆಗೋಸ್ಕರ ಸ್ವಲ್ಪ ದವಸಧಾನ್ಯಗಳನ್ನು ತೆಗೆದುಕೊಳ್ಳಲು 
ತನ್ನ ಚೀಲವನ್ನು ಬಿಚ್ಚಿದಾಗ ತಾನು ಪಾವತಿ ಮಾಡಿದ್ದ 
ಹಣವು ಚೀಲದಲ್ಲಿರುವುದನ್ನು ನೋಡಿದನು. 28 ಅವನು 


61 


ತನ್ನ ಉಳಿದ ಸಹೋದರರಿಗೆ, "ನೋಡಿ, ನಾನು ದವಸ 
ಧಾನ್ಯಗಳಿಗೆ ಕೊಟ್ಟ ಹಣ ಇಲ್ಲೇ ಇದೆ. ಯಾರೋ ಒಬ್ಬನು 
ಹಣವನ್ನು ಮತ್ತೆ ನನ್ನ ಚೀಲದಲ್ಲಿ ಇಟ್ಟಿರುವನು'' ಎಂದು 
ಹೇಳಿದನು. ಸಹೋದರರಿಗೆ ತುಂಬ ಭಯವಾಯಿತು. 
ಅವರು ಒಬ್ಬರಿಗೊಬ್ಬರು, ""ದೇವರು ನಮಗೆ ಮಾಡುತ್ತಿ 
ರುವುದೇನು?'' ಎಂದು ಮಾತಾಡಿಕೊಂಡರು. 


ಸಹೋದರರು ಯಾಕೋಬನಿಗೆ ನೀಡಿದ ವರದಿ 

ಸಹೋದರರು ಕಾನಾನ್‌ ದೇಶದಲ್ಲಿದ್ದ ತಮ್ಮ ತಂದೆ 
ಯಾದ ಯಾಕೋಬನ ಏಳಿಗೆ ಹೋದರು. ನಡೆದ ಸಂಗತಿ 
ಗಳನ್ನೆಲ್ಲಾ ಯಾಕೋಬನಿಗೆ ಹೇಳುತ್ತಾ 30°" ಆ ದೇಶದ 
ರಾಜ್ಯಪಾಲನು ನಮ್ಮನ್ನು ಗೂಢಚಾರರೆಂದು ಭಾವಿಸಿ 
ನಮ್ಮೊಂದಿಗೆ ಒರಟಾಗಿ ಮಾತನಾಡಿದನು. 3!ನಾವು ಅವ 
ನಿಗೆ 'ನಾವು ಯಥಾರ್ಥವಂತರು; ಗೂಢಚಾರರಲ್ಲ' 
ಎಂದು ಹೇಳಿದೆವು. ನಾವು ಹನ್ನೆರಡು ಮಂದಿ ಅಣ್ಣ 
ತಮ್ಮಂದಿರೆಂದೂ ನಮಗೆ ಒಬ್ಬನೇ ತಂದೆಯೆಂದೂ ಅವ 
ನಿಗೆ ಹೇಳಿದೆವು. ನಮ್ಮ ಒಬ್ಬ ತಮ್ಮನು ಹೊರಟು ಹೋದ 
ನೆಂದೂ ನಮ್ಮ ಕಿರಿಯ ತಮ್ಮನು ಕಾನಾನ್‌ ದೇಶದಲ್ಲಿ 
ರುವ ನಮ್ಮ ಮನೆಯಲ್ಲಿರುವುದಾಗಿಯೂ ಅವನಿಗೆ 
ಹೇಳಿದೆವು. 

3""ಆಗ ಆ ದೇಶದ ರಾಜ್ಯಪಾಲನು, "ನೀವು ಯಥಾರ್ಥ 
ವಂತರೆಂದು ತೋರಿಸಬೇಕಾದರೆ ನಿಮ್ಮ ಸಹೋದರರಲ್ಲಿ 
ಒಬ್ಬನನ್ನು ನನ್ನ ಬಳಿಯಲ್ಲಿ ಬಿಟ್ಟು ನಿಮ್ಮ ಕುಟುಂಬಗಳಿಗೆ 
ದವಸಧಾನ್ಯಗಳನ್ನು ತೆಗೆದುಕೊಂಡು ಹೋಗಿರಿ. 
3 ಆಮೇಲೆ ನಿಮ್ಮ ಕಿರಿಯ ತಮ್ಮನನ್ನು ನನ್ನ ಬಳಿಗೆ ಕರೆದು 
ಕೊಂಡು ಬನ್ನಿ. ಆಗ ನೀವು ಯಥಾರ್ಥರಾದವರೋ 
ಗೂಢಚಾರರೋ ಎಂದು ಗೊತ್ತಾಗುವುದು. ನೀವು ಸತ್ಯ 
ವನ್ನು ಹೇಳಿದ್ದರೆ ನಿಮ್ಮ ಸಹೋದರನನ್ನು ನಿಮಗೆ ಒಪ್ಪಿಸು 
ವೆನು; ನಮ್ಮ ದೇಶದಲ್ಲಿ ಆಹಾರವನ್ನು ಕೊಳ್ಳಲು ನಿಮಗೆ 
ಯಾವ ತಡೆಯೂ ಇರುವುದಿಲ್ಲ' ಎಂದು ಹೇಳಿದನು'' 
ಎಂದರು. 

ಖ ಬಳಿಕ ಸಹೋದರರು ತಮ್ಮ ಚೀಲಗಳಿಂದ ದವಸ 
ಧಾನ್ಯಗಳನ್ನು ತೆಗೆಯಲು ಹೋದಾಗ ಪ್ರತಿಯೊಬ್ಬ 
ಸಹೋದರನ ಚೀಲದಲ್ಲಿಯೂ ತಾವು ಪಾವತಿ ಮಾಡಿದ್ದ 
ಹಣವನ್ನು ಕಂಡು ತುಂಬ ಭಯಗೊಂಡರು. 

3 ಯಾಕೋಬನು ಅವರಿಗೆ, ""ನಾನು ನನ್ನ ಮಕ್ಕಳನ್ನೆಲ್ಲ 
ಕಳೆದುಕೊಳ್ಳಬೇಕೆಂಬುದು ನಿಮಗೆ ಇಷ್ಟವೇ? 
ಯೋಸೇಫನು ಇಲ್ಲವಾದನು. ಸಿಮೆಯೋನನೂ ಇಲ್ಲ 
ವಾದನು. ಈಗ ಬೆನ್ಯಾಮೀನನನ್ನು ತೆಗೆದುಕೊಂಡು 
ಹೋಗಟಿಕೆಂದಿರುವಿರಿ'' ಎಂದು ಹೇಳಿದನು. 

37 ರೂಬೇನನು ತನ್ನ ತಂದೆಗೆ, ""ಅಪ್ಪಾ, ನಾನು 
ಬೆನ್ಯಾಮೀನನನ್ನು ಕರೆದುಕೊಂಡು ಬರದಿದ್ದರೆ ನೀನು 


ಆದಿಕಾಂಡ 42:29-43:7 





ನನ್ನ ಇಬ್ಬರು ಗಂಡುಮಕ್ಕಳನ್ನು ಕೊಲ್ಲಬಹುದು. ನನ್ನನ್ನು 
ನಂಬು. ನಾನು ಬೆನ್ಯಾಮೀನನನ್ನು ನಿನ್ನ ಬಳಿಗೆ ಕರೆದು 
ಕೊಂಡು ಬರುವೆನು'' ಎಂದು ಹೇಳಿದನು. 

3 ಯಾಕೋಬನು, ""ನಾನು ನಿಮ್ಮೊಂದಿಗೆ ಬೆನ್ಯಾಮೀ 
ನನನ್ನು ಕಳುಹಿಸಿಕೊಡುವುದಿಲ್ಲ. ಅವನ ಸಹೋದರನು 
ಸತ್ತುಹೋದನು; ನನ್ನ ಹೆಂಡತಿಯಾದ ರಾಹೇಳಲ್ಲಿ 
ಹುಟ್ಟಿದ ಗಂಡು ಮಕ್ಕಳಲ್ಲಿ ಇವನೊಬ್ಬನೇ ಉಳಿದಿರು 
ವುದು. ಈಜಿಪ್ಟಿಗೆ ಪ್ರಯಾಣ ಮಾಡುವಾಗ ಇವನಿಗೆ 
ಅಪಾಯ ಸಂಭಿವಿಸಿದರೆ ವಯಸ್ಸಾದ ನಾನು ದುಃಖ 
ದಿಂದಲೇ ಸಮಾಧಿ ಸೇರಬೇಕಾಗುವುದು'' ಎಂದು 
ಹೇಳಿದನು. 


ಯಾಕೋಬನು ಬೆನ್ಯಾಮೀನನನ್ನು ಈಜಿಪ್ಟಿಗೆ 


ಕಳುಹಿಸಲು ಒಪ್ಪಿದ್ದು 
ಬರಗಾಲವು ದೇಶದಲ್ಲಿ ತುಂಬ ಭೀಕರ 

43 ವಾಗಿತ್ತು. ಅವರು ಈಜಿಷ್ಟಿನಿಂದ ತಂದಿದ್ದ 
ದವಸಧಾನ್ಯಗಳನ್ನೆಲ್ಲ ಊಟ ಮಾಡಿದರು. ದವಸ 
ಧಾನ್ಯಗಳು ಮುಗಿದುಹೋದಾಗ ಯಾಕೋಬನು, ತನ್ನ 
ಗಂಡು ಮಕ್ಕಳಿಗೆ, ""ಈಜಿಪ್ಟಿಗೆ ಮತ್ತೆ ಹೋಗಿ ನಮಗೆ 
ಊಟಕ್ಕೆ ದವಸಧಾನ್ಯಗಳನ್ನು ಕೊಂಡುಕೊಂಡು ಬನ್ನಿ'' 
ಎಂದು ಹೇಳಿದನು. 

ಯೆಹೂದನು ಯಾಕೋಬನಿಗೆ, "ಆ ದೇಶದ ರಾಜ್ಯ 
ಪಾಲನು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾನೆ. ಅವನು, "ನೀವು 
ನಿಮ್ಮ ಸಹೋದರನನ್ನು ನನ್ನ ಬಳಿಗೆ ಕರೆದುಕೊಂಡು 
ಬಾರದೆ ನನ್ನನ್ನು ಭೇಟಿಯಾಗಕೂಡದು' ಎಂದು ಹೇಳಿ 
ದ್ದಾನೆ. “ನೀನು ನಮ್ಮೊಡನೆ ಬೆನ್ಯಾಮೀನನನ್ನು ಕಳುಹಿಸಿ 
ದರೆ, ನಾವು ಹೋಗಿ ದವಸಧಾನ್ಯಗಳನ್ನು ಕೊಂಡು 
ಕೊಂಡು ಬರುವೆವು. “ಆದರೆ ಬೆನ್ಯಾಮೀನನನ್ನು ಕಳುಹಿ 
ಸದಿದ್ದರೆ, ನಾವು ಹೋಗುವುದಿಲ್ಲ: ಆ ಮನುಷ್ಯನು ನಮಗೆ 
ಬೆನ್ಯಾಮೀನನಿಲ್ಲದೆ ಬರಕೂಡದೆಂದು ಎಚ್ಚರಿಕೆ 
ಕೊಟ್ಟಿದ್ದಾನೆ'' ಅಂದನು. 

6ಇಸ್ರ್ರೇಲನು (ಯಾಕೋಬನು), "ನಿಮಗೆ ಮತ್ತೊಬ್ಬ 
ಸಹೋದರನಿರುವುದಾಗಿ ನೀವು ಆ ಮನುಷ್ಯನಿಗೆ ಯಾಕೆ 
ಹೇಳಿದಿರಿ? ನೀವು ಅಂಥ ಕೆಟ್ಟದ್ದನ್ನು ಯಾಕೆ 
ಮಾಡಿದಿರಿ?'' ಎಂದು ಕೇಳಿದನು. 

ಸಹೋದರರು, ""ಆ ಮನುಷ್ಯನು ನಮ್ಮ ವಿಷಯವಾ 
ಗಿಯೂ ನಮ್ಮ ಕುಟುಂಬದ ವಿಷಯವಾಗಿಯೂ ತಿಳಿದು 
ಕೊಳ್ಳಲು ಸೂಕ್ಷ್ಮವಾಗಿ ಪ್ರಶ್ನೆಗಳನ್ನು ಕೇಳಿದನು. ಅವನು 
ನಮಗೆ, "ನಿಮ್ಮ ತಂದೆಯು ಇನ್ನೂ ಜೀವಂತವಾಗಿರು 
ವನೇ? ನಿಮಗೆ ಮನೆಯಲ್ಲಿ ಮತ್ತೊಬ್ಬ ಸಹೋದರನಿರು 
ವನೇ?' ಎಂದು ಕೇಳಿದನು. ನಾವು ಅವನ ಪ್ರಶ್ನೆಗಳಿಗೆ 
ಮಾತ್ರ, ಉತ್ತರಕೊಟ್ಟೆವು. ನಮ್ಮ ಸಹೋದರನನ್ನು ತನ್ನ 


ಆದಿಕಾಂಡ 43:8-26 


ಬಳಿಗೆ ಕರೆದುಕೊಂಡು ಬರಬೇಕೆಂದು ಅವನು ಹೇಳುತ್ತಾ 
ನೆಂದು ನಮಗೆ ತಿಳಿದಿರಲಿಲ್ಲ'' ಎಂದು ಹೇಳಿದರು. 

ಆ ಮೇಲೆ ಯೆಹೂದನು ತನ್ನ ತಂದೆಯಾದ ಇಸ್ರೇಲ 
ನಿಗೆ, ""ನನ್ನೊಂದಿಗೆ ಬೆನ್ಯಾಮೀನನನ್ನು ಕಳುಹಿಸಿಕೊಡು. 
ನಾನು ಅವನನ್ನು ನೋಡಿಕೊಳ್ಳುವೆನು. ನಾವು ಈಜಿಪ್ಟಿಗೆ 
ಹೋಗಿ ಆಹಾರವನ್ನು ತರಬೇಕು. ಇಲ್ಲವಾದರೆ ನಾವೂ 
ಸಾಯುವೆವು, ನಮ್ಮ ಮಕ್ಕಳೂ ಸಾಯುವರು. ಅವನು 
ಸುರಕ್ಷಿತವಾಗಿರುವಂತೆ ನಾನು ನೋಡಿಕೊಳ್ಳುವೆನು. 
ನಾನು ಅವನಿಗೆ ಜವಾಬ್ದಾರನಾಗಿರುತ್ತೇನೆ. ನಾನು ಅವ 
ನನ್ನು ನಿನ್ನ ಬಳಿಗೆ ಮತ್ತೆ ಕರೆದುಕೊಂಡು ಬರದಿದ್ದರೆ, 
ನೀನು ಸದಾಕಾಲ ನನ್ನನ್ನು ದೂಷಿಸಬಹುದು. 
ಮೂದಲೇ ನೀನು ನಮ್ಮನ್ನು ಕಳುಹಿಸಿಕೊಟ್ಟಿದ್ದರೆ, 
ಈಗಾಗಲೇ ಎರಡು ಸಲ ಆಹಾರವನ್ನು ತೆಗೆದುಕೊಂಡು 
ಬರಬಹುದಾಗಿತ್ತು'' ಎಂದು ಹೇಳಿದನು. 

1 ಅದಕ್ಕೆ ಅವರ ತಂದೆಯಾದ ಇಸ್ರೇಲನು, ""ಇದು ನಿಜ 
ವಾಗಿಯೂ ಸತ್ಯವಾಗಿದ್ದರೆ, ನಿನ್ನೊಂದಿಗೆ ಬೆನ್ಯಾಮೀನ 
ನನ್ನು ಕರೆದುಕೊಂಡು ಹೋಗು. ಆದರೆ ರಾಜ್ಯಪಾಲನಿಗೆ 
ಶ್ರೇಷ್ಠವಾದ ಕೆಲವು ಉಡುಗೊರೆಗಳನ್ನೂ ತೆಗೆದು 
ಕೊಂಡು ಹೋಗಿ. ನಮ್ಮ ನಾಡಿನಲ್ಲಿ ದೊರಕುವ ಜೇನು, 
ಆಕ್ರೋಡು, ಬಾದಾಮಿ, ಹಾಲುಮಡ್ಡಿ ಮತ್ತು 
ಗೋಲರಸ ಇವುಗಳನ್ನು ತೆಗೆದುಕೊಳ್ಳಿ. 12.2 ಸಲ ಎರಡ 
ರಷ್ಟು ಹಣವನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಿ. 
ಕಳೆದ ಸಲ ನೀವು ಪಾವತಿ ಮಾಡಿದ್ದರೂ ಹಿಂತಿರುಗಿಸ 
ಲಾದ ಹಣವನ್ನು ತೆಗೆದುಕೊಂಡು ಹೋಗಿ. ಒಂದು ವೇಳೆ 
ರಾಜ್ಯಪಾಲನು ತಪ್ಪು ಮಾಡಿದ್ದಿರಬೇಕು. 3 ಬೆನ್ಯಾಮೀನ 
ನನ್ನು ಕರೆದುಕೊಂಡು ಆ ಮನುಷ್ಯನ ಬಳಿಗೆ ಹಿಂತಿರುಗಿ 
ಹೋಗಿರಿ. ನೀವು ರಾಜ್ಯಪಾಲನ ಮುಂದೆ ನಿಂತು 
ಕೊಂಡಾಗ ಸರ್ವಶಕ್ತನಾದ ದೇವರು ನಿಮಗೆ ಸಹಾಯ 
ಮಾಡುವಂತೆ ನಾನು ಪ್ರಾರ್ಥಿಸುತ್ತೇನೆ. ಬೆನ್ಯಾಮೀನ 
ನನ್ನೂ ಸಿಮೆಯೋನನನ್ನೂ ಕಳುಹಿಸಿಕೊಡುವಂತೆ ನೀವು 
ಸುರಕ್ಷಿತವಾಗಿ ಮರಳಿಬರುವಂತೆಯೂ ನಾನು 
ಪ್ರಾರ್ಥಿಸುತ್ತೇನೆ. ಇಲ್ಲವಾದರೆ, ನನ್ನ ಮಗನನ್ನು ಕಳೆದು 
ಕೊಂಡು ನಾನು ಮತ್ತೆ ದುಃಖಿತನಾಗುವೆ'' ಎಂದು 
ಹೇಳಿದನು. ಆದ್ದರಿಂದ ಸಹೋದರರು ರಾಜ್ಯಪಾಲನಿಗೆ 
ಕೊಡಲು ಉಡುಗೊರೆಗಳನ್ನು ತೆಗೆದುಕೊಂಡರು; ಮೊದ 
ಲನೆ ಸಲ ತೆಗೆದುಕೊಂಡು ಹೋಗಿದ್ದ ಹಣಕ್ಕಿಂತ 
ಎರಡರಷ್ಟು ಹೆಚ್ಚಾಗಿ ತೆಗೆದುಕೊಂಡರು. ಬೆನ್ಯಾಮೀನನು 
ಸಹೋದರರೊಂದಿಗೆ ಈಜಿಪ್ಟಿಗೆ ಹೋದನು. 


ಯೋಸೇಫನು ಸಹೋದರರನ್ನು ಮನೆಗೆ ಆಹ್ವಾನಿಸಿದ್ದು 
16ಸಹೋದರರೊಂದಿಗೆ ಬೆನ್ಯಾಮೀನನು ಇರುವು 
ದನ್ನು ಕಂಡ ಯೋಸೇಫನು ತನ್ನ ಸೇವಕನಿಗೆ, ""ಈ 


62 


ಜನರನ್ನು ನನ್ನ ಮನೆಯೊಳಗೆ ಕರೆದುಕೊಂಡು ಹೋಗು; 
ಕುರಿಯನ್ನು ಕೊಯ್ದು ಅಡಿಗೆ ಮಾಡು. ಈ ಜನರು ಈ 
ಹೊತ್ತು ಮಧ್ಯಾಹ್ನ ನನ್ನೊಂದಿಗೆ ಊಟಮಾಹುವರು'' 
ಎಂದು ಹೇಳಿದನು. '' ಅಂತೆಯೇ ಆ ಸೇವಕನು ಸಹೋದ 
ರರನ್ನು ಮನೆಯೊಳಗೆ ಕರೆದುಕೊಂಡು ಹೋದನು. 

ಆಗ ಸಹೋದರರಿಗೆ ಭಯವಾಯಿತು. ಅವರು, 
"ಕಳೆದ ಸಲ ನಮ್ಮ ಚೀಲಗಳಿಗೆ ಮತ್ತೆ ಹಾಕಿದ್ದ ಹಣದ 
ಕಾರಣದಿಂದಾಗಿ ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿ 
ದ್ದಾರೆ. ನಮ್ಮನ್ನು ತಪ್ಪಿತಸ್ಥರೆಂದು ನಿರ್ಣಯಿಸಿ ನಮ್ಮ ಕತ್ತೆ 
ಗಳನ್ನು ವಶಮಾಡಿಕೊಳ್ಳುವರು; ನಮ್ಮನ್ನೂ ಗುಲಾಮರ 
ನ್ನಾಗಿ ಮಾಡಿಕೊಳ್ಳುವರು'' ಎಂದು ಮಾತಾಡಿಕೊಂಡರು. 

ಆದ್ದರಿಂದ ಸಹೋದರರು ಯೋಸೇಫನ ಮನೆಯ 
ಮೇಲ್ವಿಚಾರಕನಾದ ಸೇವಕನ ಬಳಿಗೆ ಹೋಗಿ ಪ್ರವೇಶ 
ದ್ವಾರದ ಬಳಿಯಲ್ಲಿ ಅವನೊಂದಿಗೆ ಮಾತಾಡಿದರು. 
ಅವರು, ""ಸ್ವಾಮೀ, ನಾವು ಪ್ರಮಾಣಮಾಡಿ ಹೇಳು 
ತ್ತೇವೆ, ಇದು ಸತ್ಯ ಕಳೆದ ಸಲ ನಾವು ಆಹಾರವನ್ನು ಕೊಂಡು 
ಕೊಳ್ಳಲು ಬಂದಿದ್ದೆವು. 21-2 ಮನೆಗೆ ಹೋಗುವಾಗ 
ದಾರಿಯಲ್ಲಿ ನಾವು ನಮ್ಮ ಚೀಲಗಳನ್ನು ಬಿಚ್ಚಿದಾಗ ಪ್ರತಿ 
ಯೊಂದು ಚೀಲದಲ್ಲಿಯೂ ನಾವು ಪಾವತಿಮಾಡಿದ್ದ ಹಣ 
ವನ್ನು ಕಂಡೆವು. ಆ ಹಣವು ಅಲ್ಲಿಗೆ ಹೇಗೆ ಬಂತೋ ನಮಗೆ 
ಗೊತ್ತಿಲ್ಲ. ಆದರೆ ಆ ಹಣವನ್ನು ನಿಮಗೆ ಕೊಡುವದಕ್ಕಾಗಿ 
ನಮ್ಮೊಂದಿಗೆ ತೆಗೆದುಕೊಂಡು ಬಂದಿದ್ದೇವೆ. ಈ ಸಲ ನಾವು 
ಖರೀದಿ ಮಾಡಬೇಕೆಂದಿರುವ ಆಹಾರಕ್ಕೆ ಕೊಡಲು ಹೆಚ್ಚು 
ಹಣವನ್ನು ತಂದಿದ್ದೇವೆ'' ಎಂದು ಹೇಳಿದರು. 

ಅದಕ್ಕೆ ಸೇವಕನು, "ಭಯಪಡಬೇಡಿ, ಚಿಂತಿಸ 
ಬೇಡಿ. ನಿಮ್ಮ ದೇವರೂ ನಿಮ್ಮ ತಂದೆಯ ದೇವರೂ ಹಣ 
ವನ್ನು ಉಡುಗೊರೆಯಾಗಿ ನಿಮ್ಮ ಚೀಲಗಳಲ್ಲಿ ಇಟ್ಟಿದ್ದಿರ 
ಬೇಕು. ಕಳೆದ ಸಲ ನೀವು ದವಸಧಾನ್ಯಗಳಿಗಾಗಿ ಹಣ 
ಪಾವತಿ ಮಾಡಿದ್ದು ನನಗೆ ನೆನಪಿದೆ'' ಎಂದು ಹೇಳಿದನು. 
ಬಳಿಕ ಆ ಸೇವಕನು ಸಿಮೆಯೋನನನ್ನು ಸೆರೆಮನೆಯಿಂದ 
ಕರೆತಂದನು. "ಸೇವಕನು ಅವರನ್ನು ಯೋಸೇಫನ ಮನೆ 
ಯೊಳಗೆ ಕರೆದುಕೊಂಡು ಹೋಗಿ ಅವರಿಗೆ ನೀರನ್ನು 
ಕೊಟ್ಟನು. ಅವರು ತಮ್ಮ ಕಾಲುಗಳನ್ನು ತೊಳೆದು 
ಕೊಂಡರು. ಬಳಿಕ ಅವನು ಅವರ ಶತ್ತೆಗಳಿಗೆ ಆಹಾರವನ್ನು 
ಹಾಕಿದನು. 

ತಾವು ಯೋಸೇಫನೊಂದಿಗೆ ಊಟ ಮಾಡುವುದಾಗಿ 
ಸಹೋದರರಿಗೆ ತಿಳಿಯಿತು. ಆದ್ದರಿಂದ ಅವರು ಅವನಿಗೆ 
ಕೊಡಲು ತಮ್ಮ ಉಡುಗೊರೆಗಳನ್ನು ಮಧ್ಯಾಹ್ನದವರೆಗೆ 
ಸಿದ್ಧಪಡಿಸಿದರು. 

25 ಯೋಸೇಫನು ಮನೆಗೆ ಬಂದಾಗ, ಸಹೋದರರು 
ತಾವು ತಂದಿದ್ದ ಉಡುಗೊರೆಗಳನ್ನು ಅವನಿಗೆ ಕೊಟ್ಟರು. 
ಬಳಿಕ ಅವರು ನೆಲದವರೆಗೆ ಬಾಗಿ ನಮಸ್ಕರಿಸಿದರು. 


63 


27ಯೋಸೇಫನು ಅವರ ಯೋಗಕ್ಟೇಮವನ್ನು ವಿಚಾರಿ 
ಸಿದನು. ಯೋಸೇಫನು ""ನೀವು ನನಗೆ ತಿಳಿಸಿದ ನಿಮ್ಮ 
ವೃದ್ಧನಾದ ತಂದೆ ಕ್ಲೇಮವಾಗಿದ್ದಾನೆಯೇ? ಇನ್ನೂ 
ಜೀವಂತವಾಗಿರುವನೇ?'' ಎಂದು ಕೇಳಿದನು. 

ಸಹೋದರರು, “ಸ್ವಾಮೀ, ನಮ್ಮ ತಂದೆ ಕ್ಷೇಮ 
ವಾಗಿದ್ದಾನೆ. ಅವನು ಇನ್ನೂ ಜೀವಂತವಾಗಿದ್ದಾನೆ'' 
ಎಂದು ಹೇಳಿದನು. ಬಳಿಕ ಅವರು ಮತ್ತೆ ಯೋಸೇಫನಿಗೆ 
ಅಡ್ಡಬಿದ್ದರು. 


ಯೋಸೇಫನು ತನ್ನ ಸಹೋದರನಾದ 
ಬೆನ್ಯಾಮೀನನನ್ನು ನೋಡಿದ್ದು 

Bಬಳಿಕ ಯೋಸೇಫನು ತನ್ನ ಸಹೋದರನಾದ 
ಬೆನ್ಯಾಮೀನನನ್ನು ನೋಡಿದನು. (ಬೆನ್ಯಾಮೀನ ಮತ್ತು 
ಯೋಸೇಫ ಒಂದೇ ತಾಯಿಯ ಮಕ್ಕಳು.) 
ಯೋಸೇಫನು, ""ನೀವು ನನಗೆ ತಿಳಿಸಿದ ನಿಮ್ಮ ಕಿರಿಯ 
ತಮ್ಮನು ಇವನೋ?'' ಎಂದು ಕೇಳಿದನು. ಆ ಮೇಲೆ 
ಯೋಸೇಫನು ಬೆನ್ಯಾಮೀನನಿಗೆ "ಮಗನೇ, ದೇವರು 
ನಿನಗೆ ಒಳ್ಳೆಯದನ್ನು ಮಾಡಲಿ'' ಎಂದು ಹೇಳಿದನು. 

3೦0 ಯೋಸೇಫನು ತನ್ನ ತಮ್ಮನಾದ ಬೆನ್ಯಾಮೀನನನ್ನು 
ಬಹಳವಾಗಿ ಪ್ರೀತಿಸುತ್ತಿದ್ದ ಕಾರಣ ಆನಂದದಿಂದ ಅವನ 
ಕಣ್ಣಲ್ಲಿ ನೀರು ಉಕ್ಕೇರಿಬಂದದ್ದರಿಂದ ಕೋಣೆಯೊಳಗೆ 
ಹೋಗಿ ಕಣ್ಣೀರಿಟ್ಟನು. 

3! ಬಳಿಕ ಯೋಸೇಫನು ತನ್ನ ಮುಖವನ್ನು ತೊಳೆದು 
ಕೊಂಡು ಮತ್ತು ಮನಸ್ಸನ್ನು ಬಿಗಿ ಹಿಡಿದುಕೊಂಡು 
ಬಂದು, ""ಊಟ ಬಡಿಸಿರಿ'' ಎಂದು ಅಪ್ಪಣೆ ಕೊಟ್ಟನು. 

32 ಯೋಸೇಫನೊಬ್ಬನೇ ಒಂದು ಮೇಜಿನಲ್ಲಿ ಊಟ 
ಮಾಡಿದನು. ಅವನ ಸಹೋದರರು ಒಟ್ಟಾಗಿ 
ಮತ್ತೊಂದು ಮೇಜಿನಲ್ಲಿ ಊಟ ಮಾಡಿದರು. ಈಜಿಪ್ಟಿ 
ನವರು ಬೇರೊಂದು ಮೇಜಿನಲ್ಲಿ ಊಟ ಮಾಡಿದರು. 
ಇಬ್ರಿಯ ಜನರೊಂದಿಗೆ ಊಟ ಮಾಡುವುದು 
ತಪ್ಪೆಂಬುದು ಅವರ ನಂಬಿಕೆಯಾಗಿತ್ತು ಯೋಸೇಫನ 
ಎದುರಿನಸಾಲಿನಲ್ಲಿ ಕುಳಿತುಕೊಳ್ಳಲು ಯೋಸೇಫನ 
ಸಹೋದರರಿಗೆ ಹಿರಿಯವನಿಂದ ಮೊದಲುಗೊಂಡು 
ಕಿರಿಯವನವರೆಗೆ ಕ್ರಮವಾಗಿ ಸ್ಥಳವನ್ನು ಗೊತ್ತುಪಡಿಸ 
ಲಾಗಿತ್ತು. ಆದ್ದರಿಂದ ಸಹೋದರರೆಲ್ಲಾ ಅತ್ಯಾಶ್ಚರ್ಯ 
ದಿಂದ ಒಬ್ಬರನ್ನೊಬ್ಬರು ನೋಹತೊಡಗಿದರು. 3ಸೇವ 
ಕರು ಯೋಸೇಫನ ಮೇಜಿನಿಂದ ಊಟವನ್ನು ತೆಗೆದು 
ಕೊಂಡು ಅವರಿಗೆ ಬಡಿಸುತ್ತಿದ್ದರು. ಆದರೆ ಸೇವಕರು 
ಬೆನ್ಯಾಮೀನನಿಗೆ ಬೇರೆಯವರಿಗಿಂತ ಐದರಷ್ಟು ಹೆಚ್ಚಾಗಿ 
ಕೊಟ್ಟರು. ಸಹೋದರರು ಯಥೇಚ್ಛವಾಗಿ ಊಟ 
ಮಾಡಿದರು. 


ಆದಿಕಾಂಹ 43:27-44:10 


ಯೋಸೇಫನ ಸಂಚು 
4 ಬಳಿಕ ಯೋಸೇಫನು ತನ್ನ ಸೇವಕನಿಗೆ, ಆಜ್ಞೆ 
ಮಾಡಿದನು. ಯೋಸೇಫನು, ""ಈ ಜನರು 

ತೆಗೆದುಕೊಂಡು ಹೋಗಬಹುದಾದಷ್ಟು ದವಸಧಾನ್ಯ 
ಗಳನ್ನು ಇವರ ಚೀಲಗಳಲ್ಲಿ ತುಂಬಿ ಪ್ರತಿಯೊಬ್ಬನ ಹಣ 
ವನ್ನೂ ಧಾನ್ಯದೊಂದಿಗೆ ಚೀಲದಲ್ಲಿಡು. 28ರಿಯ 
ಸಹೋದರನ ಚೀಲದಲ್ಲಿಯೂ ಹಣವನ್ನು ಇಡು. ಅಲ್ಲದೆ 
ನನ್ನ ವಿಶೇಷವಾದ ಬೆಳ್ಳಿ ಬಟ್ಟಲನ್ನು ಸಹ ಅವನ ಚೀಲ 
ದಲ್ಲಿಡು'' ಎಂದು ಆಜ್ಞಾಪಿಸಿದನು. ಅಂತೆಯೇ ಸೇವಕನು 
ಮಾಡಿದನು. 

3ಮರುದಿನ ಮುಂಜಾನೆ ಸಹೋದರರನ್ನು ಮತ್ತು 
ಅವರ ಕತ್ತೆಗಳನ್ನು ಅವರ ದೇಶಕ್ಕೆ ಮರಳಿ ಕಳುಹಿಸ 
ಲಾಯಿತು. *ಅವರು ನಗರವನ್ನು ಬಿಟ್ಟುಹೋದ ಮೇಲೆ, 
ಯೋಸೇಫನು ತನ್ನ ಸೇವಕನಿಗೆ, “ಹೋಗು, ಆ ಜನರನ್ನು 
ಹಿಂಬಾಲಿಸು. ಅವರನ್ನು ತಡೆದು ಅವರಿಗೆ, "ನಾವು ನಿಮಗೆ 
ಒಳ್ಳೆಯವರಾಗಿದ್ದೆವು; ಆದರೆ ನೀವು ನಮಗೇಕೆ ಕೆಟ್ಟದ್ದನ್ನು 
ಮಾಡಿದಿರಿ? ನನ್ನ ಒಡೆಯನ ಬೆಳ್ಳಿಬಟ್ಟಲನ್ನು ನೀವೇಕೆ 
ಕದ್ದುಕೊಂಡು ಬಂದಿರಿ? 

5ಈ ಬಟ್ಟಲಿನಲ್ಲಿ ನನ್ನ ಒಡೆಯನು ಕುಡಿಯುತ್ತಾನೆ. 
ದೇವರಿಗೆ ಪ್ರಶ್ನೆಗಳನ್ನು ಕೇಳಲು ಅವನು ಈ ಬಟ್ಟಲನ್ನೇ 
ಉಪಯೋಗಿಸುವನು. ನೀವು ಅವನ ಬಟ್ಟಲನ್ನು ಕದ್ದು 
ಕೊಂಡು ತಪ್ಪುಮಾಡಿದಿರಿ' ಎಂದು ಹೇಳು'' ಎಂಬುದಾಗಿ 
ತಿಳಿಸಿದನು. 

6ಅಂತೆಯೇ ಸೇವಕನು ಸಹೋದರರನ್ನು ಹಿಂಬಾಲಿಸಿ 
ಅವರನ್ನು ತಡೆದು ನಿಲ್ಲಿಸಿದನು. ಯೋಸೇಫನು ಹೇಳಿ 
ದಂತೆಯೇ ಅವನು ಅವರಿಗೆ ಹೇಳಿದನು. 

ಆದರೆ ಸಹೋದರರು ಸೇವಕನಿಗೆ, ""ರಾಜ್ಯಪಾಲನು 
ಈ ರೀತಿ ಹೇಳುವುದೇಕೆ? ನಾವು ಇಂಥಾ ಕೃತ್ಯವನ್ನು 
ಮಾಡಿಲ್ಲ. *ಮೊದಲು ನಮ್ಮ ಚೀಲಗಳಲ್ಲಿ ಸಿಕ್ಕಿದ ಹಣ 
ವನ್ನು ನಾವು ಕಾನಾನ್‌ ದೇಶದಿಂದ ಮತ್ತೆ ತಂದು 
ಕೊಟ್ಟೆವು. ಆದ್ದರಿಂದ ಖಂಡಿತವಾಗಿ ನಾವು ನಿನ್ನ ಒಡೆ 
ಯನ ಮನೆಯಿಂದ ಬೆಳ್ಳಿಯನ್ನಾಗಲೀ ಬಂಗಾರವ 
ನ್ನಾಗಲೀ ಕದ್ದುಕೊಂಡಿಲ್ಲ. 

9ನೀನು ಬೆಳ್ಳಿಯ ಬಟ್ಟಲನ್ನು ನಮ್ಮ ಯಾರ ಚೀಲಗಳಲ್ಲಿ 
ಕಂಡರೂ, ಆ ವ್ಯಕ್ತಿಯೂ ಸಾಯಲಿ, ನೀನು ಅವನನ್ನು 
ಕೊಲ್ಲಬಹುದು; ನಾವು ನಿನ್ನ ಗುಲಾಮರಾಗಿರುವೆವು'' 
ಎಂದು ಹೇಳಿದರು. 

10ಸೇವಕನು, ""ನೀವು ಹೇಳಿದಂತೆಯೇ ಆಗಲಿ. ಆದರೆ 
ನಾನು ಅವನನ್ನು ಕೊಲ್ಲುವುದಿಲ್ಲ. ಯಾರಲ್ಲಿ ಬೆಳ್ಳಿಯ 
ಬಟ್ಟಲು ಸಿಕ್ಕುತ್ತದೊ ಅವನು ನನ್ನ ಗುಲಾಮನಾಗಿರ 
ಬೇಕು; ಉಳಿದವರು ಹೋಗಬಹುದು'' ಎಂದು 
ಹೇಳಿದನು. 





ಆದಿಕಾಂಹ 44:11-34 


ಸಂಚಿನಿಂದ ಬೆನ್ಯಾಮೀನನು ಸಿಕ್ಕಿಕೊಂಡದ್ದು 

!!ಬಳಿಕ ಅವರು ಅವಸರದಿಂದ ತಮ್ಮ ಚೀಲಗಳನ್ನು 
ನೆಲದ ಮೇಲಿಟ್ಟು ಬಿಚ್ಚಿದರು. 12ಸೇೀವಕನು ಚೀಲಗಳನ್ನು 
ಪರೀಕ್ಷಿಸಲು ಹಿರಿಯ ಸಹೋದರನಿಂದ ಆರಂಭಿಸಿ, ಕಿರಿ 
ಯವನಾದ ಬೆನ್ಯಾಮೀನನ ಚೀಲದಲ್ಲಿ ಕಂಡು 
ಕೊಂಡನು. "ಸಹೋದರರು ತುಂಬ ದುಃಖದಿಂದ ತಮ್ಮ 
ಬಟ್ಟೆಗಳನ್ನು ಹರಿದುಕೊಂಡು ತಮ್ಮ ಚೀಲಗಳನ್ನು ಮತ್ತೆ 
ಕತ್ತೆಗಳ ಮೇಲೇರಿಸಿಕೊಂಡು ನಗರಕ್ಕೆ ಹಿಂತಿರುಗಿದರು. 

“ಯೆಹೂದ ಮತ್ತು ಅವನ ಸಹೋದರರು 
ಯೋಸೇಫನ ಮನೆಗೆ ಹಿಂತಿರುಗಿದಾಗ ಯೋಸೇಫನು 
ಇನ್ನೂ ಅಲ್ಲೇ ಇದ್ದನು. ಸಹೋದರರು ನೆಲದ ಮೇಲೆ 
ಬಿದ್ದು ತಲೆಬಾಗಿ ನಮಸ್ಕರಿಸಿದರು. 5 ಯೋಸೇಫನು 
ಅವರಿಗೆ, ""ನೀವು ಹೀಗೇಕೆ ಮಾಡಿದಿರಿ? ನಾನು ಶಕುನ 
ನೋಡಿ ರಹಸ್ಯಗಳನ್ನು ತಿಳಿದುಕೊಳ್ಳಬಲ್ಲೆನೆಂಬುದು 
ನಿಮಗೆ ಗೊತ್ತಿರಲಿಲ್ಲವೇ?'' ಎಂದು ಕೇಳಿದನು. 

16ಯೆಹೂದನು, ""ಸ್ವಾಮಿ, ನಾವು ಹೇಳುವಂಥದ್ದು 
ಏನೂ ಇಲ್ಲ; ವಿವರಿಸಲು ಯಾವ ದಾರಿಯೂ ಇಲ್ಲ: ನಾವು 
ತಪ್ಪಿತಸ್ಥರಲ್ಲವೆಂದು ತೋರಿಸಲು ಯಾವ ಮಾರ್ಗವೂ 
ಇಲ್ಲ. ನಾವು ಮಾಡಿದ ಬೇರೊಂದು ಕಾರ್ಯದ ನಿಮಿತ್ತ 
ದೇವರು ನಮ್ಮನ್ನು ತಪ್ಪಿತಸ್ಥರೆಂದು ನಿರ್ಣಯಿಸಿದ್ದಾನೆ. 
ಆದ್ದರಿಂದ ನಾವೆಲ್ಲರೂ ಬೆನ್ಯಾಮೀನನೂ ನಿನಗೆ 
ಗುಲಾಮರಾಗಿರುವೆವು'' ಎಂದು ಹೇಳಿದನು. 

ಆದರೆ ಯೋಸೇಫನು, ""ನಾನು ನಿಮ್ಮೆಲ್ಲರನ್ನು 
ಗುಲಾಮರನ್ನಾಗಿ ಮಾಡುವುದಿಲ್ಲ; ಬಟ್ಟಲನ್ನು ಕದ್ದು 
ಕೊಂಡವನು ಮಾತ್ರ, ನನ್ನ ಗುಲಾಮನಾಗಿರಬೇಕು; 
ಉಳಿದ ನೀವೆಲ್ಲರೂ ನಿಮ್ಮ ತಂದೆಯ ಬಳಿಗೆ ಸಮಾಧಾನ 
ದಿಂದ ಹೋಗಬಹುದು''ಎಂದು ಹೇಳಿದನು. 


ಬೆನ್ಯಾಮೀನನಿಗಾಗಿ ಯೆಹೂದನು ಬೇಡಿಕೊಂಡಿದ್ದು 

18ಆಗ ಯೆಹೂದನು ಯೋಸೇಫನ ಬಳಿಗೆ ಹೋಗಿ, 
""ಸ್ವಾಮಿ, ತಮ್ಮೊಂದಿಗೆ ಬಿಚ್ಚುಮನಸ್ಸಿನಿಂದ ಮಾತ 
ನಾಡಲು ದಯವಿಟ್ಟು ಅನುಮತಿಯಾಗಲಿ; ದಯವಿಟ್ಟು 
ನನ್ನ ಮೇಲೆ ಕೋಪ ಮಾಡಬೇಡಿ. ನೀವು ಸ್ವತಃ ಫರೋಹ 
ನಂತೆ ಇರುವಿರೆಂದು ನನಗೆ ತಿಳಿದಿದೆ. ೌನಾವು ಮೊದಲನೆ 
ಸಲ ಬಂದಿದ್ದಾಗ, ನೀವು ನಮಗೆ, "ನಿಮಗೆ ತಂದೆ 
ಯಾಗಲೀ, ತಮ್ಮನಾಗಲೀ ಇರುವನೇ?' ಎಂದು ಕೇಳಿ 
ದಿರಿ. ನಾವು ನಿಮಗೆ, "ನಮಗೆ ಒಬ್ಬ ತಂದೆಯಿದ್ದಾನೆ, 
ಅವನು ವೃದ್ಧನಾಗಿದ್ದಾನೆ; ನಮಗೆ ಪ್ರಾಯದ ತಮ್ಮ 
ನಿದ್ದಾನೆ, ನಮ್ಮ ತಂದೆಗೆ ತುಂಬ ವಯಸ್ಸಾಗಿದ್ದಾಗ ಅವನು 
ಹುಟ್ಟಿದ್ದರಿಂದ ನಮ್ಮ ತಂದೆಯು ಅವನನ್ನು ಪ್ರೀತಿಸು 
ತ್ತಾನೆ. ಆ ಕಿರಿಯ ಮಗನ ಸಹೋದರನು ಸತ್ತು 
ಹೋದನು. ಆದ್ದರಿಂದ ಆ ತಾಯಿಯಲ್ಲಿ ಹುಟ್ಟಿದವರಲ್ಲಿ 


64 


ಇವನೊಬ್ಬನೇ ಉಳಿದಿದ್ದಾನೆ. ನಮ್ಮ ತಂದೆಯು ಅವನನ್ನು 
ತುಂಬಾ ಪ್ರೀತಿಸುವನು' ಎಂದು ಹೇಳಿದೆವು. 2' ಬಳಿಕ 
ನೀವು ನಮಗೆ, "ಹಾಗಾದರೆ ಆ ಸಹೋದರನನ್ನು ನನ್ನ 
ಬಳಿಗೆ ಕರೆದುಕೊಂಡು ಬನ್ನಿ, ನಾನು ಅವನನ್ನು ನೋಡ 
ಬೇಕು' ಎಂದು ಹೇಳಿದಿರಿ. ನಾವು ನಿಮಗೆ "ಆ ಯುವ 
ಕನು ಬರಲಾರನು. ಅವನು ತನ್ನ ತಂದೆಯನ್ನು ಬಿಟ್ಟು 
ಬರಲಾಗದು. ಅವನ ತಂದೆ ಅವನನ್ನು ಕಳೆದುಕೊಂಡರೆ 
ತುಂಬ ದುಃಖದಿಂದ ಸತ್ತುಹೋಗುವನು' ಎಂದು ಹೇಳಿ 
ದೆವು. ಆದರೆ ನೀವು ನಮಗೆ, "ನೀವು ಆ ಕಿರಿಯ 
ಸಹೋದರನನ್ನು ಕರೆದುಕೊಂಡು ಬರಲೇಬೇಕು; 
ಇಲ್ಲವಾದರೆ, ನಾನು ನಿಮಗೆ ದವಸಧಾನ್ಯಗಳನ್ನು ಮತ್ತೆ 
ಮಾರುವುದಿಲ್ಲ ಎಂದು ಹೇಳಿದಿರಿ. ಆದ್ದರಿಂದ ನಾವು 
ನಮ್ಮ ತಂದೆಯ ಬಳಿಗೆ ಹಿಂತಿರುಗಿ ಹೋಗಿ ನೀವು 
ಹೇಳಿದ್ದನ್ನು ಅವನಿಗೆ ತಿಳಿಸಿದೆವು. 

25""ಸ್ವಲ ಸಮಯದ ನಂತರ ನಮ್ಮ ತಂದೆಯು, ಮತ್ತೆ 
ಹೋಗಿ ಇನ್ನು ಸ್ವಲ್ಪ ಆಹಾರವನ್ನು ನಮಗಾಗಿ ಕೊಂಡು 
ಕೊಂಡು ಬನ್ನಿ' ಎಂದು ಹೇಳಿದನು. 26೬ ದರೆ ನಾವು ನಮ್ಮ 
ತಂದೆಗೆ, "ನಮ್ಮ ಕಿರಿಯ ತಮ್ಮನಿಲ್ಲದೆ ನಾವು ಹೋಗಲು 
ಸಾಧ್ಯವಿಲ್ಲ. ನಮ್ಮ ಕಿರಿಯ ತಮ್ಮನನ್ನು ನೋಡುವ ತನಕ, 
ನಮಗೆ ದವಸಧಾನ್ಯಗಳನ್ನು ಮಾರುವುದಿಲ್ಲ ಎಂದು ರಾಜ್ಯ 
ಪಾಲರು ಹೇಳಿದ್ದಾರೆ' ಎಂದು ಹೇಳಿದೆವು. 7ಆಗ ನಮ್ಮ 
ತಂದೆಯು ನಮಗೆ, "ನನ್ನ ಹೆಂಡತಿಯಾದ ರಾಹೇಲಳು 
ನನಗೆ ಇಬ್ಬರು ಗಂಡು ಮಕ್ಕಳನ್ನು ಕೊಟ್ಟಳು. ನಾನು 
ಒಬ್ಬ ಮಗನನ್ನು ಕಳುಹಿಸಿಕೊಟ್ಟಾಗ, ಅವನು ಕ್ರೂರ 
ಪ್ರಾಣಿಯಿಂದ ಕೊಲ್ಲಲ್ಪಟ್ಟನು; ಇಂದಿನ ತನಕ ನಾನು 
ಅವನನ್ನು ನೋಡಲಿಲ್ಲ. 2 ನೀವು ನನ್ನ ಮತ್ತೊಬ್ಬ ಮಗ 
ನನ್ನು ನನ್ನ ಬಳಿಯಿಂದ ಕರೆದುಕೊಂಡು ಹೋಗುವಾಗ 
ಅವನಿಗೆ ಏನಾದರೂ ಸಂಭವಿಸಿದರೆ, ನಾನು ದುಃಖ 
ತಾಳಲಾರದೆ ಸತ್ತುಹೋಗುವೆನು' ಎಂದು ಹೇಳಿದನು. 
ನಮ್ಮ ತಂದೆಗಂತೂ ಇವನನ್ನು ಕಂಡರೆ ಪ್ರಾಣಪ್ರೀತಿ. 
ಆದ್ದರಿಂದ ನಮ್ಮ ಈ ಕಿರಿಯ ತಮ್ಮನಿಲ್ಲದೆ ಹೋದರೆ, 
*'ನಮ್ಮ ತಂದೆಯೂ ಆ ಕೂಡಲೇ ಸತ್ತುಹೋಗುವನು; 
ನಮ್ಮ ತಂದೆ ದುಃಖದಿಂದ ಸಾಯಲು ನಾವೇ ಕಾರಣ 
ರಾಗುವೆವು. 

32""ನಾನು ಈ ಯುವಕನ ಜವಾಬ್ದಾರಿಯನ್ನು ವಹಿಸಿ 
ಕೊಂಡೆನು. ನಾನು ನನ್ನ ತಂದೆಗೆ, "ನಾನು ಇವನನ್ನು 
ಹಿಂದಕ್ಕೆ ಕರೆದುಕೊಂಡು ಬರದಿದ್ದರೆ ನನ್ನ ಜೀವ 
ಮಾನವೆಲ್ಲಾ ನೀನು ನನ್ನನ್ನು ದೂಷಿಸಬಹುದು' ಎಂದು 
ಹೇಳಿದೆನು. *ಆದ್ದರಿಂದ ನಾನು ನಿಮ್ಮನ್ನು ಬೇಡಿ 
ಕೊಳ್ಳುವುದೇನೆಂದರೆ, ಈ ಯುವಕನು ತನ್ನ ಸಹೋದರ 
ರೊಂದಿಗೆ ಹಿಂತಿರುಗಿಹೋಗಲಿ; ನಾನು ಇಲ್ಲಿ ನಿಮಗೆ 
ಗುಲಾಮನಾಗಿರುವೆನು. ನನ್ನ ಜೊತೆಯಲ್ಲಿ ಈ 


65 


ಹುಡುಗನಿಲ್ಲದೆ ನಾನು ನನ್ನ ತಂದೆಯ ಬಳಿಗೆ ಹಿಂತಿರುಗಿ 
ಹೋಗಲು ಸಾಧ್ಯವಿಲ್ಲ. ನಮ್ಮ ತಂದೆಗೆ ಸಂಭವಿಸು 
ವುದನ್ನು ನೋಡಲು ನನಗೆ ತುಂಬ ಭಯವಾಗಿದೆ'' 
ಎಂದು ಹೇಳಿದನು. 


ಯೋಸೇಫನು ತಾನು ಯಾರೆಂದು ಹೇಳುವನು 
4S ಯೋಸೇಫನಿಗೆ ತಾಳಿಕೊಳ್ಳಲಾರದೆ, 
“ಇಲ್ಲಿರುವ ಎಲ್ಲರನ್ನೂ ಹೊರಗೆ ಕಳುಹಿಸಿರಿ'' 
ಎಂದು ಅಪ್ಪಣೆಕೊಟ್ಟನು. ಅಲ್ಲಿದ್ದವರು ಹೊರಗೆ 
ಹೋದರು; ಸಹೋದರರು ಮಾತ್ರ ಯೋಸೇಫನೊಡನೆ 
ಇದ್ದರು. ಆಮೇಲೆ ಯೋಸೇಫನು ಗಟ್ಟಿಯಾಗಿ ಅತ್ತನು. 
ಫರೋಹನ ಮನೆಯಲ್ಲಿದ್ದ ಈಜಿಷ್ಟಿನವರೆಲ್ಲ ಅದನ್ನು 
ಕೇಳಿಸಿಕೊಂಡರು. "ಯೋಸೇಫನು ತನ್ನ ಸಹೋದರರಿಗೆ, 
"ನಾನು ನಿಮ್ಮ ತಮ್ಮನಾದ ಯೋಸೇಫ. ನನ್ನ ತಂದೆ 
ಚೆನ್ನಾಗಿದ್ದಾನೆಯೇ?'' ಎಂದು ಕೇಳಿದನು. ಆದರೆ 
ಸಹೋದರರು ಅವನಿಗೆ ಉತ್ತರಿಸಲಿಲ್ಲ. ಅವರಿಗೆ ಭಯ 
ವಾಗಿತ್ತು ಮತ್ತು ಗಲಿಬಿಲಿಗೊಂಡಿದ್ದರು. 
“ಯೋಸೇಫನು ಮತ್ತೆ ತನ್ನ ಸಹೋದರರಿಗೆ, ""ನನ್ನ 
ಬಳಿಗೆ ಬನ್ನಿ. ನನ್ನ ಹತ್ತಿರ ಬನ್ನಿ ಎಂದು ಬೇಡಿಕೊಳ್ಳು 
ತ್ತೇನೆ'' ಎಂದು ಹೇಳಿದನು. ಆದ್ದರಿಂದ ಸಹೋದರರು 
ಯೋಸೇಫನ ಹತ್ತಿರ ಹೋದರು. ಯೋಸೇಫನು ಅವ 
ರಿಗೆ, "ನಾನು ನಿನ್ನ ತಮ್ಮನಾದ ಯೋಸೇಫ. ನೀವು 
ಈಜಿಪ್ಪಿನವರಿಗೆ ಯಾವನನ್ನು ಗುಲಾಮನನ್ನಾಗಿ ಮಾರಿ 
ದಿರೋ ಅವನೇ ನಾನು. ಈಗ ಚಿಂತಿಸಬೇಡಿ, ನೀವು 
ಮಾಡಿದ್ದಕ್ಕೆ ದುಃಖವನ್ನೂ ಪಡಬೇಡಿ. ನಾನು ಇಲ್ಲಿಗೆ ಬರ 
ಬೇಕೆಂಬುದು ದೇವರ ಯೋಜನೆಯಾಗಿತ್ತು. ನಾನು 
ನಿಮ್ಮನ್ನು ರಕ್ಷಿಸಲು ಇಲ್ಲಿಗೆ ಬಂದಿದ್ದೇನೆ. ಈ ಭೀಕರ 
ವಾದ ಬರಗಾಲವು ಆರಂಭವಾಗಿ ಈಗಾಗಲೇ ಎರಡು 
ವರ್ಷಗಳಾಯಿತು. ಇನ್ನೂ ಐದು ವರ್ಷಗಳವರೆಗೆ ಬಿತ್ತನೆ 
ಇರುವುದಿಲ್ಲ; ಸುಗ್ಗಿಯೂ ಇರುವುದಿಲ್ಲ. "ಆದ್ದರಿಂದ ಈ 
ದೇಶದಲ್ಲಿ ತನ್ನ ಜನರನ್ನು ಕಾಪಾಡಲು ದೇವರು ನನ್ನನ್ನು 
ನಿಮಗಿಂತ ಮೊದಲೇ ಇಲ್ಲಿಗೆ ಕಳುಹಿಸಿದ್ದಾನೆ. ನನ್ನನ್ನು 
ಇಲ್ಲಿಗೆ ಕಳುಹಿಸಿದ್ದು ನಿಮ್ಮ ತಪ್ಪಲ್ಲ. ಅದು ದೇವರ 
ಯೋಜನೆ. ದೇವರು ನನ್ನನ್ನು ಫರೋಹನ ಅತ್ಯುನ್ನತ 
ವಾದ ಅಧಿಕಾರಿಯನ್ನಾಗಿ ಮಾಡಿದ್ದಾನೆ. ನಾನು ಅವನ 
ಮನೆಗೆಲ್ಲಾ ಮತ್ತು ಈಜಿಫ್ಟಿಗೆಲ್ಲಾ ರಾಜ್ಯಪಾಲನಾಗಿ 
ದ್ದೇನೆ'' ಎಂದು ಹೇಳಿದನು. 


ಇಸ್ರೇಲರನ್ನು ಈಜಿಪ್ಟಿಗೆ ಅಮಂತ್ರಿಸಿದ್ದು 
೨ಬಳಿಕ ಯೋಸೇಫನು, "ನನ್ನ ತಂದೆಯ ಬಳಿಗೆ ಬೇಗನೆ 
ಹೋಗಿ ಅವನಿಗೆ, ನಿನ್ನ ಮಗನಾದ ಯೋಸೇಫನು ಈ 
ಸಂದೇಶವನ್ನು ಕಳುಹಿಸಿದ್ದಾನೆ.'' ದೇವರು ನನ್ನನ್ನು 
ಈಜಿಪ್ಟ್‌ ದೇಶಕ್ಕೆಲ್ಲಾ ರಾಜ್ಯಪಾಲನನ್ನಾಗಿ ಮಾಡಿದ್ದಾನೆ. 


ಆದಿಕಾಂಡ 45:1-22 


ತಡಮಾಡದೆ ನನ್ನ ಬಳಿಗೆ ಬಾ. ನೀನು ಗೋಷೆನ್‌ 
ಪ್ರಾಂತ್ಯದಲ್ಲಿ ನನ್ನೊಂದಿಗೆ ವಾಸಿಸುವೆ. ನೀನೂ ನಿನ್ನ 
ಮಕ್ಕಳೂ ನಿನ್ನ ಮೊಮ್ಮಕ್ಕಳೂ ನಿಮ್ಮ ಎಲ್ಲಾ ಪಶುಗ 
ಳೊಡನೆ ಇಲ್ಲಿ ನೆಲೆಸಬಹುದು. ''ಮುಂದಿನ ಐದು ವರ್ಷ 
ಗಳ ಬರಗಾಲದಲ್ಲಿ ನಾನು ನಿಮ್ಮನ್ನು ಪೋಷಿಸುವೆನು. 
ಆಗ ನಿನಗಾಗಲೀ ನಿನ್ನ ಕುಟುಂಬದವರಿಗಾಗಲೀ ಬಡತನ 
ವಿರುವುದಿಲ್ಲ' ಎಂಬುದಾಗಿ ತಿಳಿಸಿರಿ'' ಎಂದು ಹೇಳಿದನು. 

2 ಯೋಸೇಫನು ತನ್ನ ಸಹೋದರರೊಂದಿಗೆ ಮಾತನ್ನು 
ಮುಂದುವರಿಸಿ, "ನಾನೇ ಯೋಸೇಫನೆಂದು ನಿಮಗೆ ಈಗ 
ಗೊತ್ತಾಗಿದೆ; ನಿಮ್ಮ ತಮ್ಮನಾದ ಬೆನ್ಯಾಮೀನನಿಗೂ 
ಗೊತ್ತಾಗಿದೆ. "ಆದ್ದರಿಂದ ಈಜಿಷ್ಟಿನಲ್ಲಿರುವ ಮಹಾ 
ಐಶ್ವರ್ಯವನ್ನೂ ನೀವು ಇಲ್ಲಿ ನೋಡಿರುವ ಪ್ರತಿ 
ಯೊಂದನ್ನೂ ನನ್ನ ತಂದೆಗೆ ತಿಳಿಸಿ ಬೇಗನೆ ಅವನನ್ನು 
ಕರೆದುಕೊಂಡು ಬನ್ನಿ'' ಎಂದು ಹೇಳಿದನು. 14 ಮೇಲೆ 
ಯೋಸೇಫನು ತನ್ನ ತಮ್ಮನಾದ ಬೆನ್ಯಾಮೀನನನ್ನು ಅಪ್ಪಿ 
ಕೊಂಡು ಅತ್ತನು. ಬೆನ್ಯಾಮೀನನು ಸಹ ಅತ್ತನು. 
15 ಆಮೇಲೆ ಯೋಸೇಫನು ತನ್ನ ಎಲ್ಲಾ ಸಹೋದರರಿಗೂ 
ಮುದ್ದಿಟ್ಟು ಅತ್ತನು. ಇದಾದ ಮೇಲೆ ಆ ಸಹೋದರರು 
ಅವನೊಂದಿಗೆ ಮಾತಾಡತೊಡಗಿದರು. 

16 ಯೋಸೇಫನ ಸಹೋದರರು ಅವನ ಬಳಿಗೆ 
ಬಂದಿರುವುದು ತಿಳಿದಾಗ ಫರೋಹನಿಗೂ ಅವನ ಮನೆ 
ಯವರಿಗೂ ತುಂಬ ಸಂತೋಷವಾಯಿತು. ''ಆದ್ದರಿಂದ 
ಫರೋಹನು ಯೋಸೇಫನಿಗೆ, ""ತಮಗೆ ಬೇಕಾದ ಎಲ್ಲಾ 
ಆಹಾರವನ್ನು ತೆಗೆದುಕೊಂಡು ಕಾನಾನ್‌ ದೇಶಕ್ಕೆ ಹಿಂತಿ 
ರುಗಿಹೋಗಿ ನಿನ್ನ ತಂದೆಯನ್ನೂ ತಮ್ಮ ಕುಟುಂಬ 
ಗಳನ್ನೂ ನನ್ನ ಬಳಿಗೆ ಕರೆದುಕೊಂಡು ಬರಲಿ. ಅವರು 
ಈಜಿಪ್ಟಿನ ಒಳ್ಳೆಯ ಪ್ರದೇಶದಲ್ಲಿ ವಾಸಿಸಲಿ. ಇಲ್ಲಿರುವ 
ಉತ್ತಮವಾದ ಆಹಾರವನ್ನು ಅವರು ಊಟಮಾಡಲಿ, 
9 ಅವರು ನಮ್ಮ ಶ್ರೇಷ್ಠವಾದ ರಥಗಳನ್ನು ತೆಗೆದುಕೊಂಡು 
ಕಾನಾನ್‌ ದೇಶಕ್ಕೆ ಹೋಗಿ ನಿನ್ನ ತಂದೆಯನ್ನೂ ಎಲ್ಲಾ 
ಸ್ತ್ರೀಯರನ್ನೂ ಮಕ್ಕಳನ್ನೂ ಕರೆದುಕೊಂಡು ಬರಲಿ. 
ಅವರ ಸ್ವತ್ತುಗಳ ಬಗ್ಗೆ ಚಿಂತಿಸುವುದು ಬೇಡ; ಈಜಿಪ್ಟಿ 
ನಲ್ಲಿ ನಮಗಿರುವ ಉತ್ತಮವಾದವುಗಳನ್ನು ಅವರಿಗೆ 
ಕೊಡೋಣ'' ಎಂದು ಹೇಳಿದನು. 

”' ಅಂತೆಯೇ ಇಸ್ರೇಲನ ಮಕ್ಕಳು ಮಾಡಿದರು. 
ಫರೋಹನು ಹೇಳಿದಂತೆಯೇ ಯೋಸೇಫನು ತನ್ನ 
ಸಹೋದರರಿಗೆ ಒಳ್ಳೆಯ ರಥಗಳನ್ನೂ ಪ್ರಯಾಣಕ್ಕೆ 
ಬೇಕಾಗುವಷ್ಟು ಆಹಾರವನ್ನೂ ಕೊಟ್ಟನು. 
ಯೋಸೇಫನು ಪ್ರತಿಯೊಬ್ಬ ಸಹೋದರನಿಗೂ 
ಒಂದೊಂದು ಜೊತೆ ಸುಂದರವಾದ ಉಡುಪುಗಳನ್ನು 
ಕೊಟ್ಟನು. ಆದರೆ ಬೆನ್ಯಾಮೀನನಿಗೆ ಮಾತ್ರ ಐದು ಜೊತೆ 
ಸುಂದರವಾದ ಉಡುಪುಗಳನ್ನೂ ಮುನ್ನೂರು ಬೆಳ್ಳಿಯ 


ಆದಿಕಾಂಡ 45:23-46:16 


ನಾಣ್ಯಗಳನ್ನೂ ಕೊಟ್ಟನು. ಚ ಯೋಸೇಫನು ತನ್ನ 
ತಂದೆಗೂ ಉಡುಗೊರೆಗಳನ್ನು ಕಳುಹಿಸಿದನು. ಅವನು 
ಈಜಿಪ್ಟಿನ ಶ್ರೇಷ್ಠವಾದ ವಸ್ತುಗಳನ್ನು ಹತ್ತು ಕತ್ತೆಗಳ ಮೇಲೆ 
ಕಳುಹಿಸಿದನು. ತನ್ನ ತಂದೆಯ ಮರುಪ್ರಯಾಣಕ್ಕೆ 
ಬೇಕಾದ ಕಾಳು, ರೊಟ್ಟಿ ಮತ್ತು ಇತರ ಆಹಾರ ಪದಾರ್ಥ 
ಗಳನ್ನೂ ಹತ್ತು ಹೆಣ್ಣುಕತ್ತೆಗಳ ಮೇಲೆ ಹೊರಿಸಿ ಕಳುಹಿ 
ಸಿದನು. ಅವರು ಹೊರಡುವಾಗ ಯೋಸೇಫನು, 
""ನೇರವಾಗಿ ಮನೆಗೆ ಹೋಗಿ. ದಾರಿಯಲ್ಲಿ ಜಗಳ ಮಾಡ 
ಬೇಡಿ'' ಎಂದು ಹೇಳಿದನು. 

ಆದ್ದರಿಂದ ಸಹೋದರರು ಈಜಿಪನು ಬಿಟ್ಟು ತನ 

ಎ ಚ ಟೆ ಟ್ಟ 

ತಂದೆಯಿರುವ ಕಾನಾನ್‌ ದೇಶಕ್ಕೆ ಹೋದರು. 
26ಸಿಹೋದರರು ತಮ್ಮ ತಂದೆಗೆ, ""ಅಪ್ಪಾ ಯೋಸೇಫನು 
ಇನ್ನೂ ಬದುಕಿದ್ದಾನೆ; ಅವನು ಈಜಿಪ್ಟ್‌ ದೇಶಕ್ಕೆಲ್ಲಾ 
ರಾಜ್ಯಪಾಲನಾಗಿದ್ದಾನೆ'' ಎಂದು ಹೇಳಿದರು. 

ಅವರ ತಂದೆಗೆ ಆಶ್ಚರ್ಯವಾಯಿತು. ಆತನು ಅವರನ್ನು 
ನಂಬಲಿಲ್ಲ. *'ಆದರೆ ಯೋಸೇಫನು ತಮಗೆ ಹೇಳಿದ್ದೆಲ್ಲ 
ವನ್ನು ಸಹೋದರರು ತಮ್ಮ ತಂದೆಗೆ ಹೇಳಿದರು. ಆಮೇಲೆ 
ತನ್ನನ್ನು ಈಜಿಪ್ಟಿಗೆ ಕರೆದುಕೊಂಡು ಬರಲು 
ಯೋಸೇಫನು ಕಳುಹಿಸಿದ್ದ ರಥಗಳನ್ನು ಯಾಕೋಬನು 
ನೋಡಿ ಉಲ್ಲಾಸಪಟ್ಟನು. ೫ಇಸ್ರೇಲನು, ""ಈಗ ನಾನು 
ನಿಮ್ಮನ್ನು ನಂಬುತ್ತೇನೆ. ನನ್ನ ಮಗನಾದ ಯೋಸೇಫನು 
ಇನ್ನೂ ಬದುಕಿದ್ದಾನೆ. ನಾನು ಸಾಯುವ ಮೊದಲು 
ಅವನನ್ನು ನೋಡುತ್ತೇನೆ'' ಎಂದು ಹೇಳಿದನು. 


ದೇವರು ಇಸ್ರೇಲನಿಗೆ ಕೊಟ್ಟ ಭರವಸೆ 
46 ಆದ್ದರಿಂದ ಇಸ್ರೇಲನು ಈಜಿಪ್ಟಿಗೆ ಪ್ರಯಾಣ 

ಬೆಳೆಸಿದನು. ಅವನು ಬೇರ್ಷಬಕ್ಕೆ ಹೋಗಿ ತನ್ನ 
ತಂದೆಯಾದ ಇಸಾಕನ ದೇವರನ್ನು ಆರಾಧಿಸಿ ಯಜ್ಞ 
ಗಳನ್ನು ಅರ್ಪಿಸಿದನು. ಆ ರಾತ್ರಿ ದೇವರು ಕನಸಿನಲ್ಲಿ 
ಅವನೊಂದಿಗೆ ಮಾತನಾಡಿದನು. ದೇವರು ಅವನನ್ನು, 
""ಯಾಕೋಬನೇ, ಯಾಕೋಬನೇ'' ಎಂದು ಕರೆದನು. 
ಅದಕ್ಕೆ ಇಸ್ರೇಲನು, ""ಇಗೋ, ಇದ್ದೇನೆ'' ಎಂದು 
ಉತ್ತರಕೊಟ್ಟನು. 

ದೇವರು ಅವನಿಗೆ, ""ನಾನೇ ದೇವರು, ನಾನೇ ನಿನ್ನ 

ತಂದೆಯ ದೇವರು. ನೀನು ಈಜಿಫ್ಟಿಗೆ ಹೋಗಲು ಹೆದರ 
ಬೇಡ. ಈಜಿಪ್ಟಿನಲ್ಲಿ ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ 
ಮಾಡುವೆ. “ನಾನು ನಿನ್ನೊಂದಿಗೆ ಈಜಿಪ್ಟಿಗೆ ಬರುವೆನು. 
ಬಳಿಕ ನಾನೇ ನಿನ್ನನ್ನು ಮತ್ತೆ ಈಜಿಷ್ಟಿನಿಂದ ಕರೆದು 
ಕೊಂಡು ಬರುವೆನು. ನೀನು ಈಜಿಪ್ಟಿನಲ್ಲಿ ಮರಣ 
ಹೊಂದಿದರೂ ಯೋಸೇಫನು ನಿನ್ನ ಸಂಗಹವಿರುವನು. 
ನೀನು ಸತ್ತಾಗ ಅವನು ತನ್ನ ಕೈಗಳಿಂದ ನಿನ್ನ ಕಣ್ಣುಗಳನ್ನು 
ಮುಚ್ಚುವನು'' ಎಂದು ಹೇಳಿದನು. 


66 


ಈಜಿಫ್ಟಿಗೆ ಇಸ್ರೇಲನ ಪ್ರಯಾಣ 

5ಆಮೇಲೆ ಯಾಕೋಬನು ಬೇರ್ಷೆಬವನ್ನು ಬಿಟ್ಟು 
ಈಜಿಪ್ಟಿಗೆ ಪ್ರಯಾಣ ಮಾಡಿದನು. ಇಸ್ರೇಲನ ಗಂಡು 
ಮಕ್ಕಳು ತಮ್ಮ ತಂದೆಯನ್ನೂ ತಮ್ಮ ಹೆಂಡತಿಯರನ್ನೂ 
ತಮ್ಮ ಎಲ್ಲಾ ಮಕ್ಕಳನ್ನೂ ಕರೆದುಕೊಂಡು ಹೋದರು. 
ಫರೋಹನು ಕಳುಹಿಸಿದ್ದ ರಥಗಳಲ್ಲಿ ಅವರು ಪ್ರಯಾಣ 
ಮಾಡಿದರು. "ಇದಲ್ಲದೆ ಅವರು ತಮ್ಮ ದನಕರುಗಳನ್ನೂ 
ಕಾನಾನ್‌ ದೇಶದಲ್ಲಿ ತಾವು ಹೊಂದಿದ್ದ ಪ್ರತಿಯೊಂದನ್ನೂ 
ತೆಗೆದುಕೊಂಡು ಹೋದರು. ಹೀಗೆ ಇಸ್ರೇಲನು ತನ್ನ 
ಎಲ್ಲಾ ಮಕ್ಕಳೊಂದಿಗೆ ಮತ್ತು ತನ್ನ ಕುಟುಂಬದೊಂದಿಗೆ 
ಈಜಿಷ್ಟಿಗೆ ಹೋದನು. ಅವನ ಜೊತೆಯಲ್ಲಿ ಅವನ 
ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಮತ್ತು ಮೊಮ್ಮಕ್ಕಳು 
ಇದ್ದರು. ಅವನ ಸಂಸಾರದವರೆಲ್ಲ ಅವನ ಜೊತೆ ಈಜಿಪ್ಟಿಗೆ 
ಹೋದರು. 





ಯಾಕೋಬನ ಕುಟುಂಬ 

*ಇಸ್ರೇಲನ ಸಂಗಡ ಈಜಿಷ್ಟಿಗೆ ಹೋದ ಅವನ ಮಕ್ಕಳ 
ಮತ್ತು ಕುಟುಂಬದವರ ಹೆಸರುಗಳು ಇಂತಿವೆ: 

ಯಾಕೋಬನ ಮೊದಲನೆಯ ಮಗ ರೂಬೇನನು. 
*ರೂಬೇನನ ಮಕ್ಕಳು: ಹನೋಕ್‌, ಫಲ್ಲೂ ಹೆಚ್ರೋನ್‌ 
ಮತ್ತು ಕರ್ಮೀ. 

ನಮೆಯೋನನ ಮಕ್ಕಳು: ಯೆಮೂವೇಲ್‌, 
ಯಾಮೀನ್‌, ಓಹದ್‌, ಯಾಕೀನ್‌, ಜೋಹರ್‌ ಮತ್ತು 
ಸೌಲನು (ಸೌಲನು ಕಾನಾನ್ಯ ಸ್ತ್ರೀಯಲ್ಲಿ ಹುಟ್ಟಿದವನು.) 

!!ಲೇವಿಯ ಮಕ್ಕಳು: ಗೇಷೋನ್‌, ಕೆಹಾತ್‌ ಮತ್ತು 
ಮೆರಾರೀ. 

12 ಯೆಹೂದನ ಮಕ್ಕಳು: ಏರ್‌, ಓನಾನ್‌, ಶೇಲಾಹ, 
ಪೆರೆಚ್‌ಮತ್ತು ಜೆರಹ. (ಏರ್‌ ಮತ್ತು ಓನಾನ್‌ 
ಕಾನಾನಿನಲ್ಲಿ ಇರುವಾಗಲೇ ಸತ್ತು ಹೋದರು.) 

ಪೆರೆಚನ ಮಕ್ಕಳು: ಹೆಚ್ರೋನ್‌ ಮತ್ತು ಹಾಮೂಲ್‌. 

ಇಸ್ಸಾಕಾರನ ಮಕ್ಕಳು: ತೋಲಾ, ಪುವ್ವಾ ಯೋಬ್‌, 
ಮತ್ತು ಶಿಮ್ರೋನ್‌. 

ಜೆಬುಲೂನ್‌ ಮಕ್ಕಳು; ಸೆರೆದ್‌, ಏಲೋನ್‌, 





ಯಹ್ನೇಲ್‌. 
15 ರೂಬೇನ್‌, ಸಿಮೆಯೋನ್‌, ಲೇವಿ, ಯೆಹೂದ, 
ಇಸ್ಸಾಕಾ ರ್‌ ಮತ್ತು ಜೆಬುಲೂನ್‌. ಇವರು 


ಯಾಕೋಬನ ಹೆಂಡತಿಯಾದ ಲೇಯಾಳ ಮಕ್ಕಳು. 
ಲೇಯಾಳು ಆ ಮಕ್ಕಳಿಗೆ ಪದ್ದನ್‌ ಅರಾಮಿನಲ್ಲಿ ಜನ್ಮ 
ಕೊಟ್ಟಳು. ಅಲ್ಲಿ ಅವಳ ಮಗಳಾದ ದೀನ ಸಹ ಜನಿಸಿದಳು. 
ಈ ಕುಟುಂಬದಲ್ಲಿ ಮೂವತ್ಮೂರು ಮಂದಿ ಇದ್ದರು. 
16ಗ್ರಾದನ ಮಕ್ಕಳು: ಚಿಪ್ಸೋನ್‌, ಹಗ್ಗೀ, ಶೂನೀ, 
ಎಚ್ಚೋನ್‌, ಏರೀ, ಅರೋದೀ ಮತ್ತು ಅರೇಲೀ. 


67 


17 ಆಶೇರನ ಮಕ್ಕಳು: ಇಮ್ಮಾ, ಇಷ್ಟಾ ಇಷ್ಟೀ, ಬೆರೀಗಾ 
ಮತ್ತು ಇವರ ತಂಗಿಯಾದ ಸೆರಹ. 

ಬೆರೀಗನ ಗಂಡು ಮಕ್ಕಳು: ಹೆಬೆರ್‌ ಮತ್ತು 
ಮಲ್ಕೀಯೇಲ್‌. 

8 ಲಾಬಾನನು ತನ್ನ ಮಗಳಾದ ಲೇಯಾಳಿಗೆ ಜಿಲ್ಪ 
ಎಂಬ ದಾಸಿಯನ್ನು ಕೊಟ್ಟಿದ್ದನು. ಲೇಯಾಳು ಜಿಲ್ಬಳನ್ನು 
ಯಾಕೋಬನಿಗೆ ಕೊಟ್ಟಿದ್ದಳು. ಜಿಲ್ಬಳ ಕುಟುಂಬದಲ್ಲಿ 
ಒಟ್ಟು ಹದಿನಾರು ಮಂದಿಯಿದ್ದರು. 

9 ಬಿನ್ಯಾಮೀನನು ಸಹ ಯಾಕೋಬನೊಂದಿಗಿದ್ದನು. 
ಬೆನ್ಯಾಮೀನನು ಯಾಕೋಬ ಮತ್ತು ರಾಹೇಲಳ 
ಮಗನು. (ಯೋಸೇಫನು ಸಹ ರಾಹೇಲಳ ಮಗ. ಆದರೆ 
ಯೋಸೇಫನು ಈಗಾಗಲೇ ಈಜಿಪ್ಟಿನಲ್ಲಿದ್ದನು.) 

ಈಜಿಪ್ಟಿನಲ್ಲಿ ಯೋಸೇಫನಿಗೆ ಇಬ್ಬರು ಗಂಡು 
ಮಕ್ಕಳಿದ್ದರು. ಅವರು ಯಾರೆಂದರೆ: ಮನಸ್ಸೆ ಮತ್ತು 
ಎಫ್ರಾ,ಯೀಮ್‌. (ಯೋಸೇಫನ ಹೆಂಡತಿ "ಅಸನತ್‌' 
ಈಕೆ ಓನ್‌ ಪಟ್ಟಣದ ಆಚಾರ್ಯನಾಗಿದ್ದ ಫೋಟೀಫರನ 
ಮಗಳು.) 

2! ಬೆನ್ಯಾಮೀನನ ಗಂಡುಮಕ್ಕಳು: ಬಿಳಾ, ಬೆಕೆರ್‌ 
ಅಶ್ಟೇಲ್‌, ಗೇರಾ, ನಾಮಾನ್‌. 

ಎಹೀರೋಷ್‌, ಮುಪ್ಪೀಮ್‌, ಹುಪ್ಪೀಮ್‌ ಮತ್ತು 
ಅರ್ದ್‌. 

ಔಣ್ಲವರೆಲ್ಲರು ಯಾಕೋಬನ ಹೆಂಡತಿಯಾದ 
ರಾಹೇಲಳ ಕುಟುಂಬದವರು. ಈ ಕುಟುಂಬದಲ್ಲಿ ಒಟ್ಟು 
ಹದಿನಾಲ್ಕು ಮಂದಿಯಿದ್ದರು. 

ಚ ದಾನನ ಗಂಡುಮಕ್ಕಳು: ಹುಶೀಮ್‌. 

24ನಫ್ತಾಲಿಯನ ಗಂಡುಮಕ್ಕಳು: ಯಹೇಲ್‌, ಗೂನೀ, 
ಯೇಚಿರ್‌ ಮತ್ತು ಶಿಲ್ಲೇಮ್‌. 

ಬಲವರೆಲ್ಲ ಬಿಲ್ಲಳ ಕುಟುಂಬದವರು. (ಲಾಬಾನನು 
ತನ್ನ ಮಗಳಾದ ರಾಹೇಲಳಿಗೆ ಕೊಟ್ಟ ದಾಸಿಯೇ ಬಿಲ್ವ. 
ರಾಹೇಲಳು ಈ ದಾಸಿಯನ್ನು ಯಾಕೋಬನಿಗೆ ಕೊಟ್ಟಿ 
ದಳು.) ಈ ಕುಟುಂಬದಲ್ಲಿ ಒಟ್ಟು ಏಳು ಮಂದಿಯಿದ್ದರು. 

25 ಯಾಕೋಬನಿಂದಲೇ ಹುಟ್ಟಿದ ಅರವತ್ತಾರು ಮಂದಿ 
ಈಜಿಪ್ಟಿಗೆ ಹೋದರು. (ಯಾಕೋಬನ ಮಕ್ಕಳ ಹೆಂಡತಿ 
ಯರನ್ನು ಇಲ್ಲಿ ಸೇರಿಸಿಲ್ಲ.) 3' ಅಲ್ಲಿ ಯೋಸೇಫನ ಇಬ್ಬರು 
ಗಂಡುಮಕ್ಕಳು ಸಹ ಇದ್ದರು. ಅವರು ಈಜಿಪ್ಟಿನಲ್ಲಿ 
ಹುಟ್ಟಿದವರು. ಆದ್ದರಿಂದ ಈಜಿಪ್ಟಿಗೆ ಬಂದ 
ಯಾಕೋಬನ ಕುಟುಂಬದವರು ಒಟ್ಟು ಎಪ್ಪತ್ತು ಮಂದಿ. 


ಈಜಿಫ್ಟಿಗೆ ಇಸ್ರ್ರೇಲನ ಆಗಮನ 
ಯಾಕೋಬನು ಮೊದಲು ಯೆಹೂದನನ್ನು 
ಯೋಸೇಫನ ಬಳಿಗೆ ಕಳುಹಿಸಿದನು. ಗೋಷೆನ್‌ ಪ್ರಾಂತ್ಯ 
ದಲ್ಲಿ ಯೆಹೂದನು ಯೋಸೇಫನ ಬಳಿಗೆ ಹೋದನು. 


ಆದಿಕಾಂಹ 46:17-47:2 


ಆಮೇಲೆ ಯಾಕೋಬ ಮತ್ತು ಅವನ ಮಕ್ಕಳು ಆ 
ಪ್ರಾಂತ್ಯಕ್ಕೆ ಬಂದರು. ತನ್ನ ತಂದೆಯು ಸಮೀಪಿಸುತ್ತಿರು 
ವುದು ಯೋಸೇಫನಿಗೆ ತಿಳಿಯಿತು. ಆದ್ದರಿಂದ ಅವನು 
ತನ್ನ ತಂದೆಯಾದ ಇಸ್ರೇಲನನ್ನು ಗೋಷೆನಿನಲ್ಲಿ ಭೇಟಿ 
ಯಾಗಲು ತನ್ನ ರಥವನ್ನು ಸಿದ್ಧಪಡಿಸಿಕೊಂಡು 
ಹೋದನು. ಯೋಸೇಫನು ತನ್ನ ತಂದೆಯನ್ನು ಕಂಡಾಗ 
ಅವನನ್ನು ಅಪ್ಪಿಕೊಂಡು ಬಹಳ ಹೊತ್ತಿನ ತನಕ ಅತ್ತನು. 

ಆಗ ಇಸ್ರೇಲನು ಯೋಸೇಫನಿಗೆ, "ನಾನು ನಿನ್ನ 
ಮುಖವನ್ನು ಕಣ್ಣಾರೆ ಕಂಡದ್ದರಿಂದ ನೀನು ಬದುಕಿರು 
ವುದು ನನಗೆ ನಿಶ್ಚಯವಾಯಿತು. ನಾನು ಈಗ ಸಮಾಧಾನ 
ದಿಂದ ಸಾಯುವೆನು'' ಎಂದು ಹೇಳಿದನು. 

3! ಯೋಸೇಫನು ತನ್ನ ಸಹೋದರರಿಗೂ ತನ್ನ ತಂದೆಯ 
ಕುಟುಂಬದವರಿಗೂ, ""ನಾನು ಫರೋಹನ ಬಳಿಗೆ 
ಹೋಗಿ, "ನನ್ನ ಸಹೋದರರು ಮತ್ತು ನನ್ನ ತಂದೆಯ 
ಕುಟುಂಬದವರು ಕಾನಾನ್‌ ದೇಶವನ್ನು ಬಿಟ್ಟು ನನ್ನ 
ಬಳಿಗೆ ಬಂದಿದ್ದಾರೆ. ಈ ಕುಟುಂಬವು ಕುರುಬರ 
ಕುಟುಂಬ. ಇವರು ಯಾವಾಗಲೂ ದನಕರುಗಳ ಮತ್ತು 
ಆಡುಕುರಿಗಳ ಮಂದೆಗಳನ್ನು ಸಾಕುವವರು. ಇವರು 
ತಮ್ಮ ಎಲ್ಲಾ ಪಶುಗಳನ್ನು ಮತ್ತು ತಾವು ಹೊಂದಿರುವ 
ಪ್ರತಿಯೊಂದನ್ನು ತಮ್ಮೊಂದಿಗೆ ತಂದಿದ್ದಾರೆ' ಎಂದು 
ತಿಳಿಸುತ್ತೇನೆ. ಫರೋಹನು ನಿಮ್ಮನ್ನು ಕರೆಯಿಸಿ, "ನಿಮ್ಮ 
ಉದ್ಯೋಗವೇನು?' ಎಂದು ಕೇಳುತ್ತಾನೆ. 34ನೀವು 
ಅವನಿಗೆ, "ನಾವು ಕುರುಬರು. ನಮ್ಮ ಜೀವಮಾನವೆಲ್ಲಾ 
ನಾವು ಪಶುಗಳನ್ನು ಸಾಕುವುದರ ಮೂಲಕ ಜೀವನ 
ಮಾಡಿದೆವು. ನಮಗಿಂತ ಮೊದಲು ನಮ್ಮ ಪೂರ್ಪಿಕರು 
ಸಹ ಇದೇ ರೀತಿ ಜೀವಿಸಿದರು' ಎಂದು ಹೇಳಿರಿ. ಆಗ 
ಅವನು ಗೋಷೆನ್‌ ಪ್ರಾಂತ್ಯದಲ್ಲಿ ವಾಸಿಸಲು ನಿಮಗೆ 
ಅವಕಾಶ ಮಾಡಿಕೊಡುತ್ತಾನೆ. ಈಜಿಪ್ಟಿನ ಜನರು 
ಕುರುಬರನ್ನು ಇಷ್ಟಪಡುವುದಿಲ್ಲ. ಆದ್ದರಿಂದ ನೀವು 
ಗೋಷೆನಿನಲ್ಲಿ ವಾಸಿಸುವುದು ಒಳ್ಳೆಯದು'' ಎಂದು 
ಹೇಳಿದನು. 


ಇಸ್ರೇಲನು ಗೋಷೆನಿನಲ್ಲಿ ನೆಲೆಸಿದ್ದು 

ಯೋಸೇಫನು ಫರೋಹನ ಬಳಿಗೆ ಹೋಗಿ, 
4] “ನನ್ನ ತಂದೆಯೂ ನನ್ನ ಸಹೋದರರೂ ಅವ 
ರೆಲ್ಲರ ಕುಟುಂಬಗಳವರೂ ಇಲ್ಲಿಗೆ ಬಂದಿದ್ದಾರೆ. ಅವರು 
ತಮ್ಮ ಎಲ್ಲಾ ಪಶುಗಳನ್ನು ಕಾನಾನಿನಲ್ಲಿ ಪಡೆದಿದ್ದ ಪ್ರತಿ 
ಯೊಂದನ್ನೂ ತೆಗೆದುಕೊಂಡು ಬಂದಿದ್ದಾರೆ. ಈಗ ಅವರು 
ಗೋಷೆನ್‌ ಪ್ರಾಂತ್ಯದಲ್ಲಿ ಇದ್ದಾರೆ'' ಎಂದು ಹೇಳಿದನು. 
ಯೋಸೇಫನು ತನ್ನ ಸಹೋದರರಲ್ಲಿ ಐದು ಮಂದಿ 
ಯನ್ನು ಆರಿಸಿಕೊಂಡು ಫರೋಹನ ಬಳಿಗೆ ಅವರನ್ನು 
ಕರೆದುಕೊಂಡು ಹೋದನು. 








ಆದಿಕಾಂಹ 47:3-22 


3ಫರೋಹನು ಸಹೋದರರಿಗೆ, ""ನಿಮ್ಮ ಉದ್ಯೋಗ 
ವೇನು?'' ಎಂದು ಕೇಳಿದನು. 

ಸಹೋದರರು ಫರೋಹನಿಗೆ, "ಸ್ವಾಮೀ, ನಾವು ಕುರು 
ಬರು. ನಮ್ಮ ಪೂರ್ವಿಕರು ನಮಗಿಂತ ಮೊದಲೇ ಕುರುಬ 
ರಾಗಿದ್ದರು'' ಎಂದು ಹೇಳಿದರು. “ಅವರು ಫರೋಹ 
ಠಗೆ"ಬರಗಾಲವು ಕಾನಾನ್‌ ದೇಶದಲ್ಲಿ ತುಂಬ ಘೋರ 
ವಾಗಿದೆ. ಯಾವ ಹೊಲದಲ್ಲಿಯೂ ನಮ್ಮ ಪಶುಗಳಿಗೂ 
ಹುಲ್ಲು ಉಳಿದಿಲ್ಲ. ಆದ್ದರಿಂದ ನಾವು ಈ ದೇಶದಲ್ಲಿ 
ವಾಸಿಸಲು ಬಂದಿದ್ದೇವೆ. ನಾವು ಗೋಷೆನ್‌ ಪ್ರಾಂತ್ಯದಲ್ಲಿ 
ವಾಸಿಸಲು ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡ 
ಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ'' ಎಂದು ಹೇಳಿದರು. 

5ಆಗ ಫರೋಹನು ಯೋಸೇಫನಿಗೆ, “ನಿನ್ನ 
ತಂದೆಯೂ ನಿನ್ನ ಸಹೋದರರೂ ನಿನ್ನ ಬಳಿಗೆ ಬಂದಿ 
ದ್ದಾರೆ. "ಅವರ ವಾಸಕ್ಕಾಗಿ ಈಜಿಪ್ಟಿನಲ್ಲಿ ಯಾವ ಸ್ಥಳವ 
ನ್ನಾದರೂ ಆರಿಸಿಕೊಳ್ಳಬಹುದು. ನಿನ್ನ ತಂದೆಯೂ ನಿನ್ನ 
ಸಹೋದರರೂ ವಾಸವಾಗಿರಲು ಉತ್ತಮವಾದ ಪ್ರದೇಶ 
ವನ್ನು ಕೊಡು. ಅವರು ಗೋಷೆನ್‌ ಪ್ರಾಂತ್ಯದಲ್ಲಿ ವಾಸಿ 
ಸಲಿ. ಅವರು ನಿಪುಣರಾದ ಕುರುಬರಾಗಿದ್ದರೆ, ಅವರು 
ನನ್ನ ದನಕರುಗಳನ್ನು ಸಹ ನೋಡಿಕೊಳ್ಳಬಹುದು'' 
ಎಂದು ಹೇಳಿದನು. "ಆಗ ಯೋಸೇಫನು ತನ್ನ ತಂದೆ 
ಯನ್ನು ಫರೋಹನ ಸನ್ನಿಧಿಗೆ ಕರೆಯಿಸಿದನು. 
ಯಾಕೋಬನು ಫರೋಹನನ್ನು ಆಶೀರ್ವದಿಸಿದನು. 

8ಆಗ ಫರೋಹನು ಯಾಕೋಬನಿಗೆ, ""ನಿನಗೆ ಎಷ್ಟು 
ವಯಸ್ಸಾಗಿದೆ?'' ಎಂದು ಹೇಳಿದನು. 

*ಯಾಕೋಬನು ಫರೋಹನಿಗೆ, ""ನಾನು ನನ್ನ ಅಲ್ಪ 
ಕಾಲದ ಜೀವನದಲ್ಲಿ ಅನೇಕ ತೊಂದರೆಗಳನ್ನು ಅನುಭ 
ವಿಸಿದೆನು. ಈಗ ನನಗೆ ನೂರಮೂವತ್ತು ವರ್ಷ. ನನ್ನ 
ತಂದೆಯೂ ಅವನ ಪೂರ್ವಿಕರು ನನಗಿಂತ ಹೆಚ್ಚು ವರ್ಷ 
ಜೀವಿಸಿದರು'' ಎಂದು ಹೇಳಿದನು. ಯಾಕೋಬನು 
ಫರೋಹನನ್ನು ಆಶೀರ್ವದಿಸಿದ ಬಳಿಕ ಫರೋಹನ 
ಸನ್ನಿಧಿಯಿಂದ ಹೊರಟುಹೋದನು. !!ಫರೋಹನು 
ಹೇಳಿದಂತೆಯೇ ಯೋಸೇಫನು ಮಾಡಿದನು. ಅವನು 
ತನ್ನ ತಂದೆಗೂ ಸಹೋದರರಿಗೂ ಈಜಿಪ್ಟಿನಲ್ಲಿ ವಾಸಿಸಲು 
ಉತ್ತಮವಾದ ಪ್ರದೇಶವನ್ನು ಕೊಟ್ಟನು. ಅದು ರಮ್ಸೇಸ್‌' 
ಪಟ್ಟಣದ ಸಮೀಪದಲ್ಲಿತ್ತು. 12 ಯೋಸೇಫನು ತನ್ನ 
ತಂದೆಗೂ ತನ್ನ ಸಹೋದರರಿಗೂ ಮತ್ತು ಅಲ್ಲಿನ ಎಲ್ಲಾ 
ಜನರಿಗೂ ಬೇಕಾಗಿದ್ದ ಆಹಾರವನ್ನು ಕೊಟ್ಟನು. 





ಯೋಸೇಫನು ಫರೋಹನಿಗೆ ಭೂಮಿಯನ್ನು 
ಕೊಂಡುಕೊಂಡದ್ದು 
ಬರಗಾಲವು ಹೆಚ್ಚು ಭೀಕರವಾಯಿತು. ದೇಶದಲ್ಲಿ 
ಎಲ್ಲಿಯೂ ಆಹಾರ ಇರಲಿಲ್ಲ. ಈಜಿಪ್ಟ್‌ ಮತ್ತು ಕಾನಾನ್‌ 


68 


ದೇಶಗಳು ಕೆಟ್ಟಕಾಲದಿಂದ ಬಡಹದೇಶಗಳಾದವು. 
'* ಈಜಿಪ್ಟ್‌ ಮತ್ತು ಕಾನಾನ್‌ ದೇಶಗಳ ಜನರು ಧಾನ್ಯ 
ಗಳನ್ನು ಕೊಂಡುಕೊಂಡರು. ಯೋಸೇಫನು ಹಣವನ್ನು 
ಉಳಿಸಿ ಫರೋಹನ ಭಂಡಾರಕ್ಕೆ ಸೇರಿಸಿದನು. ಸ್ವಲ್ಪ 
ಸಮಯದ ನಂತರ, ಈಜಿಪ್ಟ್‌ ಮತ್ತು ಕಾನಾನ್‌ ದೇಶ 
ಗಳಲ್ಲಿದ್ದ ಜನರಲ್ಲಿ ಹಣವು ಉಳಿದಿರಲಿಲ್ಲ. ಆದ್ದರಿಂದ 
ಈಜಿಪ್ಟಿನ ಜನರು ಯೋಸೇಫನ ಬಳಿಗೆ ಹೋಗಿ, "ದಯ 
ವಿಟ್ಟು ನಮಗೆ ಆಹಾರವನ್ನು ಕೊಡು. ನಮ್ಮ ಹಣವೆಲ್ಲ 
ಮುಗಿದುಹೋಗಿದೆ. ನಾವು ಊಟ ಮಾಡದಿದ್ದರೆ 
ನಿನ್ನೆದುರಿನಲ್ಲೇ ಸಾಯುತ್ತೇವೆ'' ಎಂದು ಹೇಳಿದರು. 

16ಅದಕ್ಕೆ ಯೋಸೇಫನು, ""ನಿಮ್ಮ ದನಕರುಗಳನ್ನು 
ನನಗೆ ಕೊಡಿರಿ, ನಾನು ನಿಮಗೆ ಆಹಾರವನ್ನು ಕೊಡು 
ತ್ತೇನೆ'' ಎಂದು ಉತ್ತರಿಸಿದನು. !?ಆದ್ದರಿಂದ ಜನರು 
ತಮ್ಮ ದನಕರುಗಳನ್ನೂ ಕುದುರೆಗಳನ್ನೂ ಇತರ ಎಲ್ಲಾ 
ಪಶುಗಳನ್ನೂ ಕೊಟ್ಟು ಆಹಾರವನ್ನು ಕೊಂಡು 
ಕೊಂಡರು. ಆ ವರ್ಷ ಯೋಸೇಫನು ಅವರಿಗೆ ಆಹಾರ 
ವನ್ನು ಕೊಟ್ಟು ಅವರ ಪಶುಗಳನ್ನು ಕೊಂಡುಕೊಂಡನು. 

1ಆದರೆ ಮುಂದಿನ ವರ್ಷ, ಪಶುಗಳನ್ನು ಕೊಟ್ಟು 
ಆಹಾರವನ್ನು ಕೊಂಡುಕೊಳ್ಳಲು ಜನರ ಬಳಿ ಪಶುಗಳಿರ 
ಲಿಲ್ಲ. ಆದ್ದರಿಂದ ಜನರು ಯೋಸೇಫನಲ್ಲಿಗೆ ಹೋಗಿ, 
""ನಮ್ಮಲ್ಲಿ ಹಣ ಇಲ್ಲವೆಂಬುದು ನಿನಗೆ ಗೊತ್ತೇ ಇದೆ. 
ಅಲ್ಲದೆ ನಮ್ಮ ಪಶುಗಳೂ ನಿನ್ನ ಸ್ವತ್ತಾಗಿದೆ. ಆದ್ದರಿಂದ 
ನಮ್ಮಲ್ಲಿ ಏನೂ ಉಳಿದಿಲ್ಲ ನೀನು ನೋಡುತ್ತಿರುವ ನಮ್ಮ 
ಶರೀರ ಮತ್ತು ನಮ್ಮ ಜಮೀನು ಮಾತ್ರ ಉಳಿದಿದೆ. ೌನಿನ್ನ 
ಕಣ್ಣೆದುರಿನಲ್ಲಿಯೇ ನಾವು ಖಂಡಿತವಾಗಿ ಸಾಯುತ್ತೇವೆ. 
ಆದರೆ ನೀನು ನಮಗೆ ಆಹಾರವನ್ನು ಕೊಟ್ಟರೆ, ನಾವು 
ಫರೋಹನಿಗೆ ನಮ್ಮ ಭೂಮಿಯನ್ನು ಕೊಟ್ಟು ಅವನ 
ಗುಲಾಮರಾಗಿರುತ್ತೇವೆ. ಬಿತ್ತನೆ ಮಾಡಲು ನಮಗೆ ಬೀಜ 
ವನ್ನು ಕೊಡು. ಆಗ ನಾವು ಬದುಕುತ್ತೇವೆ, ಸಾಯುವುದಿಲ್ಲ 
ಮತ್ತು ಭೂಮಿಯೂ ಬೆಳೆಗಳನ್ನು ಫಲಿಸುತ್ತದೆ'' ಎಂದು 
ಹೇಳಿದರು. 

ಆದ್ಧರಿಂದ ಯೋಸೇಫನು ಈಜಿಪ್ಟಿನ ಎಲ್ಲಾ 
ಜಮೀನನ್ನು ಫರೋಹನಿಗಾಗಿ ಕೊಂಡುಕೊಂಡನು. 
ಹಸಿವೆಯಿಂದಾಗಿ ಈಜಿಪ್ಟಿನ ಎಲ್ಲಾ ಜನರು ಯೋಸೇಫ 
ನಿಗೆ ತಮ್ಮ ಜಮೀನುಗಳನ್ನು ಮಾರಿದರು. 2! ಈಜಿಪ್ಟಿನ 
ಎಲ್ಲಾ ಜನರು ಫರೋಹನ ಗುಲಾಮರಾಗಿದ್ದರು.* 
ಪುರೋಹಿತರು ಹೊಂದಿದ್ದ ಭೂಮಿಯನ್ನು ಮಾತ್ರ 
ಯೋಸೇಫನು ಕೊಂಹುಕೊಳ್ಳಲಿಲ್ಲ. ಭೂಮಿಯನ್ನು 





ಎಲ್ಲಾ... ಗುಲಾಮರಾಗಿದ್ದರು ಅಥವಾ, ಅವನು ಜನರೆಲ್ಲರನ್ನೂ 
ಪಟ್ಟಣಗಳಿಗೆ ಬರಮಾಡಿಕೊಂಡು ಅವರನ್ನು ಈಜಿಪ್ಟಿನ ಒಂದು 
ಗಡಿಯಿಂದ ಮತ್ತೊಂದು ಗಡಿಯವರೆಗೂ ಗುಲಾಮರನ್ನಾಗಿ 
ಮಾಡಿದನು. 


69 


ಮಾರುವ ಅವಶ್ಯಕತೆ ಪುರೋಹಿತರಿಗೆ ಇರಲಿಲ್ಲ. 
ಯಾಕಂದರೆ ಫರೋಹನೇ ಅವರಿಗೆ ಸಂಬಳವನ್ನು ಕೊಡು 
ತ್ತಿದ್ದನು. ಆದ್ದರಿಂದ ಅವರು ಆ ಹಣದಿಂದ ಆಹಾರವನ್ನು 
ಕೊಂಡುಕೊಂಡರು. 

3 ಯೋಸೇಫನು ಜನರಿಗೆ, "ಈಗ ನಾನು ನಿಮ್ಮನ್ನೂ 
ನಿಮ್ಮ ಜಮೀನನ್ನೂ ಫರೋಹನಿಗಾಗಿ ಕೊಂಡುಕೊಂಡಿ 
ದ್ದೇನೆ. ಆದ್ದರಿಂದ ನಾನು ನಿಮಗೆ ಬೀಜವನ್ನು ಕೊಡು 
ತ್ತೇನೆ. ನೀವು ನಿಮ್ಮ ಜಮೀನುಗಳಲ್ಲಿ ಬಿತ್ತನೆ ಮಾಡಿರಿ. 
ಸುಗ್ಗಿಕಾಲ ಬಂದಾಗ, ನಿಮ್ಮ ಬೆಳೆಗಳಲ್ಲಿ ಐದನೆ ಒಂದು 
ಭಾಗ ಫರೋಹನಿಗೆ ಸೇರಿದ್ದು. ಐದನೆ ನಾಲ್ಕು ಭಾಗವನ್ನು 
ನಿಮಗೋಸ್ಕರ ಇಟ್ಟುಕೊಳ್ಳಿರಿ. ನೀವು ಆಹಾರಕ್ಕಾಗಿ 
ಇಟ್ಟುಕೊಳ್ಳುವ ಬೀಜವನ್ನೇ ಮುಂದಿನ ವರ್ಷದ ಬಿತ್ತನೆ 
ಗಾಗಿ ಉಪಯೋಗಿಸಬಹುದು. ಹೀಗೆ ನೀವು ನಿಮ್ಮ 
ಕುಟುಂಬದವರಿಗೂ ಮಕ್ಕಳಿಗೂ ಪೋಷಣೆ ಮಾಡಿರಿ'' 
ಎಂದು ಹೇಳಿದನು. 

2ಆಗ ಜನರು, ""ನೀನು ನಮ್ಮ ಜೀವನವನ್ನು ಉಳಿ 
ಸಿರುವೆ. ನಾವು ಸಂತೋಷದಿಂದ ಫರೋಹನ ಗುಲಾಮ 
ರಾಗುತ್ತೇವೆ'' ಎಂದು ಹೇಳಿದರು. 

ಆದ್ದರಿಂದ ಯೋಸೇಫನು ಒಂದು ಕಾನೂನನ್ನು 
ಮಾಡಿದನು. ಅದು ಇಂದಿಗೂ ಜಾರಿಯಲ್ಲಿದೆ. ಆ 
ಕಾನೂನಿನ ಪ್ರಕಾರ, ಭೂಮಿಯ ಪಸಲಿನಲ್ಲಿ ಐದನೇ 
ಒಂದು ಭಾಗವು ಫರೋಹನಿಗೆ ಸೇರಿದ್ದಾಗಿದೆ. 
ಫರೋಹನು ಎಲ್ಲಾ ಜಮೀನಿಗೂ ಒಡೆಯನಾಗಿದ್ದಾನೆ. 
ಪುರೋಹಿತರ ಭೂಮಿಯು ಮಾತ್ರ ಅವನಿಗೆ ಸೇರಿಲ್ಲ. 





""ನನ್ನನ್ನು ಈಜಿಪ್ಟಿನಲ್ಲಿ ಸಮಾಧಿ ಮಾಡಬೇಡ'' 
2ಇಸ್ರೇಲನು (ಯಾಕೋಬ) ಈಜಿಪ್ಟಿನಲ್ಲಿ ಇಳಿದು 
ಕೊಂಡನು. ಅವನು ಗೋಷೆನ್‌ ಪ್ರಾಂತ್ಯದಲ್ಲಿ ವಾಸಿಸಿ 
ದನು. ಅವನ ಕುಟುಂಬವು ಬೆಳೆದು ತುಂಬ ದೊಡ್ಡ 
ದಾಯಿತು. ಅವರು ಈಜಿಷ್ಟಿನಲ್ಲಿ ಜಮೀನನ್ನು ಪಡೆದು 
ಕೊಂಡರು ಮತ್ತು ಸುಖವಾಗಿದ್ದರು. 

22 ಯಾಕೋಬನು ಈಜಿಪ್ಟಿನಲ್ಲಿ ಹದಿನೇಳು ವರ್ಷಗಳ 
ಕಾಲ ಜೀವಿಸಿದನು. ಆಗ ಯಾಕೋಬನಿಗೆ ನೂರನಲ 
ವತ್ತೇಳು ವರ್ಷವಾಗಿತ್ತು ೫ಇಸ್ರೇಲನು (ಯಾಕೋ 
ಬನು) ಸಾಯುವ ಕಾಲ ಸಮೀಪಿಸಿತು. ಅವನಿಗೆ ತಾನು 
ಸಾಯುತ್ತೇನೆಂದು ತಿಳಿದುಬಂದಾಗ, ತನ್ನ ಮಗನಾದ 
ಯೋಸೇಫನನ್ನು ಕರೆಯಿಸಿ, "ನೀನು ನನ್ನನ್ನು ಪ್ರೀತಿಸುವು 
ದಾದರೆ, ನಿನ್ನ ಕೈಯನ್ನು ನನ್ನ ತೊಡೆಯ ಕೆಳಗಿಟ್ಟು 
ಪ್ರಮಾಣಮಾಡು. ನಾನು ಹೇಳಿದ್ದನ್ನು ನಡೆಸುವು 
ದಾಗಿಯೂ ನನಗೆ ನಂಬಿಗಸ್ತನಾಗಿರುವುದಾಗಿಯೂ 
ಪ್ರಮಾಣ ಮಾಡು. ನಾನು ಸತ್ತಾಗ, ನನ್ನನ್ನು ಈಜಿಪ್ಟಿನಲ್ಲಿ 





ಆದಿಕಾಂಹ 47:23-48:6 


ಮಾಡಿದ ಸ್ಥಳದಲ್ಲಿಯೇ ನನ್ನನ್ನು ಸಮಾಧಿ ಮಾಡು. 
ನನ್ನನ್ನು ಈಜಿಪ್ಟಿನಿಂದ ತೆಗೆದುಕೊಂಡು ಹೋಗಿ ನಮ್ಮ 
ಕುಟುಂಬದವರ ಸ್ಮಶಾನದಲ್ಲಿ ಸಮಾಧಿ ಮಾಡು'' ಎಂದು 
ಹೇಳಿದನು. 

ಯೋಸೇಫನು, ""ನೀನು ಹೇಳಿದಂತೆಯೇ ಮಾಡು 
ತ್ತೇನೆ'' ಎಂದು ಪ್ರಮಾಣ ಮಾಡಿದನು. 

3! ಯಾಕೋಬನು, ""ನನಗೆ ಪ್ರಮಾಣ ಮಾಡು” 
ಎಂದು ಹೇಳಿದ್ದರಿಂದ ಯೋಸೇಫನು ಅವನಿಗೆ ಪ್ರಮಾಣ 
ಮಾಡಿದನು. ಆಮೇಲೆ ಇಸ್ರೇಲನು ಹಾಸಿಗೆಯ ಮೇಲೆ 
ಮತ್ತೆ ತನ್ನ ತಲೆಬಾಗಿ ದೇವರಿಗೆ ನಮಸ್ಕರಿಸಿದನು. 


ಮನಸ್ಸೆ ಮತ್ತು ಎಫ್ರಾಯೀಮರಿಗೆ ಆಶೀರ್ವಾದಗಳು 
48 ಸ್ವಲ್ಪಕಾಲದ ನಂತರ, ತಂದೆಯು ಬಹಳ 

ಅನಾರೋಗ್ಯದಿಂದಿರುವುದು ಯೋಸೇಫನಿಗೆ 
ತಿಳಿಯಿತು. ಆದ್ದರಿಂದ ಅವನು ತನ್ನ ಇಬ್ಬರು ಗಂಡು ಮಕ್ಕ 
ಳಾದ ಮನಸ್ಸೆಯನ್ನು ಮತ್ತು ಎಫ್ರಾಯೀಮನನ್ನು ಕರೆದು 
ಕೊಂಡು ತನ್ನ ತಂದೆಯ ಬಳಿಗೆ ಬಂದನು. 
ಯೋಸೇಫನು ಬಂದಾಗ ಯಾರೋ ಒಬ್ಬರು ಇಸ್ರೇಲ 
ನಿಗೆ, “ನಿನ್ನ ಮಗನಾದ ಯೋಸೇಫನು ನಿನ್ನನ್ನು 
ನೋಡಲು ಬಂದಿದ್ದಾನೆ'' ಎಂದು ಹೇಳಿದನು. ಆಗ 
ಅವನು ಬಹಳ ಬಲಹೀನವಾಗಿದ್ದರೂ ಕಷ್ಟಪಟ್ಟು 
ಹಾಸಿಗೆಯ ಮೇಲೆ ಕುಳಿತುಕೊಂಡನು. 

*ಬಳಿಕ ಇಸ್ರೇಲನು ಯೋಸೇಫನಿಗೆ, ""ಸರ್ವಶಕ್ತನಾದ 
ದೇವರು ನನಗೆ ಕಾನಾನ್‌ ದೇಶದ ಲೂಜ್‌ ಎಂಬ ಸ್ಥಳ 
ದಲ್ಲಿ ಕಾಣಿಸಿಕೊಂಡು ನನ್ನನ್ನು ಆಶೀರ್ವದಿಸಿದನು. 
ದೇವರು ನನಗೆ, "ನಾನು ನಿನಗೆ ಅನೇಕ ಮಕ್ಕಳನ್ನು 
ಕೊಡುತ್ತೇನೆ; ನಿನ್ನ ಸಂತತಿಯವರು ಅನೇಕ ಜನಾಂಗಗ 
ಳಾಗುವರು; ನಿನ್ನ ಸಂತತಿಯವರಿಗೆ ನಾನು ಈ ದೇಶವನ್ನು 
ಶಾಶ್ವತವಾಗಿ ಕೊಡುವೆನು' ಎಂದು ಹೇಳಿದನು. 5ಈಗ 
ನಿನಗೆ ಇಬ್ಬರು ಗಂಡುಮಕ್ಕಳಿದ್ದಾರೆ. ನಾನು ಈಜಿಪ್ಪಿಗೆ 
ಬರುವುದಕ್ಕಿಂತ ಮೊದಲೇ ಅವರು ಇಲ್ಲಿ ಹುಟ್ಟಿದರು. 
ನಿನ್ನ ಇಬ್ಬರು ಗಂಡುಮಕ್ಕಳಾದ ಮನಸ್ಸೆ ಮತ್ತು ಎಫ್ರಾ, 
ಯೀಮ್‌ ನನ್ನ ಮಕ್ಕಳಂತೆಯೇ ಇದ್ದಾರೆ. ಅವರು ನನಗೆ 
ರೂಬೇನ್‌ ಮತ್ತು ಸಿಮೆಯೋನರಂತೆಯೇ ಇದ್ದಾರೆ. 
"ಆದ್ದರಿಂದ ಈ ಇಬ್ಬರು ಗಂಡುಮಕ್ಕಳು ನನಗೆ ಮಕ್ಕ 
ಳಂತೆಯೇ ಇರುತ್ತಾರೆ. ನಾನು ಹೊಂದಿರುವ ಪ್ರತಿ 
ಯೊಂದರಲ್ಲಿಯೂ ಅವರು ಪಾಲನ್ನು ಹೊಂದುವರು. 
ಆದರೆ ನಿನಗೆ ಬೇರೆ ಗಂಡು ಮಕ್ಕಳಿದ್ದರೆ ಅವರು 
ಎಫ್ರಾಯೀಮ್‌ ಮತ್ತು ಮನಸ್ಸೆಯರಿಗೆ ಮಕ್ಕಳಾಗಿ 
ರುತ್ತಾರೆ. ಅಂದರೆ ಎಫ್ರಾ,ಯೀಮ್‌ ಮತ್ತು ಮನಸ್ಸೆ 





ಸಮಾಧಿ ಮಾಡಬೇಡ. ನನ್ನ ಪೂರ್ವಿಕರನ್ನು ಸಮಾಧಿ 


ಹೊಂದಿರುವ ಪ್ರತಿಯೊಂದರಲ್ಲಿ ಅವರ ಪಾಲನ್ನು 


ಆದಿಕಾಂಡ 48:7-22 


ಹೊಂದುವರು. ?ಪದ್ದನ್‌ಅರಾಮಿನಿಂದ ಹಿಂತಿರುಗಿ 
ಬರುತ್ತಿರುವಾಗ ರಾಹೇಲಳು ಸತ್ತಳು. ಇದು ನನಗೆ ತುಂಬ 
ದುಃಖವನ್ನು ಉಂಟುಮಾಡಿತು. ನಾವು ಕಾನಾನ್‌ ದೇಶ 
ದಲ್ಲಿ ಎಫ್ರಾತ್‌ ನಗರದ ಕಡೆಗೆ ಪ್ರಯಾಣ ಮಾಡುತ್ತಿ 
ದ್ದೆವು. ಆದ್ದರಿಂದ ನಾನು ಅವಳನ್ನು ಎಫ್ರಾತ್‌ ನಗರದ 
ರಸ್ತೆಯಲ್ಲಿ ಸಮಾಧಿ ಮಾಡಿದೆನು (ಎಫ್ರಾತ್‌ ಅಂದರೆ 
ಬೇತ್ಲೆಹೇಮ್‌)'' ಎಂದು ಹೇಳಿದನು. 

ಆಮೇಲೆ ಇಸ್ರೇಲನು ಯೋಸೇಫನ ಗಂಡು ಮಕ್ಕ 
ಳನ್ನು ನೋಡಿ, ""ಈ ಹುಡುಗರು ಯಾರು?'' ಎಂದು 
ಕೇಳಿದನು. 

* ಯೋಸೇಫನು ತನ್ನ ತಂದೆಗೆ, ""ಇವರು ನನ್ನ ಮಕ್ಕಳು. 
ದೇವರು ನನಗೆ ಕೊಟ್ಟಿರುವ ಗಂಡುಮಕ್ಕಳೇ ಇವರು'' 
ಎಂದು ಹೇಳಿದನು. ಇಸ್ರೇಲನು, ""ಅವರನ್ನು ನನ್ನ ಬಳಿಗೆ 
ಕರೆದುಕೊಂಡು ಬಾ, ನಾನು ಅವರನ್ನು ಆಶೀರ್ವ 
ದಿಸುತ್ತೇನೆ'' ಎಂದು ಹೇಳಿದನು. 

0ಇಸ್ರೇಲನಿಗೆ ತುಂಬ ವಯಸ್ಸಾಗಿತ್ತು. ಅವನಿಗೆ ಕಣ್ಣು 
ಸರಿಯಾಗಿ ಕಾಣುತ್ತಿರಲಿಲ್ಲ. ಆದ್ದರಿಂದ ಯೋಸೇಫನು 
ಅವರನ್ನು ತಂದೆಯ ಬಳಿಗೆ ಕರೆದುಕೊಂಡು ಬಂದನು. 
ಇಸ್ರೇಲನು ಆ ಹುಡುಗರನ್ನು ಅಪ್ಪಿಕೊಂಡು ಮುದ್ದಿ 
ಟ್ವನು. !!ಬಳಿಕ ಇಸ್ರೇಲನು ಯೋಸೇಫನಿಗೆ,""ನಾನು 
ಮತ್ತೆ ನಿನ್ನ ಮುಖವನ್ನು ನೋಡುತ್ತೇನೆ ಎಂದು ಯೋಚಿಸಿ 
ರಲಿಲ್ಲ. ಆದರೆ ನಾನು ನಿನ್ನನ್ನೂ ನಿನ್ನ ಮಕ್ಕಳನ್ನೂ 
ನೋಡುವಂತೆ ದೇವರು ಅನುಗ್ರಹಿಸಿದ್ದಾನೆ'' ಎಂದು 
ಹೇಳಿದನು. 

12ಆಗ ಯೋಸೇಫನು ಇಸ್ರೇಲನ ತೊಡೆಯ ಮೇಲೆ 
ಕುಳಿತಿದ್ದ ತನ್ನ ಗಂಡು ಮಕ್ಕಳನ್ನು ಎತ್ತಿಕೊಂಡನು. ಬಳಿಕ 
ಅವರು ಇಸ್ರೇಲನ ಮುಂದೆ ಅಡ್ಡಬಿದ್ದು ನಮಸ್ಕರಿಸಿದರು. 
13 ಯೋಸೇಫನು ಎಫ್ರಾಯೀಮನನ್ನು ತನ್ನ ಬಲಭಾಗ 
ದಲ್ಲಿಯೂ ಮನಸ್ಸೆಯನ್ನು ತನ್ನ ಎಡಭಾಗದಲ್ಲಿಯೂ 
ಕುಳ್ಳಿರಿಸಿದನು. (ಆದ್ದರಿಂದ ಎಫ್ರಾಯೀಮನು ಇಸ್ರೇಲನ 
ಎಡಭಾಗಲ್ಲಿಯೂ ಮನಸ್ಸೆಯು ಬಲಭಾಗದಲ್ಲಿಯೂ 
ಇದ್ದರು.) "ಆದರೆ ಇಸ್ರೇಲನು ತನ್ನ ಕೈಗಳನ್ನು ವಾರೆ 
ಮಾಡಿ ತನ್ನ ಬಲಗೈಯನ್ನು ಚಿಕ್ಕಮಗನಾದ 
ಎಫ್ರಾಯೀಮನ ತಲೆಯ ಮೇಲಿಟ್ಟು ಎಡಗೈಯನ್ನು 
ದೊಡ್ಡಮಗನಾದ ಮನಸ್ಸೆಯ ತಲೆಯ ಮೇಲಿಟ್ಟನು. 
ಮನಸ್ಸೆಯು ಹಿರಿಯ ಮಗನಾಗಿದ್ದರೂ ಇಸ್ರೇಲನು 
ಮನಸ್ಸೆಯ ತಲೆಯ ಮೇಲೆ ಎಡಗೈಯನ್ನಿಟ್ಟನು. 

ಬಳಿಕ ಇಸ್ರೇಲನು ಯೋಸೇಫನನ್ನು ಆಶೀರ್ವದಿಸಿ 
ಇಂತೆಂದನು: 

""ನನ್ನ ಪೂರ್ವಿಕರಾದ ಅಬ್ರಹಾಮನೂ ಇಸಾಕನೂ 
ನಮ್ಮ ದೇವರನ್ನು ಆರಾಧಿಸಿದರು. ಆ ದೇವರೇ ನನ್ನನ್ನು 
ನನ್ನ ಜೀವಮಾನವೆಲ್ಲಾ ನಡೆಸಿದನು. 


70 


'6ನನ್ನನ್ನು ಎಲ್ಲಾ ತೊಂದರೆಗಳಿಂದ ಕಾಪಾಡಿದ 
ದೂತನೇ ಆತನು. ಈ ಹುಡುಗರನ್ನು ಆಶೀರ್ವದಿಸ 
ಬೇಕೆಂದು ನಾನು ಆತನಲ್ಲಿ ಪ್ರಾರ್ಥಿಸುವೆನು. ಇಂದಿನಿಂದ 
ಈ ಮಕ್ಕಳು ನನ್ನ ಹೆಸರನ್ನೇ ಹೊಂದಿಕೊಳ್ಳುವರು. ನನ್ನ 
ಪೂರ್ವಿಕರಾದ ಅಬ್ರಹಾಮ್‌ ಮತ್ತು ಇಸಾಕರ ಹೆಸರನ್ನು 
ಇವರು ಹೊಂದಿಕೊಳ್ಳುವರು. ಇವರು ಭೂಮಿಯ 
ಮೇಲೆ ಬೆಳೆದು ದೊಡ್ಡ ಕುಟುಂಬಗಳಾಗುವಂತೆಯೂ 
ದೊಡ್ಡ ಜನಾಂಗಗಳಾಗುವಂತೆಯೂ ನಾನು 
ಪ್ರಾರ್ಥಿಸುವೆನು.'' 

!'ಇಸ್ರೇಲನು ತನ್ನ ಬಲಗೈಯನ್ನು ಎಫ್ರಾಯೀಮನ 
ತಲೆಯ ಮೇಲಿಟ್ಟಿದ್ದರಿಂದ ಯೋಸೇಫನು ಅಸಮಾಧಾನ 
ದಿಂದ ನೋಡಿ ತಂದೆಯ ಕೈಯನ್ನು ಹಿಡಿದುಕೊಂಡನು; 
ಅಲ್ಲದೆ ತಂದೆಯ ಕೈಯನ್ನು ಎಫ್ರಾಯೀಮನ ತಲೆಯ 
ಮೇಲಿಂದ ತೆಗೆದುಕೊಂಡು ಮನಸ್ಸೆಯ ತಲೆಯ ಮೇಲೆ 
ಇಹಬೇಕೆಂದಿದ್ದನು. ೌಯೋಸೇಫನು ತನ್ನ ತಂದೆಗೆ, 
""ನೀನು ನಿನ್ನ ಬಲಗೈಯನ್ನು ತಪ್ಪಾಗಿ ಎಫ್ರಾಯೀಮನ 
ಮೇಲೆ ಇಟ್ಟಿರುವೆ. ಮೊದಲು ಹುಟ್ಟಿದವನು ಮನಸ್ಸೆ'' 
ಎಂದು ಹೇಳಿದನು. 

ಅದಕ್ಕೆ ಅವನ ತಂದೆಯು "ನನಗೆ ಗೊತ್ತು ಮಗನೇ, 
ನನಗೆ ಗೊತ್ತು ಮನಸ್ಸೆ ಮೊದಲು ಹುಟ್ಟಿದವನು. ಅವನು 
ಮಹಾವ್ಯಕ್ತಿಯಾಗುವನು. ಅವನು ಅನೇಕ ಜನರಿಗೆ ತಂದೆ 
ಯಾಗುವನು. ಆದರೆ ತಮ್ಮನು ಅಣ್ಣನಿಗಿಂತ ಮಹಾ ವ್ಯಕ್ತಿ 
ಯಾಗುವನು. ಅವನ ಕುಟುಂಬವು ತುಂಬ ದೊಡ್ಡದಾಗು 
ವುದು'' ಎಂದು ಹೇಳಿದನು. 





ಅಂದು ಇಸ್ರೇಲನು ಅವರನ್ನು ಆಶೀರ್ವದಿಸಿ, 
""ಇಸ್ರೇಲರು ನಿಮ್ಮ ಹೆಸರುಗಳ ಮೂಲಕ ಬೇರೆ 
ಯವರನ್ನು ಆಶೀರ್ವದಿಸುವರು. ""ದೇವರು ನಿನ್ನನ್ನು 
ಎಫ್ರಾ,ಯೀಮನಂತೆಯೂ ಮುನಸ್ಸೆಯಂತೆಯೂ 
ಮಾಡಲಿ ಎಂದು ಹೇಳುವರು'' ಎಂದನು. 

ಹೀಗೆ, ಇಸ್ರಾಯೇಲನು ಎಫ್ರಾಯೀಮನನ್ನು ಮನಸ್ಸೆ 
ಗಿಂತ ದೊಡ್ಡವನನ್ನಾಗಿ ಮಾಡಿದನು. 

21 ಬಳಿಕ ಇಸ್ರೇಲನು ಯೋಸೇಫನಿಗೆ, "ನೋಡು, 
ನಾನು ಸಾಯುವ ಕಾಲ ಸಮೀಪಿಸಿದೆ. ಆದರೆ ದೇವರು 
ಇನ್ನೂ ನಿನ್ನ ಸಂಗಹವಿರುವನು. ಅವನು ನಿನ್ನನ್ನು ನಿನ್ನ 
ಪೂರ್ವಿಕರ ದೇಶಕ್ಕೆ ಹಿಂತಿರುಗಿಸುವನು.3ನಾನು ನಿನ್ನ 
ಸಹೋದರರಿಗೆ ಕೊಟ್ಟ ಪಾಲಿಗಿಂತ ಹೆಚ್ಚಾಗಿ 
ಬೇರೊಂದನ್ನು ನಿನಗೆ ಕೊಟ್ಟಿದ್ದೇನೆ. ನಾನು 
ಅಮೋರಿಯರಿಂದ ಗೆದ್ದುಕೊಂಡಿರುವ ಬೆಟ್ಟವನ್ನು ನಿನಗೆ 
ಕೊಡುವೆನು. ನಾನು ಅವರೊಂದಿಗೆ ಖಡ್ಗಗಳಿಂದಲೂ 
ಬಿಲ್ಲುಗಳಿಂದಲೂ ಹೋರಾಡಿ ಆ ಬೆಟ್ಟವನ್ನು 
ವಶಪಡಿಸಿಕೊಂಡಿದ್ದೇನೆ'' ಎಂದು ಹೇಳಿದನು. 





71 


ಯಾಕೋಬನು ತನ್ನ ಗಂಡು ಮಕ್ಕಳನ್ನು 
ಆಶೀರ್ವದಿಸಿದ್ದು 
40 ಬಳಿಕ ಯಾಕೋಬನು ತನ್ನ ಗಂಡು ಮಕ್ಕಳನ್ನು 
ತನ್ನ ಬಳಿಗೆ ಕರೆಯಿಸಿ, ""ನನ್ನ ಎಲ್ಲಾ ಗಂಡು 
ಮಕ್ಕಳೇ, ನನ್ನ ಬಳಿಗೆ ಬನ್ನಿರಿ. ನಿಮಗೆ ಮುಂದೆ ಏನು 
ಸಂಭವಿಸುವುದೆಂದು ತಿಳಿಸುತ್ತೇನೆ. 
2°" ಯಾಕೋಬನ ಗಂಡುಮಕ್ಕಳೇ, ಒಟ್ಟಾಗಿ ಬಂದು 
ಕೇಳಿರಿ. ನಿಮ್ಮ ತಂದೆಯಾದ ಇಸ್ರೇಲನು ಹೇಳುವುದನ್ನು 
ಕೇಳಿರಿ'' ಎಂದು ಹೇಳಿದನು. 


ರೂಬೇನ 

3""ರೂಬೇನನೇ, ನೀನು ನನ್ನ ಚೊಚ್ಚಲು ಮಗ. ನೀನೇ 
ನನ್ನ ಮೊದಲನೆಯ ಮಗ. ನೀನು ನನ್ನ ಇತರ ಎಲ್ಲಾ 
ಗಂಡುಮಕ್ಕಳಿಗಿಂತ ಶಕ್ತಿಶಾಲಿಯೂ ಗೌರವಯುತನೂ 
ಆಗಿರುವೆ. 

ಆದರೆ ನೀನು ಪ್ರಳಯದ ಭಯಂಕರವಾದ ಅಲೆ 
ಗಳಂತಿರುವೆ. ನೀನು ನನ್ನ ಮಕ್ಕಳಿಗಿಂತ ಅತ್ಯಂತ ಪ್ರಮುಖ 
ನಾಗಿರುವುದಿಲ್ಲ. ನಿನ್ನ ತಂದೆಗೆ ಸೇರಿದ ಸ್ತ್ರೀಯೊಂದಿಗೆ 
ನೀನು ಮಲಗಿಕೊಂಡೆ. ನೀನು ನಿನ್ನ ತಂದೆಯ ಹಾಸಿಗೆಗೆ 
ಗೌರವವನ್ನು ತೋರಿಸಲಿಲ್ಲ.'' 


ಸಿಮೆಯೋನ ಮತ್ತು ಲೇಪಿ 

5""ಸಿಮಯೋನನೂ ಲೇವಿಯೂ ಸಹೋದರರಾಗಿ 
ದ್ಹಾರೆ. ಅವರು ತಮ್ಮ ಖಡ್ಗಗಳೊಡನೆ ಹೋರಾಡಲು 
ಇಷ್ಟಪಡುವರು. 6ಅವರು ಗುಟ್ಟಾಗಿ ಕೆಟ್ಟಕಾರ್ಯಗಳನ್ನು 
ಯೋಚಿಸಿದರು. ಅವರ ರಹಸ್ಯಕೂಟಗಳನ್ನು ನನ್ನ ಆತ್ಮವು 
ಸ್ವೀಕರಿಸುವುದಿಲ್ಲ. ಅವರು ಕೋಪಗೊಂಡಾಗ ಗಂಡಸ 
ರನ್ನು ಕೊಂದುಹಾಕಿದರು. ಅವರು ಮೋಜಿಗೆಂದೇ 
ಪ್ರಾಣಿಗಳನ್ನು ಹಿಂಸಿಸಿದರು. 

7ಅವರ ಕೋಪವೇ ಅವರಿಗೆ ಶಾಪ. ಆದು ತುಂಬಾ 
ಶಕ್ತಿಶಾಲಿಯಾದದ್ದು. ಅವರು ಹುಚ್ಚರಾದಾಗ ತುಂಬಾ 
ಕ್ರೂರಿಗಳು. ಅವರಿಗೆ ಯಾಕೋಬನ ನಾಡಿನಲ್ಲಿ ತಮ್ಮದೇ 
ಆದ ನಾಡನ್ನು ಹೊಂದಿಕೊಳ್ಳುವುದಿಲ್ಲ. ಅವರು 
ಇಸ್ರೇಲಿನಲ್ಲೆಲ್ಲಾ ಹರಡಿಕೊಳ್ಳುವರು.'' 


ಯೆಹೂದ 
8" ಯೆಹೂದನೇ ನಿನ್ನ ಸಹೋದರರು ನಿನ್ನನ್ನು 
ಹೊಗಳುವರು. ನೀನು ನಿನ್ನ ವೈರಿಗಳನ್ನು ಸೋಲಿಸುವೆ. 
ನಿನ್ನ ಸಹೋದರರು ನಿನಗೆ ಅಡ್ಡಬೀಳುವರು. 
ಯೆಹೂದನು ಒಂದು ಪ್ರಾಣಿಯನ್ನು ಕೊಂದ ಸಿಂಹ 
ದಂತಿದ್ದಾನೆ. ಮಗನೇ, ನೀನು ಸಿಂಹದಂತೆ ಬೇಟೆಗಾಗಿ 


ಆದಿಕಾಂಡ 49:1-18 


ಹೊಂಚುಹಾಕಿ ನಿಂತಿರುವೆ. ಯೆಹೂದನು ಸಿಂಹದಂತಿರು 
ವನು. ಅವನು ಮಲಗಿ ವಿಶ್ರಮಿಸಿಕೊಳ್ಳವನು; ಅವನನ್ನು 
ಕೆಣಕಲು ಯಾರಿಗೂ ಧೈರ್ಯವಿಲ್ಲ ರಾಜದಂಡವನ್ನು 
ಹಿಡಿಯತಕ್ಕವನು ಬರುವ ತನಕ ಯೆಹೂದನು ರಾಜ 
ದಂಡವನ್ನು ಹಿಡಿದುಕೊಳ್ಳುವನು. ಅವನ ಸಂತತಿಯವರು 
ಶಾಶ್ವತವಾಗಿ ಆಳುವರು; ಅನ್ಯಜನಾಂಗಗಳು ಅವನಿಗೆ ಕಪ್ಪ 
ಕಾಣಿಕೆಗಳನ್ನು ತಂದು ಅವನಿಗೆ ವಿಧೇಯರಾಗಿರುವರು. 
!1 ಅವನು ತನ್ನ ಕತ್ತೆಯನ್ನು ದ್ರಾಕ್ಷೆ ಬಳ್ಳಿಗೆ ಕಟ್ಟುವನು; ತನ್ನ 
ಪ್ರಾಯದ ಕತ್ತೆಯನ್ನು ಉತ್ತಮವಾದ ದ್ರಾಕ್ಷೆ ಬಳ್ಳೆಗೆ 
ಕಟ್ಟುವನು. ಅವನು ಉತ್ತಮವಾದ ದ್ರಾಕ್ಬಾರಸದಿಂದ ತನ್ನ 
ಬಟ್ಟೆಗಳನ್ನು ತೊಳೆಯುವನು. 

ಅವನು ದ್ರಾಕ್ಷಾರಸವನ್ನು ಕುಡಿಯುವುದರಿಂದ 
ಅವನ ಕಣ್ಣುಗಳು ಕೆಂಪಾಗಿರುತ್ತವೆ. ಅವನು ಹಾಲು 
ಕುಡಿಯುವುದರಿಂದ ಅವನ ಹಲ್ಲುಗಳು ಬಿಳು 
ಪಾಗಿರುತ್ತವೆ.'' 


ಜಿಬುಲೂನ 
5" ಜಿಬುಲೂನನು ಸಮುದ್ರದ ಕರಾವಳಿಯಲ್ಲಿ ವಾಸಿ 
ಸುವನು; ಸಮುದ್ರ ತೀರವು ಅವನ ಹಡಗುಗಳಿಗೆ ಸುರಕ್ಷಿತ 
ವಾದ ಸ್ಥಳವಾಗಿದೆ. ಅವನ ನಾಡು ಚೀದೋನ್‌ ಪಟ್ಟಣ 
ದವರೆಗೂ ವಿಸ್ತರಿಸುವುದು.'' 


ಇಸ್ಲಾಕಾರ 

4°" ಇಸ್ಪಾಕಾರನು ಬಹಳ ಕಷ್ಟಪಟ್ಟು ದುಡಿಯುವ 
ಕತ್ತೆಯಂತಿದ್ದಾನೆ. ಅವನು ಭಾರವಾದ ಹೊರೆಯನ್ನು 
ಹೊರುವುದರಿಂದ ಮಲಗಿ ವಿಶ್ರಮಿಸಿಕೊಳ್ಳುವನು. 
'5ಅವನು ತನ್ನ ವಿಶ್ರಾಂತಿಗೆ ಅನುಕೂಲವಾಗಿರುವ ಮತ್ತು 
ಪ್ರಶಾಂತವಾಗಿರುವ ನಾಡನ್ನು ನೋಡುವನು. ಅವನು 
ಭಾರವಾದ ಹೊರೆಗಳನ್ನು ಹೊರುವುದಕ್ಕೂ ಗುಲಾಮ 
ನಂತೆ ದುಡಿಯುವುದಕ್ಕೂ ಒಪ್ಪಿಕೊಳ್ಳುವನು.'' 





ದಾನ 

16""ಇತರ ಇಸ್ರೇಲರ ಕುಟುಂಬಗಳಿಗೆ ತೀರ್ಪುಮಾಡು 
ವಂತೆ, ದಾನನು ತನ್ನ ಸ್ವಂತ ಜನರಿಗೆ ತೀರ್ಪು ಮಾಡುತ್ತಾನೆ. 
!'ದಾನನು ರಸ್ತೆಯ ಬಳಿಯಲ್ಲಿರುವ ಹಾವಿನಂತಿರು 
ವನು.'' ದಾರಿಯ ಸಮೀಪದಲ್ಲಿ ಮಲಗಿದ್ದು ಕುದುರೆಯ 
ಹಿಮ್ಮಡಿಯನ್ನು ಕಚ್ಚಿ ಸವಾರನನ್ನು ಬೀಳಿಸುವ ಸರ್ಪದಂತಿ 
ರುವನು. 3" "ಯೆಹೋವನೇ, ನಿನ್ನಿಂದುಂಟಾಗುವ 
ರಕ್ಷಣೆಗಾಗಿ ನಾನು ಕಾಯುತ್ತಿದ್ದೇನೆ.'' 


ಆದಿಕಾಂಡ 49:19-50:5 


ಗಾದ 
"ಒಂದು ಕಳ್ಳರ ಗುಂಪು ಗಾದನ ಮೇಲೆ ಆಕ್ರಮಣ 
ಮಾಡುವುದು. ಆದರೆ ಗಾದನು ಅವರನ್ನು ಓಡಿಸಿ 
ಬಿಡುವನು.'' 


ಅಶೇರ 
20°" ಅಶೇರನ ನಾಡು ಒಳ್ಳೆಯ ಆಹಾರವನ್ನು ಯಥೇಚ್ಛ 
ವಾಗಿ ಫಲಿಸುತ್ತದೆ; ರಾಜನಿಗೆ ಸಾಕಾಗುವಷ್ಟು ಒಳ್ಳೆಯ 
ಆಹಾರವು ಅವನಲ್ಲಿರುವುದು.'' 


ನಫ್ತಾಲಿಯ 
2!""ನಫ್ತಾಲಿಯನು ಸ್ವತಂತ್ರವಾಗಿ ಓಡುವ ಜಿಂಕೆ 
ಯಂತಿದ್ದಾನೆ. ಅವನ ಮಾತುಗಳು ಅದರ ಸುಂದರವಾದ 
ಮರಿಗಳಂತಿವೆ.'' 


ಯೋಸೇಫ 

2" ಯೋಸೇಫನು ಬಹು ಯಶಸ್ವಿಯಾಗಿದ್ದಾನೆ. 
ಯೋಸೇಫನು ಹಣ್ಣನ್ನು ಅಧಿಕವಾಗಿ ಫಲಿಸುವ ದ್ರಾಕ್ಷೆ 
ಬಳ್ಳಿಯಂತಿರುವನು. ಅವನು ವಸಂತಕಾಲದಲ್ಲಿ ಬೆಳೆ 
ಯುವ ದ್ರಾಕ್ಸೆ ಬಳ್ಳಿಯಂತಿರುವನು. ಅವನು ಗೋಡೆಯ 
ಆಚೆಗೆ ಚಾಚಿಕೊಂಡಿರುವ ದ್ರಾಕ್ಷೆ ಬಳ್ಳಿಯಂತಿರುವನು. 

ಚ ಅನೇಕ ಜನರು ಅವನ ವಿರುದ್ಧವಾಗಿ ಹೋರಾಡಿ 
ದರು. ಬಿಲ್ಲುಗಳನ್ನು ಹೊಂದಿದ್ದ ಜನರು ಅವನನ್ನು 
ಇಷ್ಟಪಡಲಿಲ್ಲ. ಆದರೆ ಅವನು ತನ್ನ ಹೋರಾಟದಲ್ಲಿ 
ಬಲಿಷ್ಠವಾದ ಬಿಲ್ಲಿನಿಂದಲೂ ತನ್ನ ನಿಪುಣವಾದ ತೋಳು 
ಗಳಿಂದಲೂ ಗೆದ್ದನು. ಅವನು ಶಕ್ತಿಯನ್ನು ಯಾಕೋಬನ 
ಪರಾಕ್ರಮಿಯಿಂದಲೂ ಇಸ್ರೇಲಿನ ಬಂಡೆಯಾದಾತ 
ನಿಂದಲೂ ಕುರುಬನಿಂದಲೂ 

ನಿಮ್ಮ ತಂದೆಯ ದೇವರಿಂದಲೂ ಪಡೆದುಕೊಳ್ಳು 
ವನು. ದೇವರು ನಿನ್ನನ್ನು ಆಶೀರ್ವದಿಸುವನು. ಸರ್ವಶಕ್ತ 
ನಾದ ದೇವರು ನಿನ್ನನ್ನು ಆಶೀರ್ವದಿಸಲಿ. ಆತನು ಮೇಲಿ 
ರುವ ಆಕಾಶದಿಂದ ನಿನಗೆ ಆಶೀರ್ವಾದಗಳನ್ನು ಕೊಡಲಿ. 
ಆತನು ಕೆಳಗಿನ ಆಳವಾದ ಸಾಗರದಿಂದ ನಿನಗೆ ಆಶೀರ್ವಾ 
ದಗಳನ್ನು ಕೊಡಲಿ. ಆತನು ನಿನಗೆ ಸ್ತನಗಳಿಂದಲೂ ಗರ್ಭ 
ದಿಂದಲೂ ಆಶೀರ್ವಾದಗಳನ್ನು ಕೊಡಲಿ. 

ನನ್ನ ತಂದೆ ತಾಯಿಗಳಿಗೆ ಅನೇಕಾನೇಕ ಒಳ್ಳೆಯ 
ಸಂಗತಿಗಳು ಸಂಭವಿಸಿದವು. ನಿನ್ನ ತಂದೆಯಾದ ನಾನು 
ಅದಕ್ಕಿಂತಲೂ ಹೆಚ್ಚು ಆಶೀರ್ವಾದ ಹೊಂದಿಕೊಂಡೆನು. 


72 


ಬೆನ್ಯಾಮೀನ 

>" ಬೆನ್ಯಾಮೀನನು ಹಸಿದಿರುವ ತೋಳದಂತಿದ್ದಾನೆ. 
ಅವನು ಮುಂಜಾನೆಯಲ್ಲಿ ಕೊಂದು ತಿನ್ನುವನು. ಅವನು 
ಸಾಯಂಕಾಲ ಮಿಕ್ಕುಳಿದುದ್ದನ್ನು ಹಂಚಿಕೊಳ್ಳುವನು.'' 

2 ಇವು ಇಸ್ರೇಲಿನ ಹನ್ನೆರಡು ಕುಲಗಳು. ಈ ವಿಷಯ 
ಗಳನ್ನೆಲ್ಲ ಅವರ ತಂದೆಯಾದ ಇಸ್ರೇಲನು ಅವರಿಗೆ 
ಹೇಳಿದನು. ಅವನು ತನ್ನ ಪ್ರತಿಯೊಬ್ಬ ಗಂಡುಮಗನಿಗೂ 
ಅವನಿಗೆ ತಕ್ಕ ಆಶೀರ್ವಾದವನ್ನು ಕೊಟ್ಟನು. ಬಳಿಕ 
ಇಸ್ರೇಲನು ಅವರಿಗೆ ಈ ಆಜ್ಞೆಯನ್ನು ಕೊಟ್ಟನು: ""ನಾನು 
ಸತ್ತಾಗ, ನನ್ನ ಪೂರ್ವಿಕರ ಸಂಗಡವಿರಲು ಇಷ್ಟ 
ಪಡುತ್ತೇನೆ. ನನ್ನ ಪೂರ್ವಿಕರಿಗೆ ಸಮಾಧಿ ಮಾಡಿರುವ 
ಹಿತ್ತಿಯನಾದ ಎಫ್ರೋನನ ಗವಿಯಲ್ಲಿ ನನಗೆ ಸಮಾಧಿ 
ಮಾಡಬೇಕು. ಆ ಗವಿಯು ಕಾನಾನ್‌ ದೇಶದ ಮಮ್ರೆಗೆ 
ಎದುರಾಗಿರುವ ಮಕ್ಬೇಲ ಎಂಬ ಬಯಲಿನಲ್ಲಿದೆ. 
ಅಬ್ರಹಾಮನು ತನ್ನ ಸಮಾಧಿಗಾಗಿ ಈ ಸ್ಥಳವನ್ನು 
ಎಫ್ರೋನನಿಂದ ಕೊಂಡುಕೊಂಡನು. *' ಅಬ್ರಹಾಮ 
ನನ್ನು ಮತ್ತು ಅವನ ಹೆಂಡತಿಯಾದ ಸಾರಳನ್ನು ಆಗವಿ 
ಯಲ್ಲಿ ಸಮಾಧಿ ಮಾಡಲಾಗಿದೆ. ಇಸಾಕನನ್ನು ಮತ್ತು 
ರೆಬೆಕ್ಕಳನ್ನು ಅಲ್ಲಿ ಸಮಾಧಿ ಮಾಡಲಾಗಿದೆ. ನನ್ನ ಹೆಂಡತಿ 
ಯಾದ ಲೇಯಾಳನ್ನು ನಾನು ಅಲ್ಲಿ ಸಮಾಧಿ ಮಾಡಿದ್ದೇನೆ. 
32ಆ ಗುಹೆಯನ್ನು ಮತ್ತು ಈ ಗುಹೆಯಿರುವ ಹೊಲವನ್ನು 
ಹಿತ್ತಿಯರಿಂದ ಕೊಂಹುಕೊಳ್ಳಲಾಗಿದೆ'' ಎಂದು ಹೇಳಿ 
ದನು. *ಯಾಕೋಬನು ತನ್ನ ಗಂಡುಮಕ್ಕಳೊಂದಿಗೆ 
ಮಾತನಾಡಿದ ಮೇಲೆ ತನ್ನ ಹಾಸಿಗೆಯ ಮೇಲೆ 
ಕಾಲುಗಳನ್ನು ಮುದುರಿಕೊಂಡು ಪ್ರಾಣಬಿಟ್ಟನು. 


ಯಾಕೋಬನ ಅಂತ್ಯಕ್ರಿಯೆ 

50 ಇಸ್ರೇಲನು ಸತ್ತಾಗ ಯೋಸೇಫನು ತುಂಬ 
ದುಃಖಿಸಿದನು. ಅವನು ತನ್ನ ತಂದೆಯನ್ನು ಅಪ್ಪಿ 
ಕೊಂಡು ಗೋಳಾಡಿ ಮುದ್ದಿಟ್ಟನು. 2 ಯೋಸೇಫನು ತನ್ನ 
ತಂದೆಯ ಶವವನ್ನು ಸಿದ್ಧಪಡಿಸಲು ತನ್ನ ಸೇವಕರಿಗೆ ಹೇಳಿ 
ದನು. (ಈ ಸೇವಕರು ವೈದ್ಯರಾಗಿದ್ದರು.) ಆ ವೈದ್ಯರು 
ಯಾಕೋಬನ ಶರೀರವನ್ನು ಸಮಾಧಿಮಾಡಲು ಸಿದ್ಧ 
ಪಡಿಸಿದರು. ಈಜಿಪ್ಟಿನವರು ಆ ಶರೀರವನ್ನು ವಿಶೇಷ 
ವಾದ ರೀತಿಯಲ್ಲಿ ನಲವತ್ತು ದಿನಗಳವರೆಗೆ ಸಿದ್ಧ 
ಪಡಿಸಿದರು. ಬಳಿಕ ಈಜಿಪ್ಟಿನವರು ಯಾಕೋಬನಿಗಾಗಿ 

ಎಪ್ಪತು ದಿನಗಳವರೆಗೆ ಗೋಳಾಡಿದರು. 
“ಎಪ್ಪತ್ತು ದಿನಗಳಾದ ಮೇಲೆ ಯೋಸೇಫನು 





ನಿನ್ನ ಸಹೋದರರು ನಿನ್ನನ್ನು ದೂರಮಾಡಲು ಪ್ರಯ 
ತ್ನಿಸಿದರು. ಆದರೆ ಈಗ ನನ್ನ ಎಲ್ಲಾ ಆಶೀರ್ವಾದಗಳು 
ನಿನ್ನ ಮೇಲೆ ಎತ್ತರವಾದ ಬೆಟ್ಟದೋಪಾದಿಯಲ್ಲಿ 
ರಾಶಿಯಂತಿದೆ.'' 


ಫರೋಹನ ಅಧಿಕಾರಿಗಳಿಗೆ, "ದಯವಿಟ್ಟು ಇದನ್ನು 
ಫರೋಹನಿಗೆ ತಿಳಿಸಿರಿ. ೨" ನನ್ನ ತಂದೆಯು ಸಾಯುವಾಗ 
ನಾನು ಅವನಿಗೆ ಒಂದು ಪ್ರಮಾಣವನ್ನು ಮಾಡಿದೆನು. 
ಕಾನಾನ್‌ ದೇಶದಲ್ಲಿ ಒಂದು ಗುಹೆಯನ್ನು ಅವನು 


73 


ತನಗಾಗಿ ಸಿದ್ಧಪಡಿಸಿಕೊಂಡಿದ್ದಾನೆ. ಆದ್ದರಿಂದ, ನಾನು 
ಹೋಗಿ ನನ್ನ ತಂದೆಯನ್ನು ಸಮಾಧಿಮಾಡಿ ಮತ್ತೆ 
ಹಿಂತಿರುಗಿ ನಿಮ್ಮ ಬಳಿಗೆ ಬರಲು ದಯವಿಟ್ಟು ಅವಕಾಶ 
ಕೊಡಿ' ಎಂದು ತಿಳಿಸಿರಿ'' ಎಂಬುದಾಗಿ ಹೇಳಿದನು. 
"ಫರೋಹನು, "ನಿನ್ನ ಪ್ರಮಾಣವನ್ನು ಉಳಿಸಿಕೋ. 
ಹೋಗಿ ನಿನ್ನ ತಂದೆಯನ್ನು ಸಮಾಧಿಮಾಡು'' ಎಂದು 
ಉತ್ತರಿಸಿದನು. 

7ಆದ್ದರಿಂದ ಯೋಸೇಫನು ತನ್ನ ತಂದೆಯನ್ನು ಸಮಾಧಿ 
ಮಾಡಲು ಹೋದನು. ಫರೋಹನ ಎಲ್ಲಾ ಅಧಿಕಾರಿಗಳು 
ಯೋಸೇಫನೊಂದಿಗೆ ಹೋದರು. ಫರೋಹನ ನಾಯ 
ಕರು ಮತ್ತು ಈಜಿಪ್ಟಿನ ಎಲ್ಲಾ ಹಿರಿಯರು ಯೋಸೇಫ 
ನೊಂದಿಗೆ ಹೋದರು. ಯೋಸೇಫನ ಕುಟುಂಬದಲ್ಲಿದ್ದ 
ಜನರು ಮತ್ತು ಅವನ ಸಹೋದರರು ಅವನೊಂದಿಗೆ 
ಹೋದರು. ಅವನ ತಂದೆಯ ಕುಟುಂಬದವರೆಲ್ಲ 
ಯೋಸೇಫನೊಂದಿಗೆ ಹೋದರು. (ಮಕ್ಕಳು ಮತ್ತು 
ಪ್ರಾಣಿಗಳು ಮಾತ್ರ ಗೋಷೆನ್‌ ಪ್ರಾಂತ್ಯದಲ್ಲಿ ಉಳಿದು 
ಕೊಂಡರು.) ಗಂಡಸರು ಯೋಸೇಫನೊಂದಿಗೆ ರಥ 
ಗಳಲ್ಲಿ ಮತ್ತು ಕುದುರೆಗಳ ಮೇಲೆ ಹೋದರು. ಅದು 
ಬಹಳ ದೊಡ್ಡ ಗುಂಪಾಗಿತ್ತು 

ಅವರು ಗೋರೆನ್‌ ಅಟಾದ್‌ ಎಂಬಲ್ಲಿಗೆ ಬಂದರು. 
ಅದು ಜೋರ್ಡನ್‌ ನದಿಯ ಪೂರ್ವದಲ್ಲಿತ್ತು ಆ ಸ್ಥಳ 
ದಲ್ಲಿ ಅವರು ತುಂಬ ಸಮಯದವರೆಗೆ ಶೋಕಿಸಿದರು. 
ಆ ಶೋಕವು ಏಳು ದಿನಗಳವರೆಗೆ ಮುಂದುವರೆಯಿತು. 
!!ಕಾನಾನಿನ ಜನರು ಗೋರೆನ್‌ಅಟಾದ್‌'ಲ್ಲಿ ಶೋಕಿಸು 
ತ್ತಿರುವುದನ್ನು ನೋಡಿ, ""ಈಜಿಷ್ಟಿನವರು ಬಹಳ ದುಃಖ 
ಕರವಾದ ಅಂತ್ಯಕ್ರಿಯೆಯನ್ನು ಮಾಡುತ್ತಿದ್ದಾರೆ'' ಎಂದು 
ಹೇಳಿದರು. ಆದ್ದರಿಂದ ಆ ಸ್ಥಳಕ್ಕೆ ಅಬೇಲ್‌ 
ಮಿಚ್ರಯೀಮ್‌* ಎಂದು ಹೆಸರಾಯಿತು. 

'2ಹೀಗೆ ಯಾಕೋಬನ ಗಂಡುಮಕ್ಕಳು ತಮ್ಮ 
ತಂದೆಯ ಆಜ್ಞೆಯಂತೆ ಮಾಡಿದರು. 

ಅವರು ಅವನ ಶರೀರವನ್ನು ಕಾನಾನ್‌ ದೇಶಕ್ಕೆ 
ತೆಗೆದುಕೊಂಡು ಹೋಗಿ ಮಕ್ಬೇಲದಲ್ಲಿದ್ದ ಗವಿಯಲ್ಲಿ 
ಸಮಾಧಿ ಮಾಡಿದರು. ಮಮ್ರೆಯ ಬಯಲಿನಲ್ಲಿದ್ದ ಈ 
ಗವಿಯನ್ನು ಅಬ್ರಹಾಮನು ಹಿತ್ತಿಯನಾದ ಎಫ್ರೋನ 
ನಿಂದ ಸಮಾಧಿಯ ಸ್ಥಳಕ್ಕಾಗಿ ಕೊಂಡುಕೊಂಡಿದ್ದನು. 

ತಂದೆಯನ್ನು ಸಮಾಧಿ ಮಾಡಿದ ನಂತರ 
ಯೋಸೇಫನೂ ಅವನ ಅಣ್ಣ ತಮ್ಮಂದಿರೂ ಅವನ 
ತಂದೆಯ ಉತ್ತರಕ್ರಿಯೆಗಾಗಿ ಅವ ನೊಂದಿಗೆ ಹೋಗಿದ್ದ 
ವರೆಲ್ಲರೂ ಈಜಿಷ್ಟಿಗೆ ಹಿಂತಿರುಗಿದರು. 











ಅಬೇಲ್‌ ಮಿಚ್ರಯೀಮ್‌ ಇದರರ್ಥ: "ಈಜಿಪ್ಟಿನ ದುಃಖದ 


ಆದಿಕಾಂಹ 50:6-24 


ಸಹೋದರರು ಯೋಸೇಫನಿಗೆ ಭಯಪಟ್ಟರು 
ಯಾಕೋಬನು ಸತ್ತ ಮೇಲೆ, ಯೋಸೇಫನ 
ಸಹೋದರರು ಕಳವಳಗೊಂಡರು. ಅವರು ""ನಾವು 
ಮಾಡಿದ ಕಾರ್ಯಕ್ಕೆ ಯೋಸೇಫನು ಇನ್ನು ಮೇಲೆ 
ನಮ್ಮನ್ನು ದ್ವೇಷಿಸುವನೇ?'' ಎಂದು ಮಾತಾಡಿ 
ಕೊಂಡರು. ಆದ್ದರಿಂದ ಸಹೋದರರು ಯೋಸೇಫನಿಗೆ 
ಈ ಸಂದೇಶವನ್ನು ಕಳುಹಿಸಿದರು: 

ನಿನ್ನ ತಂದೆ ಸಾಯುವ ಮೊದಲು ನಮಗೆ ಆಜ್ಞಾಪಿಸಿ 
ದ್ವೇನಂದರೆ, '?"ನೀವು ಯೋಸೇಫನಿಗೆ, ಈ ಸಂದೇಶ 
ವನ್ನು ಕೊಡಬೇಕು, "ನಾವು ಮಾಡಿದ್ದು ಕೆಟ್ಟಕಾರ್ಯವೇ 
ನಿಜ. ಅದಕ್ಕಾಗಿ ನೀನು ಅವರನ್ನು ಕೃಮಿಸಬೇಕೆಂದು 
ನಿನ್ನನ್ನು ಬೇಡಿಕೊಳ್ಳುತ್ತಿದ್ದೇನೆ.' ಆದುದರಿಂದ ನೀನು 
ನಾವು ಮಾಡಿದ ಕೆಟ್ಟಕಾರ್ಯಕ್ಕಾಗಿ ಕ್ಷಮಿಸಬೇಕು. ನಾವು 
ನಿನ್ನ ತಂದೆಯ ದೇವರಿಗೆ ಸೇವಕರಾಗಿದ್ದೇವೆ ಎಂದು 
ಹೇಳಿದರು. 

ಈ ವಿಷಯಗಳನ್ನು ಕೇಳಿ ಅವನು ದುಃಖದಿಂದ ಅತ್ತನು. 
15ಸಹೋದರರು ಯೋಸೇಫನ ಬಳಿಗೆ ಹೋಗಿ ಅವನ 
ಮುಂದೆ ಅಡ್ಡಬಿದ್ದು ""ನಾವು ನಿನ್ನ ಸೇವಕರಾಗಿದ್ದೇವೆ'' 
ಎಂದು ಹೇಳಿದರು. 

ಆಗ ಯೋಸೇಫನು ಅವರಿಗೆ, " ಭಯಪಡಬೇಡಿ. 
ನಾನು ದೇವರಲ್ಲ; ನಿಮ್ಮನ್ನು ಶಿಕ್ಸಿಸಲು ನನಗೆ ಅಧಿಕಾರ 
ವಿಲ್ಲ ನೀವು ನನಗೆ ಕೇಡು ಮಾಡಲು ಯೋಚಿಸಿದಿರಿ. 
ಆದರೆ ದೇವರು ಒಳ್ಳೆಯದನ್ನೇ ಮಾಡಿದನು. ಬಹಳ 
ಜನರ ಪ್ರಾಣವನ್ನುಉಳಿಸುವುದಕ್ಕಾಗಿ ನನ್ನನ್ನು ಬಳಸಿ 
ಕೊಳ್ಳುವುದು ದೇವರ ಯೋಜನೆಯಾಗಿತ್ತು. ಈಗಲೂ 
ಆತನದು ಅದೇ ಯೋಜನೆ. 

2! ಆದ್ದರಿಂದ ಭಯ ಪಡದಿರಿ. ನಾನು ನಿಮ್ಮನ್ನೂ ನಿಮ್ಮ 
ಮಕ್ಕಳನ್ನು ಪೋಷಿಸುತ್ತೇನೆ'' ಎಂದು ಹೇಳಿದನು. 
ಯೋಸೇಫನು ತನ್ನ ಸಹೋದರರೊಂದಿಗೆ ಸೌಮ್ಯವಾಗಿ 
ಮಾತನಾಡಿದ್ದರಿಂದ ಅವರಿಗೆ ತುಂಬ ಸಂತೋಷ 
ವಾಯಿತು. 

2 ಯೋಸೇಫನು ತನ್ನ ತಂದೆಯ ಕುಟುಂಬದವ 
ರೊಂದಿಗೆ ಈಜಿಪ್ಟಿನಲ್ಲೇ ವಾಸವಾಗಿದ್ದನು. ಯೋಸೇಫನು 
ತನ್ನ ನೂರಹತ್ತನೆಯ ವರ್ಷದಲ್ಲಿ ತೀರಿಕೊಂಡನು. 
ಯೋಸೇಫನು ಜೀವದಿಂದಿದ್ದ ಕಾಲದಲ್ಲಿ ಎಫ್ರಾಯೀ 
ಮನು ಮಕ್ಕಳನ್ನೂ ಮೊಮ್ಮಕ್ಕಳನ್ನೂ ಪಡೆದನು. ಅವನ 
ಮಗನಾದ ಮನಸ್ಸೆಗೆ ಮಾಕೀರನೆಂಬ ಗಂಡು ಮಗನು 
ಹುಟ್ಟಿದನು. ಯೋಸೇಫನು ಮಾಕೀರನ ಮಕ್ಕಳನ್ನು 
ನೋಡಿದನು. 

24 ಯೋಸೇಫನಿಗೆ ಸಾವು ಸಮೀಪಿಸಿದಾಗ ಅವನು ತನ್ನ 
ಸಹೋದರರಿಗೆ, "ನಾನು ಸಾಯುವಕಾಲ ಸಮೀಪಿಸಿದೆ. 
ಆದರೆ ನಿಮ್ಮನ್ನು ಪೋಷಿಸುವವನು ದೇವರೆಂಬುದು 


ಆದಿಕಾಂಡ 50:25-26 74 


ನಿಮಗೆ ತಿಳಿದಿರಲಿ. ಆತನು ಈ ದೇಶದಿಂದ ನಿಮ್ಮನ್ನು ಈ ದೇಶದಿಂದ ಹೊರಗೆ ನಡೆಸಿದಾಗ ನನ್ನ ಮೂಳೆಗಳನ್ನು 
ಕರೆದುಕೊಂಡು ಹೋಗಿ ಅಬ್ರಹಾಮನಿಗೂ ಇಸಾಕ ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗುವಿರೆಂದು ನೀವು 
ನಿಗೂ ಮತ್ತು ಯಾಕೋಬನಿಗೂ ವಾಗ್ದಾನ ಮಾಡಿದ್ದ ಪ್ರಮಾಣ ಮಾಡಿ” ಎಂದು ಹೇಳಿದನು. ಯೋಸೇಫನು 
ದೇಶವನ್ನು ಕೊಡುವನು'' ಎಂದು ಹೇಳಿದನು. ಆಗ ನೂರಹತ್ತನೆಯ ವರ್ಷದವನಾಗಿದ್ದಾಗ ಸತ್ತುಹೋದನು. 
ಯೋಸೇಫನು ತನ್ನ ಜನರಿಗೆ ಪ್ರಮಾಣ ಮಾಡಬೇಕೆಂದು ಈಜಿಪ್ಟಿನಲ್ಲಿ ವೈದ್ಯರು ಅವನ ಶರೀರವನ್ನು ಸಮಾಧಿ 
ಕೇಳಿಕೊಂಡನು. ಯೋಸೇಫನು, ""ದೇವರು ನಿಮ್ಮನ್ನು ಮಾಡಲು ಸಿದ್ಧಪಡಿಸಿ, ಶವಪೆಟ್ಟಿಗೆಯಲ್ಲಿ ಹಾಕಿದರು. 








75 


ವಿಮೋಚನಕಾಂಡ 


ಈಜಿಪ್ಟಿನಲ್ಲಿ ಯಾಕೋಬನ ಕುಟುಂಬ 
ಯಾಕೋಬನು (ಇಸ್ರೇಲನು) ತನ್ನ ಗಂಡು ಮಕ್ಕ 
ಳೊಂದಿಗೆ ಈಜಿಪ್ಪಿಗೆ ಪ್ರಯಾಣ ಮಾಡಿದನು; ತಮ್ಮ 
ಕುಟುಂಬಗಳೊಡನೆ ಹೋದ ಅವನ ಗಂಡುಮಕ್ಕಳು 
ಯಾರಂದರೆ: ?ರೂಬೇನ್‌, ಸಿಮೆಯೋನ್‌, ಲೇವಿ, 
ಯೆಹೂದ, *ಇಸ್ಸಾಕಾರ್‌, ಜೆಬುಲೂನ್‌, 
ಬೆನ್ಯಾಮೀನ್‌, “ದಾನ್‌, ನಫ್ತಾಲಿ, ಗಾದ್‌ ಮತ್ತು 
ಅಶೇರ್‌. *ಯಾಕೋಬನ ಸಂತತಿಯವರಲ್ಲಿ ಒಟ್ಟು 
ಎಪ್ಪತ್ತು ಮಂದಿ ಇದ್ದರು. (ಯಾಕೋಬನ ಹನ್ನೆರಡು 
ಮಂದಿ ಗಂಡುಮಕ್ಕಳಲ್ಲಿ ಒಬ್ಬನಾದ ಯೋಸೇಫನು 
ಮೊದಲೇ ಈಜಿಪ್ಪಿನಲ್ಲಿದ್ದನು.) 
6ಬಳಿಕ ಯೋಸೇಫನೂ ಅವನ ಸಹೋದರರೂ ಮತ್ತು 
ಆ ತಲೆಮಾರಿನ ಜನರೆಲ್ಲರೂ ಸತ್ತು ಹೋದರು. ಆದರೆ 
ಇಸ್ರೇಲರಿಗೆ ಅನೇಕ ಮಕ್ಕಳಿದ್ದರು; ಅವರ ಸಂಖ್ಯೆಯು 
ಹೆಚ್ಚಾಗತೊಡಗಿತು. ಇಸ್ರೇಲರು ಬಲಗೊಂಡರು; 
ಈಜಿಪ್ಟಿನಲ್ಲೆಲ್ಲಾ ತುಂಬಿಕೊಂಡರು. 


ಇಸ್ರೇಲರಿಗೆ ಹಿಂಸೆ 

ಬಳಿಕ ಒಬ್ಬ ಹೊಸ ರಾಜನು ಈಜಿಪ್ಟನ್ನು ಆಳ 
ತೊಡಗಿದನು. ಈ ರಾಜನಿಗೆ ಯೋಸೇಫನ ವಿಷಯವಾಗಿ 
ತಿಳಿದಿರಲಿಲ್ಲ. ಈ ರಾಜನು ತನ್ನ ಜನರಿಗೆ, ""ಇಸ್ರೇಲರ 
ಸಂಖ್ಯೆಯು ಹೆಚ್ಚಾಯಿತು; ಅವರು ನಮಗಿಂತಲೂ ಬಲಿಷ್ಠ 
ರಾದರು. ''ಯುದ್ಧವೇನಾದರೂ ಸಂಭವಿಸಿದರೆ, ಇಸ್ರೇ 
ಲರು ನಮ್ಮ ವೈರಿಗಳೊಡನೆ ಸೇರಿಕೊಂಡು ನಮ್ಮನ್ನು 
ಸೋಲಿಸಿ ನಮ್ಮಿಂದ ತಪ್ಪಿಸಿಕೊಳ್ಳಬಹುದು. ಆದ್ದರಿಂದ 
ಅವರು ಅಭಿವೃದ್ಧಿಯಾಗದಂತೆ ನಾವು ಉಪಾಯವನ್ನು 
ಮಾಡೋಣ'' ಎಂದು ಹೇಳಿದನು. 

''ಆದ್ಧರಿಂದ ಅವರು ಇಸ್ರೇಲರನ್ನು ಹಿಂಸಿಸಲು 
ತೀರ್ಮಾನಿಸಿದರು. ಇಸ್ರೇಲರಿಂದ ಬಿಟ್ಟಿಕೆಲಸ ಮಾಡಿಸು 
ವುಕ್ಕಾಗಿ ಅಧಿಕಾರಿಗಳನ್ನು ನೇಮಿಸಿದರು. ಈ ಅಧಿಕಾರಿ 
ಗಳು ರಾಜನಿಗಾಗಿ ಪಿತೋಮ್‌ ಮತ್ತು ರಾಮ್ಸೇಸ್‌ 
ಪಟ್ಟಣಗಳನ್ನು ಇಸ್ರೇಲರಿಂದ ಬಲವಂತವಾಗಿ 
ಕಟ್ಟಿಸಿದರು; ಧಾನ್ಯಗಳನ್ನು ಮತ್ತು ಇನ್ನಿತರ ವಸ್ತುಗಳನ್ನು 


ಶೇಖರಿಸುವುದಕ್ಕೆ ರಾಜನು ಈ ಪಟ್ಟಣಗಳನ್ನು ಉಪ 
ಯೋಗಿಸಿದನು. 

2 ಈಜಿಪ್ಟಿನವರು ಇಸ್ರೇಲರಿಂದ ಪ್ರಯಾಸಕರವಾದ 
ಕೆಲಸಗಳನ್ನು ಬಲವಂತವಾಗಿ ಮಾಡಿಸಿದಷ್ಟೂ ಇಸ್ರೇಲರು 
ಹೆಚ್ಚಿ ಹರಡಿಕೊಂಡದ್ದರಿಂದ ಈಜಿಪ್ಟಿನ ಜನರು 
ಇಸ್ರೇಲರಿಗೆ ಹೆಚ್ಚೆಚ್ಚಾಗಿ ಭಯಪಟ್ಟರು. '*ಅಲ್ಲದೆ ಇನ್ನೂ 
ಪ್ರಯಾಸಕರವಾದ ಕೆಲಸವನ್ನು ಬಲವಂತದಿಂದ 
ಮಾಡಿಸಿಕೊಂಡರು. 

"ಈಜಿಪ್ಟಿನವರು ಇಸ್ರೇಲರ ಜೀವಿತವನ್ನು ಕಷ್ಟಕರವ 
ನ್ನಾಗಿ ಮಾಡಿದರು. ಇಸ್ರೇಲರಿಂದ ಇಟ್ಟಿಗೆಗಳನ್ನೂ ಗಾರೆ 
ಗಳನ್ನೂ ಬೇಸಾಯವನ್ನೂ ಪ್ರತಿಯೊಂದು ಕೆಲಸವನ್ನು 
ಬಲವಂತವಾಗಿ ಮಾಡಿಸಿಕೊಂಡರು. 


ದೇವರನ್ನು ಹಿಂಬಾಲಿಸಿದ ದಾದಿಯರು 

ಇಸ್ರೇಲಿನ ಸ್ತ್ರೀಯರಿಗೆ ಹೆರಿಗೆ ಮಾಡಿಸಲು ಇಬ್ರಿಯ 
ರಾದ ಇಬ್ಬರು ದಾದಿಯರಿದ್ದರು. ಇವರ ಹೆಸರು: ಶಿಫ್ರಾ, 
ಮತ್ತು ಪೂಗಾ. ಈಜಿಷ್ಟಿನ ರಾಜನು ಈ ದಾದಿಯರೊಡನೆ 
ಮಾತಾಡಿ ಅವರಿಗೆ, "ಇಬ್ರಿಯ ಸ್ತ್ರೀಯರಿಗೆ ನೀವು 
ಹೆರಿಗೆ ಮಾಡುವಾಗ ಹೆಣ್ಣುಮಗು ಹುಟ್ಟಿದರೆ, ಅದನ್ನು 
ಉಳಿಸಿರಿ; ಗಂಡು ಹುಟ್ಟಿದರೆ ಸಾಯಿಸಿರಿ!'' ಎಂದು 
ಹೇಳಿದನು. 
ಆದರೆ ಆ ದಾದಿಯರಿಗೆ ದೇವರಲ್ಲಿ ಭಯಭಕ್ತಿ ಇದ್ದ 
ಕಾರಣ ಅವರು ರಾಜನ ಆಜ್ಞೆಗೆ ವಿಧೇಯರಾಗದೆ ಗಂಡು 
ಮಕ್ಕಳನ್ನೂ ಉಳಿಸಿದರು. 
ಈಜಿಪ್ಟಿನ ರಾಜನು ದಾದಿಯರನ್ನು ಕರೆದು, ""ನೀವು 
ಹೀಗೇಕೆ ಮಾಡುತ್ತಿದ್ದೀರಿ? ಗಂಡುಮಕ್ಕಳನ್ನು ನೀವು 
ಉಳಿಸುತ್ತಿರುವುದೇಕೆ?'' ಎಂದು ಕೇಳಿದನು. 
*ದಾದಿಯರು, ""ಇಬ್ರಿಯ ಸ್ತ್ರೀಯರು ಈಜಿಪ್ಟಿನ 
ಸ್ತ್ರೀಯರಿಗಿಂತ ಚುರುಕಾಗಿದ್ದಾರೆ. ನಾವು ಅವರಿಗೆ 
ಸಹಾಯಮಾಡುವುದಕ್ಕಿಂತ ಮೊದಲೇ ಅವರು ಹೆರು 
ತ್ತಾರೆ'' ಎಂದು ಹೇಳಿದರು. (ಈ ದಾದಿಯರು 
ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದ ಕಾರಣ ಆತನು 
ಅವರನ್ನೂ ಅವರ ಕುಟುಂಬಗಳನ್ನೂ ಅಭಿವೃದ್ಧಿ 





ವಿಮೋಚನಕಾಂಹ 1:22-2:18 


ಪಡಿಸಿದನು. ಇದಲ್ಲದೆ ಇಸ್ರೇಲರ ಸಂಖ್ಯೆಯು ಅಧಿಕವಾಗಿ 
ಬೆಳೆಯತೊಡಗಿತು.) 

ದ್ದರಿಂದ ಫರೋಹನು ತನ್ನ ಜನರಿಗೆಲ್ಲಾ ""ಇಬ್ರಿ 
ಯರಿಗೆ ಹುಟ್ಟುವ ಗಂಡುಕೂಸುಗಳನ್ನೆಲ್ಲಾ ನೈಲ್‌ ನದಿಗೆ 
ಎಸೆದುಬಿಡಬೇಕು. ಆದರೆ ಎಲ್ಲಾ ಹೆಣ್ಣು ಮಕ್ಕಳು 
ಬದುಕಲಿ'' ಎಂದು ಆಜ್ಞಾಪಿಸಿದನು. 


ಮೋಶೆಯ ಬಾಲ್ಯ 
ತ ಕುಟುಂಬದ ಒಬ್ಬನು ಲೇವಿ ಕುಟುಂಬಕ್ಕೆ 
ಸೇರಿದ ಸ್ತ್ರೀಯೊಬ್ಬಳನ್ನು ಮದುವೆಯಾದನು. 2ಆ 

ಸ್ತ್ರೀಯು ಗರ್ಭಿಣಿಯಾಗಿ ಗಂಡುಮಗುವಿಗೆ ಜನ್ಮವಿತ್ತಳು. 
ಮಗುವು ಸುಂದರವಾಗಿತ್ತು ಆಕೆ ಮೂರು ತಿಂಗಳವರೆಗೆ 
ಆ ಮಗುವನ್ನು ಬಚ್ಚಿಟ್ಟಳು. *ಇನ್ನೂ ಹೆಚ್ಚು ಕಾಲ ಬಚ್ಚಿ 
ಡಲಾಗದೆ ಆಕೆ ಒಂದು ಬುಟ್ಟಿಯನ್ನು ಮಾಡಿ ಅದಕ್ಕೆ ರಾಳ 
ವನ್ನು ಹಚ್ಚಿದಳು. ಆಕೆ ಮಗುವನ್ನು ಬುಟ್ಟಿಯಲ್ಲಿಟ್ಟು ಆ 
ಬುಟ್ಟಿಯನ್ನು ನೀರಿನಲ್ಲಿ ಎತ್ತರವಾಗಿ ಬೆಳದ ಹುಲ್ಲಿನಲ್ಲಿ 
ಇಟ್ಟಳು. ಮಗುವಿಗೆ ಏನಾಗುವುದೊ ಎಂದು ನೋಡಲು 
ಮಗುವಿನ ಅಕ್ಕ ಅಲ್ಲಿದ್ದುಕೊಂಡು ಕಾಯುತ್ತಿದಳು. 

5ಅದೇ ಸಮಯದಲ್ಲಿ ಫರೋಹನ ಮಗಳು ಸ್ನಾನ 
ಮಾಡುವುದಕ್ಕೆ ನದಿಗೆ ಹೋದಳು. ಆಕೆಯ ಸೇವಕಿಯರು 
ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಎತ್ತರವಾದ 
ಹುಲ್ಲಿನ ಮೇಲಿದ್ದ ಬುಟ್ಟಿಯನ್ನು ನೋಡಿ ತನ್ನ ಸೇವಕಿ 
ಯರಲ್ಲಿ ಒಬ್ಬಳಿಗೆ, "ಹೋಗಿ ಅದನ್ನು ತೆಗೆದುಕೊಂಡು 
ಬಾ'' ಎಂದು ಹೇಳಿದಳು. ರಾಜನ ಮಗಳು ಬುಟ್ಟಿಯನ್ನು 
ತೆಗೆದು ನೋಡಿದಾಗ ಅಳುತ್ತಿದ್ದ ಗಂಡು ಮಗುವನ್ನು 
ಕಂಡಳು. ಆಕೆಗೆ ಅದರ ಮೇಲೆ ಮರುಕವಾಯಿತು. ಆಕೆ, 
“ಇದು ಇಬ್ರಿಯರ ಮಗು'' ಎಂದು ಹೇಳಿದಳು. 

ಮಗುವಿನ ಅಕ್ಕ ಆಕೆಯ ಬಳಿಗೆ ಬಂದು, ""ಮಗುವಿಗೆ 
ಹಾಲು ಕುಡಿಸಲು ಒಬ್ಬ ಇಬ್ರಿಯ ಸ್ತ್ರೀಯನ್ನು ಕರೆದು 
ಕೊಂಡು ಬರಲೇ?'' ಎಂದು ಕೇಳಿದಳು. 

8ಅರಸನ ಮಗಳು, ""ಹೋಗಿ, ಕರೆದುಕೊಂಡು ಬಾ'' 
ಅಂದಳು. 

ಆದ್ದರಿಂದ ಆ ಹುಡುಗಿ ಹೋಗಿ ಮಗುವಿನ ಸ್ವಂತ 
ತಾಯಿಯನ್ನು ಕರೆದುಕೊಂಡು ಬಂದಳು. 

*ರಾಜನ ಮಗಳು ತಾಯಿಗೆ, ""ಈ ಮಗುವಿಗೆ ಹಾಲು 
ಕುಡಿಸಿ ನೋಡಿಕೋ, ನಾನು ನಿನಗೆ ಸಂಬಳ ಕೊಡು 
ವೆನು'' ಎಂದು ಹೇಳಿದಳು. 

ಆದ್ದರಿಂದ ಆಸ್ತ್ರೀ ತನ್ನ ಮಗುವನ್ನು ತೆಗೆದುಕೊಂಡು 
ಸಾಕಿದಳು. 

ಮಗುವು ಬೆಳೆಯಿತು. ಸ್ವಲ್ಪ ಕಾಲದ ನಂತರ ಆ 
ಸ್ತ್ರೀಯು ಬಾಲಕನನ್ನು ರಾಜನ ಮಗಳ ಬಳಿಗೆ ಕರೆದು 
ಕೊಂಡು ಬಂದಳು. ರಾಜನ ಮಗಳು ಆ ಮಗುವನ್ನು ತನ್ನ 


76 


ಸ್ವಂತ ಮಗನೆಂದು ಸ್ವೀಕರಿಸಿದಳು. ಆ ಮಗುವನ್ನು ನೀರಿ 
ನೊಳಗಿಂದ ಎಳೆದೆನೆಂದು ಆ ಬಾಲಕನಿಗೆ ""ಮೋಶೆ'' 
ಎಂದು ಹೆಸರಿಟ್ಟಳು. 


ಮೋಶೆ ತನ್ನ ಜನರಿಗೆ ಸಹಾಯ ಮಾಡಿದ್ದು 

!!ಮೋಶೆಯು ಬೆಳೆದು ದೊಡ್ಡವನಾದನು. ತನ್ನ ಜನ 
ರಾದ ಇಬ್ರಿಯರು ಬಲವಂತಕ್ಕೊಳಗಾಗಿ ಪ್ರಯಾಸಕರ 
ವಾದ ಬಿಟ್ಟಿ ಕೆಲಸಗಳನ್ನು ಮಾಡುವುದನ್ನು ನೋಡಿದನು. 
ಒಂದು ದಿನ ಈಜಿಪ್ಟಿನವನೊಬ್ಬನು ಇಬ್ರಿಯನೊಬ್ಬನನ್ನು 
ಹೊಡೆಯುವುದನ್ನು ಕಂಡ '2ಮೋಶೆಯು ಸುತ್ತಲೂ 
ನೋಡಿ ಯಾರೂ ಗಮನಿಸುತ್ತಿಲ್ಲವೆಂದು ತಿಳಿದುಕೊಂಡು 
ಈಜಿಷ್ಟಿನವನನ್ನು ಕೊಂದು ಮರಳಿನಲ್ಲಿ ಹೂಳಿಟ್ಟನು. 

ಮರುದಿನ, ಇಬ್ಬರು ಇಬ್ರಿಯರು ಜಗಳವಾಡುತ್ತಿರು 
ವುದನ್ನು ಕಂಡ ಮೋಶೆಯು ಅವರಲ್ಲಿ ತಪ್ಪು ಮಾಡಿದ 
ವನಿಗೆ, "ನಿನ್ನ ನೆರೆಯವನಿಗೆ ಯಾಕೆ ಹೊಡೆಯುತ್ತಿರುವೆ'' 
ಎಂದು ಕೇಳಿದನು. 

“ಅದಕ್ಕೆ ಆ ಮನುಷ್ಯನು, '"ನಿನ್ನನ್ನು ನಮ್ಮ ಅಧಿಕಾರಿ 
ಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಮಾಡಿದ 
ವರು ಯಾರು? ನಿನ್ನೆ ಆ ಈಜಿಷ್ಟಿನವನನ್ನು ಕೊಂದಂತೆ 
ನನ್ನನ್ನೂ ಕೊಲ್ಲಬೇಕೆಂದಿರುವಿಯೋ?'' ಎಂದು 
ಉತ್ತರಿಸಿದನು. 

ಆಗ ಮೋಶೆಗೆ ಭಯವಾಯಿತು. ಮೋಶೆಯು ತನ್ನೊ 
ಳಗೆ, “ನಾನು ಮಾಡಿದ್ದು ಪ್ರತಿಯೊಬ್ಬರಿಗೂ ತಿಳಿದಿದೆ'' 
ಅಂದುಕೊಂಡನು. 

ಮೋಶೆಯು ಮಾಡಿದ್ದು ಫರೋಹನಿಗೂ ತಿಳಿ 
ಯಿತು. ಆದ್ದರಿಂದ ಮೋಶೆಯನ್ನು ಕೊಲ್ಲಿಸಲು ಅವನು 
ತಿರ್ಮಾನಿಸಿದನು. ಆದರೆ ಮೋಶೆ ಫರೋಹನಿಂದ 
ಮಿದ್ಯಾನ್‌ ದೇಶಕ್ಕೆ ಓಡಿಹೋದನು. 


ಮಿದ್ಯಾನಿನಲ್ಲಿ ಮೋಶೆ 

ಮೋಶೆಯು ಮಿದ್ಯಾನ್ಯರ ಒಂದು ಬಾವಿಯ ಬಳಿ 
ಕುಳಿತುಕೊಂಡಿದ್ದನು. ಮಿದ್ಯಾನ್ಯರ ಒಬ್ಬ ಪುರೋಹಿತ 
ನಿಗೆ ಏಳು ಮಂದಿ ಹೆಣ್ಣುಮಕ್ಕಳಿದ್ದರು. ಆ ಹುಡುಗಿಯರು 
ಬಂದು ತಮ್ಮ ತಂದೆಯ ಕುರಿಗಳಿಗೆ ನೀರನ್ನು ಕುಡಿಸಲು 
ಬಾವಿಯಿಂದ ನೀರು ಸೇದಿ ತೊಟ್ಟಿಗಳಲ್ಲಿ ಹಾಕುತ್ತಿದ್ದರು. 
''ಅಷ್ಟರಲ್ಲಿ ಅಲ್ಲಿಗೆ ಬಂದ ಕೆಲವು ಕುರುಬರು ನೀರು 
ಸೇದಲು ಅವರಿಗೆ ಅಡ್ಡಿಮಾಡಿದ್ದರಿಂದ ಮೋಶೆಯು 
ಅವರಿಗೆ ಸಹಾಯಕನಾಗಿ ಬಂದು ಅವರ ಕುರಿಗಳಿಗೆ 
ನೀರು ಕುಡಿಸಿದನು. 

ಬಳಿಕ ಅವರು ತಮ್ಮ ತಂದೆಯಾದ ರೆಗೂವೇಲನ* 
ಬಳಿಗೆ ಮರಳಿಹೋದರು. ಅವರ ತಂದೆ, ""ಈ ದಿನ ನೀವು 





ರೆಗೂವೇಲ ಅವನಿಗೆ ಇತ್ರೋವ ಎಂಬ ಹೆಸರೂ ಇದೆ. 


77 


ಬಹು ಬೇಗನೆ ಮನೆಗೆ ಬಂದಿದ್ದಿರಲ್ಲಾ!'' ಎಂದು 
ಕೇಳಿದನು. 

ಆ ಹುಡುಗಿಯರು, ""ಕುರುಬರು ನಮಗೆ ಅಡ್ಡಿ 
ಮಾಡಿದಾಗ ಈಜಿಷ್ಟಿನವನೊಬ್ಬನು ನಮ್ಮ ನೆರವಿಗೆ 
ಬಂದು ನಮಗೂ ನಮ್ಮ ಕುರಿಗಳಿಗೂ ನೀರು ಕೊಟ್ಟನು'' 
ಎಂದು ಉತ್ತರಿಸಿದರು. 

ಅದಕ್ಕೆ ರೆಗೂವೇಲನು ತನ್ನ ಹೆಣ್ಣುಮಕ್ಕಳಿಗೆ, '"ಆ 
ಮನುಷ್ಯನು ಎಲ್ಲಿದ್ದಾನೆ? ಅವನನ್ನು ನೀವು ಯಾಕೆ ಬಿಟ್ಟು 
ಬಂದಿರಿ? ಅವನನ್ನು ಕರೆಯಿರಿ; ಅವನು ನಮ್ಮೊಂದಿಗೆ 
ಊಟ ಮಾಡಲಿ'' ಎಂದು ಹೇಳಿದನು. 

2! ಮೋಶೆಯು ರೆಗೂವೇಲನೊಂದಿಗೆ ವಾಸಮಾಡಲು 
ಇಷ್ಟಪಟ್ಟನು; ರೆಗೂವೇಲನು ತನ್ನ ಮಗಳಾದ ಚಿಪ್ಪೋರ 
ಳನ್ನು ಮೋಶೆಗೆ ಮದುವೆ ಮಾಡಿಸಿದನು. ಚಿಪ್ಪೋರಳು 
ಗಂಡುಮಗುವಿಗೆ ಜನ್ಮವಿತ್ತಳು. ಮೋಶೆಯು ಅನ್ಯದೇಶ 
ದಲ್ಲಿ ಪ್ರವಾಸಿಯಾಗಿದ್ದ ಕಾರಣ ಆ ಮಗುವಿಗೆ 
""ಗೇರ್ಷೋಮ್‌* '' ಎಂದು ಹೆಸರಿಟ್ಟನು. 


ಇಸ್ರೇಲರಿಗೆ ಸಹಾಯ ಮಾಡಲು ದೇವರ ನಿರ್ಧಾರ 

ಸ್ವಲ್ಪ ಕಾಲದ ಬಳಿಕ ಈಜಿಪ್ಟಿನ ರಾಜನೂ ಸತ್ತು 
ಹೋದನು. ಇಸ್ರೇಲರು ತಾವು ಮಾಡಬೇಕಾದ 
ಪ್ರಯಾಸಕರವಾದ ಬಿಟ್ಟಿಕೆಲಸದಿಂದ ನಿಟ್ಟುಸಿರುಬಿಡುತ್ತಾ 
ಗೋಳಾಹುತ್ತಾ ಇದ್ದರು. ಅವರ ಗೋಳು ದೇವರಿಗೆ 
ಮುಟ್ಟಿತು. *'ದೇವರು ಅವರ ನರಳಾಟವನ್ನು ಕೇಳಿ ತಾನು 
ಅಬ್ರಹಾಮಿನೊಂದಿಗೂ ಇಸಾಕನೊಂದಿಗೂ 
ಯಾಕೋಬನೊಂದಿಗೂ ಮಾಡಿದ ಒಡಂಬಡಿಕೆಯನ್ನು 
ಜ್ಞಾಪಕಮಾಡಿಕೊಂಡನು. ದೇವರು ಇಸ್ರೇಲರ ಸಂಕಟ 
ಗಳನ್ನು ನೋಡಿ ಅವರಿಗೆ ಸಹಾಯಮಾಹಲು ನಿಶ್ಚಯಿಸಿ 
ಕೊಂಡನು. 


ಉರಿಯುವ ಫೊದೆ 

ಮೋಶೆಯ ಮಾವನ ಹೆಸರು ಇತ್ರೋನನು.* 
3 (ಇತ್ರೋನನು ಮಿದ್ಯಾನಿನ ಯಾಜಕನಾಗಿದ್ದನು.) 
ಮೋಶೆಯು ಇತ್ರೋನನ ಕುರಿಗಳಿಗೆ ಕುರುಬನಾಗಿ 
ದ್ದನು. ಒಂದು ದಿನ, ಮೋಶೆಯು ಕುರಿಗಳನ್ನು ಮರು 
ಭೂಮಿಯ ಪಶ್ಚಿಮಭಾಗಕ್ಕೆ ನಡೆಸಿಕೊಂಡು ದೇವರ ಬೆಟ್ಟ 
ವೆಂದು ಕರೆಯಲ್ಪಡುವ ಹೋರೇಬ್‌ (ಸಿನಾಯಿ) ಬೆಟ್ಟಕ್ಕೆ 
ಹೋದನು. ?ಆ ಬೆಟ್ಟದಲ್ಲಿ ಯೆಹೋವನ ದೂತನು 
ಮೋಶೆಗೆ ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಂಡನು. 
ಪೊದೆಯು ಉರಿಯುತ್ತಿದ್ದರೂ ಸುಟ್ಟುಹೋಗದಿರುವು 
ದನ್ನು ಮೋಶೆ ಗಮನಿಸಿದನು. *ಪೊದೆಯು ಉರಿಯು 





ಗೇರ್ಷೊೋಮ್‌ ಅಂದರೆ "'ಅನ್ಯದೇಶದಲ್ಲಿ ಪ್ರವಾಸಿಗ'' ಎಂದರ್ಥ. 
ಇತ್ರೋವ: ಇವನನ್ನು ರೆಗೂವೇಲ ಎಂತಲೂ ಕರೆಯುತ್ತಿದ್ದರು. 


ವಿಮೋಚನಕಾಂಡ 2:19-3:12 


ತ್ತಿದ್ದರೂ ಸುಟ್ಟುಹೋಗದಿರುವುದಕ್ಕೆ ಕಾರಣವೇನೆಂದು 
ತಿಳಿದುಕೊಳ್ಳಲು ಮೋಶೆಯು ಪೊದೆಯ ಸಮೀಪಕ್ಕೆ 
ಹೋಗತೊಡಗಿದನು. 

ಮೋಶೆಯು ಪೊದೆಯನ್ನು ನೋಡಲು ಬರುತ್ತಿರು 
ವುದನ್ನು ಯೆಹೋವನು ನೋಡಿದನು. ದೇವರು ಆ 
ಪೊದೆಯೊಳಗಿಂದ, ""ಮೋಶೆ, ಮೋಶೆ!'' ಎಂದು 
ಕರೆದನು. 

ಅದಕ್ಕೆ ಮೋಶೆ, “ಇಗೋ ಇದ್ದೇನೆ'' ಅಂದನು. 

5ಆಗ ಯೆಹೋವನು, ""ಇನ್ನೂ ಹತ್ತಿರ ಬರಬೇಡ. ನಿನ್ನ 
ಪಾದರಕ್ಷೆಗಳನ್ನು ತೆಗೆದುಹಾಕು. ಏಕೆಂದರೆ ನೀನು 
ನಿಂತಿರುವ ಸ್ಥಳವು ಪರಿಶುದ್ದ ಭೂಮಿಯಾಗಿದೆ. "ನಾನು 
ನಿನ್ನ ಪೂರ್ವಿಕರ ದೇವರು, ನಾನು ಅಬ್ರಹಾಮನ 
ದೇವರು, ನಾನು ಇಸಾಕನ ದೇವರು, ನಾನು 
ಯಾಕೋಬನ ದೇವರು'' ಎಂದು ಹೇಳಿದನು. 

ದೇವರನ್ನು ನೋಹುವುದಕ್ಕೆ ಭಯಪಟ್ಟು ಮೋಶೆ ತನ್ನ 
ಮುಖವನ್ನು ಮುಚ್ಚಿಕೊಂಡನು. 

7ಆಗ ಯೆಹೋವನು, ""ನನ್ನ ಜನರು ಈಜಿಪ್ಟಿನಲ್ಲಿ 
ಅನುಭವಿಸುತ್ತಿರುವ ಕಷ್ಟಗಳನ್ನು ನೋಡಿದ್ದೇನೆ. ಅಧಿ 
ಕಾರಿಗಳು ಅವರನ್ನು ಹಿಂಸಿಸುವಾಗ ಅವರು ಇಟ್ಟ ಮೊರೆ 
ಯನ್ನು ಕೇಳಿದ್ದೇನೆ. ಅವರ ದುಃಖವನ್ನೆಲ್ಲಾ ಬಲ್ಲೆನು. 
ಈಗ ನಾನು ಇಳಿದುಹೋಗಿ ಈಜಿಪ್ಟಿನವರಿಂದ ನನ್ನ 
ಜನರನ್ನು ರಕ್ಷಿಸುವೆನು. ನಾನು ಅವರನ್ನು ಆ ದೇಶದಿಂದ 
ಬಿಡುಗಡೆ ಮಾಡಿ ಒಳ್ಳೆಯದಾದ ಮತ್ತು ವಿಶಾಲವಾದ 
ದೇಶಕ್ಕೆ ಅವರನ್ನು ನಡೆಸುವೆನು. ಅದು ಸಮೃದ್ಧಿಕರವಾದ 
ದೇಶ.* ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, 
ಪೆರಿಜೀಯರು, ಹಿಪ್ವಿಯರು, ಮತ್ತು ಯೆಬೂಸಿಯರು 
ವಾಸವಾಗಿರುವ ದೇಶ ಅದಾಗಿದೆ. ನಾನು ಇಸ್ರೇಲರ 
ಮೊರೆಯನ್ನು ಕೇಳಿದ್ದೇನೆ. ಈಜಿಪ್ಟಿನವರು ಅವರಿಗೆ 
ಕೊಡುವ ಹಿಂಸೆಯನ್ನು ನೋಡಿದ್ದೇನೆ. ಆದ್ದರಿಂದ 
ನಾನು ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತಿದ್ದೇನೆ. 
ಹೋಗು! ನನ್ನ ಜನರಾದ ಇಸ್ರೇಲರನ್ನು ಈಜಿಷ್ಟಿನಿಂದ 
ಬಿಹುಗಡೆ ಮಾಡು!'' ಎಂದು ಹೇಳಿದನು. 

''ಅದಕ್ಕೆ ಮೋಶೆಯು ಯೆಹೋವನಿಗೆ, ""ನಾನು 
ಮಹಾ ವ್ಯಕ್ತಿಯೇನಲ್ಲ! ಫರೋಹನ ಸನ್ನಿಧಾನಕ್ಕೆ 
ಹೋಗುವುದಕ್ಕೂ ಇಸ್ರೇಲರನ್ನು ಈಜಿಷ್ಟಿನಿಂದ ಬಿಡಿಸಿ 
ಕೊಂಡು ಬರುವುದಕ್ಕೂ ನಾನೆಷ್ಟರವನು?'' ಎಂದು 
ಹೇಳಿದನು. 

ಅದಕ್ಕೆ ದೇವರು ""ನೀನು ಇದನ್ನು ಮಾಡಬಹುದು; 
ಯಾಕಂದರೆ ನಾನೇ ನಿನ್ನೊಂದಿಗೆ ಇರುವೆನು. ನಿನ್ನನ್ನು 
ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ಸಾಕ್ಷಿ 
ಯಾಗಿರುವುದು. ನೀನು ಇಸ್ರೇಲರನ್ನು ಈಜಿಪ್ಪಿನಿಂದ 








ಅದು... ದೇಶ ಅಕ್ಬರಶಃ ""ಹಾಲೂ ಜೀನೂ ಹರಿಯುವ ದೇಶ.'' 


ವಿಮೋಚನಕಾಂಹ 3:13-4:7 


ಬಿಡಿಸಿಕೊಂಡು ಬಂದಮೇಲೆ ಈ ಬೆಟ್ಟಕ್ಕೆ ಬಂದು ನೀನು 
ನನ್ನನ್ನು ಆರಾಧಿಸುವೆ'' ಎಂದು ಹೇಳಿದನು. 

ಗ ಮೋಶೆಯು ದೇವರಿಗೆ, ""ನಾನು ಇಸ್ರೇಲರ 
ಬಳಿಗೆ ಹೋಗಿ "ನಿಮ್ಮ ಪೂರ್ವಿಕರ ದೇವರು ನನ್ನನ್ನು 
ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ' ಎಂದು ಹೇಳಿದರೆ, ಅವರು 
"ಆತನ ಹೆಸರೇನು?' ಎಂದು ಕೇಳುವರು. ಆಗ ನಾನು 
ಅವರಿಗೆ ಏನು ಹೇಳಬೇಕು?'' ಎಂದು ಕೇಳಿದನು. 

ಆಗ ದೇವರು ಮೋಶೆಗೆ, ""ನಾನು "ಇರುವಾತನೇ' 
ಆಗಿದ್ದೇನೆ. ನೀನು ಇಸ್ರೇಲರ ಬಳಿಗೆ ಹೋದಾಗ "ಇರು 
ವಾತನೇ' ಎಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿ 
ದ್ದಾನೆ ಎಂದು ಹೇಳು'' ಅಂದನು. 

ಇದಲ್ಲದೆ ದೇವರು ಮೋಶೆಗೆ, ""ನೀನು ಇಸ್ರೇಲರಿಗೆ, 
"ನಿಮ್ಮ ಪೂರ್ವಿಕರ ದೇವರೂ ಅಬ್ರಹಾಮನ ದೇವರೂ 
ಇಸಾಕನ ದೇವರೂ ಯಾಕೋಬನ ದೇವರೂ ಆಗಿರುವ 
ಯೆಹೋವನು ನಿಮ್ಮಲ್ಲಿಗೆ ನನ್ನನ್ನು ಕಳುಹಿಸಿದ್ದಾನೆ. ಇದೇ 
ನನ್ನ ಶಾಶ್ವತವಾದ ಹೆಸರು; ತಲತಲಾಂತರಕ್ಕೂ ನನ್ನನ್ನು 
ಸ್ಮರಿಸಬೇಕಾದ ಹೆಸರು ಇದೇ ಎಂದು ಹೇಳಬೇಕು'' 
ಅಂದನು. 

'6ಇದಲ್ಲದೆ ಯೆಹೋವನು ಅವನಿಗೆ, "ನೀನು ಹೋಗಿ 
ಇಸ್ರೇಲರ ನಾಯಕರನ್ನು ಒಟ್ಟುಗೂಡಿಸಿ ಅವರಿಗೆ, "ನಿಮ್ಮ 
ಪೂರ್ವಿಕರ ದೇವರಾದ ಯೆಹೋವನು ನನಗೆ ಕಾಣಿಸಿ 
ಕೊಂಡನು. ಅಬ್ರಹಾಮನ, ಇಸಾಕನ, ಯಾಕೋಬನ 
ದೇವರು ಹೇಳುವುದೇನಂದರೆ, ಈಜಿಪ್ಟಿನಲ್ಲಿ ನಿಮಗೆ 
ಸಂಭವಿಸಿದವುಗಳನ್ನು ನಾನು ಲಕ್ಷ್ಯವಿಟ್ಟು ನೋಡಿದ್ದೇನೆ. 
1? ಈಜಿಪ್ಟಿನಲ್ಲಿ ನೀವು ಅನುಭವಿಸುತ್ತಿರುವ ಸಂಕಟಗ 
ಳಿಂದ ಬಿಡಿಸಬೇಕೆಂದು ತೀರ್ಮಾನಿಸಿದ್ದೇನೆ. ಕಾನಾ 
ನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜೀಯರು, 
ಹಿವ್ಟಿಯರು ಮತ್ತು ಯೆಬೂಸಿಯರು ವಾಸವಾಗಿರುವ 
ಸಮೃದ್ದಿಕರವಾದ ದೇಶಕ್ಕೆ ನಾನು ನಿಮ್ಮನ್ನು ನಡಿಸುವಿನು!' 
ಎಂದು ಹೇಳು. 

18""ಹಿರಿಯರು ನಿನಗೆ ಕಿವಿಗೊಡುವರು. ಆಗ ನೀನು 
ಮತ್ತು ಹಿರಿಯರು ಈಜಿಪ್ಟಿನ ರಾಜನ ಬಳಿಗೆ ಹೋಗಿ, 
"ಇಬ್ರಿಯರ ದೇವರಾದ ಯೆಹೋವನು ನಮಗೆ ಕಾಣಿಸಿ 
ಕೊಂಡನು. ಆದ್ದರಿಂದ ನಾವು ಮರುಭೂಮಿಯಲ್ಲಿ 
ಮೂರು ದಿನ ಪ್ರಯಾಣಮಾಡಿ ನಮ್ಮ ದೇವರಾದ 
ಯೆಹೋವನಿಗೆ ಯಜ್ಞಗಳನ್ನು ಸಮರ್ಪಿಸಬೇಕು' ಎಂದು 
ಹೇಳಿರಿ. 

"ಆದರೆ ಈಜಿಪ್ಟಿನ ರಾಜನು ನಿಮ್ಮನ್ನು ಹೋಗ 
ಗೊಡಿಸುವುದಿಲ್ಲ ಎಂಬುದು ನನಗೆ ಗೊತ್ತಿದೆ. ಆದ್ದ 
ರಿಂದ ನಾನು ಕೈಚಾಚಿ ಈಜಿಪ್ಟಿನ ವಿರುದ್ದ ಮಹತ್ಕಾರ್ಯ 
ಗಳನ್ನು ಮಾಡಿ ಅನೇಕ ವಿಧದಲ್ಲಿ ಬಾಧಿಸುವೆನು. ಆಗ 
ಅವನು ನಿಮ್ಮನ್ನು ಹೋಗಗೊಡಿಸುವನು. 2! ಈಜಿಪ್ಟಿನ 


78 


ಜನರು ಇಸ್ರೇಲರಿಗೆ ದಯೆತೋರುವಂತೆ ಮಾಡುವೆನು. 
ಇಸ್ರೇಲರು ಈಜಿಷ್ಟನ್ನು ಬಿಟ್ಟು ಹೊರಡುವಾಗ ಈಜಿಷ್ಟಿ 
ನವರು ಅವರಿಗೆ ಉಡುಗೊರೆಗಳನ್ನು ಕೊಡುವರು. 

"ಪ್ರತಿಯೊಬ್ಬ ಇಬ್ರಿಯ ಸ್ತ್ರೀಯು ಈಜಿಪ್ಟಿನ ನೆರೆಯ 
ವರನ್ನಾಗಲೀ ಅಥವಾ ತನ್ನ ಮನೆಯಲ್ಲಿ ವಾಸಿಸುತ್ತಿರುವ 
ಯಾವುದೇ ಸ್ತ್ರೀಯನ್ನಾಗಲೀ ಕೇಳಿದರೆ ಅವರು ಆಕೆಗೆ 
ಉಡುಗೊರೆಗಳನ್ನು ಕೊಡುವರು. ನಿನ್ನ ಜನರು ಬೆಳ್ಳಿ 
ಬಂಗಾರಗಳನ್ನು ಶ್ರೇಷ್ಟವಾದ ಬಟ್ಟೆಗಳನ್ನು ಪಡೆಯು 
ವರು. ನೀವು ಈಜಿಪ್ಟನ್ನು ಬಿಡುವಾಗ ಆ ಉಡುಗೊರೆ 
ಗಳನ್ನು ನಿಮ್ಮ ಮಕ್ಕಳಿಗೆ ತೊಡಿಸುವಿರಿ. ಈ ರೀತಿಯಲ್ಲಿ 
ನೀವು ಈಜಿಪ್ಟಿನವರ ಐಶ್ವರ್ಯವನ್ನು ತೆಗೆದುಕೊಂಡು 
ಹೋಗುವಿರಿ'' ಅಂದನು. 


ಮೋಶೆಗೆ ಸಾಕ್ಷಿ 
ಆಗ ಮೋಶೆಯು ಯೆಹೋವನಿಗೆ, ""ಆದರೆ ನೀನು 
ನನ್ನನ್ನು ಕಳುಹಿಸಿರುವೆ ಎಂದು ಇಸ್ರೇಲರು 
ನಂಬುವುದೂ ಇಲ್ಲ; ಕೇಳುವುದೂ ಇಲ್ಲ. ಅವರು, 
"ಯೆಹೋವನು ನಿನಗೆ ಪ್ರತ್ಯಕ್ಟನಾಗಲಿಲ್ಲ' ಎಂದು 
ಹೇಳುವರು'' ಎಂದು ಹೇಳಿದನು. 
2ಯಹೋವನು ಮೋಶೆಗೆ, "ನಿನ್ನ ಕೈಯಲ್ಲಿರುವು 
ದೇನು?'' ಅಂದನು. 
ಮೋಶೆ, "ಊರುಗೋಲು'' ಎಂದು ಉತ್ತರಿಸಿದನು. 
3ಆಗ ಯೊಹೋವನು, ""ನಿನ್ನ ಊರುಗೋಲನ್ನು 
ನೆಲದ ಮೇಲೆ ಬಿಸಾಡು'' ಅಂದನು. 
ಮೋಶೆ, ತನ್ನ ಊರುಗೋಲನ್ನು ನೆಲದ ಮೇಲೆ 
ಬಿಸಾಡಿದನು.ಆಗ ಕೋಲು ಹಾವಾಯಿತು. ಮೋಶೆ 
ಅದರ ಬಳಿಯಿಂದ ಓಡಿಹೋದನು. *ಬಳಿಕ 
ಯೆಹೋವನು ಮೋಶೆಗೆ, ""ನಿನ್ನ ಕೈ ಚಾಚಿ ಅದರ ಬಾಲ 
ವನ್ನು ಹಿಡಿದುಕೊ'' ಎಂದು ಹೇಳಿದನು.'' 
ಮೋಶೆಯು ಕೈಚಾಚಿ ಹಾವಿನ ಬಾಲವನ್ನು ಹಿಡಿದನು. 
ಆಗ ಹಾವು ಕೋಲಾಯಿತು. ಆಗ ದೇವರು, ""ನಿನ್ನ 
ಕೋಲನ್ನು ಈ ರೀತಿಯಲ್ಲಿ ಉಪಯೋಗಿಸು. ನಿನ್ನ 
ಪೂರ್ವಿಕರ, ಆಬ್ರಹಾಮನ, ಇಸಾಕನ ಮತ್ತು ಯಾಕೋ 
ಬನ ದೇವರು ನಿನಗೆ ಪ್ರತ್ಯಕ್ಸನಾದನೆಂದು ಆಗ ಅವರು 
ನಂಬುವರು'' ಎಂದು ಹೇಳಿದನು. 
6ಬಳಿಕ ಯೆಹೋವನು ಮೋಶೆಗೆ, '"ನಾನು ನಿನಗೆ 
ಇನ್ನೊಂದು ಸಾಕ್ಟಿಯನ್ನು ಕೊಡುತ್ತೇನೆ. ನಿನ್ನ ಕೈಯನ್ನು 
ಉಡಿಯಲ್ಲಿ ಹಾಕು'' ಅಂದನು. 
ಮೋಶೆ ತನ್ನ ಕೈಯನ್ನು ಉಡಿಯಲ್ಲಿ ಹಾಕಿ ಹೊರ 
ತೆಗೆದಾಗ ಅದಕ್ಕೆ ತೊನ್ನು ಹಿಡಿದಿತ್ತು 
7ಆಗ ದೇವರು, "ನಿನ್ನ ಕೈಯನ್ನು ಉಡಿಯಲ್ಲಿ ಹಾಕು'' 
ಅಂದನು. ಅಂತೆಯೇ ಮೋಶೆಯು ತನ್ನ ಕೈಯನ್ನು ಮತ್ತೆ 


79 


ಉಡಿಯಲ್ಲಿ ಹಾಕಿ ಹೊರತೆಗೆದಾಗ ಅದು ಮೊದಲಿನಂತೆ 
ಆಗಿತ್ತು 

*8ಆಗ ಯೆಹೋವನು ಅವನಿಗೆ, ""ನೀನು ನಿನ್ನ ಊರು 
ಗೋಲಿನಿಂದ ಸೂಚಕಕಾರ್ಯ ಮಾಡುವಾಗ ಜನರು 
ನಿನ್ನನ್ನು ನಂಬುವರು; ನಿನ್ನ ಮಾತಿಗೆ ಲಕ್ಷ್ಯಕೊಡುವರು. 
ನೀನು ಈ ಎರಡು ಸೂಚಕ ಕಾರ್ಯಗಳನ್ನು ತೋರಿಸಿದ 
ನಂತರವೂ ಅವರು ನಂಬದಿದ್ದರೆ, ನೈಲ್‌ ನದಿಯಿಂದ 
ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದನ್ನು ನೆಲದ ಮೇಲೆ 
ಸುರಿ; ನೀರು ನೆಲವನ್ನು ಮುಟ್ಟಿದ ಕೂಡಲೇ ರಕ್ತ 
ವಾಗುವುದು'' ಎಂದು ಹೇಳಿದನು. 

ಮೋಶೆಯು ಯೆಹೋವನಿಗೆ, "ಯೆಹೋವನೇ 
ನಾನು ನಿನಗೆ ಸತ್ಯವಾಗಿ ಹೇಳುವುದೇನೆಂದರೆ ನನಗೆ 
ವಾಕ್ಚಾತುರ್ಯವಿಲ್ಲ. ನನ್ನ ಮಾತೂ ನಾಲಿಗೆಯೂ ಮಂದ 
ವಾಗಿದೆ'' ಎಂದು ಹೇಳಿದನು. 

!!ಆಗ ಯೆಹೋವನು ಅವನಿಗೆ, ""ಮನುಷ್ಯನ 
ಬಾಯನ್ನು ಯಾರು ಮಾಡಿದರು? ಮನುಷ್ಯನನ್ನು ಕಿವುಡ 
ನನ್ನಾಗಿ ಅಥವಾ ಮೂಕನನ್ನಾಗಿ ಮಾಡಬಲ್ಲವರು 
ಯಾರು? ಮನುಷ್ಯನನ್ನು ಕುರುಡನನ್ನಾಗಿ ಮಾಡಬಲ್ಲ 
ವರು ಯಾರು? ಮನುಷ್ಯನಿಗೆ ದೃಷ್ಟಿಕೊಟ್ಟವನು 
ಯಾರು? ಯೆಹೋವನಾದ ನಾನಲ್ಲವೇ? ಈಗ 
ಹೋಗು. ನೀನು ಮಾತಾಡುವಾಗ ನಾನೇ ನಿನ್ನೊಂದಿಗಿರು 
ವೆನು. ನೀನು ಹೇಳಬೇಕಾದ ಮಾತುಗಳನ್ನು ನಾನು ನಿನಗೆ 
ಕೊಡುವೆನು'' ಎಂದು ಹೇಳಿದನು. 

'3ಆದರೆ ಮೋಶೆ, ""ನನ್ನ ಯೆಹೋವನೇ ದಯಮಾಡಿ 
ನನ್ನ ಬದಲಾಗಿ ಬೇರೊಬ್ಬನನ್ನು ಕಳುಹಿಸು'' ಎಂದು 
ಬೇಡಿಕೊಂಡನು. 

ಯೆಹೋವನು ಮೋಶೆಯ ಮೇಲೆ ಕೋಪ 
ಗೊಂಡು, "ಹಾಗಾದರೆ ನಿನ್ನ ಅಣ್ಣವಾದ ಲೇವಿ ಕುಟುಂ 
ಬದ ಆರೋನನನ್ನೂ ನಾನು ಉಪಯೋಗಿಸುವೆನು. 
ಅವನಿಗೆ ವಾಕ್ಚಾತುರ್ಯವಿದೆ. ಈಗ ಅವನು ನಿನ್ನ ಬಳಿಗೆ 
ಬರುತ್ತಿದ್ದಾನೆ. ನಿನ್ನನ್ನು ಕಂಡು ಅವನಿಗೆ ಸಂತೋಷ 


ವಿಮೋಚನಕಾಂಡ 4:8-25 


ಅದರಿಂದಲೇ ನೀನು ಅದ್ಭುತಕಾರ್ಯಗಳನ್ನು 
ಮಾಹುವೆ'' ಎಂದು ಹೇಳಿದನು. 


ಮೋಶೆ ಈಜಿಪ್ಟಿಗೆ ಹಿಂತಿರುಗಿದ್ದು 

8 ಬಳಿಕ ಮೋಶೆ ತನ್ನ ಮಾವನಾದ ಇತ್ರೋನನ ಬಳಿಗೆ 
ಹಿಂತಿರುಗಿದನು. ಮೋಶೆ ಇತ್ರೋನನಿಗೆ, ""ಈಜಿಪ್ಟಿನಲ್ಲಿ 
ರುವ ನನ್ನ ಜನರ ಬಳಿಗೆ ಹೋಗಿ ಅವರು ಇನ್ನೂ ಜೀವಂತ 
ವಾಗಿದ್ದಾರೋ ಏನೋ ನೋಡುವೆನು'' ಎಂದು 
ಹೇಳಿದನು. 

ಇತ್ರೋನನು ಮೋಶೆಗೆ, ""ನೀನು ಸಮಾಧಾನದಿಂದ 
ಹೋಗಿ ಬಾ'' ಎಂದು ಹೇಳಿದನು. 

ಮೋಶೆ ಇನ್ನೂ ಮಿದ್ಯಾನಿನಲ್ಲಿದ್ದಾಗ ಯೆಹೋವನು, 
"ಈಗ ನೀನು ಸುರಕ್ಷಿತವಾಗಿ ಈಜಿಫ್ಟಿಗೆ ಹೋಗಬಹುದು. 
ನಿನ್ನನ್ನು ಕೊಲ್ಲಬೇಕೆಂದಿದ್ದವರು ಸತ್ತು ಹೋಗಿದ್ದಾರೆ'' 
ಅಂದನು. 

ಆದ್ದರಿಂದ ಮೋಶೆ ತನ್ನ ಹೆಂಡತಿಯನ್ನೂ ಗಂಡು 
ಮಕ್ಕಳನ್ನೂ ಕತ್ತೆಗಳ ಮೇಲೆ ಕುಳ್ಳಿರಿಸಿ ಈಜಿಪ್ಟ್‌ ದೇಶಕ್ಕೆ 
ಮರಳಿ ಪ್ರಯಾಣ ಮಾಡಿದನು. ಮೋಶೆಯು 
ಯೆಹೋವನ ಶಕ್ತಿಯಿಂದ ಕೂಡಿದ ತನ್ನ ಊರು 
ಗೋಲನ್ನು ಹಿಡಿದುಕೊಂಡು ಹೋದನು.* 

2'ಮೋಶೆ ಈಜಿಷ್ಟಿಗೆ ಪ್ರಯಾಣ ಮಾಡುತ್ತಿದ್ದಾಗ 
ಯೆಹೋವನು ಅವನೊಡನೆ ಮಾತಾಡಿ, ""ನೀನು 
ಫರೋಹನೊಂದಿಗೆ ಮಾತಾಹುವಾಗ ನಾನು ತೋರಿಸಿ 
ಕೊಟ್ಟ ಅದ್ಭುತಕಾರ್ಯಗಳನ್ನೆಲ್ಲಾ ಅವನ ಮುಂದೆ 
ಮಾಡು. ಆದರೂ ನಾನು ಫರೋಹನ ಹೃದಯವನ್ನು 
ಕಠಿಣಗೊಳಿಸುವುದರಿಂದ ಅವನು ಇಸ್ರೇಲರನ್ನು ಹೋಗ 
ಗೊಡಿಸುವುದಿಲ್ಲ. ಆಗ ನೀನು ಫರೋಹನಿಗೆ, 
"ಇಸ್ರೇಲ್‌ ಜನಾಂಗವು ದೇವರಿಗೆ (ಯೆಹೋವನಿಗೆ) 
ಚೊಚ್ಚಲು ಮಗನಂತಿದೆ. ನನ್ನ ಮಗನು ನಿನ್ನ ದೇಶ 
ದಿಂದ ಹೋಗಿ ನನ್ನನ್ನು ಆರಾಧಿಸಲು ನೀನು ಅಪ್ಪಣೆ 
ಕೊಡಬೇಕು. ಇಲ್ಲವಾದರೆ ನಾನು ನಿನ್ನ ಚೊಚ್ಚಲು ಮಗ 








ವಾಗುವುದು. ನ ಅವನು ನಿನ್ನೊಡನೆ ಫರೋಹನ ಬಳಿಗೆ 
ಬರುವನು. ನೀನು ಹೇಳಬೇಕಾದದ್ದನ್ನು ನಾನೇ ನಿನಗೆ 
ತಿಳಿಸುವೆನು. ಅದನ್ನು ನೀನು ಆರೋನನಿಗೆ ತಿಳಿಸು. 
ಆರೋನನು ಫರೋಹನೊಡನೆ ಸರಿಯಾಗಿ ಮಾತಾಡು 
ವನು. ಆರೋನನು ಜನರೊಂದಿಗೂ ನಿನ್ನ ಪರವಾ 
ಗಿಯೂ ಮಾತಾಡುವನು. ನೀನು ಮಹಾರಾಜನಂತೆ 
ಇರುವೆ; ಅವನು ನಿನಗೆ ಅಧಿಕೃತ ಮಾತುಗಾರನಂತೆ 
ಇರುವನು.* '7ಆದ್ದರಿಂದ ಹೋಗು. ನಿನ್ನ ಊರು 
ಗೋಲನ್ನೂ ತೆಗೆದುಕೊಂಡು ಹೋಗು. ಯಾಕಂದರೆ 





ನೀನು ... ಮಾತುಗಾರನಂತೆ ಇರುವನು ಅಕ್ಷರಶಃ ''ಅವನು ನಿನ್ನ 
ಬಾಯಾಗಿರುವನು, ಮತ್ತು ನೀನು ಅವನಿಗೆ ದೇವರಂತಿರುವೆ.'' 


ನನ್ನು ಕೊಲ್ಲುವೆನು' ಎಂದು ಯೆಹೋವನು ಹೇಳು 
ತ್ತಾನೆ'' ಎಂಬುದಾಗಿ ತಿಳಿಸಬೇಕು. 


ಮೋಶೆಯ ಮಗಳಿಗೆ ಸುನ್ನತಿಯಾದದ್ದು 
ಮೋಶೆಯು ಈಜಪ್ಟರಿಗೆ ತನ್ನ ಪ್ರಯಾಣವನ್ನು 
ಮುಂದುವರೆಸಿ ಛತ್ರವೊಂದರಲ್ಲಿ ಇಳಿದುಕೊಂಡನು. 
ಆಗ ಯೆಹೋವನು ಮೋಶೆಯನ್ನು ಸಂಧಿಸಿ ಅವನನ್ನು 
ಕೊಲ್ಲಬೇಕೆಂದಿದ್ದನು.* ಆದರೆ ಚಿಪ್ಪೋರಳು ಕಲ್ಲಿನ 





ಮೋಶೆ ... ಹೋದನು ಅಕ್ಬರಶಃ ""ಮೋಶೆಯು ದೇವರ ಊರು 
ಗೋಲನ್ನು ತೆಗೆದುಕೊಂಡು ಹೋದನು.'' 


ಕೊಲ್ಲಲು ಬಹುಶಃ '"ಸುನ್ನತಿ ಮಾಡಲು.'' 


ವಿಮೋಚನಕಾಂಹ 4:26-5:13 


ಚೂರಿಯನ್ನು ತೆಗೆದುಕೊಂಡು ತನ್ನ ಮಗನಿಗೆ ಸುನ್ನತಿ 
ಮಾಡಿ ಚರ್ಮವನ್ನು ತೆಗೆದುಕೊಂಡು ಮೋಶೆಯ ಪಾದ 
ಗಳಿಗೆ ಮುಟ್ಟಿಸಿ, ""ನೀನು ರಕ್ತಧಾರೆಯಿಂದಾದ ಮದುವ 
ಣಿಗನಾದೆ'' ಅಂದಳು. ಆಕೆ ಸುನ್ನತಿಯ ನಿಮಿತ್ತವೇ 
""ರಕ್ತಧಾರೆಯಿಂದಾದ ಮದುವಣಿಗನಾದೆ'' ಎಂದು 
ಹೇಳಿದರಿಂದ ಯೆಹೋವನು ಅವನನ್ನು ಉಳಿಸಿದನು. 


ಯೆಹೋವನ ಮುಂದೆ ಮೋಶೆ ಆರೋನರು 

27 ಯೆಹೋವನು ಆರೋನನೊಡನೆ ಮಾತಾಡಿ 
ಅವನಿಗೆ, “ಅರಣ್ಯಕ್ಕೆ ಹೋಗಿ ಮೋಶೆಯನ್ನು ಭೇಟಿ 
ಯಾಗು'' ಎಂದು ಹೇಳಿದ್ದನು. ಆದ್ದರಿಂದ ಆರೋನನು 
ಹೋಗಿ ದೇವರ ಬೆಟ್ಟದಲ್ಲಿ ಮೋಶೆಯನ್ನು ಬೇಟಿ 
ಯಾದನು. ಆರೋನನು ಮೋಶೆಯನ್ನು ಕಂಡು ಅವನಿಗೆ 
ಮುದ್ದಿಟ್ಟನು. ಯೆಹೋವನು ಹೇಳಿದದ್ದನ್ನೆಲ್ಲಾ 
ಮೋಶೆಯು ಆರೋನನಿಗೆ ತಿಳಿಸಿದನು. ಯೆಹೋವನು 
ತನ್ನನ್ನು ಯಾಕೆ ಕಳುಹಿಸಿದನೆಂದೂ ತಾನು ಯಾವ ಅದ್ಭುತ 
ಕಾರ್ಯಗಳನ್ನು ಮಾಡಬೇಕೆಂದು ಆರೋನನಿಗೆ 
ವಿವರಿಸಿದನು. 

ಆದ್ದರಿಂದ ಮೋಶೆ ಆರೋನರು ಹೋಗಿ ಇಸ್ರೇಲ್‌ 
ಜನರ ಹಿರಿಯರೆಲ್ಲರನ್ನು ಒಟ್ಟುಗೂಡಿಸಿದರು. 30ಆಗ 
ಆರೋನನು ಜನರೊಂದಿಗೆ ಮಾತಾಡಿದನು. 
ಯೆಹೋವನು ಮೋಶೆಗೆ ಹೇಳಿದ್ದನ್ನೆಲ್ಲಾ ಅವನು ಅವರಿಗೆ 
ತಿಳಿಸಿದನು. ಬಳಿಕ ಮೋಶೆ ಜನರೆಲ್ಲರೂ ನೋಡುವಂತೆ 
ಸಾಕ್ಟ್ಯಾಧಾರಗಳನ್ನು ಮಾಡಿದನು. 3! ಯೆಹೋವನು 
ಮೋಶೆಯನ್ನು ಕಳುಹಿಸಿದ್ದಾನೆಂದು ಜನರು ನಂಬಿದರು. 
ಯೆಹೋವನು ಇಸ್ರ್ರೆಲರಿಗೆ ಸಹಾಯ ಮಾಹಬೇಕೆಂದಿ 
ರುವುದನ್ನು ಅವರು ತಿಳಿದು ತಲೆಬಾಗಿ ಆತನನ್ನು ಆರಾಧಿ 
ಸಿದರು. ಯೆಹೋವನು ತಮ್ಮ ಸಂಕಟಗಳನ್ನು ನೋಡಿದ್ದ 
ರಿಂದ ಅವರು ಆತನನ್ನು ಆರಾಧಿಸಿದರು. 


ಫರೋಹನ ಮುಂದೆ ಮೋಶೆ ಆರೋನರು 

ಮೋಶೆ ಆರೋನರು ಜನರೂಡನೆ ಮಾತಾಡಿದ 

ನಂತರ ಫರೋಹನ ಬಳಿಗೆ ಹೋಗಿ, ""ಇಸ್ರೊಲರ 
ದೇವರಾದ ಯೆಹೋವನು ನಿನಗೆ, "ನನ್ನ ಜನರು ಅರಣ್ಯ 
ದೊಳಗೆ ಹೋಗಿ ಜಾತ್ರೆ, ನಡೆಸಲು ಅಪ್ಪಣೆ ಕೊಡಬೇಕು' 
ಎನ್ನುತ್ತಾನೆ” ಎಂದು ಹೇಳಿದರು. 

?ಆದರೆ ಫರೋಹನು, ""ಯೆಹೋವನು ಯಾರು? 
ನಾನು ಆತನಿಗೆ ಯಾಕೆ ವಿಧೇಯನಾಗಬೇಕು. ಇಸ್ರೇಲ 
ರನ್ನು ನಾನು ಯಾಕೆ ಹೋಗಗೊಡಿಸಬೇಕು. ನೀವು 
ಯೆಹೋವನೆಂದು ಕರೆಯುವ ಆತನನ್ನು ನಾನು ಅರಿ 
ಯೆನು, ಆದ್ದರಿಂದ ಇಸ್ರೇಲರನ್ನು ಹೋಗಗೊಡಿಸುವು 
ದಿಲ್ಲ'' ಅಂದನು. 


80 


ಅದಕ್ಕೆ ಮೋಶೆ ಆರೋನರು, ""ಇಬ್ರಿಯರ ದೇವರು 
ನಮ್ಮ ಸಂಗಹ ಮಾತಾಡಿದ್ದಾನೆ. ಆದ್ದರಿಂದ ನಾವು ಅರಣ್ಯ 
ದಲ್ಲಿ ಮೂರು ದಿನಗಳವರೆಗೆ ಪ್ರಯಾಣಮಾಡಿ ನಮ್ಮ 
ದೇವರಾದ ಯೆಹೋವನಿಗೆ ಯಜ್ಞವನ್ನು* ಸಮರ್ಪಿಸು 
ವೆವು. ಇಲ್ಲವಾದರೆ ಆತನು ನಮ್ಮನ್ನು ಕಾಯಿಲೆ 
ಯಿಂದಲೋ ಕತ್ತಿಯಿಂದಲೋ ಸಂಹರಿಸುವನು'' 
ಎಂದು ಹೇಳಿದರು. 

ಆದರೆ ಈಜಿಪ್ಟಿನ ರಾಜನು ಅವರಿಗೆ, "'ಮೋಶೆ 
ಆರೋನರೇ, ನೀವು ಕೆಲಸಗಾರರಿಗೆ ತೊಂದರೆ ಮಾಡು 
ತ್ತಿದ್ದೀರಿ, ಅವರು ತಮ್ಮ ಕೆಲಸ ಮಾಡಲಿ! ನೀವು ನಿಮ್ಮ 
ಕೆಲಸವನ್ನು ಮಾಡಿ! ಇಲ್ಲಿ ಬಹಳ ಮಂದಿ ಕೆಲಸಗಾರ 
ರಿದ್ದಾರೆ; ಅವರು ಕೆಲಸ ಮಾಡದಂತೆ ನೀವು ತಡೆಯು 
ವುದೇಕೆ'' ಎಂದು ಹೇಳಿದನು. 


ಫರೋಹನು ಜನರನ್ನು ದಂಡಿಸಿದ್ದು 

6ಅದೇ ದಿನ ಫರೋಹನು ಬಿಟ್ಟಿ ಕೆಲಸ ಮಾಡಿಸುವ 
ಅಧಿಕಾರಿಗಳಿಗೆ ಮತ್ತು ಮೇಸ್ತಿಗಳಿಗೆ, ?""ಇಟ್ಟಿಗೆಗಳನ್ನು 
ಮಾಡುವುದಕ್ಕೆ ಬೇಕಾದ ಹುಲ್ಲನ್ನು ನೀವು ಜನರಿಗೆ 
ಇಲ್ಲಿಯವರೆಗೆ ಕೊಟ್ಟಿದ್ದೀರಿ. ಆದರೆ ಈಗ ಇಟ್ಟಿಗೆಗಳನ್ನು 
ಮಾಡಲು ಅವರೇ ಹುಲ್ಲನ್ನು ಕಂಡುಕೊಳ್ಳಬೇಕೆಂದು 
ಅವರಿಗೆ ಹೇಳಿರಿ. ಆದರೂ ಅವರು ಹಿಂದೆ ಮಾಡು 
ತ್ತಿದ್ದಷ್ಟೇ ಇಟ್ಟಿಗೆಗಳನ್ನು ಈಗಲೂ ಮಾಡಬೇಕು. ಅವರು 
ಸೋಮಾರಿಗಳಾಗಿದ್ದಾರೆ. ಆದಕಾರಣ ತಮ್ಮನ್ನು ಹೋಗ 
ಬಿಡಬೇಕೆಂದು ಕೇಳುತ್ತಿದ್ದಾರೆ. ಅವರಿಗೆ ಸಾಕಷ್ಟು ಕೆಲಸ 
ವಿಲ್ಲ. ಆದ್ದರಿಂದ ತಮ್ಮ ದೇವರಿಗೆ ಯಜ್ಞಗಳನ್ನು ಅರ್ಪಿ 
ಸಲು ಹೋಗಗೊಡಿಸಬೇಕೆಂದು ಕೇಳುತ್ತಾರೆ. ಈ ಜನ 
ರಿಗೆ ಇನ್ನೂ ಕಷ್ಟಕರವಾದ ಕೆಲಸವನ್ನು ಕೊಡಿರಿ. ಅವರು 
ಕಾರ್ಯಮಗ್ನರಾಗಿರುವಂತೆ ನೋಡಿಕೊಳ್ಳಿರಿ. ಆಗ ಅವ 
ರಿಗೆ ಮೋಶೆಯ ಸುಳ್ಳುಗಳನ್ನು ಕೇಳುವುದಕ್ಕೆ ಸಮಯ 
ವಿರುವುದಿಲ್ಲ'' ಎಂದು ಹೇಳಿದನು. 

ಆದ್ದರಿಂದ ಈಜಿಪ್ಟಿನ ಬಿಟ್ಟೆ ಕೆಲಸ ಮಾಡಿಸುವ ಅಧಿ 
ಕಾರಿಗಳು ಮತ್ತು ಮೇಸ್ತ್ರಿಗಳು ಇಸ್ರೇಲರ ಬಳಿಗೆ ಬಂದು, 
"ಫರೋಹನು ಇಟ್ಟಿಗೆಗಳನ್ನು ಮಾಡಲು ನಿಮಗೆ ಹುಲ್ಲು 
ಕೊಡುವುದಿಲ್ಲವೆಂದು ತೀರ್ಮಾನಿಸಿದ್ದಾನೆ. '' ಆದ್ದರಿಂದ 
ಹೋಗಿ ಹುಲ್ಲನ್ನು ಕಂಡುಕೊಳ್ಳಿರಿ. ಆದರೆ ನೀವು 
ಮೊದಲು ಮಾಡುತ್ತಿದ್ದಷ್ಟೇ ಇಟ್ಟಿಗೆಗಳನ್ನು ಮಾಡ 
ಬೇಕು'' ಎಂದು ಹೇಳಿದರು. 

ಆದ್ದರಿಂದ ಜನರು ಹುಲ್ಲನ್ನು ಹುಡುಕುತ್ತಾ ಈಜಿಪ್ಟಿನ 
ಪ್ರತಿಯೊಂದು ಕಡೆಗೂ ಹೋದರು. ಬಿಟ್ಟಿ ಕೆಲಸ 
ಮಾಡಿಸುವ ಅಧಿಕಾರಿಗಳು, ಜನರಿಂದ ಕಷ್ಟಕರವಾದ 





ಯಜ್ಞ ದೇವರಿಗೆ ಕಾಣಿಕೆ, ಸಾಮಾನ್ಯವಾಗಿ ಒಂದು ವಿಶೇಷ ಪ್ರಾಣಿ 
ಯನ್ನು ಕೊಂದು ಯಜ್ಞವೇದಿಕೆಯ ಮೇಲೆ ಸುಡುತ್ತಿದ್ದರು. 


81 


ಕೆಲಸಗಳನ್ನು ಬಲವಂತದಿಂದ ಮಾಡಿಸುತ್ತಲೇ ಇದ್ದರು. 
ಮೊದಲು ಅವರಿಗೆ ಹುಲ್ಲನ್ನು ಕೊಟ್ಟಿದ್ದಾಗ ಮಾಡು 
ತ್ತಿದ್ದಷ್ಟೇ ಇಟ್ಟಿಗೆಗಳನ್ನು ಬಲವಂತದಿಂದ ಮಾಡಿಸಿದರು. 
“ಈಜಿಪ್ಟಿನ ಈ ಅಧಿಕಾರಿಗಳು ಇಬ್ರಿಯ ಮೇಸ್ತ್ರಿಗಳನ್ನು 
ಆರಿಸಿ ಜನರು ಮಾಡಿದ ಕೆಲಸಕ್ಕೆ ಅವರನ್ನು ಜವಾಬ್ದಾ 
ರರನ್ನಾಗಿ ಮಾಡಿದರು. ಈಜಿಪ್ಟಿನ ಅಧಿಕಾರಿಗಳು 
ಇಬ್ರಿಯ ಮೇಸ್ತ್ರಿಗಳನ್ನು ಹೊಡೆದು, '"ನೀವು ಹಿಂದೆ 
ಮಾಡುತ್ತಿದ್ದಷ್ಟೆ ಇಟ್ಟಿಗೆಗಳನ್ನು ಯಾಕೆ ಮಾಡುತ್ತಿಲ್ಲ? 
ಹಿಂದೆ ನೀವು ಮಾಡಲು ಸಾಧ್ಯವಾಗಿದ್ದರೆ, ಈಗಲೂ ನೀವು 
ಮಾಡಬಹುದು'' ಎಂದು ಹೇಳಿದರು. 

ಆಗ ಇಬ್ರಿಯ ಮೇಸ್ತ್ರಿಗಳು ಫರೋಹನ ಬಳಿಗೆ 
ಹೋಗಿ, “ನಿನ್ನ ಸೇವಕರಾದ ನಮಗೆ ನೀನು ಯಾಕೆ ಈ 
ರೀತಿ ಮಾಡುತ್ತಿ? '"ನೀನು ನಮಗೆ ಹುಲ್ಲು ಕೊಡುವು 
ದಿಲ್ಲ. ಆದರೆ ನಾವು ಮೊದಲು ಮಾಡುತ್ತಿದ್ದಷ್ಟೇ ಇಟ್ಟಿಗೆ 
ಗಳನ್ನು ಮಾಡಬೇಕೆಂದು ನಮಗೆ ಅಪ್ಪಣೆಯಾಗಿರುವುದ 
ರಿಂದ ನಾವು ಅಧಿಕಾರಿಗಳಿಂದ ಹೊಡೆತ ತಿನ್ನಬೇಕಾ 
ಯಿತು. ಹೀಗೆ ನಿನ್ನ ಜನರು ತಪ್ಪು ಮಾಡುತ್ತಿದ್ದಾರೆ'' 
ಎಂದು ದೂರು ಹೇಳಿದರು. 

ಫರೋಹನು, ""ನೀವು ಸೋಮಾರಿಗಳು. ನಿಮಗೆ 
ಕೆಲಸ ಮಾಡಲು ಇಷ್ಟವಿಲ್ಲ. ಆದುದರಿಂದ ನಿಮ್ಮನ್ನು 
ಹೊಗಗೊಡಿಸಬೇಕೆಂದು ನೀನು ನನ್ನನ್ನು ಕೇಳುತ್ತೀರಿ. 
ಇಲ್ಲಿಂದ ಹೊರಟುಹೋಗಿ ಯೆಹೋವನಿಗೆ ಯಜ್ಞ 
ಗಳನ್ನು ಮಾಡಬೇಕೆಂದು ಅಪೇಕ್ಟಿಸುತ್ತೀರಿ. 18 ಡ್ರಗ ನಿಮ್ಮ 
ಕೆಲಸಕ್ಕೆ ಹೋಗಿರಿ! ನಾವು ನಿಮಗೆ ಹುಲ್ಲನ್ನು ಕೊಡು 
ವುದಿಲ್ಲ. ಆದರೆ ನೀವು ಹಿಂದೆ ಮಾಡುತ್ತಿದ್ದಷ್ಟೇ ಇಟ್ಟಿಗೆ 
ಗಳನ್ನು ಮಾಡಬೇಕು'' ಎಂದು ಉತ್ತರಿಸಿದನು. 

ಇಬ್ರಿಯ ಮೇಸ್ತಿಗಳಿಗೆ ತಾವು ತೊಂದರೆಯಲ್ಲಿದ್ದೇ 
ವೆಂದು ತಿಳಿಯಿತು. ತಾವು ಹಿಂದೆ ಮಾಡುತ್ತಿದ್ದಷ್ಟೇ ಇಟ್ಟಿಗೆ 
ಗಳನ್ನು ತಮ್ಮಿಂದ ಮಾಡಲಾಗುವುದಿಲ್ಲವೆಂದು ಅವರಿಗೆ 
ಗೊತ್ತಿತ್ತು ಅವರು ಫರೋಹನನ್ನು ಸಂಧಿಸಿ ಹೊರಟು 
ಹೋಗುವಾಗ ತಮಗಾಗಿ ಕಾಯುತ್ತಿದ್ದ ಮೋಶೆ ಆರೋನ 
ರನ್ನು ಕಂಡು, "ನಮಗೆ ಹೋಗಲು ಅಪ್ಪಣೆ ಕೊಡ 
ಬೇಕೆಂದು ನೀವು ಫರೋಹನನ್ನು ಕೇಳಿ ನಮಗೆ ಕೆಟ್ಟ 
ದ್ದನ್ನು ಮಾಡಿದಿರಿ. ಫರೋಹನು ಮತ್ತು ಅವನ ಅಧಿ 
ಕಾರಿಗಳು ನಮ್ಮನ್ನು ದ್ವೇಷಿಸುವಂತೆ ನೀವು ಮಾಡಿದ್ದದ 
ರಿಂದ ಯೆಹೋವನು ನಿಮಗೆ ತೀರ್ಪು ನೀಡಲಿ. ಅವರು 
ನಮ್ಮನ್ನು ಕೊಲ್ಲುವುದಕ್ಕೆ ನೀವು ಅವಕಾಶ ಮಾಡಿ 
ಕೊಟ್ಟಿರಿ'' ಎಂದು ಹೇಳಿದರು. 





ಮೋಶೆಯು ದೇವರಿಗೆ ಸಲ್ಲಿಸಿದ ದೂರು 
ಟಗ ಮೋಶೆಯು ಯೆಹೋವನಿಗೆ ಪ್ರಾರ್ಥಿಸಿ, 
"ಯೆಹೋವನೇ, ನಿನ್ನ ಜನರಿಗೆ ಈ ಕೇಡನ್ನು ಏಕೆ 


ವಿಮೋಚನಕಾಂಹ 5:14-6:9 


ಮಾಡಿದೆ? ನನ್ನನ್ನು ಯಾಕೆ ಇಲ್ಲಿಗೆ ಕಳುಹಿಸಿದೆ? ಚಿನಾನು 
ಫರೋಹನ ಬಳಿಗೆ ಹೋಗಿ ನೀನು ಹೇಳಿದ್ದನ್ನೇ ತಿಳಿಸಿದೆ. 

ಆದರೆ ಅಂದಿನಿಂದ ಅವನು ಜನರನ್ನು ಕೀಳಾಗಿ ಕಾಣು 
ತ್ತಿದ್ದಾನೆ. ಅಲ್ಲದೆ ನೀನೂ ನಿನ್ನ ಜನರಿಗೆ ಸಹಾಯ 
ಮಾಡುತ್ತಿಲ್ಲ'' ಅಂದನು. 

ಆಗ ಯೆಹೋವನು ಮೋಶೆಗೆ, "ನಾನು ಫರೋಹ 
ನಿಗೆ ಮಾಡುವುದನ್ನು ಈಗ ನೀನು ನೋಡುವೆ. 

ನಾನು ನನ್ನ ಮಹಾಶಕ್ತಿಯನ್ನು ಅವನಿಗೆ ವಿರುದ್ಧವಾಗಿ 
ಉಪಯೋಗಿಸುವುದರಿಂದ ಅವನು ನನ್ನ ಜನರನ್ನು 
ಹೋಗಗೊಡಿಸುವನು; ಬಲವಂತದಿಂದ ಅವರನ್ನು 
ಹೊರಡಿಸುವನು'' ಎಂದು ಹೇಳಿದನು. 

2ಬಳಿಕ ಯೆಹೋವನು ಮೋಶೆಗೆ, 3""ನಾನು 
ಯೆಹೋವನೇ. ನಾನು ಅಬ್ರಹಾಮನಿಗೂ ಇಸಾಕನಿಗೂ 
ಯಾಕೋಬನಿಗೂ ಕಾಣಿಸಿಕೊಂಡೆನು. ಅವರು ನನ್ನನ್ನು 
"ಎಲ್‌ ಶದ್ದಾಯ್‌ (ಸರ್ವಶಕ್ತನಾದ ದೇವರು) ಎಂದು 
ಕರೆದರು. ಆದರೆ ನಾನು ನನ್ನನ್ನು ಯೆಹೋವ ಎಂಬ ನನ್ನ 
ಹೆಸರಿನಲ್ಲಿ ಅವರಿಗೆ ಗೊತ್ತುಪಡಿಸಿಕೊಳ್ಳಲಿಲ್ಲ. ನಾನು 
ಅವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿ 
ಕೊಂಡೆನು. ಕಾನಾನ್‌ ದೇಶವನ್ನು ಅವರಿಗೆ ಕೊಡುವು 
ದಾಗಿ ನಾನು ವಾಗ್ದಾನ ಮಾಡಿದೆನು. ಅವರು ಆ ದೇಶದಲ್ಲಿ 
ಜೀವಿಸಿದರೂ ಅದು ಅವರ ಸ್ವಂತ ದೇಶವಾಗಿರಲಿಲ್ಲ. 
ಈಗ ಇಸ್ರೇಲರ ಕಷ್ಟಗಳನ್ನೂ ಬಲ್ಲೆನು; ಅವರು ಈಜಿಪ್ಟಿ 
ನವರ ಗುಲಾಮರೆಂದೂ ಬಲ್ಲೆನು; ನಾನು ನನ್ನ ಒಡಂಬಡಿ 
ಕೆಯನ್ನು ಜ್ಞಾಪಿಸಿಕೊಂಡಿದ್ದೇನೆ. ಆದ್ದರಿಂದ ನನ್ನ ಈ 
ಮಾತುಗಳನ್ನು ಇಸ್ರೇಲರಿಗೆ ತಿಳಿಸು: "ನಾನೇ 
ಯೆಹೋವನು. ಈಜಿಪ್ಟಿನವರು ನಿಮ್ಮಿಂದ ಮಾಡಿಸುವ 
ಬಿಟ್ಟೀಕೆಲಸದಿಂದ ತಪ್ಪಿಸಿ ಈಜಿಪ್ಟಿನವರ ಗುಲಾಮಗಿರಿ 
ಯಿಂದ ಬಿಡಿಸುವೆನು. ನನ್ನ ಮಹಾಶಕ್ತಿಯಿಂದ ಈಜಿಪ್ಟಿ 
ನವರನ್ನು ಭಯಂಕರವಾಗಿ ದಂಡಿಸುವೆನು; ಬಳಿಕ 
ನಿಮ್ಮನ್ನು ರಕ್ಷಿಸುವೆನು. ನೀವು ನನ್ನ ಜನರಾಗಿರುವಿರಿ; 
ನಾನು ನಿಮ್ಮ ದೇವರಾಗಿರುವೆನು. ನಿಮ್ಮ ದೇವರಾಗಿರುವ 
ಯೆಹೋವನಾದ ನಾನೇ ನಿಮ್ಮನ್ನು ಈಜಿಷ್ಟಿನವರ ಬಿಟ್ಟೇ 
ಕೆಲಸದಿಂದ ಬಿಹುಗಡೆಗೊಳಿಸಿದೆನೆಂದು ಆಗ ನೀವು 
ತಿಳಿದುಕೊಳ್ಳುವಿರಿ. *ಇದಲ್ಲದೆ ಅಬ್ರಹಾಮ, ಇಸಾಕ 
ಮತ್ತು ಯಾಕೋಬರಿಗೆ ನಾನು ವಾಗ್ದಾನ ಮಾಡಿದ 
ದೇಶಕ್ಕೆ ನಿಮ್ಮನ್ನು ನಡಿಸುವೆನು. ನಾನು ಆ ದೇಶವನ್ನು 
ನಿಮಗೆ ಕೊಡುವೆನು. ಅದು ನಿಮ್ಮದಾಗಿರುವುದು. ನಾನೇ 
ಯೆಹೋವನು''' ಎಂದು ಹೇಳಿದನು. 

೨ಅಂತೆಯೇ ಮೋಶೆಯು ಇಸ್ರೇಲರಿಗೆ ತಿಳಿಸಿದನು. 
ಆದರೆ ಜನರು ಬಹು ಪ್ರಯಾಸಪಟ್ಟು ದುಡಿಯುತ್ತಿದ್ದುದ 
ರಿಂದ ಮೋಶೆಯ ಮಾತಿಗೆ ಕಿವಿಗೊಡುವಷ್ಟು ತಾಳ್ಮೆ 
ಅವರಿಗಿರಲಿಲ್ಲ. 





ವಿಮೋಚನಕಾಂಹ 6:10-7:4 


10ಆಗ ಯೆಹೋವನು ಮೋಶೆಗೆ, !!""ಹೋಗು, 
ಇಸ್ರೇಲರನ್ನು ಈಜಿಷ್ಟಿನಿಂದ ಕಳುಹಿಸಬೇಕೆಂದು 
ಫರೋಹನಿಗೆ ಹೇಳು'' ಅಂದನು. 

ಅದಕ್ಕೆ ಮೋಶೆ, ""ಇಸ್ರೇಲರು ನನ್ನ ಮಾತನ್ನು ಕೇಳು 
ವುದಿಲ್ಲ! ಆದ್ದರಿಂದ ಫರೋಹನು ನನ್ನ ಮಾತನ್ನು ಖಂಡಿತ 
ವಾಗಿ ಕೇಳುವುದಿಲ್ಲ. ನಾನು ಮಾತಾಡುವುದರಲ್ಲಿ ಜಾಣ 
ನಲ್ಲ''* ಎಂದು ಹೇಳಿದನು. 

ಆದರೆ, ಯೆಹೋವನು ಮೋಶೆ ಮತ್ತು ಆರೋನರ 
ಸಂಗಡ ಮಾತಾಡಿ ಇಸ್ರೇಲರೊಡನೆಯೂ ಫರೋಹನೊ 
ಡನೆಯೂ ಮಾತಾಡಬೇಕೆಂದು ಆಜ್ಞಾಪಿಸಿದನು. ಅಲ್ಲದೆ 
ಈಜಿಷ್ಟಿನಿಂದ ಇಸ್ರೇಲರನ್ನು ಬಿಡಿಸಿಕೊಂಡು ಹೋಗ 
ಬೇಕೆಂದು ಯೆಹೋವನು ಅವರಿಗೆ ಆಜ್ಞಾಪಿಸಿದನು. 


ಇಸ್ರೇಲರ ಕೆಲವು ಕುಟುಂಬಗಳು 


82 


ನಹಶೋನನ ತಂಗಿ.) ಆರೋನನಿಗೆ ಎಲೀಶೇಬಳಲ್ಲಿ 
ನಾದಾಬ್‌, ಅಬೀಹೂ, ಎಲ್ಲಾಜಾರ್‌ ಮತ್ತು 
ಈತಾಮಾರ್‌ ಎಂಬ ಗಂಡುಮಕ್ಕಳು ಹುಟ್ಟಿದರು. 
22ಕೋರಹನ ಗಂಡುಮಕ್ಕಳು: ಅಸ್ಸೀರ್‌, ಎಲ್ಮಾನಾ 
ಮತ್ತು ಅಬೀಯಾಸಾಫ್‌. ಇವರೇ ಕೋರಹನ ಕುಲಗಳು. 
ಆರೋನನ ಮಗನಾದ ಎಲ್ಲಾಜಾರನು ಪೂಟಿಯೇ 
ಲನ ಮಗಳನ್ನು ಮದುವೆಯಾದನು; ಆಕೆ ಫೀನೆಹಾಸನಿಗೆ 
ಜನ್ಮವಿತ್ತಳು. ಇವರೆಲ್ಲರೂ ಇಸ್ರೇಲನ ಮಗನಾದ 
ಲೇವಿಯ ಗೋತ್ರದವರು. 

ಮೋಶೆ ಆರೋನರು ಸಹ ಲೇವಿ ಕುಲದವರು. 
“ನನ್ನ ಜನರನ್ನು ಗುಂಪುಗುಂಪಾಗಿ ಈಜಿಷ್ಟಿನಿಂದ 
ನಡೆಸಿಕೊಂಡು ಹೋಗಿ'' ಎಂದು ದೇವರು ಹೇಳಿದ್ದು 
ಇವರಿಗೇ. ಔಇಸ್ರೇಲರು ಈಜಿಷ್ಟಿನಿಂದ ಹೊರಟು 
ಹೋಗಲು ಅನುಮತಿ ನೀಡಬೇಕೆಂದು ಈಜಿಷ್ಟಿನ ರಾಜ 





4ಸ್ರೇಲರ ಕುಟುಂಬಗಳ ನಾಯಕರುಗಳ ಹೆಸರು 
ಗಳು ಇಲ್ಲಿವೆ: ಇಸ್ರೇಲನ ಮೊದಲನೆಯ ಮಗನಾದ 
ರೂಬೇನನಿಗೆ ನಾಲ್ಕು ಗಂಡುಮಕ್ಕಳಿದ್ದರು. ಅವರು 
ಯಾರೆಂದರೆ: ಹನೋಕ್‌, ಫಲ್ಲು, ಹೆಚ್ರೋನ್‌ ಮತ್ತು 
ಕರ್ಮೀ. ಸಿಮೆಯೋನನ ಗಂಡುಮಕ್ಕಳು 
ಯಾರೆಂದರೆ: ಯೆಮೂಯೇಲ್‌, ಯಾಮೀನ್‌, 
ಓಹದ್‌, ಯಾಕೀನ್‌, ಚೋಹರ್‌ ಮತ್ತು ಸೌಲ. 
(ಸೌಲನು ಕಾನಾನ್ಯ ಸ್ತ್ರೀಯ ಮಗನು.) "ಲೇವಿಯು 
ನೂರಮೂವತ್ತೇಳು ವರ್ಷ ಜೀವಿಸಿದನು. ಲೇವಿಯ 
ಗಂಡುಮಕ್ಕಳ ವಂಶಾವಳಿ: ಗೇರ್ಷೊೋ ನ್‌, ಕೆಹಾತ್‌ 
ಮತ್ತು ಮೆರಾರೀ. ಗೇರ್ಷೋನನಿಗೆ ಲಿಬ್ನೀ ಮತ್ತು 
ಶಿಮ್ಮೀ ಎಂಬ ಇಬ್ಬರು ಗಂಡುಮಕ್ಕಳಿದ್ದರು. '8ಕಹಾತನು 
ನೂರಮೂವತ್ತು ಮೂರು ವರ್ಷ ಜೀವಿಸಿದನು. ಕೆಹಾತನ 


ನಾದ ಫರೋಹನೊಂದಿಗೆ ಮಾತಾಡಿದವರು ಮೋಶೆ 
ಮತ್ತು ಆರೋನರೇ. 


ಯೆಹೋವನು ಮೋಶೆಯನ್ನು ತಿರುಗಿ ಕರೆದದ್ದು 

28 ಒಳಿಕ ಯೆಹೋವನು ಮೋಶೆಯ ಸಂಗಡ ಈಜಿಪ್ಟಿ 
ನಲ್ಲಿ ಮಾತಾಡಿ, *"" ನಾನು ಯೆಹೋವನು. ನಾನು ನಿನಗೆ 
ತಿಳಿಸುವ ಪ್ರತಿಯೊಂದನ್ನು ಈಜಿಪ್ಟಿನ ರಾಜನಿಗೆ ಹೇಳು'' 
ಅಂದನು. 

30ಆದರೆ ಮೋಶೆ ಯೆಹೋವನಿಗೆ, ""ನಾನು ಒಳ್ಳೆಯ 
ಮಾತುಗಾರನಲ್ಲ. ರಾಜನು ನನ್ನ ಮಾತನ್ನು ಕೇಳುವನೇ'' 
ಎಂದು ಉತ್ತರಿಸಿದನು. 

ಯೆಹೋವನು ಮೋಶೆಗೆ, ""ನಾನು ನಿನ್ನನ್ನು 

‘7 ಫರೋಹನಿಗೆ ಮಹಾರಾಜನಂತೆ* ಮಾಡಿರುವೆನು: 





ಗಂಡುಮಕ್ಕಳು: ಅಮ್ರಾಮ್‌, ಇಚ್ಚಾರ್‌, ಹೆಬ್ರೋನ್‌ 
ಮತ್ತು ಉಜ್ಜೀಯೇಲ್‌. ಮೆರಾರೀಯ ಗಂಡು 
ಮಕ್ಕಳು: ಮಹ್ಲೀ ಮತ್ತು ಮೂಷೀ. ಇಸ್ರೇಲನ ಮಗನಾದ 
ಲೇವಿಯಿಂದುಂಟಾದ ಗೋತ್ರಗಳು ಇವೇ. 
20ಅಮ್ರಾಮನು ನೂರಮೂವತ್ತೇಳು ವರ್ಷ ಜೀವಿಸಿ 


ಆರೋನನು ಅಧಿಕೃತ ಮಾತುಗಾರನಾಗಿರುವನು.* 
ನಾನು ನಿನಗೆ ಆಜ್ಞಾಪಿಸುವುದನ್ನೆಲ್ಲಾ ಆರೋನನಿಗೆ 
ಹೇಳು. ಆಗ ಅವನು ಅವುಗಳನ್ನೆಲ್ಲಾ ರಾಜನಿಗೆ ತಿಳಿಸು 
ವನು. ಇಸ್ರೇಲರು ಈ ದೇಶವನ್ನು ಬಿಟ್ಟುಹೋಗುವುದಕ್ಕೆ 
ಫರೋಹನು ಸಮ್ಮತಿಸುವನು. 3ಆದರೆ ನಾನು 





ದನು. ಅಮ್ರಾಮನು ತನ್ನ ತಂದೆಯ ಸಹೋದರಿಯಾದ 
ಯೋಕೆಬೆದಳನ್ನು ಮದುವೆಯಾದನು. ಅಮ್ರಾಮ್‌ 
ಮತ್ತು ಯೋಕೆಬೆದಳು ಆರೋನ ಮತ್ತು ಮೋಶೆಗೆ ಜನ್ಮ 
ವಿತ್ತರು. 3! ಇಚ್ಚಾರನ ಗಂಡುಮಕ್ಕಳು: ಕೋರಹ, ನೆಫೆಗ್‌ 
ಮತ್ತು ಜಿಕ್ರಿ. ಉಜ್ಜೀಯೇಲನ ಗಂಡುಮಕ್ಕಳು: 
ಮೀಷಾಯೇಲ್‌, ಎಲ್ಲಾಫಾನ್‌ ಮತ್ತು ಸಿತ್ರೀ. 

3 ಆರೋನನು ಎಲೀಶೇಬಳನ್ನು ಮದುವೆಯಾದನು. 
(ಎಲೀಶೇಬಳು ಅಮ್ಮೀನಾದಾಬನ ಮಗಳು ಮತ್ತು 





ಮಾತಾಡುವುದರಲ್ಲಿ ಜಾಣನಲ್ಲ ಅಥವಾ '"ನಾನು ವಿದೇಶಿಯವನಂತೆ 
ಮಾತಾಡುತ್ತೇನೆ'' ಅಕ್ಬರಶಃ "ನನ್ನ ತುಟಿಗಳಿಗೆ ಸುನ್ನತಿಯಾಗಿಲ್ಲ'' 


ಫರೋಹನ ಹೃದಯವನ್ನು ಕಠಿಣಗೊಳಿಸುವುದರಿಂದ 
ಅವನು ನನ್ನ ಆಜ್ಞೆಗಳಿಗೆ ವಿಧೇಯನಾಗುವುದಿಲ್ಲ. ಆಗ 
ನಾನು ಈಜಿಪ್ಟಿನಲ್ಲಿ ಅನೇಕ ಅದ್ಭುತಕಾರ್ಯಗಳನ್ನು 
ಮಾಡುವೆನು. ಆದರೂ ಅವನು ವಿಧೇಯನಾಗುವುದಿಲ್ಲ. 
"ಆಗ ನಾನು ಈಜಿಪ್ಪನ್ನು ಭಯಂಕರವಾಗಿ ದಂಡಿಸಿ ನನ್ನ 





ಗುಂಪುಗುಂಪಾಗಿ ಇದು ಸೇನೆಯಲ್ಲಿ ಉಪಯೋಗಿಸುವ ಪದ 
ಪ್ರಯೋಗ, ಇಸ್ರೇಲರು ವ್ಯವಸ್ಥಿತವಾದ ಸೈನ್ಯವಾಗಿದ್ದರು ಎಂದು ಇದು 
ತೋರಿಸುತ್ತದೆ. 

ಮಹಾರಾಜ ಅಥವಾ ""ದೇವರು.'' 


ಅಧಿಕೃತ ಮಾತುಗಾರ ಅಥವಾ "'ಪ್ರವಾದಿ.'' 


83 


ಜನರನ್ನು ಆ ದೇಶದಿಂದ ಹೊರತರುವೆನು. 5ನಾನು ಈಜಿ 
ಪ್ಚಿನ ವಿರುದ್ಧವಾಗಿ ನನ್ನ ಕೈಯನ್ನು ಚಾಚಿ ನನ್ನ ಜನರನ್ನು 
ಅವರ ದೇಶದಿಂದ ಬಿಡುಗಡೆ ಮಾಡಿದಾಗ, ನಾನೇ 
ಯೆಹೋವನೆಂದು ಅವರು ತಿಳಿದುಕೊಳ್ಳುವರು.'' 

ಯೆಹೋವನು ಆಜ್ಞಾಪಿಸಿದವುಗಳಿಗೆಲ್ಲಾ ಮೋಶೆ 
ಆರೋನರು ವಿಧೇಯರಾದರು. "ಅವರು ಫರೋಹ 
ನೊಡನೆ ಮಾತಾಡಿದಾಗ ಮೋಶೆಗೆ ಎಂಭತ್ತು ವರ್ಷ ವಯ 
ಸ್ಸಾಗಿತ್ತು. ಆರೋನನಿಗೆ ಎಂಭತ್ತ ಮೂರು ವರ್ಷ 
ವಯಸ್ಸಾಗಿತ್ತು. 

*ಯೆಹೋವನು ಮೋಶೆ ಆರೋನರಿಗೆ, ? "ಫರೋ 
ಹನು ನಿಮಗೆ, ಅದ್ದುತಕಾರ್ಯವೊಂದನ್ನು ಮಾಡಿ ನಿಮ್ಮ 
ಅಧಿಕಾರವನ್ನು ರುಜುವಾತುಪಡಿಸಬೇಕೆಂದು ಕೇಳು 
ವನು. ಆಗ ಮೋಶೆಯು ಆರೋನನಿಗೆ ಊರು 
ಗೋಲನ್ನು ನೆಲದ ಮೇಲೆ ಬಿಸಾಡಲು ಹೇಳಬೇಕು. 
ಆರೋನನು ಬಿಸಾಡಿದ ಕೂಡಲೇ ಆ ಕೋಲು ಅವರ 
ಕಣ್ಣೆದುರಿನಲ್ಲಿಯೇ ಸರ್ಪವಾಗುವುದು'' ಅಂದನು. 


ಊರುಗೋಲು ಸರ್ಪವಾಯಿತು 

ಆದ್ದರಿಂದ ಮೋಶೆ ಆರೋನರು ಫರೋಹನ ಬಳಿಗೆ 
ಹೋದರು. ಯೆಹೋವನು ಆಜ್ಞಾಪಿಸಿದ್ದಂತೆಯೇ 
ಅವರು ಮಾಡಿದರು. ಆರೋನನು ತನ್ನ ಊರುಗೋ 
ಲನ್ನು ಫರೋಹನ ಮತ್ತು ಅವನ ಅಧಿಕಾರಿಗಳ ಮುಂದೆ 
ನೆಲದ ಮೇಲೆ ಬಿಸಾಡಿದಾಗ ಅದು ಸರ್ಪವಾಯಿತು. 

''ಆಗ ರಾಜನು ತನ್ನ ವಿದ್ವಾಂಸರನ್ನೂ ಮಂತ್ರಗಾರ 
ರನ್ನೂ ಕರೆಯಿಸಿದನು. ಅವರು ತಮ್ಮ ಮಂತ್ರವಿದ್ಯೆಯನ್ನು 
ಅದೇ ರೀತಿ ಮಾಡಿದರು. ಅವರು ತಮ್ಮ ಊರು 
ಗೋಲುಗಳನ್ನು ನೆಲದ ಮೇಲೆ ಬಿಸಾಡಿದಾಗ ಅವು ಸರ್ಪ 
ಗಳಾದವು. ಆದರೆ ಆರೋನನ ಕೋಲು ಅವರ ಕೋಲು 


ವಿಮೋಚನಕಾಂಡ 7:5-8:2 


ನೀನು ಅವರಿಗೆ ಅಪ್ಪಣೆಕೊಡಬೇಕೆಂದು ಆತನು ನಿನಗೆ 
ಆಜ್ಞಾಪಿಸುತ್ತಾನೆ. ಇದುವರೆಗೆ ನೀನು ಯೆಹೋವನ 
ಮಾತಿಗೆ ಕಿವಿಗೊಡಲಿಲ್ಲ. ''ಆದ್ದರಿಂದ ಆತನೇ 
ಯೆಹೋವನೆಂದು ನಿನಗೆ ತಿಳಿಯಲೆಂದು ನನ್ನ ಕೈಯಲ್ಲಿ 
ರುವ ಕೋಲಿನಿಂದ ನೈಲ್‌ ನದಿಯ ನೀರನ್ನು ಹೊಡೆಯು 
ವೆನು; ಆ ನದಿಯ ನೀರು ರಕ್ತವಾಗುವುದು. ನದಿಯ 
ಲ್ಲಿರುವ ಮೀನುಗಳು ಸಾಯುವವು; ನದಿಯು ಹೊಲಸಾ 
ಗುವುದು; ಈಜಿಪ್ಟಿನವರು ನದಿಯ ನೀರನ್ನು ಕುಡಿಯ 
ಲಾಗುವುದಿಲ್ಲ' ಎಂದು ಹೇಳಬೇಕು'' ಅಂದನು. 

1 ಯೆಹೋವನು ಮೋಶೆಗೆ, ""ನೀನು ಆರೋನನಿಗೆ, 
"ನಿನ್ನ ಕೈಯಲ್ಲಿರುವ ಊರುಗೋಲನ್ನು ನದಿಗಳ, ಕಾಲು 
ವೆಗಳ, ಕೆರೆಗಳ ಮತ್ತು ನೀರಿರುವ ಪ್ರತಿಯೊಂದು ಸ್ಥಳದ 
ಮೇಲೆ ಚಾಚು' ಎಂದು ಹೇಳು. ಅವನು ಚಾಚಿದಾಗ 
ನೀರೆಲ್ಲಾ ರಕ್ತವಾಗುವುದು. ಮರದ ಮತ್ತು ಕಲ್ಲಿನ ಪಾತ್ರೆ 
ಗಳಲ್ಲಿರುವ ನೀರು ಸಹ ರಕ್ತವಾಗುವುದು'' ಎಂದು 
ಹೇಳಿದನು. 

2ಯಹೋವನು ಆಜ್ಞಾಪಿಸಿದಂತೆಯೇ ಮೋಶೆ 
ಆರೋನರು ಮಾಡಿದರು. ಆರೋನನು ಫರೋಹನ 
ಮತ್ತು ಅವನ ಅಧಿಕಾರಿಗಳ ಮುಂದೆ ಕೋಲನ್ನು ಎತ್ತಿ 
ನೈಲ್‌ ನದಿಯ ನೀರನ್ನು ಹೊಡೆದನು. ಆಗ ನದಿಯ 
ನೀರೆಲ್ಲಾ ರಕ್ತವಾಯಿತು. *'ನದಿಯಲ್ಲಿದ್ದ ಮೀನುಗಳು 
ಸತ್ತವು; ನದಿಯು ಹೊಲಸಾಗತೊಡಗಿತು. ಆದ್ದರಿಂದ 
ಈಜಿಪ್ಟಿನವರು ನದಿಯ ನೀರನ್ನು ಕುಡಿಯಲಾಗಲಿಲ್ಲ. 
ಈಜಿಪ್ಟಿನ ನೀರೆಲ್ಲಾ ರಕ್ತವೇ ಆಗಿತ್ತು. 

ಮಾಂತ್ರಿಕರು ತಮ್ಮ ಮಂತ್ರವಿದ್ಯೆಯಿಂದ ಅದೇ ರೀತಿ 
ಮಾಡಿದರು. ಆದ್ದರಿಂದ ಫರೋಹನು ಮೋಶೆ 
ಆರೋನರ ಮಾತನ್ನು ಕೇಳಲಿಲ್ಲ. ಯೆಹೋವನು ಹೇಳಿ 
ದಂತೆಯೇ ಇದಾಯಿತು. ಫರೋಹನು ತನ್ನ ಮನೆಗೆ 














ಗಳನ್ನು ನುಂಗಿಬಿಟ್ಟಿತು. ಯೆಹೋವನು ಹೇಳಿ 
ದಂತೆಯೇ ಫರೋಹನ ಹೃದಯವು ಕಠಿಣವಾಯಿತು. 
ಅವನು ಮೋಶೆ ಮತ್ತು ಆರೋನರ ಮಾತಿಗೆ ಕಿವಿ 
ಗೊಡಲಿಲ್ಲ. 


ನೀರು ರಕ್ತವಾದದ್ದು 

'1ಆಗ ಯೆಹೋವನು ಮೋಶೆಗೆ, "ಫರೋಹನ 
ಹೃದಯ ಮೊಂಡಾಗಿದೆ; ಅವನು ಜನರನ್ನು ಹೋಗಗೊಡಿ 
ಸುವುದಿಲ್ಲ "ಮುಂಜಾನೆ ಅವನು ನದಿಗೆ ಹೋಗುವನು. 
ಸರ್ಪವಾಗಿ ಮಾರ್ಪಾಟಾದ ಊರುಗೋಲನ್ನು ತೆಗೆದು 
ಕೊಂಡು ನದಿಯ ತೀರಕ್ಕೆ ಹೋಗಿ ಅವನನ್ನು ಭೇಟಿ 
ಯಾಗಿ ಅವನಿಗೆ, "ಇಬ್ರಿಯರ ದೇವರಾದ 
ಯೆಹೋವನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ. 
ಆತನ ಜನರು ಅರಣ್ಯದಲ್ಲಿ ಆತನನ್ನು ಆರಾಧಿಸುವುದಕ್ಕೆ 


ಹೊರಟುಹೋದನು. ಮೋಶೆ ಆರೋನರು ಮಾಡಿದ 

ಮಹತ್ಕಾರ್ಯಗಳನ್ನು ಲಕ್ಷ 5 ತೆಗೆದುಕೊಳ್ಳಲಿಲ್ಲ. 
ಈಜಿಪ್ಟಿನವರು ನದಿಯ ನೀರನ್ನು ಕುಡಿಯಲಾಗ 

ಲಿಲ್ಲ. ಆದ್ದರಿಂದ ಅವರು ನದಿಯ ಸುತ್ತಲೂ ಕುಡಿಯುವ 


ನೀರಿಗಾಗಿ ಬಾವಿಗಳನ್ನು ಅಗೆದರು. 


ಕಪ್ಪೆಗಳಿಂದ ಭಾದೆ 

23 ಯೆಹೋವನು ನೈಲ್‌ ನದಿಯ ನೀರನ್ನು ರಕ್ತವನ್ನಾಗಿ 

ಮಾರ್ಪಡಿಸಿದ ಬಳಿಕ ಏಳು ದಿನಗಳು ಕಳೆದವು. 
ಆಗ ಯೆಹೋವನು ಮೋಶೆಗೆ, "ಫರೋಹನ ಬಳಿಗೆ 
ಹೋಗಿ ಯೆಹೋವನು ಹೀಗನ್ನುತ್ತಾನೆ ಎಂದು 
ಹೇಳು: "ನನ್ನನ್ನು ಆರಾಧಿಸುವುದಕ್ಕೆ ನನ್ನ ಜನರು 
ಹೋಗಲಿ. `ನನ್ನ ಜನರನ್ನು ನೀನು ಹೋಗಗೊಡಿಸ 
ದಿದ್ದರೆ ನಾನು ಈಜಿಪ್ಟನ್ನು ಕಪ್ಪೆಗಳಿಂದ ತುಂಬಿಸುವೆನು. 


ವಿಮೋಚನಕಾಂಡ 8:3-22 


3ನೈಲ್‌ ನದಿಯು ಕಪ್ಪೆಗಳಿಂದ ತುಂಬಿ ಹೋಗುವುದು. 
ಕಪ್ಪೆಗಳು ನದಿಯಿಂದ ಬಂದು ನಿಮ್ಮ ಮನೆಗಳನ್ನು 
ಪ್ರವೇಶಿಸುವವು; ನಿಮ್ಮ ಮಲಗುವ ಕೋಣೆಯಲ್ಲಿಯೂ 
ನಿಮ್ಮ ಹಾಸಿಗೆಗಳಲ್ಲಿಯೂ ನಿಮ್ಮ ಅಧಿಕಾರಿಗಳ ಮನೆ 
ಗಳಲ್ಲಿಯೂ ನಿಮ್ಮ ಒಲೆಗಳಲ್ಲಿಯೂ ನೀರಿನ ಜಾಡಿಗಳ 
ಲ್ಲಿಯೂ ಇರುವವು; “ನಿನ್ನ ಮೇಲೆಯೂ ನಿನ್ನ ಪ್ರಜಿಗಳ 
ಮೇಲೆಯೂ ನಿನ್ನ ಅಧಿಕಾರಿಗಳ ಮೇಲೆಯೂ 
ಇರುವವು''' ಅಂದನು. 

5ಬಳಿಕ ಯೆಹೋವನು ಮೋಶೆಗೆ, "ನೀನು ಆರೋನ 
ನಿಗೆ, "ನಿನ್ನ ಕೋಲನ್ನು ಹಿಡಿದುಕೊಂಡು ಹೊಳೆಗಳ, 
ಕಾಲುವೆಗಳ ಮತ್ತು ಕೆರೆಗಳ ಮೇಲೆ ಕೈಚಾಚು' ಎಂದು 
ಹೇಳು. ಆಗ ಈಜಿಪ್ಟ್‌ ದೇಶದ ಮೇಲೆ ಕಪ್ಪೆಗಳು ಹೊರ 
ಬರುವವು'' ಎಂದು ಹೇಳಿದನು. 

6ಅಂತೆಯೇ ಆರೋನನು ಈಜಿಪ್ಟಿನ ನೀರುಗಳ ಮೇಲೆ 
ತನ್ನ ಕೈಯನ್ನು ಚಾಚಿದಾಗ ಕಪ್ಪೆಗಳು ನೀರುಗಳಿಂದ ಹೊರ 
ಬಂದು ಈಜಿಪ್ಟ್‌ ದೇಶವನ್ನು ಆವರಿಸಿಕೊಳ್ಳ 
ತೊಡಗಿದವು. 

?ಮಾಂತ್ರಿಕರು ತಮ್ಮ ಮಂತ್ರವಿದ್ಯೆಯಿಂದ ಅದೇ ರೀತಿ 
ಮಾಡಿ ಈಜಿಪ್ಟ್‌ ದೇಶದ ಮೇಲೆ ಕಪ್ಪೆಗಳನ್ನು ಬರ 
ಮಾಡಿದರು. 

*ಫರೋಹನು ಮೋಶೆ ಆರೋನರನ್ನು ಕರೆಯಿಸಿ, 
""ನನ್ನಿಂದ ಮತ್ತು ನನ್ನ ಜನರ ಮೇಲಿಂದ ಕಪ್ಪೆಗಳನ್ನು 
ತೊಲಗಿಸಬೇಕೆಂದು ಯೆಹೋವನನ್ನುಕೇಳಿಕೊಳ್ಳಿರಿ. 
ಯೆಹೋವನಿಗೆ ಯಜ್ಞಗಳನ್ನು ಸಮರ್ಪಿಸಲು ನಾನು 
ಆತನ ಜನರನ್ನು ಹೋಗಗೊಡಿಸುವೆನು'' ಎಂದು 
ಹೇಳಿದನು. 

ಮೋಶೆಯು ಫರೋಹನಿಗೆ, '"ಕಪ್ಪೆಗಳು ಯಾವಾಗ 
ಬಿಟ್ಟುಹೋಗಬೇಕೆಂದು ತಿಳಿಸು. ನಾನು ನಿನಗೋಸ್ಕರ, 
ನಿನ್ನ ಜನರಿಗೋಸ್ಕರ ಮತ್ತು ನಿನ್ನ ಅಧಿಕಾರಿಗಳಿಗೋಸ್ಕರ 
ಪ್ರಾರ್ಥಿಸುವೆನು. ಆಗ ಕಪ್ಪೆಗಳು ನಿನ್ನನ್ನೂ ನಿನ್ನ ಮನೆ 
ಗಳನ್ನೂ ಬಿಟ್ಟುಹೋಗಿ ನದಿಯಲ್ಲಿ ಮಾತ್ರ ಉಳಿ 
ಯುತ್ತವೆ'' ಎಂದು ಹೇಳಿದನು. 

ಅದಕ್ಕೆ ಫರೋಹನು, ""ನಾಳಿ'' ಅಂದನು. 

ಮೋಶೆ, ""ನೀನು ಹೇಳಿದಂತೆಯೇ ಆಗುವುದು. ನಮ್ಮ 
ದೇವರಾದ ಯೆಹೋವನಿಗೆ ಸಮಾನನಾದ ದೇವರೇ 
ಇಲ್ಲವೆಂದು ನೀನು ತಿಳಿದುಕೊಳ್ಳುವೆ. 11ಕಪ್ಪೆಗಳು 
ನಿನ್ನನ್ನೂ ನಿನ್ನ ಮನೆಗಳನ್ನೂ ನಿನ್ನ ಅಧಿಕಾರಿಗಳನ್ನೂ ನಿನ್ನ 
ಜನರನ್ನೂ ಬಿಟ್ಟುಹೋಗಿ ನದಿಯಲ್ಲಿ ಮಾತ್ರ ಉಳಿದು 
ಕೊಳ್ಳುವವು'' ಎಂದು ಹೇಳಿದನು. 

ಮೋಶೆ ಆರೋನರು ಫರೋಹನ ಬಳಿಯಿಂದ 
ಹೋದರು. ಫರೋಹನ ವಿರುದ್ಧವಾಗಿ ಕಳುಹಿಸಿದ 
ಕಪ್ಪೆಗಳನ್ನು ತೊಲಗಿಸಬೇಕೆಂದು ಮೋಶೆಯು 





84 


ಯೆಹೋವನಿಗೆ ಪ್ರಾರ್ಥಿಸಿದನು. ಯೆಹೋವನು 
ಮೋಶೆಯ ಬೇಡಿಕೆಯನ್ನು ಅನುಗ್ರಹಿಸಿದನು. ಕಪ್ಪೆಗಳು 
ಮನೆಗಳಲ್ಲಿಯೂ ಅಂಗಳಗಳಲ್ಲಿಯೂ ಹೊಲಗಳ 
ಲ್ಲಿಯೂ ಸತ್ತು ಹೋದವು. “ಅವುಗಳನ್ನು ಕೂಡಿಸಿದಾಗ 
ರಾಶಿರಾಶಿಗ ಳಾದವು. ದೇಶವು ದುರ್ವಾಸನೆಯಿಂದ 
ತುಂಬಿ ಹೋಯಿತು. 

35ಕಪ್ಪೆಗಳಿಂದ ಬಿಡುಗಡೆಯಾದದ್ದನ್ನು ಫರೋಹನು 
ಕಂಡು ಮತ್ತೆ ತನ್ನ ಹೃದಯವನ್ನು ಕಠಿಣ ಪಡಿಸಿಕೊಂಡನು. 
ಮೋಶೆ ಅರೋನರ ಬೇಡಿಕೆಯನ್ನು ಅವನು 
ಈಡೇರಿಸಲಿಲ್ಲ. ಯೆಹೋವನು ಹೇಳಿದಂತೆಯೇ 
ಇದಾಯಿತು. 


ಹೇನುಗಳು 

16 ಬಳಿಕ ಯೆಹೋವನು ಮೋಶೆಗೆ, "ನೀನು ಆರೋನ 
ನಿಗೆ, "ನಿನ್ನ ಕೋಲನ್ನು ಎತ್ತಿ ನೆಲದ ಧೂಳನ್ನು ಹೊಡೆ' 
ಎಂದು ಹೇಳು. ಆಗ ಧೂಳು ಈಜಿಷ್ಟಿನಲ್ಲೆಲ್ಲಾ ಹೇನುಗ 
ಳಾಗುವುವು'' ಎಂದು ಹೇಳಿದನು. 

17 ಅವರು ಹಾಗೆಯೇ ಮಾಡಿದರು. ಆರೋನನು ತನ್ನ 
ಕೈಯಲ್ಲಿದ್ದ ಕೋಲನ್ನು ಎತ್ತಿ ನೆಲದ ಧೂಳನ್ನು ಹೊಡೆ 
ದನು. ಆಗ ಈಜಿಪ್ಟಿನ ಪ್ರತಿಯೊಂದು ಸ್ಥಳದ ಧೂಳು 
ಹೇನುಗಳಾಗಿ ಪ್ರಾಣಿಗಳ ಮೇಲೂ ಜನರ ಮೇಲೂ ಏರಿ 
ಕೊಂಡವು. 

ಮಾಂತ್ರಿಕರು ತಮ್ಮ ಮಂತ್ರವಿದ್ಯೆಯಿಂದ ಅದೇ ರೀತಿ 
ಮಾಡಲು ಪ್ರಯತ್ನಿಸಿದರೂ ಧೂಳಿನಿಂದ ಹೇನುಗಳನ್ನು 
ಮಾಡಲು ಅವರಿಗೆ ಸಾಧ್ಯವಾಗಲಿಲ್ಲ. ಹೇನುಗಳು ಪ್ರಾಣಿ 
ಗಳ ಮೇಲೂ ಜನರ ಮೇಲೂ ಉಳಿದುಕೊಂಡವು. 
ಆದ್ದರಿಂದ ಮಾಂತ್ರಿಕರು ಫರೋಹನಿಗೆ, ""ಇದು 
ದೇವರ ಕಾರ್ಯವೇ'' ಎಂದು ಹೇಳಿದರು. ಆದರೆ 
ಫರೋಹನು ಅವರ ಮಾತಿಗೆ ಕಿವಿಗೊಡಲಿಲ್ಲ. 
ಯೆಹೋವನು ಹೇಳಿದಂತೆಯೇ ಇದಾಯಿತು. 


ಹುಳುಗಳು 

ಯೆಹೋವನು ಮೋಶೆಗೆ, “ಬೆಳಿಗ್ಗೆ ಎದ್ದು 
ಫರೋಹನ ಬಳಿಗೆ ಹೋಗು. ಫರೋಹನು ನದಿಗೆ 
ಹೋಗುವನು. ನೀನು ಅವನಿಗೆ, "ಯೆಹೋವನು ಇಂತೆ 
ನ್ನುತ್ತಾನೆ: ನನ್ನ ಜನರು ಹೋಗಿ ನನ್ನನ್ನು ಆರಾಧಿಸಲಿ! 
*!ನೀನು ನನ್ನ ಜನರನ್ನು ಹೋಗಗೊಡಿಸದಿದ್ದರೆ, ಹುಳ 
ಗಳು ನಿನ್ನ ಮೇಲೆಯೂ ನಿನ್ನ ಅಧಿಕಾರಿಗಳ ಮೇಲೆಯೂ 
ನಿನ್ನ ಜನರ ಮೇಲೆಯೂ ನಿಮ್ಮ ಮನೆಗಳಲ್ಲಿಯೂ ತುಂಬಿ 
ಕೊಳ್ಳುವವು; ನೆಲದ ಮೇಲೆಲ್ಲಾ ಇರುವವು. ಆದರೆ 
ನಾನು ಈಜಿಪ್ಟಿನವರೊಡನೆ ವರ್ತಿಸುವಂತೆ 








85 


ಇಸ್ರೇಲರೊಹನೆ ವರ್ತಿಸುವುದಿಲ್ಲ. ನನ್ನ ಜನರು ವಾಸಿ 
ಸುವ ಗೋಷೆನ್‌ ಪ್ರದೇಶದಲ್ಲಿ ಯಾವ ಹುಳವೂ ಇರುವು 
ದಿಲ್ಲ. ನಾನೇ ಭೂಲೋಕವನ್ನು ಆಳುವ ಯೆಹೋವ 
ನೆಂದು ಆಗ ನೀನು ತಿಳಿದುಕೊಳ್ಳುವೆ. ಆದ್ದರಿಂದ ನಾಳೆ 
ನನ್ನ ಜನಕ್ಕೂ ನಿನ್ನ ಜನಕ್ಕೂ ವ್ಯತ್ಯಾಸ ಮಾಡುವೆನು. ಅದೇ 
ನನ್ನ ಸಾಕ್ಸಿ' ಎಂದು ಹೇಳಬೇಕು'' ಎಂದು ಹೇಳಿದನು. 


ವಿಮೋಚನಕಾಂಡ 8:23-9:12 


ಹೊಲದ ಪ್ರಾಣಿಗಳ ವ್ಯಾಧಿ 
ಆಗ ಯೆಹೋವನು ಮೋಶೆಗೆ, ""ನೀನು 
9 ಫರೋಹನ ಬಳಿಗೆ ಹೋಗಿ ಅವನಿಗೆ ಹೀಗೆ ಹೇಳು: 
"ಇಬ್ರಿಯರ ದೇವರಾದ ಯೆಹೋವನು ಹೇಳುವುದೇ 
ನೆಂದರೆ, ನನ್ನನ್ನು ಆರಾಧಿಸುವುದಕ್ಕೆ ನನ್ನ ಜನರು 
ಹೋಗಲಿ. ನೀನು ಅವರನ್ನು ಬಿಡದೆ ಇನ್ನೂ ತಡೆದರೆ, 





ಯೆಹೋವನು ತಾನು ಹೇಳಿದಂತೆಯೇ ಮಾಡಿ 
ದನು. ಲೆಕ್ಕವಿಲ್ಲದಷ್ಟು ಹುಳಗಳು ಈಜಿಪ್ಟಿಗೆ ಬಂದು 
ಫರೋಹನ ಮನೆಯಲ್ಲಿಯೂ ಅವನ ಅಧಿಕಾರಿಗಳ ಮನೆ 
ಗಳಲ್ಲಿಯೂ ತುಂಬಿಕೊಂಡವು. ಇಡೀ ಈಜಿಪ್ಪನ್ನೇ ಅವು 
ತುಂಬಿಕೊಂಡದ್ದರಿಂದ ದೇಶವು ಹಾಳಾಯಿತು. ಆಗ 
ಫರೋಹನು ಮೋಶೆ ಆರೋನರನ್ನು ಕರೆಯಿಸಿ, "ನಿಮ್ಮ 
ದೇವರಿಗೆ ಈ ದೇಶದಲ್ಲಿಯೇ ಯಜ್ಞಗಳನ್ನು ಅರ್ಪಿಸಿರಿ'' 
ಎಂದು ಹೇಳಿದನು. 

ಅದಕ್ಕೆ ಮೋಶೆ, ""ಅದು ಸರಿಯಲ್ಲ. ನಮ್ಮ ದೇವ 
ರಾದ ಯೆಹೋವನಿಗೆ ನಾವು ಅರ್ಪಿಸುವ ಯಜ್ಞಗಳು 
ಈಜಿಪ್ಟಿನವರಿಗೆ ನಿಷಿದ್ದವಾಗಿವೆ. ಹೀಗಿರಲು ಅವರ ಕಣ್ಣೆ 
ದುರಿಗೇ ಅಂಥ ಯಜ್ಞಗಳನ್ನು ಅರ್ಪಿಸಿದರೆ, ಅವರು 
ನಮ್ಮನ್ನು ಕಲ್ಲೆಸೆದು ಕೊಲ್ಲುವುದಿಲ್ಲವೇ? 27ನಾವು ಅರಣ್ಯ 
ದಲ್ಲಿ ಮೂರು ದಿನ ಪ್ರಯಾಣ ಮಾಡಿ ನಮ್ಮ ದೇವರಾದ 
ಯೆಹೋವನಿಗೆ ಯಜ್ಞಗಳನ್ನು ಸಮರ್ಪಿಸುವಂತಾಗಲಿ. 
ಹೀಗೆ ಮಾಡಲು ಯೆಹೋವನೇ ನಮಗೆ ಹೇಳಿದ್ದಾನೆ'' 
ಅಂದನು. 

ಅದಕ್ಕೆ ಫರೋಹನು, ""ಅರಣ್ಯದಲ್ಲಿ ನಿಮ್ಮ ದೇವ 
ರಾದ ಯೆಹೋವನಿಗೆ ಯಜ್ಞಗಳನ್ನು ಅರ್ಪಿಸಲು ನಾನು 
ನಿಮಗೆ ಅಪ್ಪಣೆ ಕೊಡುವೆನು; ಆದರೆ ಬಹುದೂರ ಹೋಗ 
ಬೇಡಿ; ಈಗ ಹೋಗಿ ನನಗೋಸ್ಕರ ಪ್ರಾರ್ಥಿಸಿರಿ” 
ಅಂದನು. 

ಅದಕ್ಕೆ ಮೋಶೆ,""ನಾನು ಇಲ್ಲಿಂದ ಹೋದಾಗ, 
ನಿನಗೂ ನಿನ್ನ ಪ್ರಜೆಗಳಿಗೂ ನಿನ್ನ ಅಧಿಕಾರಿಗಳಿಗೂ ಹುಳ 
ಗಳ ಬಾಧೆ ನಾಳೆಯಿಂದ ಇರಬಾರದೆಂಬುದಾಗಿ 
ಯೆಹೋವನಿಗೆ ಪ್ರಾರ್ಥಿಸುವೆನು. ಆದರೆ ಮತ್ತೆ ನೀನು 
ವಂಚಿಸಿ ಜನರು ಯಜ್ಞಗಳನ್ನು ಸಮರ್ಪಿಸದಂತೆ ತಡೆಯ 
ಬಾರದು'' ಎಂದು ಹೇಳಿದನು. 

ಸಮೋಶೆಯು ಫರೋಹನ ಬಳಿಯಿಂದ ಹೋಗಿ 
ಯೆಹೋವನಿಗೆ ಪ್ರಾರ್ಥಿಸಿದನು. *'ಯೆಹೋವನು 
ಮೋಶೆಯ ಬೇಡಿಕೆಯನ್ನು ಅನುಗ್ರಹಿಸಿದನು. 
ಯೆಹೋವನು ಫರೋಹನಿಂದಲೂ ಅವನ ಅಧಿಕಾರಿಗ 
ಳಿಂದಲೂ ಅವನ ಜನರಿಂದಲೂ ಹುಳಗಳನ್ನು ತೊಲಗಿ 
ಸಿದನು. ಯಾವ ಹುಳಗಳು ಉಳಿಯಲಿಲ್ಲ. ಆದರೆ 
ಫರೋಹನು ಮತ್ತೆ ತನ್ನ ಹೃದಯವನ್ನು ಕಠಿಣಪಡಿಸಿ 
ಕೊಂಡು ಜನರನ್ನು ಹೋಗಗೊಡಿಸಲಿಲ್ಲ. 


ನಾನು ಕೈಯೆತ್ತಿ ಹೊಲಗಳಲ್ಲಿರುವ ನಿನ್ನ ಪಶುಗಳನ್ನೂ 
ನಿನ್ನ ಎಲ್ಲಾ ಕುದುರೆಗಳನ್ನೂ ಕತ್ತೆಗಳನ್ನೂ ಒಂಟೆಗಳನ್ನೂ 
ದನಕರುಗಳನ್ನೂ ಕುರಿಗಳನ್ನೂ ಘೋರವ್ಯಾದಿಯಿಂದ 
ಸಾಯಿಸುವೆನು. “ಆದರೆ ಇಸ್ರೇಲರ ಪಶುಗಳಿಗೂ ಈಜಿಪ್ಟಿ 
ನವರ ಪಶುಗಳಿಗೂ ವ್ಯತ್ಯಾಸ ಮಾಡುವೆನು. ಇಸ್ರೇಲರ 
ಯಾವ ಪಶುವೂ ಸಾಯುವುದಿಲ್ಲ. *ಇದು ನಡೆಯತಕ್ಕ 
ಕಾಲವನ್ನು ನಿರ್ಣಯಿಸಿ ನಾಳೆಯೇ ಇದನ್ನು ಕಾರ್ಯ 
ರೂಪಕ್ಕೆ ತರುವೆನು' ಎಂದು ಹೇಳಬೇಕು'' ಅಂದನು. 

"ಮರುದಿನ ಯೆಹೋವನು ಈ ಕಾರ್ಯವನ್ನು ಮಾಡಿ 
ದನು. ಈಜಿಪ್ಟಿನ ಹೊಲಗಳಲ್ಲಿದ್ದ ಪಶುಗಳೆಲ್ಲಾ ಸತ್ತು 
ಹೋದವು; ಆದರೆ ಇಸ್ರೇಲರಿಗೆ ಸೇರಿದ ಯಾವ ಪಶುವೂ 
ಸಾಯಲಿಲ್ಲ. 'ಇಸಪ್ರೇಲರ ಯಾವ ಪಶುವಾದರೂ ಸತ್ತಿ 
ದೆಯೋ ಎಂದು ತಿಳಿದುಕೊಳ್ಳಲು ಫರೋಹನು ಜನ 
ರನ್ನು ಕಳುಹಿಸಿದನು. ಇಸ್ರೇಲರ ಪಶುಗಳಲ್ಲಿ ಒಂದಾ 
ದರೂ ಸತ್ತಿರಲಿಲ್ಲ. ಆದರೂ ಫರೋಹನು ತನ್ನ ಹೃದಯ 
ವನ್ನು ಕಠಿಣಪಡಿಸಿಕೊಂಡದ್ದರಿಂದ ಇಸ್ರೇಲರನ್ನು 
ಹೋಗಗೊಡಿಸಲಿಲ್ಲ. 





ಹುಣ್ಣುಗಳು 

*ಯೆಹೋವನು ಮೋಶೆ ಆರೋನರಿಗೆ, ""ನೀವು 
ಒಲೆಯ ಬೂದಿಯನ್ನು ಕೈತುಂಬ ತೆಗೆದುಕೊಳ್ಳಿರಿ. 
ಮೋಶೆಯು ಅದನ್ನು ಫರೋಹನ ಮುಂದೆ ಗಾಳಿಯಲ್ಲಿ 
ತೂರಲಿ. ಅದು ಧೂಳಾಗಿ ಈಜಿಷ್ಟಿನಲ್ಲೆಲ್ಲಾ ಹರಡಿ 
ಕೊಳ್ಳುವುದು; ಈ ಧೂಳು ಈಜಿಪ್ಟಿನಲ್ಲಿರುವ ಮನುಷ್ಯರ 
ನ್ನಾಗಲೀ ಪಶುಗಳನ್ನಾಗಲೀ ತಾಗಿದಾಗ ಅವರ ಚರ್ಮದ 
ಮೇಲೆ ಹುಣ್ಣುಗಳಾಗುತ್ತವೆ'' ಎಂದು ಹೇಳಿದನು. 

ಆದ್ದರಿಂದ ಮೋಶೆ ಆರೋನರು ಒಲೆಯಿಂದ 
ಬೂದಿಯನ್ನು ತೆಗೆದುಕೊಂಡು ಹೋಗಿ ಫರೋಹನ 
ಮುಂದೆ ನಿಂತುಕೊಂಡರು. ಅವರು ಬೂದಿಯನ್ನು ಗಾಳಿ 
ಯಲ್ಲಿತೂರಿದಾಗ ಜನರ ಮೇಲೂ ಪ್ರಾಣಿಗಳ ಮೇಲೂ 
ಹುಣ್ಣುಗಳಾಗತೊಡಗಿದವು. ಮೋಶೆಯ ಈ ಕಾರ್ಯ 
ವನ್ನು ವಿಫಲಗೊಳಿಸಲು ಮಾಂತ್ರಿಕರಿಗೆ ಸಾಧ್ಯವಾಗಲಿಲ್ಲ. 
ಯಾಕಂದರೆ ಈಜಿಪ್ಟಿನ ಎಲ್ಲಾ ಜನರಂತೆ ಮಾಂತ್ರಿಕರ 
ಮೇಲೆಯೂ ಹುಣ್ಣುಗಳಾದವು. 12ಆದರೆ ಯೆಹೋವನು 
ಫರೋಹನ ಹೃದಯವನ್ನು ಕರಿಣಗೊಳಿಸಿದ್ದರಿಂದ 


ವಿಮೋಚನಕಾಂಡ 9:13-35 


ಫರೋಹನು ಮೋಶೆ ಆರೋನರ ಮಾತನ್ನು ಕೇಳಲಿಲ್ಲ. 
ಯೆಹೋವನು ಹೇಳಿದಂತೆಯೇ ಇದಾಯಿತು. 


ಆಲಿಕಲ್ಲು 

ಬಳಿಕ ಯೆಹೋವನು ಮೋಶೆಗೆ, "ಮುಂಜಾನೆ 
ಎದ್ದು ಫರೋಹನ ಬಳಿಗೆ ಹೋಗಿ, ಅವನಿಗೆ, "ಜಬ್ರಿಯರ 
ದೇವರಾದ ಯೆಹೋವನು ಹೀಗನ್ನುತ್ತಾನೆ; ನನ್ನನ್ನು ಆರಾ 
ಧಿಸಲು ನನ್ನ ಜನರು ಹೋಗಲಿ! "ಇಲ್ಲವಾದರೆ, ನಾನು 
ನಿನ್ನ ವಿರುದ್ಧವಾಗಿಯೂ ನಿನ್ನ ಅಧಿಕಾರಿಗಳ ವಿರುದ್ಧ 
ವಾಗಿಯೂ ನಿನ್ನ ಜನರ ವಿರುದ್ಧವಾಗಿಯೂ ನನ್ನ ಪೂರ್ಣ 
ಶಕ್ತಿಯಿಂದ ಉಪದ್ರವಗಳನ್ನು ಕಳುಹಿಸುವೆನು. ಆಗ 
ನನ್ನಂಥ ದೇವರು ಲೋಕದಲ್ಲಿ ಇಲ್ಲವೇ ಇಲ್ಲವೆಂದು 
ನೀನು ತಿಳಿದುಕೊಳ್ಳುವೆ. "ನಾನು ನನ್ನ ಶಕ್ತಿಯಿಂದ 
ನಿನಗೂ ನಿನ್ನ ಜನರಿಗೂ ವ್ಯಾಧಿಯನ್ನು ಬರಮಾಡಿ 
ನಿಮ್ಮನ್ನು ನಿರ್ಮೂಲ ಮಾಡಬಹುದಿತ್ತು. 16ಆದರೆ, ನನ್ನ 
ಶಕ್ತಿಯನ್ನು ನಿನಗೆ ತೋರಿಸಬೇಕೆಂದೂ ಲೋಕದ ಜನ 
ರೆಲ್ಲರು ನನ್ನ ಬಗ್ಗೆ ತಿಳಿದುಕೊಳ್ಳಬೇಕೆಂದೂ ನಾನು 
ನಿನ್ನನ್ನು ಇನ್ನೂ ಉಳಿಸಿದ್ದೇನೆ. ಆದರೂ ನೀನು ನನ್ನ 
ಜನರಿಗೆ ವಿರುದ್ಧವಾಗಿರುವೆ; ಅವರಿಗೆ ಸ್ವತಂತ್ರವನ್ನು 
ಕೊಡದಿರುವೆ. ಆದ್ದರಿಂದ ನಾಳೆ ಇದೇ ಸಮಯಕ್ಕೆ ಸರಿ 
ಯಾಗಿ ಭೀಕರವಾದ ಆಲಿಕಲ್ಲಿನ ಮಳೆಯನ್ನು ಸುರಿಸು 
ವೆನು. ಈಜಿಪ್ಟ್‌ ರಾಜ್ಯವು ಸ್ಥಾಪನೆಯಾದಂದಿನಿಂದ ಇಂಥ 
ಆಲಿಕಲ್ಲಿನ ಮಳೆ ಬಿದ್ದಿಲ್ಲ. ಈಗ ನೀನು ನಿನ್ನ ಪಶು 
ಗಳನ್ನೂ ನಿನ್ನ ಹೊಲದಲ್ಲಿರುವ ನಿನ್ನ ಪ್ರತಿಯೊಂದನ್ನೂ 
ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಬೇಕು. ಮನೆಯೊಳಗಿರದೆ 
ಹೊಲದಲ್ಲಿರುವ ಮನುಷ್ಯರೂ ಪಶುಗಳೂ ಆಲಿಕಲ್ಲಿನ 
ಮಳೆಗೆ ಸಿಕ್ಕಿಕೊಂಡು ಸಾಯುವರು' ಎಂದು ಹೇಳಬೇಕು'' 
ಅಂದನು. 

ಫರೋಹನ ಅಧಿಕಾರಿಗಳಲ್ಲಿ ಕೆಲವರು 
ಯೆಹೋವನ ಸಂದೇಶಕ್ಕೆ ಕಿವಿಗೊಟ್ಟು ತಮ್ಮ ಎಲ್ಲಾ 
ಪಶುಗಳನ್ನೂ ಗುಲಾಮರನ್ನೂ ಮನೆಯೊಳಗೆ ಸೇರಿಸಿ 
ಕೊಂಡರು. ?'ಆದರೆ ಇತರರು ಯೆಹೋವನ ಸಂದೇಶ 
ವನ್ನು ನಿಲರಮಾಡಿ ತಮ್ಮ ಎಲ್ಲಾ ಗುಲಾಮರನ್ನೂ ಪಶು 
ಗಳನ್ನೂ ಹೊಲಗಳಲ್ಲಿಯೇ ಬಿಟ್ಟರು. 

2 ಯೆಹೋವನು ಮೋಶೆಗೆ, ""ನಿನ್ನ ತೋಳುಗಳನ್ನು 
ಆಕಾಶದ ಕಡೆಗೆ ಚಾಚು; ಆಗ ಈಜಿಷ್ಟಿನಲ್ಲೆಲ್ಲಾ ಆಲಿಕಲ್ಲಿನ 
ಮಳೆ ಬೀಳತೊಡಗುವುದು. ಆಲಿಕಲ್ಲಿನ ಮಳೆಯು ಜನರ, 
ಪ್ರಾಣಿಗಳ ಮತ್ತು ಈಜಿಪ್ಟಿನ ಹೊಲಗಳಲ್ಲಿರುವ ಎಲ್ಲಾ 
ಸಸ್ಯಗಳ ಮೇಲೆ ಬೀಳುವುದು'' ಎಂದು ಹೇಳಿದನು. 

ಆದ್ದರಿಂದ ಮೋಶೆ ತನ್ನ ಕೋಲನ್ನು ಆಕಾಶದ ಕಡೆಗೆ 
ಚಾಚಿದನು. ಕೂಡಲೇ ಯೆಹೋವನು ಗುಡುಗು 
ಮಿಂಚುಗಳಿಂದ ಕೂಡಿದ ಆಲಿಕಲ್ಲಿನ ಮಳೆಯು ಈಜಿಪ್ಟಿ 


86 


ನಲ್ಲೆಲ್ಲಾ ಸುರಿಸಿದನು. 3*ಆಲಿಕಲ್ಲಿನ ಮಳೆಯು ಭೀಕರ 
ವಾಗಿತ್ತು ರುಗರುಗಿಸುವ ಮಿಂಚು ಅದರೊಂದಿಗಿತ್ತು 
ಈಜಿಪ್ಟ್‌ ಒಂದು ರಾಷ್ಟ್ರವಾದಂದಿನಿಂದ ಇಂಥ ಭೀಕರ 
ವಾದ ಆಲಿಕಲ್ಲಿನ ಮಳೆ ಎಂದೂ ಆಗಿರಲಿಲ್ಲ. 3 ಈಜಿಪ್ಟಿನ 
ಹೊಲಗಳಲ್ಲಿದ್ದ ಪ್ರತಿಯೊಂದನ್ನೂ ಬಿರುಗಾಳಿ ನಾಶ 
ಮಾಡಿತು. ಆಲಿಕಲ್ಲು ಜನರನ್ನೂ ಪ್ರಾಣಿಗಳನ್ನೂ ಸಸ್ಯ 
ಗಳನ್ನೂ ನಾಶಮಾಡಿತು; ಹೊಲಗಳಲ್ಲಿದ್ದ ಎಲ್ಲಾ ಮರ 
ಗಳನ್ನು ಮುರಿದುಹಾಕಿತು. ಇಸ್ರೇಲರು ವಾಸವಾಗಿದ್ದ 
ಗೋಷೆನ್‌ ಪ್ರದೇಶದಲ್ಲಿ ಮಾತ್ರ ಆಲಿಕಲ್ಲಿನ ಮಳೆ 
ಯಾಗಲಿಲ್ಲ. 

27ಫರೋಹನು ಮೋಶೆ ಆರೋನರನ್ನು ಕರೆಸಿ 
ಅವರಿಗೆ, ""ಈ ಸಾರಿ ನಾನು ಪಾಪ ಮಾಡಿದ್ದೇನೆ. 
ಯೆಹೋವನೇ ನೀತಿವಂತನು. ನಾನೂ ನನ್ನ ಜನರೂ 
ದೋಷಿಗಳಾಗಿದ್ದೇವೆ. ೫ ಭಯಂಕರವಾದ ಗುಡುಗೂ 
ಆಲಿಕಲ್ಲಿನ ಮಳೆಯೂ ಬಹಳ ಹೆಚ್ಚಾದವು. ಇವುಗಳನ್ನು 
ನಿಲ್ಲಿಸಬೇಕೆಂದು ದೇವರನ್ನು ಪ್ರಾರ್ಥಿಸಿರಿ; ನಿಮ್ಮನ್ನು ಈ 
ದೇಶದಿಂದ ಕಳುಹಿಸಿಕೊಡುತ್ತೇನೆ; ತಡೆಯುವುದಿಲ್ಲ'' 
ಎಂದು ಹೇಳಿದನು. 

ಮೋಶೆಯು ಫರೋಹನಿಗೆ, ""ನಾನು ಪಟ್ಟಣ 
ದಿಂದಾಚೆಗೆ ಹೋದಕೂಡಲೇ ಕೈಯೆತ್ತಿ ಯೆಹೋವನಲ್ಲಿ 
ಪ್ರಾರ್ಥಿಸುವೆನು, ಆಗ ಗುಡುಗೂ ಆಲಿಕಲ್ಲಿನ ಮಳೆಯೂ 
ನಿಂತುಹೋಗುವವು. ಭೂಲೋಕವು ಯೆಹೋವನ 
ಅದೀನದಲ್ಲಿದೆಯೆಂದು ಆಗ ನೀನು ತಿಳಿದುಕೊಳ್ಳುವೆ. 
30ಆದರೆ ನೀನಾಗಲೀ ನಿನ್ನ ಅಧಿಕಾರಿಗಳಾಗಲೀ ಇನ್ನೂ 
ದೇವರಿಗೆ ಭಯಪಡುವುದಿಲ್ಲ ಎಂಬುದು ನನಗೆ 
ಗೊತ್ತಿದೆ'' ಎಂದು ಹೇಳಿದನು. 

3!ಅಗಸೆಯ ಮೊಗ್ಗೂ ಬಾರ್ಲಿಗೆ ತೆನೆಯೂ ಬಂದಿದ್ದ 
ರಿಂದ ಈ ಎರಡು ಬೆಳೆಗಳು ನಾಶವಾದವು. ಆದರೆ 
ಗೋಧಿಯೂ ಕಡಲೆಯೂ ಬೇರೆ ಧಾನ್ಯಗಳ ನಂತರ 
ಆಗುವ ಬೆಳೆಗಳಾಗಿದ್ದವು. ಆದ್ದರಿಂದ ಈ ಪೈರುಗಳು ನಾಶ 
ವಾಗಲಿಲ್ಲ. 

3ಮೋಶೆಯು ಫರೋಹನ ಬಳಿಯಿಂದ ಹೊರಟು 
ಪಟ್ಟಣದಾಚೆಗೆ ಹೋದಾಗ ಕೈಯೆತ್ತಿ ಯೆಹೋವನಲ್ಲಿ 
ಪ್ರಾರ್ಥಿಸಿದನು. ಆಗ ಗುಡುಗೂ ಆಲಿಕಲ್ಲಿನ ಮಳೆಯೂ 
ನಿಂತುಹೋದವು; ಮಳೆಯೂ ನಿಂತುಹೋಯಿತು. 

ಮಳೆಯೂ ಆಲಿಕಲ್ಲಿನ ಮಳೆಯೂ ಗುಡುಗೂ 
ನಿಂತುಹೋದದ್ದನ್ನು ಕಂಡ ಫರೋಹನು ಮತ್ತು ಅವನ 
ಅಧಿಕಾರಿಗಳು ಮತ್ತೆ ತಮ್ಮ ಹೃದಗಳನ್ನು ಕಠಿಣ ಪಡಿಸಿ 
ಕೊಂಡು ಪಾಪಮಾಡಿದರು. 

*ಿಇಸ್ರ್ರೇಲರು ಸ್ವತಂತ್ರರಾಗಿ ಹೋಗಲು ಫರೋಹನು 
ಬಿಡಲಿಲ್ಲ. ಯೆಹೋವನು ಮೋಶೆಯ ಮೂಲಕ ಹೇಳಿಸಿ 
ದಂತೆಯೇ ಇದಾಯಿತು. 





87 


ಮಿಹತೆಗಳಿಂದ ಬಾಧೆ 

ಯೆಹೋವನು ಮೋಶೆಗೆ, "ಫರೋಹನ ಬಳಿಗೆ 
1 0 ಹೋಗು. ನಾನು ಅದ್ಭುತಕಾರ್ಯಗಳನ್ನು 
ತೋರಿಸಲು ಅವಕಾಶವಾಗಲೆಂದು ಫರೋಹನ ಮತ್ತು 
ಅವನ ಅಧಿಕಾರಿಗಳ ಹೃದಯಗಳನ್ನು ಕಠಿಣಪಡಿಸಿದ್ದೇನೆ. 
ನಾನು ಈಜಿಪ್ಟಿನಲ್ಲಿ ಮಾಡಿದ ಸೂಚಕಕಾರ್ಯಗಳನ್ನೂ 
ಇತರ ಅದ್ಭ್ಬುತಕಾರ್ಯಗಳನ್ನೂ ನೀವು ನಿಮ್ಮ ಮಕ್ಕಳಿಗೆ 
ಮತ್ತು ಮೊಮ್ಮಕ್ಕಳಿಗೆ ವಿವರಿಸಿ, "ಯೆಹೋವನು ಈಜಿಪ್ಟಿನ 
ವರನ್ನು ತನಗೆ ಇಷ್ಟಬಂದಂತೆ ಶಿಕ್ಸಿಸಿದನು' ಎಂಬುದಾಗಿ 
ತಿಳಿಸಬೇಕೆಂದು ನಾವು ಫರೋಹನ ಮತ್ತು ಅವನ ಅಧಿ 
ಕಾರಿಗಳ ಹೃದಯಗಳನ್ನು ಕಠಿಣಪಡಿಸಿದ್ದೇನೆ. ಇದಲ್ಲದೆ 
ಈ ಮಹತ್ಕಾರ್ಯಗಳ ಮೂಲಕ ನಾನೇ ಯೆಹೋವ 
ನೆಂದು ತಿಳಿದುಕೊಳ್ಳುವಿರಿ.'' 





ವಿಮೋಚನಕಾಂಹ 10:1-20 


ಹೋಗುತ್ತೇವೆ. ಯಾಕಂದರೆ ಇದು ಯೆಹೋವನ 
ಜಾತ್ರೆ'' ಎಂದು ಉತ್ತರಕೊಟ್ಟನು. 

ಫರೋಹನು ಅವರಿಗೆ, " ಯೆಹೋವನಾಣೆ, ನೀವು 
ನಿಮ್ಮ ಸ್ತ್ರೀಯರನ್ನೂ ಮಕ್ಕಳನ್ನೂ ಕರೆದುಕೊಂಡು 
ಹೋಗಲು ನಾನು ಅನುಮತಿ ಕೊಡುವುದೇ ಇಲ್ಲ. 
[ನೀನು ನನಗೆ ವಿರೋಧವಾಗಿ ಸಂಚುಮಾಹುತ್ತಿರು 
ವುದು ಈಗ ಸ್ಪಷ್ಟವಾಯಿತು'' ಎಂದು ಹೇಳಿದನು. ಬಳಿಕ 
ಫರೋಹನು ಮೋಶೆ ಆರೋನರನ್ನು ಕಳುಹಿಸಿಬಿಟ್ಟನು. 

12 ಯೆಹೋವನು ಮೋಶೆಗೆ, “ಈಜಿಪ್ಟ್‌ ದೇಶದ 
ಮೇಲೆ ನಿನ್ನ ಕೈಯನ್ನೆತ್ತು. ಆಗ ಮಿಹತೆಗಳು ಬರುವವು! 
ಮಿಹತೆಗಳು ಈಜಿಪ್ಟ್‌ ದೇಶದಲ್ಲೆಲ್ಲಾ ಹರಡಿಕೊಳ್ಳುವವು. 
ಆಲಿಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದುಕೊಂಡ 
ಪೈರುಗಳನ್ನೆಲ್ಲಾ ಮಿಡತೆಗಳು ತಿಂದುಬಿಹುವವು'' ಎಂದು 





ಆದ್ದರಿಂದ ಮೋಶೆ ಆರೋನರು ಫರೋಹನ ಬಳಿಗೆ 
ಹೋಗಿ, ""ಇಬ್ರಿಯರ ದೇವರಾದ ಯೆಹೋವನು ಹೀಗ 
ನ್ನುತ್ತಾನೆ, "ನೀನು ಎಲ್ಲಿಯವರೆಗೆ ನನಗೆ ವಿಧೇಯನಾಗು 
ವುದಿಲ್ಲ? ನನ್ನನ್ನು ಆರಾಧಿಸಲು ನನ್ನ ಜನರನ್ನು ಕಳುಹಿಸಿ 
ಕೊಡು! ನೀನು ನನ್ನ ಜನರನ್ನು ಕಳುಹಿಸಿಕೊಡದಿದ್ದರೆ, 
ನಾಳೆಯೇ ನಿನ್ನ ದೇಶದೊಳಗೆ ಮಿಹತೆಗಳನ್ನು ತರುವೆನು. 
5ಮಿಹತೆಗಳು ಬಂದು ಭೂಮಿಯನ್ನು ಮುಚ್ಚಿಕೊಳ್ಳು 
ವವು; ನೆಲವೇ ಕಾಣಿಸದೆ ಹೋಗುವುದು. ಆಲಿಕಲ್ಲಿನ ಮಳೆ 
ಯಿಂದ ನಾಶವಾಗದೆ ಉಳಿದಿರುವುದನ್ನು ಮಿಹತೆಗಳು 
ತಿಂದುಬಿಡುತ್ತವೆ; ಹೊಲದಲ್ಲಿರುವ ಎಲ್ಲಾ ಮರಗಳ ಎಲೆ 
ಗಳನ್ನು ತಿಂದುಬಿಡುತ್ತವೆ. 

6ಅವು ನಿನ್ನ ಮನೆಗಳಲ್ಲಿಯೂ ನಿನ್ನ ಅಧಿಕಾರಿಗಳ 
ಮನೆಗಳಲ್ಲಿಯೂ ಈಜಿಪ್ಟಿನ ಎಲ್ಲಾ ಮನೆಗಳಲ್ಲಿಯೂ 
ತುಂಬಿರುತ್ತವೆ. ನಿನ್ನ ತಂದೆಗಳೂ ತಾತಂದಿರೂ 
ನೋಡಿಲ್ಲದಷ್ಟು ಮಿಹತೆಗಳಿರುತ್ತವೆ''' ಎಂದು ಹೇಳಿ 
ದರು. ಬಳಿಕ ಫರೋಹನ ಬಳಿಯಿಂದ ಹೊರಟು 
ಹೋದರು. 

ಅಧಿಕಾರಿಗಳು ಫರೋಹನಿಗೆ, ""ಈ ಜನರಿಂದ 
ಇನ್ನೆಷ್ಟುಕಾಲ ನಾವು ಬಳಲಬೇಕು? ಇವರು ಹೋಗಿ 
ತಮ್ಮ ದೇವರಾದ ಯೆಹೋವನನ್ನು ಆರಾಧಿಸಲಿ. 
ಈಜಿಪ್ಟ್‌ ನಾಶವಾಗುತ್ತಿದೆ ಎಂಬುದು ನಿನಗಿನ್ನೂ ಮನವ 
ರಿಕೆಯಾಗಿಲ್ಲವೇ?'' ಅಂದರು. 

ಆದ್ದರಿಂದ ಫರೋಹನು ಮೋಶೆ ಆರೋನರನ್ನು ತನ್ನ 
ಬಳಿಗೆ ಕರೆಯಿಸಿ, "ಹೋಗಿ ನಿಮ್ಮ ದೇವರಾದ 
ಯೆಹೋವನನ್ನು ಆರಾಧಿಸಿರಿ. ಆದರೆ ಹೋಗುವವರು 
ಯಾರೆಂಬುದನ್ನು ನನಗೆ ತಿಳಿಸಿ'' ಅಂದನು. 

ಮೋಶೆಯು, ""ಯೌವನಸ್ಥರು, ಮುದುಕರು, 
ಎಲ್ಲರೂ ಹೋಗುತ್ತೇವೆ. ನಮ್ಮ ಗಂಡು ಹೆಣ್ಣು ಮಕ್ಕ 
ಳನ್ನೂ ನಮ್ಮ ದನಕುರಿಗಳನ್ನೂ ತೆಗೆದುಕೊಂಡು 


ಹೇಳಿದನು. 

133 ಅಂತೆಯೇ ಮೋಶೆ ಈಜಿಪ್ಟ್‌ ದೇಶದ ಮೇಲೆ ಕೈ 
ಚಾಚಿದನು. ಆಗ ಯೆಹೋವನು ಪೂರ್ವದಿಂದ ಬಲ 
ವಾದ ಗಾಳಿ ಬೀಸುವಂತೆ ಮಾಡಿದನು. ಗಾಳಿಯು ಹಗಲಿ 
ರುಳು ಬೀಸಿತು. ಮುಂಜಾನೆಯಾದಾಗ ಆ ಗಾಳಿಯಿಂದ 
ಈಜಿಪ್ಟ್‌ ದೇಶಕ್ಕೆ ಮಿಡತೆಗಳು ಬಂದವು. "ಮಿಡತೆಗಳು 
ಈಜಿಪ್ಟ್‌ ದೇಶದೊಳಗೆ ಹಾರಿಬಂದು ನೆಲದ ಮೇಲೆ 
ಇಳಿದವು. ಈಜಿಪ್ಟಿನಲ್ಲಿ ಹಿಂದೆಂದೂ ಇಷ್ಟು ಮಿಹತೆಗಳು 
ಇರಲಿಲ್ಲ: ಇನ್ನು ಮುಂದೆಯೂ ಇರುವುದಿಲ್ಲ. ಮಿಡತೆ 
ಗಳು ನೆಲವನ್ನು ಮುಚ್ಚಿಕೊಂಡವು; ಇದರಿಂದಾಗಿ ನೆಲವು 
ಕಾಣದಂತಾಯಿತು. ಆಲಿಕಲ್ಲಿನ ಮಳೆಗೆ ನಾಶವಾಗದೆ 
ಉಳಿದಿದ್ದ ಎಲ್ಲಾ ಪೈರುಗಳನ್ನೂ ಮರಗಳಲ್ಲಿದ್ದ ಕಾಯಿ 
ಗಳನ್ನೂ ಅವು ತಿಂದುಬಿಟ್ಟವು. ಈಜಿಷ್ಟಿನಲ್ಲೆಲ್ಲಾ ಮರಗಳ 
ಲ್ಲಾಗಲೀ ಗಿಹಗಳಲ್ಲಾಗಲೀ ಹಸುರಾಗಿದ್ದ ಒಂದಾದರೂ 
ಉಳಿಯಲಿಲ್ಲ. 

16ಪರೋಹನು ಕೂಡಲೇ ಮೋಶೆ ಆರೋನರನ್ನು 
ಕರೆಸಿ, "ನಾನು ನಿಮ್ಮ ದೇವರಾದ ಯೆಹೋವನಿಗೂ 
ನಿಮಗೂ ವಿರುದ್ಧವಾಗಿ ಮಾಡಿದ್ದೇನೆ. 
!?ಇದೊಂದು ಸಲ ನನ್ನ ಪಾಪಗಳನ್ನು ಕ್ಷಮಿಸಿ ಈ "ವಿಪ 
ತ್ತನ್ನು' ನನ್ನಿಂದ ತೊಲಗಿಸಬೇಕೆಂದು ಯೆಹೋವನಿಗೆ 
ಪ್ರಾರ್ಥಿಸಿರಿ'' ಎಂದು ಹೇಳಿದನು. 

ಮೋಶೆಯು ಫರೋಹನ ಬಳಿಯಿಂದ ಹೋಗಿ 
ಯೆಹೋವನಿಗೆ ಪ್ರಾರ್ಥಿಸಿದನು. ಆದ್ದರಿಂದ 
ಯೆಹೋವನು ಗಾಳಿಯ ದಿಕ್ಕನ್ನು ಬದಲಾಯಿಸಿ, ಪಶ್ಚಿಮ 
ದಿಂದ ಬಲವಾದ ಗಾಳಿ ಬೀಸುವಂತೆ ಮಾಡಿದನು; ಅದು 
ಮಿಹತೆಗಳನ್ನು ಕೆಂಪುಸಮು ದ್ರಕ್ಕೆ ಹಾರಿಸಿತು. ಈಜಿಪ್ಟಿನಲ್ಲಿ 
ಒಂದು ಮಿಡತೆಯೂ ಉಳಿಯಲಿಲ್ಲ. ಆದರೆ 
ಫರೋಹನು ಮತ್ತೆ ಹೃದಯವನ್ನು ಕರಿಣಪಡಿಸಿಕೊಂಡು 
ಇಸ್ರೇಲರನ್ನು ಕಳುಹಿಸಿಕೊಡಲಿಲ್ಲ. 


ಪಾಪ 


ವಿಮೋಚನಕಾಂಹ 10:21-12:3 


ಕಾರ್ಗತ್ತಲೆ 

2!ಬಳಿಕ ಯೆಹೋವನು ಮೋಶೆಗೆ, “ನಿನ್ನ ಕೈಯನ್ನು 
ಆಕಾಶದ ಕಡೆಗೆ ಚಾಚು. ಆಗ ಕಾರ್ಗತ್ತಲೆಯು ಈಜಿಷ್ಟನ್ನು 
ಆವರಿಸುವುದು. ಆ ಕಾರ್ಗತ್ತಲೆಯಿಂದ ಜನರು ತಡವರಿ 
ಸುತ್ತಾ ನಡೆಯುವರು'' ಎಂದು ಹೇಳಿದನು. 

ಮೋಶೆ ತನ್ನ ಕೈಯನ್ನು ಆಕಾಶದ ಕಡೆಗೆ ಚಾಚಿದಾಗ 
ಕಾರ್ಗತ್ತಲು ಈಜೆಪ್ಪನ್ನು ಆವರಿಸಿತು. ಕಾರ್ಗತ್ತಲು ಈಜಿಷ್ಟಿ 
ನಲ್ಲಿ ಮೂರು ದಿನಗಳವರೆಗೆ ಇತ್ತು 3 ಈ ಮೂರು ದಿನ 
ಗಳಲ್ಲಿ ಯಾರೂ ಒಬ್ಬರನ್ನೊಬ್ಬರು ನೋಡಲಾಗಲಿಲ್ಲ. 
ಯಾವ ಸ್ಥಳಕ್ಕೂ ಹೋಗಲಿಲ್ಲ. ಆದರೆ ಇಸ್ರೇಲರು 
ವಾಸಿಸುತ್ತಿದ್ದ ಸ್ಥಳಗಳಲ್ಲಿ ಬೆಳಕಿತ್ತು. 

ಫರೋಹನು ಮತ್ತೆ ಮೋಶೆಯನ್ನು ಕರೆಸಿ, 
"ಹೋಗಿ, ಯೆಹೋವನನ್ನು ಆರಾಧಿಸಿರಿ! ನೀವು ನಿಮ್ಮ 
ಮಕ್ಕಳನ್ನು ಕರೆದುಕೊಂಡು ಹೋಗಬಹುದು. ಆದರೆ 
ನೀವು ನಿಮ್ಮ ಕುರಿಗಳನ್ನು ದನಕರುಗಳನ್ನು ಇಲ್ಲಿಯೇ 
ಬಿಟ್ಟು ಹೋಗಬೇಕು'' ಎಂದು ಕೇಳಿದನು. 

ಮೋಶೆಯು ""ನಾವು ನಮ್ಮ ಕುರಿಗಳನ್ನೂ ದನಕರು 
ಗಳನ್ನೂ ಕಾಣಿಕೆಗಳಿಗಾಗಿ ಮತ್ತು ಯಜ್ಞಗಳಿಗಾಗಿ ತೆಗೆದು 
ಕೊಂಡು ಹೋಗಬೇಕು; ಮಾತ್ರವಲ್ಲದೆ ನಮ್ಮ ಪ್ರಾಣಿ 
ಗಳನ್ನೆಲ್ಲಾ ತೆಗೆದುಕೊಂಡು ಹೋಗುವೆವು. ಒಂದನ್ನಾ 
ದರೂ ಬಿಟ್ಟುಹೋಗುವುದಿಲ್ಲ; ಯಾವ ಪಶುಗಳನ್ನು 
ಅರ್ಪಿಸಬೇಕೆಂಬುದು ಅಲ್ಲಿಗೆ ಹೋದಾಗಲೇ ನಮಗೆ ತಿಳಿ 
ಯುವುದು. ಆದ್ದರಿಂದ, ನಾವು ಇವುಗಳನ್ನೆಲ್ಲಾ ನಮ್ಮ 
ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು'' ಎಂದು 
ಹೇಳಿದನು. 

27ಯೆಹೋವನು ಫರೋಹನ ಹೃದಯವನ್ನು ಮತ್ತೆ 
ಕರಿಣಗೊಳಿಸಿದನು. ಆದ್ದರಿಂದ ಫರೋಹನು ಅವರನ್ನು 
ಕಳುಹಿಸಿಕೊಡಲಿಲ್ಲ. ಫರೋಹನು ಮೋಶೆಗೆ, 
“ಇಲ್ಲಿಂದ ತೊಲಗಿಹೋಗು! ನೀನು ನನ್ನ ಸನ್ನಿಧಿಗೆ ಇನ್ನು 
ಮೇಲೆ ಬರಕೂಡದು. ನೀನು ಮತ್ತೆ ಬಂದರೆ ನಿನಗೆ 
ಮರಣದಂಡನೆ ವಿಧಿಸುವೆನು'' ಎಂದನು. 

ಅದಕ್ಕೆ ಮೋಶೆಯು ಫರೋಹನಿಗೆ, ""ಸರಿ, 
ಇನ್ನುಮೇಲೆ ನಾನು ನಿನ್ನ ಸನ್ನಿಧಿಗೆ ಬರುವುದೇ ಇಲ್ಲ'' 
ಎಂದು ಹೇಳಿದನು. 





ಚೊಚ್ಚಲು ಮಕ್ಕಳ ಮರಣ 
ಬಳಿಕ ಯೆಹೋವನು ಮೋಶೆಗೆ, ""ನಾನು 
1 1 ಫರೋಹನಿಗೂ ಈಜಿಷ್ಟಿಗೂ ಮತ್ತೊಂದು ವಿಪ 
ತ್ತನ್ನು ಬರಮಾಡುತ್ತೇನೆ. ಆಗ ಅವನು ನಿಮ್ಮನ್ನು ಈಜಿಪ್ಟಿ 
ನಿಂದ ಕಳುಹಿಸುವನು; ನಿಮ್ಮನ್ನು ಬಲವಂತದಿಂದ ಕಳು 
ಹಿಸಿಬಿಡುವನು. ನೀನು ಇಸ್ರೇಲರಿಗೆ ಈ ಸಂದೇಶವನ್ನು 
ತಿಳಿಸು: "ಸ್ತ್ರೀಯರೂ ಪುರುಷರೂ ತಮ್ಮ ನೆರೆಯವರಿಂದ 


88 


ಬೆಳ್ಳಿ ಬಂಗಾರಗಳ ವಸ್ತುಗಳನ್ನು ಕೇಳಿಕೊಳ್ಳಬೇಕು. 
ಈಜಿಪ್ಟಿನವರು ನಿಮಗೆ ದಯೆ ತೋರುವಂತೆ 
ಯೆಹೋವನು ಅವರನ್ನು ಪ್ರೇರೇಪಿಸುವನು. ಈಜಿಪ್ಟಿನ 
ಜನರು ಮತ್ತು ಫರೋಹನ ಅಧಿಕಾರಿಗಳು ಮೋಶೆ 
ಯನ್ನು ಮಹಾಪುರುಷನೆಂದು ತಿಳಿದುಕೊಂಡಿದ್ದಾರೆ'' 
ಎಂದು ಹೇಳಿದನು. 

ಮೋಶೆಯು ಜನರಿಗೆ, " ಯೆಹೋವನು, ಇಂತೆನ್ನು 
ತ್ತಾನೆ: "ಇಂದು ಮಧ್ಯರಾತ್ರಿ, ನಾನು ಈಜಿಪ್ಟಿನ ಮೂಲಕ 
ಹಾದುಹೋಗುವೆನು. 5 ಈಜಿಪ್ಟಿನ ಚೊಚ್ಚಲು ಮಕ್ಕಳೆ 
ಲ್ಲರೂ ಅಂದರೆ ಫರೋಹನ ಚೊಚ್ಚಲು ಮಗನಿಂದಿಡಿದು 
ಧಾನ್ಯವನ್ನು ಬೀಸುವ ಸೇವಕಿಯ ಚೊಚ್ಚಲು ಮಗನ 
ವರೆಗೂ ಇರುವ ಚೊಚ್ಚಲು ಮಕ್ಕಳೆಲ್ಲರೂ ಸಾಯುವರು. 
ಇದಲ್ಲದೆ ಚೊಚ್ಚಲು ಪಶುಗಳೂ ಸಾಯುತ್ತವೆ. "ಈಜಿಪ್ಟಿ 
ನಲ್ಲೆಲ್ಲಾ ದೊಡ್ಡ ಗೋಳಾಟ ಉಂಟಾಗುವುದು, ಅಂಥ 
ಗೋಳಾಟ ಈವರೆಗೂ ಆಗಿಲ್ಲ; ಮುಂದೆಯೂ ಆಗುವು 
ದಿಲ್ಲ. 'ಆದರೆ ಇಸ್ರೇಲರಲ್ಲಿ ಯಾರಿಗೂ ಕೇಡಾಗುವು 
ದಿಲ್ಲ ಒಂದು ನಾಯಿಯೂ ಅವರಿಗೆ ಬೊಗಳುವುದಿಲ್ಲ. 
ಇಸ್ರೇಲಿನ ಜನರಿಗಾಗಲೀ ಪಶುಗಳಿಗಾಗಲೀ ಕೇಡಾಗು 
ವುದಿಲ್ಲ, ಇಸ್ರೇಲರಿಗೂ ಮತ್ತು ಈಜಿಪ್ಟಿನವರಿಗೂ ನಾನು 
ವ್ಯತ್ಯಾಸ ಮಾಡಿದ್ದೇನೆಂದು ಆಗ ನೀವು ತಿಳಿದು ಕೊಳ್ಳು 
ವಿರಿ. *ಆಗ ನಿಮ್ಮ ಈ ಗುಲಾಮರೆಲ್ಲರೂ (ಈಜಿಪ್ಟಿನ ಅಧಿ 
ಕಾರಿಗಳು) ನನ್ನ ಬಳಿಗೆ ಬಂದು ನನಗೆ ಅಡ್ಡಬಿದ್ದು ನನ್ನನ್ನು 
ಆರಾಧಿಸುವರು. ಅವರು, ""ಹೊರಟುಹೋಗಿ, ನಿಮ್ಮ 
ಜನರೆಲ್ಲರನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿರಿ'' 
ಎಂದು ಹೇಳುವರು. ಆಗ ನಾನು ಫರೋಹನ ಬಳಿಯಿಂದ 
ಬಿಟ್ಟುಹೋಗುವೆನು''' ಅಂದನು. 

9ಬಳಿಕ ಯೆಹೋವನು ಮೋಶೆಗೆ, "ಫರೋಹನು ನಿನ್ನ 
ಮಾತಿಗೆ ಕಿವಿಗೊಡುವುದಿಲ್ಲ. ಯಾಕೆಂದರೆ ನಾನು ನನ್ನ 
ಮಹಾಶಕ್ತಿಯನ್ನು ಈಜಿಪ್ಟಿನಲ್ಲಿ ತೋರಿಸಬೇಕಾಗಿದೆ'' 
ಅಂದನು. ಯೆಹೋವನು ಫರೋಹನ ಹೃದಯವನ್ನು 
ಕಠಿಣಗೊಳಿಸಿದ್ದರಿಂದ ಫರೋಹನು ಇಸ್ರೇಲರನ್ನು ಕಳು 
ಹಿಸಿ ಕೊಡಲಿಲ್ಲ: ಆದ್ದರಿಂದ ಮೋಶೆ ಆರೋನರು ಈ 
ಅದ್ಭುತ ಕಾರ್ಯಗಳನ್ನೆಲ್ಲಾ ಮಾಡಿದರು. 





ಪಸ್ಕ ಹಬ್ಬ 
1 ಗ ಮೋಶೆ ಆರೋನರು ಇನ್ನೂ ಈಜಿಷ್ಟಿನಲ್ಲಿದ್ದಾಗ 
ಯೆಹೋವನು ಅವರೊಡನೆ ಮಾತಾಡಿ, 2""ಈ 
ತಿಂಗಳು* ನಿಮಗೆ ವರ್ಷದ ಮೊದಲನೆ ತಿಂಗಳಾಗಿರು 
ವುದು. *ಈ ಆಜ್ಜೆಯು ಇಡೀ ಇಸ್ರೇಲರ ಸಮೂಹಕ್ಕೆ 
ಅನ್ವಯಿಸುತ್ತಿದೆ. ಈ ತಿಂಗಳ ಹತ್ತನೆಯ ದಿನದಲ್ಲಿ 





ತಿಂಗಳು ಮಾರ್ಚ್‌ ತಿಂಗಳ ಮಧ್ಯ ಭಾಗದಿಂದ ಏಪ್ರಿಲ್‌ ತಿಂಗಳ ಮಧ್ಯ 
ಬಾಗದವರೆಗೆ. 


89 


ಪ್ರತಿಯೊಬ್ಬನು ತನ್ನ ಮನೆಯಲ್ಲಿರುವ ಜನರಿಗಾಗಿ ಒಂದು 
ಕುರಿಮರಿಯನ್ನು ಅಥವಾ ಒಂದು ಆಡುಮರಿಯನ್ನು 
ಕೊಯ್ಯಬೇಕು. "ಅದನ್ನು ಸಂಪೂರ್ಣವಾಗಿ ತಿನ್ನಲು 
ಅವನ ಮನೆಯಲ್ಲಿ ಸಾಕಷ್ಟು ಜನರಿಲ್ಲದಿದ್ದರೆ ಅವನು ತನ್ನ 
ನೆರೆಯವರನ್ನು ಆಮಂತ್ರಿಸಿ ಅವರೊಂದಿಗೆ ಅದರ ಮಾಂಸ 
ವನ್ನು ಹಂಚಿಕೊಳ್ಳಬೇಕು. ಪ್ರತಿಯೊಬ್ಬನಿಗೂ ತಿನ್ನಲು 
ಸಾಕ್ಟಷ್ಟು ಮಾಂಸವಿರಬೇಕು. ಅದು ಒಂದು ವರ್ಷದ 
ಗಂಡುಕುರಿಯಾಗಿರಬೇಕು ಅಧವಾ ಆಡಾಗಿರಬೇಕು. 
ಅಲ್ಲದೆ ಕಳಂಕರಹಿತವಾಗಿರಬೇಕು. ಈ ತಿಂಗಳ ಹದಿ 
ನಾಲ್ಕನೆಯ ದಿನದವರೆಗೆ ನೀವು ಆ ಪಶುವನ್ನು 
ಸಾಕಬೇಕು. ಅಂದು ಸಂಜೆ ಇಸ್ರೇಲರೆಲ್ಲರೂ ಆ ಪಶು 
ಗಳನ್ನು ಕೊಯ್ಯಬೇಕು. 7ಈ ಪಶುಗಳ ರಕ್ತವನ್ನು ತೆಗೆ 
ದಿಟ್ಟು ಜನರು ಭೋಜನಮಾಹುವ ಮನೆಗಳ ಬಾಗಿಲಿನ 
ಎರಡು ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗಳಿಗೂ 
ಆ ರಕ್ತವನ್ನು ಹಚ್ಚಬೇಕು. 

*""ಅಂದು ರಾತ್ರಿ ಆ ಪಶುವಿನ ಮಾಂಸವನ್ನು ಸುಟ್ಟು 
ಸಂಪೂರ್ಣವಾಗಿ ತಿನ್ನಬೇಕು. ಅದರೊಡನೆ ಕಹಿಯಾದ 
ಪಲ್ಯಗಳನ್ನೂ ಹುಳಿಯಿಲ್ಲದ ರೊಟ್ಟಿಯನ್ನೂ ತಿನ್ನಬೇಕು. 
*ನೀವು ಆ ಪಶುವಿನ ಮಾಂಸವನ್ನು ಹಸಿಯಾಗಲೀ ನೀರಿ 
ನಲ್ಲಿ ಬೇಯಿಸಿಯಾಗಲೀ ತಿನ್ನಬಾರದು; ಅದರ ಮಾಂಸ 
ವನ್ನು ಬೆಂಕಿಯ ಮೇಲಿಟ್ಟು ಬೇಯಿಸಬೇಕು. ಅದರ ತಲೆ 
ಕಾಲುಗಳನ್ನೂ ಒಳಗಿನ ಭಾಗಗಳನ್ನೂ ಬೆಂಕಿಯ ಮೇಲೆ 
ಬೇಯಿಸಬೇಕು. '?ಅದರ ಮಾಂಸವನ್ನೆಲ್ಲಾ ಆ ರಾತ್ರಿಯ 
ಲ್ಲಿಯೇ ತಿನ್ನಬೇಕು. ಬೆಳಗಾಗುವವರೆಗೆ ಮಾಂಸವೇನಾ 
ದರೂ ಉಳಿದರೆ ಅದನ್ನು ಬೆಂಕಿಯಿಂದ ಸುಟ್ಟುಬಿಹ 
ಬೇಕು. 

!!""ನೀವು ಭೋಜನ ಮಾಡುವಾಗ ಪ್ರಯಾಣ ಮಾಡು 
ತ್ಲಿರುವಂತೆ ಬಟ್ಟೆ ಧರಿಸಿಕೊಂಡಿರಬೇಕು; ಕೆರಗಳನ್ನು 
ಹಾಕಿಕೊಂಡು ನಿಮ್ಮ ಊರುಗೋಲನ್ನು ಕೈಯಲ್ಲಿ 
ಹಿಡಿದಿರಬೇಕು. ನೀವು ಅವಸವಸರವಾಗಿ ತಿನ್ನಬೇಕು. 
ಯಾಕಂದರ ಇದು ಯೆಹೋವನ ಪಸ್ಕಹಬ್ಬ.* 

"ಆ ರಾತ್ರಿ ನಾನು ಈಜಿಪ್ಟಿನ ಮೂಲಕ ಹಾದು 
ಹೋಗಿ ಈಜಿಷ್ಟಿನ ಚೊಚ್ಚಲು ಪಶುಗಳನ್ನೂ ಚೊಚ್ಚಲು 
ಗಂಡುಮಕ್ಕಳನ್ನೂ ಕೊಲ್ಲುವೆನು; ಈಜಿಪ್ಟಿನ ಎಲ್ಲಾ 
ದೇವರುಗಳಿಗೆ ತೀರ್ಪುಮಾಡುವೆನು. ನಾನೇ ಯೆಹೋವ 
ನೆಂದು ತೋರಿಸಿಕೊಡುವೆನು. ಆದರೆ ನಿಮ್ಮ ಮನೆಗಳಿಗೆ 
ಹಚ್ಚಿರುವ ರಕ್ತವು ಒಂದು ವಿಶೇಷ ಸೂಚನೆಯಾಗಿದೆ. 
ನಾನು ಆ ರಕ್ತವನ್ನು ನೋಡಿದಾಗ ನಿಮ್ಮ ಮನೆಯನ್ನು 
ದಾಟಿಹೋಗುವೆನು.* ಈಜಿಪ್ಟಿನ ಜನರಿಗೆ ಕೇಡು 





ಪಸ್ಕಹಬ್ಬ ಇಬ್ರಿಯ ಪದದ ಅರ್ಥವೇನೆಂದರೆ, ""ಬಿಟ್ಟುಹೋಗು, 
ಮುಂದೆ ಹಾದುಹೋಗು'' ಅಥವಾ "'ಸಂರಕ್ಷಿಸು.'' 


ದಾಟಿಹೋಗುವೆನು ಅಥವಾ ""ಸಂರಕ್ಷಿಸುವೆನು.'' 


ವಿಮೋಚನಕಾಂಹ 12:4-22 


ಗಳಾಗುವಂತೆ ಮಾಡುವೆನು. ಆದರೆ ಆ ವ್ಯಾದಿಗಳು ನಿಮಗೆ 
ಹಾನಿ ಮಾಡುವುದಿಲ್ಲ. 

"ಆದ್ದರಿಂದ ನೀವು ಆ ರಾತ್ರಿಯನ್ನು ಯಾವಾಗಲೂ 
ಜ್ಞಾಪಿಸಿಕೊಳ್ಳುವಿರಿ. ಅದು ನಿಮಗೆ ವಿಶೇಷವಾದ ಹಬ್ಬವಾ 
ಗಿರುವುದು. ನಿಮ್ಮ ಸಂತತಿಯವರು ಈ ಹಬ್ಬದಿಂದ 
ಯೆಹೋವನನ್ನು ಎಂದೆಂದಿಗೂ ಸನ್ಮಾನಿಸುವರು. 15 ಡ್ರ್ಯ 
ಹಬ್ಬದಲ್ಲಿ ನೀವು ಹುಳಿಯಿಲ್ಲದ ರೊಟ್ಟಿಯನ್ನು ಏಳು 
ದಿವಸ ತಿನ್ನುವಿರಿ. ಹಬ್ಬದ ಪ್ರಥಮ ದಿನದಲ್ಲಿ ನೀವು ನಿಮ್ಮ 
ಮನೆಯಿಂದ ಎಲ್ಲಾ ಹುಳಿಯನ್ನು ತೆಗೆದು ಹಾಕುವಿರಿ. ಈ 
ಹಬ್ಬದ ಏಳು ದಿನಗಳಲ್ಲಿ ಯಾವುದೇ ಹುಳಿಯನ್ನು ತಿನ್ನ 
ಬಾರದು. ಯಾವನಾದರೂ ಹುಳಿಯನ್ನು ತಿಂದರೆ, ನೀವು 
ಅವನನ್ನು ಇಸ್ರೇಲಿನಿಂದ ಬಹಿಷ್ಕರಿಸಬೇಕು. '5ಈ ಹಬ್ಬದ 
ಪ್ರಥಮ ಮತ್ತು ಕೊನೆಯ ದಿನಗಳಲ್ಲಿ ಪವಿತ್ರ ಸಭೆಯಾಗಿ 
ಕೂಡಿಬರಬೇಕು. ಈ ಹಬ್ಬದ ದಿನಗಳಲ್ಲಿ ನೀವು ಯಾವ 
ಕೆಲಸವನ್ನೂ ಮಾಡಬಾರದು ಆದರೆ ನಿಮ್ಮ ಭೋಜನ 
ಕ್ಕಾಗಿ ಆಹಾರ ಸಿದ್ಧಪಡಿಸಬಹುದು. 17ನೀವು ಹುಳಿ 
ಯಿಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸಲೇಬೇಕು. 
ಯಾಕಂದರ ಆ ದಿನದಲ್ಲಿಯೇ ನಾನು ನಿಮ್ಮ ಎಲ್ಲಾ ಜನರ 
ಗುಂಪುಗಳನ್ನು ಈಜಿಪ್ಟಿನಿಂದ ಬಿಡಿಸಿ ಕರೆದುಕೊಂಡು 
ಹೋದೆನು. ಆದ್ದರಿಂದ ನಿಮ್ಮ ಸಂತತಿಯವರೆಲ್ಲರೂ ಆ 
ದಿನವನ್ನು ಜ್ಞಾಪಕಮಾಡಿಕೊಳ್ಳಬೇಕು. ಇದು ಶಾಶ್ವತ 
ವಾದ ಕಟ್ಟಳೆಯಾಗಿದೆ. ಆದ್ದರಿಂದ ಪ್ರಥಮ ತಿಂಗಳಿನ 
ಹದಿನಾಲ್ಕನೆಯ ದಿನದ ಸಾಯಂಕಾಲ ನೀವು ಹುಳಿ 
ಯಿಲ್ಲದ ರೊಟ್ಟಿಯನ್ನು ತಿನ್ನಲು ಆರಂಭಿಸಿ ಅದೇ ತಿಂಗಳ 
ಇಪ್ಪತ್ತೊಂದನೇ ದಿನದ ಸಾಯಂಕಾಲದವರೆಗೂ ತಿನ್ನು 
ವಿರಿ. '9ಏಳು ದಿನಗಳವರೆಗೆ ನಿಮ್ಮ ಮನೆಗಳಲ್ಲಿ ಯಾವ 
ಹುಳಿಯೂ ಇರಬಾರದು. ಯಾವ ಇಸ್ರೇಲಿಯಾದರೂ 
ಯಾವ ವಿದೇಶಿಯನಾದರೂ ಈ ಹಬ್ಬದಲ್ಲಿ ಹುಳಿಯನ್ನು 
ತಿಂದರೆ, ಅವನನ್ನು ಇಸ್ರೇಲರ ಸಮುದಾಯದಿಂದ ಬಹಿಷ್ಕ 
ರಿಸಬೇಕು. ಈ ಹಬ್ಬದಲ್ಲಿ ನೀವು ಹುಳಿಯನ್ನು ತಿನ್ನ 
ಬಾರದು. ನೀವು ಎಲ್ಲೇ ವಾಸವಾಗಿದ್ದರೂ ಹುಳಿಯಿಲ್ಲದ 
ರೊಟ್ಟಿಯನ್ನೇ ತಿನ್ನಬೇಕು'' ಎಂದು ಹೇಳಿದನು. 

2! ಆದ್ದರಿಂದ ಮೋಶೆಯು ಹಿರಿಯರ ಸಭೆ ಸೇರಿಸಿ, 
"ನಿಮ್ಮ ಕುಟುಂಬಗಳಿಗೆ ಬೇಕಾದ ಪಶುಗಳನ್ನು ತೆಗೆದು 
ಕೊಂಡು ಪಸ್ಕಕ್ಕಾಗಿ ಅವುಗಳನ್ನು ಕೊಯ್ಯರಿ. 
ಹ್ಞಿಸ್ಫೋಪ್‌* ಗಿಡದ ಬರಲನ್ನು ತೆಗೆದುಕೊಂಡು ರಕ್ತ 
ತುಂಬಿರುವ ಪಾತ್ರೆಯಲ್ಲಿ ಅದ್ದಿರಿ. ರಕ್ತವನ್ನು ಬಾಗಿಲಿನ 
ನಿಲುವು ಕಂಬಗಳಿಗೆ ಮತ್ತು ಮೇಲಿನ ಪಟ್ಟಿಗಳಿಗೆ ಹಚ್ಚಿರಿ. 
ಮುಂಜಾನೆಯಾಗುವವರೆಗೆ ಯಾರೂ ತಮ್ಮ ಮನೆಯನ್ನು 








ಹಿಸ್ಸೋಪ್‌ ಅಡಿ ಉದ್ದ ಕಾಂಡಗಳಿರುವ ಗಿಡ. ಇದರ ಎಲೆ ಮತ್ತು 
ಕೊಂಬೆಗಳು ಕೂದಲಿನಂತಿರುತ್ತವೆ. ಹೀಗಾಗಿ ಅದು ಬಣ್ಣ ಬಳಿಯಲು 
ಉಪಯೋಗವಾಗುತ್ತಿತ್ತು 


ವಿಮೋಚನಕಾಂಹ 12:23-43 


ಬಿಟ್ಟು ಹೊರಗೆ ಹೋಗಬಾರದು. ಚ ಸಮಯದಲ್ಲಿ 
ಚೊಚ್ಚಲಾದವುಗಳನ್ನು ಸಂಹರಿಸಲು ಯೆಹೋವನು 
ಈಜಿಷ್ಟಿನ ಮೂಲಕ ಹಾದುಹೋಗುವನು. ಬಾಗಿಲಿನ 
ನಿಲುವು ಕಂಬಗಳಿಗೆ ಮತ್ತು ಮೇಲಿನ ಪಟ್ಟಿಗಳಿಗೆ ಹಚ್ಚಿದ 
ರಕ್ತವನ್ನು ಯೆಹೋವನು ನೋಡಿ ಆ ಮನೆಯನ್ನು 
ಸಂರಕ್ಷಿಸುವನು.* ಸಂಹಾರಕನು ನಿಮ್ಮ ಮನೆಯೊಳಗೆ 
ಬಂದು ಸಂಹರಿಸಲು ಯೆಹೋವನು ಬಿಡುವುದಿಲ್ಲ. 
ನೀವು ಈ ಆಜ್ಞೆಯನ್ನು ಜ್ಞಾಪಕದಲ್ಲಿಡಬೇಕು. ಇದು 
ನಿಮಗೂ ಮತ್ತು ನಿಮ್ಮ ಸಂತತಿಯವರಿಗೂ ಶಾಶ್ವತವಾದ 
ನಿಯಮವಾಗಿದೆ. ನ ಯೆಹೋನು ನಿಮಗೆ ಕೊಡಲಿರುವ 
ದೇಶಕ್ಕೆ ನೀವು ಹೋದಾಗಲೂ ಈ ಹಬ್ಬವನ್ನು ಆಚರಿಸ 
ಬೇಕು. "ಈ ಹಬ್ಬವನ್ನು ಮಾಡುವುದೇಕೆ' ಎಂದು ನಿಮ್ಮ 
ಮಕ್ಕಳು ನಿಮ್ಮನ್ನು ಕೇಳುವಾಗ, "ಇದು ಯೆಹೋವ 
ನನ್ನು ಸನ್ಮಾನಿಸಲು ಮಾಡುವ ಪಸ್ಕಹಬ್ಬವಾಗಿದೆ. 
ಯಾಕಂದರೆ ನಾವು ಈಜಿಷ್ಟಿನಲ್ಲಿದ್ದಾಗ ಯೆಹೋವನು 
ಇಸ್ರೇಲರ ಮನೆಗಳನ್ನು ಬಿಟ್ಟು ದಾಟಿಹೋದನು; ಈಜಿಪ್ಟಿ 
ನವರನ್ನು ಸಂಹರಿಸಿದನು; ಆದರೆ ಆತನು ನಮ್ಮ ಮನೆಗಳ 
ಲ್ಲಿದ್ದವರನ್ನು ರಕ್ಷಿಸಿದನು' ಎಂದು ಹೇಳಬೇಕು. ಆಗ 
ಇಸ್ರೇಲರು (ಮೋಶೆಯ ಮಾತನ್ನು ಕೇಳುತ್ತಿದ್ದವರು) 
ಅಡ್ಡಬಿದ್ದು ಯೆಹೋವನನ್ನು ಆರಾಧಿಸಿದರು.'' 
ಯೆಹೋವನು ಮೋಶೆ ಮತ್ತು ಆರೋನರಿಗೆ 
ಆಜ್ಞಾಪಿಸಿದ್ದಂತೆಯೇ ಇಸ್ರೇಲರು ಮಾಡಿದರು. 
ಮಧ್ಯರಾತ್ರಿಯಲ್ಲಿ ಯೆಹೋವನು ಈಜಿಷ್ಟಿನಲ್ಲಿದ್ದ 
ಚೊಚ್ಚಲು ಗಂಡುಮಕ್ಕಳನ್ನೆಲ್ಲಾ ಸಂಹರಿಸಿದನು. 
ಫರೋಹನ ಚೊಚ್ಚಲು ಮಗನಿಂದಿಡಿದು ಸೆರೆಮನೆಯ 
ಲ್ಲಿದ್ದ ಕೈದಿಯ ಚೊಚ್ಚಲು ಮಗನವರೆಗೆ ಇರುವ ಎಲ್ಲಾ 
ಚೊಚ್ಚಲು ಮಕ್ಕಳನ್ನು ಆತನು ಸಂಹರಿಸಿದನು. ಚೊಚ್ಚಲು 
ಪಶುಗಳೂ ಸಂಹರಿಸಲ್ಪಟ್ಟವು. ಆ ರಾತ್ರಿಯಲ್ಲಿ 
ಫರೋಹನೂ ಅವನ ಅಧಿಕಾರಿಗಳೂ ಈಜಿಪ್ಟಿನ ಜನರೆ 
ಲ್ಲರೂ ಎದ್ದರು. ಈಜಿಪ್ಟಿನಲ್ಲಿ ಮಹಾ ಗೋಳಾಟ ಉಂಟಾ 
ಯಿತು. ಯಾಕಂದರೆ ಸಾವಿಲ್ಲದ ಮನೆಯೇ ಇರಲಿಲ್ಲ. 





ಇಸ್ರೇಲರಿಗೆ ಈಜಿಪ್ಟಿನಿಂದ ಬಿಡುಗಡೆ 
ಆದ್ದರಿಂದ ಆ ರಾತ್ರಿ, ಫರೋಹನು ಮೋಶೆ 
ಆರೋನರನ್ನು ಕರೆಸಿ, "ನನ್ನ ಜನರನ್ನು ಬಿಟ್ಟುಹೋಗಿರಿ. 
ನೀವು ಕೇಳಿಕೊಂಡಂತೆ ನೀವು ಮತ್ತು ನಿಮ್ಮ ಜನರು 
ಹೊರಟು ಹೋಗಿ ಯೆಹೋವನನ್ನು ಆರಾಧಿಸಿರಿ. 
ನೀವು ಕೇಳಿಕೊಂಡಂತೆ ನಿಮ್ಮ ಕುರಿಗಳನ್ನೂ ದನಕರು 
ಗಳನ್ನೂ ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಿರಿ! 





ಸಂರಕ್ಷಿಸುವನು ಅಥವಾ ""ದಾಟಿ ಹೋಗುವನು.'' 


ಫರೋಹನ ತಂದೆಯ ಆಳ್ವಿಕೆಯ ನಂತರ ಚೊಚ್ಚಲು ಮಗನೇ ರಾಜ್ಮಾ 
ಬಾರ ಮಾಡುತ್ತಿದ್ದನು. 


90 


ಲ್ಯ 


ನನ್ನನ್ನು ಆಶೀರ್ವದಿಸಿರಿ!'' ಎಂದು ಹೇಳಿದನು. 
33 ಈಜಿಪ್ಟಿನ ಜನರು ಸಹ ತಮ್ಮನ್ನು ಬೇಗನೆ ಬಿಟ್ಟುಹೋಗ 
ಬೇಕೆಂದು ಇಸ್ರೇಲರನ್ನು ಬೇಡಿಕೊಂಡು, ""ನೀವು ಬಿಟ್ಟು 
ಹೋಗದಿದ್ದರೆ, ನಾವೆಲ್ಲಾ ಸಾಯುವೆವು'' ಎಂದು 
ಹೇಳಿದರು. 

3*ತಮ್ಮ ರೊಟ್ಟಿಗೆ ಹುಳಿಹಾಕಲು ಇಸ್ರೇಲರಿಗೆ ಸಮಯ 
ವಿರಲಿಲ್ಲ. ಅವರು ಹಿಟ್ಟಿನ ಮುದ್ದೆಯನ್ನು ಬಟ್ಟೆಯಲ್ಲಿ 
ಸುತ್ತಿ ಹೆಗಲಿನ ಮೇಲೆ ಹೊತ್ತುಕೊಂಡು ಹೋದರು. 
ಅಲ್ಲದೆ ಮೋಶೆಯು ಹೇಳಿದಂತೆಯೇ ಇಸ್ರೇಲರು 
ತಮ್ಮ ನೆರೆಮನೆಯವರ ಬಳಿಗೆ ಹೋಗಿ ಬಟ್ಟೆಗಳನ್ನೂ 
ಬೆಳ್ಳೆ ಬಂಗಾರಗಳ ವಸ್ತುಗಳನ್ನೂ ಕೇಳಿಕೊಂಡರು. 
36 ಈಜಿಪ್ಟಿನವರು ಇಸ್ರೇಲರಿಗೆ ದಯೆತೋರಿಸುವಂತೆ 
ಯೆಹೋವನು ಪ್ರೇರೇಪಿಸಿದ್ದರಿಂದ ಈಜಿಪ್ಟಿನವರು ತಮ್ಮ 
ಸ್ವತ್ತುಗಳನ್ನು ಇಸ್ರೇಲರಿಗೆ ಕೊಟ್ಟುಬಿಟ್ಟರು. 

3'ಇಸ್ರೇಲರು ರಮ್ಸೇಸ್‌ನಿಂದ ಸುಕ್ಕೋತಿಗೆ ಪ್ರಯಾಣ 
ಮಾಡಿದರು. ಅವರಲ್ಲಿ ಸುಮಾರು ಆರು ಲಕ್ಷ ಮಂದಿ* 
ಗಂಡಸರಿದ್ದರು. (ಈ ಸಂಖ್ಯೆಯಲ್ಲಿ ಮಕ್ಕಳು ಸೇರಿಲ್ಲ.) 
ಲೆಕ್ಕವಿಲ್ಲದಷ್ಟು ಕುರಿಗಳೂ ದನಕರುಗಳೂ ಇವ 
ರೊಂದಿಗಿದ್ದವು. ಇಸ್ರೇಲರಲ್ಲದ ಬೇರೆ ಜನರು ಸಹ 
ಇಸ್ರೇಲರೊಂದಿಗೆ ಈಜಿಷ್ಟಿನಿಂದ ಹೊರಟರು. 
*ರೊಟ್ಟಿಗೆ ಹುಳಿಹಾಕುವಷ್ಟು ಸಮಯವೂ ಜನರಿಗೆ 
ಇರಲಿಲ್ಲ; ಅವರು ತಮ್ಮ ಪ್ರಯಾಣಕ್ಕಾಗಿ ಆಹಾರವನ್ನು 
ತಯಾರಿಸುವುದಕ್ಕೂ ಆಗಲಿಲ್ಲ. ಆದ್ದರಿಂದ ಅವರು 
ಹುಳಿಯಿಲ್ಲದ ರೊಟ್ಟಿ ಮಾಡಿ ತಮ್ಮೊಡನೆ ತೆಗೆದುಕೊಂಡು 
ಹೋದರು. 

Hಸ್ರೀಲರು ಈಜಿಷ್ಟಿನಲ್ಲಿ ನಾನೂರಮೂವತ್ತು ವರ್ಷ 
ವಾಸಿಸಿದರು. *ನಾನೂರಮೂವತ್ತು ವರ್ಷಗಳಾದ 
ನಂತರ, ಅದೇ ದಿನದಂದು ಯೆಹೋವನ ಸೆನ್ಯಗಳಿಲ್ಲಾ* 
ಈಜಿಷ್ಟನ್ನು* ಬಿಟ್ಟು ಹೊರಟವು. “ಆದ್ದರಿಂದ 
ಯೆಹೋವನು ಅವರನ್ನು ಸಂರಕ್ಷಿಸಿ ಈಜಿಷ್ಟಿನಿಂದ ಹೊರ 
ತಂದದ್ದನ್ನು ಜ್ಞಾಪಕ ಮಾಡುವ ಆ ರಾತ್ರಿ ಬಹು ವಿಶೇಷ 
ವಾದ ರಾತ್ರಿಯಾಗಿದೆ. ಇಸ್ರೇಲರೆಲ್ಲರೂ ಆ ರಾತ್ರಿಯನ್ನು 
ಯಾವಾಗಲೂ ಜ್ಞಾಪಿಸಿಕೊಳ್ಳುವರು. 

“ಯೆಹೋವನು ಮೋಶೆ ಆರೋನರಿಗೆ, ""ಪಸ್ಕಹಬ್ಬದ 








ಆರು ಲಕ್ಷ ಮಂದಿ ಅಥವಾ ಆರುನೂರು ಕುಟುಂಬ ಗುಂಪುಗಳು. 
ಇಬ್ರಿಯ ಪದ "ಸಾವಿರ' ಎಂಬುದು. ಕುಟುಂಬ ಗುಂಪುಗಳು ಎಂಬ 
ಅರ್ಥವನ್ನು ಕೊಡುವ ಇಬ್ರಿಯ ಪದಗಳಿಂತಿದೆ. 


ಯೆಹೋವನ ಸೈನ್ಯಗಳು ಇಸ್ರೇಲ್‌ ಜನರು. 


ಈಜಿಪ್ಟ್‌ ಪುರಾತನ ಗ್ರೀಕ್‌ ಮತ್ತು ಸಮಾರ್ಯದ ಅನುವಾದಗಳಲ್ಲಿ 
""ಈಜಿಪ್ಟ್‌ ಮತ್ತು ಕಾನಾನ್‌'' ಎಂದಿದೆ. ಅವರು ಅಬ್ರಹಾಮನ ಕಾಲ 
ದಿಂದ ವರ್ಷಗಳನ್ನು ಎಣಿಸಿದ್ದಾರೆಂದೂ ಅವರು ಯೋಸೇಫನ ಕಾಲ 
ದಿಂದ ಎಣಿಸಿಲ್ಲವೆಂದು ಇದು ಅರ್ಥ ಕೊಡುತ್ತಿದೆ ಆದಿಕಾಂಡ 15:12-16 
ಮತ್ತು ಗಲಾತ್ಯ 3:17ರಲ್ಲಿ ನೋಡಿ. 


91 


ನಿಯಮಗಳು ಇಂತಿವೆ: ಯಾವ ಪರದೇಶಿಯೂ ಪಸ್ಕ 
ಹಬ್ಬದ ಊಟವನ್ನು ಮಾಡಬಾರದು. "ಆದರೆ ಸುನ್ನತಿ 
ಮಾಡಿಸಿಕೊಂಡಿರುವ ಗುಲಾಮನು ಪಸ್ಕಹಬ್ಬದ ಊಟ 
ವನ್ನು ಮಾಡಬಹುದು. "ಆದರೆ ನಿಮ್ಮ ದೇಶದಲ್ಲಿ ಕೇವಲ 
ವಾಸವಾಗಿರುವವರಾಗಲೀ ಕೂಲಿಯಾಳಾಗಲೀ ಪಸ್ಕ 
ಹಬ್ಬದ ಊಟ ಮಾಡಬಾರದು. 

46""ಪಸ್ಕಹಬ್ಬದ ಊಟವನ್ನು ಮನೆಯೊಳಗೆ ತಿನ್ನ 
ಬೇಕು. ಪಸ್ಕದ ಮಾಂಸವನ್ನು ಮನೆಯಿಂದ ಹೊರಗೆ 
ತೆಗೆದುಕೊಂಡು ಹೋಗಕೂಡದು. ಕುರಿಮರಿಯ 
ಎಲುಬುಗಳಲ್ಲಿ ಯಾವದನ್ನು ಮುರಿಯಬಾರದು. 
“9ಸ್ರೇಲರ ಇಡೀ ಸಮೂಹವು ಈ ಹಬ್ಬವನ್ನು ಆಚರಿಸ 
ಬೇಕು. “ನಿಮ್ಮ ಮಧ್ಯದಲ್ಲಿ ವಾಸವಾಗಿರುವ ಪರದೇಶದ 
ವನು ಯೆಹೋವನ ಪಸ್ಕ ಭೋಜನದಲ್ಲಿ ಪಾಲುಗಾರ 
ನಾಗಬೇಕೆಂದು ಬಯಸಿದರೆ ಅವನು ಸುನ್ನತಿ ಮಾಡಿಸಿ 
ಕೊಳ್ಳಬೇಕು. ಆಗ ಅವನು ಇಸ್ರೇಲಿನವನಾಗುವುದರಿಂದ 
ಭೋಜನದಲ್ಲಿ ಪಾಲುಗಾರನಾಗಬಹುದು. ಆದರೆ 
ಸುನ್ನತಿಯಾಗಿಲ್ಲದವನು ಪಸ್ಕದ ಊಟಮಾಡಕೂಡದು. 
“ಪ್ರತಿಯೊಬ್ಬರಿಗೂ ಇದೇ ನಿಯಮ ಅನ್ವಯಿಸುತ್ತದೆ. 
ಸ್ವದೇಶದವನಿಗೂ ನಿಮ್ಮಲ್ಲಿ ವಾಸವಾಗಿರುವ ಪರದೇಶದ 
ವನಿಗೂ ಒಂದೇ ನಿಯಮವಿರಬೇಕು'' ಅಂದನು. 

50 ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿ 
ದಂತೆಯೇ ಇಸ್ರೇಲರೆಲ್ಲರೂ ಮಾಡಿದರು. *' ಆದ್ದರಿಂದ 
ಅದೇ ದಿನದಲ್ಲಿ ಯೆಹೋವನು ಇಸ್ರೇಲರನ್ನು ಈಜಿಪ್ಟ್‌ 
ದೇಶದಿಂದ ಜನರನ್ನು ಗುಂಪು ಗುಂಪುಗಳಾಗಿ* ಹೊರ 
ತಂದನು. 

ಬಳಿಕ ಯೆಹೋವನು ಮೋಶೆಗೆ, *"ಇಸ್ರೇಲ 
13 ರಲ್ಲಿ ಹುಟ್ಟಿದ ಚೊಚ್ಚಲು ಗಂಡುಮಕ್ಕಳೆಲ್ಲಾ 
ನನಗೆ ಮೀಸಲಾಗಿರಬೇಕು; ಪ್ರತಿಯೊಬ್ಬ ಚೊಚ್ಚಲು 
ಮಗನು ನನ್ನವನೇ. ಪ್ರತಿಯೊಂದು ಚೊಚ್ಚಲು ಪಶುವು 
ನನ್ನದೇ'' ಎಂದು ಹೇಳಿದನು. 

ಮೋಶೆಯು ಜನರಿಗೆ, ""ನೀವು ಈಜಿಪ್ಟಿನ ಗುಲಾಮ 
ತನದಿಂದ ಬಿಡುಗಡೆಯಾದ ಈ ದಿನವನ್ನು ಜ್ಞಾಪಕ ಮಾಡಿ 
ಕೊಳ್ಳಿರಿ. ಆದರೆ ಈ ದಿನದಲ್ಲಿ ಯೆಹೋವನು ತನ್ನ ಮಹಾ 
ಶಕ್ತಿಯಿಂದ ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದನು. 
ನೀವು ಹುಳಿಯಿರುವ ರೊಟ್ಟಿಯನ್ನು ತಿನ್ನಬಾರದು. 
"ಅಬೀಬ್‌* ತಿಂಗಳಿನ ಈ ದಿನದಲ್ಲಿ ನೀವು ಈಜಿಷ್ಟನ್ನು 
ಬಿಟ್ಟು ಹೊರಟಿರಿ. 5ಆಗ ಯೆಹೋವನು ಒಂದು ವಿಶೇಷ 





ವಿಮೋಚನಕಾಂಡ 12:44-13:15 


ನ್ಯರು, ಹಿತ್ತಿಯರು, ಅಮೋರಿಯರು, ಹಿಪ್ವಿಯರು, 
ಮತ್ತು ಯೆಬೂಸಿಯರು ವಾಸಿಸುವ ಸಮೃದ್ಧಿಕರವಾದ 
ದೇಶವನ್ನು ನಿಮಗೆ ಕೊಡುವುದಾಗಿ ಯೆಹೋವನು 
ವಾಗ್ದಾನ ಮಾಡಿದನು. ಆತನು ನಿಮಗೆ ಆ ದೇಶವನ್ನು 
ಕೊಟ್ಟಾಗ ಪ್ರತಿವರ್ಷದ ಮೊದಲನೆಯ ತಿಂಗಳ ಈ ದಿನ 
ವನ್ನು ಆರಾಧನೆಯ ವಿಶೇಷ ದಿನವನ್ನಾಗಿ ಇಟ್ಟುಕೊಳ್ಳ 
ಬೇಕು. 

6""ಏಳು ದಿನಗಳವರೆಗೆ ನೀವು ಕೇವಲ ಹುಳಿಯಿಲ್ಲದ 
ರೊಟ್ಟಿಯನ್ನೇ ತಿನ್ನಬೇಕು. ಏಳನೆಯ ದಿನದಲ್ಲಿ 
ಯೆಹೋವನ ಘನತೆಗಾಗಿ ಒಂದು ದೊಡ್ಡ ಹಬ್ಬ ಮಾಡ 
ಬೇಕು.?ಆದ್ದರಿಂದ ಹುಳಿಯಿರುವ ರೊಟ್ಟಿಯನ್ನು ಏಳು 
ದಿನಗಳವರೆಗೆ ತಿನ್ನಬಾರದು. ನಿಮ್ಮ ದೇಶದಲ್ಲಿ ಹುಳಿಯಿ 
ರುವ ರೊಟ್ಟಿ ಇರಲೇಕೂಡದು. ಈ ದಿನದಲ್ಲಿ ನೀವು 
ನಿಮ್ಮ ಮಕ್ಕಳಿಗೆ, “ಯೆಹೋವನು ನಮ್ಮನ್ನು ಈಜಿಪ್ಟಿ 
ನಿಂದ ಬಿಡಿಸಿಕೊಂಡು ಬಂದದರಿಂದ ನಾವು ಈ ಹಬ್ಬ 
ವನ್ನು ಮಾಡುತ್ತಿದ್ದೇವೆ ಎಂದು ಹೇಳಬೇಕು. 

9"" ಈ ಹಬ್ಬವು ನಿಮ್ಮ ಕೈಗಳಲ್ಲಿ ಜ್ಞಾಪಕಪಟ್ಟಿಯಂತಿದ್ದು 
ಯೆಹೋವನು ತನ್ನ ಮಹಾಶಕ್ತಿಯಿಂದ ನಿಮ್ಮನ್ನು ಈಜಿಷ್ಟಿ 
ನಿಂದ ಬಿಡಿಸಿದ್ದನ್ನು ಮತ್ತು ನಿಮಗೆ ಆತನು ನೀಡಿದ ಉಪ 
ದೇಶಗಳನ್ನು ನೆನಪಿಗೆ ತರುತ್ತದೆ. "ಆದ್ದರಿಂದ ಪ್ರತಿವರ್ಷ 
ನಿಯಮಿತವಾದ ಕಾಲದಲ್ಲಿ ನೀವು ಈ ಹಬ್ಬವನ್ನು 
ಆಚರಿಸಬೇಕು. 

!!""ಯೆಹೋವನು ನಿಮಗೆ ಕೊಡುವುದಾಗಿ ವಾಗ್ದಾನ 
ಮಾಡಿದ ದೇಶಕ್ಕೆ ನಿಮ್ಮನ್ನು ನಡಿಸುವನು. ಈಗ ಅಲ್ಲಿ 
ಕಾನಾನ್ಯರು ವಾಸವಾಗಿದ್ದಾರೆ. ಆದರೆ ದೇವರು ಆ ದೇಶ 
ವನ್ನು ನಿಮಗೆ ಕೊಡುವುದಾಗಿ ನಿಮ್ಮ ಪೂರ್ಪಿಕರಿಗೆ 
ವಾಗ್ದಾನ ಮಾಡಿದನು. ದೇವರು ಆ ದೇಶವನ್ನು ನಿಮಗೆ 
ಕೊಟ್ಟನಂತರ 2ನೀವು ನಿಮ್ಮ ಚೊಚ್ಚಲು ಗಂಡು 
ಮಕ್ಕಳನ್ನು ಆತನಿಗಾಗಿ ಮೀಸಲಿಡಬೇಕು. ಚೊಚ್ಚಲು 
ಕತ್ತೆಮರಿಯನ್ನು ನೀವು ಯೆಹೋವನಿಂದ ಬಿಡಿಸಿಕೊಳ್ಳ 
ಬೇಕೆಂದಿದ್ದರೆ ಅದಕ್ಕೆ ಬದಲಾಗಿ ಒಂದು ಕುರಿಮರಿ 
ಯನ್ನು ಕೊಡಬೇಕು. ಕತ್ತೆಮರಿಯನ್ನು ಬಿಡಿಸಿಕೊಳ್ಳಲು 
ಇಷ್ಟಪಡದಿದ್ದರೆ, ಅದರ ಕುತ್ತಿಗೆಯನ್ನು ಮುರಿದು ಕೊಲ್ಲ 
ಬೇಕು. ಆದರೆ ಚೊಚ್ಚಲು ಗಂಡು ಮಕ್ಕಳನ್ನೆಲ್ಲಾ 
ಯೆಹೋವನಿಂದ ಬಿಡಿಸಿಕೊಳ್ಳಲೇಬೇಕು. 

14°" ಮುಂದಿನಕಾಲದಲ್ಲಿ ನಿಮ್ಮ ಮಕ್ಕಳು, ನೀವು 
ಹೀಗೇಕೆ ಮಾಡುತ್ತೀರಿ” ಎಂದು ಕೇಳುವಾಗ ನೀವು, 





ವಾಗ್ದಾನವನ್ನು ನಿಮ್ಮ ಪೂರ್ವಿಕರಿಗೆ ಮಾಡಿದನು. ಕಾನಾ 





ಗುಂಪು ಅಥವಾ ""ವಿಭಾಗಗಳು.'' ಇದು ಸೈನ್ಯದ ಒಂದು ಪದ. ಜನರು 
ಯೆಹೋವನ ಸೈನ್ಯದಂತೆ ಸುಸಜ್ಜಿತರಾಗಿದ್ದರೆಂದು ಇದು ಸೂಚಿಸುತ್ತದೆ. 
ಅಬೀಬ್‌ ಅಥವಾ "'ಚೈತ್ರಮಾಸ'' ಯೆಹೂದ್ಯರ ವರ್ಷದಲ್ಲಿ ಇದು 
ಪ್ರಥಮ ತಿಂಗಳು. 


"ಯೆಹೋವನು ನಮ್ಮನ್ನು ಈಜಿಷ್ಟಿನಿಂದ ತನ್ನ ಮಹಾ 
ಶಕ್ತಿಯಿಂದ ರಶ್ಚಿಸಿದನು. ನಾವು ಅಲ್ಲಿ ಗುಲಾಮರಾಗಿ 
ದ್ವೆವು, ಆದರೆ ಯೆಹೋವನು ನಮ್ಮನ್ನು ಇಲ್ಲಿಗೆ ಕರೆದು 
ಕೊಂಡು ಬಂದನು. ಈಜಿಪ್ಟಿನಲ್ಲಿ ಫರೋಹನು ತನ್ನ 
ಹೃದಯವನ್ನು ಕರಿಣಪಡಿಸಿಕೊಂಡು ನಮ್ಮನ್ನು ಕಳುಹಿಸಿ 


ವಿಮೋಚನಕಾಂಹ 13:16-14:8 


ಕೊಡಲಿಲ್ಲ. ಆಗ ಯೆಹೋವನು ಆ ದೇಶದ ಚೊಚ್ಚಲು 
ಗಂಡುಮಕ್ಕಳನ್ನೆಲ್ಲಾ ಸಂಹರಿಸಿದನು. (ಯೆಹೋವನು 
ಚೊಚ್ಚಲು ಪಶುಗಳನ್ನು ಮತ್ತು ಚೊಚ್ಚಲು ಗಂಡು 
ಮಕ್ಕಳನ್ನು ಕೊಂದನು.) ಆದ್ದರಿಂದ ನಾನು ಚೊಚ್ಚಲಾದ 
ಪ್ರತಿಯೊಂದು ಗಂಡುಪಶುವನ್ನು ಯೆಹೋವನಿಗೆ ಯಜ್ಞ 
ವಾಗಿ ಅರ್ಪಿಸುತ್ತೇನೆ. ಈ ಕಾರಣದಿಂದಲೇ, ನನ್ನ ಪ್ರತಿ 
ಯೊಂದು ಗಂಡುಮಗುವನ್ನು ಯೆಹೋವನಿಂದ ಮತ್ತೆ 
ಖರೀದಿ ಮಾಡುತ್ತೇನೆ' ಎಂದು ಹೇಳುವಿರಿ. 'ಇದು ನಿಮ್ಮ 
ಕೈಗೆ ದಾರಕಟ್ಟಿದಂತಿರುತ್ತದೆ; ನಿಮ್ಮ ಕಣ್ಣುಗಳ ಮುಂದೆ 
ಒಂದು ಚಿಹ್ನೆಯಂತೆ ಇರುತ್ತದೆ. * ಯೆಹೋವನು ತನ್ನ 
ಮಹಾಶಕ್ತಿಯಿಂದ ನಮ್ಮನ್ನು ಈಜಿಷ್ಟಿನಿಂದ ಹೊರಗೆ 
ಕರೆದುಕೊಂಡು ಬಂದನೆಂಬುದನ್ನು ಜ್ಞಾಪಿಸಿಕೊಳ್ಳಲು 
ಇದು ಸಹಾಯಮಾಡುತ್ತದೆ.'' 


ಈಜಿಪ್ಟಿನಿಂದ ಪ್ರಯಾಣ 
17ಇಸ್ರೇಲರು ಈಜಿಪ್ಟನ್ನು ಬಿಟ್ಟುಹೋಗುವಂತೆ 
ಫರೋಹನು ಅನುಮತಿ ನೀಡಿದನು. ಇಸ್ರೇಲರು ಫಿಲಿಷ್ಟಿ 
ಯರ ದೇಶದ ಮೂಲಕ ಹಾದುಹೋಗುವ ರಸ್ತೆಯಲ್ಲಿ 
ಹೋಗಲು ಯೆಹೋವನು ಅನುಮತಿ ನೀಡಲಿಲ್ಲ ಸಮು 
ದ್ರದ ಮೂಲಕ ಹಾದುಹೋಗುವ ಆ ರಸ್ತೆ ಬಹಳ ಹತ್ತಿರ 
ವಾಗಿತ್ತು ಆದರೆ ಯೆಹೋವನು, ""ಇಸ್ರೇಲರು ಆದಾರಿ 
ಯಲ್ಲಿ ಹೋದರೆ, ಯುದ್ಧ ಮಾಡಬೇಕಾಗುವುದು. ಆಗ 
ಅವರು ತಮ್ಮ ಮನಸ್ಸುಗಳನ್ನು ಬದಲಾಯಿಸಿ ಈಜಿಪ್ಟಿಗೆ 
ಹಿಂತಿರುಗಬಹುದು'' ಅಂದುಕೊಂಡನು. '*ಆದ್ದರಿಂದ 
ಯೆಹೋವನು ಅವರನ್ನು ಕೆಂಪು ಸಮುದ್ರದ ಅರಣ್ಯದ 
ಮೂಲಕ ನಡೆಸಿದನು. ಇಸ್ರೇಲರು ಈಜಿಪ್ಟನ್ನು ಬಿಟ್ಟಾಗ 

ಯುದ್ಧವಸ್ತ್ರಗಳನ್ನು ಧರಿಸಿಕೊಂಡಿದ್ದರು. 


ಯೋಸೇಫನ ಎಲುಬುಗಳನ್ನು ತೆಗೆದುಕೊಂಡರು 

ಔೌಮೋಶೆಯು ತನ್ನೊಡನೆ ಯೋಸೇಫನ ಎಲುಬು 
ಗಳನ್ನು ತೆಗೆದುಕೊಂಡು ಹೋದನು. (ಯೋಸೇಫನು 
ಸಾಯುವ ಮೊದಲು, ತನಗಾಗಿ ಈ ಕಾರ್ಯವನ್ನು 
ಮಾಡುವಂತೆ ಇಸ್ರೇಲನ ಪುತ್ರರಿಂದ ಪ್ರಮಾಣ ಮಾಡಿ 
ಸಿದನು. ಯೋಸೇಫನು ಅವರಿಗೆ, "ಯೆಹೋವನು 
ನಿಮ್ಮನ್ನು ರಕ್ಷಿಸುವಾಗ, ಈಜಿಷ್ಟಿನಿಂದ ನನ್ನ ಎಲುಬು 
ಗಳನ್ನು ತೆಗೆದುಕೊಂಡು ಹೋಗಲು ಮರೆಯಬೇಡಿ'' 
ಎಂದು ಹೇಳಿದ್ದನು.) 








ಇದು... ಇರುತ್ತದೆ ಅಕ್ಬರಶಃ ""ನಿಮ್ಮ ಕೈಗಳ ಮೇಲೆ ಚಿಹ್ನೆ ಮತ್ತು 
ನಿಮ್ಮ ಕಣ್ಣುಗಳ ನಡುವೆ ಜ್ಞಾಪಕಪಟ್ಟಿ”' ಯೆಹೂದ್ಯನೊಬ್ಬನು ದೇವರ 
ಧರ್ಮಶಾಸ್ತ್ರವನ್ನು ಜ್ಞಾಪಕಮಾಡಿಕೊಳ್ಳುವುದಕ್ಕಾಗಿ ವಿಮೋಚನೆಯ 
ಬಗ್ಗೆ ತಿಳಿಸುವ ಈ ವಚನಗಳನ್ನು ಚಿಕ್ಕ ಪೆಟ್ಟಿಗೆಗಳಲ್ಲಿಟ್ಟು ಅವುಗಳನ್ನು 
ಪ್ರಾರ್ಥನೆಯೊಡನೆ ಚರ್ಮದ ಪಟ್ಟಿಗಳಿಂದ ಕಟ್ಟಿ ತನ್ನ ಕೈಗೂ ತಲೆಗೂ 
ಕಟ್ಟಿಕೊಳ್ಳುತ್ತಿದ್ದದ್ದನ್ನು ಇದು ಸೂಚಿಸುತ್ತದೆ. 


92 


ಯೆಹೋವನು ತನ್ನ ಜನರನ್ನು ಮುನ್ನಡೆಸಿದನು 
ಸಿಇಸ್ರ್ರೇಲರು ಸುಕ್ಕೋತನ್ನು ಬಿಟ್ಟು ಏತಾಮಿನಲ್ಲಿ 
ಪಾಳೆಯ ಹಾಕಿದರು. ಏತಾಮು ಮರುಭೂಮಿಗೆ ಹತ್ತಿರ 
ವಾಗಿತ್ತು ಯೆಹೋವನು ದಾರಿಯನ್ನು ತೋರಿಸಿದನು. 
ಹಗಲಿನಲ್ಲಿ ಜನರನ್ನು ನಡಿಸಲು ಯೆಹೋವನು ಎತ್ತರ 
ವಾದ ಮೇಘಸ್ತಂಭವನ್ನು ಉಪಯೋಗಿಸಿದನು; ರಾತ್ರಿ 
ವೇಳೆಯಲ್ಲಿ ದಾರಿಯನ್ನು ತೋರಿಸಲು ಯೆಹೋವನು 
ಎತ್ತರವಾದ ಅಗ್ನಿಸ್ತಂಭವನ್ನು ಉಪಯೋಗಿಸಿದನು. ಈ 
ಬೆಂಕಿಯು ಅವರಿಗೆ ಬೆಳಕು ಕೊಟ್ಟಿದ್ದರಿಂದ ಅವರು ರಾತ್ರಿ, 
ಯಲ್ಲಿ ಪ್ರಯಾಣ ಮಾಡಲು ಸಾಧ್ಯವಾಯಿತು. ಹಗಲಿ 
ನಲ್ಲಿ ಎತ್ತರವಾದ ಮೇಘಸ್ತಂಭವೂ ರಾತ್ರಿವೇಳೆಯಲ್ಲಿ 
ಅಗ್ನಿಸ್ತಂಭವೂ ಯಾವಾಗಲೂ ಅವರ ಮುಂಭಾಗದಲ್ಲಿ 
ಅವರೊಂದಿಗಿದ್ದವು. 
ಬಳಿಕ ಯೆಹೋವನು ಮೋಶೆಗೆ, 2""ಪೀಹಹೀ 
1 4 ರೋತಿನ ಪೂರ್ವಕಡೆಯಲ್ಲಿ ಪ್ರಯಾಣ ಮಾಡಿ 
ಬಾಳ್ಜೆಪೋನಿಗೆ ಸಮೀಪದಲ್ಲಿರುವ ಮಿಗ್ಟೋಲ್‌ ಮತ್ತು 
ಕೆಂಪು ಸಮುದ್ರದ ನಡುವೆ ಇಳಿದುಕೊಳ್ಳಬೇಕೆಂದು 
ಇಸ್ರೇಲರಿಗೆ ಆಜ್ಞಾಪಿಸು. *ಇಸ್ರೇಲರು ಅರಣ್ಯದಲ್ಲಿ ದಾರಿ 
ತಪ್ಪಿದರು; ಅವರಿಗೆ ಹೋಗಲು ಯಾವ ಸ್ಥಳವೂ ಇರುವು 
ದಿಲ್ಲ ಎಂದು ಫರೋಹನು ಭಾವಿಸುವನು. “ನಾನು 
ಫರೋಹನ ಹೃದಯವನ್ನು ಕಠಿಣಪಡಿಸುವುದರಿಂದ 
ಅವನು ನಿಮ್ಮನ್ನು ಬೆನ್ನಟ್ಟುವನು. ಆದರೆ ನಾನು ಫರೋಹ 
ನನ್ನು ಮತ್ತು ಅವನ ಸೈನ್ಯವನ್ನು ಸೋಲಿಸುವೆನು. ಇದು 
ನನಗೆ ಗೌರವವನ್ನು ತರುವುದು. ಆಗ ನಾನೇ ಯೆಹೋವ 
ನೆಂದು ಈಜಿಷ್ಟಿನ ಜನರು ತಿಳಿದುಕೊಳ್ಳುವರು'' ಎಂದು 
ಹೇಳಿದನು. ಇಸ್ರೇಲರು ದೇವರಿಗೆ ವಿಧೇಯರಾಗಿ ಆತನು 
ಹೇಳಿದ್ದನ್ನು ಮಾಡಿದರು. 








ಫರೋಹನು ಇಸ್ರೇಲರನ್ನು ಬೆನ್ನಟ್ಟಿದ್ದು 

*ಇಸ್ರೇಲರು ತಪ್ಪಿಸಿಕೊಂಡರೆಂಬ ವರದಿಯನ್ನು ಕೇಳಿ 
ದಾಗ ಫರೋಹನ ಮತ್ತು ಅವನ ಅಧಿಕಾರಿಗಳ ಮನಸ್ಸು 
ಗಳು ಬದಲಾದವು. ಫರೋಹನು, ""ಅಸ್ರೇಲರನ್ನು ನಾವು 
ಯಾಕೆ ಹೋಗಲು ಬಿಟ್ಟೆವು? ಅಯ್ಯೋ, ನಾವೀಗ ನಮ್ಮ 
ಗುಲಾಮರನ್ನು ಕಳೆದುಕೊಂಡೆವಲ್ಲಾ!'' ಎಂದು 
ಹೇಳಿದನು. 

ಆದ್ದರಿಂದ ಫರೋಹನು ತನ್ನ ರಥವನ್ನು ಸಿದ್ಧಮಾಡಿ 
ಕೊಂಡು ತನ್ನೊಡನೆ ತನ್ನ ಜನರನ್ನು ಕರೆದುಕೊಂಡನು. 
7ಫರೋಹನು ತನ್ನ ಆರುನೂರು ರಥಗಳನ್ನೂ ಅವಗಳ 
ಚಾಲಕರನ್ನೂ ಮತ್ತು ಅವುಗಳೊಡನೆ ಈಜಿಪ್ಟಿನ ಇತರ 
ರಥಗಳನ್ನೂ ತೆಗೆದುಕೊಂಡನು. ಪ್ರತಿಯೊಂದು ರಥದಲ್ಲಿ 
ಒಬ್ಬ ಧಳಪತಿ ಇದ್ದನು. ₹ಇಸ್ರೇಲರು ಕ್ರಮಬದ್ಧವಾಗಿ 
ಹೆಜ್ಜಿಹಾಕುತ್ತಾ ಧೈರ್ಯದಿಂದ ಹೋಗುತ್ತಿದ್ದರು. ಆದರೆ 
ಈಜಿಪ್ಟಿನ ಅರಸನಾದ ಫರೋಹನ ಹೃದಯವನ್ನು 





93 


ಯೆಹೋವನು ಕಠಿಣಗೊಳಿಸಿದ್ದರಿಂದ ಅವನು ಇಸ್ರೇಲ 
ರನ್ನು ಬೆನ್ನಟ್ಟಿದನು. 

ಈಜಿಪ್ಟಿನ ಸೈನ್ಯದಲ್ಲಿ ಅನೇಕ ರಾಹುತರು ಇದ್ದರು; 
ರಥಗಳೂ ಇದ್ದವು. ಅವರು ಇಸ್ರೇಲರನ್ನು ಬೆನ್ನಟ್ಟಿದರು. 
ಇಸ್ರೇಲರು ಪೀಹಹೀರೋತಿನ ಹತ್ತಿರವಿರುವ ಬಾಳ್ಟೆ 
ಪೋನಿನ ಎದುರಾಗಿ ಸಮುದ್ರತೀರದಲ್ಲಿ ಇಳಿದುಕೊಳ್ಳು 
ವಾಗಲೇ ಈಜಿಪ್ಟಿನ ಸೈನ್ಯದವರು ಅವರ ಹತ್ತಿರಕ್ಕೆ 
ಬಂದರು. 

ಫರೋಹನೂ ಅವನ ಸೈನ್ಯವೂ ತಮ್ಮ ಕಡೆಗೆ ಬರುತ್ತಿ 
ರುವುದನ್ನು ಇಸ್ರೇಲರು ಕಂಡು ಬಹು ಭಯಪಟ್ಟರು. 
ಅವರು ಸಹಾಯಕ್ಕಾಗಿ ಯೆಹೋವನಿಗೆ ಮೊರೆಯಿಟ್ಟರು. 
11 ಅವರು ಮೋಶೆಗೆ, ""ನೀನು ಯಾಕೆ ನಮ್ಮನ್ನು ಈಜಿಪ್ಟಿ 
ನಿಂದ ಹೊರಗೆ ಕರೆದುಕೊಂಡು ಬಂದೆ? ನಮ್ಮನ್ನು 
ಅರಣ್ಯದಲ್ಲಿ ಸಾಯಿಸುವುದಕ್ಕೆ ನೀನು ನಮ್ಮನ್ನು ಕರೆದು 
ಕೊಂಡು ಬಂದೆಯಾ? ನಾವು ಈಜಿಷ್ಟಿನಲ್ಲಿಯೇ ಸಮಾ 
ಧಾನದಿಂದ ಸಾಯಬಹುದಾಗಿತ್ತಲ್ಲವೆ? ಈಜಿಪ್ಟಿನಲ್ಲಿ 
ಸಾಕಷ್ಟು ಸಮಾಧಿಗಳಿದ್ದವು. ನಾವು ನಿನಗೆ ಈಜಿಪ್ಟಿ 
ನಲ್ಲೇ, "ದಯಮಾಡಿ ನಮ್ಮ ಗೊಡವೆಗೆ ಬರಬೇಡ. ನಾವು 
ಇಲ್ಲಿದ್ದುಕೊಂಡು ಈಜಿಪ್ಟಿನವರ ಸೇವೆ ಮಾಡಲು ಬಿಡು' 
ಎಂದು ಹೇಳಿದ್ದೆವು. ನಾವು ಇಲ್ಲಿಗೆ ಬಂದು ಅರಣ್ಯದಲ್ಲಿ 
ಸಾಯುವುದಕ್ಕಿಂತ, ಅಲ್ಲೇ ಗುಲಾಮರಾಗಿ ಇದ್ದಿದ್ದರೆ 
ಒಳ್ಳೆಯದಾಗಿರುತ್ತಿತ್ತು'' ಎಂದು ಹೇಳಿದರು. 

ಆದರೆ ಮೋಶೆ, "ಭಯಪಹಬೇಡಿರಿ, ಓಡಿ ಹೋಗ 
ಬೇಡಿರಿ! ಇಲ್ಲೇ ಇದ್ದು ಯೆಹೋವನು ಈ ದಿನ ನಿಮ್ಮನ್ನು 
ರಕ್ಷಿಸುವುದನ್ನು ನೋಡಿರಿ. ಈ ದಿನದ ನಂತರ ನೀವು 
ಇನ್ನೆಂದಿಗೂ ಈ ಈಜಿಷ್ಟಿನವರನ್ನು ನೋಡುವುದಿಲ್ಲ. 
"ಯೆಹೋವನು ನಿಮಗೋಸ್ಕರ ಯುದ್ಧ ಮಾಡುವನು. 
ಆದ್ದರಿಂದ ನೀವು ಸುಮ್ಮನೆ ಇರಿ'' ಎಂದು ಹೇಳಿದನು. 

15ಆಗ ಯೆಹೋವನು ಮೋಶೆಗೆ, ""ನೀನು ನನಗೆ 
ಮೊರೆಯಿಹುತ್ತಿರುವುದೇಕೆ? ಇಸ್ರೇಲರಿಗೆ ಮುಂದೆ 
ಹೋಗಲು ಆಜ್ಞಾಪಿಸು. ನಿನ್ನ ಕೈಯಲ್ಲಿರುವ 
ಊರುಗೋಲನ್ನು ಕೆಂಪು ಸಮುದ್ರದ ಮೇಲೆ ಚಾಚು. 
ಆಗ ಸಮುದ್ರವು ಇಬ್ಬಾಗವಾಗುವುದು. ಜನರು ಒಣ 
ನೆಲದ ಮೇಲೆ ಸಮುದ್ರವನ್ನು ದಾಟಬಹುದು. '? ಈಜಿಪ್ಟಿ 
ನವರು ನಿಮ್ಮನ್ನು ಬೆನ್ನಟ್ಟುವಂತೆ ನಾನು ಅವರ ಹೃದಯ 
ಗಳನ್ನು ಕಠಿಣಗೊಳಿಸುವುದರಿಂದ ನಾನು ಫರೋಹನಿ 
ಗಿಂತಲೂ ಅವನ ಎಲ್ಲಾ ರಾಹುತರುಗಳಿಗಿಂತಲೂ ರಥಗ 
೪ಿಗಿಂತಲೂ ಶಕ್ತಿಶಾಲಿ ಎಂಬುದನ್ನು ನಿಮಗೆ 
ತೋರಿಸುವೆನು. ಆಗ ನಾನೇ ಯೆಹೋವನೆಂದು 
ಈಜಿಫ್ಟಿಗೆ ತಿಳಿಯುವುದು. ನಾನು ಫರೋಹನನ್ನೂ ಅವನ 
ರಾಹುತರನ್ನೂ ರಥಗಳನ್ನೂ ಸೋಲಿಸಿದಾಗ ಅವರು 
ನನ್ನನ್ನು ಸನ್ಮಾನಿಸುವರು'' ಎಂದು ಹೇಳಿದನು. 


ವಿಮೋಚನಕಾಂಹ 14:9-28 


ಯೆಹೋವನು ಈಜಿಪ್ಟಿನ ಸೈನ್ಯವನ್ನು ಸೋಲಿಸಿದನು 

'9ಆ ಸಮಯದಲ್ಲಿ ಯೆಹೋವನ ದೂತನು ತನ್ನ ಸ್ಥಳ 
ವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಆದ್ದರಿಂದ ಅವರ 
ಮುಂಭಾಗದಲ್ಲಿದ್ದ ಮೇಘಸ್ತಂಭವು ಅವರ ಹಿಂಭಾಗಕ್ಕೆ 
ಹೋಯಿತು. ಹೀಗೆ ಮೋಡವು ಈಜಿಷ್ಟಿನವರಿಗೂ 
ಇಸ್ರೇಲರಿಗೂ ನಡುವೆ ನಿಂತಿತು. ಅಲ್ಲಿ ಇಸ್ರೇಲರಿಗೆ ಬೆಳ 
ಕಿತ್ತು ಆದರೆ ಈಜಿಪ್ಪಿನವರಿಗೆ ಕತ್ತಲಿತ್ತು. ಆದ್ದರಿಂದ 
ಈಜಿಪ್ಟಿನವರು ಆ ರಾತ್ರಿ, ಇಸ್ರೇಲರ ಸಮೀಪಕ್ಕೆ ಬರಲಿಲ್ಲ. 

2'ಮೋಶೆಯು ತನ್ನ ಕೈಯನ್ನು ಕೆಂಪು ಸಮುದ್ರದ 
ಮೇಲೆ ಚಾಚಿದನು; ಆಗ ಯೆಹೋವನು ಪೂರ್ವದಿಂದ 
ಬಲವಾದ ಗಾಳಿಯನ್ನು ಬೀಸುವಂತೆ ಮಾಡಿದನು. 
ಗಾಳಿಯು ರಾತ್ರಿಯೆಲ್ಲಾ ಬೀಸಿತು. ಸಮುದ್ರವು ಇಬ್ಬಾಗ 
ವಾಗಿ ಮಧ್ಯದಲ್ಲಿ ಒಣನೆಲವಾಯಿತು. 23 ಇಸ್ರೇಲರು 
ಒಣನೆಲದ ಮೇಲೆ ಸಮುದ್ರವನ್ನು ದಾಟಿದರು. ನೀರು 
ಅವರ ಎಡಬಲಗಳಲ್ಲಿ ಗೋಡೆಯಂತೆ ನಿಂತಿತ್ತು ಆಗ 
ಫರೋಹನು ತನ್ನ ಎಲ್ಲಾ ರಥಗಳೊಡನೆ ಮತ್ತು ರಾಹುತ 
ರೊಡನೆ ಅವರನ್ನು ಹಿಂಬಾಲಿಸಿ ಸಮುದ್ರ ದೊಳಕ್ಕೆ 
ಹೋದನು. ಬೆಳಗಿನ ಜಾವ ಇನ್ನೂ ಮೊಬ್ಬಿರುವಾಗ, 
ಯೆಹೋವನು ಎತ್ತರವಾದ ಮೇಘಸ್ತಂಭದಿಂದ ಮತ್ತು 
ಅಗ್ನಿ ಸ್ತಂಭದಿಂದ ಈಜಿಪ್ಟಿನ ಸೈನ್ಯವನ್ನು ದೃಷ್ಟಿಸಿದನು. ಆಗ 
ಯೆಹೋವನು ಅವರ ಮೇಲೆ ದಾಳಿಮಾಡಿ ಅವರ 
ಪಾಳೆಯದಲ್ಲಿ ಗಲಿಬಿಲಿ ಮಾಡಿದನು. 

ರಥಗಳ ಚಕ್ರಗಳು ನೆಲಕ್ಕೆ ಅಂಟಿಕೊಂಡವು. ರಥ 
ಗಳನ್ನು ನಡಿಸುವುದು ಬಹುಕಷ್ಟವಾಗಿತ್ತು ಈಜಿಪ್ಟಿನವರು 
""ನಾವು ಇಲ್ಲಿಂದ ಹೋಗೋಣ. ಯೆಹೋವನು 
ಈಜಿಪ್ಟಿನ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾನೆ. 
ಯೆಹೋವನು ಇಸ್ರೇಲರಿಗಾಗಿ ಯುದ್ಧಮಾಡುತ್ತಿದ್ದಾನೆ'' 
ಎಂದು ಕೂಗಿಕೊಂಡರು. 

20೬ಗ ಯೆಹೋವನು ಮೋಶೆಗೆ, "ನಿನ್ನ ಕೈಯನ್ನು 
ಸಮುದ್ರದ ಮೇಲೆ ಚಾಚು; ನೀರು ಈಜಿಷ್ಟಿನವರ ರಥಗ 
ಳನ್ನು ಮತ್ತು ರಾಹುತರನ್ನು ಮುಚ್ಚಿಕೊಳ್ಳುವುದು'' ಎಂದು 
ಹೇಳಿದನು. 

2'ಆದ್ದರಿಂದ ಹಗಲಿನ ಬೆಳಕು ಪ್ರಕಾಶಿಸುವುದಕ್ಕಿಂತ 
ಸ್ವಲ್ಪ ಮೊದಲು, ಮೋಶೆಯು ತನ್ನ ಕೈಯನ್ನು ಸಮುದ್ರದ 
ಮೇಲೆ ಚಾಚಿದನು. ನೀರು ತನ್ನ ಸರಿಯಾದ ಮಟ್ಟಕ್ಕೆ 
ಹಿಂತಿರುಗಿತು. ಈಜಿಪ್ಟಿನವರು ನೀರಿನಿಂದ ಓಡಿ 
ಹೋಗಲು ಬಹಳವಾಗಿ ಪ್ರಯತ್ನಿಸಿದರು. ಆದರೆ 
ಯೆಹೋವನು ಈಜಿಪ್ಟಿನವರನ್ನು ಸಮುದ್ರದಲ್ಲಿ ಕೆಡವಿ 
ಬಿಟ್ಟನು. 

ನೀರು ತನ್ನ ಸರಿಯಾದ ಮಟ್ಟಕ್ಕೆ ಹಿಂತಿರುಗಿ ರಥ 
ಗಳನ್ನು ಮತ್ತು ರಾಹುತರನ್ನು ಮುಚ್ಚಿಬಿಟ್ಟಿತು, ಸಮುದ್ರ, 
ದೊಳಗೆ ಹೋಗಿದ್ದ ಇಸ್ರೇಲರನ್ನು ಬೆನ್ನಟ್ಟಿದ ಫರೋಹನ 


ವಿಮೋಚನಕಾಂಹ 14:29-15:20 


ಸೈನ್ಯವೆಲ್ಲಾ ನಾಶವಾಯಿತು. ಅವರಲ್ಲಿ ಒಬ್ಬರಾದರೂ 
ಉಳಿಯಲಿಲ್ಲ. 

ಆದರೆ ಇಸ್ರೇಲರು ಒಣನೆಲದಲ್ಲಿ ಸಮುದ್ರವನ್ನು 
ದಾಟಿದರು. ನೀರು ಅವರ ಎಡಬಲಗಳಲ್ಲಿ ಗೋಡೆ 
ಯಂತೆ ನಿಂತಿತು. ಆದ್ದರಿಂದ ಆ ದಿನ ಯೆಹೋವನು 
ಇಸ್ರೇಲರನ್ನು ಈಜಿಪ್ಟಿನವರಿಂದ ರಕ್ಷಿಸಿದನು. ಇಸ್ರೇಲರು 
ಕೆಂಪು ಸಮುದ್ರದ ದಡದಲ್ಲಿ ಬಿದ್ದಿದ್ದ ಈಜಿಪ್ಟಿನವರ ಹೆಣಗ 
ಳನ್ನು ನೋಡಿದರು. 3! ಈಜಿಪ್ಟಿನವರನ್ನು ಯೆಹೋವನು 
ಸೋಲಿಸಿದಾಗ ಇಸ್ರೇಲರು ಆತನ ಮಹಾಶಕ್ತಿಯನ್ನು 


94 


9""ನಾವು ಅವರನ್ನು ಬೆನ್ನಟ್ಟಿ ಹಿಡಿಯುವೆವು; ನಾವು 
ಅವರ ಸಂಪತ್ತನ್ನೆಲ್ಲಾ ತೆಗೆದುಕೊಳ್ಳುವೆವು. ನಾವು ಖಡ್ಗ 
ದಿಂದ ಅವರನ್ನು ಸಂಹರಿಸುವೆವು. ನಮ್ಮ ಭುಜಬಲದಿಂದ 
ಅವರ ಸ್ವತ್ತುಗಳನ್ನೆಲ್ಲಾ ವಶಪಡಿಸಿಕೊಳ್ಳುವೆವು' ಎಂದು 
ಕೊಂಡರು ವೈರಿಗಳು. 

10ಆದರೆ ನೀನು ಅವರ ಮೇಲೆ ಊದಿದ ಗಾಳಿಯಿಂದ 
ಸಮುದ್ರವು ಅವರನ್ನು ಮುಚ್ಚಿಕೊಂಡಿತು; ಅವರು ಸೀಸ 
ದಂತೆ ಅಗಾಧವಾದ ಸಮುದ್ರದಲ್ಲಿ ಮುಳುಗಿದರು. 

11 ಯೆಹೋವನೇ ದೇವರುಗಳಲ್ಲಿ ನಿನಗೆ ಸಮಾನರು 





ನೋಡಿದರು. ಆದ್ದರಿಂದ ಜನರು ಯೆಹೋವನನ್ನು 
ಸನ್ಮಾನಿಸಿ ಆತನ ಸೇವಕನಾದ ಮೋಶೆಯಲ್ಲಿ ಭರವಸೆ 
ವಿಟ್ಟರು. 


ಮೋಶೆಯ ಗೀತೆ 
1 ಬಳಿಕ ಮೋಶೆ ಮತ್ತು ಇಸ್ರೇಲರು ಯೆಹೋವ 
ನಿಗೆ ಈ ಗೀತೆಯನ್ನು ಹಾಡತೊಡಗಿದರು: 

“ನಾನು ಯೆಹೋವನಿಗೆ ಹಾಡುವೆನು. ಆತನು ಮಹಾ 
ಕಾರ್ಯಗಳನ್ನು ಮಾಡಿದ್ದಾನೆ. ಆತನು ಕುದುರೆಯನ್ನು 
ಸವಾರನನ್ನು ಸಮುದ್ರದೊಳಗೆ ಮುಳುಗಿಸಿದನು. 

2ಯಹೋವನೇ ನನ್ನ ಬಲ, ಆತನು ನನ್ನನ್ನು ರಕ್ಸಿಸು 
ತ್ತಾನೆ. ನನ್ನ ಬಲವೂ ಕೀರ್ತನೆಯೂ ಯಾಹುವೇ; ಆತ 
ನಿಂದ ನಮಗೆ ರಕ್ಷಣೆ ಉಂಟಾಯಿತು. ಯೆಹೋವನು 
ನನ್ನ ದೇವರು. ಮತ್ತು ನಾನು ಆತನನ್ನು ಸ್ತುತಿಸುತ್ತೇನೆ. 
ಯೆಹೋವನೇ ನಮ್ಮ ಪೂರ್ವಿಕರ. ದೇವರು. ನಾನು 
ಆತನನ್ನು ಸನ್ಮಾನಿಸುತ್ತೆ. €ನೆ. 

3ಯೆಹೋವನೇ ಯುದ್ಧವೀರನು. ಆತನ ನಾಮಧೇ 
ಯವು ಯೆಹೋವನೇ. 

"ಅತನು ಫರೋಹನ ರಥಗಳನ್ನೂ ಸೈನಿಕರನ್ನೂ 





ಯಾರು? ಪರಿಶುದ್ಧತೆಯಲ್ಲಿ ನೀನೇ ಸರ್ವೋತ್ತಮನು. 
ಭಯಂಕರ ಕೃತ್ಯಗಳನ್ನು ಮಾಡಿ ಪ್ರಖ್ಯಾತಿಹೊಂದಿದ 
ವನೂ ನೀನೇ. ಅದ್ಭುತಕಾರ್ಯಗಳನ್ನು ಮಾಡುವಾತನೂ 
ನೀನೇ. 
ನೀನು ನಿನ್ನ ಬಲಗೈಯನ್ನು ಚಾಚಿದಾಗ ಭೂಮಿಯು 
ಶತ್ರುಗಳನ್ನು ನುಂಗಿಬಿಟ್ಟಿತು! 
3ನೀನು ಬಿಡುಗಡೆ ಮಾಡಿದ ನಿನ್ನ ಜನರನ್ನು ಪ್ರೀತಿ 
ಯಿಂದ ನಡೆಸುವೆ. ನಿನ್ನ ಬಲದಿಂದ ನೀನು ಈ ಜನರನ್ನು 
ನಿನ್ನ ಪವಿತ್ರವಾದ ದೇಶಕ್ಕೆ ನಡಿಸುವೆ. 
4""ಬೇರೆ ಜನಾಂಗಗಳವರು ಇದನ್ನು ಕೇಳಿ ಭಯಭೀತ 
ರಾಗುವರು; ಫಿಲಿಷ್ಟಿಯರು ಭಯದಿಂದ ತಲ್ಲಣಿಸುವರು. 
5ಆಗ ಎದೋಮಿನ ಕುಟುಂಬಗಳು ಭಯಭೀತ 
ರಾಗುವರು. ಮೋವಾಬಿನ ನಾಯಕರು ಭಯದಿಂದ 
ನಡುಗುವರು. ಕಾನಾನಿನ ಜನರು ತಮ್ಮ ಧೈರ್ಯವನ್ನು 
ಕಳೆದುಕೊಳ್ಳುವರು. 

ನಿನ್ನ ಭುಜಬಲವನ್ನು ಅವರು ಕಂಡು ಭಯಭೀತ 
ರಾಗುವರು. ಯೆಹೋವನ ಜನರು ದಾಟಿ ಹೋಗುವವ 
ರೆಗೆ, ನೀನು ರೂಪಿಸಿದ ಜನರು ದಾಟಿ ಹೋಗುವವರೆಗೆ, 
ಅವರು ಬಂಡೆಯಂತೆ ಮೌೌನವಾಗಿರುವರು. 








ಸಮುದ್ರದೊಳಗೆ ಕೆಡವಿದನು; ಫರೋಹನ ಮಹಾ 
ವೀರರನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿಬಿಟ್ಟನು. 
5ಸಾಗರವು ಅವರನ್ನು ಮುಚ್ಚಿಕೊಂಡಿತು; ಆಳವಾದ 
ನೀರಿನಲ್ಲಿ ಅವರು ಬಂಡೆಗಳಂತೆ ಮುಳುಗಿದರು. 
6""ನಿನ್ನ ಭುಜಬಲವು ಎಷ್ಟೋ ಶಕ್ತಿಯುಳ್ಳದ್ದಾಗಿದೆ. 
ಯೆಹೋವನೇ, ನಿನ್ನ ಭುಜಬಲವು ವೈರಿಯನ್ನು ನುಚ್ಚು 
ನೂರು ಮಾಡಿತು. 
7ನೀನು ಅತ್ಯಧಿಕ ಮಹತ್ವವುಳ್ಳವನಾಗಿ, ನನಗೆದುರು 
ನಿಲ್ಲುವವರನ್ನು ನಾಶಗೊಳಿಸಿದೆ. ಬೆಂಕಿಯು ಹುಲ್ಲನ್ನು 
ಸುಹುವಂತೆ ನಿನ್ನ ಕೋಪವು ಅವರನ್ನು ನಾಶಮಾಡಿತು. 
8ನೀನು ಊದಿದ ಮಹಾ ಗಾಳಿಯಿಂದ ನೀರು ಒತ್ತಟ್ಟಿಗೆ 
ಸೇರಿತು. ವೇಗವಾಗಿ ಹರಿಯುವ ನೀರು ಗಟ್ಟಿಯಾದ 
ಗೋಡೆಯಾಯಿತು. ಸಾಗರಗರ್ಭದೊಳಗಿನ ಜಲವು 
ಗಟ್ಟಿಯಾಯಿತು. 


!'ನೀನು ನಿನ್ನ ಜನರನ್ನು ನಿನ್ನ ಬೆಟ್ಟದ ಸೀಮೆಗೂ ನಿನ್ನ 
ಸಿಂಹಾಸನಕ್ಕಾಗಿ ನೀನು ಸಿದ್ಧಮಾಡಿದ ಸ್ಥಳಕ್ಕೂ ನಡಿಸುವೆ. 
ಯೆಹೋವನೇ, ಒಡೆಯನೇ, ನಿನ್ನ ಕೈಗಳಿಂದ ನಿನ್ನ 
ಆಲಯವನ್ನು ಕಟ್ಟು 18ಯೆಹೋವನು ಎಂದೆಂದಿಗೂ 
ಆಳುವನು!'' ''ಫರೋಹನ ಕುದುರೆಗಳು, ಸವಾರರು, 
ರಥಗಳು ಸಮುದ್ರದೊಳಕ್ಕೆ ಹೋದಾಗ ಸಮುದ್ರದ 
ನೀರು ಅವರನ್ನು ಆವರಿಸಿಕೊಳ್ಳುವಂತೆ ಯೆಹೋವನು 
ಮಾಡಿದನು. ಇಸ್ರೇಲರಾದರೊ ಸಮುದ್ರದೊಳಗಿನ ಒಣ 
ನೆಲದಲ್ಲಿ ಸಮುದ್ರವನ್ನು ದಾಟಿಹೋದರು. 

ಆರೋನನ ಅಕ್ಕ ಮಿರ್ಯಾಮಳು ಪ್ರವಾದಿನಿ 
ಯಾಗಿದ್ದಳು. ಆಕೆ ದಮ್ಮಡಿಯನ್ನು ತೆಗೆದುಕೊಂಹಳು. 
ಮಿರ್ಯಾಮಳು ಮತ್ತು ಸ್ತ್ರೀಯರು ಹಾಡುವುದಕ್ಕೂ ಕುಣಿ 
ಯುವುದಕ್ಕೂ ಪ್ರಾರಂಭಿಸಿದರು. ಮಿರ್ಯಾಮಳು ಅವರ 
ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು. 


95 


21°" ಯೆಹೋವನಿಗೆ ಗಾನಮಾಡಿರಿ; ಆತನು ಮಹಾ 
ಜಯಶಾಲಿಯಾದನು. ಕುದುರೆಗಳನ್ನೂ ರಾಹುತರನ್ನೂ 
ಸಮುದ್ರದೊಳಗೆ ಮುಳುಗಿಸಿ ನಾಶಮಾಡಿದನು...'' 

ಮೋಶೆಯು ಇಸ್ರೇಲರನ್ನು ಕೆಂಪುಸಮುದ್ರದಿಂದ 
ಮುನ್ನೆಡಿಸಿದನು. ಅವರು ಶೂರಿನ ಅರಣ್ಯದೊಳಗೆ 
ಹೋದರು. ಅವರು ಅರಣ್ಯದಲ್ಲಿ ಮೂರು ದಿನಗಳವರೆಗೆ 
ಪ್ರಯಾಣ ಮಾಡಿದರು. ಜನರಿಗೆ ಎಲ್ಲಿಯೂ ನೀರು 
ಸಿಕ್ಕಲಿಲ್ಲ. 3 ಆ ಬಳಿಕ ಅವರು ಮಾರಾ* ಎಂಬ ಸ್ಥಳವನ್ನು 
ತಲುಪಿದರು. ಅಲ್ಲಿ ನೀರಿತ್ತು ಆದರೆ ಅವರು ಆ ನೀರನ್ನು 
ಕುಡಿಯಲಾಗಲಿಲ್ಲ. ಯಾಕಂದರೆ ಅದು ಬಹು ಕಹಿ 
ಯಾಗಿತ್ತು. (ಆದಕಾರಣವೇ ಆ ಸ್ಥಳಕ್ಕೆ "ಮಾರಾ' 
ಎಂಬುದಾಗಿ ಹೆಸರು ಕೊಡಲ್ಪಟ್ಟಿತ್ತು) 

ಅವರು ಮೋಶೆಗೆ ದೂರು ಹೇಳತೊಡಗಿದರು. ಈಗ, 
"ನಾವೇನು ಕುಡಿಯೋಣ?'' ಎಂದು ಅವರು 
ಕೇಳಿದರು. 

ಮೋಶೆಯು ಯೆಹೋವನಿಗೆ ಪ್ರಾರ್ಥಿಸಲು ಆತನು 
ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಮೋಶೆಯು 
ಆ ಗಿಡವನ್ನು ನೀರಿನಲ್ಲಿ ಹಾಕಿದಾಗ ಕಹಿನೀರು ಸಿಹಿ 
ನೀರಾಯಿತು. 

ಆ ಸ್ಥಳದಲ್ಲಿ ಯೆಹೋವನು ಅವರಿಗಾಗಿ ನಿಯಮವನ್ನು 
ಮಾಡಿದನು. ಯೆಹೋವನು ಅವರ ನಂಬಿಕೆಯನ್ನು ಸಹ 
ಪರೀಕ್ಷಿಸಿದನು. ಆತನು ಅವರಿಗೆ, ""ನೀವು ನಿಮ್ಮ ದೇವ 
ರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ 
ದೃಷ್ಟಿಗೆ ಯೋಗ್ಯವಾದವುಗಳನ್ನು ಮಾಡಬೇಕು; ಆತನ 
ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳಿಗಳನ್ನೆಲ್ಲಾ 
ಅನುಸರಿಸಬೇಕು. ಆಗ ನಾನು ಈಜಿಪ್ಟಿನವರಿಗೆ ಉಂಟು 
ಮಾಡಿದ ಕಾಯಿಲೆಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿ 
ಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯ 
ದಾಯಕನಾಗಿದ್ದೇನೆ'' ಎಂದುಹೇಳಿದನು. 

2'ಬಳಿಕ ಜನರು ಏಲೀಮಿಗೆ ಪ್ರಯಾಣ ಮಾಡಿದರು. 
ಏಲೀಮಿನಲ್ಲಿ ನೀರಿನ ಹನ್ನೆರಡು ಬುಗ್ಗೆಗಳಿದ್ದವು; ಅಲ್ಲಿ 
ಎಪ್ಪತ್ತು ಖರ್ಜೂರದ ಮರಗಳಿದ್ದವು. ಆದ್ದರಿಂದ ಅವರು 
ನೀರಿನ ಹತ್ತಿರ ತಮ್ಮ ಪಾಳೆಯ ಹಾಕಿದರು. 

ಬಳಿಕ ಅವರು ಏಲೀಮಿನಿಂದ ಪ್ರಯಾಣಮಾಡಿ 
1 ಲಿ ಸಿನ್‌ ಅರಣ್ಯಕ್ಕೆ ಬಂದರು. ಈ ಸ್ಥಳವು ಏಲೀಮಿನ 
ಮತ್ತು ಸೀನಾಯಿಬೆಟ್ಟದ ನಡುವೆ ಇತ್ತು ಈಜಿಪ್ಪನ್ನು ಬಿಟ್ಟ 
ನಂತರ ಎರಡನೆಯ ತಿಂಗಳಿನ ಹದಿನೈದನೆಯ ದಿನದಲ್ಲಿ* 
ಅವರು ಈ ಸ್ಥಳಕ್ಕೆ ಬಂದರು. ಆಗ ಇಸ್ರೇಲರು ಮತ್ತೆ 





ಮಾರಾ ಈ ಹೆಸರಿನ ಅರ್ಥ '"ಕಹಿ'' ಎಂಬದಾಗಿ. 


ಎರಹನೆ ತಿಂಗಳಿನ ಹದಿನೈದನೆಯ ದಿನದಲ್ಲಿ ವೈಶಾಖ ಮಾಸದ 
ಹದಿನೈದನೆಯ ದಿನ. ಇಸ್ರೇಲರು ಒಂದು ತಿಂಗಳಿಂದ ಪ್ರಯಾಣ 
ಮಾಡುತ್ತಿದ್ದರು. 


ವಿಮೋಚನಕಾಂಹ 15:21-16:8 


ಗೊಣಗುಟ್ಟಲು ಪ್ರಾರಂಭಿಸಿದರು. ಅವರು ಮರು 
ಭೂಮಿಯಲ್ಲಿ ಮೋಶೆ ಆರೋನರ ಮೇಲೆ ಗೊಣಗುಟ್ಟಿ 
ದರು. ಅವರು, "ಯೆಹೋವನು ನಮ್ಮನ್ನು ಈಜಿಪ್ಟಿನಲ್ಲಿ 
ಕೊಂದಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ನಮಗೆ 
ಈಜಿಪ್ಟಿನಲ್ಲಿ ಮಾಂಸವೂ ರೊಟ್ಟಿಯೂ ಇತ್ತು. ನಮಗೆ 
ಬೇಕಿದ್ದ ಆಹಾರವೆಲ್ಲಾ ನಮ್ಮಲ್ಲಿತ್ತು. ಆದರೆ ಈಗ ನೀವು 
ನಮ್ಮನ್ನು ಈ ಅರಣ್ಯಕ್ಕೆ ಕರೆದುಕೊಂಡು ಬಂದಿರಿ. 
ನಾವೆಲ್ಲರೂ ಇಲ್ಲಿ ಹಸಿವೆಯಿಂದ ಸಾಯುವೆವು'' ಎಂದು 
ಹೇಳಿದರು. “ಆಗ ಯೆಹೋವನು ಮೋಶೆಗೆ,"" ಆಕಾಶ 
ದಿಂದ ನಿಮಗೋಸ್ಕರ ರೊಟ್ಟಿ ಸುರಿಯುವಂತೆ ಮಾಡು 
ವೆನು. ಪ್ರತಿದಿನ ಅವರು ಹೊರಗೆ ಹೋಗಿ, ತಮಗೆ ಆ 
ದಿನದಲ್ಲಿ ತಿನ್ನಲು ಬೇಕಾದ ಆಹಾರವನ್ನು ಕೂಡಿಸಿಕೊಳ್ಳ 
ಬೇಕು. ನಾನು ಹೇಳುವುದನ್ನು ಅವರು ಮಾಡುತ್ತಾರೊ 
ಇಲ್ಲವೊ ಎಂದು ನೋಡಲು ನಾನು ಇದನ್ನು ಮಾಡು 
ವೆನು. ಪ್ರತಿದಿನವು ಅವರು ಒಂದು ದಿನಕ್ಕೆ ಬೇಕಾದಷ್ಟು 
ಆಹಾರವನ್ನು ಕೂಡಿಸಿಕೊಳ್ಳಬೇಕು. ಆದರೆ ಶುಕ್ರವಾರ* 
ಅವರು ತಮ್ಮ ಆಹಾರವನ್ನು ಸಿದ್ಧಪಡಿಸುವಾಗ ಎರಡು 
ದಿನಗಳಿಗೆ ಬೇಕಾದಷ್ಟು ಆಹಾರವಿರುವುದನ್ನು ಅವರು 
ನೋಡುವರು'' ಎಂದು ಹೇಳಿದನು. 

ಆದ್ದರಿಂದ ಮೋಶೆಯು ಮತ್ತು ಆರೋನನು ಇಸ್ರೇಲ 
ರಿಗೆ, "ಈ ರಾತ್ರಿ ನೀವು ಯೆಹೋವನ ಶಕ್ತಿಯನ್ನು 
ನೋಡುವಿರಿ. ನಿಮ್ಮನ್ನು ಈಜಿಷ್ಟಿನಿಂದ ರಕ್ಷಿಸಿದವನು 
ಆತನೇ ಎಂದು ತಿಳಿದುಕೊಳ್ಳುವಿರಿ. ನಾಳೆ ಬೆಳಿಗ್ಗೆ ನೀವು 
ಯೆಹೋವನ ಮಹಿಮೆಯನ್ನು ನೋಡುವಿರಿ. ನೀವು 
ಯೆಹೋವನ ಮೇಲೆ ಗೊಣಗುಟ್ಟಿದ್ದೀರಿ. ಆತನು ನಿಮ್ಮ 
ಗೊಣಗುಟ್ಟುವಿಕೆಯನ್ನು ಕೇಳಿದ್ದಾನೆ; ಆತನೇ ನಿಮಗೆ 
ಸಹಾಯ ಮಾಡುವನು. ನಮ್ಮ ಮೇಲೆ ನೀವು ಗೊಣ 
ಗುಟ್ಟುತ್ತಾ ಬರಲು ನಾವೆಷ್ಟರವರು? ನಿಮ್ಮನ್ನು ಈಜಿಪ್ಟಿ 
ನಿಂದ ಕರೆತಂದವನು ಯೆಹೋವನೇ. ಆತನೇ ನಿಮ್ಮ 
ಅಗತ್ಯತೆಗಳನ್ನು ಪೂರೈಸುವನು'' ಎಂದು ಹೇಳಿದರು. 

ಅಲ್ಲದೆ ಮೋಶೆಯು, ""ನೀವು ಗೊಣಗುಟ್ಟುಕ್ತಿರುವು 
ದನ್ನು ಯೆಹೋವನು ಕೇಳಿದ್ದಾನೆ. ಆದ್ದರಿಂದ ರಾತ್ರಿ 
ಯಲ್ಲಿ ಆತನು ನಿಮಗೆ ಮಾಂಸವನ್ನು ಕೊಹುವನು ಪ್ರತಿ 
ಮುಂಜಾನೆ ನಿಮಗೆ ಬೇಕಾದಷ್ಟು ರೊಟ್ಟಿಯು ದೊರಕು 
ವುದು. ನೀವು (ಆರೋನನ ಮೇಲೂ ನನ್ನ ಮೇಲೂ) 
ಗೊಣಗುಟ್ಟುಕ್ತಿದ್ದೀರಿ? ಆದರೆ ನಮಗೆ ದೂರುಹೇಳಲು 
ನಾವೆಷ್ಟರವರು 7 ನೀವು ಯೆಹೋವನ ವಿರುದ್ಧವಾಗಿ 
ದೂರು ಹೇಳುತ್ತಿದ್ದೀರೆಂಬುದು ನಿಮ್ಮ ಜ್ಞಾಪಕದಲ್ಲಿರಲಿ'' 
ಎಂದು ಹೇಳಿದನು. 





ಶುಕ್ರವಾರವಾರದ ಆರನೆ ದಿನ. ಶನಿವಾರ ಸಬ್ಬತ್‌ ದಿನವಾಗಿತ್ತು ಸಬ್ಬತ್‌ 
ದಿನ ವಿಶ್ರಾಂತಿಯ ದಿನವಾಗಿದ್ದರಿಂದ ಅಂದು ಅವರು ಕೆಲಸ ಮಾಹ 
ತಕ್ಕದ್ದಾಗಿರಲಿಲ್ಲ. 


ವಿಮೋಚನಕಾಂಹ 16:9-28 


೨ಬಳಿಕ ಮೋಶೆ ಆರೋನನಿಗೆ, ""ಇಸ್ರೇಲರೊಂದಿಗೆ 
ಮಾತಾಡು. ಅವರಿಗೆ" ಯೆಹೋವನ ಮುಂದೆ ಒಟ್ಟಾಗಿ 
ನೆರೆದು ಬನ್ನಿ; ಯಾಕಂದರೆ ಆತನು ನಿಮ್ಮ ಗೊಣಗುಟ್ಟು 
ವಿಕೆಗಳನ್ನು ಕೇಳಿದ್ದಾನೆ' ಎಂದು ಹೇಳು'' ಅಂದನು. 

ಆರೋನನು ಇಸ್ರೇಲರೆಲ್ಲರೊಂದಿಗೆ ಮಾತಾಡಿ 
ದನು. ಅವರೆಲ್ಲರೂ ಒಂದು ಸ್ಥಳದಲ್ಲಿ ಕೂಡಿಬಂದರು. 
ಆರೋನನು ಅವರೊಂದಿಗೆ ಮಾತಾಡುತ್ತಿದ್ದಾಗ ಅವ 
ರೆಲ್ಲರೂ ಅರಣ್ಯದ ಕಡೆಗೆ ತಿರುಗಿನೋಡಿದರು. ಮೇಘ 
ದಲ್ಲಿ ಯೆಹೋವನ ಮಹಿಮೆಯು ಪ್ರತ್ಯಕ್ಸವಾದದ್ದನ್ನು 
ಅವರೆಲ್ಲರೂ ಕಂಡರು. 

(ಯೆಹೋವನು ಮೋಶೆಗೆ, !?""ನಾನು ಇಸ್ರೇಲರ 
ಗೊಣಗುಟ್ಟುವಿಕೆಗಳನ್ನು ಕೇಳಿದ್ದೇನೆ. ಆದ್ದರಿಂದ ಅವರಿಗೆ 
ಹೀಗೆ ಹೇಳು: "ಸೂರ್ಯಾಸ್ತಮದ ಮುನ್ನ ನೀವು ಮಾಂಸ 
ವನ್ನು ತಿನ್ನುವಿರಿ; ಪ್ರತಿ ಮುಂಜಾನೆ ಸೂರ್ಯೋದಯದ 
ಮುನ್ನ ನಿಮಗೆ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ. 
ಆಗ ನಾನೇ ಯೆಹೋವನಾದ ದೇವರೆಂಬುದನ್ನು ನೀವು 
ತಿಳಿದುಕೊಳ್ಳುವಿರಿ; ನನ್ನಲ್ಲಿ ಭರವಸೆ ಇಡುವಿರಿ'' ಎಂದು 
ಹೇಳಿದನು. 


96 


ವಿರುತ್ತಿತ್ತು ಅದು ಹೆಚ್ಚಾಗಿಯೂ ಇರುತ್ತಿರಲಿಲ್ಲ ಕಡಿಮೆ 
ಯಾಗಿಯೂ ಇರುತ್ತಿರಲಿಲ್ಲ. ಹೀಗೆ ಪ್ರತಿಯೊಬ್ಬನು ತನಗೆ 
ಮತ್ತು ತನ್ನ ಕುಟುಂಬಕ್ಕೆ ಬೇಕಾದಷ್ಟನ್ನು ಮಾತ್ರ, ಕೂಡಿಸಿ 
ಕೊಂಡನು. 

ಔೌಮೋಶೆಯು ಅವರಿಗೆ, ""ಅಹಾರವನ್ನು ಮರು 
ದಿನಕ್ಕಾಗಿ ಉಳಿಸಿಕೊಳ್ಳಬೇಡಿರಿ'' ಎಂದು ಹೇಳಿದನು. 
ಆದರೆ ಅವರು ಮೋಶೆಯ ಮಾತಿಗೆ ವಿಧೇಯರಾಗ 
ಲಿಲ್ಲ. ಕೆಲವು ಜನರು ಮರುದಿನ ತಿನ್ನುವುದಕ್ಕಾಗಿ ಆಹಾರ 
ವನ್ನು ಉಳಿಸಿಕೊಂಡರು; ಹೀಗೆ ಉಳಿಸಿಟ್ಟ ಆಹಾರವು 
ಹುಳಗಳಿಂದ ತುಂಬಿ ಕೊಳೆಯತೊಡಗಿತು. ಮೋಶೆಯು 
ಹೀಗೆ ಮಾಡಿದ ಜನರ ಮೇಲೆ ಕೊಪಗೊಂಡನು. 

2!ಪ್ರತಿ ಮುಂಜಾನೆ ಅವರು ಆಹಾರವನ್ನು ಕೂಡಿಸಿ 
ಕೊಂಡರು. ಪ್ರತಿಯೊಬ್ಬನು ತಾನು ಎಷ್ಟು ತಿನ್ನಬಹುದೋ 
ಅಷ್ಟನ್ನೇ ಕೂಡಿಸಿಕೊಂಡನು.ಆದರೆ ಬಿಸಿಲೇರಿದಾಗ 
ಆಹಾರವು ಕರಗಿಹೋಯಿತು. 

22 ಆರನೆಯ ದಿನವಾದ ಶುಕ್ರವಾರದಲ್ಲಿ ಜನರು ಎರಡ 
ರಷ್ಟನ್ನು ಕೂಡಿಸಿಕೊಂಡರು. ಅವರು ಪ್ರತಿಯೊಬ್ಬನಿಗೆ 
ಆರು ಸೇರಿನಷ್ಟು ಕೂಡಿಸಿಕೊಂಡರು. ಆದ್ದರಿಂದ ಜನ 





ಸಾಯಂಕಾಲ ಲಾವಕ್ಕಿಗಳು ಪಾಳೆಯದ ಸುತ್ತಲೂ 
ಬಂದವು. ಜನರು ಮಾಂಸಕ್ಕಾಗಿ ಈ ಪಕ್ಚಿಗಳನ್ನು ಹಿಡಿದರು 
ಮತ್ತು ಪ್ರತಿ ಮುಂಜಾನೆ ಅವರ ಪಾಳೆಯದ ಸುತ್ತಲೂ 
ಮಂಜು ನೆಲದ ಮೇಲೆ ಬಿದ್ದಿತ್ತು "ಸೂರ್ಯನು ಮೇಲ 
ಕ್ಕೇರಿದ ನಂತರ ಮಂಜು ಕರಗಿ ಇಲ್ಲವಾಯಿತು. ಆದರೆ 
ಮಂಜು ಕರಿಗಿ ಹೋದನಂತರ ನೆಲದ ಮೇಲೆ ಮಂಜಿನ 
ಹನಿ ಗಳಂತಿದ್ದ ತೆಳುವಾದ ಕಾಳುಗಳು ಬಿದ್ದಿದ್ದವು. 
!6ಸ್ರ್ರೇಲರು ಅದನ್ನು ನೋಡಿ ""ಏನದು''* ಎಂಬು 
ದಾಗಿ ಒಬ್ಬರನ್ನೊಬ್ಬರು ಕೇಳಿದರು. ಅದು ಏನೆಂದು 
ಅವರಿಗೆ ಗೊತ್ತಿಲ್ಲದ ಕಾರಣ ಅವರು ಈ ಪ್ರಶ್ನೆಯನ್ನು 
ಕೇಳಿದರು. ಆದ್ದರಿಂದ ಮೋಶೆ ಅವರಿಗೆ, ""ಇದು 
ಯೆಹೋವನು ನಿಮಗೆ ಕೊಟ್ಟಿರುವ ಆಹಾರ. 
ಯೆಹೋವನು ಆಜ್ಞಾಪಿಸುವುದೇನೆಂದರೆ, "ಪ್ರತಿ 
ಯೊಬ್ಬನು ತನಗೆ ಬೇಕಾದಷ್ಟನ್ನು ಮಾತ್ರ ಕೂಡಿಸಿಕೊಳ್ಳ 
ಬೇಕು. ನಿಮ್ಮಲ್ಲಿ ಪ್ರತಿಯೊಬ್ಬನು ನಿಮ್ಮ ಕುಟುಂಬದ 
ಲ್ಲಿರುವ ಪ್ರತಿಯೊಬ್ಬನಿಗೆ ಸುಮಾರು ಒಂದು ಮೂರು 
ಸೇರಿನಷ್ಟು ಕೂಡಿಸಿಕೊಳ್ಳಬೇಕು'' ಎಂದು ಹೇಳಿದನು. 

ಅಂತೆಯೇ ಇಸ್ರೇಲರು ಮಾಡಿದರು. ಪ್ರತಿ 
ಯೊಬ್ಬನೂ ತನ್ನ ಆಹಾರವನ್ನು ಕೂಡಿಸಿಕೊಂಡನು. 
ಕೆಲವರು ಇತರರಿಗಿಂತ ಹೆಚ್ಚಾಗಿ ಕೂಡಿಸಿಕೊಂಡರು. 
'8ಅವರು ತಮ್ಮ ಕುಟುಂಬದಲ್ಲಿದ್ದ ಪ್ರತಿಯೊಬ್ಬರ ಆಹಾರ 
ವನ್ನು ಒಟ್ಟಾಗಿ ಸೇರಿಸಿ ಅಳತೆಮಾಡಿದಾಗ ಅಲ್ಲಿ ಯಾವಾ 


ನಾಯಕರೆಲ್ಲರೂ ಬಂದು ಮೋಶೆಗೆ ಇದನ್ನು ತಿಳಿಸಿದರು. 

ಚಿನೋಶೆಯು ಅವರಿಗೆ, " ಯೆಹೋವನೇ ಇದರ ಬಗ್ಗೆ 
ತಿಳಿಸಿದ್ದನು. ನಾಳೆ ಮುಂಜಾನೆ ಯೆಹೋವನನ್ನು ಸನ್ಮಾನಿ 
ಸತಕ್ಕ ವಿಶೇಷ ವಿಶ್ರಾಂತಿ ದಿನವಾದ ಸಬ್ಬತ್ತಾಗಿದೆ. ಆದುದ 
ರಿಂದ ಇದು ಹೀಗೆ ಸಂಭವಿಸಿತು. ಈ ದಿನಕ್ಕೆ ಬೇಕಾದ 
ಅಡಿಗೆಯನ್ನು ನೀವು ತಯಾರಿಸಿಕೊಳ್ಳಿರಿ. ಆದರೆ ಈ 
ಆಹಾರದಲ್ಲಿ ಉಳಿದದ್ದನ್ನು ನಾಳೆ ಪ್ರಾತಃಕಾಲಕ್ಕಾಗಿ 
ಉಳಿಸಿಕೊಳ್ಳಿರಿ'' ಎಂದು ಹೇಳಿದನು. 

ಆದ್ದರಿಂದ ಉಳಿದ ಆಹಾರವನ್ನು ಜನರು ಮರುದಿನ 
ಕ್ಕಾಗಿ ಉಳಿಸಿದರು; ಆದರೆ ಆ ಆಹಾರವು ಕೆಡಲಿಲ್ಲ ಮತ್ತು 
ಹುಳಗಳು ಆ ಆಹಾರಕ್ಕೆ ಬರಲಿಲ್ಲ 

3ಶನಿವಾರದಲ್ಲಿ ಮೋಶೆಯು ಜನರಿಗೆ, ""ಈ ದಿನ 
ಸಬ್ಬತ್ತಾಗಿದೆ. ಇದು ಯೆಹೋವನನ್ನು ಸನ್ಮಾನಿಸುವುದ 
ಕ್ಕಿರುವ ವಿಶೇಷವಾದ ವಿಶ್ರಾಂತಿ ದಿನವಾಗಿದೆ. ನೀವು ನಿನ್ನೆ 
ಯಿಂದ ಇಟ್ಟುಕೊಂಡಿದ್ದ ಆಹಾರವನ್ನು ಊಟಮಾಡಿರಿ. 
ಇಂದು ನೀವು ಹೊಲದಲ್ಲಿ ಯಾವ ಆಹಾರವನ್ನೂ ಕಾಣು 
ವುದಿಲ್ಲ. ನೀವು ಆರುದಿನಗಳಲ್ಲಿ ಆಹಾರವನ್ನು ಕೂಡಿಸ 
ಬೇಕು. ಆದರೆ ವಾರದ ಏಳನೆಯ ದಿನವು ಸಬ್ಬತ್‌ 
ದಿನವಾಗಿದೆ ಅಂದರೆ ವಿಶ್ರಾಂತಿಯ ದಿನವಾಗಿದೆ. ಆದ್ದ 
ರಿಂದ ಆ ದಿನದಲ್ಲಿ ನೆಲದ ಮೇಲೆ ಯಾವ ಆಹಾರವೂ 
ಇರುವುದಿಲ್ಲ'' ಅಂದನು. 

ಏಳನೆಯ ದಿನದಲ್ಲಿ (ಶನಿವಾರ) ಕೆಲವು ಜನರು 








ಗಲೂ ಪ್ರತಿಯೊಬ್ಬನಿಗೆ ಬೇಕಾದಷ್ಟು ಮಾತ್ರ ಆಹಾರ 





ಏನದು ಇಬ್ರಿಯ ಭಾಷೆಯಲ್ಲಿ ಇದು ""ಮನ್ನ'' ಎಂಬ ಪದದಂತಿದೆ. 


ಆಹಾರವನ್ನು ಕೂಡಿಸಿಕೊಳ್ಳಲು ಹೊರಗೆ ಹೋದರು, 
ಆದರೆ ಅವರಿಗೆ ಏನೂ ಸಿಕ್ಕಲಿಲ್ಲ. 28 ಆಗ ಯೆಹೋವನು 


97 


ಮೋಶೆಗೆ, ""ಜನರೇ, ನೀವು ಇನ್ನೆಷ್ಟರವರೆಗೆ ನನ್ನ ಅಜ್ಜಿ 
ಗಳಿಗೆ ಮತ್ತು ಬೋಧನೆಗಳಿಗೆ ವಿಧೇಯರಾಗುವುದಿಲ್ಲ? 
ನೋಡಿರಿ, ಯೆಹೋವನು ಸಬ್ಬತ್‌ ದಿನವನ್ನು ನಿಮಗೆ 
ವಿಶ್ರಾಂತಿ ದಿನವನ್ನಾಗಿ ಮಾಡಿದ್ದಾನೆ. ಆದ್ದರಿಂದ 
ಯೆಹೋವನು ಶುಕ್ರವಾರದಂದು ನಿಮಗೆ ಎರಡು ದಿನ 
ಗಳಿಗೆ ಬೇಕಾದಷ್ಟು ಆಹಾರವನ್ನು ಕೊಡುವನು. ಆದ್ದ 
ರಿಂದ ಸಬ್ಬತ್ತಿನಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬನು ಕುಳಿತು 
ಕೊಂಡು ವಿಶ್ರಮಿಸಿಕೊಳ್ಳಬೇಕು. ನೀವು ಇರುವಲ್ಲೇ 
ಇರಿ'' ಎಂದು ಹೇಳಿದನು. *ಆದ್ದರಿಂದ ಜನರು ಸಬ್ಬತ್ತಿ 
ನಲ್ಲಿ ವಿಶ್ರಮಿಸಿಕೊಂಡರು. 

3! ಜನರು ಈ ವಿಶೇಷ ಆಹಾರವನ್ನು ಮನ್ನ* ಎಂದು 
ಕರೆಯತೊಡಗಿದರು. ಮನ್ನವು ಚಿಕ್ಕದಾದ ಬಿಳಿ 
ಕೊತ್ತುಂಬರಿ ಬೀಜಗಳಂತಿದ್ದವು ಮತ್ತು ಜೇನುತುಪ್ಪ 
ದಿಂದ ಮಾಡಿದ ತೆಳುವಾದ ರೊಟ್ಟಿಯಂತೆ ರುಚಿ 
ಯಾಗಿತ್ತು ಮೋಶೆಗೆ "ಯೆಹೋವನು ಆಜ್ಞಾಪಿಸಿದ್ದೇ 
ನಂದರೆ, "ಮೂರು ಸೇರಿನಷ್ಟು ಮನ್ನವನ್ನು ನಿಮ್ಮ 
ಮುಂದಿನ ಸಂತತಿಯವರಿಗಾಗಿ ಉಳಿಸಿರಿ. ನಾನು 
ನಿಮ್ಮನ್ನು ಈಜಿಷ್ಟಿನಿಂದ ಹೊರಗೆ ನಡಿಸಿದಾಗ ಅರಣ್ಯದಲ್ಲಿ 
ನಾನು ನಿಮಗೆ ಕೊಟ್ಟ ಈ ಆಹಾರವನ್ನು ನೋಡುವರು''' 
ಎಂದು ಹೇಳಿದನು. 


ಆದ್ದರಿಂದ ಮೋಶೆಯು ಆರೋನನಿಗೆ, ""ಓಂದು 
ಭರಣಿಯನ್ನು ತೆಗೆದುಕೊಂಡು ಅದರಲ್ಲಿ ಮೂರು ಸೇರಿ 
ನಷ್ಟು ಮನ್ನವನ್ನು ತುಂಬಿಸು, ನಿಮ್ಮ ಮುಂದಿನ ಸಂತತಿ 
ಯವರು ನೋಡುವುದಕೋಸ್ಕರ ಇದನ್ನು ಉಳಿಸಿ 
ಯೆಹೋವನ ಮುಂದೆ ಇಡು. ಎಂದು ಹೇಳಿದನು. 
3(ನಂತರ ಆರೋನನು ಯೆಹೋವನು ಮೋಶೆಗೆ 
ಆಜ್ಞಾಪಿಸಿದಂತೆ ಮಾಡಿದನು. ಆರೋನನು ಮನ್ನದ 
ಭರಣಿಯನ್ನು ಒಹಂಬಡಿಕೆಯ* ಮುಂದುಗಡೆಯಲ್ಲಿ 
ಇಟ್ಟನು.) *ನಲವತ್ತು ವರ್ಷಗಳವರೆಗೆ ಜನರು ಮನ್ನ 
ವನ್ನು ತಿಂದರು. ಅವರು ವಿಶ್ರಾಂತಿಯ ದೇಶಕ್ಕೆ ಬರುವ 
ತನಕ ಅಂದರೆ ಕಾನಾನಿನ ಗಡಿಗೆ ಬರುವವರೆಗೆ ಮನ್ನ 
ವನ್ನು ತಿಂದರು. 3( ಅವರು ಮನ್ನವನ್ನು ಅಳೆಯುವುದಕ್ಕೆ 
ಗೋಮೆರ್‌ ಎಂಬ ಅಳತೆಯನ್ನು ಉಪಯೋಗಿಸಿದರು.) 
177 ಇಸ್ರೇಲರೆಲ್ಲರೂ ಸಿನ್‌ ಮರುಭೂಮಿಯಿಂದ 
ಒಟ್ಟಾಗಿ ಪ್ರಯಾಣಮಾಡಿದರು. ಯೆಹೋವನು 
ಆಜ್ಞಾಪಿಸಿದಂತೆಲ್ಲಾ ಅವರು ಸ್ಥಳದಿಂದ ಸ್ಥಳಕ್ಕೆ ಪ್ರಯಾಣ 





ಮನ್ನ ""ಏನದು'' ಎಂದು ಅರ್ಥ ಕೊಡುವ ಇಬ್ರಿಯ ಪದಗಳಂತೆ ಈ 
ಪದದ ಇರುತ್ತದೆ. 


ಒಡಂಬಡಿಕೆ ಅಕ್ಷರಶಃ '"ಆಧಾರ'' ಹತ್ತು ಆಜ್ಞೆಗಳು ಬರೆಯಲ್ಪಟ್ಟಿದ್ದ 
ಎರಡು ಕಲ್ಲಿನ ಹಲಗೆಗಳು. ದೇವರು ಮತ್ತು ಇಸ್ರೇಲರ ನಡುವೆ ಆದ 
ಒಡಂಬಡಿಕೆಗೆ ಪುರಾವೆಗಳಾಗಿದ್ದವು. 


ವಿಮೋಚನಕಾಂಡ 16:29-17:8 


ಮಾಡಿದರು. ಅವರು ರೆಫೀದೀಮಿಗೆ ಪ್ರಯಾಣ ಮಾಡಿ 
ಅಲ್ಲಿ ತಂಗಿದರು. ಅವರಿಗೆ ಕುಡಿಯಲು ಅಲ್ಲಿ ನೀರಿರ 
ಲಿಲ್ಲ. ಆದ್ದರಿಂದ ಅವರು ಮೋಶೆಗೆ ವಿರುದ್ಧವಾಗಿ ದಂಗೆ 
ಎದ್ದು ಅವನೊಡನೆ ವಾಗ್ವಾದ ಮಾಡತೊಡಗಿದರು. 
"ನಮಗೆ ಕುಡಿಯಲು ನೀರು ಕೊಡು'' ಎಂದು ಅವರು 
ಕೇಳಿದರು. 

ಮೋಶೆ ಅವರಿಗೆ, "ನೀವು ಯಾಕೆ ನನಗೆ ವಿರುದ್ಧವಾಗಿ 
ದಂಗೆಯೆದ್ದಿರಿ? ನೀವು ಯಾಕೆ ಯೆಹೋವನನ್ನು 
ಪರೀಕ್ಸಿಸುತ್ತಿದ್ದೀರಿ? ಯೆಹೋವನು ನಮ್ಮೊಡನೆ ಇಲ್ಲ 
ವೆಂದು ನೀವು ಭಾವಿಸುತ್ತೀರೋ?'' ಎಂದು ಹೇಳಿದನು. 

ಆದರೆ ಜನರು ನೀರಿಲ್ಲದೆ ಬಹಳ ಬಾಯಾರಿಕೆಗೆ 
ಒಳಗಾಗಿದ್ದರು. ಆದ್ದರಿಂದ ಅವರು ಮೋಶೆಯ ಮೇಲೆ 
ಗೊಣಗುಟ್ಟುತ್ತಿದ್ದರು. "ನೀನು ನಮ್ಮನ್ನು ಈಜಿಷ್ಟಿನಿಂದ 
ಹೊರಗೆ ಕರೆದುಕೊಂಡು ಬಂದದ್ದೇಕೆ? ನಾವು, ನಮ್ಮ 
ಮಕ್ಕಳು ಮತ್ತು ನಮ್ಮ ದನಕರುಗಳೆಲ್ಲಾ ನೀರಿಲ್ಲದೆ 
ಸಾಯುವುದಕ್ಕೆ ನೀನು ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು 
ಬಂದೆಯಾ?'' ಎಂದು ಅವರು ಕೇಳಿದರು. 

"ಆದ್ಧರಿಂದ ಮೋಶೆಯು ಯೆಹೋವನಿಗೆ ಮೊರೆ 
ಯಿಟ್ಟು ""ಈ ಜನರ ವಿಷಯದಲ್ಲಿ ನಾನೇನು ಮಾಡಲಿ? 
ಅವರು ಕಲ್ಲೆಸೆದು ನನ್ನನ್ನು ಕೊಲ್ಲುವುದಕ್ಕೆ ಸಿದ್ಧವಾಗಿ 
ದ್ದಾರೆ” ಅಂದನು. 

5ಯೆಹೋವನು ಮೋಶೆಗೆ, "ಇಸ್ರೇಲ್‌ ಜನರ ಮುಂದೆ 
ಹೋಗು. ನಿನ್ನೊಡನೆ ಜನರ ಕೆಲವು ಹಿರಿಯ ರನ್ನು 
ಕರೆದುಕೊ. ನಿನ್ನ ಊರುಗೋಲನ್ನು ಹಿಡಿದು ಕೊಂಡು 
ಹೋಗು. ನೀನು ನೈಲ್‌ ನದಿಯನ್ನು ಹೊಡೆ ಯಲು 
ಉಪಯೋಗಿಸಿದ ಕೋಲು ಇದಾಗಿದೆ. "ಹೋರೇಬಿನಲ್ಲಿ 
ನಾನು ನಿನ್ನ ಮುಂದೆ ಒಂದು ಬಂಡೆಯ ಮೇಲೆ 
ನಿಲ್ಲುವೆನು. ಊರುಗೋಲಿನಿಂದ ಆ ಬಂಡೆ ಯನ್ನು 
ಹೊಡೆ; ಆಗ ನೀರು ಅದರೊಳಗಿಂದ ಬರುವುದು. ಆಗ 
ಜನರು ಕುಡಿಯಬಹುದು'' ಎಂದು ಹೇಳಿದನು. 

ಅಂತೆಯೇ ಮೋಶೆ ಮಾಡಿದನು. ಇಸ್ರೇಲರ ಹಿರಿ 
ಯರು ಇದನ್ನು ನೋಡಿದರು. ಮೋಶೆ ಆ ಸ್ಥಳಕ್ಕೆ 
ಮಸ್ಸಾ* ಮತ್ತು ಮೆರೀಬಾ* ಎಂದು ಹೆಸರಿಟ್ಟನು, 
ಯಾಕಂದರೆ ಈ ಸ್ಥಳದಲ್ಲಿ ಇಸ್ರೇಲರು ಅವನಿಗೆ ವಿರುದ್ಧ 
ವಾಗಿ ದಂಗೆ ಎದ್ದು ಯೆಹೋವನನ್ನು ಪರೀಕ್ಕಿಸಿದರು. 
ಯೆಹೋವನು ಅವರೊಡನೆ ಇದ್ದಾನೋ ಇಲ್ಲವೋ 
ಎಂದು ಜನರು ತಿಳಿಯಬಯಸಿದರು. 

*ರೆಫೀದೀಮಿನಲ್ಲಿ ಅಮಾಲೇಕ್ಯರು ಬಂದು ಇಸ್ರೇಲ 
ರಿಗೆ ವಿರುದ್ಧವಾಗಿ ಯುದ್ಧಮಾಡಿದರು. 





ಮಸ್ಸಾ ""ದಂಗೆ ಏಳು'' ಎಂಬುದು ಇದರರ್ಥ. 


ಮೆರೀಬಾ '"ವಿಚಾರಣೆ'' "'ಶೋಧನೆ'' ಅಥವಾ '"ಪರೀಕ್ಷೆ'' ಎಂಬುದು 
ಇದರರ್ಥ. 


ವಿಮೋಚನಕಾಂಹ 17:9-18:10 


ಆದ್ದರಿಂದ ಮೋಶೆ ಯೆಹೋಶುವನಿಗೆ, ""ಕೆಲವು 
ಪುರುಷರನ್ನು ಆರಿಸಿಕೊಂಡು, ನಾಳೆ ಅಮಾಲೇಕ್ಯ 
ರೊಡನೆ ಯುದ್ಧ ಮಾಡು. ನಾನು ಬೆಟ್ಟದ ತುದಿಯಲ್ಲಿ 
ನಿಂತು ಗಮನಿಸುವೆನು, ದೇವರು ನನಗೆ ಕೊಟ್ಟ ಊರು 
ಗೋಲನ್ನು ನಾನು ಹಿಡಿದುಕೊಂಡಿರುವೆನು'' ಎಂದು 
ಹೇಳಿದನು. 

ಯೆಹೋಶುವನು ಮೋಶೆಯ ಮಾತಿಗೆ ವಿಧೇಯ 
ನಾಗಿ ಮರುದಿನ ಅಮಾಲೇಕ್ಯರೊಡನೆ ಯುದ್ಧಮಾಡಲು 
ಹೋದನು. ಅದೇ ಸಮಯದಲ್ಲಿ ಮೋಶೆಯೂ 
ಆರೋನನೂ ಹೂರನೂ ಬೆಟ್ಟದ ತುದಿಗೆ ಹೋದರು. 
''ಮೋಶೆ ತನ್ನ ಕೈಗಳನ್ನು ಮೇಲೆತ್ತಿದಾಗ ಇಸ್ರೇಲರು 
ಜಯಗಳಿಸಿದರು. ಆದರೆ ಮೋಶೆಯು ತನ್ನ ಕೈಗಳನ್ನು 
ಕೆಳಗಿಳಿಸಿದಾಗ ಅಮಾಲೇಕ್ಯರು ಜಯಗಳಿಸಿದರು. 

12ಸ್ವಲ್ಪ ಸಮಯದ ನಂತರ ಮೋಶೆಯ ತೋಳುಗಳು 
ಆಯಾಸಗೊಂಡವು. ಆದ್ದರಿಂದ ಅವರು ಒಂದು ದೊಡ್ಡ 
ಕಲ್ಲನ್ನು ಇಟ್ಟು ಮೋಶೆಯನ್ನು ಅದರ ಮೇಲೆ ಕುಳ್ಳಿರಿಸಿ 
ದರು. ಬಳಿಕ ಆರೋನನು ಮತ್ತು ಹೂರನು ಮೋಶೆಯ 
ಕೈಗಳನ್ನು ಮೇಲೆತ್ತಿ ಹಿಡಿದುಕೊಂಡರು. ಆರೋನನು 
ಮೋಶೆಯ ಒಂದು ಕಡೆಯಲ್ಲಿದ್ದನು; ಹೂರನು 
ಮೋಶೆಯ ಇನ್ನೊಂದು ಕಡೆಯಲ್ಲಿದ್ದನು. ಸೂರ್ಯನು 
ಮುಳುಗುವವರೆಗೆ ಅವರು ಅವನ ಕೈಗಳನ್ನು ಮೇಲೆತ್ತಿ 
ಹಿಡಿದರು. !' ಆದ್ದರಿಂದ ಯೆಹೋಶುವನು ಮತ್ತು ಅವನ 
ಸೈನಿಕರು ಅಮಾಲೇಕ್ಯರನ್ನು ಯುದ್ಧದಲ್ಲಿ ಸೋಲಿಸಿದರು. 

ಬಳಿಕ ಯೆಹೋವನು ಮೋಶೆಗೆ, ""ಈ ಯುದ್ಧದ 
ಕುರಿತು ಬರೆ: ಜನರು ಇಲ್ಲಿ ನಡೆದದ್ದನ್ನು ಜ್ಞಾಪಿಸಿಕೊಳ್ಳು 
ವಂತೆ ಈ ಸಂಗತಿಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಡು. 
ನಾನು ಅಮಾಲೇಕ್ಯರನ್ನು ಭೂಮಿಯ ಮೇಲಿಂದ 
ಸಂಪೂರ್ಣವಾಗಿ ನಾಶಮಾಡುವೆನೆಂದು ಯೆಹೋಶುವ 
ನಿಗೆ ಹೇಳಲು ಮರೆಯಬೇಡ'' ಎಂದು ಹೇಳಿದನು. 

15 ಆಗ ಮೋಶೆಯು ಒಂದು ಯಜ್ಞವೇದಿಕೆಯನ್ನು ಕಟ್ಟಿ 
ದನು. ಮೋಶೆಯು ಯಜ್ಞವೇದಿಕೆಗೆ, “ಯೆಹೋವನು 
ನನ್ನ ಧ್ವಜ'' ಎಂದು ಹೆಸರಿಟ್ಟನು. "ಮೋಶೆ, "ನಾನು ನನ್ನ 
ಕೈಗಳನ್ನು ಯೆಹೋವನ ಸಿಂಹಾಸನದ ಕಡೆಗೆ ಎತ್ತಿದೆನು. 
ಆದ್ದರಿಂದ ಯೆಹೋವನು ಎಂದಿನಂತೆ ಅಮಾಲೇಕ್ಯರ 
ವಿರುದ್ಧವಾಗಿ ಯುದ್ದ ಮಾಡಿದನು'' ಅಂದನು. 


ಮೋಶೆಯ ಮಾವನಿಂದ ಸಲಹೆ 
ಮೋಶೆಯ ಮಾವನಾದ ಇತ್ರೋನನು 
1 8 ಮಿದ್ಯಾನಿನಲ್ಲಿ ಯಾಜಕನಾಗಿದ್ದನು. ಮೋಶೆಗೆ 
ಮತ್ತು ಇಸ್ರೇಲರಿಗೆ ದೇವರು ಅನೇಕ ರೀತಿಗಳಲ್ಲಿ 
ಸಹಾಯ ಮಾಡಿದ್ದರ ಬಗ್ಗೆ ಯೆಹೋವನು ಇಸ್ರೇಲರನ್ನು 
ಈಜಿಷ್ಟಿನಿಂದ ಹೊರಗೆ ನಡಿಸಿದ್ದರ ಬಗ್ಗೆ ಇತ್ರೋನನು 


98 


ಕೇಳಿದನು. ಆದ್ದರಿಂದ ಅವನು ಮೋಶೆಯ ಹೆಂಡತಿ 
ಯಾದ ಚಿಪ್ಪೋರಳನ್ನು ಕರೆದುಕೊಂಡು ಬಂದನು. 
(ಚಿಪ್ಪೋರಳನ್ನು ಮೋಶೆಯು ಮನೆಗೆ ಕಳುಹಿಸಿದ್ದರಿಂದ 
ಆಕೆಯು ಮೋಶೆ ಸಂಗಡ ಇರಲಿಲ್ಲ.) *ಇತ್ರೋನನು 
ಮೋಶೆಯ ಇಬ್ಬರು ಗಂಡು ಮಕ್ಕಳನ್ನೂ ಕರೆದುಕೊಂಡು 
ಬಂದನು. ಮೊದಲಿನ ಮಗನ ಹೆಸರು ಗೇರ್ಷೋಮ್‌* 
ಅವನು ಹುಟ್ಟಿದಾಗ ಮೋಶೆಯು, ""ನಾನು ಪರದೇಶ 
ದಲ್ಲಿ ಅಪರಿಚಿತನಾಗಿದ್ದೇನೆ'' ಎಂದು ಹೇಳಿ ಆ ಹೆಸರನ್ನು 
ಇಟ್ಟನು. "ಇನ್ನೊಬ್ಬ ಮಗನ ಹೆಸರು ಎಲೀಯೆಜರ್‌.* 
ಇವನು ಹುಟ್ಟಿದಾಗ ಮೋಶೆಯು, ""ನನ್ನ ತಂದೆಯ 
ದೇವರು ನನಗೆ ಸಹಾಯ ಮಾಡಿ ಈಜಿಷ್ಟಿನ ಅರಸನಿಂದ 
ರಕ್ಷಿಸಿದನು'' ಎಂದು ಹೇಳಿ ಆ ಹೆಸರನ್ನು ಇಟ್ಟನು. 5ಆದ್ದ 
ರಿಂದ ಮೋಶೆಯು ಮರುಭೂಮಿಯಲ್ಲಿ ದೇವರ ಬೆಟ್ಟದ 
ಬಳಿ (ಸಿನಾಯಿಬೆಟ್ಟ) ತಂಗಿದ್ದಾಗ ಇತ್ರೋನನು 
ಮೋಶೆಯ ಬಳಿಗೆ ಹೋದನು. ಇತ್ರೋನನ ಜೊತೆಯಲ್ಲಿ 
ಮೋಶೆಯ ಹೆಂಡತಿ ಮತ್ತು ಅವನ ಇಬ್ಬರು ಗಂಡು 
ಮಕ್ಕಳು ಇದ್ದರು. 

ಇತ್ರೋನನು ಮೋಶೆಗೆ, ""ನಾನು ನಿನ್ನ ಮಾವನಾದ 
ಇತ್ರೋನ. ನಾನು ನಿನ್ನ ಹೆಂಡತಿಯನ್ನು ಮತ್ತು ಆಕೆಯ 
ಇಬ್ಬರು ಗಂಡು ಮಕ್ಕಳನ್ನು ನಿನ್ನ ಬಳಿಗೆ ಕರೆದುಕೊಂಡು 
ಬರುತ್ತಿದ್ದೇನೆ'' ಎಂಬ ಸಂದೇಶವನ್ನು ಕಳುಹಿಸಿದನು. 

'ಆದ್ದರಿಂದ ಮೋಶೆ ತನ್ನ ಮಾವನನ್ನು ಬೇಟಿಯಾಗಲು 
ಹೊರಗೆ ಹೋದನು. ಮೋಶೆ ಅವನ ಮುಂದೆ ತಲೆಬಾಗಿ 
ಅವನಿಗೆ ಮುದ್ದಿಟ್ಟನು. ಅವರಿಬ್ಬರು ಪರಸ್ಪರ ಕ್ಷೇಮ 
ಸಮಾಚಾರವನ್ನು ವಿಚಾರಿಸಿಕೊಂಡರು. ಬಳಿಕ ಅವರು 
ಹೆಚ್ಚು ಮಾತಾಡಲು ಮೋಶೆಯ ಡೇರೆಯೊಳಕ್ಕೆ 
ಹೋದರು. 

ಯೆಹೋವನು ಇಸ್ರೇಲರಿಗೆ ಮಾಡಿದ ಪ್ರತಿ ಯೊಂದು 
ಸಂಗತಿಯನ್ನು ಮೋಶೆ ಇತ್ರೋನನಿಗೆ ಹೇಳಿ ದನು. 
ಯೆಹೋವನು ಫರೋಹನಿಗೆ ಮತ್ತು ಈಜಿಪ್ಟಿನ ವರಿಗೆ 
ಮಾಡಿದ ಸಂಗತಿಗಳ ಬಗ್ಗೆ ಮೋಶೆಯು ಹೇಳಿದನು. 
ದಾರಿಯ ಉದ್ದಕ್ಕೂ ತಮಗೆ ಬಂದೊದಗಿದ ಎಲ್ಲಾಸಮಸ್ಯೆ 
ಗಳ ಬಗ್ಗೆ ಮತ್ತು ತೊಂದರೆ ಬಂದೊದಗಿದ ಪ್ರತಿಸಾರಿಯು 
ಯೆಹೋವನು ಇಸ್ರೇಲರನ್ನು ಹೇಗೆ ರಕ್ಷಿಸಿದನೆಂಬುದನ್ನು 
ಮೋಶೆಯು ತನ್ನ ಮಾವನಿಗೆ ತಿಳಿಸಿದನು. 

* ಯೆಹೋವನು ಇಸ್ರೇಲರಿಗೆ ಮಾಡಿದ ಒಳ್ಳೆಯ ಸಂಗತಿ 
ಗಳಿಗಾಗಿಯೂ ಈಜಿಪ್ಟಿನವರಿಂದ ಇಸ್ರೇಲರನ್ನು 
ಯೆಹೋವನು ಬಿಡುಗಡೆಗೊಳಿಸಿದ್ದಕ್ಕಾಗಿಯೂ ಇತ್ರೋ 
ನನು ಬಹಳ ಸಂತೋಷಪಟ್ಟನು. ''ಇತ್ರೋನನು, 








ಗೇರ್ಷೊೋಮ್‌ ಈ ಹೆಸರು, ""ಅಲ್ಲಿ ಪರದೇಶಿ'' ಎಂಬ ಅರ್ಥವನ್ನು 
ಕೊಡುವ ಇಬ್ರಿಯ ಪದಗಳಂತಿದೆ. 


ಎಲೀಯೆಜರ್‌ ಈ ಹೆಸರಿನ ಅರ್ಥ, “ನನ್ನ ದೇವರ ಸಹಾಯ.'' 


99 


"ಯೆಹೋವನನ್ನು ಸ್ತುತಿಸಿರಿ! ಆತನು ನಿಮ್ಮನ್ನು ಫರೋಹ 
ನಿಂದಲೂ ಈಜಿಷ್ಟಿನಿಂದಲೂ ರಕ್ಕಿಸಿದನು. 

ಈಜಿಪ್ಟಿನವರು ತಾವು ಇಸ್ರೇಲರಿಗಿಂತಲೂ ಉತ್ತಮ 
ರೆಂದು ಭಾವಿಸಿಕೊಂಡಿದ್ದರು. ಆದರೆ ಯೆಹೋವನು 
ಅವರನ್ನು ತಗ್ಗಿಸಿದ್ದರಿಂದ ಎಲ್ಲಾ ದೇವರುಗಳಲ್ಲಿ ಆತನೇ 
ದೊಡ್ಡವನೆಂದು ಈಗ ನಾನು ತಿಳಿದುಕೊಂಡೆನು'' ಎಂದು 
ಹೇಳಿದನು. 


ವಿಮೋಚನಕಾಂಡ 18:11-19:4 


ಮಾರ್ಗವನ್ನು ಅವರಿಗೆ ಬೋಧಿಸಬೇಕು; ಅವರು ಮಾಡ 
ಬೇಕಾದದ್ದನ್ನು ಅವರಿಗೆ ತಿಳಿಸಬೇಕು. 21ಆದರೆ ನೀನು 
ಜನರೊಳಗೆ ದೇವಭಕ್ತರೂ ಲಂಚಮುಟ್ಟದವರೂ ಆಗಿ 
ರುವವರನ್ನು ಆರಿಸಿಕೊಳ್ಳಬೇಕು. ಅವರನ್ನು ಸಾವಿರ 
ಜನರ ಮೇಲೆಯೂ ನೂರು ಜನರ ಮೇಲೆಯೂ ಐವತ್ತು 
ಜನರ ಮೇಲೆಯೂ ಹತ್ತು ಜನರ ಮೇಲೆಯೂ ಅಧಿಕಾರಿ 
ಗಳನ್ನಾಗಿ ನೇಮಿಸಬೇಕು. 22 ಈ ಅಧಿಕಾರಿಗಳು ಜನರಿಗೆ 





'೭ಇತ್ರೋನನು ದೇವರಿಗೆ ಯಜ್ಞಗಳನ್ನು, ಕಾಣಿಕೆ 
ಗಳನ್ನು ಕೊಟ್ಟನು. ಆಗ ಆರೋನನು ಮತ್ತು ಇಸ್ರೇಲರ 
ಎಲ್ಲಾ ಹಿರಿಯರು ಮೋಶೆಯ ಮಾವನಾದ ಇತ್ರೋನ 
ನೊಡನೆ ದೇವರ ಸನ್ನಿಧಿಯಲ್ಲಿ ಊಟಮಾಡಲು 
ಬಂದರು. 

ಮರುದಿನ ಮೋಶೆಯು ಜನರಿಗೆ ನ್ಯಾಯನಿರ್ಣಯ 
ಮಾಡಲು ತನ್ನ ಆಸನದ ಮೇಲೆ ಕುಳಿತುಕೊಂಡನು. ಅಲ್ಲಿ 
ಬಹಳ ಜನರಿದ್ದರು, ಆದ್ದರಿಂದ ಅವರು ಮುಂಜಾನೆ 
ಯಿಂದ ಸಾಯಂಕಾಲದವರೆಗೆ ಅವನ ಸುತ್ತಲೂ ನಿಂತು 
ಕೊಂಡಿದ್ದರು. 

ಮೋಶೆಯು ಜನರ ನ್ಯಾಯತೀರಿಸುವುದನ್ನು 
ಇತ್ರೋನನು ನೋಡಿ, ""ನೀನು ಯಾಕೆ ಹೀಗೆ ಮಾಡುತ್ತಿ 
ರುವ? ನೀನೊಬ್ಬನೇ ಯಾಕೆ ನ್ಯಾಯತೀರಿಸಬೇಕು? 
ಜನರು ದಿನವೆಲ್ಲಾ ನಿನ್ನ ಬಳಿಗೆ ಯಾಕೆ ಬರಬೇಕು?'' 
ಎಂದು ಕೇಳಿದನು. ೌಆಗ ಮೋಶೆ ತನ್ನ ಮಾವನಿಗೆ, 
""ಜನರು ನನ್ನ ಬಳಿಗೆ ಬಂದು ದೇವರ ತೀರ್ಮಾನವನ್ನು 
ಕೇಳಬಯಸುತ್ತಾರೆ. 15ಅವರೊಳಗೆ ವ್ಯಾಜ್ಯವಿದ್ದರೆ 
ಅವರು ನನ್ನ ಬಳಿಗೆ ಬರುತ್ತಾರೆ. ಯಾವನು ನ್ಯಾಯವಂತ 
ನೆಂದು ನಾನು ತೀರ್ಮಾನಿಸುತ್ತೇನೆ. ಈ ರೀತಿಯಾಗಿ 
ನಾನು ದೇವರ ಕಟ್ಟೆಳಿಗಳನ್ನು ಮತ್ತು ಬೋಧನೆಗಳನ್ನು 
ಜನರಿಗೆ ಬೋಧಿಸುತ್ತೇನೆ'' ಅಂದನು. 

ಅದರೆ ಮೋಶೆಯ ಮಾವನು ಅವನಿಗೆ, ""ನೀನು 
ಹೀಗೆ ಮಾಡುತ್ತಿರುವುದು ಒಳ್ಳೆಯದಲ್ಲ. ಈ ಕೆಲಸ 
ನೀನೊಬ್ಬನೇ ಮಾಡುವುದು ಬಹಳ ಪ್ರಯಾಸಕರ. ಇದು 
ನಿನ್ನನ್ನು ಆಯಾಸಗೊಳಿಸುತ್ತದೆ; ಜನರನ್ನೂ ಆಯಾಸ 
ಗೊಳಿಸುತ್ತದೆ. ನಿನ್ನೊಬ್ಬನಿಂದಲೇ ಈ ಕೆಲಸವನ್ನು ಮಾಡ 
ಲಾಗದು. ಕೇಳು, ನಾನು ನಿನಗೆ ಕೆಲವು ಸಲಹೆಗಳನ್ನು 
ಕೊಡುವಿನು. ಯೆಹೋವನು ನಿನ್ನೊಡನೆ ಇರಲಿ ಎಂದು 
ನಾನು ಪ್ರಾರ್ಥಿಸುತ್ತೇನೆ. ನೀನು ಮಾಡಬೇಕಾದದ್ದು 
ಇವೇ: ಜನರ ವ್ಯಾಜ್ಯಗಳನ್ನು ನೀನು ಕೇಳುವುದನ್ನು 
ಮುಂದುವರಿಸಬೇಕು; ಈ ಸಂಗತಿಗಳ ಬಗ್ಗೆ ನೀನು ದೇವ 
ರೊಂದಿಗೆ ಮಾತಾಡುವುದನ್ನೂ ಮುಂದುವರಿಸಬೇಕು; 
ನೀನು ದೇವರ ಕಟ್ಟಳೆಗಳನ್ನು ಮತ್ತು ಬೋಧನೆಗಳನ್ನು 
ಜನರಿಗೆ ಬೋಧಿಸಬೇಕು; ನಿಂಬಂಧನೆಗಳನ್ನು ಉಲ್ಲಂಘಿ 
ಸದಂತೆ ಅವರನ್ನು ಎಚ್ಚರಿಸಬೇಕು; ಜೀವಿಸಲು ಸರಿಯಾದ 


ನ್ಯಾಯತೀರಿಸಲಿ. ಬಹಳ ಪ್ರಾಮುಖ್ಯವಾದ ವ್ಯಾಜ್ಯವಿ 
ದ್ದರೆ, ತೀರ್ಮಾನಕ್ಕಾಗಿ ಅವರು ನಿನ್ನ ಬಳಿಗೆ ಬರಬಹುದು. 
ಆದರೆ ಇತರ ವ್ಯಾಜ್ಯಗಳನ್ನು ಅವರೇ ತೀರ್ಮಾನಿಸಿ ಕೊಳ್ಳ 
ಬಹುದು. ಈ ರೀತಿಯಾಗಿ ಮಾಡಿದರೆ, ಅದು ನಿನಗೆ 
ಸುಲಭವಾಗುವುದು. ಮಾತ್ರವಲ್ಲದೆ, ಈ ಜನರು ನಿನ್ನ 
ಕೆಲಸವನ್ನು ತಮ್ಮೊಳಗೆ ಹಂಚಿಕೊಳ್ಳುವರು. ಚಿನೀನು ಈ 
ಸಂಗತಿಗಳನ್ನು ಮಾಡಿದರೆ, ಯೆಹೋವನ ಚಿತ್ತವಿದ್ದರೆ, 
ನೀನು ನಿನ್ನ ಕೆಲಸವನ್ನು ಮಾಡುತ್ತಾ ಮುಂದುವರಿಯಲು 
ಶಕ್ತನಾಗುವೆ ಮತ್ತು ಅದೇ ಸಮಯದಲ್ಲಿ ಜನರೆಲ್ಲರೂ 
ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಮನೆಗೆ ಹೋಗ 
ಬಹುದು'' ಎಂದು ಹೇಳಿದನು. 

ಮೋಶೆಯು ತನ್ನ ಮಾವನಾದ ಇತ್ರೋನನು ಹೇಳಿ 
ದಂತೆ ಮಾಡಿದನು. ಮೋಶೆಯು ಇಸ್ರೇಲರೊಳಗಿಂದ 
ನೀತಿವಂತರನ್ನು ಆರಿಸಿಕೊಂಡು ಅವರನ್ನು ಹೀಗೆ ಸಾವಿರ 
ಜನರ ಮೇಲೆಯೂ ನೂರು ಜನರ ಮೇಲೆಯೂ ಐವತ್ತು 
ಜನರ ಮೇಲೆಯೂ ಹತ್ತು ಜನರ ಮೇಲೆಯೂ ಅಧಿಕಾರಿ 
ಗಳನ್ನಾಗಿ ಮಾಡಿದನು. 265 ಅಧಿಕಾರಿಗಳು ಜನರ 
ನ್ಯಾಯಾಧಿಪತಿಗಳಾಗಿದ್ದರು. ಜನರು ತಮ್ಮ ವ್ಯಾಜ್ಯಗಳನ್ನು 
ಈ ಅಧಿಕಾರಿಗಳ ಬಳಿಗೆ ಯಾವಾಗಲೂ ತರಬಹು 
ದಾಗಿತ್ತು. ಮೋಶೆಯು ಬಹು ಪ್ರಾಮುಖ್ಯವಾದ ವ್ಯಾಜ್ಯ 
ಗಳನ್ನು ಮಾತ್ರ ತೀರ್ಮಾನಿಸುತ್ತಿದ್ದನು. 

>7ಸ್ವಲ್ಪ ಸಮಯದ ನಂತರ ಮೋಶೆಯು ತನ್ನ ಮಾವ 
ನಾದ ಇತ್ರೋನನನ್ನು ಬೀಳ್ಕೊಟ್ಟನು; ಇತ್ರೋನನು ತನ್ನ 
ಸ್ವಂತ ದೇಶಕ್ಕೆ ಹಿಂತಿರುಗಿಹೋದನು. 


ಇಸ್ರೇಲರ ಜೊತೆ ದೇವರ ಒಡಂಬಡಿಕೆ 
10 ಇಸ್ರೇಲರು ಈಜಿಷ್ಟಿನಿಂದ ಹೊರಟ ಮೂರ 

ನೆಯ ತಿಂಗಳಲ್ಲಿ ಸೀನಾಯಿ ಮರುಭೂಮಿ 
ಯನ್ನು ತಲುಪಿದರು. 2ಜನರು ರೆಫೀದೀಮನ್ನು 
ಸೀನಾಯಿ ಬಿಟ್ಟು ಮರುಭೂಮಿಗೆ ಬಂದಿದ್ದರು. ಇಸ್ರೇ 
ಲರು ಮರುಭೂಮಿಯಲ್ಲಿ ಬೆಟ್ಟದ ಬಳಿ ತಂಗಿದರು. *ಆಗ 
ಮೋಶೆ ಬೆಟ್ಟವನ್ನೇರಿ ಯೆಹೋವನ ಸನ್ನಿಧಿಗೆ ಹೋದನು. 
ಮೋಶೆಯು ಬೆಟ್ಟದ ಮೇಲೆ ಇದ್ದಾಗ ಯೆಹೋವನು 
ಅವನಿಗೆ, "ಯಾಕೋಬನ ಮಹಾ ಕುಟುಂಬವಾದ 
ಇಸ್ರೇಲರಿಗೆ ಈ ಸಂಗತಿಗಳನ್ನು ಹೇಳು. "ನಾನು ನನ್ನ 


ವಿಮೋಚನಕಾಂಹ 19:5-23 


ವೈರಿಗಳಿಗೆ ಮಾಡುವ ಸಂಗತಿಗಳನ್ನು ನೀವು ನೋಡಿದ್ದೀರಿ. 
ನಾನು ಈಜಿಪ್ಟಿನವರಿಗೆ ಏನು ಮಾಡಿದೆನೆಂದು ನೀವು 
ನೋಡಿದಿರಿ. ಹದ್ದು ತನ್ನ ಮರಿಗಳನ್ನು ಹೊತ್ತುಕೊಂಡು 
ಬರುವಂತೆ ನಾನು ನಿಮ್ಮನ್ನು ಈಜಿಪ್ಟಿ ನಿಂದ ಇಲ್ಲಿಗೆ 
ಕರೆದುಕೊಂಡು ಬಂದದ್ದನ್ನು ನೀವು ನೋಡಿದಿರಿ. 
*ಆದ್ದರಿಂದ ನನ್ನ ಆಜ್ಜಿಗಳಿಗೆ ವಿಧೇಯರಾಗಬೇಕೆಂದು 
ನಾನು ನಿಮಗೆ ಹೇಳುತ್ತೇನೆ. ನನ್ನ ಒಡಂಬಡಿಕೆಯನ್ನು 
ಕೈಕೊಂಡು ನಡೆಯಿರಿ. ಆಗ ನೀವು ನನಗೆ ವಿಶೇಷವಾದ 
ಜನರಾಗುವಿರಿ. ಈ ಲೋಕವೆಲ್ಲಾ ನನ್ನದೇ. ಆದರೆ ನಾನು 
ನಿಮ್ಮನ್ನು ನನ್ನ ಸ್ವಂತ ಜನಾಂಗವನ್ನಾಗಿ ಆರಿಸಿಕೊಳ್ಳು 
ತ್ತಿದ್ದೇನೆ. "ನೀವು "ಯಾಜಕರ ರಾಜ್ಯ' ಎಂಬ ವಿಶೇಷವಾದ 
ಜನಾಂಗವಾಗುವಿರಿ. ಮೋಶೆಯೇ, ನಾನು ನಿನಗೆ ಹೇಳಿದ 
ಸಂಗತಿಗಳನ್ನು ನೀನು ಇಸ್ರೇಲರಿಗೆ ಹೇಳಲೇಬೇಕು''' 
ಎಂದನು. 

ಆದ್ದರಿಂದ ಮೋಶೆ ಬೆಟ್ಟದಿಂದಿಳಿದು ಬಂದು ಜನರ 
ಹಿರಿಯರನ್ನು ಒಟ್ಟಾಗಿ ಕರೆಸಿದನು. ಯೆಹೋವನು ಹೇಳ 
ಬೇಕೆಂದು ಆಜ್ಞಾಪಿಸಿದ ಸಂಗತಿಗಳನ್ನೆಲ್ಲಾ ಮೋಶೆಯು 
ಹಿರಿಯರಿಗೆ ಹೇಳಿದನು. ಜನರೆಲ್ಲರೂ ಒಟ್ಟಾಗಿ ಮಾತಾ 
ಡಿದರು. "ಯೆಹೋವನು ಹೇಳುವ ಪ್ರತಿಯೊಂದಕ್ಕೂ 
ನಾವು ವಿಧೇಯರಾಗುವೆವು'' ಎಂದು ಅವರು ಅರಿಕೆ 
ಮಾಡಿದರು. 

ಬಳಿಕ ಮೋಶೆಯು ತಿರುಗಿ ಬೆಟ್ಟವನ್ನೇರಿ ಯೆಹೋವನ 
ಸನ್ನಿಧಿಗೆ ಹೋಗಿ ಜನರ ಪ್ರತಿಕ್ರಿಯೆಯನ್ನು ದೇವರಿಗೆ ತಿಳಿ 
ಸಿದನು. ಯೆಹೋವನು ಮೋಶೆಗೆ, ""ನಾನು ಕಾರ್ಮುಗಿ 
ಲಲ್ಲಿ ನಿನ್ನ ಬಳಿಗೆ ಬರುವೆನು. ನಾನು ನಿನ್ನೊಡನೆ ಮಾತಾ 
ಡುವೆನು. ನಿನ್ನೊಡನೆ ಮಾತಾಡುವುದನ್ನು ಜನರೆಲ್ಲರೂ 
ಕೇಳುವರು. ನೀನು ಹೇಳುವ ಸಂಗತಿಗಳನ್ನು ಜನರು 
ಯಾವಾಗಲೂ ನಂಬಲು ಸಹಾಯವಾಗುವಂತೆ ನಾನು 
ಇದನ್ನು ಮಾಡುವೆನು'' ಎಂದು ಹೇಳಿದನು. 

ಆಗ ಮೋಶೆಯು ಜನರು ಹೇಳಿದ ಸಂಗತಿಗಳನ್ನೆಲ್ಲಾ 
ದೇವರಿಗೆ ಅರಿಕೆ ಮಾಡಿದನು. 

ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ""ಈ 
ದಿನ ಮತ್ತು ನಾಳೆ ನೀನು ಜನರನ್ನು ಒಂದು ವಿಶೇಷ 
ಸಂದರ್ಶನಕ್ಕಾಗಿ ಸಿದ್ಧಪಡಿಸಬೇಕು. ಜನರು ತಮ್ಮ ಬಟ್ಟೆ 
ಗಳನ್ನು ತೊಳೆದುಕೊಂಡು !'ಮೂರನೆಯ ದಿನದಲ್ಲಿ ನನ 
ಗಾಗಿ ಸಿದ್ಧರಾಗಬೇಕು. ಮೂರನೆಯ ದಿನದಲ್ಲಿ ನಾನು 
ಸೀನಾಯಿ ಬೆಟ್ಟದ ಮೇಲೆ ಇಳಿದುಬರುವೆನು; ಜನ 
ರೆಲ್ಲರೂ ನನ್ನನ್ನು ನೋಡುವರು. !33ಆದರೆ ಬೆಟ್ಟದಿಂದ 





100 


ಳಿಂದಾಗಲೀ ಕೊಲ್ಲಬೇಕು. ಯಾವ ಪ್ರಾಣಿಯಾದರೂ 
ಬೆಟ್ಟವನ್ನು ಮುಟ್ಟಿದರೆ ಅದನ್ನು ಕೊಲ್ಲಬೇಕು. ಯಾರೂ 
ಬೆಟ್ಟವನ್ನು ಮುಟ್ಟಕೂಡದು. ತುತ್ತೂರಿ ಊದಿದಾಗ 
(ಟಗರಿನ ಕೊಂಬಿನಿಂದ ಮಾಡಿದ ತುತ್ತೂರಿ) ಜನರು 
ಬೆಟ್ಟದ ಸಮೀಪಕ್ಕೆ ಬರಬೇಕು ಎಂದು ಹೇಳು'' ಎಂದನು. 

ಮೋಶೆ ಬೆಟ್ಟದಿಂದಿಳಿದು ಹೋದನು. ಅವನು ಜನರ 
ಬಳಿಗೆ ಹೋಗಿ ವಿಶೇಷ ಸಂದರ್ಶನಕ್ಕಾಗಿ ಅವರನ್ನು ಸಿದ್ದ 
ಮಾಡಿದನು. ಜನರು ತಮ್ಮ ಬಟ್ಟೆಗಳನ್ನು ತೊಳೆದು 
ಕೊಂಡರು. 

15 ಆಗ ಮೋಶೆ ಜನರಿಗೆ, ""ಇನ್ನು ಮೂರು ದಿನಗಳಲ್ಲಿ 
ಅಂದರೆ ಮೂರನೆಯ ದಿನದಲ್ಲಿ ಯೆಹೋವನೊಡನೆ 
ಒಂದು ವಿಶೇಷ ಸಂದರ್ಶನಕ್ಕಾಗಿ ಸಿದ್ಧರಾಗಿರಿ. ಅಲ್ಲಿಯ 
ವರೆಗೆ, ಪುರುಷರು ಸ್ತ್ರೀಯರ ಸಂಗ ಮಾಡಬಾರದು'' 
ಎಂದು ಹೇಳಿದನು. 

16ಮೂರನೆಯ ದಿನದ ಮುಂಜಾನೆಯಲ್ಲಿ ಬೆಟ್ಟದಲ್ಲಿ 
ಗುಡುಗುಮಿಂಚುಗಳು ಉಂಟಾದವು. ಒಂದು ಕಾರ್ಮು 
ಗಿಲು ಬೆಟ್ಟದ ಮೇಲೆ ಇಳಿದುಬಂತು; ತುತ್ತೂರಿಯ ಮಹಾ 
ಧ್ವನಿಯು ಕೇಳಿಸಿತು. ಪಾಳೆಯದಲ್ಲಿದ್ದ ಜನರೆಲ್ಲರೂ 
ಭಯಭೀತರಾದರು. ಆಗ ಮೋಶೆ ದೇವರನ್ನು ಸಂಧಿಸು 
ವುದಕ್ಕಾಗಿ ಜನರನ್ನು ಪಾಳೆಯದಿಂದ ಹೊರಗೆ ನಡಿಸಿ, 
ಬೆಟ್ಟದ ಬಳಿಗೆ ಕರೆದುಕೊಂಡು ಬಂದನು. !8ಔಸೀನಾಯಿ 
ಬೆಟ್ಟವು ಹೊಗೆಯಿಂದ ಕವಿದುಕೊಂಡಿತು. ಕುಲುಮೆ 
ಯಿಂದ ಬರುವ ಹೊಗೆಯಂತೆ, ಬೆಟ್ಟದಿಂದ ಹೊಗೆಯು 
ಮೇಲಕ್ಕೇರಿತು. ಯೆಹೋವನು ಬೆಂಕಿಯಲ್ಲಿ ಬೆಟ್ಟದ 
ಮೇಲೆ ಇಳಿದು ಬಂದದ್ದರಿಂದ ಇದು ಸಂಭವಿಸಿತು. ಇಡೀ 
ಬೆಟ್ಟ ನಡುಗಲಾರಂಭಿಸಿತು. ತುತ್ತೂರಿಯ ಧ್ವನಿ ಹೆಚ್ಚು 
ಹೆಚ್ಚಾಯಿತು. ಮೋಶೆಯು ದೇವರೊಂದಿಗೆ ಮಾತಾಡಿ 
ದಾಗಲೆಲ್ಲಾ ದೇವರು ಗುಡುಗಿನಂತಿದ್ದ ಧ್ವನಿಯಲ್ಲಿ 
ಅವನಿಗೆ ಉತ್ತರಕೊಟ್ಟನು. 

2 ಯೆಹೋವನು ಸೀನಾಯಿ ಬೆಟ್ಟಕ್ಕೆ ಇಳಿದು ಬಂದನು. 
ಬಳಿಕ ಯೆಹೋವನು ಮೋಶೆಯನ್ನು ಕರೆದು ಬೆಟ್ಟದ 
ತುದಿಗೆ ಬರಲು ಹೇಳಿದನು. ಆದ್ದರಿಂದ ಮೋಶೆ ಮೇಲಕ್ಕೆ 
ಹೋದನು. 

2! ಯೆಹೋವನು ಮೋಶೆಗೆ, "ಕೆಳಗಿಳಿದು ಹೋಗಿ, 
ಜನರು ನನ್ನನ್ನು ನೋಡಲು ನನ್ನ ಹತ್ತಿರ ಬರಬಾರದೆಂದು 
ಅವರನ್ನು ಎಚ್ಚರಿಸು. ಇಲ್ಲವಾದರೆ ಅವರಲ್ಲಿ ಅನೇಕರು 
ಸಾಯುವರು. ಮಾತ್ರವಲ್ಲದೆ ನನ್ನ ಸಮೀಪಕ್ಕೆ ಬರುವ 
ಯಾಜಕರು ಈ ವಿಶೇಷ ಸಂದರ್ಶನಕ್ಕಾಗಿ ತಮ್ಮನ್ನು ಸಿದ್ದ 








ದೂರಪಿರಬೇಕೆಂದು ನೀನು ಜನರಿಗೆ ಹೇಳಬೇಕು. 
ಒಂದು ಗೆರೆಯನ್ನು ಹಾಕಿ ಆ ಗೆರೆಯನ್ನು ದಾಟಬಾರ 
ದೆಂದು ಅವರಿಗೆ ತಿಳಿಸು. ಯಾವ ವ್ಯಕ್ತಿಯಾಗಲೀ ಬೆಟ್ಟ 
ವನ್ನು ಮುಟ್ಟಿದರೆ ಅವನನ್ನು ಕಲ್ಲುಗಳಿಂದಾಗಲೀ ಬಾಣಗ 


ಪಡಿಸಿಕೊಳ್ಳಬೇಕೆಂದು ಹೇಳು. ಇಲ್ಲವಾದರೆ ನಾನು 
ಅವರನ್ನೂ ಶಿಕ್ಷಿಸುವೆನು'' ಅಂದನು. 

ಔBಮೋಶೆಯು ಯೆಹೋವನಿಗೆ, ""ಜನರು ಬೆಟ್ಟವ 
ನ್ನೇರಿ ಬರಲಾರರು. ಬೆಟ್ಟದ ಸುತ್ತಲೂ ಮೇರೆಯನ್ನು 


101 





ಹಾಕಿ ಅದನ್ನು ಪವಿತ್ರ ಸ್ಥಳವನ್ನಾಗಿ ಪ್ರತ್ಯೇಕಿಸಬೇಕೆಂದು 
ನೀನೇ ನಮಗೆ ಎಚ್ಚರಿಕೆ ನೀಡಿದೆಯಲ್ಲಾ!'' ಎಂದು 
ಹೇಳಿದನು. 

ಯೆಹೋವನು ಅವನಿಗೆ, ""ಜನರ ಬಳಿಗೆ ಇಳಿದು 
ಹೋಗಿ ಆರೋನನನ್ನು ಕರೆದುಕೊಂಡು ಬಾ. ಆದರೆ 
ಯಾಜಕರಾಗಲೀ ಜನರಾಗಲೀ ಬರಕೂಡದು. ಅವರು 
ನನ್ನ ಸಮೀಪಕ್ಕೆ ಬಂದರೆ, ನಾನು ಅವರನ್ನು ದಂಡಿಸು 
ವೆನು'' ಎಂದು ಹೇಳಿದನು. 

ಆದ್ದರಿಂದ ಮೋಶೆ ಜನರ ಬಳಿಗೆ ಇಳಿದುಹೋಗಿ 
ಈ ಸಂಗತಿಗಳನ್ನು ಅವರಿಗೆ ತಿಳಿಸಿದನು. 


ದಶಾಜ್ಞೆಗಳು 
20 ಬಳಿಕ ಯೆಹೋವನು ಈ ದಶಾಜ್ಞಿಗಳನ್ನು ಅವ 
ರಿಗೆ ಕೊಟ್ಟನು: 2°" ಯೆಹೋವನೆಂಬ ನಾನೇ 
ನಿಮ್ಮ ದೇವರು. ಈಜಿಪ್ಟಿನಲ್ಲಿ ಗುಲಾಮರಾಗಿದ್ದ ನಿಮ್ಮನ್ನು 
ಆ ದೇಶದಿಂದ ಹೊರಗೆ ನಡಿಸಿದವನು ನಾನೇ. 
3""ನನ್ನನ್ನಲ್ಲದೆ ಬೇರೆ ಯಾವ ದೇವರುಗಳನ್ನೂ ನೀವು 
ಆರಾಧಿಸಬಾರದು, 

“ನೀವು ಯಾವ ವಿಗ್ರಹಗಳನ್ನು ಮಾಡಬಾರದು. 
ಆಕಾಶದಲ್ಲಿಯಾಗಲೀ ಭೂಮಿಯ ಮೇಲಾಗಲೀ ನೀರಿ 
ನಲ್ಲಾಗಲೀ ಇರುವ ಯಾವುದೇ ವಸ್ತುವಿನ ರೂಪವನ್ನು 
ನೀವು ಮಾಡಿಕೊಳ್ಳಬಾರದು. ಅವುಗಳನ್ನು ಪೂಜಿಸ 
ಬಾರದು. 3ನಿಮ್ಮ ದೇವರಾದ ಯೆಹೋವನೆಂಬ ನನಗೆ 
ಸಲ್ಲತಕ್ಕ ಗೌರವವನ್ನು ನೀವು ಬೇರೆಯವರಿಗೆ ಸಲ್ಲಿಸಿದರೆ 
ನಾನು ನಿಮ್ಮನ್ನು ದ್ವೇಷಿಸುತ್ತೇನೆ. ನನಗೆ ವಿರುದ್ಧವಾಗಿ 
ಪಾಪಮಾಡುವವರ ದೋಷಫಲವನ್ನು ಅವರ ಮೂರು 
ನಾಲ್ಕು ತಲೆಮಾರುಗಳವರೆಗೂ ಬರಮಾಡುವೆನು. 
6ಆದರೆ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿರುವವರಿಗೆ ಅವರ 
ಸಾವಿರ ತಲೆಮಾರುಗಳವರೆಗೂ ದಯೆತೋರಿಸುವೆನು. 

“ನಿಮ್ಮ ದೇವರಾದ ಯೆಹೋವನ ಹೆಸರನ್ನು 
ಅಯೋಗ್ಯಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನು 
ತನ್ನ ಹೆಸರನ್ನು ಅಯೋಗ್ಯಕ್ಕಾಗಿ ಎತ್ತುವವನನ್ನು ಶಿಕ್ಚಿಸದೆ 
ಬಿಡುವುದಿಲ್ಲ. 

"ನೀವು ಸಬ್ಬತ್‌ ದಿನವನ್ನು ದೇವರ ದಿನವೆಂದು 
ಜ್ಞಾಪಕದಲ್ಲಿಟ್ಟುಕೊಂಡು ಅದನ್ನು ಆಚರಿಸಿರಿ. *ವಾರದ 
ಆರು ದಿನಗಳಲ್ಲಿ ಕೆಲಸಮಾಡಿರಿ. ಆದರೆ ಏಳನೆ ದಿನವು 
ನಿಮ್ಮ ದೇವರಾದ ಯೆಹೋವನನ್ನು ಸನ್ಮಾನಿಸಲು ಮೀಸ 
ಲಾಗಿರುವ ವಿಶ್ರಾಂತಿ ದಿನವಾಗಿದೆ. ಅಂದು ನೀವು ಯಾವ 
ಕೆಲಸವನ್ನೂ ಮಾಡಬಾರದು. ನೀವಾಗಲೀ ನಿಮ್ಮ ಗಂಡು 
ಮಕ್ಕಳಾಗಲೀ ಹೆಣ್ಣಮಕ್ಕಳಾಗಲೀ ಸೇವಕರಾಗಲೀ 
ಸೇವಕಿಯರಾಗಲೀ ನಿಮ್ಮ ಪಶುಗಳಾಗಲೀ ನಿಮ್ಮಲ್ಲಿರುವ 
ವಿದೇಶಿಯರಾಗಲೀ ಕೆಲಸ ಮಾಡಬಾರದು. 





ವಿಮೋಚನಕಾಂಹ 19:24-20:23 


!! ಯಾಕಂದರೆ ಯೆಹೋವನು ಆರು ದಿನಗಳಲ್ಲಿ ಕೆಲಸ 
ಮಾಡಿ ಭೂಮ್ಯಾಕಾಶಗಳನ್ನೂ ಸಮುದ್ರವನ್ನೂ ಅವುಗಳ 
ಲ್ಲಿರುವ ಸಮಸ್ತವನ್ನು ನಿರ್ಮಿಸಿ ಏಳನೆಯ ದಿನದಲ್ಲಿ 
ವಿಶ್ರಮಿಸಿದನು. ಆದ್ದರಿಂದ ಯೆಹೋವನು ಸಬ್ಬತ್‌ 
ದಿನವನ್ನು ಆಶೀರ್ವದಿಸಿ ಅದನ್ನು ತನ್ನ ದಿನವನ್ನಾಗಿ 
ಮಾಡಿದನು. 

2° ನೀವು ನಿಮ್ಮ ತಂದೆತಾಯಿಗಳನ್ನು ಸನ್ಮಾನಿಸಬೇಕು; 
ನೀವು ಸನ್ಮಾನಿಸಿದರೆ, ನಿಮ್ಮ ದೇವರಾದ ಯೆಹೋವನು 
ನಿಮಗೆ ಕೊಡುವ ದೇಶದಲ್ಲಿ ಬಹುಕಾಲ ಬಾಳುವಿರಿ. 
3""ನೀವು ಯಾರನ್ನೂ ಕೊಲೆ ಮಾಡಬಾರದು. 
4""ನೀವು ವ್ಯಭಿಚಾರ ಮಾಡಬಾರದು. 

5""ನೀವು ಕದಿಯ ಬಾರದು. 

6°" ನೀವು ಬೇರೆಯವರ ಮೇಲೆ ಸುಳ್ಳುಸಾಕ್ಷಿ ಹೇಳ 
ಬಾರದು.* 17""ನೀವು ನೆರೆಯವನ ಮನೆಯನ್ನು ಆಶಿಸ 
ಬಾರದು. ನೀವು ಮತ್ತೊಬ್ಬನ ಹೆಂಡತಿಯನ್ನಾಗಲೀ 
ಸೇವಕರನ್ನಾಗಲೀ ದಾಸಿಯರನ್ನಾಗಲೀ ಪಶುಗಳ 
ನ್ನಾಗಲೀ ಆಶಿಸ ಬಾರದು. 





ಜನರು ದೇವರಿಗೆ ಭಯಪಟ್ಟಿದ್ದು 

'8ಆಗ ಅಲ್ಲಿದ್ದ ಜನರು ಗುಡುಗಿನ ಧ್ವನಿಯನ್ನು ಕೇಳಿ 
ದರು; ಬೆಟ್ಟದ ಮೇಲೆ ಮಿಂಚುಗಳನ್ನು ನೋಡಿದರು; 
ಹೊಗೆಯು ಬೆಟ್ಟದಿಂದ ಏರುವುದನ್ನು ಕಂಡರು. ಅವ 
ರೆಲ್ಲರೂ ಭಯದಿಂದ ನಡುಗಿದರು; ಬೆಟ್ಟದಿಂದ ದೂರ 
ದಲ್ಲಿದ್ದುಕೊಂಡು ಅವುಗಳನ್ನೆಲ್ಲಾ ಗಮನಿಸಿದರು. ಆಗ 
ಜನರು ಮೋಶೆಗೆ, ""ನೀನು ನಮ್ಮೊಡನೆ ಮಾತಾಡು; 
ನಾವು ನಿನಗೆ ಕಿವಿಗೊಡುವೆವು. ಆದರೆ ಯೆಹೋವನು 
ನಮ್ಮೊಡನೆ ಮಾತಾಡದಿರಲಿ. ಇಲ್ಲವಾದರೆ ನಾವು 
ಸಾಯುವೆವು'' ಅಂದರು. 

ಗ ಮೋಶೆಯು ಜನರಿಗೆ, " ಭಯಪಡಬೇಡಿರಿ, 
ಯೆಹೋವನು ನಿಮ್ಮನ್ನು ಪರೀಕ್ಬಿಸಲು ಬಂದಿದ್ದಾನೆ. 
ನೀವು ಆತನಲ್ಲಿ ಭಕ್ತಿಯುಳ್ಳವರಾಗಿರಬೇಕೆಂದು ಆತನು 
ಬಯಸುತ್ತಾನೆ. ಆಗ ನೀವು ಪಾಪ ಮಾಡುವುದಿಲ್ಲ'' 
ಎಂದು ಹೇಳಿದನು. 

2!ದೇವರ ಸನ್ನಿಧಾನಕ್ಕೆ ಹೋಗಲು ಮೋಶೆಯು 
ಕಾರ್ಮುಗಿಲಿನೊಳಗೆ ಹೋದಾಗ, ಜನರು ಬೆಟ್ಟದಿಂದ 
ದೂರ ನಿಂತುಕೊಂಡರು. ಆಗ ಯೆಹೋವನು ಈ 
ಸಂಗತಿಗಳನ್ನು ಇಸ್ರೇಲರಿಗೆ ತಿಳಿಸಲು ಮೋಶೆಗೆ ಆಜ್ಞಾಪಿ 
ಸಿದನು: ""ನಾನು ಪರಲೋಕದಿಂದ ನಿಮ್ಮ ಸಂಗಡ 
ಮಾತಾಡಿದ್ದನ್ನು ನೀವು ನೋಡಿದ್ದೀರಿ. ಆದ್ದರಿಂದ 
ನನ್ನೊಡನೆ ಸ್ಪರ್ಧಿಸಲು, ನೀವು ಬೆಳ್ಳಿಬಂಗಾರಗಳಿಂದ 





ನೀವು... ಹೇಳಬಾರದು ಅಥವಾ ""ನೀವು ನಿಮ್ಮ ನೆರೆಯವರ ವಿರುದ್ಧ 
ಸಾಕ್ಚಿಯಾಗಿರಬಾರದು.'' 


ವಿಮೋಚನಕಾಂಡ 20:24-21:13 


ಮೂರ್ತಿಗಳನ್ನು ಮಾಡಿಕೊಳ್ಳಬಾರದು. ಈ ಸುಳ್ಳು 
ದೇವರುಗಳನ್ನು ನೀವು ಮಾಡಿಕೊಳ್ಳಲೇಬಾರದು.'' 

2""ಓಒಂದು ವಿಶೇಷ ಯಜ್ಞವೇದಿಕೆಯನ್ನು ನನ 
ಗೋಸ್ಕರ ಮಣ್ಣಿನಿಂದ ಕಟ್ಟಿರಿ. ಈ ಯಜ್ಞವೇದಿಕೆಯ 
ಮೇಲೆ ಕುರಿದನಗಳನ್ನು ನನಗೆ ಸರ್ವಾಂಗ ಹೋಮಗಳ 
ನ್ನಾಗಿಯೂ ಸಮಾಧಾನಯಜ್ಞಗಳನ್ನಾಗಿಯೂ ಸಮರ್ಪಿ 
ಸಿರಿ. ನಾನು ನಿಮಗೆ ಹೇಳುವ ಪ್ರತಿಯೊಂದು ಸ್ಥಳದ 
ಲ್ಲಿಯೂ ನನ್ನನ್ನು ಜ್ಞಾಪಕಮಾಡಿಕೊಳ್ಳಲು ಹೀಗೆಯೇ 
ಮಾಡಿರಿ. ಆಗ ನಾನು ಬಂದು ನಿಮ್ಮನ್ನು ಆಶೀರ್ವದಿಸು 
ವೆನು. ನೀವು ಯಜ್ಞವೇದಿಕೆಯನ್ನು ಕಲ್ಲುಗಳಿಂದ ಕಟ್ಟ 
ಬೇಕೆಂದಿದ್ದರೆ, ಉಳಿಯಿಂದ” ಕೆತ್ತಿದ ಕಲ್ಲುಗಳನ್ನು ಉಪ 
ಯೋಗಿಸಬೇಡಿರಿ. ಅಂಥ ಕಲ್ಲುಗಳನ್ನು ಉಪಯೋಗಿಸಿ 
ದರೆ, ಯಜ್ಞವೇದಿಕೆಯು ಅಪವಿತ್ರವಾಗುವುದು. 
ಅಲ್ಲದೆ ಯಜ್ಞವೇದಿಕೆಯನ್ನು ಹತ್ತುವುದಕ್ಕೆ ಮೆಟ್ಟಲು 
ಗಳನ್ನು ಮಾಡಬಾರದು. ಮೆಟ್ಟಲುಗಳಿದ್ದರೆ ಜನರು ತಲೆ 
ಎತ್ತಿ ಯಜ್ಞವೇದಿಕೆಯನ್ನು ನೋಡುವಾಗ ನಿಮ್ಮ 
ರಹಸ್ಯಾಂಗವು ಕಾಣಿಸೀತು.'' 


ಇತರ ಕಟ್ಟಳೆಗಳು ಮತ್ತು ಆಜ್ಞೆ| ಗಳು 
7] ಬಳಿಕ ದೇವರು ಮೋಶೆಗೆ ಹೇಳಿದ್ದೇನೆಂದರೆ, 
""ನೀನು ಜನರಿಗೆ ನೇಮಿಸಬೇಕಾದ ಇತರ 
ಕಟ್ಟಳೆಗಳು ಯಾವದೆಂದರೆ: 
2""ನೀವು ಇಬ್ರಿಯ* ಗುಲಾಮನನ್ನು ಕೊಂಡು 
ಕೊಂಡರೆ, ಆ ಗುಲಾಮನು ಆರು ವರುಷಗಳವರೆಗೆ 
ಮಾತ್ರ ನಿಮ್ಮ ಸೇವಮಾಡುವನು. ಆರು ವರುಷಗಳ 
ನಂತರ, ಅವನು ಬಿಡುಗಡೆಯಾಗುವನು, ಅವನು ಏನೂ 
ಕೊಹಬೇಕಾಗಿರುವುದಿಲ್ಲ. ಅವನು ನಿಮ್ಮ ಗುಲಾಮ 
ನಾಗುವಾಗ ಮದುವೆಯಾಗಿಲ್ಲದಿದ್ದರೆ, ಅವನು ಬಿಡುಗಡೆ 
ಹೊಂದುವಾಗಲೂ ಹೆಂಡತಿಯಿಲ್ಲದವನಾಗಿ ಹೋಗು 
ವನು. ಆದರೆ ಅವನು ನಿಮ್ಮ ಗುಲಾಮನಾಗುವಾಗ 
ಮದುವೆಯಾಗಿದ್ದರೆ ಅವನು ಬಿಹುಗಡೆ ಹೊಂದುವಾಗ 
ತನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುವನು. 
*ಗುಲಾಮನು ಮದುವೆಯಾಗಿಲ್ಲದಿದ್ದರೆ, ಅವನ ಯಜ 
ಮಾನನು ಅವನಿಗೆ ಮದುವೆ ಮಾಡಿಸಬಹುದು. ಆ 
ಸ್ತ್ರೀಯು ಮಕ್ಕಳನ್ನು ಹೆತ್ತರೆ, ಆಕೆಯೂ ಆಕೆಯ ಮಕ್ಕಳೂ 
ಯಜಮಾನನ ಸ್ವತ್ತಾಗುವರು. ಗುಲಾಮನು ತನ್ನ ಸೇವಾ 
ವರ್ಷಗಳನ್ನು ಮುಗಿಸಿದ ತರುವಾಯ ಬಿಡುಗಡೆ 
ಹೊಂದುವನು. 
5""ಆದರೆ ಒಂದುವೇಳೆ ಆ ಗುಲಾಮನು ತನ್ನ ಯಜ 
ಮಾನನ ಸಂಗಡವಿರಲು ಬಯಸುತ್ತೇನೆಂದು ದೃಥಮಾಡಿ 





ಉಳಿ ಅಕ್ಬರಶಃ ""ಕತ್ತಿ'' 
ಇಬ್ರಿಯ ಅಥವಾ '"ಇಸ್ರೇಲಿಯ.'' 


102 


ಕೊಳ್ಳುವನು. ಆಗ ಅವನು, "ನಾನು ನನ್ನ ಯಜಮಾನ 
ನನ್ನು ಪ್ರೀತಿಸುತ್ತೇನೆ. ನಾನು ನನ್ನ ಹೆಂಡತಿ ಮತ್ತು ನನ್ನ 
ಮಕ್ಕಳನ್ನು ಪ್ರೀತಿಸುತ್ತೇನೆ. ನಾನು ಬಿಡುಗಡೆ ಹೊಂದುವು 
ದಿಲ್ಲ. ನಾನು ಇಲ್ಲೇ ಇರುವೆನು' ಎಂದು ಹೇಳಬೇಕು. 
6ಹೀಗಾದರೆ ಯಜಮಾನನು ಆ ಗುಲಾಮನನ್ನು ದೇವರ 
ಸನ್ನಿಧಿಗೆ ಕರೆದುಕೊಂಡು ಬರುವನು. ಯಜಮಾನನು 
ಗುಲಾಮನನ್ನು ಕದದ ಬಳಿಗೆ ಅಥವಾ ಬಾಗಿಲಿನ ಮರದ 
ನಿಲುವುಪಟ್ಟಿಗಳ ಬಳಿಗೆ ಕರೆದುಕೊಂಡು ಬರುವನು. 
ಯಜಮಾನನು ಗುಲಾಮನ ಕಿವಿಗೆ ಚೂಪಾದ ಸಲಾಕೆ 
ಯಿಂದ ತೂತುಮಾಡುವನು. ಆಗ ಗುಲಾಮನು ತನ್ನ 
ಜೀವಮಾನ ಪರ್ಯಂತ ಆ ಯಜಮಾನನಿಗೆ ಸೇವೆ 
ಮಾಡುವನು. 

7°" ಒಬ್ಬನು ತನ್ನ ಮಗಳನ್ನು ಗುಲಾಮಳನ್ನಾಗಿ 
ಮಾರಲು ತೀರ್ಮಾನಿಸಿದರೆ, ಆಕೆಯನ್ನು ಬಿಡುಗಡೆ 
ಗೊಳಿಸುವ ನಿಯಮಗಳು ಗುಲಾಮರಾದ ಪುರುಷರನ್ನು 
ಬಿಡೆಗಡೆಗೊಳಿಸುವ ನಿಯಮಗಳ ಪ್ರಕಾರ ಇರುವುದಿಲ್ಲ. 
ಯಜಮಾನನು ತನಗಾಗಿ ಆರಿಸಿಕೊಂಡ ಗುಲಾಮಳನ್ನು 
ಇಷ್ಟಪಡದಿದ್ದರೆ, ಅವಳನ್ನು ಬಿಡುಗಡೆ ಮಾಡಬಹುದು. 
(ಅವಳ ತಂದೆಗೆ ಅವಳನ್ನು ಮಾರಬಹುದು.) ಅವಳನ್ನು 
ವಿದೇಶಿಯರಿಗೆ ಮಾರುವ ಹಕ್ಕನ್ನು ಯಜಮಾನನು 
ಕಳೆದುಕೊಳ್ಳುತ್ತಾನೆ; ಯಾಕಂದರೆ ಆಕೆಯಲ್ಲಿ ಅವನಿಗಿದ್ದ 
ನಂಬಿಕೆಯು ಮುರಿದು ಹೋಯಿತು. *'ಯಜಮಾನನು 
ಗುಲಾಮಳನ್ನು ತನ್ನ ಸ್ವಂತ ಮಗನಿಗೆ ಮದುವೆ ಮಾಡಿಸು 
ವುದಾಗಿ ವಾಗ್ದಾನ ಮಾಡಿದರೆ, ಅವಳನ್ನು ಗುಲಾಮಳ 
ನ್ನಾಗಿ ನೋಡಿಕೊಳ್ಳದೆ ಮಗಳಾಗಿ ನೋಡಿಕೊಳ್ಳಬೇಕು. 

10" ಯಜಮಾನನು ಇನ್ನೊಬ್ಬ ಸ್ತ್ರೀಯನ್ನು ಮದುವೆ 
ಯಾದರೆ, ಅವನು ತನ್ನ ಮೊದಲನೆಯ ಹೆಂಡತಿಗೆ ಅವನು 
ಕೊಡುವ ಆಹಾರ ಅಥವಾ ಬಟ್ಟೆಬರೆಗಳಲ್ಲಿ ಏನೂ ಕಡಿಮೆ 
ಮಾಡಬಾರದು; ಮದುವೆಯ ಮೂಲಕ ಆಕೆಯು 
ಯಾವ್ಯಾವ ವಸ್ತುಗಳನ್ನು ಹೊಂದಲು ಹಕ್ಕು ಪಡೆದಿರು 
ತ್ತಾಳೊ ಅವೆಲ್ಲವನ್ನು ಅವನು ಆಕೆಗೆ ಕೊಡಬೇಕು. 
11 ಅವನು ಆಕೆಗಾಗಿ ಈ ಮೂರು ಸಂಗತಿಗಳನ್ನು ಮಾಡ 
ಬೇಕು. ಇಲ್ಲವಾದರೆ ಅವಳು ಬಿಡುಗಡೆಯಾಗಿದ್ದಾಳೆ. 
ಅವಳು ಅವನಿಗೆ ಯಾವ ಸಾಲವನ್ನೂ ತೀರಿಸ ಬೇಕಾಗಿಲ್ಲ. 

12 ಒಬ್ಬನು ಮತ್ತೊಬ್ಬನನ್ನು ಹೊಡೆದು ಕೊಂದರೆ, 
ಅವನೂ ಕೊಲ್ಲಲ್ಪಹಬೇಕು. ಆದರೆ ಕೊಲ್ಲಬೇಕೆಂಬ 
ಉದ್ದೇಶವಿಲ್ಲದೆ ಹೊಡೆದಾಗ ಸತ್ತುಹೋದರೆ ಅದು 
ದೇವರ ಸಂಕಲ್ಪವೆಂದು ಪರಿಗಣಿಸಬೇಕು. ನಾನು ನೇಮಿ 
ಸಲಿರುವ ಆಶ್ರಯಸ್ಥಳಗಳಿಗೆ ಹೊಡೆದವನು ಓಡಿಹೋಗಿ 








ದೇವರ ಸನ್ನಿಧಿ ನ್ಯಾಯಧಿಪತಿಗಳನ್ನು '"ದೇವರು'' ಎಂದು ಕರೆಯ 
ಲಾಗುತ್ತಿತ್ತು ಇಲ್ಲಿ ಯಜಮಾನನು ಗುಲಾಮನನ್ನು ನ್ಯಾಯಾಲಯಕ್ಕೆ 
ಕೊಂಡೊಯ್ಯುತ್ತಾನೆ ಎಂಬರ್ಥವನ್ನು ಕೊಡುತ್ತದೆ. 


103 


ಸುರಕ್ಷಿತವಾಗಿ ಬದುಕಲಿ. ಆದರೆ ಒಬ್ಬನು ಕೋಪ 
ದಿಂದಾಗಲೀ ದ್ವೇಷದಿಂದಾಗಲೀ ಇನ್ನೊಬ್ಬನನ್ನು 
ಕೊಂದರೆ, ಆ ಕೊಲೆಗಾರನಿಗೆ ದಂಡನೆಯಾಗಬೇಕು. 
ನನ್ನ ಯಜ್ಞವೇದಿಕೆಯಿಂದ ಅವನನ್ನು ದೂರಕ್ಕೆ ತೆಗೆದು 
ಕೊಂಡು ಹೋಗಿ ಕೊಲ್ಲಬೇಕು. 

5""ತಂದೆಯನ್ನಾಗಲೀ ತಾಯಿಯನ್ನಾಗಲೀ ಹೊಡೆ 
ಯುವವನನ್ನು ಕೊಲ್ಲಬೇಕು. 

16"" ಒಬ್ಬನು ತಾನು ಕದ್ದವನನ್ನು ಗುಲಾಮನನ್ನಾಗಿ 
ಮಾರುವಾಗ ಅಥವಾ ತನ್ನಲ್ಲಿ ಇಟ್ಟುಕೊಂಡಿರುವಾಗ ಸಿಕ್ಕಿ 
ಕೊಂಡರೆ ಅವನಿಗೆ ಮರಣಶಿಕ್ಟೆಯಾಗಬೇಕು. 

1?""ತಂದೆಯನ್ನಾಗಲೀ ತಾಯಿಯನ್ನಾಗಲೀ ಶಪಿಸು 
ವವನನ್ನೂ ಕೊಲ್ಲಬೇಕು. 

18""ಇಬ್ಬರು ಜಗಳವಾಡುತ್ತಿರುವಾಗ ಒಬ್ಬನನ್ನು ಕಲ್ಲಿ 
ನಿಂದಾಗಲೀ ಮುಷ್ಟಿಯಿಂದಾಗಲೀ ಹೊಡೆದಾಗ, 
ಪೆಟ್ಟಾದ ಮನುಷ್ಯನು ಸಾಯದಿದ್ದರೆ, ಹೊಡೆದವನನ್ನು 
ಕೊಲ್ಲಬಾರದು. ೌಗಾಯಗೊಂಡವನು ಕೆಲವು ಕಾಲದ 
ವರೆಗೆ ಅವನು ಹಾಸಿಗೆಯಲ್ಲಿರಬೇಕಾದರೆ, ಬಳಿಕ ಅವನು 
ಎದ್ದು ಊರುಗೋಲಿನ ಸಹಾಯದಿಂದ ನಡೆಯಬಲ್ಲವ 
ನಾದರೆ, ಹೊಡೆದವನು ಅವನನ್ನು ಆರೈಕೆ ಮಾಡಬೇಕು. 
ಗಾಯಗೊಂಡವನು ಕೆಲಸಮಾಡಲಾರದೆ ಹೋದ ಸಮ 
ಯಕ್ಕೆ ಹೊಡೆದವನು ಹಣಕೊಡಬೇಕು; ಅವನು 
ಸಂಪೂರ್ಣ ವಾಸಿಯಾಗುವವರೆಗೆ ಆರೈಕೆ ಮಾಡಬೇಕು. 

20°" ಕೆಲವು ಸಲ ಯಜಮಾನರು ಗುಲಾಮನನ್ನಾಗಲೀ 
ಗುಲಾಮಳನ್ನಾಗಲೀ ಹೊಡೆಯುತ್ತಾರೆ. ಹೊಡೆದಾಗ ಆ 
ವ್ಯಕ್ತಿಯು ಸತ್ತರೆ, ಯಜಮಾನನಿಗೆ ಶಿಕ್ಷೆಯಾಗಬೇಕು. 
21ಆದರೆ ಆ ವ್ಯಕ್ತಿಯು ಸಾಯದೆ ಕೆಲವು ದಿನಗಳ ನಂತರ 
ಗುಣವಾದರೆ ಯಜಮಾನನಿಗೆ ಶಿಕ್ಬೆಯಾಗಬಾರದು. 
ಯಾಕಂದರೆ ಯಜಮಾನನು ಹಣವನ್ನು ಕೊಟ್ಟು ಆ ವ್ಯಕ್ತಿ 
ಯನ್ನು ಕೊಂಡುಕೊಂಡಿದ್ದಾನೆ ಮತ್ತು ಆ ವ್ಯಕ್ತಿಯು 
ಅವನ ಸ್ವತ್ತಾಗಿದ್ದಾನೆ. 

>>" ಇಬ್ಬರು ಜಗಳವಾಡುವಾಗ ಗರ್ಭಿಣಿ ಸ್ತ್ರೀಗೆ ಪೆಟ್ಟಾಗಿ 
ಗರ್ಭಸ್ರಾವವಾದರೆ ಅದಕ್ಕೆ ಕಾರಣನಾದ ವ್ಯಕ್ತಿಯು ಅವ 
ಳಿಗೆ ದಂಡ ಕೊಡಬೇಕು. ಅವನು ಎಷ್ಟು ದಂಹ ಕೊಡ 
ಬೇಕೆಂಬುದನ್ನು ಅವಳ ಗಂಡನು ನ್ಯಾಯಾಧಿಪತಿಗಳ 
ಸಹಾಯದಿಂದ ತೀರ್ಮಾನಿಸುವನು. ಆದರೆ ಆ 
ಸ್ತ್ರೀಯು ತೀರಿಕೊಂಡರೆ ಅದಕ್ಕೆ ಕಾರಣನಾದವನಿಗೆ 
ಮರಣದಂಡನೆಯಾಗಬೇಕು. ನೀವು ಪ್ರಾಣಕ್ಕೆ ಪ್ರತಿ 
ಯಾಗಿ ಪ್ರಾಣವನ್ನು ಕೊಡಿಸಬೇಕು. "ಕಣ್ಣಿಗೆ ಪ್ರತಿಯಾಗಿ 
ಕಣ್ಣು ಹಲ್ಲಿಗೆ ಪ್ರತಿಯಾಗಿ ಹಲ್ಲು ಕೈಗೆ ಪ್ರತಿಯಾಗಿ ಕೈ, 
ಕಾಲಿಗೆ ಪ್ರತಿಯಾಗಿ ಕಾಲು, ಬರೆಗೆ ಪ್ರತಿಯಾಗಿ ಬರೆ, 
ಗಾಯಕ್ಕೆ ಪ್ರತಿಯಾಗಿ ಗಾಯ, ಏಟಿಗೆ ಪ್ರತಿಯಾಗಿ ಏಟು 
ಈ ಮೇರೆಗೆ ಪ್ರತಿದಂಡನೆಯಾಗಬೇಕು. 





ವಿಮೋಚನಕಾಂಹ 21:14-34 


26" ಯಜಮಾನನು ಗುಲಾಮನಿಗೆ ಹೊಡೆದಾಗ ಗುಲಾ 
ಮನು ಕುರುಡನಾದರೆ, ಆ ಗುಲಾಮನು ಬಿಡುಗಡೆ 
ಹೊಂದಿದ್ದಾನೆ. ಅವನು ತನ್ನ ಬಿಡುಗಡೆಗೆ ತನ್ನ ಕಣ್ಣನ್ನೇ 
ಪ್ರತಿಯಾಗಿ ಕೊಟ್ಟಿದ್ದಾನೆ. ಗುಲಾಮನ ಅಥವಾ ಗುಲಾ 
ಮಳ ವಿಷಯದಲ್ಲಿಯೂ ಇದೇ ನಿಯಮ ಅನ್ವಯಿಸು 
ತ್ತದೆ. ಯಜಮಾನನು ಗುಲಾಮನ ಬಾಯಿಗೆ ಹೊಡೆದ 
ದ್ದರಿಂದ, ಗುಲಾಮನು ತನ್ನ ಹಲ್ಲನ್ನು ಕಳೆದುಕೊಂಡರೆ, 
ಆ ಗುಲಾಮನ ಹಲ್ಲು ಅವನ ಬಿಡುಗಡೆಗೆ ಕೊಟ್ಟ ಹಣ 
ವಾಗಿದೆ. ಗುಲಾಮನ ಅಥವಾ ಗುಲಾಮಳ ವಿಷಯದಲ್ಲಿ 
ಇದೇ ನಿಯಮವು ಅನ್ವಯಿಸುತ್ತದೆ. 

28""ಓಬ್ಬನ ಎತ್ತು ಪುರುಷನ್ನಾಗಿಲೀ, ಸ್ತ್ರೀಯನ್ನಾಗಲೀ 
ಕೊಂದರೆ, ಆಗ ನೀವು ಕಲ್ಲುಗಳಿಂದ ಆ ಎತ್ತನ್ನು 
ಕೊಲ್ಲಬೇಕು. ನೀವು ಅದರ ಮಾಂಸವನ್ನು ತಿನ್ನಬಾರದು. 
ಆದರೆ ಎತ್ತಿನ ಮಾಲಿಕನು ತಪ್ಪಿತಸ್ಥನಲ್ಲ. 2 ಆದರೆ 
ಹಿಂದೊಮ್ಮೆ ಆ ಎತ್ತು ಜನರಿಗೆ ತಿವಿದಿದ್ದು, ಅದರ 
ಮಾಲಿಕನಿಗೆ ಇದರ ವಿಷಯದಲ್ಲಿ ಎಚ್ಚರಿಕೆ ನೀಡಿದ್ದರೆ ಆಗ 
ಆ ಮಾಲಿಕನು ತಪ್ಪಿತಸ್ಥನಾಗಿದ್ದಾನೆ. ಯಾಕಂದರೆ ಅವನು 
ಆ ಎತ್ತನ್ನು ಕಟ್ಟಿಹಾಕಲಿಲ್ಲ ಅಧವಾ ಅದರ ಸ್ಥಳದಲ್ಲಿ 
ಬಂಧಿಸಿರಲಿಲ್ಲ. ಆದ್ದರಿಂದ ಎತ್ತನ್ನು ಕಟ್ಟಿಹಾಕದೆ 
ಇದ್ದುದರಿಂದ, ಅದು ಯಾರನ್ನಾದರೂ ಕೊಂದರೆ, ಆಗ 
ಆ ಮಾಲಿಕನು ತಪ್ಪಿತಸ್ಥನಾಗಿದ್ದಾನೆ. ನೀವು ಎತ್ತನ್ನು ಕಲ್ಲೆ 
ಸೆದು ಕೊಲ್ಲಬೇಕಲ್ಲದೆ ಅದರ ಮಾಲಿಕನನ್ನೂ ಕೊಲ್ಲ 
ಬೇಕು. ಆದರೆ ಸತ್ತವನ ಕುಟುಂಬದವರು ಅವನಿಂದ 
ಹಣವನ್ನು ಕೇಳಿದರೆ ಮತ್ತು ಅವನು ಹಣವನ್ನು ಕೊಟ್ಟರೆ, 
ಅವನು ತನ್ನ ಜೀವವನ್ನು ಬಿಡಿಸಿಕೊಂಡಂತಾಗುವುದು. 
ಆಗ ಆ ಎತ್ತಿನ ಮಾಲಿಕನನ್ನು ಕೊಲ್ಲಬಾರದು. ಆದರೆ 
ನ್ಯಾಯಾಧಿಪತಿಗಳು ತೀರ್ಮಾನಿಸುವಷ್ಟು ಹಣವನ್ನು 
ಅವನು ಕೊಡಬೇಕು. 

3!""ಎತ್ತು ಒಬ್ಬನ ಮಗನನ್ನಾಗಲೀ ಅಥವಾ ಮಗಳ 
ನ್ನಾಗಲೀ ಕೊಂದರೆ ಇದೇ ನಿಯಮವನ್ನು ಪಾಲಿಸಬೇಕು. 
33 ಆದರೆ ಎತ್ತು ಗುಲಾಮನನ್ನು ಕೊಂದರೆ, ಆಗ ಆ ಪಶು 
ವಿನ ಮಾಲಿಕನು ಗುಲಾಮನ ಯಜಮಾನನಿಗೆ ಮೂವತ್ತು 
ಬೆಳ್ಳಿಯ ನಾಣ್ಯಗಳನ್ನು* ಕೊಡಬೇಕು ಮತ್ತು ಎತ್ತನ್ನು 
ಕಲ್ಲುಗಳಿಂದ ಹೊಡೆದು ಕೊಲ್ಲಬೇಕು. ಗುಲಾಮನ 
ಅಥವಾ ಗುಲಾಮಳ ವಿಷಯದಲ್ಲಿ ಇದೇ ನಿಯಮವನ್ನು 
ಪಾಲಿಸಬೇಕು. *""ಓಒಬ್ಬ ಮನುಷ್ಯನು ಕುಣಿಯೊಂದನ್ನು 
ತೋಡಿ ಅದನ್ನು ಮುಚ್ಚಿಲ್ಲದಿದ್ದರೆ ಮತ್ತು ಆ ಕುಣಿಯಲ್ಲಿ 
ಬೇರೊಬ್ಬನ ಪಶುವು ಬಿದ್ದು ಸತ್ತುಹೋದರೆ, 
3*ಕುಣಿಯನ್ನು ತೋಡಿದವನು ಆ ಪಶುವಿಗೆ ಪ್ರತಿಯಾಗಿ 
ಈಡುಕೊಡಬೇಕು. ಅವನು ಈಡುಕೊಟ್ಟ ನಂತರ ಆ ಸತ್ತ 
ಪಶುವು ಅವನದಾಗುತ್ತದೆ. 





ಮೂವತ್ತು ಬೆಳ್ಳಿ ನಾಣ್ಯಗಳು ಹೊಸ ಗುಲಾಮನೊಬ್ಬನ ಬೆಲೆ. 


ವಿಮೋಚನಕಾಂಹ 21:35-22:16 


3" ಒಬ್ಬನ ಎತ್ತು ಇನ್ನೊಬ್ಬನ ಎತ್ತನ್ನು ಕೊಂದರೆ ಆಗ 
ಜೀವಂತವಾಗಿರುವ ಎತ್ತನ್ನು ಮಾರಬೇಕು. ಆ ಎತ್ತನ್ನು 
ಮಾರಿದ್ದರಿಂದ ಬಂದ ಹಣವನ್ನು ಸಮವಾಗಿ ಹಂಚಿಕೊಳ್ಳ 
ಬೇಕು. ಕೊಲ್ಲಲ್ಪಟ್ಟ ಪಶುವನ್ನು ಸಮವಾಗಿ ಹಂಚಿಕೊಳ್ಳ 
ಬೇಕು. ಆದರೆ ಒಬ್ಬನ ಎತ್ತು ಮೊದಲೊಮ್ಮೆ ಇತರ ಪಶು 
ಗಳಿಗೆ ಗಾಯಮಾಡಿದ್ದರೆ, ಅದರ ಮಾಲಿಕನು ಅದನ್ನು 
ಕಟ್ಟಿಹಾಕದೆ ಇದ್ದುದರ ನಿಮಿತ್ತ ತಪ್ಪಿತಸ್ಥನಾಗಿದ್ದಾನೆ. 
ಅವನು ಸತ್ತ ಎತ್ತಿಗೆ ಪ್ರತಿಯಾಗಿ ಸ್ವಂತ ಎತ್ತನ್ನು ಕೊಡ 
ಬೇಕು. 

ಇ) ""ಒಬ್ಬನು ಎತ್ತನ್ನಾಗಲೀ ಕುರಿಯನ್ನಾಗಲೀ 

ಕದ್ದು ಅದನ್ನು ಕೊಯಿದರೆ ಅಥವಾ ಮಾರಿದರೆ, 
ಅವನು ತಾನು ಕದ್ದ ಎತ್ತಿಗೆ ಪ್ರತಿಯಾಗಿ ಐದು ಎತ್ತು 
ಗಳನ್ನೂ ಅಥವಾ ತಾನು ಕದ್ದ ಕುರಿಗೆ ಪ್ರತಿಯಾಗಿ ನಾಲ್ಕು 
ಕುರಿಗಳನ್ನೂ ಕೊಡಬೇಕು. ಅವನಲ್ಲಿ ಏನೂ ಇಲ್ಲದ 
ಪಕ್ಷಕ್ಕೆ ಅವನು ಗುಲಾಮನಾಗುವನು. ಆದರೆ ಆ ಕಳ್ಳನು 
ಪಶುವನ್ನು ಇನ್ನೂ ಇಟ್ಟುಕೊಂಡಿರುವುದು ನಿಮಗೆ 
ಗೊತ್ತಾದರೆ, ಅವನು ಕದ್ದ ಪಶುವಿಗೆ ಪ್ರತಿಯಾಗಿ ಎರಡು 
ಪಶುಗಳನ್ನು ಮಾಲಿಕನಿಗೆ ಕೊಡಿಸಬೇಕು. ಕದ್ದದ್ದು 
ಎತ್ತಾಗಿರಬಹುದು, ಕತ್ತೆಯಾಗಿರಬಹುದು ಅಥವಾ ಕುರಿ 
ಯಾಗಿರಬಹುದು. 





104 


ನನ್ನು ಕಂಡುಹಿಡಿಯಲಾಗದಿದ್ದರೆ, ಆ ಮನೆಯ ಮಾಲಿ 
ಕನು ತಪ್ಪಿತಸ್ಥನಾಗಿದ್ದಾನೋ ಇಲ್ಲವೋ ಎಂದು 
ದೇವರು* ನಿರ್ಣಯಿಸುವನು. ಮನೆಯ ಮಾಲಿಕನು 
ದೇವರ ಸನ್ನಿಧಿಗೆ ಹೋಗಬೇಕು. ಅವನು ಕದ್ದಿದ್ದಾನೋ 
ಇಲ್ಲವೋ ಎಂದು ದೇವರು ತೀರ್ಮಾನಿಸುವನು. 
9""ಕಳೆದುಹೋದ ಎತ್ತು ಕತ್ತೆ ಕುರಿ, ಬಟ್ಟೆಬರೆ, 
ಅಥವಾ ವಸ್ತುವಿನ ವಿಷಯದಲ್ಲಿ ಒಬ್ಬನು, "ಇದು ನನ್ನದು' 
ಎಂದು ಹೇಳಿದರೆ ಮತ್ತು ಇನ್ನೊಬ್ಬನು, "ಇಲ್ಲ, ಇದು 
ನನ್ನದು' ಎಂದು ಹೇಳಿದರೆ, ಇವರಿಬ್ಬರೂ ದೇವರ ಸನ್ನಿ, 
ದಿಗೆ ಹೋಗಬೇಕು. ತಪ್ಪಿತಸ್ಥನಾರೆಂದು ದೇವರು 
ತೀರ್ಮಾನಿಸುವನು. ತಪ್ಪಿತಸ್ಥನು ಇನ್ನೊಬ್ಬನಿಗೆ ಕಳೆದು 
ಹೋದ ವಸ್ತುವಿನ ಬೆಲೆಯ ಎರಡರಷ್ಟನ್ನು ಕೊಡಬೇಕು. 
9°"ಸ್ವಲ್ಪಕಾಲದವರೆಗೆ ತನ್ನ ಪಶುವನ್ನು ಪೋಷಿಸ 
ಬೇಕೆಂದು ತನ್ನ ನೆರೆಯವನನ್ನು ಕೇಳಿಕೊಳ್ಳಬಹುದು. ಈ 
ಪಶುವು ಕತ್ತೆಯಾಗಿರಬಹುದು, ಎತ್ತಾಗಿರಬಹುದು, ಕುರಿ 
ಯಾಗಿರಬಹುದು ಅಧವಾ ಯಾವುದೇ ಪಶುವಾಗಿರ 
ಬಹುದು. ಆದರೆ ಅದು ಸತ್ತರೆ ಅಥವಾ ಅದಕ್ಕೆ ಪೆಟ್ಟಾದರೆ 
ಅಥವಾ ಕಳುವಾದರೆ, ಆ ನೆರೆಯವನು ಆ ಪಶುವನ್ನು 
ಕದ್ದಿಲ್ಲದ್ದಿದ್ದರೆ ತಾನು ಕದ್ದಿಲ್ಲವೆಂದು ಯೆಹೋವನ ಹೆಸರಿ 
ನಲ್ಲಿ ಪ್ರಮಾಣ ಮಾಡಬೇಕು. ಪಶುವಿನ ಮಾಲಿಕನು ಈ 











ಕಳ್ಳನು ರಾತ್ರಿಯಲ್ಲಿ ಮನೆಗೆ ಕನ್ನ ಹಾಕಲು ಪ್ರಯತ್ನಿಸು 
ತ್ತಿರುವಾಗ ಕೊಲ್ಲಲ್ಪಟ್ಟರೆ, ಅವನನ್ನು ಕೊಂದದ್ಧಕ್ಕೆ 
ಯಾರೂ ತಪ್ಪಿತಸ್ಥರಾಗುವುದಿಲ್ಲ, ಆದರೆ ಇದು ಹಗಲಿ 
ನಲ್ಲಿ ನಡೆದರೆ ಕೊಂದವನು ಕೊಲೆಗಾರನಾಗುವನು. 

3""ಒಬ್ಬನು ತನ್ನ ಹೊಲದಲ್ಲಾಗಲೀ ದ್ರಾಕ್ಷಿ ತೋಟದ 
ಲ್ಲಾಗಲೀ ತನ್ನ ಪಶುವಿಗೆ ಮೇಯಲು ಬಿಡಬಹುದು. 
ಆದರೆ ಅದು ಅವನ ನೆರೆಯವನ ಹೊಲವನ್ನಾಗಲೀ, 
ದ್ರಾಕ್ಸಿತೋಟವನ್ನಾಗಲೀ, ಹಾಳು ಮಾಡಿದರೆ, ಅವನು 
ತನ್ನ ನೆರೆಯವನಿಗೆ ಉಂಟಾದ ನಷ್ಟಕ್ಕೆ ಪ್ರತಿಯಾಗಿ ತನ್ನ 
ಉತ್ತಮ ಬೆಳೆಗಳನ್ನು ಕೊಡಬೇಕು. 

6""ಒಬ್ಬನು ತನ್ನ ಹೊಲದಲ್ಲಿರುವ ಮುಳ್ಳಿನ ಪೊದೆ 
ಗಳನ್ನು ಸುಟ್ಟು ಹಾಕಲು ಬೆಂಕಿಯನ್ನು ಹೊತ್ತಿಸಬಹುದು. 
ಆದರೆ ಬೆಂಕಿಯು ಹೆಚ್ಚಾಗಿ ಅವನ ನೆರೆಯವನ ಬೆಳೆ 
ಯನ್ನಾಗಲೀ ಬೆಳೆಯುತ್ತಿರುವ ಧಾನ್ಯಗಳನ್ನಾಗಲೀ ಸುಟ್ಟು 
ಹಾಕಿದರೆ ಬೆಂಕಿಯನ್ನು ಹೊತ್ತಿಸಿದವನು ತಾನು ಸುಟ್ಟು 
ಹಾಕಿದ ವಸ್ತುಗಳಿಗೆ ಪ್ರತಿಯಾಗಿ ಈಹುಕೊಡಬೇಕು. 

“ಒಬ್ಬನು ತನ್ನ ನೆರೆಯವನ ಮನೆಯಲ್ಲಿ ಸ್ವಲ್ಪ ಹಣವ 
ನ್ನಾಗಲೀ ವಸ್ತುಗಳನ್ನಾಗಲೀ ಇಟ್ಟಿದ್ದು, ಆ ಹಣವಾಗಲೀ 
ವಸ್ತುಗಳಾಗಲೀ ಕಳುವಾದರೆ ಕಳ್ಳನನ್ನು ಕಂಡು 
ಹಿಡಿಯಲು ನೀವು ಪ್ರಯತ್ನಿಸಬೇಕು. ನೀವು ಕಳ್ಳನನ್ನು 
ಕಂಡುಹಿಡಿದರೆ, ಆಗ ಅವನು ತಾನು ಕದ್ದವಸ್ತುಗಳ 
ಬೆಲೆಯ ಎರಹರಷ್ಟನ್ನು ಕೊಡಬೇಕು. ಆದರೆ ನೀವು ಕಳ್ಳ 





ಪ್ರಮಾಣವನ್ನು ಸ್ವೀಕರಿಸಬೇಕು. ನೆರೆಯವನು ಮಾಲಿಕ 
ನಿಗೆ ಪಶುವಿಗಾಗಿ ಈಡುಕೊಡಬೇಕಾಗಿಲ್ಲ. ಆದರೆ 
ಪಶುವು ಕದಿಯಲ್ಪಟ್ಟಿದ್ದರೆ, ಅವನು ಅದಕ್ಕಾಗಿ ಈಡು 
ಕೊಡಬೇಕು. "ಕ್ರೂರಪ್ರಾಣಿಗಳು ಆ ಪಶುವನ್ನು 
ಕೊಂದು ಹಾಕಿದ್ದರೆ, ನೆರೆಯವನು ಸತ್ತ ಪಶುವನ್ನು ಸಾಕ್ಷಿ 
ಯಾಗಿ ತರಬೇಕು. ನೆರೆಯವನು ಮಾಲಿಕನಿಗೆ ಸತ್ತ 
ಪಶುವಿಗಾಗಿ ಈಡುಕೊಹಬೇಕಾಗಿಲ್ಲ. 

4" ಒಬ್ಬನು ತನ್ನ ನೆರೆಯವನಿಂದ ಪಶುವನ್ನು ಸ್ವಲ್ಪ 
ಕಾಲಕ್ಕೆ ಸಾಲವಾಗಿ ತೆಗೆದುಕೊಂಡಿರುವಾಗ ಅದರ ಮಾಲಿ 
ಕನು ಅದರ ಸಮೀಪದಲ್ಲಿ ಇಲ್ಲದಿರುವ ಸಮಯದಲ್ಲಿ ಆ 
ಪಶುವಿಗೆ ಗಾಯವಾದರೆ ಅಥವಾ ಅದು ಸತ್ತುಹೋದರೆ, 
ಸಾಲ ತೆಗೆದುಕೊಂಡವನು ಆ ಪಶುವಿಗೆ ಈಡು 
ಕೊಡಬೇಕು. ೌಆದರೆ ಅದರ ಮಾಲಿಕನು ಪಶುವಿ 
ನೊಂದಿಗೆ ಅಲ್ಲಿದ್ದರೆ ಆಗ ನೆರೆಯವನು ಈಡುಕೊಡ 
ಬೇಕಾಗಿಲ್ಲ. ನೆರೆಯವನು ಪಶುವನ್ನು ಬಾಡಿಗೆಗೆ ತೆಗೆದು 
ಕೊಂಡಿರುವಾಗ ಆ ಪಶು ಸತ್ತರೆ ಅಥವಾ ಅದಕ್ಕೆ ಪೆಟ್ಟಾದರೆ 
ಅವನು ಈಡುಕೊಡಬೇಕಾಗಿಲ್ಲ. ಆ ಪಶುವನ್ನು ಉಪ 
ಯೋಗಿಸಲು ಅವನು ಕೊಟ್ಟ ಬಾಡಿಗೆಯೇ ಸಾಕು. 

16""ಒಬ್ಬನು ಕನ್ನಿಕೆಯನ್ನು ಮರುಳುಗೊಳಿಸಿ ಕೂಡಿ 
ದರೆ, ಅವನು ಅವಳನ್ನು ಮದುವೆಯಾಗಬೇಕು. ಅವನು 








ದೇವರು ಕೆಲವೊಮ್ಮೆ ನ್ಯಾಯಾಧಿಪತಿಗಳನ್ನು ದೇವರು ಎಂದು ಕರೆಯ 
ಲಾಗುತ್ತಿತ್ತು. 


105 


ಆಕೆಯ ತಂದೆಗೆ ತಕ್ಕ ತೆರವನ್ನು ಕೊಡಬೇಕು. !'ತಂದೆಯು 
ತನ್ನ ಮಗಳನ್ನು ಅವನಿಗೆ ಕೊಡಲು ನಿರಾಕರಿಸಿದರೂ 
ಅವನು ತೆರವನ್ನು ಕೊಡಬೇಕು. ಅವನು ಅವಳಿಗೋಸ್ಕರ 
ಪೂರ್ಣ ತೆರವನ್ನು ಕೊಡಬೇಕು. 

18""ಮಾಟಗಾರ್ತಿಯನ್ನು ನೀವು ಜೀವಸಹಿತ ಉಳಿಸ 
ಬಾರದು. 

19:"ಪಶುಸಂಗ ಮಾಡಿದವನಿಗೆ ಮರಣದಂಡನೆಯಾಗ 
ಬೇಕು. 

2" ಸುಳ್ಳುದೇವರಿಗೆ ಯಜ್ಞವನ್ನರ್ಪಿಸುವವನನ್ನು ನಾಶ 
ಮಾಹಬೇಕು.* ನೀವು ದೇವರಾದ ಯೆಹೋವನೊಬ್ಬ 
ನಿಗೇ ಯಜ್ಞವನ್ನರ್ಪಿಸಬೇಕು. 

21""ನೀವು ಮೊದಲು ಈಜಿಪ್ಟಿನಲ್ಲಿ ಪರದೇಶಸ್ಥರಾಗಿದ್ದ 
ದ್ದನ್ನು ಜ್ಞಾಪಕ ಮಾಡಿಕೊಳ್ಳಿ. ಆದ್ದರಿಂದ ನೀವು ಮೋಸ 


ವಿಮೋಚನಕಾಂಡ 22:17-23:9 


ನನಗೆ ಕೊಡಬೇಕು. ನೀವು ಅದನ್ನು ನಿಮಗಾಗಿಯೇ 
ಇಟ್ಟುಕೊಳ್ಳಬಾರದು. 

""ನಿಮ್ಮ ಚೊಚ್ಚಲು ಗಂಡುಮಕ್ಕಳನ್ನು ನನಗೆ ಪ್ರತಿಷ್ಠಿಸ 
ಬೇಕು. ಮಾತ್ರವಲ್ಲದೆ, ನಿಮ್ಮ ಕುರಿದನಗಳಲ್ಲಿ 
ಚೊಚ್ಚಲಾದವುಗಳನ್ನು ನನಗೆ ಅರ್ಪಿಸಬೇಕು. ಚೊಚ್ಚಲಾ 
ದವುಗಳು ತನ್ನ ತಾಯಿಯೊಂದಿಗೆ ಏಳು ದಿನಗಳಿರಲಿ. 
ಬಳಿಕ, ಎಂಟನೆಯ ದಿನದಲ್ಲಿ ನೀವು ಅದನ್ನು ನನಗೆ 
ಅರ್ಪಿಸಬೇಕು. 

31°"ನೀವು ನನ್ನ ವಿಶೇಷ ಜನರಾಗಿದ್ದೀರಿ. ಆದ್ದರಿಂದ 
ಕ್ರೂರಪ್ರಾಣಿಗಳಿಂದ ಕೊಲ್ಲಲ್ಪಟ್ಟ ಪ್ರಾಣಿಯ ಮಾಂಸ 
ವನ್ನು ನೀವು ತಿನ್ನಬಾರದು. ಅದನ್ನು ನಾಯಿಗಳು ತಿನ್ನಲಿ. 
7 “ಬೇರೆಯವರ ವಿರುದ್ಧವಾಗಿ ಸುಳ್ಳು ಹೇಳ 

ಬೇಡಿರಿ. ನೀವು ನ್ಯಾಯಾಲಯದಲ್ಲಿ ದುಷ್ಟರ 





ಮಾಡಬಾರದು; ನಿಮ್ಮ ದೇಶದಲ್ಲಿರುವ ಯಾವ ಪರ 
ದೇಶಸ್ಥನಿಗೂ ಕೇಡು ಮಾಡಬಾರದು. 

2°" ನೀವೆಂದಿಗೂ ವಿಧವೆಯರಿಗೆ ಅಥವಾ ಅನಾಥ 
ಮಕ್ಕಳಿಗೆ ಕೇಡು ಮಾಡಬಾರದು. 2 ನೀವು ಆ ವಿಧವೆಯ 
ರಿಗೆ ಅಥವಾ ಅನಾಥರಿಗೆ ಕೇಡುಮಾಡಿದರೆ, ನಾನು ಅವರ 
ಗೋಳಾಟವನ್ನು ಕೇಳಿ, ನಿಮ್ಮ ಮೇಲೆ ಕೋಪಗೊಳ್ಳು 
ವೆನು; ಕತ್ತಿಯಿಂದ ನಿಮ್ಮನ್ನು ಕೊಲ್ಲುವೆನು. ಆಗ ನಿಮ್ಮ 
ಹೆಂಡತಿಯರು ವಿಧವೆಯರಾಗುವರು; ನಿಮ್ಮ ಮಕ್ಕಳು 
ಅನಾಥರಾಗುವರು. 

3""ನನ್ನ ಜನರಲ್ಲಿ ಬಹವನಾಗಿರುವವನಿಗೆ ನೀವು ಹಣ 
ವನ್ನು ಸಾಲಕೊಟ್ಟರೆ, ನೀವು ಆ ಹಣಕ್ಕೆ ಬಡ್ಡಿ ಕೇಳ 
ಬಾರದು. ಬೇಗನೆ ಮರುಪಾವತಿ ಮಾಡುವಂತೆ ಅವನನ್ನು 
ಬಲವಂತಪಡಿಸಬಾರದು. ಯಾವನಾದರೂ ನೀವು 
ಕೊಟ್ಟ ಸಾಲಕ್ಕೆ ತನ್ನ ಅಂಗಿಯನ್ನು ಒತ್ತೆಯಾಗಿಟ್ಟರೆ, 
ಸೂರ್ಯನು ಮುಳುಗುವ ಮೊದಲೇ ನೀವು ಆ ಅಂಗಿ 
ಯನ್ನು ಅವನಿಗೆ ಹಿಂತಿರುಗಿಸಬೇಕು. 27 ಯಾಕಂದರೆ 
ಅವನಿಗೆ ಬೇರೆ ಯಾವ ಹೊದಿಕೆಯೂ ಇಲ್ಲ; ಅದನ್ನೇ 
ಅವನು ಧರಿಸಿಕೊಳ್ಳಬೇಕು. ಅವನು ಮಲಗಿಕೊಳ್ಳುವಾಗ 
ಚಳಿಯಿಂದ ನನಗೆ ಮೊರೆಯಿಟ್ಟರೆ, ನಾನು ಅವನ 
ಮೊರೆಯನ್ನು ಕೇಳಿ ಅವನಿಗೆ ದಯೆತೋರುವೆನು. 

28 "ನೀವು ದೇವರನ್ನಾಗಲೀ* ಅಥವಾ ನಿಮ್ಮ 
ನಾಯಕರುಗಳನ್ನಾಗಲೀ ಶಪಿಸಬಾರದು. 

೨"'ಸುಗ್ಗಿಕಾಲದಲ್ಲಿ ನೀವು ಪ್ರಥಮಫಲವಾದ ಧಾನ್ಯ 
ವನ್ನು ಮತ್ತು ನಿಮ್ಮ ಪ್ರಥಮಫಲವಾದ ದ್ರಾಕ್ಷಾರಸವನ್ನು 





ನಾಶ ಕೈಮೀರಿಹೋದ ವಸ್ತುಗಳನ್ನಾಗಲೀ ವ್ಯಕ್ತಿಗಳನ್ನಾಗಲೀ ಯೆಹೋ 
ವನ ದಂಡನೆಗೆ ಒಪ್ಪಿಸುವುದನ್ನು ಇದು ಸೂಚಿಸುತ್ತದೆ. ಅನೇಕಸಲ, ಇದು 
ಸಂಪೂರ್ಣ ನಾಶದಿಂದಾಗಲೀ ಮರಣಶಿಕ್ಟೆಯಿಂದಾಗಲೀ ಕೊನೆ 
ಗೊಳ್ಳುತ್ತಿತ್ತು. 

ದೇವರು ಅಥವಾ ನ್ಯಾಯಾಧಿಪತಿಗಳು. 


ಸಹಾಯಕ್ಕಾಗಿ ಸುಳ್ಳುಸಾಕ್ಟಿ ಹೇಳದಿರಿ. 

2""ದುಷ್ಕಾರ್ಯವನ್ನು ಮಾಡುವವರು ಬಹಳ ಮಂದಿ 
ಯೆಂದು ಅವರ ಜೊತೆಯಲ್ಲಿ ಸೇರಿಕೊಳ್ಳಬೇಡಿ. ಬಹಳ 
ಮಂದಿಯ ಮಾತಿಗೆ ಒಪ್ಪಿ ನ್ಯಾಯವನ್ನು ಕೆಡಿಸುವ ಸಾಕ್ಷಿ 
ಯನ್ನು ಹೇಳದಿರಿ. 

"ಇದಲ್ಲದೆ ಬಹವನೆಂದು ಕರುಣಿಸಿ ಪಕ್ಷಪಾತದ 
ತೀರ್ಪನ್ನು ನೀಡಬಾರದು. 

4°" ನೀವು ಕಳೆದುಹೋದ ಎತ್ತನ್ನಾಗಲೀ ಕತ್ತೆಯನ್ನಾ 
ಗಲೀ ನೋಡಿದರೆ, ಆಗ ನೀವು ಅದನ್ನು ಅದರ ಮಾಲಿಕ 
ನಿಗೆ ಹಿಂತಿರುಗಿಸಬೇಕು. ಒಂದುವೇಳೆ ಆ ಮಾಲಿಕನು 
ನಿಮ್ಮ ವೈರಿಯಾಗಿದ್ದರೂ ನೀವು ಈ ಕಾರ್ಯವನ್ನು ಮಾಡ 
ಬೇಕು. 

5""ಬಹು ತೂಕದ ಹೊರೆಯಿಂದ ನಡೆಯಲಾಗದೆ ಬಿದ್ದಿ 
ರುವ ಕತ್ತೆಯನ್ನು ನೀವು ನೋಡಿದರೆ ಅದನ್ನು ಎಬ್ಬಿಸಲು 
ನೀವು ನಿಂತು ಸಹಾಯ ಮಾಡಬೇಕು. ಆ ಕತ್ತೆಯು ನಿಮ್ಮ 
ವೈರಿಯದಾಗಿದ್ದರೂ ನೀವು ಅದಕ್ಕೆ ಸಹಾಯ ಮಾಡ 
ಬೇಕು. 5""ಬಹವರು ವ್ಯಾಜ್ಯವಾಡುವಾಗ ನೀವು 
ಅನ್ಯಾಯವಾದ ತೀರ್ಪನ್ನು ನೀಡಕೂಡದು. 

7°" ನೀವು ಮೋಸದ ಕಾರ್ಯದಿಂದ ದೂರವಾಗಿರ 
ಬೇಕು. ನಿರಪರಾಧಿಯೂ ನೀತಿವಂತನೂ ಆಗಿರುವ 
ವ್ಯಕ್ತಿಗೆ ಮರಣದಂಡನೆ ವಿಧಿಸಲೇಬಾರದು. ಅಂಥ 
ದುಷ್ಟತ್ವವನ್ನು ಮಾಡಿದವನಿಗೆ ನಾನು ದಂಡನೆಯನ್ನು 
ವಿಧಿಸದೆ ಬಿಡುವುದಿಲ್ಲ. 

"ಲಂಚವನ್ನು ತೆಗೆದುಕೊಳ್ಳಕೂಡದು; ಲಂಚವು ಕಣ್ಣು 
ಳೃವರನ್ನು ಕುರುಹರನ್ನಾಗಿ ಮಾಡುತ್ತದೆ; ನಿರಪರಾಧಿಗೆ 
ಅನ್ಯಾಯವನ್ನು ಬರಮಾಡುತ್ತದೆ. 

9""ನೀವು ಪರದೇಶಸ್ಥರಿಗೆ ತೊಂದರೆ ಕೊಡಬಾರದು. 
ನೀವು ಈಜಿಪ್ಟಿನಲ್ಲಿ ಪರದೇಶಸ್ಥರಾಗಿದ್ದಿರೆಂಬುದನ್ನು 
ಜ್ಞಾಪಕಮಾಡಿಕೊಳ್ಳಿರಿ. 


ವಿಮೋಚನಕಾಂಹ 23:10-27 


ವಿಶೇಷ ವಿಶ್ರಾಂತಿ ದಿನಗಳು 

10"ಆರು ವರ್ಷ ನಿಮ್ಮ ಭೂಮಿಯಲ್ಲಿ ಬೀಜಬಿತ್ತಿ ಬೆಳೆ 
ಯನ್ನು ಬೆಳೆಯಿರಿ. ಆದರೆ ಏಳನೆಯ ವರ್ಷದಲ್ಲಿ ನಿಮ್ಮ 
ಭೂಮಿಯನ್ನು ಬೀಳುಬಿಡಿರಿ; ಬೀಜಬಿತ್ತಬೇಡಿರಿ. ಏಳ 
ನೆಯ ವರ್ಷ ನೀವು ಏನನ್ನೂ ಬೆಳೆಸಬಾರದು. ನಿಮ್ಮ 
ಭೂಮಿಯಲ್ಲಿ ಏನಾದರೂ ಬೆಳೆದರೆ ಅದನ್ನು ಬಹವರು 
ತಿನ್ನಲಿ. ಉಳಿದದ್ದನ್ನು ಪ್ರಾಣಿಗಳು ಮೇಯಲಿ. ನಿಮ್ಮ 
ದ್ರಾಕ್ಸಿತೋಟಗಳ ವಿಷಯದಲ್ಲಿಯೂ ಆಲಿವ್‌ ಮರಗಳ 
ತೋಪಿನ ವಿಷಯದಲ್ಲಿಯೂ ಇದೇ ನಿಯಮವನ್ನು 
ಪಾಲಿಸಬೇಕು. 

12""ಆರು ದಿನಗಳಲ್ಲಿ ನಿಮ್ಮ ಕೆಲಸ ಮಾಡಿರಿ. ಏಳನೆಯ 
ದಿನದಲ್ಲಿ ವಿಶ್ರಮಿಸಿಕೊಳ್ಳಿರಿ. ಏಳನೆಯ ದಿನದಲ್ಲಿ ನಿಮ್ಮ 
ಗುಲಾಮರೂ ಎತ್ತುಗಳೂ ಕತ್ತೆಗಳೂ ವಿದೇಶಿಯರೂ 
ವಿಶ್ರಮಿಸಿಕೊಳ್ಳಲಿ. 

13""ನೀವು ಈ ಆಜ್ಞೆಗಳಿಗೆಲ್ಲಾ ಜಾಗರೂಕತೆಯಿಂದ 
ವಿಧೇಯರಾಗಬೇಕು. ಸುಳ್ಳುದೇವರುಗಳನ್ನು ಆರಾಧಿಸ 
ಬೇಡಿರಿ. ನೀವು ಅವುಗಳ ಹೆಸರುಗಳನ್ನೂ ಉಚ್ಚರಿಸ 
ಕೂಡದು. 

"ಪ್ರತಿವರ್ಷ ನೀವು ಮೂರುಜಾತ್ರೆಗಳನ್ನು ಮಾಡ 
ಬೇಕು. ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ 
ಹಬ್ಬ ಅವುಗಳಲ್ಲಿ ಒಂದಾಗಿದೆ. ನಾನು ನಿಮಗೆ ಆಜ್ಞಾಪಿಸಿ 
ದಂತೆ ಈ ಜಾತ್ರೆಯಲ್ಲಿ ಏಳು ದಿನ ಹುಳಿಯಿಲ್ಲದ ರೊಟ್ಟಿ 
ಯನ್ನು ನೀವು ತಿನ್ನಬೇಕು. ಈ ಹಬ್ಬವು ಏಳು ದಿನಗಳ 
ವರೆಗೆ ನಡೆಯುವುದು. ನೀವು ಇದನ್ನು ಅಬೀಬ್‌ ತಿಂಗ 
ಳಲ್ಲಿ (ಮಾಚ್‌-ಎಪ್ರಿಲ್‌) ಮಾಡಬೇಕು. ಯಾಕಂದರೆ 
ಈ ತಿಂಗಳಲ್ಲಿಯೇ ನೀವು ಈಜಿಷ್ಟಿನಿಂದ ಹೊರಗೆ 


106 


ದಿನದಲ್ಲಿ ತಿಂದು ಮುಗಿಸಬೇಕು; ಮರುದಿನದವರೆಗೂ 
ಇಟ್ಟು ಕೊಳ್ಳಬಾರದು. 

ಸುಗ್ಗಿ ಕಾಲದಲ್ಲಿ ನಿಮ್ಮ ಬೆಳೆಯ ಫಲವನ್ನು ನಿಮ್ಮ 
ದೇವರಾದ ಯೆಹೋವನ ಆಲಯಕ್ಕೆ* ತರಬೇಕು. 

""ಆಡುಮರಿಯನ್ನು ಅದರ ತಾಯಿಯ ಹಾಲಿನಲ್ಲಿ 
ಬೇಯಿಸಬಾರದು.'' 

2"ಇಗೋ, ನಿಮ್ಮ ಮುಂದೆ ನಾನು ಒಬ್ಬ ದೂತನನ್ನು 
ಕಳುಹಿಸುತ್ತಿದ್ದೇನೆ. ನಾನು ನಿಮಗಾಗಿ ಸಿದ್ದ ಮಾಡಿದ 
ಸ್ಥಳಕ್ಕೆ ಈ ದೂತನು ನಿಮ್ಮನ್ನು ಮುನ್ನಡೆಸುವನು; ದಾರಿ 
ಯುದ್ಧಕ್ಕೂ ಸಂರಕ್ಷಿಸುವನು. 'ದೂತನಿಗೆ ವಿಧೇಯ 
ರಾಗಿ ಆತನನ್ನು ಹಿಂಬಾಲಿಸಿರಿ. ಆತನಿಗೆ ವಿರೋಧವಾಗಿ 
ದಂಗೆಯೇಳಬೇಡಿರಿ. ನೀವು ಅವಿಧೇಯರಾದರೆ ಆತನು 
ನಿಮ್ಮನ್ನು ಕ್ಚಮಿಸುವುದಿಲ್ಲ. ಆತನಲ್ಲಿ ನನ್ನ ಶಕ್ತಿಯು 
ಇರುತ್ತದೆ.* ಆತನು ಹೇಳುವ ಪ್ರತಿಯೊಂದಕ್ಕೂ ನೀವು 
ವಿಧೇಯರಾಗಬೇಕು. ನನ್ನ ಆಜ್ಜಿಗಳನ್ನೆಲ್ಲಾ ನೀವು ಅನು 
ಸರಿಸಬೇಕು. ಆಗ ನಾನು ನಿಮ್ಮ ಸಂಗಡ ಇರುವೆನು. 
ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿರುವೆನು; ನಿಮಗೆ 
ಕೇಡುಮಾಡುವವರಿಗೆಲ್ಲಾ ಕೇಡು ಮಾಡುವೆನು.' 
3"ನನ್ನ ದೂತನು ನಿಮ್ಮ ಮುಂದೆ ನಡೆದು ಅಮೋರಿ 
ಯರು, ಹಿತ್ಲಿಯರು, ಪೆರಿಜೀಯರು, ಕಾನಾನ್ಯರು, 
ಹಿಪ್ವಿಯರು ಮತ್ತು ಯೆಬೂಸೀಯರು ಇರುವ ದೇಶಕ್ಕೆ 
ನಿಮ್ಮನ್ನು ನಡಿಸುವನು. ನಾನು ಅವರನ್ನೆಲ್ಲಾ 
ಸೋಲಿಸುವೆನು. 

2°" ಅವರ ದೇವರುಗಳನ್ನು ಪೂಜಿಸಬೇಡಿರಿ. ಆ 
ದೇವರುಗಳಿಗೆ ನಮಸ್ಕರಿಸಬೇಡಿರಿ. ಅವರ ಆಚರಣೆ 
ಗಳನ್ನು ಅನುಸರಿಸಬೇಡಿರಿ. ನೀವು ಅವರ ವಿಗ್ರಹಗಳನ್ನು 








ಬಂದಿರಿ! ಈ ಹಬ್ಬದಲ್ಲಿ ಪ್ರತಿಯೊಬ್ಬನೂ ನನಗೆ ಕಾಣಿಕೆ 
ಯನ್ನು ಅರ್ಪಿಸಬೇಕು. 

16""ಇದಲ್ಲದೆ ನೀವು ಸುಗ್ಗಿಯ ಜಾತ್ರೆಯನ್ನು ಆಚರಿಸ 
ಬೇಕು. ನೀವು ಬಿತ್ತಿದ ಹೊಲಗಳಲ್ಲಿ ಬೆಳೆಗಳನ್ನು 
ಕೊಯ್ಯುವ ಕಾಲದಲ್ಲಿ ಈ ಜಾತ್ರೆಯು ಆರಂಭ 
ವಾಗುವುದು. 

""ಇದಲ್ಲದೆ ಫಲಸಂಗ್ರಹ ಜಾತ್ರೆಯನ್ನೂ ನೀವು ಆಚರಿಸ 
ಬೇಕು. ವರ್ಷಾಂತ್ಯದಲ್ಲಿ ನೀವು ಹೊಲತೋಟಗಳ ಬೆಳೆಗ 
ಳನ್ನೆಲ್ಲಾ ಒಟ್ಟುಗೂಡಿಸುವ ಕಾಲದಲ್ಲಿ ಇದು ಆರಂಭ 
ವಾಗುವುದು. 

1?""ಹೀಗೆ ಪ್ರತಿವರ್ಷ ಮೂರು ಸಲ ಗಂಡಸರೆಲ್ಲರೂ 
ಒಂದು ವಿಶೇಷ ಸ್ಥಳಕ್ಕೆ ದೇವರಾದ ಯೆಹೋವನ ಸನ್ನಿಧಿಗೆ 
ಬರಬೇಕು. 

18""ನೀವು ನನಗೆ ಯಜ್ಞವನ್ನು ಅರ್ಪಿಸುವಾಗ ಯಜ್ಞ 
ಪಶುವಿನ ರಕ್ತದೊಡನೆ ಹುಳಿಬೆರಸಿದ ಏನನ್ನೂ ಸಮರ್ಪಿ 
ಸಬಾರದು. ಅಲ್ಲದೆ ಅದರ ಮಾಂಸವನ್ನು ಒಂದೇ 


ನಾಶಮಾಡಬೇಕು. ಅವರ ಸ್ಮಾರಕಸ್ತಂಭಗಳನ್ನು ಕೆಹವಿ 
ಹಾಕಬೇಕು. ನೀವು ನಿಮ್ಮ ದೇವರಾದ ಯೆಹೋವ 
ನನ್ನೇ ಆರಾಧಿಸಬೇಕು. ಆಗ ಆತನು ನಿಮ್ಮ ಅನ್ನಪಾನ 
ಗಳನ್ನು ಆಶೀರ್ವದಿಸುವನು. ನಾನು ನಿಮ್ಮೊಳಗಿಂದ ಎಲ್ಲಾ 
ವ್ಯಾಧಿಯನ್ನು ತೆಗೆದುಬಿಡುವೆನು. ನಿಮ್ಮ ಸ್ತ್ರೀಯರು 
ಮಕ್ಕಳನ್ನು ಪಡೆಯಲು ಶಕ್ತರಾಗುವರು. ನಿಮ್ಮ ಮಕ್ಕಳು 
ಹುಟ್ಟುವಾಗಲೇ ಸಾಯುವುದಿಲ್ಲ; ನಿಮಗೆ ದೀರ್ಫಾ 
ಯುಷ್ಯವನ್ನು ಅನುಗ್ರಹಿಸುವೆನು. 

>""ಫೀವು ನಿಮ್ಮ ವೈರಿಗಳ ವಿರುದ್ಧ ಯುದ್ಧ ಮಾಡು 
ವಾಗ, ""ನಿಮ್ಮ ವೈರಿಗಳನ್ನೆಲ್ಲಾ ಸೋಲಿಸುವಂತೆ ನಾನು 
ನಿಮಗೆ ನನ್ನ ಮಹಾಶಕ್ತಿಯಿಂದ ಸಹಾಯ ಮಾಡುವೆನು. 
ನಿಮ್ಮ ವೈರಿಗಳು ಯುದ್ಧದಲ್ಲಿ ಭಯದಿಂದಲೂ ಗಲಿಬಿಲಿ 





ಆಲಯ ಪಪವಿತ್ರಗುಡಾರ ದೇವರನ್ನು ಭೇಟಿಯಾಗಲು ಜನರು ಇಲ್ಲಿಗೆ 
ಹೋಗಬೇಕಾಗಿತ್ತು. ವಿಮೋಚನಕಾಂಡ25:8,9ನ್ನು ನೋಡಿರಿ. 


ದೂತ ದೇವದೂತ. 
ಶಕ್ತಿ ಇರುತ್ತದೆ ಹೀಬ್ರೂವಿನಲ್ಲಿ: ನನ್ನ ಹೆಸರು ಆತನಲ್ಲಿರುವುದರಿಂದ. 


107 


ಯಿಂದಲೂ ಓಡಿಹೋಗುವರು. ನಾನು ನಿಮ್ಮ ಮುಂದೆ 
ಹೆದ್ದುಂಬಿಯನ್ನು* ಕಳುಹಿಸುವೆನು. ನಿಮ್ಮ ವೈರಿಗಳಾದ 
ಹಿವ್ವಿಯರನ್ನು ಕಾನಾನ್ಯರನ್ನು ಮತ್ತು ಹಿತ್ತಿಯರನ್ನು ಅದು 
ಬಲವಂತದಿಂದ ಅಟ್ಟಿ ಬಿಡುವುದು. 3ದರೆ ನಾನು 


ವಿಮೋಚನಕಾಂಹ 23:28-24:12 


ಮುಂಜಾನೆ, ಅವನು ಬೇಗನೆ ಎದ್ದು ಬೆಟ್ಟದ ಕೆಳಭಾಗದ 
ಹತ್ತಿರ, ಹನ್ನೆರಡು ಕುಲಗಳಿಗೆ ಒಂದೊಂದರಂತೆ ಹನ್ನೆ 
ರಡು ಕಂಬಗಳುಳ್ಳ ಒಂದು ಯಜ್ಞವೇದಿಕೆಯನ್ನು ಕಟ್ಟಿ 
ಸಿದನು. ಇಸ್ರೇಲರ ಹನ್ನೆರಡು ಕುಲಗಳಿಗೆ ಒಂದೊಂದ 





ಒಂದೇ ವರ್ಷದಲ್ಲಿ ಅವರೆಲ್ಲರನ್ನೂ ಅಲ್ಲಿಂದ ಹೊರಡಿಸು 
ವುದಿಲ್ಲ. ಯಾಕಂದರೆ ದೇಶದಲ್ಲಿ ಜನರು ಕಡಿಮೆಯಾಗು 
ಪುದರಿಂದ ಕ್ರೂರ ಪ್ರಾಣಿಗಳೆಲ್ಲಾ ಹೆಚ್ಚಾಗಿ ನಿಮಗೆ ಬಹಳ 
ತೊಂದರೆಯಾಗಬಹುದು. *'ಆದ್ದರಿಂದ ನೀವು ಅಭಿವೃದ್ಧಿ 
ಯಾಗಿ ದೇಶದಲ್ಲೆಲ್ಲಾ ತುಂಬಿಕೊಳ್ಳುವ ತನಕ ಅವರನ್ನು 
ಸ್ವಲ್ಪಸ್ವಲ್ಪವಾಗಿ ಹೊರದೂಡುವೆನು. 

31°"ಕೆಂಪು ಸಮುದ್ರದಿಂದ ಯೂಫ್ರೇಟೀಸ್‌ ನದಿ 
ಯವರೆಗೆ ಇರುವ ಪ್ರದೇಶವನ್ನೆಲ್ಲಾ ಕೊಡುವೆನು. ಪಶ್ಚಿಮ 
ಗಡಿಯು ಫಿಲಿಷ್ಟಿಯ ಸಮುದ್ರವಾಗಿರುವುದು (ಮೆಡಿಟ 
ರೇನಿಯನ್‌ ಸಮುದ್ರ) ಮತ್ತು ಪೂರ್ವ ಗಡಿಯು 
ಅರೇಬಿಯಾ ಮರು ಭೂಮಿಯಾಗಿರುವುದು. ನೀವು 
ಅಲ್ಲಿ ವಾಸಿಸುವ ಜನರನ್ನು ಸೋಲಿಸುವಂತೆ ನಾನು 
ಮಾಡುವೆನು; ಅವರೆಲ್ಲರನ್ನು ನೀವು ಬಲವಂತವಾಗಿ 
ಹೊರಗಟ್ಟುವಿರಿ. 3" ನೀವು ಆ ಜನರೊಡನೆಯಾಗಲೀ, 
ಅವರ ದೇವರುಗಳೊಡನೆಯಾಗಲೀ ಯಾವ ಒಡಂ 
ಬಡಿಕೆಯನ್ನೂ ಮಾಡಿಕೊಳ್ಳಬಾರದು. ನಿಮ್ಮ ದೇಶ 
ದಲ್ಲಿ ವಾಸಿಸಲು ಅವರನ್ನು ಬಿಡಬೇಡಿರಿ. ಇಲ್ಲವಾದರೆ 
ಅವರು ನಿಮ್ಮಲ್ಲಿ ದ್ರೋಹಬುದ್ಧಿಯನ್ನು ಹುಟ್ಟಿಸ 
ಬಹುದು. ನೀವು ಅವರ ದೇವರುಗಳನ್ನು ಪೂಜಿಸಿದರೆ 
ಆ ಪೂಜೆಯೂ ನಿಮಗೆ ಉರಲಾಗುವುದು.'' 


ದೇವರ ಮತ್ತು ಇಸ್ರೇಲರ ನಡುವೆ ಒಡಂಬಡಿಕೆ 
ದೇವರು ಮೋಶೆಗೆ, ""ನೀನು ಆರೋನ, 
24 ನಾದಾಬ್‌, ಅಬೀಹು* ಮತ್ತು ಇಸ್ರೇಲರ 
ಎಪ್ಪತ್ತು ಮಂದಿ ಹಿರಿಯರು ಬೆಟ್ಟವನ್ನೇರಿ ಬಂದು ದೂರ 
ದಿಂದ ನನ್ನನ್ನು ಆರಾಧಿಸಬೇಕು. ಬಳಿಕ ನೀನು ಮಾತ್ರ, 
ನನ್ನ ಬಳಿಗೆ ಬರಬೇಕು; ಬೇರೆಯವರು ಬರಕೂಡದು; 
ಆದರೆ ಉಳಿದ ಜನರು ಬೆಟ್ಟವನ್ನೂ ಏರಕೂಡದು'' 

ಎಂದು ಹೇಳಿದನು. 

ಮೋಶೆಯು ಯೆಹೋವನ ಎಲ್ಲಾ ನಿಯಮಗಳನ್ನು 
ಮತ್ತು ಆಜ್ಞೆ ಗಳನ್ನು ಜನರಿಗೆ ತಿಳಿಸಿದನು. ಆಗ ಜನರೆ 
ಲ್ಲರೂ, "ಯೆಹೋವನ ಆಜ್ಞೆ, ಗಳಿಗೆಲ್ಲಾ ನಾವು ವಿಧೇಯ 

ರಾಗುವೆವು'' ಎಂದು ಒಂದೇ? ಸ್ವರದಿಂದ ಹೇಳಿದರು. 
“ಆದ್ದರಿಂದ ಮೋಶೆ ಜತ್‌ ಆಜ್ಞೆಗಳನ್ನೆಲ್ಲಾ 
ಒಂದು ಸುರುಳಿಯಲ್ಲಿ ಬರೆದನು. ಮರುದಿನ 





ಹೆದ್ದುಂಬಿ ಕಣಜದ ಹುಳ. ದುಂಬಿಯಂತೆ ಕೊಂಡಿಯಿರುವ ಹುಳ. ಇದು 
ನಿಜವಾದ ಹೆದ್ದುಂಬಿಯಿರಬಹುದು ಅಥವಾ ಇದು ದೇವರ ದೂತನು 
ಅಥವಾ ಆತನ ಮಹಾಶಕ್ತಿಯೆಂಬ ಅರ್ಥ ಕೊಡಬಹುದು. 


ನಾದಾಬ್‌, ಅಬೀಹು ಇವರು ಆರೋನನ ಮಕ್ಕಳು. 


ರಂತೆ ಹನ್ನೆರಡು ಕಲ್ಲುಗಳನ್ನು ನಿಲ್ಲಿಸಿದನು. 5ಬಳಿಕ 
ಮೋಶೆಯು ಯಜ್ಞ ಸ್ಹಗಳನ್ನು ಸಮರ್ಪಿಸುವುದಕ್ಕೆ ಇಸ್ರೇಲರ 
ಯಾೌವನಸ್ಥರನ್ನು ಕಳುಹಿ ಸಿದನು. ಅವರು ಸುವ 
ನಿಗೆ ಎತ್ತುಗಳನ್ನು ಸರ್ವಾಂಗಹೋಮಗಳಾಗಿಯೂ 
ಸಮಾಧಾನ ಯಜ್ಞಗಳಾಗಿಯೂ ಅರ್ಪಿಸಿದರು. 

"ಮೋಶೆಯು ಈ ಪಶುಗಳ ರಕ್ತವನ್ನು ತೆಗೆದುಕೊಂಡು 
ಅದರಲ್ಲಿ ಅರ್ಧಭಾಗವನ್ನು ಬೋಗುಣಿಗಳಲ್ಲಿ ಹಾಕಿ 
ದನು; ಉಳಿದ ಅರ್ಧಭಾಗವನ್ನು ಯಜ್ಞವೇದಿಕೆಯ 
ಮೇಲೆ ಸುರಿದನು. 

ವಿಶೇಷ ಒಹಂಬಡಿಕೆಯಿಂದ ಬರೆಯಲ್ಪಟ್ಟಿದ್ದ 
ಸುರುಳಿಯನ್ನು ಮೋಶೆಯು ಎಲ್ಲಾ ಜನರಿಗೆ ಕೇಳುವಂತೆ 
ಓದಿದನು. ಆಗ ಜನರು, "ಯೆಹೋವನ ಆಜ್ಜಿಗಳನ್ನೆಲ್ಲ 
ಅನುಸರಿಸಿ ಆತನಿಗೆ ವಿಧೇಯರಾಗಿರುತ್ತೇವೆ'' ಅಂದರು. 

ಆಗ ಮೋಶೆ ಯಜ್ಞಗಳ ರಕ್ತದಿಂದ ತುಂಬಿದ 
ಬೋಗುಣಿಯನ್ನು ತೆಗೆದುಕೊಂಡು ಅದರಲ್ಲಿದ್ದ 
ರಕ್ತವನ್ನು ಜನರ ಮೇಲೆ ಚಿಮಿಕಿಸಿ, "ಈ ಸುರುಳಿಯ 
ಲ್ಲಿರುವ ವಾಕ್ಯಗಳಿಗನುಸಾರವಾಗಿ ಯೆಹೋವನು ನಿಮ್ಮೊ 
ಡನೆ ಒಂದು ವಿಶೇಷ ಒಡಂಬಡಿಕೆಯನ್ನು ಮಾಡಿಕೊಂಡಿ 
ದ್ಹಾನೆಂಬುದನ್ನು ಈ ರಕ್ತವು ಸೂಚಿಸುತ್ತದೆ'' ಎಂದು 
ಹೇಳಿದನು. 

ಬಳಿಕ ಮೋಶೆ, ಆರೋನ, ನಾದಾಬ, ಅಬೀಹೂ 
ಮತ್ತು ಇಸ್ರೇಲರ ಎಪ್ಪತ್ತು ಮಂದಿ ಹಿರಿಯರು ಬೆಟ್ಟ 
ವನ್ನೇರಿದರು. '?ಈ ಜನರು ಇಸ್ರೇಲರ ಯೆಹೋವನನ್ನು 
ನೋಡಿದರು. ದೇವರು ಆಕಾಶ ಮಂಡಲದಂತೆ 
ಅತಿನಿರ್ಮಲವಾದ ಇಂದ್ರನೀಲಮಣಿಯ ನೆಲಗಟ್ಟಿನ 
ಮೇಲೆ ನಿಂತುಕೊಂಡಿದ್ದನು! 

`'ಇಸ್ರ್ರೇಲರ ನಾಯಕರೆಲ್ಲರೂ ಯೆಹೋವನನ್ನು 
ನೋಡಿದರು, ಆದರೆ ದೇವರು ಅವರನ್ನು ನಾಶಮಾಡ 
ಲಿಲ್ಲ. ಅವರೆಲ್ಲರೂ ದೇವದರ್ಶನ ಮಾಡಿ ಅನ್ನಪಾನ 
ಗಳನ್ನು ತೆಗೆದುಕೊಂಡರು. 





ಯೆಹೋವನ ನಿಬಂಧನೆಯನ್ನು ಪಡೆಯಲು 
ಮೋಶೆ ಹೋದದ್ದು 
12 ಯೆಹೋವನು ಮೋಶೆಗೆ, ""ನೀನು ಬೆಟ್ಟವನ್ನು ಹತ್ತಿ 
ಬಂದು ನನ್ನ ಬಳಿಯಲ್ಲಿರು. ನಾನು ನನ್ನ ಉಪದೇಶಗ 
ಳನ್ನು ಮತ್ತು ಕಟ್ಟಳೆಗಳನ್ನು ಎರಡು ಕಲ್ಲಿನ ಹಲಗೆಗಳ 
ಮೇಲೆ ಬರೆದಿದ್ದೇನೆ. ಈ ಉಪದೇಶಗಳನ್ನು ಮತ್ತು 
ಕಟ್ಟಳೆಗಳನ್ನು ನೀನು ಜನರಿಗೆ ಬೋಧಿಸಬೇಕು. ನಾನು 


ವಿಮೋಚನಕಾಂಹ 24:13-25:22 


ಈ ಕಲ್ಲಿನ ಹಲಗೆಗಳನ್ನು ನಿನಗೆ ಕೊಡುವೆನು'' ಎಂದು 
ಹೇಳಿದನು. 

ಆದ್ದರಿಂದ ಮೋಶೆಯು ತನ್ನ ಶಿಷ್ಯನಾದ 
ಯೆಹೋಶುವನೊಡನೆ ಎದ್ದುನಿಂತು ದೇವರ ಬೆಟ್ಟದ 
ಮೇಲಕ್ಕೆ ಹೋದನು. “ಮೋಶೆಯು ಹಿರಿಯರಿಗೆ, 
""ನಾವು ನಿಮ್ಮ ಬಳಿಗೆ ಹಿಂತಿರುಗಿ ಬರುವ ತನಕ ನೀವು 
ಇಲ್ಲಿ ಕಾದುಕೊಂಡಿರಿ. ಆರೋನನು ಮತ್ತು ಹೂರನು 
ನಿಮ್ಮ ಬಳಿಯಿದ್ದಾರೆ; ನಿಮ್ಮಲ್ಲಿ ಯಾರಿಗಾದರೂ ಸಮಸ್ಯೆ 
ಯಿದ್ದರೆ ಅವರ ಬಳಿಗೆ ಹೋಗಲಿ'' ಎಂದು ಹೇಳಿದನು. 


ಮೋಶೆಯು ದೇವರನ್ನು ಭೇಟಿಯಾದದ್ದು 

ಬಳಿಕ ಮೋಶೆ ಬೆಟ್ಟದ ಮೇಲಕ್ಕೆ ಹೋದನು. 
ಮೋಡವು ಬೆಟ್ಟವನ್ನು ಕವಿದುಕೊಂಡಿತ್ತು 16ೀನಾಯಿ 
ಬೆಟ್ಟದ ಮೇಲೆ ಯೆಹೋವನ ಮಹಿಮೆಯು ಇಳಿದು 
ಬಂದಿತು. ಮೋಡವು ಆರುದಿನಗಳವರೆಗೆ ಬೆಟ್ಟವನ್ನು 
ಕವಿದುಕೊಂಡಿತ್ತು. ಏಳನೆಯ ದಿನದಲ್ಲಿ, ಮೋಡದಿಂದ 
ಯೆಹೋವನು ಮೋಶೆಯೊಡನೆ ಮಾತಾಡಿದನು. 
!'ಇಸ್ರೇಲರಿಗೆ ಯೆಹೋವನ ಮಹಿಮೆಯು ಬೆಟ್ಟದ ತುದಿ 
ಯಲ್ಲಿ ಉರಿಯುವ ಬೆಂಕಿಯಂತೆ ಕಾಣುತ್ತಿತ್ತು 

ಬಳಿಕ ಮೋಶೆಯು ಮೋಡದಲ್ಲಿ ಬೆಟ್ಟದ ಮೇಲೆ 
ಇನ್ನೂ ಎತ್ತರಕ್ಕೆ ಹೋದನು. ಮೋಶೆಯು ಬೆಟ್ಟದಲ್ಲಿ 


ಹಗಲಿರುಳು ನಲವತ್ತು ದಿವಸ ಇದ್ದನು. 

ಯೆಹೋವನು ಮೋಶೆಗೆ, 2 ""ಇಸ್ರೇಲರು 
25 ನನಗೆ ಕಾಣಿಕೆಗಳನ್ನು ತರಬೇಕೆಂದು ಅವರಿಗೆ 
ಹೇಳು. ಪ್ರತಿಯೊಬ್ಬನು ನನಗೆ ಕೊಡುವುದರ ಬಗ್ಗೆ ತನ್ನ 
ಹೃದಯದಲ್ಲಿ ತೀರ್ಮಾನಿಸಿಕೊಳ್ಳಬೇಕು. ಈ ಕಾಣಿಕೆ 
ಗಳನ್ನು ನನಗಾಗಿ ಸ್ವೀಕರಿಸು. 3ಜನರಿಂದ ನೀನು ಸ್ವೀಕರಿಸ 
ಬೇಕಾದ ವಸ್ತುಗಳ ಪಟ್ಟಿ ಇಲ್ಲಿದೆ. ಚೆನ್ನ ಬೆಳ್ಳಿ, ತಾಮ್ರ, 


ನೀಲಿ, ನೇರಳೆ, ಕೆಂಪುದಾರ, ನಾರುಬಟ್ಟೆ, ಆಡು 
ಕೂದಲಿನ ಬಟ್ಟೆ, 3ಕೆಂಪುಬಣ್ಣದ ಕುರಿದೊಗಲು, ಉತ್ತಮ 


ಪವಿತ್ರ ವಸ್ತುಗಳಿಗಾಗಿ ಕಾಣಿಕೆಗಳು 


108 


ನಾನು ಅವರ ನಡುವೆ ಅದರಲ್ಲಿ ವಾಸಿಸುವೆನು. *ಪವಿತ್ರ 
ಗುಡಾರ ಮತ್ತು ಅದರಲ್ಲಿರುವ ಪ್ರತಿಯೊಂದು ವಸ್ತುವೂ 
ಹೇಗಿರಬೇಕೆಂದು ನಾನು ನಿನಗೆ ತೋರಿಸುವೆನು. ನಾನು 
ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಪ್ರತಿ 
ಯೊಂದನ್ನು ಮಾಡು. 


ಒಡಂಬಡಿಕೆಯ ಪೆಟ್ಟಿಗೆ 

10"ಜಾಲೀಮರದಿಂದ ಒಂದು ವಿಶೇಷ ಪೆಟ್ಟಿಗೆಯನ್ನು 
ಮಾಡಿಸು. ಈ ಪವಿತ್ರ ಪೆಟ್ಟಿಗೆಯು ಎರಡೂವರೆ ಮೊಳ 
ಉದ್ದ. ಒಂದೂವರೆ ಮೊಳ ಅಗಲ ಮತ್ತು ಒಂದೂವರೆ 
ಮೊಳ ಎತ್ತರ ಇರಬೇಕು. !'ಅದರ ಹೊರಮೈಯನ್ನು 
ಮತ್ತು ಒಳಮೈಯನ್ನು ಅಪ್ಪಟ ಬಂಗಾರದಿಂದ ಹೊದಿಸ 
ಬೇಕು. ಪೆಟ್ಟಿಗೆಯ ಅಂಚುಗಳ ಸುತ್ತಲೂ ಚಿನ್ನದ ಗೋಟು 
ಕಟ್ಟಿಸಬೇಕು. ಪೆಟ್ಟಿಗೆಯನ್ನು ಹೊತ್ತುಕೊಂಡು 
ಹೋಗಲು ಅನುಕೂಲವಾಗುವಂತೆ ನಾಲ್ಕು ಚಿನ್ನದ ಬಳೆ 
ಗಳನ್ನು ಎರಕಹೊಯ್ಯಬೇಕು. ನಾಲ್ಕು ಮೂಲೆಗಳಲ್ಲಿ 
ಅಂದರೆ ಒಂದೊಂದು ಕಡೆಯಲ್ಲಿ ಎರಡೆರಡು ಬಳಿಗಳನ್ನು 
ಇಡಬೇಕು. ಬಳಿಕ ಪೆಟ್ಟಿಗೆಯನ್ನು ಹೊತ್ತುಕೊಂಡು 
ಹೋಗಲು ಅನುಕೂಲವಾಗುವಂತೆ ಕಂಬಗಳನ್ನು ಮಾಹ 
ಬೇಕು. ಈ ಕಂಬಗಳನ್ನು ಜಾಲೀಮರದಿಂದ ಮಾಡಿ 
ಬಂಗಾರದಿಂದ ಹೊದಿಸಬೇಕು. “ಕಂಬಗಳನ್ನು ಪೆಟ್ಟಿಗೆ 
ಕೊನೆಗಳಲ್ಲಿರುವ ಬಳೆಗಳಲ್ಲಿ ಸೇರಿಸಿ ಪೆಟ್ಟಿಗೆಯನ್ನು 
ಹೊತ್ತುಕೊಂಡು ಹೋಗಬೇಕು. ಕಂಬಗಳು ಯಾವಾ 
ಗಲೂ ಪೆಟ್ಟಿಗೆಯ ಬಳಿಗಳಲ್ಲಿ ಇರಬೇಕು. ಕಂಬಗಳನ್ನು 
ಅವುಗಳಿಂದ ಹೊರಗೆ ತೆಗೆಯಬಾರದು. 

16""ನಾನು ನಿನಗೆ ಕೊಡುವ ಆಜ್ಞಾಶಾಸನವನ್ನು ಅದ 
ರೊಳಗೆ ಇಡು' ಎಂದು ಹೇಳಿದನು. '?ಇದಲ್ಲದೆ ದೇವರು 
ಮೋಶೆಗೆ, ""ಅಪ್ಪಟ ಬಂಗಾರದಿಂದ ಕೃಪಾಸನವನ್ನು 
ಮಾಡಿಸಬೇಕು. ಅದು ಎರಡುವರೆ ಮೊಳ ಉದ್ದವಾಗಿರ 
ಬೇಕು. ಒಂದೂವರೆ ಮೊಳ ಅಗಲವಾಗಿರಬೇಕು. 
18ಓಳಿಕ ಕೆರೂಬಿಯರ ಎರಡು ಬಂಗಾರದ ಆಕಾರ 





ತೊಗಲುಗಳು* ಜಾಲೀಮರ, ದೀಪಗಳಿಗೆ ಬೇಕಾದ 





ಗಳನ್ನು ಮಾಡಿಸಿ ಕೃಪಾಸನದ ಎರಡು ಕೊನೆಗಳಲ್ಲಿ ಇಡ 





ಎಣ್ಣೆ ಅಭಿಷೇಕತೈಲಕ್ಕೆ, ಪರಿಮಳಧೂಪಕ್ಕೆ ಬೇಕಾದ 
ಸುಗಂಧದ್ರವ್ಯಗಳು, 7ಏಪೋದಿಗೆ* ದೈವನಿರ್ಣಯದ 
ಪದಕಚೀಲಕ್ಕೆ ಬೇಕಾದ ಗೋಮೇದಿಕ ರತ್ನಗಳು ಮತ್ತು 
ಇತರ ರತ್ನಗಳು'' ಎಂದು ಹೇಳಿದನು. 


ಪವಿತ್ರ ಗುಡಾರ 
ಇದಲ್ಲದೆ ದೇವರು ಮೋಶೆಗೆ, ""ಜನರು ನನಗೋಸ್ಕರ 
ವಾಗಿ ಒಂದು ಪವಿತ್ರ ಗುಹಾರವನ್ನು ಕಟ್ಟಬೇಕು. ಆಗ 





ಉತ್ತಮ ತೊಗಲು ಕಡಲು ಹಂದಿಯ ಅಥವಾ ಕಡಲು ದನದ ತೊಗಲು. 


ಏಫೋದ್‌ ಯಾಜಕರು ಧರಿಸುತ್ತಿದ್ದ ವಿಶೇಷ ಮೇಲಂಗಿ. ವಿಮೋಚನ 
ಕಾಂಹ28:6-14 ನೋಡಿರಿ. 


ಬೇಕು. ೌಕೃಪಾಸನದ ಒಂದು ಕೊನೆಯಲ್ಲಿ ಒಂದು 
ಕೆರೂಬಿಯನ್ನೂ ಇನ್ನೊಂದು ಕೊನೆಯಲ್ಲಿ ಇನ್ನೊಂದು 
ಕೆರೂಬಿಯನ್ನು ಜೋಡಿಸಬೇಕು. ಅವುಗಳ ರೆಕ್ಕೆಗಳು 
ಆಕಾಶದ ಕಡೆಗೆ ಚಾಚೆರಬೇಕು; ಪೆಟ್ಟಿಗೆಯನ್ನು ಮುಚ್ಚಿ 
ಕೊಂಡಿರಬೇಕು. ಅವುಗಳ ಮುಖಗಳು ಎದುರುಬದು 
ರಾಗಿ ಕೃಪಾಸನವನ್ನು ನೋಡುತ್ತಿರಬೇಕು. 

>!" ನಾನು ನಿನಗೆ ಕೊಡುವ ಆಜ್ಞಾಶಾಸನವನ್ನು ಪೆಟ್ಟಿಗೆ 
ಯಲ್ಲಿಹಬೇಕು; ಕೃಪಾಸನವನ್ನು ಆ ಪೆಟ್ಟಿಗೆಯ ಮೇಲಿಡ 
ಬೇಕು. ನಾನು ನಿನಗೆ ದರ್ಶನ ಕೊಡುವಾಗ ಒಡಂಬ 
ಡಿಕೆ ಪೆಟ್ಟಿಗೆಯ ಮೇಲಿರುವ ಕೆರೂಬಿಗಳ ಮಧ್ಯದಿಂದ 


109 





ನಿನ್ನ ಸಂಗಡ ಮಾತಾಡುವೆನು; ಇಸ್ರೇಲರಿಗೆ ಆಜ್ಞಾಪಿಸ 
ಬೇಕಾದವುಗಳನ್ನು ನಿನಗೆ ತಿಳಿಸುವೆನು. 


ಮೇಜು 

ಚ""ಜಾಲೀಮರದಿಂದ ಮೇಜನ್ನು ಮಾಡಬೇಕು. 
ಮೇಜು ಎರಡು ಮೊಳ ಉದ್ದ, ಒಂದುಮೊಳ ಅಗಲ 
ಮತ್ತು ಒಂದೂವರೆ ಮೊಳ ಎತ್ತರ ಇರಬೇಕು. ಶುದ್ಧ 
ಬಂಗಾರದ ತಗಡುಗಳನ್ನು ಮೇಜಿಗೆ ಹೊದಿಸಿ ಅದರ 
ಸುತ್ತಲೂ ಚಿನ್ನದ ಗೋಟನ್ನು ಕಟ್ಟಿಸಬೇಕು. ಬ ಬಳಿಕ 
ಮೇಜಿನ ಸುತ್ತಲೂ ಮೂರು ಇಂಚು* ಅಗಲದ ಚೌಕ 
ಟನ್ನು ಮಾಡಿಸಿ ಅದಕ್ಕೂ ಚಿನ್ನದ ಗೋಟನ್ನು ಕಟ್ಟಿಸ 
ಬೇಕು. ಬಳಿಕ ನಾಲ್ಕು ಚಿನ್ನದ ಬಳೆಗಳನ್ನು ಮಾಡಿಸಿ 
ಮೇಜಿನ ನಾಲ್ಕು ಕಾಲುಗಳಿಗೆ ಜೋಡಿಸಬೇಕು. 27ಆ 
ಬಳೆಗಳು ಅಡ್ಡಪಟ್ಟಿಗೆ ಜೋಡಿಸಿಕೊಂಡಿರಬೇಕು. 
ಮೇಜನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಉಪಯೋ 
ಗಿಸುವ ಕೋಲುಗಳನ್ನು ಅವುಗಳಲ್ಲಿ ಸೇರಿಸಬೇಕು. 28 
ಕೋಲುಗಳನ್ನು ಜಾಲೀಮರದಿಂದ ಮಾಡಿಸಿ ಅವುಗಳಿಗೆ 
ಚಿನ್ನದ ತಗಡನ್ನು ಹೊದಿಸಬೇಕು. ತಟ್ಟೆಗಳನ್ನು ಚಮಚ 
ಗಳನ್ನು, ಹೂಜಿಗಳನ್ನು ಮತ್ತು ಬೋಗುಣಿಗಳನ್ನು ಶುದ್ಧ 
ಬಂಗಾರದಿಂದ ಮಾಡಬೇಕು. ಹೂಜಿಗಳನ್ನು ಮತ್ತು 
ಬೋಗುಣಿಗಳನ್ನು ಪಾನದ್ರವ್ಯಗಳನ್ನು ಅರ್ಪಿಸಲು ಉಪ 
ಯೋಗಿಸಬೇಕು. ನೈವೇದ್ಯದ ರೊಟ್ಟಿಗಳನ್ನು ಮೇಜಿನ 
ಮೇಲೆ ನನ್ನ ಮುಂದೆ ಇಡು. ಅದು ಅಲ್ಲಿ ನನ್ನ ಮುಂದೆ 
ಯಾವಾಗಲೂ ಇರಬೇಕು. 


ದೀಪಸ್ತಂಭ 

31°" ಬಳಿಕ ಒಂದು ದೀಪಸ್ತಂಭವನ್ನು ಶುದ್ಧ ಬಂಗಾರ 
ದಿಂದ ಮಾಡಿಸಬೇಕು. ಅದರ ಬುಡವನ್ನೂ ಕಂಬವನ್ನೂ 
ಕಸೂತಿ ಕೆಲಸದಿಂದ ಮಾಡಿಸಬೇಕು. ಆ ದೀಪಸ್ತಂಭ 
ವೆಲ್ಲಾ ಅಖಂಡವಾಗಿದ್ದು ಪುಷ್ಪಪಾತ್ರೆಗಳಂತೆಯೂ ಪುಷ್ಪ 
ಗಳಂತೆಯೂ ಅಲಂಕಾರವಾಗಿ ಕೆತ್ತಲ್ಪಡಬೇಕು. 

32 *“ದೀಪಸ್ತಂಭಕ್ಕೆ ಒಂದೊಂದು ಪಾರ್ಶ್ವದಲ್ಲಿ ಮೂರು 
ಮೂರು ಕೊಂಬೆಗಳಂತೆ ಆರು ಕೊಂಬೆಗಳಿರಬೇಕು. 
ಪ್ರತಿಯೊಂದು ಕೊಂಬೆಯಲ್ಲಿ ಬಾದಾಮಿ ಹೂವುಗ 
ಳಂತಿರುವ ಮೂರು ಮೂರು ಪುಷ್ಪಾಲಂಕಾರಗಳಿರ 
ಬೇಕು. ಒಂದೊಂದು ಅಲಂಕಾರಕ್ಕೆ ಒಂದು ಪುಷ್ಪ 
ಪಾತ್ರೆಯೂ ಒಂದು ಪುಷ್ಪವೂ ಇರಬೇಕು. *ದೀಪದ 
ಸ್ತಂಭದಲ್ಲಿ ಪುಷ್ಪಪಾತ್ರೆಗಳೂ ಪುಪ್ಪಗಳೂ ಇರುವ 


ವಿಮೋಚನಕಾಂಡ 25:23-26:9 


ಗೊಂಡಿರುವ ದೀಪಸ್ತಂಭವು ಅಖಂಡವಾಗಿದ್ದು ಅಪ್ಪಟ 
ಬಂಗಾರದಿಂದಲೂ ನಕಾಶಿ ಕೆಲಸದಿಂದಲೂ ಮಾಡಿದ್ದಾ 
ಗಿರಬೇಕು. 3'ಅದಕ್ಕೆ ಏಳು ಹಣತೆಗಳನ್ನು ಮಾಡಿಸಬೇಕು. 
ಈ ಹಣತೆಗಳು ದೀಪಸ್ತಂಭದ ಮುಂದಿರುವ ಪ್ರದೇಶಕ್ಕೆ 
ಬೆಳಕು ಕೊಡುವುದು. *ಅದರ ಬತ್ತಿಗಳನ್ನು ಕತ್ತರಿಸುವ 
ಕತ್ತರಿಯನ್ನು ಮತ್ತು ಹರಿವಾಣಗಳನ್ನು ಅಪ್ಪಟ ಬಂಗಾರ 
ದಿಂದ ಮಾಡಿಸಬೇಕು. 3 ದೀಪಸ್ತಂಭವನ್ನು ಮತ್ತು ಅದರ 
ಎಲ್ಲಾ ಉಪಕರಣಗಳನ್ನು ಎಪ್ಪತ್ತೈದು ಪೌಂಡು* ಅಪ್ಪಟ 
ಬಂಗಾರದಿಂದ ತಯಾರಿಸಬೇಕು. ನಾನು ನಿನಗೆ 
ಬೆಟ್ಟದ ಮೇಲೆ ತೋರಿಸಿದ ಮಾದರಿಯಂತೆಯೆ ಪ್ರತಿ 
ಯೊಂದನ್ನು ಮಾಡಬೇಕು'' ಎಂದು ಹೇಳಿದನು. 


ಪವಿತ್ರ ಗುಡಾರ 

ಯೆಹೋವನು ಮೋಶೆಗೆ, "'ಪವಿತ್ರಗುಡಾರ 
260 ವನ್ನು ಹತ್ತು ಪರದೆಗಳಿಂದ ಮಾಡಿಸಬೇಕು. ಈ 
ಪರದೆಗಳನ್ನು ನಾರುಬಟ್ಟೆ ಮತ್ತು ನೀಲಿ, ನೇರಳೆ ಮತ್ತು 
ಕೆಂಪ್ರದಾರದಿಂದ ಮಾಡಿಸಬೇಕು. ನುರಿತ ಕೆಲಸಗಾರನು 
ಪರದೆಗಳಲ್ಲಿ ರೆಕ್ಕೆಗಳಿರುವ ಕೆರೂಬಿಗಳ ಚಿತ್ರವನ್ನು 
ಕಸೂತಿ ಹಾಕಬೇಕು. ಪ್ರತಿಯೊಂದು ಪರದೆಯ ಅಳ 
ತೆಯು ಒಂದೇ ಆಗಿರಬೇಕು. ಪ್ರತಿ ಪರದೆಯು ಇಪ್ಪ 
ತ್ತೆಂಟು ಮೊಳ ಉದ್ದವಾಗಿಯೂ ನಾಲ್ಕು ಮೊಳ ಅಗಲ 
ವಾಗಿಯೂ ಇರಬೇಕು. ಪರದೆಗಳನ್ನು ಒಟ್ಟಾಗಿ 
ಜೋಡಿಸಿ ಎರಡು ಭಾಗಗಳನ್ನಾಗಿ ಮಾಡಬೇಕು. ಒಂದು 
ಭಾಗದಲ್ಲಿ ಐದು ಪರದೆಗಳನ್ನೂ ಇನ್ನೊಂದು ಭಾಗದಲ್ಲಿ 
ಐದು ಪರದೆಗಳನ್ನೂ ಒಟ್ಟಾಗಿ ಜೋಡಿಸಬೇಕು. ಒಂದು 
ಭಾಗದ ಕೊನೆಯ ಪರದೆಯ ಅಂಚಿನಲ್ಲಿ ಕುಣಿಕೆಗಳನ್ನು 
ನೀಲಿ ಬಟ್ಟೆಯಿಂದ ಮಾಡಬೇಕು; ಇನ್ನೊಂದು ಭಾಗದ 
ಕೊನೆಯ ಪರದೆಯ ಅಂಚಿನಲ್ಲಿಯೂ ಅದೇ ರೀತಿ ಮಾಡ 
ಬೇಕು.5ಒಂದು ಭಾಗದ ಕೊನೆಯ ಪರದೆಯ ಅಂಚಿನಲ್ಲಿ 
ಐವತ್ತು ಕುಣಿಕೆಗಳು ಇರಬೇಕು. ಇನ್ನೊಂದು ಭಾಗದ 
ಕೊನೆಯ ಪರದೆಯ ಅಂಚಿನಲ್ಲೂ ಐವತ್ತು ಕುಣಿಕೆಗಳು 
ಇರಬೇಕು. €ಬಳಿಕ ಪರದೆಗಳನ್ನು ಒಟ್ಟಾಗಿ ಜೋಡಿಸಲು 
ಅನುಕೂಲವಾಗುವಂತೆ ಐವತ್ತು ಚಿನ್ನದಕೊಂಡಿಗಳನ್ನು 

ಮಾಡಿಸಬೇಕು. ಹೀಗೆ ಒಂದೇ ಗುಡಾರವಾಗುವುದು. 
'"ಪವಿತ್ರಗುಡಾರದ ಮೇಲೆ ಹೊದಿಸುವುದಕ್ಕೆ 
ಇನ್ನೊಂದು ಗುಹಾರವನ್ನು ಮಾಡಿಸಬೇಕು. ಈ ಗುಡಾರ 
ವನ್ನು ಹನ್ನೊಂದು ಪರದೆಗಳಿಂದ ಮಾಡಿಸಬೇಕು. ಈ 





ಬಾದಾಮಿ ಹೂವುಗಳಂತೆ ನಾಲ್ಕು ಪುಷ್ಪಾಲಂಕಾರಗಳು 
ಇರಬೇಕು. 5ನ ಎರಡೆರಡು ಕೊಂಬೆಗಳು ಕವಲು ಒಡೆದಿ 
ರುವ ಸ್ಥಳಗಳಲ್ಲೆಲ್ಲಾ ಒಂದೊಂದು ಪುಷ್ಪಪಾತ್ರೆಯಿರ 
ಬೇಕು. ಪುಷ್ಪಪಾತ್ರೆ ಗಳನ್ನೂ ಕೊಂಬೆಗಳನ್ನೂ ಒಳ 





ಮೂರು ಇಂಚು ಅಕ್ಬರಶಃ ಒಂದು ತೋಷಹ. 


ಪರದೆಗಳು ಆಹುಕೂದಲಿನಿಂದ ಮಾಡಲ್ಪಟ್ಟಿರಬೇಕು. 
ಈ ಎಲ್ಲಾ ಪರದೆಗಳ ಅಳತೆಯು ಒಂದೇ ಆಗಿರಬೇಕು. 
ಅವು ಮೂವತ್ತು ಮೊಳ ಉದ್ದವಾಗಿಯೂ ನಾಲ್ಕು ಮೊಳ 
ಅಗಲವಾಗಿಯೂ ಇರಬೇಕು. ?"ಐದು ಪರದೆಗಳನ್ನು 





ಎಪ್ಪತ್ತೈದು ಪೌಂಡು ಅಕ್ಷರಶಃ "'ಒಂದು ಪಿಕಾರ್‌.'' 


ವಿಮೋಚನಕಾಂಹ 26:10-35 


ಒಟ್ಟಾಗಿ ಸೇರಿಸಿ ಒಂದು ಭಾಗವನ್ನಾಗಿ ಮಾಡು. ಬಳಿಕ 
ಉಳಿದ ಆರು ಪರದೆಗಳನ್ನು ಒಟ್ಟಾಗಿ ಸೇರಿಸಿ ಇನ್ನೊಂದು 
ಭಾಗವನ್ನಾಗಿ ಮಾಡು. ಆರನೇ ಪರದೆಯ ಅರ್ಧದಷ್ಟನ್ನು 
ಡೇರೆಯ ಮುಂದುಗಡೆಯಲ್ಲಿ ಮಡಚಬೇಕು. "ಒಂದು 
ಭಾಗದ ಕೊನೇ ಪರದೆಯ ಕೆಳಗಿನ ಭಾಗದ ಅಂಚಿನಲ್ಲಿ 
ಐವತ್ತು ಕುಣಿಕೆಗಳನ್ನು ಮಾಡಬೇಕು. ಇನ್ನೊಂದು 
ಭಾಗದ ಕೊನೇ ಪರದೆಯ ಕೆಳಭಾಗದಲ್ಲಿಯೂ ಅದೇ 
ರೀತಿಯಾಗಿ ಮಾಡಬೇಕು. ''ಬಳಿಕ ಪರದೆಗಳನ್ನು 
ಒಟ್ಟಾಗಿ ಜೋಡಿಸಲು ಐವತ್ತು ತಾಮ್ರದ ಕೊಂಡಿಗಳನ್ನು 
ಮಾಡಬೇಕು. ಹೀಗೆ ಒಂದೇ ಗುಡಾರವಾಗುವುದು. ಈ 
ಗುಡಾರದ ಪರದೆಗಳಲ್ಲಿ ಉಳಿದ ಹೆಚ್ಚಿನ ಭಾಗಗಳನ್ನು 
ಅಂದರೆ ಉಳಿದ ಅರ್ಧಭಾಗವನ್ನು ಪವಿತ್ರ ಗುಡಾರದ 
ಹಿಂಬದಿಯಲ್ಲಿ ತೂಗುಹಾಕಬೇಕು. ಪಾರ್ಶ್ವಗಳಲ್ಲಿ ಈ 
ಗುಹಾರದ ಪರದೆಗಳು, ಪವಿತ್ರ, ಗುಡಾರದ ಕೆಳಗಣ 
ಅಂಚುಗಳಿಂದ ಕೆಳಗೆ ಒಂದು ಮೊಳದಷ್ಟು ತೂಗಾಡು 
ವವು. ಅದ್ದರಿಂದ ಈ ಡೇರೆಯು ಸಂಪೂರ್ಣವಾಗಿ ಪವಿತ್ರ 
ಗುಡಾರವನ್ನು ಮುಚ್ಚಿಕೊಳ್ಳುವುದು. "ಹೊರಗಿನ ಗುಡಾ 
ರಕ್ಕೆ ಸರಿಹೊಂದುವ ಎರಡು ಹೊದಿಕೆಗಳನ್ನು ಮಾಡಿಸ 
ಬೇಕು. ಒಂದು ಹೊದಿಕೆಯನ್ನು ಕೆಂಪುಬಣ್ಣದ ಕುರಿದೊ 
ಗಲಿನ ಚರ್ಮದಿಂದ ಮಾಡಬೇಕು. ಇನ್ನೊಂದು ಹೊದಿಕೆ 
ಯನ್ನು ಉತ್ತಮ ತೊಗಲಿನಿಂದ ಮಾಡಿಸಬೇಕು. 

15: ಪುವಿತ್ರಗುಡಾರದ ಚೌಕಟ್ಟುಗಳನ್ನು ಜಾಲೀ ಮರ 
ದಿಂದ ಮಾಡಿಸಬೇಕು. ' ಚೌಕಟ್ಟುಗಳು ಹತ್ತುಮೊಳ 
ಎತ್ತರವಾಗಿಯೂ ಒಂದೂವರೆ ಮೊಳ ಅಗಲವಾಗಿಯೂ 
ಇರಬೇಕು. ''ಪ್ರತಿ ಚೌಕಟ್ಟನ್ನು ಮಾಡುವುದಕ್ಕೆ ಎರಡು 
ಕಡೆಯ ಕೋಲುಗಳನ್ನು ಅಡ್ಡಪಟ್ಟಿಗಳೊಂದಿಗೆ ಒಟ್ಟಾಗಿ 


110 


ಒಟ್ಟಾಗಿ ಜೋಡಿಸಿರಬೇಕು. ತುದಿಯಲ್ಲಿ ಒಂದು 
ಬಳೆಯು ಚೌಕಟ್ಟುಗಳನ್ನು ಒಟ್ಟಾಗಿ ಹಿಡಿದುಕೊಂಡಿರು 
ವುದು. ಎರಡು ಮೂಲೆಗಳಿಗೂ ಅದೇ ರೀತಿಯಾಗಿ 
ಮಾಡಿಸಬೇಕು. ಗುಡಾರದ ಪಶ್ಚಿಮ ದಿಕ್ಕಿನ ಕೊನೆ 
ಯಲ್ಲಿ ಒಟ್ಟು ಎಂಟು ಚೌೌಕಟ್ಟುಗಳಿರುವವು. ಪ್ರತಿ 
ಚೌಕಟ್ಟಿನ ಕೆಳಗೆ ಎರಡು ಗದ್ದಿಗೇಕಲ್ಲುಗಳಂತೆ ಹದಿನಾರು 
ಬೆಳ್ಳಿಯ ಗದ್ದಿಗೇಕಲ್ಲುಗಳಿರುವವು. 

2" ಜಾಲೀಮರದಿಂದ ಪವಿತ್ರಗುಡಾರದ ಚೌಕಟ್ಟು 
ಗಳಿಗೆ ಅಗುಳಿಗಳನ್ನು ಮಾಡಿಸು. ಪವಿತ್ರಗುಡಾರದ 
ಒಂದು ಭಾಗದಲ್ಲಿ ಐದು ಅಗುಳಿಗಳು ಇರಬೇಕು. 
೫ಪವಿತ್ರಗುಹಾರದ ಇನ್ನೊಂದು ಭಾಗದಲ್ಲಿ ಐದು 
ಅಗುಳಿಗಳು ಇರಬೇಕು. ಪವಿತ್ರಗುಹಾರದ ಹಿಂಭಾಗದ 
ಲ್ಲಿರುವ (ಪಶ್ಚಿಮಭಾಗ) ಚೌಕಟ್ಟುಗಳಿಗೆ ಐದು ಅಗುಳಿ 
ಗಳು ಇರಬೇಕು. ಮಧ್ಯದಲ್ಲಿರುವ ಅಗುಳಿಯು ಚೌಕ 
ಟ್ವುಗಳ ಮೂಲಕ ಒಂದು ಕೊನೆಯಿಂದ ಇನ್ನೊಂದು 
ಕೊನೆಯವರೆಗೂ ಹಾದುಹೋಗಬೇಕು. 

2೨""ಚೌಕಟ್ಟುಗಳಿಗೆ ಚಿನ್ನದ ತಗಡನ್ನು ಹೊದಿಸಬೇಕು; 
ಅಗುಳಿಗಳನ್ನು ಹಿಡಿದುಕೊಂಡಿರಲು ಚೌಕಟ್ಟುಗಳಿಗೆ ಬಳೆ 
ಗಳನ್ನು ಮಾಡಿಸಬೇಕು. ಮಾತ್ರವಲ್ಲದೆ ಅಗುಳಿಗಳನ್ನು 
ಚಿನ್ನದಿಂದ ಹೊದಿಸಬೇಕು. ನಾನು ನಿನಗೆ ಬೆಟ್ಟದಲ್ಲಿ 
ತೋರಿಸಿದ ಪ್ರಕಾರವೇ ಪವಿತ್ರಗುಹಾರವನ್ನು ಮಾಡಿಸ 
ಬೇಕು. 


ಪವಿತ್ರಗುಹಾರದ ಒಳಭಾಗ 
3!""ಪವಿತ್ರಗುಹಾರದ ಒಳಭಾಗವನ್ನು ವಿಂಗಡಿಸಲು 
ಉತ್ತಮವಾದ ಹುರಿನಾರಿನ ಬಟ್ಟೆಯಿಂದ ಒಂದು ವಿಶೇಷ 





ಜೋಡಿಸಬೇಕು. ಪವಿತ್ರಗುಹಾರದ ಎಲ್ಲಾ ಚೌಕಟ್ಟು 
ಗಳು ಒಂದೇ ರೀತಿಯಾಗಿರಬೇಕು. 'ಪವಿತ್ರಗುಡಾರದ 
ದಕ್ಷಿಣ ಭಾಗಕ್ಕೆ ಇಪ್ಪತ್ತು ಚೌಕಟ್ಟುಗಳನ್ನು ಮಾಡಿಸ 
ಬೇಕು. *ಚೌಕಟ್ಟುಗಳಿಗೆ ನಲವತ್ತು ಬೆಳ್ಳಿಯ ಗದ್ದಿಗೇ 
ಕಲ್ಲುಗಳನ್ನು ಮಾಡಿಸು. ಪ್ರತಿಯೊಂದು ಕಡೆಯ ಕಂಬಕ್ಕೆ 
ಒಂದು ಗದ್ದಿಗೇಕಲ್ಲಿನಂತೆ ಪ್ರತಿಯೊಂದು ಚೌಕಟ್ಟಿಗೆ 
ಎರಡು ಬೆಳ್ಳಿಯ ಗದ್ದಿಗೇಕಲ್ಲುಗಳು ಇರಬೇಕು. ೫ ಪವಿತ್ರ, 
ಗುಹಾರದ ಇನ್ನೊಂದು ಕಡೆಗೆ (ಉತ್ತರಭಾಗ) ಇನ್ನೂ 
ಇಪ್ಪತ್ತು ಚೌಕಟ್ಟುಗಳನ್ನು ಮಾಡಿಸಬೇಕು. *ಪ್ರತಿ 
ಯೊಂದು ಚೌಕಟ್ಟಿನ ಕೆಳಗೆ ಎರಡು ಗದ್ದಿಗೇಕಲ್ಲುಗಳು 
ಇರುವಂತೆ ಪ್ರತಿಯೊಂದು ಕಡೆಗೆ ನಲವತ್ತು ಬೆಳ್ಳಿಯ 
ಗದ್ದಿಗೇಕಲ್ಲುಗಳನ್ನು ಮಾಡಿಸಬೇಕು. ಪವಿತ್ರ ಗುಡಾ 


ಪರದೆಯನ್ನು ಮಾಡಿಸಬೇಕು. ನೀಲಿ, ನೇರಳೆ ಮತ್ತು 
ಕೆಂಪು ದಾರಗಳಿಂದ ಪರದೆಯ ಮೇಲೆ ಕೆರೂಬಿಗಳ 
ಚಿತ್ರಗಳನ್ನು ಕಸೂತಿಹಾಕಿಸಬೇಕು. *`ಜಾಲೀಮರದಿಂದ 
ನಾಲ್ಕು ಕಂಬಗಳನ್ನು ಮಾಡಿಸಿ ಅವುಗಳನ್ನು ಚಿನ್ನದಿಂದ 
ಹೊದಿಸಬೇಕು. ನಾಲ್ಕು ಕಂಬಗಳ ಮೇಲೆ ಚಿನ್ನದಿಂದ 
ಮಾಡಿದ ಕೊಂಡಿಗಳನ್ನು ಹಾಕಿಸಬೇಕು. ಕಂಬಗಳ ಕೆಳಗೆ 
ಬೆಳ್ಳಿಯ ಗದ್ದಿಗೇಕಲ್ಲುಗಳನ್ನು ಹಾಕಿಸಬೇಕು. ಬಳಿಕ 
ಚಿನ್ನದ ಕೊಂಡಿಗಳಲ್ಲಿ ಪರದೆಯನ್ನು ತೂಗುಹಾಕಿಸ 
ಬೇಕು. 3 ಚಿನ್ನದ ಬಳೆಗಳ ಕೆಳಗೆ ಪರದೆಯನ್ನು ಹಾಕಿಸ 
ಬೇಕು; ಪರದೆಯ ಹಿಂಭಾಗದಲ್ಲಿ ಒಡಂಬಡಿಕೆಯ 
ಪೆಟ್ಟಿಗೆಯನ್ನು ಇಡಬೇಕು. ಈ ಪರದೆಯು ಪವಿತ್ರ, ಸ್ಥಳ 
ವನ್ನು ಮಹಾಪವಿತ್ರದ ಸ್ಥಳದಿಂದ ಪ್ರತ್ಯೇಕಿಸುವುದು. 








ರದ (ಪಶ್ಚಿಮ ದಿಕ್ಕಿನಲ್ಲಿ) ಇನ್ನೂ ಆರು ಚೌಕಟ್ಟುಗಳನ್ನು 
ಮಾಡಿಸಬೇಕು. 3ಪವಿತ್ರಗುಡಾರದ ಹಿಂಭಾಗದಲ್ಲಿರುವ 
ಮೂಲೆಗಳಿಗೆ ಎರಡು ಚೌಕಟ್ಟುಗಳನ್ನು ಮಾಡಿಸಬೇಕು. 
ಮೂಲೆಗಳಲ್ಲಿರುವ ಚೌಕಟ್ಟುಗಳು ಕೆಳಗಿನಭಾಗದಲ್ಲಿ 


**ಮಹಾಪವಿತ್ರ, ಸ್ಥಾನದಲ್ಲಿರುವ ಒಡಂಬಡಿಕೆಯ ಪೆಟ್ಟಿ 
ಗೆಯ ಮೇಲೆ ಕೃಪಾಸನವನ್ನು ಇಡಬೇಕು. 

35""ಪರದೆಯ ಇನ್ನೊಂದು ಭಾಗದಲ್ಲಿ ನೀನು ಮಾಡಿ 
ಸಿದ ವಿಶೇಷ ಮೇಜನ್ನು ಇಡಬೇಕು. ಮೇಜು ಪರಿಶುದ್ಧ 


111 


ಗುಡಾರದ ಉತ್ತರಭಾಗದಲ್ಲಿರಬೇಕು. ಬಳಿಕ ದೀಪ 
ಸ್ತಂಭವನ್ನು ದಕ್ಷಿಣ ಭಾಗದಲ್ಲಿಡಬೇಕು. ಇದು ಮೇಜಿನ 
ಎದುರಿಗೆ ಇರಬೇಕು. 


ಪವಿತ್ರ ಗುಡಾರದ ಬಾಗಿಲು 

3" ಬಳಿಕ ಪವಿತ್ರ ಗುಡಾರದ ಪ್ರವೇಶಸ್ಥಳವನ್ನು 
ಮುಚ್ಚುವುದಕ್ಕೆ ಒಂದು ಪರದೆಯನ್ನು ಮಾಡಿಸಬೇಕು. ಈ 
ಪರದೆಯನ್ನು ನೀಲಿ, ನೇರಳೆ, ಕೆಂಪು ದಾರಗಳಿಂದ ಮತ್ತು 
ಶ್ರೇಷ್ಠ ನಾರುಬಟ್ಟೆಯಿಂದ ಮಾಡಿಸಿ ಅದರಲ್ಲಿ ಚಿತ್ರ 
ಗಳನ್ನು ಕಸೂತಿಹಾಕಿಸಬೇಕು. 3'ಈ ಪರದೆಗೆ ಚಿನ್ನದ 
ಕೊಂಡಿಗಳನ್ನು ಮಾಡಿಸಬೇಕು. ಜಾಲೀಮರದಿಂದ ಐದು 
ಕಂಬಗಳನ್ನು ಮಾಡಿಸಿ ಅವುಗಳಿಗೆ ಚಿನ್ನದ ತಗಡನ್ನು 
ಹೊದಿಸಬೇಕು ಮತ್ತು ಈ ಕಂಬಗಳಿಗೆ ಐದು ತಾಮ್ರದ 
ಗದ್ದಿಗೇಕಲ್ಲುಗಳನ್ನು ಮಾಡಿಸಬೇಕು'' ಎಂದು 
ಹೇಳಿದನು. 


ಯಜ್ಞನವೇದಿಕೆ 
ಯೆಹೋವನು ಮೋಶೆಗೆ, ""ಜಾಲೀಮರದಿಂದ 
೨ ಯಜ್ಞವೇದಿಕೆಯನ್ನು ಮಾಡಿಸಬೇಕು. ಈ 
ಯಜ್ಞ ವೇದಿಕೆಯು ಚಚಸ್ಟಿಕವಾಗಿರಬೇಕು. ಅದು ಐದು 
ಮೊಳ ಉದ್ದ ಐದು ಮೊಳ ಅಗಲ ಮತ್ತು ಮೂರು ಮೊಳ 
ಎತ್ತರ ಇರಬೇಕು. `ಈ ಯಜ್ಞವೇದಿಕೆಯ ನಾಲ್ಕು ಮೂಲೆ 
ಗಳಿಗೆ ನಾಲ್ಕು ಕೊಂಬುಗಳನ್ನು ಮಾಡಿಸಬೇಕು. ಪ್ರತಿ 
ಯೊಂದು ಕೊಂಬೂ ಯಜ್ಞವೇದಿಕೆಗೆ ಜೋಡಿಸಲ್ಪಟ್ಟಿರ 
ಬೇಕು. ಹೀಗೆ ಅವು ಯಜ್ಞವೇದಿಕೆಯ ಅವಿಭಾಜ್ಯ ಭಾಗ 
ವಾಗಿರಬೇಕು. ಬಳಿಕ ಯಜ್ಞವೇದಿಕೆಯನ್ನು ತಾಮ್ರದ 
ತಗಡಿ ನಿಂದ ಹೊದಿಸಬೇಕು. 
3""ಯಜ್ಞವೇದಿಕೆಯ ಉಪಕರಣಗಳನ್ನೆಲ್ಲಾ ತಾಮ್ರ, 
ದಿಂದ ಮಾಡಿಸಬೇಕು. ಬಟ್ಟಲುಗಳನ್ನು, ಸಲಿಕೆಗಳನ್ನು, 
ಬೋಗುಣಿಗಳನ್ನು, ಮುಳ್ಳುಗಳನ್ನು ಮತ್ತು ಅಗ್ಗಿಷ್ಟಿಕೆಗ 
ಳನ್ನು ಮಾಡಿಸಬೇಕು. ಯಜ್ಞವೇದಿಕೆಯಿಂದ ಬೂದಿ 
ಯನ್ನು ತೆಗೆದು ಇವುಗಳನ್ನು ಶುಚಿಗೊಳಿಸುವುದಕ್ಕೆ ಉಪ 
ಯೋಗಿಸಬೇಕು. *ಯಜ್ಞವೇದಿಕೆಗೆ ಹೆಣಿಗೆ ಕೆಲಸದಿಂದ 
ತಾಮ್ರದ ಜಾಳಿಗೆ ಮಾಡಿಸಬೇಕು. ಈ ಜಾಳಿಗೆಯ 
ನಾಲ್ಕುಮೂಲೆಗಳಲ್ಲಿ ನಾಲ್ಕು ತಾಮ್ರದ ಬಳೆಗಳನ್ನು 
ಮಾಡಿಸಬೇಕು. *ಆ ಜಾಳಿಗೆಯು ಯಜ್ಞವೇದಿಕೆಯ ಸುತ್ತ 
ಲಿರುವ ಕಟ್ಟೆಯ ಕೆಳಗೆ ಇದ್ದು ಯಜ್ಞವೇದಿಕೆಯ ಬುಹ 
ದಿಂದ ಅರ್ಧದಷ್ಟು ಮೇಲಕ್ಕೆ ಇರಬೇಕು. 
9°" ಯಜ್ಞವೇದಿಕೆಗೆ ಕೋಲುಗಳನ್ನು ಜಾಲೀಮರ 
ದಿಂದ ಮಾಡಿಸಿ ಅವುಗಳಿಗೆ ತಾಮ್ರದ ತಗಡನ್ನು ಹೊದಿಸ 
ಬೇಕು. 'ಯಜ್ಞವೇದಿಕೆಯ ಎರಡು ಕಡೆಗಳಲ್ಲಿರುವ ಬಳೆ 
ಗಳಲ್ಲಿ ಕೋಲುಗಳನ್ನು ಸೇರಿಸಬೇಕು. ಈ ಕೋಲುಗ 


ವಿಮೋಚನಕಾಂಡ 26:36-27:18 


ಳಿಂದ ಯಜ್ಞವೇದಿಕೆಯನ್ನು ಹೊತ್ತುಕೊಂಡು ಹೋಗ 
ಬೇಕು. *ಯಜ್ಞವೇದಿಕೆಯ ಪಾರ್ಶ್ವಗಳನ್ನು ಹಲಗೆಗಳಿಂದ 
ಮಾಡಿಸಬೇಕು. ನಾನು ಬೆಟ್ಟದ ಮೇಲೆ ನಿನಗೆ ತೋರಿಸಿದ 
ಪ್ರಕಾರವೇ ಯಜ್ಞವೇದಿಕೆಯನ್ನು ಮಾಡಿಸಬೇಕು. 


ಪವಿತ್ರ ಗುಡಾರದ ಅಂಗಳ 

9""ಪವಿತ್ರ ಗುಡಾರಕ್ಕೆ ಅಂಗಳವನ್ನು ಮಾಡಿಸಬೇಕು. 
ದಕ್ಷಿಣದಿಕ್ಕಿನಲ್ಲಿ ನೂರುಮೊಳ ಉದ್ದದ ಪರದೆಗಳ 
ಗೋಡೆಯಿರಬೇಕು. ಈ ಪರದೆಗಳನ್ನು ಉತ್ತಮ ನಾರು 
ಬಟ್ಟೆಯಿಂದ ಮಾಡಿಸಬೇಕು. ಇಪ್ಪತ್ತು ಕಂಬಗಳನ್ನು 
ಮತ್ತು ಆ ಕಂಬಗಳಿಗೆ ಇಪ್ಪತ್ತು ತಾಮ್ರದ ಗದ್ದಿಗೇ 
ಕಲ್ಲುಗಳನ್ನು ಮಾಡಿಸಬೇಕು. ಕಂಬಗಳಿಗೆ ಬೆಳ್ಳಿಯ 
ಕೊಂಡಿಗಳನ್ನು ಮತ್ತು ಪರದೆಯ ಕೋಲುಗಳಿಗೆ ಬೆಳ್ಳಿಯ 
ಕಂಬಿಗಳನ್ನು ಮಾಡಿಸಬೇಕು. !'ಉತ್ತರ ದಿಕ್ಕಿನಲ್ಲಿ ಸಹ 
ನೂರುಮೊಳ ಉದ್ದದ ಪರದೆಗಳ ಗೋಡೆಯಿರಬೇಕು. 
ಅದಕ್ಕೆ ಇಪ್ಪತ್ತು ಕಂಬಿಗಳು ಮತ್ತು ಇಪ್ಪತ್ತು ತಾಮ್ರದ 
ಗದ್ದಿಗೇಕಲ್ಲುಗಳು ಇರಬೇಕು. ಕಂಬಗಳ ಕೊಂಡಿಗಳನ್ನು 
ಮತ್ತು ಪರದೆಯ ಕಟ್ಟುಗಳನ್ನು ಬೆಳ್ಳಿಯಿಂದ ಮಾಡಿಸ 
ಬೇಕು. 

2" ಪಶ್ಚಿಮದಿಕ್ಕಿನಲ್ಲಿ ಅಂಗಳದ ಅಗಲಕ್ಕೆ ಐವತ್ತು ಮೊಳ 
ಉದ್ದದ ಪರದೆಗಳೂ ಹತ್ತು ಕಂಬಗಳೂ ಮತ್ತು ಹತ್ತು 
ಗದ್ದಿಗೇಕಲ್ಲುಗಳೂ ಇರಬೇಕು. ಅಂಗಳದ ಪೂರ್ವ 
ದಿಕ್ಕಿನಲ್ಲಿ ಐವತ್ತು ಮೊಳ ಉದ್ದ ಇರಬೇಕು. *ಈ ಪೂರ್ವ 
ದಿಕ್ಕಿನಲ್ಲಿ ಅಂಗಳದ ಪ್ರವೇಶದ್ವಾರವಿರುತ್ತದೆ. ಪ್ರವೇಶ 
ದ್ವಾರದ ಒಂದು ಕಡೆಯಲ್ಲಿ ಹದಿನೈದು ಮೊಳ ಉದ್ದದ 
ಪರದೆಗಳು, ಮೂರು ಕಂಬಗಳು ಮತ್ತು ಮೂರು ಗದ್ದಿಗೇ 
ಕಲ್ಲುಗಳು ಇರಬೇಕು. ಇನ್ನೊಂದು ಕಡೆಯಲ್ಲಿ ಹದಿ 
ನೈದು ಮೊಳ ಉದ್ದದ ಪರದೆಗಳು, ಮೂರು ಕಂಬಗಳು; 
ಮೂರು ಗದ್ದಿಗೇಕಲ್ಲುಗಳು ಇರಬೇಕು. 

16" ಅಂಗಳದ ದ್ವಾರವನ್ನು ಮುಚ್ಚುವುದಕ್ಕೆ ಇಪ್ಪತ್ತು 
ಮೊಳ ಉದ್ದದ ಪರದೆಯನ್ನು ಮಾಡಿಸಬೇಕು. ಪರದೆ 
ಯನ್ನು ಉತ್ತಮನಾರಿನ ಬಟ್ಟೆಯಿಂದ ಮತ್ತು ನೀಲಿ, 
ನೇರಳೆ ಮತ್ತು ಕೆಂಪು ದಾರಗಳಿಂದ ಮಾಡಿಸಬೇಕು. ಆ 
ಪರದೆಯಲ್ಲಿ ಅಲಂಕೃತವಾದ ಚಿತ್ರಗಳನ್ನು ಬುಟೇದಾರಿ 
ಕೆಲಸದವರಿಂದ ಮಾಡಿಸಬೇಕು. ಆ ಪರದೆಗೆ ನಾಲ್ಕು 
ಕಂಬಗಳು ಮತ್ತು ನಾಲ್ಕು ಗದ್ದಿಗೇಕಲ್ಲುಗಳು ಇರಬೇಕು. 
!7ಅಂಗಳದ ಸುತ್ತಲಿರುವ ಕಂಬಗಳನ್ನೆಲ್ಲ ಬೆಳ್ಳಿಯ ಪರದೆ 
ಕೋಲುಗಳೊಡನೆ ಜೋಡಿಸಬೇಕು. ಕಂಬಗಳ ಕೊಂಡಿ 
ಗಳನ್ನು ಬೆಳ್ಳಿಯಿಂದಲೂ ಕಂಬಗಳ ಗದ್ದಿಗೇಕಲ್ಲುಗಳನ್ನು 
ತಾಮ್ರ ದಿಂದಲೂ ಮಾಡಿಸಬೇಕು. 'ಅಂಗಳವು ನೂರು 
ಮೊಳ ಉದ್ದ ಮತ್ತು ಐವತ್ತು ಮೊಳ ಅಗಲ ಇರಬೇಕು. 
ಅಂಗಳದ ಸುತ್ತಲಿರುವ ಪರದೆಗಳ ಗೋಡೆಯು ಐದು 


ವಿಮೋಚನಕಾಂಹ 27:19-28:14 


ಮೊಳ ಅಡಿ ಎತ್ತರವಿರಬೇಕು. ಪರದೆಗಳನ್ನು ಉತ್ತಮ 
ನಾರುಬಟ್ಟೆಯಿಂದ ಮಾಡಿಸಬೇಕು. ಕಂಬಗಳ ಕೆಳಗಿರುವ 
ಗದ್ದಿಗೇಕಲ್ಲುಗಳನ್ನು ತಾಮ್ರದಿಂದ ಮಾಡಿಸಬೇಕು. 
ೌಪವಿತ್ರಗುಡಾರದ ಉಪಕರಣಗಳನ್ನೂ ಗುಡಾರದ 
ಗೂಟಗಳನ್ನೂ ಗುಹಾರದ ಸುತ್ತಲೂ ಇರುವ ಪರದೆಯ 
ಗೂಟಗಳನ್ನೂ ತಾಮ್ರದಿಂದ ಮಾಡಿಸಬೇಕು. 


ದೀಪದ ಎಣ್ಣೆ 

20೯" ಉತ್ತಮವಾದ ಆಲಿವ್‌ಎಣ್ಣೆಯನ್ನು ತರಬೇಕೆಂದು 
ಇಸ್ರೇಲರಿಗೆ ಆಜ್ಞಾಪಿಸು. ಪ್ರತಿ ಸಾಯಂಕಾಲ ಉರಿಸುವ 
ದೀಪಕ್ಕೆ ಈ ಎಣ್ಣೆಯನ್ನು ಉಪಯೋಗಿಸು. 21ಆರೋ 
ನನು ಮತ್ತು ಅವನ ಗಂಡುಮಕ್ಕಳಿಗೆ ದೀಪವನ್ನು ನೋಡಿ 
ಕೊಳ್ಳುವ ಕೆಲಸವಿರುವುದು. ಅವರು ದೇವದರ್ಶನ ಗುಡಾ 
ರದ ಮೊದಲಿನ ಕೋಣೆಯೊಳಗೆ ಹೋಗುವರು. ಇದು 
ಎರಡು ಕೋಣೆಗಳನ್ನು ಪ್ರತ್ಯೇಕಿಸುವ ಪರದೆಯ ಹಿಂದೆ 
ಒಪ್ಪಂದವಿರುವ ಕೋಣೆಯ ಹೊರಗೆ ಇರುತ್ತದೆ. ಈ 
ಸ್ಥಳದಲ್ಲಿ ದೀಪವು ಯೆಹೋವನ ಮುಂದೆ ಸಾಯಂಕಾಲ 
ದಿಂದ ಮುಂಜಾನೆಯವರೆಗೆ ಯಾವಾಗಲೂ ಉರಿಯುತ್ತಿ 
ರುವಂತೆ ಅವರು ನೋಡಿಕೊಳ್ಳುವರು. ಇಸ್ರೇಲರು ಮತ್ತು 
ಅವರ ಸಂತತಿಯವರು ಈ ನಿಯಮಕ್ಕೆ ಶಾಶ್ವತವಾಗಿ 
ವಿಧೇಯರಾಗಬೇಕು'' ಎಂದು ಹೇಳಿದನು. 











ಯಾಜಕರು ಧರಿಸಬೇಕಾದ ಬಟ್ಟೆಗಳು 
28 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
""ಅಸ್ರೇಲರಿಂದ ನಿನ್ನ ಬಳಿಗೆ ಬರಲು ನಿನ್ನ ಅಣ್ಣ 
ನಾದ ಆರೋನನಿಗೂ ಅವನ ಗಂಡು ಮಕ್ಕಳಾದ 
ನಾದಾಬ್‌, ಅಬೀಹು, ಎಲ್ಲಾಜಾರ್‌ ಮತ್ತು ಈತಾ 
ಮಾರ್‌ ಎಂಬುವರಿಗೂ ಹೇಳು. ಇವರು ಯಾಜಕರಾಗಿ 
ನನ್ನ ಸೇವೆ ಮಾಡುವರು. 


112 


ನೀಲಿಯ ನಿಲುವಂಗಿ, ಹೆಣೆದ ಬಿಳಿಯ ನಿಲುವಂಗಿ, 
ಮುಂಡಾಸು ಮತ್ತು ನಡುಕಟ್ಟು. ನಿನ್ನಸಹೋದರನಾದ 
ಆರೋನನಿಗೂ ಅವನ ಗಂಡುಮಕ್ಕಳಿಗೂ ಈ ವಿಶೇಷ 
ಬಟ್ಟೆಗಳನ್ನು ಅವರು ಮಾಡಬೇಕು. ಆಗ ಆರೋನನೂ 
ಅವನ ಗಂಡು ಮಕ್ಕಳೂ ಯಾಜಕರಾಗಿ ನನ್ನ ಸೇವಿ ಮಾಡ 
ಬಹುದು. ಚಿನ್ನದ ದಾರಗಳು, ನಾರುಬಟ್ಟೆ, ನೀಲಿ, 
ನೇರಳೆ ಮತ್ತು ಕೆಂಪು ದಾರಗಳನ್ನು ಉಪಯೋಗಿಸಲು 
ಅವರಿಗೆ ಹೇಳು. 


ಏಪೋದು ಮತ್ತು ನಡುಕಟ್ಟು 

$""ಏಪೋದನ್ನು ಚಿನ್ನದ ದಾರಗಳು, ನಾರಿನಬಟ್ಟೆ , 
ನೀಲಿ, ನೇರಳೆ ಮತ್ತು ಕೆಂಪುದಾರಗಳನ್ನು ಉಪಯೋಗಿಸಿ 
ಚಾಣಕ್ಟತೆಯಿಂದ ಹೆಣೆದು ತಯಾರಿಸಬೇಕು. 
'ಏಪೋದಿನ ಪ್ರತಿಭುಜದಲ್ಲಿ ಭುಜದ ಪಟ್ಟಿಯಿರಬೇಕು. 
ಭುಜದ ಈ ಪಟ್ಟಿಗಳು ಎಪೋದಿನ ಎರಡು ಕೊನೆಗಳಿಗೆ 
ಕಟ್ಟಿರಬೇಕು. 

*""ಇವರು ಏಪೋದಿಗೆ ಸೇರಿಸಲ್ಪಟ್ಟಿರುವ ನಡುಕಟ್ಟನ್ನು 
ಬಹಳ ಎಚ್ಚರಿಕೆಯಿಂದ ಹೆಣೆಯಬೇಕು. ಏಪೋದನ್ನು 
ತಯಾರಿಸಿದಂತೆಯೇ ಈ ನಡುಕಟ್ಟನ್ನು ತಯಾರಿಸಬೇಕು. 
ಚಿನ್ನದ ದಾರಗಳು, ನಾರುಬಟ್ಟೆ, ನೀಲಿ, ನೇರಳೆ ಮತ್ತು 
ಕೆಂಪುದಾರಗಳನ್ನು ಉಪಯೋಗಿಸಿ ಇದನ್ನು ಮಾಡ 
ಬೇಕು. 

9°" ಎರಡು ಗೋಮೇಧಿಕ ರತ್ನಗಳನ್ನು ತೆಗೆದುಕೋ. ಈ 
ರತ್ನಗಳ ಮೇಲೆ ಇಸ್ರೇಲನ (ಯಾಕೋಬನ) ಹನ್ನೆರಡು 
ಗಂಡುಮಕ್ಕಳ ಹೆಸರನ್ನು ಬರೆಸು. ಒಂದು ರತ್ನದ ಮೇಲೆ 
ಆರು ಹೆಸರುಗಳನ್ನೂ ಇನ್ನೊಂದು ರತ್ನದ ಮೇಲೆ ಆರು 
ಹೆಸರುಗಳನ್ನೂ ಬರೆಸು. ಹಿರಿಮಗನಿಂದ ಹಿಡಿದು ಕಿರಿ 
ಮಗನವರೆಗೆ ಕ್ರಮಾನುಸಾರವಾಗಿ ಹೆಸರುಗಳನ್ನು 
ಬರೆಸು. !! ಈ ಕಲ್ಲುಗಳ ಮೇಲೆ ಇಸ್ರೇಲನ ಗಂಡು ಮಕ್ಕಳ 





| ""ನಿನ್ನ ಸಹೋದರನಾದ ಆರೋನನಿಗೆ ವಿಶೇಷ ಬಟ್ಟಿ 
ಗಳನ್ನು ಮಾಡಿಸು. ಈ ಬಟ್ಟೆಗಳು ಅವನಿಗೆ ಘನತೆಯನ್ನೂ 
ಗೌರವವನ್ನೂ ನೀಡುತ್ತವೆ. *ಈ ಬಟ್ಟೆಗಳನ್ನು ಮಾಡು 


ಹೆಸರನ್ನು ಕೆತ್ತಿಸು. ಒಬ್ಬ ಕೆಲಸಗಾರನು ಮುದ್ರೆಯನ್ನು 
ಮಾಡುವ ರೀತಿಯಲ್ಲಿ ಇದನ್ನು ಮಾಡಿಸು. ಚಿನ್ನದ ಕುಂದ 
ಣದಲ್ಲಿ ರತ್ನಗಳನ್ನಿಡು. !2ಬಳಿಕ ಈ ಎರಡು ರತ್ನಗಳನ್ನು 





ವಂಥ ಕೆಲವು ನಿಪುಣರಿದ್ದಾರೆ. ನಾನು ಅವರಿಗೆ ವಿಶೇಷ 
ಜ್ಞಾವನ್ನು ಕೊಟ್ಟಿದ್ದೇನೆ. ಆರೋನನಿಗೆ ಬೇಕಾದ ಬಟ್ಟೆ 
ಗಳನ್ನು ಮಾಡಲು ಅವರಿಗೆ ಹೇಳು. ಅವನು ವಿಶೇಷವಾದ 
ರೀತಿಯಲ್ಲಿ ನನ್ನ ಸೇವೆಮಾಡುತ್ತಾನೆಂದು ಈ ಬಟ್ಟೆಗಳು 
ತೋರಿಸುತ್ತವೆ. ಆಗ ಅವನು ಯಾಜಕನಾಗಿ ನನ್ನ ಸೇವೆ 
ಮಾಡಬಹುದು. *ಅವರು ಮಾಡತಕ್ಕ ಬಟ್ಟೆಗಳು ಯಾವು 
ವೆಂದರೆ: ದೈವನಿರ್ಣಯಕ ಪದಕ,* ಏಪೋದು,* 





ದೈವನಿರ್ಣಯದ ಪದಕ ಮಹಾಯಾಜಕರ ಎದೆಯ ಮೇಲ್ಭಾಗದಲ್ಲಿ ಕಟ್ಟ 
ಲಾಗುತ್ತಿದ್ದ ಬಟ್ಟೆ. ಇದು ಗಲ್ಲಪಟ್ಟಿಯಂತಿರುತಿತ್ತು. 

ಭು ಚೆ ಉಚ ದಂ 
ಎಪೋದು ಯಾಜಕರ ವಿಶೇಷವಾದ ಮೇಲಂಗಿ. 


ಏಪೋದಿನ ಪ್ರತಿಭುಜದ ಪಟ್ಟಿಯಲ್ಲಿಡು. ಆರೋನನು 
ಯೆಹೋವನ ಮುಂದೆ ನಿಲ್ಲುವಾಗ ಈ ವಿಶೇಷ ಅಂಗಿ 
ಯನ್ನು ಧರಿಸಿಕೊಂಡಿರುವನು. ಇಸ್ರೇಲನ ಗಂಡುಮಕ್ಕಳ 
ಹೆಸರುಗಳುಳ್ಳ ಎರಡು ರತ್ನಗಳು ಏಪೋದಿನ ಮೇಲಿರು 
ತ್ತವೆ. ದೇವರು ಇಸ್ರೇಲರನ್ನು ಜ್ಞಾಪಿಸಿಕೊಳ್ಳುವಂತೆ ಈ 
ರತ್ನಗಳು ಮಾಡುವವು. ಖಪೋದಿನಲ್ಲಿ ಕಲ್ಲುಗಳು ಬಿಗಿ 
ಯಾಗಿ ಹಿಡಿದುಕೊಂಡಿರಲು ಉತ್ತಮ ಚಿನ್ನವನ್ನು ಉಪ 
ಯೋಗಿಸು. !ಹೆಣೆಗೆಕೆಲಸದಿಂದ ಶುದ್ಧಬಂಗಾರದ 
ಎರಡು ಸರಪಣಿಗಳನ್ನು ಮಾಡಿಸಿ ಚಿನ್ನದ ಗೂಡುಗಳಿಗೆ 
ಬಿಗಿಯಾಗಿ ಸಿಕ್ಕಿಸಬೇಕು. 


113 


ದೈವ ನಿರ್ಣಯದ ಪದಕ 

15"ಮಹಾಯಾಜಕನನಿಗೆ ದೈವ ನಿರ್ಣಯದ ಪದಕವನ್ನು 
ಮಾಡಿಸು. ಏಪೋದನ್ನು ಮಾಡಿಸಿದಂತೆ ನಿಪುಣರಾದ 
ಕೆಲಸಗಾರರಿಂದ ಇದನ್ನು ಮಾಡಿಸಬೇಕು. ಚಿನ್ನದ ದಾರ 
ಗಳು ಉತ್ಕೃಷ್ಟವಾದ ನಾರುಬಟ್ಟೆ, ನೀಲಿ, ನೇರಳೆ ಮತ್ತು 
ಕೆಂಪುದಾರಗಳನ್ನು ಉಪಯೋಗಿಸಿ ಇದನ್ನು ಮಾಡ 
ಬೇಕು. "ಅದು ಚಚ್ಚಕವಾಗಿದ್ದು ಒಂಭತ್ತು ಇಂಚು 
ಉದ್ದವಾಗಿಯೂ ಒಂಭತ್ತು ಇಂಚು ಅಗಲವಾಗಿಯೂ 
ಇರಬೇಕು. ಅದರ ಮೇಲೆ ಅಂದವಾದ ರತ್ನಗಳನ್ನು 
ನಾಲ್ಕು ಸಾಲುಗಳಾಗಿ ಹಾಕಿಸಬೇಕು. ರತ್ನಗಳ ಮೊದಲಿನ 
ಸಾಲಿನಲ್ಲಿ ಮಾಣಿಕ್ಯ, ಪುಷ್ಪರಾಗ, ಸ್ಫಟಿಕಗಳಿರಬೇಕು. 
ಎರಡನೆಯ ಸಾಲಿನಲ್ಲಿ ಕೆಂಪರಲು, ನೀಲಪಚ್ಚಿಗಳಿರ 
ಬೇಕು. ಮೂರನೆಯ ಸಾಲಿನಲ್ಲಿ ಸುವರ್ಣರತ್ನ, 
ಗೋಮೇಧಿಕ ಮತ್ತು ಧೂಮ್ರಮಣಿಗಳಿರಬೇಕು. 
ನಾಲ್ಕನೆಯ ಸಾಲಿನಲ್ಲಿ ಪೀತರತ್ನ, ಗೋಮೇಧಿಕರತ್ನ, 
ವೈಹೂರ್ಯಗಳಿರಬೇಕು. ಈ ಎಲ್ಲಾ ರತ್ನಗಳನ್ನು ಚಿನ್ನದ 
ಜವೆಯ ಕಲ್ಲುಗಳಲ್ಲಿ ಸೇರಿಸಬೇಕು. ?'ಇಸ್ರೇಲನ 
(ಯಾಕೋಬ) ಗಂಡುಮಕ್ಕಳಲ್ಲಿ ಪ್ರತಿಯೊಬ್ಬನಿಗೆ 
ಒಂದೊಂದು ರತ್ನದಂತೆ ದೈವ ನಿರ್ಣಯ ಪದಕದಲ್ಲಿ ಹನ್ನೆ 
ರಡು ರತ್ನಗಳಿರಬೇಕು. ಪ್ರತಿಯೊಂದು ಕಲ್ಲುಗಳಲ್ಲಿ 
ಇಸ್ರೇಲನ ಗಂಡುಮಕ್ಕಳಲ್ಲಿ ಒಬ್ಬೊಬ್ಬರ ಹೆಸರನ್ನು ಬರೆಸ 
ಬೇಕು. ಒಬ್ಬ ಕೆಲಸಗಾರನು ಮುದ್ರೆಯನ್ನು ಕೆತ್ತುವಂತೆ 
ಈ ಹೆಸರುಗಳನ್ನು ಪ್ರತಿ ರತ್ನದ ಮೇಲೆ ಕೆತ್ತಿಸಬೇಕು. 

2: ಧೈವನಿರ್ಣಯಪದಕದಲ್ಲಿ ಶುದ್ಧಬಂಗಾರದ ಸರ 
ಪಣಿಗಳನ್ನು ಮಾಡಿಸು. ಈ ಸರಪಣಿಗಳು ಹುರಿಗಳಂತಿ 
ರುವ ಹಗ್ಗದಂತೆ ಇರಬೇಕು. ಚಿಬಂಗಾರದ ಎರಡು ಬಳೆ 
ಗಳನ್ನು ಮಾಡಿಸಿ ಅದರ ಎರಡು ಕೊನೆಗಳಲ್ಲಿ ಸಿಕ್ಕಿಸ 
ಬೇಕು. ಅದರ ಕೊನೆಯಲ್ಲಿರುವ ಎರಡು ಬಳೆಗಳ 
ಮೂಲಕ ಚಿನ್ನದ ಎರಡು ಸರಪಣಿಗಳನ್ನು ಸಿಕ್ಕಿಸಬೇಕು. 
ಸ ಚಿನ್ನದ ಸರಪಣಿಗಳ ಇನ್ನೊಂದು ಕೊನೆಗಳನ್ನು ಎರಡು 
ಪಟ್ಟಿಗಳಿಗೆ ಬಿಗಿಯಾಗಿ ಕಟ್ಟಿಸಬೇಕು. ಇದು ಮುಂಬದಿ 
ಯಲ್ಲಿರುವ ಏಪೋದಿನ ಎರಡು ಭುಜದ ಪಟ್ಟಿಗಳಿಗೆ ಬಿಗಿ 
ಯಾಗಿ ಹಿಡಿದುಕೊಂಡಿರುವಂತೆ ಮಾಡುವುದು. ಇನ್ನೂ 
ಎರಡು ಚಿನ್ನದ ಬಳೆಗಳನ್ನು ಮಾಡಿಸಿ, ಅವುಗಳನ್ನು 
ದೈವನಿರ್ಣಯದ ಪದಕದ ಬೇರೆ ಎರಡು ಕೊನೆಗಳಿಗೆ 
ಸಿಕ್ಕಿಸು. ಇದು ದೆವ್ಯ ನಿರ್ಣಯದ ಪದಕದ ಒಳಗಣ ಅಂಚೆ 
ನಲ್ಲಿರುವುದು. *' ಇನ್ನೆರಡು ಚಿನ್ನದ ಬಳೆಗಳನ್ನು ಮಾಡಿಸಿ 
ಅವುಗಳನ್ನು ಏಪೋದಿನ ಭುಜಪಟ್ಟಿಗಳ ಮುಂಭಾಗದ 
ಕೆಳಗೆ ಸಿಕ್ಕಿಸು. ಈ ಚಿನ್ನದ ಬಳೆಗಳನ್ನು ಏಪೋದಿನ ನಡು 
ಕಟ್ಟಿನ ಮೇಲ್ಗಡೆ ಇರಿಸು. ದೈವನಿರ್ಣಯದ ಪದಕದ 
ಬಳೆಗಳನ್ನು ಏಪೋದಿನ ಬಳೆಗಳಿಗೆ ಜೋಡಿಸಲು ನೀಲಿ 
ದಾರವನ್ನು ಉಪಯೋಗಿಸು. ಈ ರೀತಿಯಲ್ಲಿ ದೈವನಿರ್ಣ 





ವಿಮೋಚನಕಾಂಡ 28:15-36 


ಯದ ಪದಕವು ನಡುಕಟ್ಟಿಗೆ ಹತ್ತಿರವಾಗಿದ್ದು ಏಪೋದಿಗೆ 
ಬಿಗಿಯಾಗಿ ಅಂಟಿಕೊಂಡಿರುವುದು. 

"" ಆರೋನನು ಪವಿತ್ರಸ್ಥಳವನ್ನು ಪ್ರವೇಶಿಸುವಾಗ, 
ದೈವನಿರ್ಣಯದ ಪದಕವನ್ನು ಧರಿಸಿಕೊಳ್ಳಬೇಕು. ಈ 
ರೀತಿ ಎದೆಯ ಮೇಲೆ ಇಸ್ರೇಲನ ಗಂಡುಮಕ್ಕಳ ಹೆಸರುಗ 
ಳಿರಬೇಕು. ಅವನು ನ್ಯಾಯತೀರಿಸಲು ಧರಿಸಿಕೊಂಡಿ 
ರುವ ದೈವನಿರ್ಣಯದ ಪದಕದ ಮೇಲೆ ಈ ಹೆಸರುಗಳಿ 
ರುತ್ತವೆ. ಈ ರೀತಿಯಲ್ಲಿ ಇಸ್ರೇಲನ ಹನ್ನೆರಡು ಮಂದಿ 
ಗಂಡುಮಕ್ಕಳನ್ನು ಯೆಹೋವನಿಗೆ ಯಾವಾಗಲೂ 
ಜ್ಞಾಪಿಸಲಾಗುವುದು. ೫ ದೈವನಿರ್ಣಯದ ಪದಕದೊಳಗೆ 
ಊರೀಮ್‌ ಮತ್ತು ತುಮ್ಮೀಮ್‌* ಎಂಬ ವಸ್ತುಗಳನ್ನು 
ಇಡು. ಆರೋನನು ಯೆಹೋವನ ಮುಂದೆ ಹೋಗು 
ವಾಗ ಅವುಗಳು ಅವನ ಎದೆಯ ಮೇಲಿರುವವು. ಹೀಗೆ 
ಆರೋನನು ಯೆಹೋವನ ಮುಂದೆ ನಿಲ್ಲುವಾಗಲೆಲ್ಲಾ 
ಜನರಿಗೆ ತೀರ್ಪು ನೀಹತಕ್ಕದ್ದನ್ನು ಯಾವಾಗಲೂ ತನ್ನ 
ಎದೆಯ ಮೇಲೆ ಹೊತ್ತುಕೊಂಡಿರುವನು. 





ಯಾಜಕರ ಇತರ ಬಟ್ಟೆಗಳು 

31°" ಏಪೋದಿನ ಒಳಗೆ ಹಾಕಿಕೊಳ್ಳಲು ಒಂದು ನಿಲು 
ಪಂಗಿಯನ್ನು ನೀಲಿಬಟ್ಟೆಯಿಂದ ಮಾಡಿಸಬೇಕು. 32ತಲೆ 
ಯನ್ನು ತೂರಿಸುವುದಕ್ಕೆ ಮಧ್ಯದಲ್ಲಿ ಒಂದು ಸಂದು 
ಮಾಡಿಸು. ಈ ಸಂದಿನ ಸುತ್ತಲೂ ಹೆಣೆದ ಬಟ್ಟೆಯನ್ನು 
ಹೊಲಿಸು. ಈ ಬಟ್ಟೆಯು ಸಂದು ಹರಿದುಹೋಗದಂತೆ 
ಕಾಪಾಡುವುದು. 3 ಬಟ್ಟೆಯ ಅಂಚಿನ ಸುತ್ತಲೂ ದಾಳಿಂಬೆ 
ಹಣ್ಣುಗಳನ್ನು ಮಾಡಲು ನೀಲಿ, ನೇರಳೆ ಮತ್ತು 
ಕೆಂಪುದಾರಗಳನ್ನು ಉಪಯೋಗಿಸಬೇಕು. ಆ ದಾಳಿಂಬೆ 
ಹಣ್ಣಿನ ಚೆಂಡುಗಳನ್ನು ನಿಲುವಂಗಿಯ ಕೆಳಅಂಚಿನಲ್ಲಿ 
ಸುತ್ತಲೂ ನೇತಾಡುವಂತೆ ಸಿಕ್ಕಿಸಬೇಕು. ದಾಳಿಂಬೆ ಹಣ್ಣಿನ 
ಚೆಂಡುಗಳ ನಡುವೆ ಚಿನ್ನದ ಗೆಜ್ಜಿಗಳನ್ನು ಸಿಕ್ಕಿಸಬೇಕು. 
ಹೀಗೆ ನಿಲುವಂಗಿಯ ಕೆಳಅಂಚಿನಲ್ಲಿ ಸುತ್ತಲೂ ಗೆಜ್ಜೆ 
ಗಳು ಮತ್ತು ದಾಳಿಂಬೆ ಹಣ್ಣುಗಳು ಇರಬೇಕು. ಪ್ರತಿ 
ಎರಡು ದಾಳಿಂಬೆ ಹಣ್ಣಿನ ನಡುವೆ ಗೆಜ್ಜೆ ಇರಬೇಕು. 
35ಆರೋನನು ಯಾಜಕನಾಗಿ ಸೇವೆಮಾಹುವಾಗ ಈ 
ನಿಲುವಂಗಿಯನ್ನು ಧರಿಸಿಕೊಂಡಿರುವನು. ಯೆಹೋವನ 
ಮುಂದೆ ನಿಲ್ಲುವುದಕ್ಕೆ ಆರೋನನು ಪವಿತ್ರಸ್ಥಳವನ್ನು 
ಪ್ರವೇಶಿಸುವಾಗ ಗೆಜ್ಜೆಗಳು ಶಬ್ದ ಮಾಡುತ್ತಿರುತ್ತವೆ. 
ಅವನು ಪವಿತ್ರಸ್ಥಳವನ್ನು ಬಿಡುವಾಗಲೂ ಗೆಜ್ಜಿಗಳು ಶಬ್ದ 
ಮಾಡುತ್ತಿರುತ್ತವೆ. ಹೀಗಾಗಿ ಆರೋನನು 
ಸಾಯುವುದಿಲ್ಲ. 

36""ಶುದ್ಧಬಂಗಾರದ ಪಟ್ಟಿಯನ್ನು ಮಾಡಿಸಿ ಮುದ್ರೆ 
ಯನ್ನು ಕೆತ್ತುವ ರೀತಿಯಲ್ಲಿ ""ಯೆಹೋವನಿಗೆ ಮೀಸಲು'' 





ಊರೀಮ್‌ ಮತ್ತು ತುಮ್ಮೀಮ್‌ ಪ್ರಶ್ನೆಗಳಿಗೆ ದೇವರ ಉತ್ತರವನ್ನು ತಿಳಿ 
ಯಲು ಯಾಜಕರು ಇದನ್ನು ಉಪಯೋಗಿಸುತ್ತಿದ್ದರು. 


ವಿಮೋಚನಕಾಂಹ 28:37-29:13 


ಎಂಬ ಮಾತುಗಳನ್ನು ಚಿನ್ನದಲ್ಲಿ ಕೆತ್ತಿಸಬೇಕು. ಚಿನ್ನದ 
ಪಟ್ಟೆಯನ್ನು ನೀಲಿದಾರಕ್ಕೆ ಬಿಗಿಯಾಗಿ ಕಟ್ಟಿಸಬೇಕು. 
ನೀಲಿದಾರವನ್ನು ಮುಂಡಾಸದ ಸುತ್ತಲೂ ಅದರಲ್ಲಿ ಕೆತ್ತಿಸ 
ಬೇಕು. ಚಿನ್ನದ ಪಟ್ಟಿಯು ಮುಂಡಾಸದ ಮುಂಭಾಗದಲ್ಲಿ 
ರಬೇಕು. 3 ಆರೋನನು ಇದನ್ನು ತನ್ನ ಹಣೆಯ ಮೇಲೆ 
ಧರಿಸಿಕೊಳ್ಳುವನು. ಹೀಗೆ, ಇಸ್ರೇಲರು ಅರ್ಪಿಸಿದ ಕಾಣಿಕೆ 
ಗಳಲ್ಲಿ ದೋಷವೇನಾದರೂ ಇದ್ದರೆ ಅವನು ಅದನ್ನು ತನ್ನ 
ಮೇಲೆ ತೆಗೆದುಕೊಂಡು ತಾನೇ ಅದನ್ನು ವಹಿಸಿ 
ಕೊಳ್ಳುವನು. ಇವು ಜನರು ಯೆಹೋವನಿಗೆ ಸಮರ್ಪಿ 
ಸುವ ಕಾಣಿಕೆಗಳಾಗಿವೆ. ಜನರ ಕಾಣಿಕೆಗಳನ್ನು 
ಯೆಹೋವನು ಅಂಗೀಕರಿಸುವಂತೆ ಆರೋನನು ಇದನ್ನು 
ಯಾವಾಗಲೂ ತನ್ನ ಶಿರದಲ್ಲಿ ಧರಿಸಿಕೊಂಡಿರುವನು. 

3""ಹೆಣೆದ ಅಂಗಿಯನ್ನು ಮತ್ತು ಮುಂಡಾಸವನ್ನು 
ಮಾಡಲು ಉತ್ಕಷ್ಠವಾದ ನಾರಿನ ಬಟ್ಟೆಯನ್ನು ಉಪ 
ಯೋಗಿಸು. ನಡುಕಟ್ಟನ್ನು ಬುಟ್ಟೇದಾರಿ ಕೆಲಸದಿಂದ 
ಮಾಡಿಸಬೇಕು. ಆರೋನನ ಗಂಡುಮಕ್ಕಳಿಗೂ ಅಂಗಿ 
ಗಳನ್ನು, ನಡುಕಟ್ಟುಗಳನ್ನು ಮತ್ತು ಟೊಪ್ಪಿಗೆಗಳನ್ನು 
ಮಾಡಿಸು. ಇವು ಅವರಿಗೆ ಘನತೆ ಮತ್ತು ಗೌರವಗಳನ್ನು 
ಕೊಡುತ್ತವೆ. 

“'ನಿನ್ನ ಸಹೋದರನಾದ ಆರೋನನಿಗೆ ಮತ್ತು ಅವನ 
ಗಂಡುಮಕ್ಕಳಿಗೆ ಬಟ್ಟೆಗಳನ್ನು ತೊಡಿಸು. ಬಳಿಕ ಅವರನ್ನು 
ಯಾಜಕರನ್ನಾಗಿ ಮಾಡಲು ವಿಶೇಷ ತೈಲದಿಂದ ಅಭಿ 
ಷೇಕಿಸು. ಇದು ಅವರನ್ನು ಪ್ರತಿಷ್ಠಿಸುವುದು ಮತ್ತು ಪವಿತ್ರ 
ರನ್ನಾಗಿ ಮಾಹುವುದು. ಅವರು ಯಾಜಕರಾಗಿ ನನ್ನ ಸೇವೆ 
ಮಾಡುವರು. 

12: ಯಾಜಕರಿಗೆ ಒಳಗಿನ ಉಡುಪುಗಳನ್ನು ಮಾಡಲು 
ನಾರುಬಟ್ಟೆಯನ್ನು ಉಪಯೋಗಿಸು. ಈ ಒಳಗಿನ 
ಉಡುಪುಗಳು ಅವರನ್ನು ಸೊಂಟದಿಂದ ತೊಡೆಯವರೆಗೆ 
ಮುಚ್ಚುವುದು. ಆರೋನನು ಮತ್ತು ಅವನ ಗಂಡು 
ಮಕ್ಕಳು ದೇವದರ್ಶನ ಗುಡಾರದೊಳಗೆ ಪ್ರವೇಶಿಸು 
ವಾಗಲೆಲ್ಲಾ ಈ ಉಡುಪುಗಳನ್ನು ಧರಿಸಿಕೊಳ್ಳಬೇಕು. 
ಪವಿತ್ರಸ್ಥಳದಲ್ಲಿ ಯಾಜಕರಾಗಿ ಸೇವೆಮಾಡಲು ಯಜ್ಞ 
ವೇದಿಕೆಯ ಬಳಿಗೆ ಬರುವಾಗ ಅವರು ಈ ಬಟ್ಟೆಗಳನ್ನು 
ಧರಿಸಿಕೊಂಡಿರಬೇಕು. ಅವರು ಈ ಉಹುಪುಗಳನ್ನು 
ಧರಿಸಿಕೊಳ್ಳದಿದ್ದರೆ, ದೋಷಿಗಳಾಗಿ ಸಾಯುವರು. ಇವು 
ಗಳೆಲ್ಲಾ ಆರೋನನಿಗೂ ಅವನ ನಂತರ ಅವನ ಕುಟುಂಬ 
ಸ್ಥರೆಲ್ಲರಿಗೂ ಶಾಶ್ವತವಾದ ಕಟ್ಟಳೆಯಾಗಿವೆ.'' 


ಯಾಜಕರನ್ನು ನೇಮಿಸುವ ಆಚಾರವಿಧಿ 
29 ಬಳಿಕ ಯೆಹೋವನು ಮೋಶೆಗೆ ಹೇಳಿದ್ದೇ 
ನೆಂದರೆ: "ಆರೋನನು ಮತ್ತು ಅವನ ಗಂಡು 
ಮಕ್ಕಳು ಅಭಿಷೇಕಿಸಲ್ಪಟ್ಟ ಮತ್ತು ಪ್ರತ್ಯೇಕಿಸಲ್ಬಟ್ಟ 


114 


ಯಾಜಕರಾಗಿ ವಿಶೇಷವಾದ ರೀತಿಯಲ್ಲಿ ನನ್ನ ಸೇವೆ 
ಮಾಡಲು ಅವರು ಮಾಡತಕ್ಕದ್ದೇನೆಂಬುದನ್ನು ನಾನೀಗ 
ಹೇಳುವೆನು. ಯಾವ ಅಂಗದೋಷವಿಲ್ಲದ ಒಂದು 
ಹೋರಿಮರಿಯನ್ನು ಮತ್ತು ಎರಡು ಆಡುಮರಿಗಳನ್ನು 
ತೆಗೆದುಕೊ. ?ಬಳಿಕ ಹುಳಿಯಿಲ್ಲದ ರೊಟ್ಟಿಯನ್ನೂ 
ಆಲಿವ್‌ ಎಣ್ಣೆ ಮಿಶ್ರವಾದ ಹುಳಿಯಿಲ್ಲದ ಹೋಳಿಗೆಗ 
ಳನ್ನೂ ಎಣ್ಣೆ ಹಾಕಿದ ತೆಳುವಾದ ಕಡುಬುಗಳನ್ನೂ ಗೋಧಿ 
ಹಿಟ್ಟಿನಿಂದ ಮಾಡಿಸಿ ಒಂದೇ ಬುಟ್ಟಿಯಲ್ಲಿ ತುಂಬಿಸ 
ಬೇಕು. ಬಳಿಕ ಆ ಬುಟ್ಟಿಯನ್ನು ಆರೋನನಿಗೂ ಮತ್ತು 
ಅವನ ಪುತ್ರರಿಗೂ ಕೊಡು. ಅದೇ ಸಮಯದಲ್ಲಿ ಹೋರಿ 
ಯನ್ನು ಮತ್ತು ಎರಡು ಟಗರುಗಳನ್ನು ಅವರಿಗೆ ಕೊಡು. 

*""ತರುವಾಯ ಆರೋನನನ್ನೂ ಅವನ ಪುತ್ರರನ್ನೂ 
ದೇವದರ್ಶನಗುಡಾರದ ದ್ಹಾರಕ್ಕೆ ಕರೆದುಕೊಂಡು ಬಾ. 
ಅವರನ್ನು ನೀರಿನಲ್ಲಿ ಸ್ನಾನಮಾಡಿಸು. ವಿಶೇಷವಾದ ಬಟ್ಟೆ 
ಗಳನ್ನು ಆರೋನನಿಗೆ ತೊಡಿಸು. ಹೆಣೆದ ಅಂಗಿಯನ್ನು 
ಮತ್ತು ಏಪೋದಿನೊಡನೆ ಧರಿಸತಕ್ಕ ದೈವ ನಿರ್ಣಯದ 
ಪದಕವನ್ನು ಅವನಿಗೆ ತೊಡಿಸು. ಬಳಿಕ ಅಂದವಾದ ನಡು 
ಕಟ್ಟನ್ನು ಅವನಿಗೆ ಕಟ್ಟು 6ಅವನ ತಲೆಗೆ ಮುಂಡಾಸನ್ನು 
ಇಡು ಮತ್ತು ಮುಂಡಾಸಕ್ಕೆ ವಿಶೇಷವಾದ ಕಿರೀಟವನ್ನು 
ಕಟ್ಟಿಸು. 7ಅಭಿಷೇಕತೈಲವನ್ನು ತೆಗೆದುಕೊಂಡು 
ಆರೋನನ ತಲೆಯ ಮೇಲೆ ಸುರಿ. 

₹"ತರುವಾಯ ಆರೋನನ ಪುತ್ರರನ್ನು ಆ ಸ್ಥಳಕ್ಕೆ 
ಕರೆದುಕೊಂಡು ಬಾ. ಅವರಿಗೆ ಹೆಣೆದ ಅಂಗಿಗಳನ್ನು 
ತೊಡಿಸು. ಬಳಿಕ ಅವರ ಸೊಂಟಗಳಿಗೆ ನಡುಕಟ್ಟು 
ಗಳನ್ನು ಸುತ್ತಿಸು. ಅಂದಿನಿಂದ ಅವರು ಯಾಜಕ 
ರಾಗಿರುವರು. ವಿಶೇಷವಾದ ಈ ಕಟ್ಟಳೆಯು ಶಾಶ್ವತ 
ವಾಗಿರುವುದರಿಂದ ಅವರು ಯಾಜಕರಾಗಿರುವರು. 
ಹೀಗೆ ಆರೋನನನ್ನೂ ಅವನ ಪುತ್ರರನ್ನೂ ನೀನು 
ಯಾಜಕರನ್ನಾಗಿ ಮಾಡುವೆ. 

10"ತರುವಾಯ ನೀನು ಹೋರಿಯನ್ನು ದೇವದರ್ಶನ 
ಗುಡಾರದ ಎದುರಿಗೆ ತರಬೇಕು. ಆರೋನನು ಮತ್ತು 
ಅವನ ಪುತ್ರರು ತಮ್ಮ ಕೈಗಳನ್ನು ಹೋರಿಯ ತಲೆಯ 
ಮೇಲಿಡಬೇಕು. !' ಬಳಿಕ ದೇವದರ್ಶನಗುಡಾರದ ದ್ವಾರ 
ದಲ್ಲಿ ಹೋರಿಯನ್ನು ವಧಿಸು. ಯೆಹೋವನು ಇದನ್ನು 
ನೋಡುವನು. ತರುವಾಯ ಹೋರಿಯ ರಕ್ತದಲ್ಲಿ ಸ್ವಲ್ಪ 
ವನ್ನು ತೆಗೆದುಕೊಂಡು ಯಜ್ಞವೇದಿಕೆಯ ಬಳಿಗೆ 
ಹೋಗು. ವೇದಿಕೆಯ ಕೊಂಬುಗಳಿಗೆ ನಿನ್ನ ಬೆರಳಿನಿಂದ 
ರಕ್ತವನ್ನು ಹಚ್ಚು ಉಳಿದ ರಕ್ತವನ್ನೆಲ್ಲಾ ಯಜ್ಞವೇದಿಕೆಯ 
ಬುಡಕ್ಕೆ ಸುರಿದುಬಿಡು. ಬಳಿಕ ಹೋರಿಯ ಒಳಗಿನ 
ಕೊಬ್ಬನ್ನೂ ಪಿತ್ತಕೋಶದ ಸುತ್ತಲಿರುವ ಕೊಬ್ಬನ್ನೂ 
ಎರಡು ಮೂತ್ರಪಿಂಡಗಳನ್ನು ಮತ್ತು ಅವುಗಳ 
ಸುತ್ತಲಿರುವ ಕೊಬ್ಬನ್ನು ತೆಗೆದುಬಿಡು. ಈ ಕೊಬ್ಬನ್ನು 


115 


ಯಜ್ಞವೇದಿಕೆಯ ಮೇಲೆ ಹೋಮಮಾಡು. ಬಳಿಕ 
ಹೋರಿಯ ಮಾಂಸ, ಚರ್ಮ, ಇತರ ಭಾಗಗಳನ್ನು ತೆಗೆದು 
ಕೊಂಡು ಪಾಳೆಯದ ಹೊರಗೆ ತೆಗೆದುಕೊಂಡು ಹೋಗಿ 
ಸುಟ್ಟುಬಿಡು. ಇದು ಯಾಜಕರ ಪಾಪಗಳನ್ನು ಪರಿ 
ಹರಿಸುವ ಕಾಣಿಕೆಯಾಗಿದೆ. 

15""ತರುವಾಯ ಆರೋನನಿಗೂ ಅವನ ಪುತ್ರರಿಗೂ 
ತಮ್ಮ ಕೈಗಳನ್ನು ಒಂದು ಟಗರಿನ ತಲೆಯ ಮೇಲೆ ಇಡ 
ಬೇಕೆಂದು ಹೇಳು. ಆ ಟಗರನ್ನು ವಧಿಸಿ ಅದರ ರಕ್ತವನ್ನು 
ಯಜ್ಞವೇದಿಕೆಯ ನಾಲ್ಕು ಕಡೆಗಳಿಗೆ ಚಿಲ್ಲು 17 ಬಳಿಕ ಟಗ 
ರನ್ನು ಅನೇಕ ತುಂಡುಗಳಾಗಿ ಕತ್ತರಿಸು. ಟಗರಿನ ಒಳಗಿನ 
ಎಲ್ಲಾ ಭಾಗಗಳನ್ನು ಮತ್ತು ಕಾಲುಗಳನ್ನು ತೊಳೆಯ 
ಬೇಕು. ಅವುಗಳನ್ನು ತಲೆಯ ಮತ್ತು ಟಗರಿನ ಇತರ 
ತುಂಡುಗಳೊಡನೆ ಇಡು. ತರುವಾಯ ಯಜ್ಞ 
ವೇದಿಕೆಯ ಮೇಲೆ ಇಡೀ ಟಗರನ್ನು ಹೋಮಮಾಡು. 
ಇದು ವಿಶೇಷವಾದ ಸರ್ವಾಂಗ ಹೋಮವಾಗಿದೆ. ಇದು 
ಯೆಹೋವನಿಗೆ ಪರಿಮಳ ವಾಸನೆಯಾಗಿದ್ದು ಆತನಿಗೆ 
ಮೆಚ್ಚಿಕೆಕರವಾಗಿದೆ. 

19"ಮತ್ತೊಂದು ಟಗರಿನ ಮೇಲೆ ತಮ್ಮ ಕೈಗಳನ್ನಿಡಲು 
ಆರೋನನಿಗೂ ಅವನ ಪುತ್ರರಿಗೂ ಹೇಳು. ಆ ಟಗ 
ರನ್ನು ವಧಿಸಿ ಅದರ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊ. ಆ 
ರಕ್ತವನ್ನು ಆರೋನ ಮತ್ತು ಅವನ ಪುತ್ರರ ಬಲಗಿವಿಯ 
ತುಡಿಗೆ ಹಚ್ಚು. ಅದಲ್ಲದೆ ಅವರ ಬಲಗೈಗಳ ಹೆಬ್ಬೆರುಳು 
ಗಳಿಗೂ ಸ್ವಲ್ಪ ರಕ್ತವನ್ನು ಹಚ್ಚು, ಸ್ವಲ್ಪ ರಕ್ತವನ್ನು ಅವರ 
ಬಲಗಾಲಿನ ಹೆಚ್ಚಿಟ್ಟಿಗೂ ಹಚ್ಚು ಬಳಿಕ ಉಳಿದ ರಕ್ತವನ್ನು 
ಯಜ್ಞವೇದಿಕೆಯ ನಾಲ್ಕು ಕಡೆಗಳಿಗೆ ಚೆಲ್ಲು. 21ತರು 
ವಾಯ ಯಜ್ಞವೇದಿಕೆಯಿಂದ ಸ್ವಲ್ಪ ರಕ್ತವನ್ನು ತೆಗೆ 
ದುಕೊ. ಅದನ್ನು ವಿಶೇಷವಾದ ಅಭೀಷೇಕಕೈೆಲದಲ್ಲಿ 
ಬೆರಸಿ ಆರೋನನ ಮೇಲೆಯೂ ಅವನ ಬಟ್ಟೆಗಳ 
ಮೇಲೆಯೂ ಚಿಮಿಕಿಸು. ಅವನ ಪುತ್ರರ ಮತ್ತು ಅವರ 
ಬಟ್ಟೆಗಳ ಮೇಲೆಯೂ ಚಿಮಿಕಿಸು. ಆಗ ಅವರು ಪರಿಶುದ್ಧ 
ಗೊಳ್ಳುವರು, ಅವರ ಬಟ್ಟೆಗಳೂ ಪರಿಶುದ್ಧಗೊಳ್ಳುವವು. 
ಆರೋನನು ಮತ್ತು ಅವನ ಪುತ್ರರು ವಿಶೇಷವಾದ ರೀತಿ 
ಯಲ್ಲಿ ನನ್ನ ಸೇವೆ ಮಾಡುತ್ತಾರೆಂದು ಇದು 
ತೋರಿಸುವುದು. 

>" ಬಳಿಕ ಟಗರಿನ ಕೊಬ್ಬನ್ನು ತೆಗೆದುಕೊ. (ಇದು 


ವಿಮೋಚನಕಾಂಡ 29:14-32 


ತೆಗೆದುಕೊ. ಇದು ಯೆಹೋವನ ಮುಂದೆ ಇಟ್ಟ ಬುಟ್ಟಿ 
ಯಾಗಿದೆ. ಒಂದು ತುಂಡು ರೊಟ್ಟಿ, ಎಣ್ಣೆಯಿಂದ 
ಮಾಡಿದ ಒಂದು ಹೋಳಿಗೆ, ತೆಳುವಾದ ಒಂದು ಕಡುಬು 
ಇವುಗಳನ್ನು ಬುಟ್ಟಿಯಿಂದ ತೆಗೆದುಕೊ. "ಇವುಗಳನ್ನು 
ಆರೋನನಿಗೂ ಅವನ ಪುತ್ರರಿಗೂ ಕೊಡು. 
ಯೆಹೋವನ ಮುಂದೆ ಇವುಗಳನ್ನು ತಮ್ಮ ಕೈಯಲ್ಲಿ 
ಹಿಡಿದುಕೊಂಡು ನಿವಾಳಿಸಬೇಕೆಂದು ಅವರಿಗೆ ಹೇಳು. 
ಇದು ಯೆಹೋವನಿಗೆ ವಿಶೇಷವಾದ ನೈವೇದ್ಯಾರ್ಪಣೆ 
ಯಾಗಿದೆ. ಬಳಿಕ ಈ ವಸ್ತುಗಳನ್ನು ಆರೋನನ ಮತ್ತು 
ಅವನ ಪುತ್ರರ ಕೈಯಿಂದ ತೆಗೆದುಕೊಂಡು ಟಗರಿನ ಜೊತೆ 
ಯಜ್ಞವೇದಿಕೆಯ ಮೇಲಿಡು. ಈ ಸರ್ವಾಂಗಹೋಮವು 
ಯೆಹೋವನಿಗೆ ಸುಗಂಧಹೋಮವಾಗಿದ್ದು ಆತನನ್ನು 
ಮೆಚ್ಚಿಸುವುದು. 

2611 ತರುವಾಯ ಟಗರಿನ ಎದೆಯ ಭಾಗವನ್ನು ತೆಗೆ 
ದುಕೊ. (ಆರೋನನನ್ನು ಪ್ರಧಾನಯಾಜಕನನ್ನಾಗಿ 
ಮಾಡುವ ಆಚಾರವಿಧಿಯಲ್ಲಿ ಉಪಯೋಗಿಸಲ್ಪಡುವ 
ಟಗರು ಇದಾಗಿದೆ.) ಟಗರಿನ ಎದೆಯ ಭಾಗವನ್ನು 
ವಿಶೇಷ ಸಮರ್ಪಣೆಯಾಗಿ ಯೆಹೋವನ ಮುಂದೆ 
ನಿವಾಳಿಸಬೇಕು. ಪಶುವಿನ ಈ ಭಾಗವು ನಿನಗೆ ಸಲ್ಲತಕ್ಕ 
ಪಾಲು. ?'ಬಳಿಕ ಆರೋನನನ್ನು ಮಹಾಯಾಜಕನನ್ನಾಗಿ 
ಮಾಡಲು ನಿವಾಳಿಸಲ್ಪಟ್ಟ ಟಗರಿನ ಎದೆಯ ಭಾಗವನ್ನೂ 
ಯಾಜಕರ ಭಾಗವಾದ ನಿವಾಳಿಸಲ್ಪಟ್ಟ ಟಗರಿನ ತೊಡೆ 
ಯನ್ನೂ ತೆಗೆದುಕೋ. ಅವುಗಳನ್ನು ಆರೋನನಿಗೂ 
ಅವನ ಗಂಡುಮಕ್ಕಳಿಗೂ ಕೊಡು. ಇದು ಕಾಣಿಕೆಯ 
ವಿಶೇಷ ಭಾಗವಾಗಿದೆ. ಇಸ್ರೇಲರು ಆರೋನನಿಗೂ 
ಅವನ ಪುತ್ರರಿಗೂ ಈ ಭಾಗಗಳನ್ನು ಯಾವಾಗಲೂ 
ಕೊಡುವರು. ಇಸ್ರೇಲರು ಯೆಹೋವನಿಗೆ ಅರ್ಪಿಸುವ 
ಕಾಣಿಕೆಗಳಲ್ಲಿ ಈ ಭಾಗಗಳು ಯಾವಾಗಲೂ ಯಾಜಕರಿಗೆ 
ಸೇರಿದ್ದಾಗಿವೆ. ಅವರು ಯಾಜಕರಿಗೆ ಕೊಡುವ ಈ ಭಾಗ 
ಗಳು ಯೆಹೋವನಿಗೆ ಸಮರ್ಪಿಸಲ್ಪಟ್ಟಂತಿರುತ್ತವೆ. 

೨""ಆರೋನನಿಗೋಸ್ಕರ ಮಾಡಿಸಿದ ವಿಶೇಷವಾದ 
ವಸ್ತ್ರಗಳನ್ನು ಅವನ ತರುವಾಯ ಅವನ ವಂಶಸ್ಥರೂ 
ಯಾಜಕೋದ್ಯೋಗಕ್ಕೆ ಆರಿಸಲ್ಪಟ್ಟಾಗ, ಅವುಗಳನ್ನು 
ಧರಿಸಿಕೊಳ್ಳುವರು. 30ಆರೋನನ ತರುವಾಯ ಅವನ 
ಮಗನು ಪ್ರಧಾನಯಾಜಕನಾಗುವನು. ಅವನು ಪವಿತ್ರ, 





ಆರೋನನನ್ನು ಪ್ರಧಾನಯಾಜಕನನ್ನಾಗಿ ಮಾಡುವ 
ಆಚಾರವಿಧಿಯಲ್ಲಿ ಉಪಯೋಗಿಸಲ್ಪಡುವ ಟಗರು.) 
ಬಾಲದ ಸುತ್ತಲಿರುವ ಕೊಬ್ಬನ್ನು, ದೇಹದ ಒಳಗಿನ ಅಂಗ 
ಗಳನ್ನು ಮುಚ್ಚಿಕೊಂಡಿರುವ ಕೊಬ್ಬನ್ನು, ಪಿತ್ತಕೋಶದ 
ಸುತ್ತಲಿರುವ ಕೊಬ್ಬನ್ನು, ಎರಡು ಮೂತ್ರಪಿಂಡಗಳನ್ನು 
ಮತ್ತು ಬಲತೊಡೆಯನ್ನು ತೆಗೆದುಕೊ. ಬಳಿಕ ನೀನು 
ಮಾಡಿದ ಹುಳಿಯಿಲ್ಲದ ರೊಟ್ಟಿಯ ಬುಟ್ಟಿಯನ್ನು 


ಸ್ಥಳದಲ್ಲಿ ಸೇವೆ ಮಾಡಲು ದೇವದರ್ಶನಗುಡಾರಕ್ಕೆ 
ಪ್ರವೇಶಿಸಿದಂದಿನಿಂದ ಏಳು ದಿನಗಳವರೆಗೆ ಆ ವಸ್ತ್ರಗಳನ್ನು 
ಧರಿಸಿಕೊಂಡಿರುವನು. 

3"""ಆರೋನನನ್ನು ಪ್ರಧಾನ ಯಾಜಕನನ್ನಾಗಿ 
ಮಾಡಲು ಉಪಯೋಗಿಸಿದ ಟಗರಿನ ಮಾಂಸವನ್ನು ದೇವ 
ದರ್ಶನಗುಹಾರದ ಪ್ರಾಕಾರದಲ್ಲಿ ಬೇಯಿಸು. *?ಬಳಿಕ 
ಆರೋನನು ಮತ್ತು ಅವನ ಪುತ್ರರು ದೇವದರ್ಶನ 


ವಿಮೋಚನಕಾಂಡ 29:33-30:8 


ಗುಡಾರದ ಮುಂಭಾಗದಲ್ಲಿ ಆ ಮಾಂಸವನ್ನೂ ಬುಟ್ಟಿ 
ಯಲ್ಲಿರುವ ರೊಟ್ಟಿಯನ್ನೂ ತಿನ್ನಬೇಕು. 3 ಅವರು 
ಯಾಜಕರಾಗಿ ಮಾಡಲ್ಪಟ್ಟಾಗ ಅವರ ಪಾಪ ನಿವಾರಣೆ 
ಗಾಗಿ ಇವುಗಳನ್ನು ಸಮರ್ಪಿಸಲಾಗಿತ್ತು. ಆದ್ದರಿಂದ ಆ 
ಸಮರ್ಪಣೆಗಳನ್ನು ಅವರು ಮಾತ್ರ ತಿನ್ನಬೇಕೇ ಹೊರತು 
ಬೇರೆಯವರು ತಿನ್ನಬಾರದು; ಯಾಕಂದರೆ ಅವು 
ಪರಿಶುದ್ಧವಾಗಿವೆ ಮತ್ತು ಪ್ರತ್ಯೇಕಿಸಲ್ಪಟ್ಟವುಗಳಾಗಿವೆ. 
3ಟಗರಿನ ಮಾಂಸ ಅಥವಾ ರೊಟ್ಟಿಯೇನಾದರೂ ಮರು 
ದಿನ ಮುಂಜಾನೆಯವರೆಗೆ ಉಳಿದರೆ, ಅದನ್ನು ಸುಟ್ಟು 
ಬಿಡಬೇಕು. ನೀವು ರೊಟ್ಟಿಯನ್ನಾಗಲೀ ಮಾಂಸವನ್ನಾ 
ಗಲೀ ತಿನ್ನಬಾರದು. ಯಾಕಂದರೆ ಅದನ್ನು ವಿಶೇಷವಾದ 
ಸಂದರ್ಭದಲ್ಲಿ ವಿಶೇಷವಾದ ರೀತಿಯಲ್ಲಿ ಮಾತ್ರ ತಿನ್ನ 
ಬೇಕು. 

33""ನಾನು ನಿನಗೆ ಆಜ್ಞಾಪಿಸಿದ ಇವುಗಳನ್ನೆಲ್ಲ ಆರೋನ 
ಮತ್ತು ಅವನ ಪುತ್ರರಿಗೋಸ್ಕರ ಮಾಡು. ಅವರನ್ನು 
ಯಾಜಕರನ್ನಾಗಿ ನೇಮಿಸುವ ಸಮಾರಂಭವು ಏಳು ದಿನ 
ಗಳವರೆಗೆ ನಡೆಯಬೇಕು. 3€ಳು ದಿನಗಳವರೆಗೆ ಪ್ರತಿ 
ದಿನ ಒಂದು ಹೋರಿಯನ್ನು ವಧಿಸು. ಇದು ಆರೋನನ 
ಮತ್ತು ಅವನ ಪುತ್ರರ ಪಾಪನಿವಾರಣೆಯ ಸಮರ್ಪಣೆ 
ಯಾಗಿರುವುದು. ಅದಲ್ಲದೆ ಯಜ್ಞವೇದಿಕೆಯನ್ನು ಪರಿ 
ಶುದ್ಧಗೊಳಿಸಲು ಅದರ ಮೇಲೆ ದೋಷಪರಿಹಾರಕ 
ಯಜ್ಞವನ್ನು ಸಮರ್ಪಿಸಿ. ಅದನ್ನು ದೇವರ ಸೇವೆಗೋಸ್ಕರ 
ಅಭಿಷೇಕಿಸಬೇಕು. 'ಹೀಗೆ ಏಳು ದಿನಗಳವರೆಗೆ ಯಜ್ಞ 
ವೇದಿಕೆಯನ್ನು ಶುದ್ಧಗೊಳಿಸಿ ಪವಿತ್ರಗೊಳಿಸಬೇಕು. ಆ 
ಸಮಯದಲ್ಲಿ ಯಜ್ಞವೇದಿಕೆಯು ಮಹಾ ಪವಿತ್ರವಾಗಿರು 
ವುದು. ಯಜ್ಞವೇದಿಕೆಗೆ ಸೋಂಕಿದ ವಸ್ತುಗಳೆಲ್ಲವೂ 
ಪವಿತ್ರವಾಗುವುದು. 

3""ಯಜ್ಞವೇದಿಕೆಯ ಮೇಲೆ ಪ್ರತಿದಿನ ಯಜ್ಞವನ್ನು 
ಸಮರ್ಪಿಸಬೇಕು. ಒಂದು ವರ್ಷದ ಎರಡು ಕುರಿಮರಿ 
ಗಳನ್ನು ನೀನು ವಧಿಸಬೇಕು. ಮುಂಜಾನೆ ಒಂದು ಕುರಿ 
ಮರಿಯನ್ನು ಸಮರ್ಪಿಸು. ನೀನು ಮೊದಲಿನ ಕುರಿಮರಿ 
ಯನ್ನು ವಧಿಸುವಾಗ ಮೂರು ಸೇರು ಶ್ರೇಷ್ಠಗೋಧಿ 
ಹಿಟ್ಟನ್ನೂ ಸಮರ್ಪಿಸು. ಆ ಹಿಟ್ಟನ್ನು ಒಂದೂವರೆ ಸೇರು 
ದ್ರಾಕ್ಟಾರಸದೊಂದಿಗೆ ಬೆರೆಸು. *'ನೀನು ಸಾಯಂಕಾಲ 
ದಲ್ಲಿ ಮತ್ತೊಂದು ಕುರಿಮರಿಯನ್ನು ವಧಿಸುವಾಗಲೂ 
ಮೂರು ಸೇರು ಶ್ರೇಷ್ಠ ಗೋಧಿಯನ್ನೂ ಅರ್ಧ ಸೇರು 
ದ್ರಾಕ್ಬಾರಸವನ್ನು ಸಮರ್ಪಿಸು. ಇದು ಯೆಹೋವನಿಗೆ 
ಸುಗಂಧಹೋಮವಾಗಿರುವುದು. 

"ನೀನು ಪ್ರತಿದಿನ ಈ ಸರ್ವಾಂಗಹೋಮವನ್ನು 
ಸಮರ್ಪಣೆಯಾಗಿ ಅರ್ಪಿಸಬೇಕು. ದೇವದರ್ಶನ 
ಗುಡಾರದ ದ್ವಾರದಲ್ಲಿ ಯೆಹೋವನ ಮುಂದೆ ಇದನ್ನು 
ಮಾಡು. ನೀನು ಸಮರ್ಪಣೆಯನ್ನು ಮಾಡುವಾಗ 








116 


ಯೆಹೋವನಾದ ನಾನು ಅಲ್ಲಿ ನಿನ್ನನ್ನು ಸಂಧಿಸಿ ನಿನ್ನೊ 
ಡನೆ ಮಾತಾಡುವೆನು. “ಆ ಸ್ಥಳದಲ್ಲಿ ನಾನು ಇಸ್ರೇಲರನ್ನು 
ಸಂಧಿಸುವೆನು. ನನ್ನ ಪ್ರ ಭಾವದಿಂದ ಆ ಸ್ಥಳವು ಪವಿತ್ರ 
ವಾಗುವುದು. 

“ಅಲ್ಲದೆ ನಾನು ದೇವದರ್ಶನಗುಡಾರವನ್ನೂ 
ಯಜ್ಞವೇದಿಕೆಯನ್ನೂ ಪವಿತ್ರ ಗೊಳಿಸುವೆನು. ಆರೋನ 
ನನ್ನೂ ಅವನ ಪುತ್ರರನ್ನೂ ಪವಿತ್ರಗೊಳಿಸುವೆನು; ಆಗ 
ಅವರು ಯಾಜಕರಾಗಿ ನನಗೆ ಸೇವೆ ಮಾಡ ಶಕ್ತರಾಗು 
ವರು. ನಾನು ಇಸ್ರೇಲರ ಮಧ್ಯದಲ್ಲಿ ವಾಸಿಸುವೆನು 
ಮತ್ತು ಅವರ ದೇವರಾಗಿರುವೆನು. ನಾನು ಅವರ ದೇವ 
ರಾದ ಯೆಹೋವನಾಗಿದ್ದೇನೆಂದು ಜನರು ತಿಳಿದುಕೊಳ್ಳು 
ವರು. ಅವರ ಮಧ್ಯದಲ್ಲಿ ವಾಸಮಾಡುವುದಕ್ಕಾಗಿ ಈಜಿಪ್ಟಿ 
ನಿಂದ ಅವರನ್ನು ಕರೆದುಕೊಂಡು ಬಂದವನು ನಾನೇ 
ಎಂದು ಅವರು ತಿಳಿದುಕೊಳ್ಳುವರು. ನಾನು ಅವರ ದೇವ 
ರಾಗಿರುವ ಯೆಹೋವನೇ.'' 


ಧೂಪವೇದಿಕೆ 

0 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
""ಜಾಲೀಮರದಿಂದ ಧೂಪವೇದಿಕೆಯನ್ನು 
ಮಾಡಿಸು. ಈ ಧೂಪವೇದಿಕೆಯು ಚಚ್ಚಾಕವಾಗಿ ಒಂದು 
ಮೊಳ ಉದ್ದ ಒಂದು ಮೊಳ ಅಗಲ, ಎರಡು ಮೊಳ ಎತ್ತರ 
ಇರಬೇಕು. ಅದರ ನಾಲ್ಕು ಮೂಲೆಗಳಲ್ಲೂ ಕೊಂಬುಗ 
ಳಿರಬೇಕು. ಈ ಕೊಂಬುಗಳು ಧೂಪವೇದಿಕೆಯ ಅವಿ 
ಭಾಜ್ಯ ಭಾಗವಾಗಿರಬೇಕು. 3ಧೂಪವೇದಿಕೆಯ ಮೇಲ್ಭಾ 
ಗವನ್ನೂ ಎಲ್ಲಾ ಪಾರ್ಶ್ವಗಳನ್ನೂ ಅದರ ಕೊಂಬುಗಳನ್ನೂ 
ಶುದ್ಧ ಬಂಗಾರದ ತಗಡಿನಿಂದ ಹೊದಿಸಬೇಕು ಮತ್ತು 
ಸುತ್ತಲೂ ಚಿನ್ನದ ಕಟ್ಟನ್ನು ಕಟ್ಟಿಸಬೇಕು. "ಧೂಪವೇದಿ 
ಕೆಯ ಎದುರುಬದುರಾಗಿರುವ ಎರಡು ಗೋಡೆಗಳಲ್ಲಿ 
ಕಟ್ಟಿನ ಕೆಳಗೆ ಎರಡು ಚಿನ್ನದ ಬಳೆಗಳನ್ನು ಮಾಡಿಸು. 
ಧೂಪವೇದಿಕೆಯನ್ನು ಹೊರುವ ಕಂಬಗಳನ್ನು ಈ ಬಳೆ 
ಗಳು ಹಿಡಿದುಕೊಂಡಿರುತ್ತವೆ."ಕಂಬಗಳನ್ನು ಜಾಲೀಮರ 
ದಿಂದ ಮಾಡಿಸು. ಚಿನ್ನದ ತಗಡಿನಿಂದ ಕೋಲುಗಳನ್ನು 
ಹೊದಿಸು. "ವಿಶೇಷ ಪರದೆಯ (ಒಡಂಬಡಿಕೆಯ ಪೆಟ್ಟಿಗೆ 
ಯನ್ನು ಆವರಿಸಿಕೊಂಡಿರುವ) ಮುಂಭಾಗದಲ್ಲಿ ಧೂಪ 
ವೇದಿಕೆಯನ್ನು ಇಡು. ಧೂಪವೇದಿಕೆಯು ಒಡಂಬಡಿಕೆ 
ಪೆಟ್ಟಿಗೆಯ ಕೃಪಾಸನದ ಮುಂಭಾಗದಲ್ಲಿರುವುದು. ಇದು 

ನಾನು ನಿನ್ನನ್ನು ಸಂಧಿಸುವ ಸ್ಥಳವಾಗಿದೆ. 
7°" ಆರೋನನು ಪ್ರತಿಮುಂಜಾನೆ ಧೂಪವೇದಿಕೆಯ 
ಮೇಲೆ ಸುಗಂಧದ್ರವ್ಯಗಳ ಧೂಪವನ್ನು ಉರಿಸಬೇಕು. 
ಅವನು ದೀಪಗಳನ್ನು ಸರಿಪಡಿಸಲು ಬರುವಾಗ ಇದನ್ನು 
ಮಾಡುವನು. ತಿರುಗಿ ಸಾಯಂಕಾಲದಲ್ಲಿ ಧೂಪವನ್ನು 
ಉರಿಸಬೇಕು.ಇದು ಸಾಯಂಕಾಲಗಳಲ್ಲಿ ಅವನು 


117 


ದೀಪಗಳನ್ನು ಹೊತ್ತಿಸುವ ಸಮಯವಾಗಿರುತ್ತದೆ. ಹೀಗೆ 
ಪ್ರತಿದಿನ ಯೆಹೋವನ ಮುಂದೆ ನಿತ್ಯವಾದ ಧೂಪ 


ವಿಮೋಚನಕಾಂಡ 30:9-29 


ಪೀಠದ ಮೇಲಿಡು. ತೊಳೆದುಕೊಳ್ಳುವುದಕ್ಕೆ ನೀವು 
ಇದನ್ನು ಉಪಯೋಗಿಸುಪಿರಿ. ಗಂಗಾಳವನ್ನು ದೇವದರ್ಶ 





ಸಮರ್ಪಣೆ ಇರುವುದು. ಈ ಧೂಪವೇದಿಕೆಯನ್ನು ಬೇರೆ 
ವಿಧದ ಧೂಪಸಮರ್ಪಣೆಗಾಗಲೀ ಸರ್ವಾಂಗ ಹೋಮ 
ವನ್ನು ಅರ್ಪಿಸುವುದಕ್ಕಾಗಲೀ ಯಾವುದೇ ಧಾನ್ಯ 
ಸಮರ್ಪಣೆಗಾಗಲೀ ಪಾನದ್ರವ್ಯ ಸಮರ್ಪಣೆಗಾಗಲೀ 
ಉಪಯೋಗಿಸಬಾರದು. 

10"ಆರೋನನು ವರ್ಷಕ್ಕೊಮ್ಮೆ ಯೆಹೋವನಿಗೆ 
ವಿಶೇಷ ಯಜ್ಞವನ್ನು ಸಮರ್ಪಿಸಬೇಕು. ಜನರ ಪಾಪಗಳ 
ಪ್ರಾಯಶ್ಚಿತ್ತಕ್ಕಾಗಿ ಆರೋನನು ದೋಷಪರಿಹಾರಕ 
ಯಜ್ಞದ ರಕ್ತವನ್ನು ಉಪಯೋಗಿಸುವನು. ಆರೋನನು 
ಇದನ್ನು ಈ ಯಜ್ಞವೇದಿಕೆಯ ಕೊಂಬುಗಳಲ್ಲಿ ಮಾಡು 
ವನು. ಆ ದಿನವು ದೋಷಪರಿಹಾರಕ ದಿನವೆಂದು ಕರೆ 
ಯಲ್ಪಡುವುದು. ಯೆಹೋವನಿಗೆ ಇದು ಅತೀ ಪರಿಶುದ್ಧ 
ವಾದ ವಿಶೇಷ ದಿನವಾಗಿದೆ.'' 





ದೇವಾಲಯದ ತೆರಿಗೆ 

!ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
!2""ಇಸ್ರೇಲರನ್ನು ಲೆಕ್ಕಿಸು. ಹೀಗಾಗಿ ಎಷ್ಟು ಮಂದಿ ಜನರಿ 
ರುತ್ತಾರೆಂದು ನೀನು ತಿಳಿದುಕೊಳ್ಳುವೆ. ಪ್ರತಿಸಾರಿ ಇದನ್ನು 
ಮಾಡಿದಾಗ, ಪ್ರತಿಯೊಬ್ಬನು ತನಗೋಸ್ಕರವಾಗಿ 
ಯೆಹೋವನಿಗೆ ತೆರಿಗೆಯನ್ನು ಕೊಡಬೇಕು. ಆಗ ಜನರಿಗೆ 
ಯಾವ ಕೇಡುಗಳೂ ಉಂಟಾಗುವುದಿಲ್ಲ. '3ಲೆಕ್ಕಿಸಲ್ಪಟ್ಟ 
ಪ್ರತಿಯೊಬ್ಬನು ಅಧಿಕೃತ ಅಳತೆಗನುಸಾರವಾಗಿರುವ 
ಅರ್ಧ ಶೆಕಲ್‌ ಕಪ್ಪವನ್ನು ಕೊಡಬೇಕು. ಈ ಅರ್ಧಶೆಕಲ್‌ 
ಯೆಹೋವನಿಗೆ ಕಾಣಿಕೆಯಾಗಿರುತ್ತದೆ. '“ಲೆಕ್ಕಿಸಲ್ಪ 
ಟ್ವವರಲ್ಲಿ ಇಪ್ಪತ್ತು ವರ್ಷದವರೂ ಅದಕ್ಕೆ ಮೇಲ್ಪಟ್ಟವರೂ 
ಈ ಕಾಣಿಕೆಯನ್ನು ಯೆಹೋವನಿಗೆ ಕೊಡಬೇಕು. 
'5ಐಶ್ವರ್ಯವಂತರು ಅರ್ಧಶೆಕಲಿಗಿಂತ ಹೆಚ್ಚು ಕೊಡ 
ಬಾರದು; ಬಡವರು ಅರ್ಧಶೆಕಲಿಗಿಂತ ಕಡಿಮೆ ಕೊಡ 
ಬಾರದು ಜನರೆಲ್ಲರೂ ಈ ಕಾಣಿಕೆಯನ್ನು ಯೆಹೋವ 
ನಿಗೆ ಅರ್ಪಿಸಬೇಕು. ಇದು ನಿಮ್ಮ ಪ್ರಾಣ ರಕ್ಷಣೆಯ ತೆರಿಗೆ 
ಯಾಗಿದೆ. ''ಇಸ್ರೇಲರಿಂದ ಈ ಹಣವನ್ನು ಒಟ್ಟುಗೂಡಿಸ 
ಬೇಕು. ದೇವದರ್ಶನ ಗುಡಾರದ ಸೇವೆಗಾಗಿ ಹಣವನ್ನು 
ಉಪಯೋಗಿಸಬೇಕು. ಯೆಹೋವನು ತನ್ನ ಜನರನ್ನು 
ಜ್ಞಾಪಿಸಿಕೊಳ್ಳುವುದಕ್ಕಾಗಿ ಈ ಕಪ್ಪವು ಒಂದು ಮಾರ್ಗ 
ವಾಗಿದೆ. ಅವರು ತಮ್ಮ ಪ್ರಾಣರಕ್ಸಣೆಗಾಗಿ ಹಣವನ್ನು 
ಕೊಡುತ್ತಿರುವರು.'' 


ಗಂಗಾಳ 
ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
"ತಾಮ್ರದ ಗಂಗಾಳವನ್ನು ಮಾಡಿ ಅದನ್ನು ತಾಮ್ರದ 


ನಗುಡಾರ ಮತ್ತು ಯಜ್ಞವೇದಿಕೆಯ ನಡುವೆ ಇಡು. 
ಗಂಗಾಳದಲ್ಲಿ ನೀರನ್ನು ತುಂಬಿಸು. ಆರೋನನು ಮತ್ತು 
ಅವನ ಪುತ್ರರು ಈ ಗಂಗಾಳದಲ್ಲಿರುವ ನೀರಿನಿಂದ ತಮ್ಮ 
ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು. ಪ್ರತಿಸಾರಿ 
ದೇವದರ್ಶನಗುಡಾರಕ್ಕೆ ಪ್ರವೇಶಿಸುವಾಗ ಅಥವಾ 
ಯೆಹೋವನಿಗಾಗಿ ಸರ್ವಾಂಗಹೋಮಗಳನ್ನು ಅರ್ಪಿ 
ಸಲು ಯಜ್ಞವೇದಿಕೆಯ ಹತ್ತಿರಕ್ಕೆ ಬರುವಾಗ ಅವರು 
ನೀರಿನಿಂದ ತೊಳೆದುಕೊಳ್ಳಬೇಕು. ಆಗ ಅವರು ಸಾಯು 
ವುದಿಲ್ಲ. ಅವರು ತಮ್ಮ ಕೈಕಾಲುಗಳನ್ನು ತೊಳೆದು 
ಕೊಳ್ಳುವುದರಿಂದ ಅವರು ಸಾಯುವುದಿಲ್ಲ ಆರೋನ 
ನಿಗೂ ಅವನ ಸಂತತಿಯವರಿಗೂ ಇದು ಶಾಶ್ವತವಾದ 
ನಿಯಮ. ತಲೆಮಾರುಗಳವರೆಗೆ ಆರೋನನ ಸಂತತಿಯ 
ಪರಿಗೆಲ್ಲಾ ಇದೇ ಕಟ್ಟಳೆಯಿರುವುದು.'' 


ಅಭಿಷೇಕತೈಲ 

ತರುವಾಯ ಯೆಹೋವನು ಮೋಶೆಗೆ ಹೇಳಿದ್ದೇ 
ನೆಂದರೆ: "ಶ್ರೇಷ್ಠವಾದ ಸುಗಂಧದ್ರವ್ಯಗಳನ್ನು 
ಮಾಡಿಸು. ಹನ್ನೆರಡು ಪೌಂಡುಗಳಷ್ಟು ಅಚ್ಚರಕ್ತಬೋಳ, 
ಅದರ ಅರ್ಧದಷ್ಟು (ಅಂದರೆ ಆರು ಪೌಂಡು) ಸುವಾಸ 
ನೆಯುಳ್ಳ ದಾಲ್ಚಿನ್ನಿ, ಹನ್ನೆರಡು ಪೌಂಡುಗಳಷ್ಟು ಸುವಾಸನೆ 
ಯುಳ್ಳ ಬಜಿ, “ಮತ್ತು ಆರು ಪೌಂಡುಗಳಷ್ಟು ಲವಂಗ 
ಚಕ್ಕೆಯನ್ನು ತೆಗೆದುಕೊಂಡು ಬಾ. ಇವುಗಳನ್ನೆಲ್ಲ ಅಧಿಕೃತ 
ಅಳತೆಮಾಪಕದಿಂದ ಅಳತೆಮಾಡು. ಒಂದು ಗ್ಯಾಲನ್‌ 
ಆಲಿವ್‌ ಎಣ್ಣೆಯನ್ನೂ ತೆಗೆದುಕೊಂಡು ಬಾ. 

23""ಸುವಾಸನೆಯುಳ್ಳ ಪವಿತ್ರ ಅಭಿಷೇಕತೈಲವನ್ನು 
ಮಾಡಲು ಇವುಗಳನ್ನೆಲ್ಲ ಒಟ್ಟಿಗೆ ಬೆರೆಸು. 26 ದೇವದರ್ಶನ 
ಗುಹಾರವನ್ನು ಮತ್ತು ಒಡಂಬಡಿಕೆಯ ಪೆಟ್ಟಿಗೆಯನ್ನು 
ಅಭಿಷೇಕಿಸಲು ಈ ತೈಲವನ್ನು ಉಪಯೋಗಿಸು. 27 ತೈಲ 
ವನ್ನು ಮೇಜಿನ ಮೇಲಿರುವ ಎಲ್ಲಾ ಉಪಕರಣಗಳ ಮೇಲೆ 
ಸುರಿ. ಈ ತೈಲವನ್ನು ದೀಪ ಮತ್ತು ಅದರ ಉಪಕರಣ 
ಗಳೆಲ್ಲದರ ಮೇಲೆ ಸುರಿ. ಆ ಯಜ್ಞವೇದಿಕೆಯ ಮೇಲಿ 
ರುವ ಅದರ ಉಪಕರಣಗಳ ಮೇಲೆಯೂ ಈ ತೈಲವನ್ನು 
ಸುರಿ. ತೈಲವನ್ನು ಧೂಪವೇದಿಕೆಯ ಮೇಲೆ ಸುರಿ. 2೫ ದೇವ 
ರಿಗೆ ಬೆಂಕಿಯ ಮೂಲಕ ಅರ್ಪಿಸುವ ಹೋಮಗಳ 
ಮೇಲೆಯೂ ತೈಲವನ್ನು ಸುರಿ. ಈ ತೈಲವನ್ನು ಗಂಗಾಳದ 
ಮೇಲೆಯೂ ಮತ್ತು ಗಂಗಾಳದ ಕೆಳಗಿರುವ ಪೀಠದ 
ಮೇಲೆಯೂ ಸುರಿ. 3ಆಗ ನೀನು ಈ ಉಪಕರಣಗಳ 
ನ್ನೆಲ್ಲ ಪವಿತ್ರಗೊಳಿಸುವೆ. ಅವುಗಳು ಯೆಹೋವನಿಗೆ ಬಹು 
ವಿಶೇಷವಾಗಿವೆ. ಅವುಗಳಿಗೆ ಸೋಂಕಿದ್ದೆಲ್ಲವೂ ಪವಿತ್ರ 
ವಾಗುತ್ತವೆ. 





ವಿಮೋಚನಕಾಂಡ 30:30-31:14 


30" ಆರೋನನನ್ನು ಮತ್ತು ಅವನ ಪುತ್ರರನ್ನು ಈ ತೈಲ 
ದಿಂದ ಅಭಿಷೇಕಿಸು. ಅವರು ವಿಶೇಷವಾದ ರೀತಿಯಲ್ಲಿ 
ನನ್ನ ಸೇವೆ ಮಾಡುತ್ತಾರೆಂದು ಇದು ತೋರಿಸುವುದು. ಆಗ 
ಅವರು ಅಭಿಷೇಕಿಸಲ್ಪಟ್ಟ ಯಾಜಕರಾಗಿ ನನ್ನ ಸೇವೆ ಮಾಡ 
ಬಹುದು. 3! ಅಭಿಷೇಕತೈಲವು ಪವಿತ್ರವಾದದ್ದು. ಅದನ್ನು 
ಯಾವಾಗಲೂ ನನಗಾಗಿ ಮಾತ್ರವೇ ಉಪಯೋಗಿಸ 
ಬೇಕೆಂದು ಇಸ್ರೇಲರಿಗೆ ಹೇಳು. ಯಾರೂ ಇದನ್ನು 
ಸಾಮಾನ್ಯವಾದ ಸುಗಂಧವಾಸನೆಯುಳ್ಳ ತೈಲವಾಗಿ ಉಪ 
ಯೋಗಿಸಬಾರದು. ಈ ವಿಶೇಷವಾದ ತೈಲವನ್ನು 
ಮಾಡುವ ರೀತಿಯಲ್ಲಿ ಸಾಮಾನ್ಯವಾದ ಸುಗಂಧ ತೈಲ 
ವನ್ನು ಮಾಡಬಾರದು. ಈ ತೈಲವು ಪವಿತ್ರವಾದದ್ದು. ಇದು 
ನಿಮಗೆ ಬಹಳ ವಿಶೇಷವಾದದ್ದಾಗಿರಬೇಕು. ಯಾವ 
ನಾದರೂ ಸುಗಂಧತೈಲವನ್ನು ಈ ಪವಿತ್ರತೈಲದಂತೆ ಮಾಡಿ 
ಬೇರೊಬ್ಬನಿಗೆ (ಅಥವಾ ಯಾಜಕನಲ್ಲದ ಒಬ್ಬನಿಗೆ) 
ಅದನ್ನು ಕೊಟ್ಟರೆ, ಅವನನ್ನು ಅವನ ಜನರಿಂದ ಬಹಿಷ್ಕರಿಸ 
ಬೇಕು.'' 


ಧೂಪ 

ಬಳಿಕ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
"ನೀನು ಹಾಲುಮಡ್ಡಿ, ಗುಗ್ಗುಲ, ಗಂಧದ ಚಿಕ್ಕೆ ಎಂಬ 
ಸುಗಂಧದ್ರವ್ಯಗಳನ್ನು ಸಮವಾಗಿ ತೆಗೆದುಕೊ. **ಸುವಾಸ 
ನೆಯುಳ್ಳ ಧೂಪವನ್ನು ಮಾಡುವುದಕ್ಕೆ ಈ ಸುಗಂಧ 
ದ್ರವ್ಯಗಳನ್ನು ಒಟ್ಟಾಗಿ ಬೆರೆಸು. ಸುಗಂಧದ್ರವ್ಯಕಾರನು 
ಮಾಡುವ ಪ್ರಕಾರವೇ ಇದನ್ನು ಮಾಡು. ಈ ಧೂಪಕ್ಕೆ 
ಉಪ್ಪನ್ನು ಬೆರೆಸು. ಉಪ್ಪು ಅದನ್ನು ಶುದ್ಧಗೊಳಿಸುವುದು. 
36ಸ್ವಲ್ಪ ಧೂಪವನ್ನು ಅರೆದು ಪುಡಿ ಮಾಡು. ಈ ಪುಡಿ 
ಯನ್ನು ದೇವದರ್ಶನ ಗುಡಾರದಲ್ಲಿರುವ ಒಡಂಬಡಿಕೆ 
ಪೆಟ್ಟಿಗೆಯ ಮುಂಡೆ ನಾನು ನಿನಗೆ ದರ್ಶನ ಕೊಡುವ ಸ್ಥಳ 
ದಲ್ಲಿಡು. ಈ ಧೂಪದ ಪುಡಿಯನ್ನು ಅದರ ವಿಶೇಷ 
ಉದ್ದೇಶಕ್ಕಾಗಿ ಮಾತ್ರವೇ ಉಪಯೋಗಿಸಬೇಕು. ಅದು 
ಅತಿಪರಿಶುದ್ಧವಾದದ್ದು. 37ನೀನು ಈ ಧೂಪವನ್ನು 
ಯೆಹೋವನಿಗಾಗಿ ವಿಶೇಷವಾದ ರೀತಿಯಲ್ಲಿ ಮಾತ್ರ 
ಉಪಯೋಗಿಸಬೇಕು. ನೀನು ಈ ಧೂಪವನ್ನು ವಿಶೇಷ 
ವಾದ ರೀತಿಯಲ್ಲಿ ತಯಾರಿಸಬೇಕು. ಈ ರೀತಿ ವಿಶೇಷ 
ವಾಗಿ ಬೇರೆ ಯಾವ ಧೂಪವನ್ನು ಮಾಡಬಾರದು. 
ಸುವಾಸನೆಗೋಸ್ಕರ ಒಬ್ಬನು ತನಗಾಗಿ ಸ್ವಲ್ಪ ಧೂಪ 
ವನ್ನು ಈ ರೀತಿಯಲ್ಲಿ ಮಾಡಿದರೆ ಅವನನ್ನು ಅವನ ಜನ 
ರಿಂದ ಬಹಿಷ್ಕರಿಸಬೇಕು.'' 








ಬೆಚಲೇಲ್‌ ಮತ್ತು ಒಹೊಲೀಯಾಬ 

ತರುವಾಯ ಯೆಹೋವನು ಮೋಶೆಗೆ 
3 1 ಇಂತೆಂದನು: "ನಾನು ಯೆಹೂದ ಕುಲದಿಂದ 
ಊರಿಯ ಮಗನಾದ ಬೆಚಲೇಲನನ್ನು ಆರಿಸಿ 


118 


ಕೊಂಡಿದ್ದೇನೆ. ಊರಿಯು ಹೂರನ ಮಗನು. *ನಾನು 
ಬೆಚಲೇಲನನ್ನು ದೇವರಾತ್ಮಭರಿತನನ್ನಾಗಿ ಮಾಡಿದ್ದೇನೆ. 
ನಾನು ಅವನಿಗೆ ಎಲ್ಲಾ ಬಗೆಯ ಕೆಲಸಗಳನ್ನು ಮಾಡಲು 
ನಿಪುಣ ತೆಯನ್ನೂ ಜ್ಞಾನವನ್ನೂ ಅನುಗ್ರಹಿಸಿದ್ದೇನೆ. 
*ಬೆಚಲೇಲನು ಬಹಳ ಉತ್ತಮ ಚಿತ್ರಕಾರನಾಗಿದ್ದಾನೆ. 
ಬೆಳ್ಳಿ ಬಂಗಾರಗಳ ಮತ್ತು ತಾಮ್ರದ ವಸ್ತುಗಳನ್ನು ಅವನು 
ಮಾಡಬಲ್ಲನು. *ಅವನು ರತ್ನಗಳನ್ನು ಕೆತ್ತಿ ಅಂದವಾದ 
ಆಭರಣಗಳನ್ನು ಮಾಡಬಲ್ಲನು ಮತ್ತು ಮರಗೆಲಸವನ್ನು 
ಮಾಡಬಲ್ಲನು. ಅವನು ಎಲ್ಲಾತರದ ಕೆಲಸಗಳನ್ನು ಮಾಡ 
ಬಲ್ಲನು. 

ಅವನೊಂದಿಗೆ ಕೆಲಸ ಮಾಡಲು ನಾನು ಒಹೊಲೀ 
ಯಾಬನನ್ನು ಆರಿಸಿಕೊಂಡಿದ್ದೇನೆ. ಒಹೊಲೀಯಾಬನು 
ದಾನ್‌ ಕುಲದ ಅಹೀಸಾಮಾಕನ ಮಗನು. ನಾನು ನಿನಗೆ 
ಆಜ್ಞಾಪಿಸಿದ್ದೆಲ್ಲವನ್ನೂ ಮಾಡುವುದಕ್ಕೆ ಬೇರೆ ಕೆಲಸ 
ಗಾರರಿಗೆಲ್ಲಾ ನಿಪುಣತೆಯನ್ನು ಅನುಗ್ರಹಿಸಿದ್ದೇನೆ: 


7. ದೇವದರ್ಶನಗುಡಾರ, ಒಡಂಬಡಿಕೆ ಪೆಟ್ಟಿಗೆ, 
ಕೃಪಾಸನ, ಗುಡಾರದ ಎಲ್ಲಾ ಉಪಕರಣಗಳು, 

8. ಮೇಜು ಮತ್ತು ಅದರ ಮೇಲಿನ ವಸ್ತುಗಳು, 
ಬಂಗಾರದದೀಪಸ್ತಂಭಮತ್ತು ಅದರ ಉಪಕರಣ 
ಗಳು, 

9 ಧೂಪವೇದಿಕೆ, ಯಜ್ಞವೇದಿಕೆ ಮತ್ತು ಅವುಗಳ 
ಉಪಕರಣಗಳು. ಗಂಗಾಳ ಮತ್ತು ಅದರ ಪೀಠ. 

10. ಯಾಜಕನಾದ ಆರೋನನ ಎಲ್ಲಾ ವಿಶೇಷ 
ಬಟ್ಟೆಗಳು, ಆರೋನನ ಪುತ್ರರು ಯಾಜಕರಾಗಿ 
ಸೇವೆ ಮಾಡುವಾಗ ಧರಿಸಿಕೊಳ್ಳತಕ್ಕ ಎಲ್ಲಾ 
ಬಟ್ಟೆಗಳು. 

1 ಸುವಾಸನೆಯುಳ್ಳ ಅಭಿಷೇಕತೈಲ, ಪವಿತ್ರ ಸ್ಥಳದಲ್ಲಿ 
ಉಪಯೋಗಿಸುವ ಸುವಾಸನೆ ಯುಳ್ಳ ರದೂಪ. 
ನಾನು ನಿನಗೆ ಆಜ್ಞಾಪಿಸಿದ ರೀತಿಯಲ್ಲೇ ಈ 
ಕೆಲಸಗಾರರು ಈ ವಸ್ತುಗಳನ್ನೆಲ್ಲಾ ಮಾಡ 
ತಕ್ಕದ್ದು" 


ಸಬ್ಬತ್‌ 

12ತರುವಾಯ ಯೆಹೋವನು ಮೋಶೆಗೆ ಇಂತೆಂದನು: 
3""ಇದನ್ನು ಇಸ್ರೇಲರಿಗೆ ಹೇಳು: "ನೀವು ನನ್ನ ವಿಶೇಷ 
ವಾದ ಸಬ್ಬತ್‌ ದಿನವನ್ನು ಖಂಡಿತವಾಗಿ ಆಚರಿಸಬೇಕು. 
ಯೆಹೋವನಾದ ನಾನು ನಿಮ್ಮನ್ನು ನನ್ನ ವಿಶೇಷ ಜನರ 
ನ್ನಾಗಿ ಮಾಡಿರುವುದಕ್ಕೆ ಇದು ಗುರುತಾಗಿದೆ. 

!4""ಸಬ್ಬತ್ತನ್ನು ವಿಶೇಷ ದಿನವೆಂದು ಪರಿಗಣಿಸಿ ಆಚರಿ 
ಸಿರಿ. ಸಬ್ಬತ್ತನ್ನು ಬೇರೆ ದಿನದಂತೆ ಪರಿಗಣಿಸಿ ನಡೆಯು 
ವವನಿಗೆ ಮರಣದಂಡನೆಯಾಗಬೇಕು. ಸಬ್ಬತ್‌ ದಿನದಲ್ಲಿ 


119 


ಯಾವನಾದರೂ ಕೆಲಸಮಾಡಿದರೆ ಅವನನ್ನು ಬಹಿಷ್ಕರಿಸ 
ಬೇಕು. ಕೆಲಸ ಮಾಡುವುದಕ್ಕೆ ವಾರದಲ್ಲಿ ಬೇರೆ ಆರು 
ದಿನಗಳಿವೆ. ಆದರೆ ಏಳನೆಯ ದಿನವು ವಿಶ್ರಾಂತಿಯ ಬಹು 
ವಿಶೇಷವಾದ ದಿನವಾಗಿದೆ. ಯೆಹೋವನನ್ನು ಸನ್ಮಾನಿ 
ಸಲು ಅದೊಂದು ವಿಶೇಷ ದಿನವಾಗಿದೆ. ಸಬ್ಬತ್ತಿನ 
ಸಮಯದಲ್ಲಿ ಕೆಲಸಮಾಡುವವನು ಕೊಲ್ಲಲ್ಪಹಬೇಕು. 
'6ಸ್ರೇಲರು ಸಬ್ಬತ್ತನ್ನು ಜ್ಞಾಪಿಸಿಕೊಂಡು ಅದನ್ನು 
ವಿಶೇಷ ದಿನವನ್ನಾಗಿ ಮಾಡಿಕೊಳ್ಳತಕ್ಕದ್ದು. ಅವರು 
ಇದನ್ನು ಎಂದೆಂದೂ ಮಾಡತಕ್ಕದ್ದು. ಇದು ಎಂದೆಂದಿಗೂ 
ಮುಂದುವರಿಯುವ ಒಡಂಬಡಿಕೆಗೆ !'ಸಬ್ಬತ್‌ ನನಗೂ 
ಮತ್ತು ಇಸ್ರೇಲರಿಗೂ ನಡುವೆ ಎಂದೆಂದೂ ಇರುವ 
ಸೂಚನೆಯಾಗಿರುವುದು. ಯೆಹೋವನು ಆರು ದಿನಗ 
ಳಲ್ಲಿ ಕೆಲಸಮಾಡಿ ಆಕಾಶವನ್ನೂ ಭೂಮಿಯನ್ನೂ 
ಉಂಟುಮಾಡಿದನು. ಏಳನೆಯ ದಿನದಲ್ಲಿ ಕೆಲಸ ಮಾಡದೆ 
ವಿಶ್ರಮಿಸಿಕೊಂಡನು.''' 

ಹೀಗೆ, ಯೆಹೋವನು ಮೋಶೆಯೊಡನೆ ಸೀನಾಯಿ 
ಬೆಟ್ಟದಲ್ಲಿ ಮಾತಾಡುವುದನ್ನು ಮುಗಿಸಿದನು. ಬಳಿಕ 
ಯೆಹೋವನು ಒಡಂಬಡಿಕೆ ಬರೆಯಲ್ಪಟ್ಟಿದ್ದ ಎರಡು 
ಕಲ್ಲಿನ ಹಲಿಗೆಗಳನ್ನು ಮೋಶೆಗೆ ಕೊಟ್ಟನು. ಅವು ದೇವರ 
ಬೆರಳಿನಿಂದ ಲಿಖಿತವಾಗಿತ್ತು 


ಚಿನ್ನದ ಬಸವ 
ಬಹಳ ಸಮಯ ದಾಟಿಹೋದರೂ ಮೋಶೆ 

3 2 ಬೆಟ್ಟದಿಂದ ಕೆಳಗಿಳಿಯಲಿಲ್ಲವಾದ್ದರಿಂದ ಇಸ್ರೇ 
ಲರು ಆರೋನನ ಬಳಿಗೆ ಒಟ್ಟಾಗಿ ಬಂದು, ""ನೋಡು, 
ಮೋಶೆಯು ನಮ್ಮನ್ನು ಈಜಿಷ್ಟಿನಿಂದ ಹೊರಗೆ ಕರೆದು 
ಕೊಂಡು ಬಂದನು. ಆದರೆ ಅವನಿಗೇನಾಯಿತೊ ನಮಗೆ 
ತಿಳಿಯದು. ಆದ್ದರಿಂದ ನಮ್ಮನ್ನು ಮುನ್ನಡೆಸಲು ಕೆಲವು 
ದೇವರುಗಳನ್ನು ಮಾಡಿಕೊಡು'' ಎಂದು ಹೇಳಿದರು. 

2ಆರೋನನು ಅವರಿಗೆ, ""ನಿಮ್ಮ ಹೆಂಡತಿಯ ಮತ್ತು 
ಗಂಡುಹೆಣ್ಣುಮಕ್ಕಳಲ್ಲಿರುವ ಚಿನ್ನದ ಓಲೆಗಳನ್ನು ತಂದು 
ನನಗೆ ಕೊಡಿರಿ'' ಎಂದು ಹೇಳಿದನು. 

3ಆದ್ದರಿಂದ ಅವರೆಲ್ಲರೂ ತಮ್ಮ ಚಿನ್ನದ ಓಲೆಗಳನ್ನು 
ತಂದುಕೊಟ್ಟರು. ಆರೋನನು ಬಸವನ ಮೂರ್ತಿ 
ಯನ್ನು ಚಿನ್ನದಿಂದ ಎರಕಹೊಯ್ಯಸಿದನು. 

ಬಳಿಕ ಅವರು, '"ಇಸ್ರೇಲರೇ, ನಿಮ್ಮ ದೇವರುಗಳು 
ಇಲ್ಲಿವೆ! ನಿಮ್ಮನ್ನು ಈಜಿಪ್ಟಿನಿಂದ ಕರೆದುಕೊಂಡು ಬಂದ 
ದೇವರುಗಳು ಇವುಗಳೇ'' ಎಂದು ಹೇಳಿದರು. 

5ಆರೋನನು ಇವೆಲ್ಲವನ್ನು ನೋಡಿ, ಬಸವನ ಮುಂದೆ 
ಒಂದು ಯಜ್ಞವೇದಿಕೆಯನ್ನು ಕಟ್ಟಿಸಿದನು. ಬಳಿಕ, ""ನಾಳೆ 
ಯೆಹೋವನನ್ನು ಸನ್ಮಾನಿಸಲು ಒಂದು ವಿಶೇಷ ಹಬ್ಬ 
ವಿರುವುದು'' ಎಂದು ಪ್ರಕಟಿಸಿದನು. 


ವಿಮೋಚನಕಾಂಡ 31:15-32:13 


"ಮರುದಿನ ಮುಂಜಾನೆ ಜನರೆಲ್ಲರೂ ಬೇಗನೆ ಎದ್ದು 
ತಮ್ಮ ಪಶುಗಳನ್ನು ವಧಿಸಿ ಸರ್ವಾಂಗ ಹೋಮಗಳನ್ನಾ 
ಗಿಯೂ ಸಮಾಧಾನಯಜ್ಞಗಳನ್ನಾಗಿಯೂ ಅರ್ಪಿಸಿ ತಿನ್ನು 
ವುದಕ್ಕೂ ಕುಡಿಯುವುದಕ್ಕೂ ಕುಳಿತುಕೊಂಡರು. ಬಳಿಕ 
ಎದ್ದು ಕುಣಿದಾಡಿದರು ಮತ್ತು ಕೂಗಾಡಿದರು. 

'ಅದೇ ಸಮಯದಲ್ಲಿ ಯೆಹೋವನು ಮೋಶೆಗೆ, 
""ಬೆಟ್ಟದಿಂದ ಇಳಿದುಹೋಗು. ನೀನು ಈಜಿಷ್ಟಿನಿಂದ 
ಕರೆದುಕೊಂಡು ಬಂದ ನಿನ್ನ ಜನರು ಭಯಂಕರವಾದ 
ಪಾಪ ಮಾಡಿದ್ದಾರೆ. *ನಾನು ಅವರಿಗೆ ಆಜ್ಞಾಪಿಸಿದವು 
ಗಳಿಗೆ ಬಹುಬೇಗನೆ ಅವಿಧೇಯರಾಗಿದ್ದಾರೆ. ಚಿನ್ನವನ್ನು 
ಕರಗಿಸಿ ಅದರಿಂದ ಬಸವನನ್ನು ಮಾಡಿಕೊಂಡು ಅದನ್ನು 
ಪೂಜಿಸುತ್ತಾ ಅದಕ್ಕೆ ಯಜ್ಞಗಳನ್ನು ಸಮರ್ಪಿಸುತ್ತಿದ್ದಾರೆ. 
"ಇಸ್ರೇಲರೇ ನಿಮ್ಮನ್ನು ಈಜಿಷ್ಟಿನಿಂದ ಕರೆದುಕೊಂಡು 
ಬಂದ ದೇವರುಗಳು ಇವುಗಳು' ಎಂದು ಜನರು ಹೇಳು 
ತ್ತಿದ್ದಾರೆ'' ಎಂದನು. 

*ಯೆಹೋವನು ಮೋಶೆಗೆ, ""ನಾನು ಈ ಜನರನ್ನು 
ನೋಡಿದ್ದೇನೆ. ಅವರು ಬಹಳ ಮೊಂಡರೆಂದು ನಾನು 
ಬಲ್ಲೆನು. ಅವರು ಯಾವಾಗಲೂ ನನಗೆ ವಿರೋಧವಾಗಿ 
ದಂಗೆ ಏಳುವರು.'' 

"ಆದ್ದರಿಂದ ನಾನು ಅವರನ್ನು ಕೋಪದಿಂದ ನಾಶ 
ಮಾಡಿಬಿಡುತ್ತೇನೆ. ನನ್ನನ್ನು ತಡೆಯ ಬೇಹ. ಬಳಿಕ ನಾನು 
ನಿನ್ನಿಂದ ಒಂದು ಮಹಾಜನಾಂಗವನ್ನು ಉಂಟು 
ಮಾಡುವೆನು'' ಎಂದು ಹೇಳಿದನು. 

!!ಆದರೆ ಮೋಶೆಯು ತನ್ನ ದೇವರಾದ ಯೆಹೋವ 
ನಿಗೆ, " ಯೆಹೋವನೇ, ನಿನ್ನ ಕೋಪವು ನಿನ್ನ ಜನರನ್ನು 
ನಾಶಮಾಡದಿರಲಿ. ನಿನ್ನ ಮಹಾಶಕ್ತಿಯಿಂದಲೂ ಬಲ 
ದಿಂದಲೂ ಈ ಜನರನ್ನು ಈಜಿಷ್ಟಿನಿಂದ ಹೊರಗೆ ಕರೆದು 
ಕೊಂಡು ಬಂದೆಯಲ್ಲಾ. ಆದರೆ ನೀನು ನಿನ್ನ ಜನರನ್ನು 
ನಾಶ ಮಾಡಿದರೆ, ಈಜಿಪ್ಟಿನವರು, "ಯೆಹೋವನು ತನ್ನ 
ಜನರಿಗೆ ಕೇಡನ್ನು ಮಾಡುವುದಕ್ಕಾಗಿಯೇ ಈಜೆಪ್ಪಿನಿಂದ 
ಕರೆದುಕೊಂಡು ಹೋದನು. ಆತನು ಅವರನ್ನು ಬೆಟ್ಟ 
ಗಳಲ್ಲಿ ಕೊಲ್ಲಬೇಕೆಂದಿದ್ದನು; ತನ್ನ ಜನರನ್ನು ಭೂಮಿ 
ಯಿಂದ ನಿರ್ಮೂಲ ಮಾಹಬೇಕೆಂದಿದ್ದನು' ಎಂದು 
ಹೇಳುವರು. ಆದ್ದರಿಂದ ನಿನ್ನ ಜನರ ಮೇಲೆ ಕೋಪ 
ಗೊಳ್ಳಬೇಡ. ನಿನ್ನ ಕೋಪವನ್ನು ಬಿಟ್ಟುಬಿಡು. ನಿನ್ನ ಜನ 
ರನ್ನು ನಾಶಮಾಡಬೇಡ. ನಿನ್ನ ಸೇವೆ ಮಾಡಿದ 
ಅಬ್ರಹಾಮನನ್ನು, ಇಸಾಕನನ್ನು, ಇಸ್ರೇಲನನ್ನು 
(ಯಾಕೋಬನನ್ನು) ಜ್ಞಾಪಿಸಿಕೊ. ನೀನು ನಿನ್ನ ಹೆಸರನ್ನು 
ಉಪಯೋಗಿಸಿ ಆ ಜನರಿಗೆ ವಾಗ್ದಾನವನ್ನು ಮಾಡಿದೆ. 
"ನಾನು ನಿನ್ನ ಸಂತತಿಯವರನ್ನು ಆಕಾಶದ ನಕ್ಸತ್ರಗಳಷ್ಟು 
ಮಾಡುವೆನು. ನಾನು ಅವರಿಗೆ ವಾಗ್ದಾನ ಮಾಡಿದಂತೆ ಈ 
ದೇಶವನ್ನೆಲ್ಲಾ ನಿನ್ನ ಸಂತತಿಗಳವರಿಗೆ ಕೊಡುವೆನು. ಈ 








ವಿಮೋಚನಕಾಂಹ 32:14-35 


ದೇಶ ಎಂದೆಂದಿಗೂ ಅವರದಾಗಿರುವುದು' ಎಂದು ನೀನು 
ನಿನ್ನ ಹೆಸರಿನಲ್ಲಿ ವಾಗ್ದಾನಮಾಡಿದೆಯಲ್ಲಾ'' ಅಂದನು. 

ಆದ್ದರಿಂದ ಯೆಹೋವನು ಜನರಿಗಾಗಿ ಮರುಕ 
ಪಟ್ಟು ತನ್ನ ಮನಸ್ಸನ್ನು ಮಾರ್ಪಡಿಸಿಕೊಂಡನು; ತಾನು 
ಹೇಳಿದ್ದ ಕೇಡನ್ನು ಮಾಡಲಿಲ್ಲ; ತನ್ನ ಜನರನ್ನು ನಾಶ 
ಮಾಡಲಿಲ್ಲ. 

15ಬಳಿಕ ಮೋಶೆ ಬೆಟ್ಟದಿಂದಿಳಿದು ಹೋದನು. ಮೋಶೆ 
ಯೊಡನೆ ಆಜ್ಞಾಶಾಸನಗಳ ಎರಡು ಕಲ್ಲಿನ ಹಲಿಗೆಗ 
ಳಿದ್ದವು. ಈ ಆಜ್ಞಾಶಾಸನಗಳ ಕಲ್ಲುಗಳ ಮುಂದೆಯೂ 
ಹಿಂದೆಯೂ ಬರೆಯಲ್ಪಟ್ಟಿದ್ದವು. 16 ಯೆಹೋವನು 
ತಾನೇ ಆ ಕಲ್ಲುಗಳನ್ನು ಮಾಡಿ ಅವುಗಳ ಮೇಲೆ 
ಬರೆದಿದ್ದನು. 

ಇಸ್ರೇಲರ ಗದ್ದಲವನ್ನೂ ಕೂಗಾಟವನ್ನೂ 
ಯೆಹೋಶುವನು ಕೇಳಿ ಮೋಶೆಗೆ, ""ಪಾಳೆಯದ ಕಡೆ 
ಯಿಂದ ಯುದ್ಧದ ದ್ವನಿ ಕೇಳಿಬರುತ್ತಿದೆ'' ಅಂದನು. 

ಅದಕ್ಕೆ ಮೋಶೆ, ""ಅದು ಸೈನ್ಯದ ಜಯಧ್ವನಿಯಲ್ಲ. 
ಅದು ಸೋಲಿನಿಂದ ಕೂಗುವ ಸೈನ್ಯದ ಧ್ವನಿಯೂ ಅಲ್ಲ. 
ನಾನು ಕೇಳುತ್ತಿರುವುದು ಗೋಷ್ಠಿಯ ದ್ವನಿ” ಎಂದು 
ಉತ್ತರಿಸಿದನು. 

ಔೌಮೋಶೆಯು ಪಾಳೆಯದ ಹತ್ತಿರಕ್ಕೆ ಬಂದನು. ಅವನು 
ಚಿನ್ನದ ಬಸವನನ್ನೂ ಜನರ ನರ್ತನವನ್ನೂ ನೋಡಿ ಬಹು 
ಕೋಪಗೊಂಡು ಕಲ್ಲಿನ ಹಲಿಗೆಗಳನ್ನು ನೆಲದ ಮೇಲೆ 
ಬಿಸಾಡಿಬಿಟ್ಟನು; ಅವು ಚೂರುಚೂರಾಗಿ ಒಡೆದು 
ಹೋದವು. ಬಳಿಕ ಮೋಶೆಯು ಆ ಬಸವನ ಮೂರ್ತಿ 
ಯನ್ನು ಬೆಂಕಿಯಲ್ಲಿ ಕರಗಿಸಿ ಅದರ ಚಿನ್ನವನ್ನು ಧೂಳಿ 
ನಂತೆ ಅರೆದು ನೀರಿಗೆ ಹಾಕಿ ಆ ನೀರನ್ನು ಇಸ್ರೇಲರಿಗೆ 
ಕುಡಿಸಿದನು. 

2! ಮೋಶೆಯು ಆರೋನನಿಗೆ, ""ಈ ಜನರು ನಿನಗೇನು 
ಮಾಡಿದರು? ಇಂಥಾ ಕೆಟ್ಟ ಪಾಪವನ್ನು ಮಾಡುವಂತೆ 
ಯಾಕೆ ಅವರನ್ನು ನಡಿಸಿದೆ?'' ಎಂದು ಹೇಳಿದನು. 

2 ಆರೋನನು, ""ಕೋಪಗೊಳ್ಳಬೇಹ. ಇವರು 
ಯಾವಾಗಲೂ ಪಾಪಮಾಡಲು ಸಿದ್ಧರಾಗಿರುವುದು ನಿನಗೆ 
ಗೊತ್ತೇ ಇದೆ. ಅವರು ನನಗೆ "ಮೋಶೆಯು ನಮ್ಮನ್ನು 
ಈಜಿಷ್ಟಿನಿಂದ ಹೊರಗೆನಡೆಸಿದನು. ಆದರೆ ಅವನಿಗೇ 
ನಾಯಿತೊ ನಮಗೆ ತಿಳಿಯದು. ಆದ್ದರಿಂದ ನಮ್ಮನ್ನು 
ಮುನ್ನಡೆಸಲು ದೇವರುಗಳನ್ನು ಮಾಡಿಕೊಡು' ಎಂದು 
ಕೇಳಿದರು. ಆದ್ದರಿಂದ ನಾನು ಅವರಿಗೆ, ""ನಿಮ್ಮಲ್ಲಿ 
ಚಿನ್ನದ ಆಭರಣಗಳಿದ್ದರೆ ನನಗೆ ಕೊಡಿರಿ' ಎಂದು ಹೇಳಿ 
ದೆನು. ಅವರು ಆಭರಣಗಳನ್ನು ನನಗೆ ತಂದುಕೊಟ್ಟರು. 
ನಾನು ಅವುಗಳನ್ನು ಬೆಂಕಿಯಲ್ಲಿ ಕರಗಿಸಿ ಈ ಬಸವನ 
ಮೂರ್ತಿಯನ್ನು ಎರಕಹೊಯ್ದೆನು'' ಎಂದು 
ಉತ್ತರಿಸಿದನು. 


120 


ಜನರು ಅಂಕೆತಪ್ಪಿ ತಮ್ಮ ಇಷ್ಟಬಂದಂತೆ ಮಾಡುವು 
ದಕ್ಕೆ ಆರೋನನು ಅವರನ್ನು ಬಿಟ್ಟುಬಿಟ್ಟಿರುವುದು 
ಮೋಶೆಗೆ ತಿಳಿಯಿತು. ಜನರು ಕ್ರಮವಿಲ್ಲದೆ ಸ್ವೇಚ್ಛೆಯಿಂದ 
ನಡೆಯುತ್ತಿದ್ದರು; ಅವರ ಮೂರ್ಪತನವು ಅವರ 
ವಿರೋಧಿಗಳಿಗೆ ಎದ್ದು ಕಾಣುತ್ತಿತ್ತು! ಆದ್ದರಿಂದ ಪಾಳೆ 
ಯದ ದ್ವಾರದಲ್ಲಿ ಮೋಶೆಯು ನಿಂತು, "" ಯೆಹೋವನ 
ಪಕ್ಬದವರು ನನ್ನ ಬಳಿಗೆ ಬರಬೇಕು'' ಎಂದು ಹೇಳಿದನು. 
ಲೇವಿ ಕುಲದವರೆಲ್ಲಾ ಮೋಶೆಯ ಬಳಿಗೆ ಬಂದರು. 

ಟಗ ಮೋಶೆ ಅವರಿಗೆ, "ಇಸ್ರೇಲರ ದೇವರಾದ 
ಯೆಹೋವನು ಹೇಳುವುದನ್ನು ನಿಮಗೆ ತಿಳಿಸುತ್ತೇನೆ! 
"ನಿಮ್ಮಲ್ಲಿ ಪ್ರತಿಯೊಬ್ಬನು ಕತ್ತಿಯನ್ನು ತೆಗೆದುಕೊಂಡು 
ಪಾಳೆಯದ ಒಂದು ಕೊನೆಯಿಂದ ಇನ್ನೊಂದು ಕೊನೆಯ 
ವರೆಗೆ ಹೋಗಿ ಜನರನ್ನು ಶಿಕ್ಚಿಸಬೇಕು. ನಿಮ್ಮ ಸಹೋದ 
ರರಾಗಿದ್ದರೂ ಸ್ನೇಹಿತರಾಗಿದ್ದರೂ ಅಥವಾ ನೆರೆಯವ 
ರಾಗಿದ್ದರೂ ಸರಿ, ಕೊಲ್ಲಿರಿ''' ಎಂದು ಹೇಳಿದನು. 

22 ಲೇವಿಕುಲದವರು ಮೋಶೆಯ ಮಾತಿಗೆ ವಿಧೇಯ 
ರಾದರು. ಅಂದು ಇಸ್ರೇಲರಲ್ಲಿ ಸುಮಾರು ಮೂರು 
ಸಾವಿರ ಮಂದಿ ಸತ್ತರು. ೌಆಗ ಮೋಶೆಯು ಅವರಿಗೆ, 
"ಇಂದು ನೀವು ಯೆಹೋವನಿಗೆ ಮೀಸಲಾದ ಜನ 
ರಾದಿರಿ; ಯಾಕಂದರೆ ನೀವು ನಿಮ್ಮ ಸ್ವಂತ ಗಂಡು ಮಗ 
ನಿಗೂ ಸಹೋದರನಿಗೂ ವಿರೋಧವಾದಿರಿ. ಇಂದು 
ಆತನು ನಿಮ್ಮನ್ನು ಆಶೀರ್ವ ದಿಸಿದ್ದಾನೆ”' ಅಂದನು. 

ಮರುದಿನ ಮುಂಜಾನೆ ಮೋಶೆಯು ಜನರಿಗೆ, 
""ನೀವು ಭಯಂಕರವಾದ ಪಾಪವನ್ನು ಮಾಡಿದ್ದೀರಿ. 
ಆದರೆ ಈಗ ನಾನು ಯೆಹೋವನ ಬಳಿಗೆ ಹೋಗಿ, ಆತನು 
ನಿಮ್ಮ ಪಾಪಗಳನ್ನು ಕ್ಚಮಿಸುವಂತೆ ನಾನೇನಾದರೂ 
ಮಾಡಬಹುದೊ ಎಂದು ವಿಚಾರಿಸುತ್ತೇನೆ'' ಎಂದನು. 
31 ಅಂತೆಯೇ ಮೋಶೆಯು ಯೆಹೋವನ ಬಳಿಗೆ ಮರಳಿ 
ಹೋಗಿ, "ದಯವಿಟ್ಟು ಆಲಿಸು! ಈ ಜನರು ಬಹಳ ಕೆಟ್ಟ 
ಪಾಪವನ್ನು ಮಾಡಿದ್ದಾರೆ. ಚಿನ್ನದಿಂದ ಮೂರ್ತಿಯನ್ನು 
ಮಾಡಿಕೊಂಡಿದ್ದಾರೆ. ಅವರ ಈ ಪಾಪವನ್ನು ಕ್ಷಮಿಸು. 
ನೀನು ಅವರನ್ನು ಕ್ಚಮಿಸುವುದಿಲ್ಲವಾದರೆ ನಿನ್ನ ಜೀವ 
ಭಾದ್ಯರ ಪುಸ್ತಕದಿಂದ ನನ್ನ ಹೆಸರನ್ನು ಅಳಿಸಿಬಿಡು'' 
ಎಂದು ಪ್ರಾರ್ಥಿಸಿದನು. 

3 ಆದರೆ ಯೆಹೋವನು ಮೋಶೆಗೆ, ""ನನಗೆ ವಿರೋಧ 
ವಾಗಿ ಪಾಪಮಾಡುವ ಜನರ ಹೆಸರನ್ನು ಮಾತ್ರವೇ ನನ್ನ 
ಪುಸ್ತಕದಿಂದ ಅಳಿಸುತ್ತೇನೆ. **ಆದ್ದರಿಂದ ಈಗ ಕೆಳಗಿಳಿದು 
ನಾನು ನಿನಗೆ ಹೇಳುವಲ್ಲಿಗೆ ಜನರನ್ನು ನಡಿಸು. ನನ್ನ 
ದೂತನು ನಿನ್ನ ಮುಂದೆ ಹೋಗಿ ನಿನ್ನನ್ನು ನಡಿಸುವನು. 
ಪಾಪ ಮಾಡಿದ ಜನರನ್ನು ಶಿಕ್ಸಿಸುವ ಸಮಯ ಬಂದಾಗ 
ಅವರು ಶಿಕ್ಸಿಸಲ್ಪಡುವರು'' ಎಂದು ಹೇಳಿದನು. ಆದ್ದ 
ರಿಂದ ಯೆಹೋವನು ಜನರಿಗೆ ಭಯಂಕರವಾದ 





121 


ವ್ಯಾದಿಯನ್ನು ಬರಮಾಡಿದನು. ಅವರು ಆರೋನನಿಂದ 
ಬಸವನನ್ನು ಮಾಡಿಸಿಕೊಂಡದ್ದೇ ಇದಕ್ಕೇ ಕಾರಣ. 


""ನಾನು ನಿಮ್ಮೊಂದಿಗೆ ಬರುವುದಿಲ್ಲ.'' 
ತರುವಾಯ ಯೆಹೋವನು ಮೋಶೆಗೆ, ""ನೀನು 
33 ಮತ್ತು ಈಜಿಪ್ಪಿನಿಂದ ನೀನು ಕರೆದುಕೊಂಡು 
ಬಂದ ಜನರು ಈ ಸ್ಥಳವನ್ನು ಬಿಡಬೇಕು. ನಾನು 
ಅಬ್ರಹಾಮ ನಿಗೆ, ಇಸಾಕನಿಗೆ ಮತ್ತು ಯಾಕೋಬನಿಗೆ 
ವಾಗ್ದಾನ ಮಾಡಿದ ದೇಶಕ್ಕೆ ಹೋಗಿ. ನಾನು ಅವರಿಗೆ 
"ನಿಮ್ಮ ನಂತರ ಜೀವಿಸುವ ನಿಮ್ಮ ಸಂತತಿಯವರಿಗೆ ಆ 
ದೇಶವನ್ನು ಕೊಡು ವೆನು' ಎಂದು ನಾನು ಅವರಿಗೆ 
ವಾಗ್ದಾನ ಮಾಡಿದ್ದೇನೆ. 2ನಿಮ್ಮ ಮುಂದೆ ಹೋಗುವುದಕ್ಕೆ 
ನಾನು ಒಬ್ಬ ದೂತನನ್ನು ಕಳುಹಿಸುವೆನು. ಕಾನಾನ್ಯರನ್ನು, 
ಅಮೋರಿಯರನ್ನು, ಹಿತ್ತಿಯರನ್ನು, ಪೆರಿಜೀಯರನ್ನು 
ಹಿವ್ಹಿಯರನ್ನು ಮತ್ತು ಯೆಬೂಸಿಯರನ್ನು ನಾನು 
ಸೋಲಿಸುವೆನು. ನಿಮ್ಮ ದೇಶ ದಿಂದ ಅವರನ್ನು 
ಬಲವಂತದಿಂದ ಅಟ್ಟಿಬಿಡುವೆನು. ಆದ್ದ ರಿಂದ 
ಸಮೃದ್ಧಿಕರವಾದ ಆ ದೇಶಕ್ಕೆ ಹೋಗಿರಿ. ಆದರೆ ನಾನು 
ನಿಮ್ಮೊಂದಿಗೆ ಬರುವುದಿಲ್ಲ. ನೀವು ನನ್ನ ಆಜ್ಞೆಗೆ 
ವಿಧೇಯರಾಗದೆ ನನ್ನನ್ನು ಕೋಪಗೊಳಿಸುತ್ತೀರಿ. ನಾನು 
ನಿಮ್ಮೊಂದಿಗೆ ಬಂದರೆ, ದಾರಿಯಲ್ಲಿ ನಿಮ್ಮನ್ನು ಸಂಹರಿ 
ಸುವೆನು'' ಎಂದು ಹೇಳಿದನು. 
ಈ ದುಃಖದ ಸಮಾಚಾರವನ್ನು ಕೇಳಿ ಜನರು 
ನೊಂದುಕೊಂಡರು. ಅವರಲ್ಲಿ ಒಬ್ಬರಾದರೂ ತಮ್ಮ 
ಆಭರಣಗಳನ್ನು ಧರಿಸಿಕೊಳ್ಳಲಿಲ್ಲ. ಯೆಹೋವನು 


ಮೋಶೆಗೆ, '"ಇಸ್ರೇಲರಿಗೆ ಹೀಗೆಂದು ಹೇಳು: ನೀವು ಅವಿ, 


ದೇಯರಾದ ಜನರಾಗಿದ್ದೀರಿ. ನಾನು ನಿಮ್ಮೊಡನೆ ಕ್ಚಣ 
ಹೊತ್ತು ಸಂಚರಿಸಿದರೆ, ನಿಮ್ಮನ್ನು ಸಂಹರಿಸುವೆನು. ಆದ್ದ 
ರಿಂದ ನಿಮ್ಮೆಲ್ಲಾ ಆಭರಣಗಳನ್ನು ತೆಗೆದುಬಿಡಿರಿ. ನೀವು 
ಮಾಡಬೇಕಾದದ್ದನ್ನು ನಾನೇ ತಿಳಿಸುವೆನು!'' ಎಂದು 
ಹೇಳಿದನು. "ಇಸ್ರೇಲರು ಹೋರೆಬ್‌ (ಸೀನಾಯಿ) ಬೆಟ್ಟ 
ದಲ್ಲಿದ್ದಾಗ ಆಭರಣಗಳನ್ನು ಧರಿಸಿಕೊಳ್ಳುವುದನ್ನು ಬಿಟ್ಟು 
ಬಿಟ್ಟರು. 


ತಾತ್ಕಾಲಿಕ ದೇವದರ್ಶನಗುಡಾರ 
ಮೋಶೆಯು ಗುಡಾರವನ್ನು ಪಾಳೆಯದ ಹೊರಗೆ 
ಸ್ವಲ್ಪದೂರ ತೆಗೆದುಕೊಂಡು ಹೋಗುತ್ತಿದ್ದನು. 
ಮೋಶೆಯು ಅದನ್ನು, ""ದೇವದರ್ಶನದ ಗುಹಾರ* 
ಎಂದು ಕರೆದನು. ಯೆಹೋವನಿಂದ ಉತ್ತರವನ್ನು ಕೇಳ 
ಬೇಕೆಂದು ಬಯಸುವ ವ್ಯಕ್ತಿಯು ಪಾಳೆಯದ ಹೊರಗಿದ್ದ 





ದೇವದರ್ಶನದ ಗುಹಾರ ಬಹುಶಃ ನಿಜವಾದ ದೇವದರ್ಶನ ಗುಡಾರ 


ವಿಮೋಚನಕಾಂಹ 33:1-16 


ದೇವದರ್ಶನ ಗುಡಾರಕ್ಕೆ ಹೋಗುತ್ತಿದ್ದನು. 
*ಮೋಶೆಯು ಆ ಗುಡಾರದೊಳಗೆ ಹೋಗುವಾಗ ಜನ 
ರೆಲ್ಲರೂ ಅವನನ್ನು ಗಮನಿಸುತ್ತಿದ್ದರು. ಜನರು ತಮ್ಮ 
ಡೇರೆಗಳ ದ್ವಾರಗಳಲ್ಲಿ ನಿಂತುಕೊಂಡು ಮೋಶೆಯು 
ದೇವದರ್ಶನ ಗುಡಾರಕ್ಕೆ ಪ್ರವೇಶಿಸುವವರೆಗೆ ಅವನನ್ನು 
ಗಮನಿಸುತ್ತಿದ್ದರು. ಮೋಶೆಯು ಗುಡಾರದೊಳಕ್ಕೆ 
ಹೋದಾಗ ಎತ್ತರವಾದ ಮೇಘಸ್ತಂಭವು ಯಾವಾಗಲೂ 
ಕೆಳಗಿಳಿಯುತ್ತಿತ್ತು ಆ ಮೇಘಸ್ತಂಭವು ಗುಡಾರದ ದ್ವಾರ 
ದಲ್ಲಿ ನಿಲ್ಲುತ್ತಿತ್ತು ಹೀಗೆ ಯೆಹೋವನು ಮೋಶೆಯೊಡನೆ 
ಮಾತಾಡುತ್ತಿದ್ದನು. 10ಗುಡಾರದ ದ್ವಾರದಲ್ಲಿ ಮೇಘ 
ಸ್ತಂಭವಿರುವುದನ್ನು ಜನರು ನೋಡಿದಾಗ, ಅವರು ತಮ್ಮ 
ಸ್ವಂತ ಗುಡಾರಗಳ ದ್ವಾರದಲ್ಲಿ ತಲೆಬಾಗಿ ಯೆಹೋವ 
ನನ್ನು ಆರಾಧಿಸುತ್ತಿದ್ದರು. 

ಯೆಹೋವನು ಮೋಶೆಯೊಂದಿಗೆ ಮುಖಾಮುಖಿ 
ಯಾಗಿ ಮಾತಾಡುತ್ತಿದ್ದನು. ಒಬ್ಬನು ತನ್ನ ಸ್ನೇಹಿತ 
ನೊಂದಿಗೆ ಮಾತಾಡುವಂತೆ ಯೆಹೋವನು ಮೋಶೆ 
ಯೊಂದಿಗೆ ಮಾತಾಡುತ್ತಿದ್ದನು. ಯೆಹೋವನೊಂದಿಗೆ 
ಮಾತಾಡಿದ ನಂತರ ಮೋಶೆಯು ಪಾಳೆಯಕ್ಕೆ ಮರಳಿ 
ಹೋಗುತ್ತಿದ್ದನು. ನೂನನ ಮಗನೂ ಯಾೌವನಸ್ಥನೂ 
ಆಗಿದ್ದ ಯೆಹೋಶುವನು ಮೋಶೆಯ ಸಹಾಯಕನಾಗಿ 
ದ್ದನು. ಮೋಶೆಯು ಗುಡಾರವನ್ನು ಬಿಟ್ಟುಹೋದಾಗ 
ಯೆಹೋಶುವನು ಗುಡಾರದಲ್ಲಿಯೇ ಇರುತ್ತಿದ್ದನು. 


ಮೋಶೆಯು ಯೆಹೋವನ ಮಹಿಮೆಯನ್ನು 
ನೋಡುವನು 

2ಮೋಶೆಯು ಯೆಹೋವನಿಗೆ, ""ಈ ಜನರನ್ನು 
ಮುನ್ನಡೆಸಬೇಕೆಂದು ನೀನು ನನಗೆ ಹೇಳಿರುವೆ. ಆದರೆ 
ನನ್ನೊಂದಿಗೆ ಯಾರನ್ನು ಕಳುಹಿಸುತ್ತೀಯೆಂದು ನೀನು 
ಹೇಳಲಿಲ್ಲ. ನೀನು ನನಗೆ, "ನಾನು ನಿನ್ನನ್ನು ಚೆನ್ನಾಗಿ 
ಬಲ್ಲೆನು. ನಾನು ನಿನ್ನನ್ನು ಮೆಚ್ಚಿದ್ದೇನೆ” ಎಂದು ಹೇಳಿದೆ. 
'3ನಾನು ನಿನ್ನನ್ನು ನಿಜವಾಗಿಯೂ ಮೆಚ್ಚಿಸಿರುವುದಾದರೆ, 
ನಾನು ನಿನ್ನನ್ನು ತಿಳಿದುಕೊಳ್ಳುವಂತೆ ನಿನ್ನ ಮಾರ್ಗಗಳನ್ನು 
ಬೋಧಿಸು. ಆಗ ನಾನು ನಿನ್ನನ್ನು ಯಾವಾಗಲೂ ಮೆಚ್ಚಿ 
ಸಲು ಸಾಧ್ಯವಾಗುವುದು. ಇವರೆಲ್ಲರೂ ನಿನ್ನ ಜನರೆಂದು 
ಜಾಪಕಮಾಡಿಕೊ'' ಎಂದು ವಿಜ್ಞಾಪಿಸಿದನು. 

ಗ ಯಹುಹೋವನು" "ನಾನೇ ನಿಮ್ಮೊಡನೆ ಬರುವೆನು. 
ನಾನೇ ನಿಮ್ಮನ್ನು ಮುನ್ನಡೆಸುವೆನು'''* ಎಂದು 
ಉತ್ತರಿಸಿದನು. 

15ಆಗ ಮೋಶೆ ಯೆಹೋವನಿಗೆ, ""ನೀನು ನಮ್ಮೊಂದಿಗೆ 
ಬರದಿದ್ದರೆ, ಈ ಸ್ಥಳದಿಂದ ನಮ್ಮನ್ನು ಕಳುಹಿಸಬೇಡ. 
ಮಾತ್ರವಲ್ಲದೆ ನನಗೂ ಈ ಜನರಿಗೂ ನಿನ್ನ ದಯೆ 
ದೊರಕಿದೆಯೆಂದು ನಾವು ತಿಳಿದುಕೊಳ್ಳುವುದಾದರೂ 





ವನ್ನು ನಿರ್ಮಿಸುವ ಮೊದಲು ಮೋಶೆಯು ಈ ಗುಡಾರವನ್ನು ಉಪ 
ಯೋಗಿಸಿದನು. 


ಮುನ್ನಡೆಸುವೆನು ಅಥವಾ ""ವಿಶ್ರಾಂತಿ ಕೊಡುವೆನು.'' 


ವಿಮೋಚನಕಾಂಡ 33:17-34:12 


ಹೇಗೆ? ನೀನು ನಮ್ಮೊಡನೆ ಬಂದರೆ, ಆಗ ನಾವು ಇದನ್ನು 
ಖಚಿತವಾಗಿ ತಿಳಿದುಕೊಳ್ಳುವೆವು. ನೀನು ನಮ್ಮೊಡನೆ ಬಾರ 
ದಿದ್ದರೆ, ಆಗ ನಮಗೂ ಭೂಮಿಯ ಮೇಲಿರುವ ಇತರ 
ಜನರಿಗೂ ಯಾವ ವ್ಯತ್ಯಾಸವಿರುವುದಿಲ್ಲ'' ಎಂದು 
ಹೇಳಿದನು. "ಆಗ ಯೆಹೋವನು ಮೋಶೆಗೆ, ""ನಿನ್ನ 
ಕೋರಿಕೆಯನ್ನು ಅನುಗ್ರಹಿಸುತ್ತೇನೆ. ನಾನು ನಿನ್ನನ್ನು 
ಮೆಚ್ಚಿ ಕೊಂಡದ್ದರಿಂದಲೇ ಇದನ್ನು ಮಾಹುತ್ತೇನೆ. ನಾನು 
ನಿನ್ನನ್ನು ಚೆನ್ನಾಗಿ ಬಲ್ಲೆನು'' ಅಂದನು. 

18 ಬಳಿಕ ಮೋಶೆ, ""ಈಗ ದಯವಿಟ್ಟು ನಿನ್ನ ಮಹಿಮೆ 
ಯನ್ನು ನನಗೆ ತೋರಿಸು'' ಅಂದನು. 

''ಆಗ ಯೆಹೋವನು "ನನ್ನ ನಾಮದ ಮಹತ್ವವನ್ನು 
ನಿನ್ನಮುಂದೆ ದಾಟಿಹೋಗುವಂತೆ ಮಾಡುವೆನು. ನಾನೇ 
ಯೆಹೋವನು. ನಿನಗೆ ಕೇಳಿಸುವಂತೆ ನನ್ನ ಹೆಸರನ್ನು ಪ್ರಕ 
ಟಿಸುವಿನು. ನಾನು ಆರಿಸಿಕೊಂಡ ಜನರಿಗೆ ದಯೆಯನ್ನೂ 
ಪ್ರೀತಿಯನ್ನೂ ಅನುಗ್ರಹಿಸುವೆನು. ನನ್ನನ್ನು ಯಾರೂ 
ಮುಖಾಮುಖಿಯಾಗಿ ಕಾಣಲು ಸಾಧ್ಯವಿಲ್ಲ. ನನ್ನನ್ನು 
ನೋಡಿದ ಯಾವನೂ ಬದುಕಲಾರನು. 

2!""ಇಲ್ಲಿ ಒಂದು ಬಂಡೆ ಇದೆ. ನೀನು ಆ ಬಂಡೆಯ 
ಮೇಲೆ ನಿಂತುಕೊ. ನನ್ನ ಮಹಿಮೆಯು ಆ ಸ್ಥಳದ 
ಮೂಲಕ ದಾಟಿಹೋಗುವುದು. ನಾನು ನಿನ್ನನ್ನು ಆ 
ಬಂಡೆಯ ದೊಡ್ಡದಾದ ಬಿರುಕಿನಲ್ಲಿ ಇರಿಸುವೆನು; ನಾನು 
ದಾಟಿಹೋಗುವಾಗ ನನ್ನ ಕೈಯಿಂದ ನಿನ್ನನ್ನು 
ಮುಚ್ಚುವೆನು. 2 ಬಳಿಕ ನನ್ನ ಕೈಯನ್ನು ತೆಗೆಯುವೆನು. 
ಆಗ ನೀನು ನನ್ನ ಹಿಂಭಾಗವನ್ನು ನೋಡುವೆ; ಆದರೆ ನನ್ನ 
ಮುಖವು ನಿನಗೆ ಕಾಣಿಸದು'' ಎಂದು ಉತ್ತರ ಕೊಟ್ಟನು. 


ಹೊಸ ಕಲ್ಲಿನ ಹಲಿಗೆಗಳು 

ತರುವಾಯ ಯೆಹೋವನು ಮೋಶೆಗೆ, 
34 “ಒಡೆದುಹೋದ ಮೊದಲಿನ ಎರಡು ಕಲ್ಲಿನ 
ಹಲಗೆಗಳಂತೆ ಇನ್ನೆರಡು ಕಲ್ಲಿನ ಹಲಿಗೆಗಳನ್ನು ಮಾಡು. 
ಮೊದಲಿನ ಕಲ್ಲುಗಳಲ್ಲಿ ಬರೆದಿದ್ದ ಮಾತುಗಳನ್ನೇ, ನಾನು 
ಈ ಕಲ್ಲುಗಳ ಮೇಲೆ ಬರೆಯುವೆನು. ನಾಳೆ ಮುಂಜಾನೆ 
ಸೀನಾಯಿ ಬೆಟ್ಟಕ್ಕೇರಿ ಬಾ. ಬೆಟ್ಟದ ಮೇಲೆ ನನ್ನೆದುರಿನಲ್ಲಿ 
ನಿಂತುಕೋ. ನಿನ್ನೊಂದಿಗೆ ಯಾರೂ ಬರಕೂಡದು. 
ಬೆಟ್ಟದ ಯಾವ ಸ್ಥಳದಲ್ಲಿಯೂ ಯಾರೂ ಕಾಣಿಸ 
ಬಾರದು. ನಿಮ್ಮ ಪಶುಗಳಾಗಲೀ ಕುರಿಮಂದೆಗಳಾಗಲೀ 
ಬೆಟ್ಟದ ಬುಡದಲ್ಲಿ ಹುಲ್ಲು ಮೇಯಕೂಡದು'' ಎಂದು 
ಹೇಳಿದನು. 

“ಆದ್ದರಿಂದ ಮೋಶೆ ಮೊದಲಿನ ಎರಡು ಕಲ್ಲುಗಳಂತೆ 
ಇನ್ನೆರಡು ಕಲ್ಲಿನ ಹಲಿಗೆಗಳನ್ನು ಮಾಡಿದನು. ಬಳಿಕ 
ಮರುದಿನ ಮುಂಜಾನೆ ಬೇಗನೆ ಸೀನಾಯಿ ಬೆಟ್ಟವನ್ನೇರಿ 
ದನು. ಯೆಹೋವನು ಆಜ್ಞಾಪಿಸಿದಂತೆ ಮೋಶೆಯು ಪ್ರತಿ 


122 


ಯೊಂದನ್ನು ಮಾಡಿದನು. ಮೋಶೆಯು ಎರಡು ಕಲ್ಲಿನ 
ಹಲಿಗೆಗಳನ್ನು ಹಿಡಿದುಕೊಂಡು ಹೋದನು. 
5ಮೋಶೆಯು ಬೆಟ್ಟವನ್ನೇರಿ ಹೋದನಂತರ ಯೆಹೋ 
ವನು ಮೇಘರದಲ್ಲಿ ಅವನ ಬಳಿಗೆ ಇಳಿದು ಬಂದನು. 
ಯೆಹೋವನು ಮೋಶೆಯೊಡನೆ ಅಲ್ಲಿ ನಿಂತನು ಮತ್ತು 
ಮೋಶೆಯು ಯೆಹೋವನ ಹೆಸರನ್ನು ಕರೆದನು.* 

ಯೆಹೋವನು ಮೋಶೆಯ ಮುಂದೆ ಹಾದು 
ಹೋಗುತ್ತಾ ""ದೇವರಾದ ಯೆಹೋವನು ದಯೆಯೂ 
ಕನಿಕರವೂ ಉಳ್ಳ ದೇವರಾಗಿದ್ದಾನೆ. ಯೆಹೋವನು 
ಕೋಪಗೊಳ್ಳುವುದರಲ್ಲಿ ನಿಧಾನವಾಗಿದ್ದಾನೆ. ಯೆಹೋ 
ವನು ಮಹಾಪ್ರೀತಿಸ್ವರೂಪನಾಗಿದ್ದಾನೆ. ಯೆಹೋವನು 
ಭರವಸೆಗೆ ಯೋಗ್ಯನಾಗಿದ್ದಾನೆ. ಯೆಹೋವನು ಸಾವಿ 
ರಾರು ಸಂತತಿಗಳವರೆಗೆ ತನ್ನ ದಯೆ ತೋರಿಸುತ್ತಾನೆ. 
ಯೆಹೋವನು ಜನರು ಮಾಡುವ ಪಾಪಗಳನ್ನು ಕ್ಷಮಿಸು 
ತ್ತಾನೆ. ಆದರೆ ಅಪರಾಧಿಗಳನ್ನು ಶಿಕ್ಚಿಸು ವುದಕ್ಕೆ ಆತನು 
ಮರೆಯುವುದಿಲ್ಲ. ಯೆಹೋವನು ಅಪರಾಧಿಗಳನ್ನು 
ಶಿಕ್ಷಿಸುವನು ಮತ್ತು ಅವರ ಅಪರಾಧದ ಫಲವು ಅವರ 
ಮಕ್ಕಳ ಮೇಲೂ ಮೊಮ್ಮಕ್ಕಳ ಮೇಲೂ ಮತ್ತು ಮರಿ 
ಮೊಮ್ಮಕ್ಕಳ ಮೇಲೂ ಬರುವಂತೆ ಮಾಡುವನು'' ಎಂದು 
ಹೇಳಿದನು. 

ಕೂಡಲೇ ಮೋಶೆಯು ನೆಲದ ಮೇಲೆ ಅಡ್ಡಬಿದ್ದು 
ಯೆಹೋವನನ್ನು ಆರಾಧಿಸಿದನು. ಮೋಶೆಯು, 
"ಯೆಹೋವನೇ, ನಿನ್ನ ದಯೆ ನನಗೆ ದೊರಕುವುದಾದರೆ, 
ದಯವಿಟ್ಟ ನಮ್ಮೊಂದಿಗೆ ಬಾ. ಇವರು ಅವಿಧೇಯರಾದ 
ಜನರೆಂದು ನಾನು ಬಲ್ಲೆನು. ಆದರೆ ನಮ್ಮ ಪಾಪಗಳನ್ನು 
ಕ್ಷಮಿಸು. ನಮ್ಮನ್ನು ನಿನ್ನ ಜನರನ್ನಾಗಿ ಸ್ವೀಕರಿಸು'' ಎಂದು 
ಬೇಡಿಕೊಂಡನು. 

103ಗ ಯೆಹೋವನು, ""ನಾನು ನಿಮ್ಮೊಂದಿಗೆ ಈ 
ಒಡಂಬಡಿಕೆಯನ್ನು ಮಾಡುತ್ತಿದ್ದೇನೆ. ಭೂಲೋಕದಲ್ಲಿ 
ಎಲ್ಲಿಯೇ ಆಗಲಿ ಯಾವ ಜನಾಂಗದಲ್ಲಿಯೇ ಆಗಲಿ 
ಹಿಂದೆಂದೂ ನಡೆಯದಂತ ಮಹತ್ಕಾರ್ಯಗಳನ್ನು 
ಮಾಡುವೆನು. ಎಲ್ಲಾ ಜನರು ಮತ್ತು ನಿನ್ನೊಂದಿಗಿರುವ 
ಜನರು ಇವುಗಳನ್ನು ನೋಡಿ ಯೆಹೋವನಾದ ನಾನೇ 
ಮಹಾಮಹಿಮಾಸ್ವರೂಪನೆಂದು ತಿಳಿದುಕೊಳ್ಳುವರು. 
''ನಾನು ಈ ದಿನ ಕೊಡುವ ಆಜ್ಜಿಗಳಿಗೆ ವಿಧೇಯರಾಗಿರಿ, 
ನಿಮ್ಮ ವೈರಿಗಳಾದ ಅಮೋರಿಯರನ್ನು, ಕಾನಾನ್ಯರನ್ನು, 
ಹಿತ್ತಿಯರನ್ನು, ಪೆರಿಜೀಯರನ್ನು, ಹಿವ್ವಿಯರನ್ನು ಮತ್ತು 
ಯೆಬೂಸಿಯರನ್ನು ನಾನು ಹೊರಗಟ್ಟುವೆನು. ಎಚ್ಚರಿಕೆ 
ಯಾಗಿರಿ! ನೀವು ಹೋಗುತ್ತಿರುವ ದೇಶದಲ್ಲಿರುವ 





ಯೆಹೋವನು... ಕರೆದನು ಮೋಶೆ ಯೆಹೋವನನ್ನು ಆರಾಧಿಸಿದನು 
ಎಂದಾಗಲೀ ಯೆಹೋವನು ತನ್ನ ಹೆಸರನ್ನು ಮೋಶೆಗೆ ಪ್ರಕಟಿಸಿ 
ಕೊಂಡನು ಎಂದಾಗಲೀ ಇದು ಅರ್ಥಕೊಡಬಲ್ಲದು. 


123 


ಜನರೊಂದಿಗೆ ಯಾವ ಒಪ್ಪಂದವನ್ನೂ ಮಾಡಿಕೊಳ್ಳ 
ಬೇಡಿರಿ. ನೀವು ಆ ಜನರೊಂದಿಗೆ ಒಪ್ಪಂದ ಮಾಡಿ 
ಕೊಂಡರೆ, ಅದು ನಿಮಗೆ ಕೇಡನ್ನು ಬರಮಾಡುವುದು. 
13 ಅವರ ವೇದಿಕೆಗಳನ್ನು ನಾಶಮಾಡಿರಿ. ಅವರು ಪೂಜಿ 
ಸುವ ಕಲುಗಳನ್ನು ಒಡೆದುಹಾಕಿರಿ. ಅವರ ವಿಗ್ರಹಗಳನ್ನು 
ಕಡಿದುಹಾಕಿರಿ. "ಬೇರೆ ಯಾವ ದೇವರನ್ನು ಪೂಜಿಸ 
ಬೇಡಿರಿ. ನಾನೇ ಯೆಹೋವನು. "ಸ್ವಗೌರವವನ್ನು 
ಕಾಪಾಡಿಕೊಳ್ಳುವವನು' ಎಂಬುದೇ ನನ್ನ ಹೆಸರು. 

15" ಎಚ್ಚರಿಕೆಯಾಗಿರಿ, ಆ ದೇಶದಲ್ಲಿ ವಾಸಿಸುವ ಜನ 
ರೊಂದಿಗೆ ಯಾವ ಒಪ್ಪಂದವನ್ನೂ ಮಾಡಿಕೊಳ್ಳಬೇಡಿರಿ. 
ಇಲ್ಲವಾದರೆ ಅವರು ತಮ್ಮ ದೇವರುಗಳನ್ನು ಪೂಜಿಸು 
ವಾಗ ನೀವು ಅವರೊಂದಿಗೆ ಸೇರಿಕೊಳ್ಳುವಿರಿ. ಅವ 
ರೊಂದಿಗೆ ಸೇರಿಕೊಳ್ಳುವಂತೆ ನಿಮ್ಮನ್ನು ಆಹ್ವಾನಿಸುವರು; 
ಅವರ ಯಜ್ಞಾರ್ಪಣೆಗಳನ್ನು ತಿನ್ನುವಿರಿ. 16ನೀವು ಅವರ 
ಪುತ್ರಿಯರಲ್ಲಿ ಕೆಲವರನ್ನು ನಿಮ್ಮ ಪುತ್ರರಿಗೆ ಹೆಂಡತಿಯ 
ರಾಗುವುದಕ್ಕೆ ಆರಿಸಿಕೊಳ್ಳುವಿರಿ, ಅವರ ಪುತ್ರಿಯರು 
ಸುಳ್ಳುದೇವರುಗಳ ಸೇವೆ ಮಾಡುತ್ತಾರೆ. ನಿಮ್ಮ ಪುತ್ರ 
ರನ್ನೂ ಅವರು ಅದೇ ಸೇವೆಗೆ ನಡೆಸುತ್ತಾರೆ. 

1?""ವಿಗ್ರಹಗಳನ್ನು ಮಾಡಿಕೊಳ್ಳಬೇಡಿರಿ. 

"ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸಿರಿ. 
ನಾನು ನಿಮಗೆ ಮೊದಲು ಆಜ್ಞಾಪಿಸಿದಂತೆ ಹುಳಿಯಿಲ್ಲದ 
ರೊಟ್ಟಿಯನ್ನು ಏಳು ದಿನಗಳವರೆಗೆ ತಿನ್ನಿರಿ. ನಾನು ಆರಿಸಿ 
ಕೊಂಡ ಅಬೀಬ್‌ (ಮಾಚ್‌-ಎಪ್ರಿಲ್‌) ಮಾಸದಲ್ಲಿ 
ಇದನ್ನು ಮಾಡಿರಿ. ಯಾಕಂದರೆ ಆ ತಿಂಗಳಲ್ಲಿ ನೀವು 
ಈಜಿಷ್ಟಿನಿಂದ ಬಿಡುಗಡೆ ಹೊಂದಿದಿರಿ. 

19"'ಸ್ತ್ರೀಯಲ್ಲಿ ಹುಟ್ಟಿದ ಮೊದಲಿನ ಮಗು ಯಾವಾ 
ಗಲೂ ನನಗೆ ಸೇರಿದ್ದು. ನಿಮ್ಮ ದನಕುರಿಗಳಲ್ಲಿ ಹುಟ್ಟಿದ 
ಮೊದಲ ಮರಿಗಳು ನನಗೆ ಸೇರಿದವುಗಳಾಗಿವೆ. 2 ಚೊಚ್ಚ 
ಲಾಗಿ ಹುಟ್ಟಿದ ಕತ್ತೆಯನ್ನು ನೀವು ಇಟ್ಟುಕೊಳ್ಳಲು 
ಬಯಸಿದರೆ, ಆಗ ನೀವು ಕುರಿಮರಿಯನ್ನು ಕೊಟ್ಟು 
ಅದನ್ನು ಕೊಂಡುಕೊಳ್ಳಬಹುದು. ಆದರೆ ನೀವು ಅದನ್ನು 
ಕೊಂಡುಕೊಳ್ಳದಿದ್ದರೆ, ಅದರ ಕುತ್ತಿಗೆಯನ್ನು ಮುರಿಯ 
ಬೇಕು. ನೀವು ನಿಮ್ಮ ಎಲ್ಲಾ ಚೊಚ್ಚಲು ಗಂಡುಮಕ್ಕಳನ್ನು 
ನನ್ನಿಂದ ಕೊಂಡುಕೊಳ್ಳಬೇಕು. ಯಾವ ವ್ಯಕ್ತಿಯೂ 
ಕಾಣಿಕೆಯಿಲ್ಲದೆ, ನನ್ನ ಸನ್ನಿಧಿಗೆ ಬರಕೂಡದು. 

21""ನೀವು ವಾರದಲ್ಲಿ ಆರುದಿನ ಕೆಲಸ ಮಾಡುವಿರಿ. 
ಆದರೆ ಏಳನೆಯ ದಿನದಲ್ಲಿ ನೀವು ವಿಶ್ರಮಿಸಿಕೊಳ್ಳಬೇಕು. 
ನೀವು ಬಿತ್ತುವ ಮತ್ತು ಕೊಯ್ಯುವ ಸಮಯದಲ್ಲಿಯೂ 
ವಿಶ್ರಮಿಸಿಕೊಳ್ಳಬೇಕು. 2""ವಾರಗಳ ಹಬ್ಬವನ್ನು * 
ಆಚರಿಸಿರಿ. ಈ ಹಬ್ಬಕ್ಕಾಗಿ ಗೋಧಿಬೆಳೆಯ ಪ್ರಥಮ 





ವಾರಗಳ ಹಬ್ಬ ""ಪಂಚಾಶತ್ತಮ'' ಅಥವಾ ""ಷಾಹುಹೋತ್‌'' ಎಂಬು 
ದಾಗಿಯೂ ಕರೆಯಲ್ಪಟ್ಟಿದೆ. 


ವಿಮೋಚನಕಾಂಹ 34:13-30 


ಕಾಳನ್ನು ಉಪಯೋಗಿಸಿರಿ ಮತ್ತು ವರ್ಷಾಂತ್ಯದಲ್ಲಿ” 
ಸುಗ್ಗಿಹಬ್ಬವನ್ನು* ಆಚರಿಸಿರಿ. 

2""ವರ್ಷದಲ್ಲಿ ಮೂರುಸಲ ನಿಮ್ಮ ಗಂಡಸರೆಲ್ಲರೂ 
ಇಸ್ರೇಲರ ದೇವರೂ, ಯೆಹೋವನೂ, ಒಡೆಯನೂ 
ಆಗಿರುವಾತನ ಸನ್ನಿಧಿಯಲ್ಲಿ ಸೇರಬೇಕು. 

24" ನೀವು ದೇಶದೊಳಕ್ಕೆ ಹೋದಾಗ, ನಾನು ನಿಮ್ಮ 
ವೈರಿಗಳನ್ನು ಆ ದೇಶದಿಂದ ಹೊರಗಟ್ಟುವೆನು. ನಾನು 
ನಿಮ್ಮ ಮೇರೆಗಳನ್ನು ವಿಸ್ತರಿಸುವೆನು. ನಿಮಗೆ ಹೆಚ್ಚೆಚ್ಚಾಗಿ 
ಭೂಮಿ ದೊರೆಯುವುದು. ಪ್ರತಿ ವರ್ಷ ಮೂರುಸಲ 
ನೀವು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಗೆ ಹೋಗು 
ವಿರಿ. ಆ ಸಮಯದಲ್ಲಿ ಯಾರೂ ನಿಮ್ಮಿಂದ ಭೂಮಿ 
ಯನ್ನು ಅಪಹರಿಸಲು ಪ್ರಯತ್ನಿಸುವುದಿಲ್ಲ. 

25""ನೀವು ಯಜ್ಞಮಾಡುವಾಗ ಆ ಯಜ್ಞ ಪಶುವಿನ ರಕ್ತ 
ದೊಡನೆ ಹುಳಿಹಿಟ್ಟನ್ನು ಸಮರ್ಪಿಸಬಾರದು; 

""ಪಸ್ಕ ಭೋಜನದ ಮಾಂಸದಲ್ಲಿ ಏನನ್ನೂ ಮರು 
ದಿನದ ಮುಂಜಾನೆಯವರೆಗೆ ಉಳಿಸಬಾರದು. 

26""ನೀವು ಕೊಯ್ಯುವ ಪ್ರಧಮವಾದ ಬೆಳೆಗಳನ್ನು 
ಯೆಹೋವನಿಗೆ ಕೊಡಿರಿ. ಅವುಗಳನ್ನು ನಿಮ್ಮ ದೇವರಾದ 
ಯೆಹೋವನ ಆಲಯಕ್ಕೆ? ತನ್ನಿರಿ. 

""ಹೋತಮರಿಯನ್ನು ಅದರ ತಾಯಿಯ ಹಾಲಿನಲ್ಲಿ 
ಎಂದಿಗೂ ಬೇಯಿಸಬಾರದು.'' 

27ಬಳಿಕ ಯೆಹೋವನು ಮೋಶೆಗೆ, ""ನಾನು ನಿನಗೆ 
ಹೇಳಿದ ಸಂಗತಿಗಳನ್ನೆಲ್ಲಾ ಬರೆ. ಆ ಸಂಗತಿಗಳು ನಾನು 
ನಿನ್ನೊಂದಿಗೆ ಮತ್ತು ಇಸ್ರೇಲರೊಂದಿಗೆ ಮಾಡಿದ ಒಹಂ 
ಬಡಿಕೆಯಾಗಿದೆ'' ಎಂದು ಹೇಳಿದನು. 

ಮೋಶೆಯು ಅಲ್ಲಿ ಯೆಹೋವನೊಂದಿಗೆ ಹಗಲಿ 
ರುಳು ನಲವತ್ತು ದಿನಗಳಿದ್ದನು. ಆ ದಿನಗಳಲ್ಲಿ ಅವನು 
ಆಹಾರವನ್ನಾಗಲೀ ನೀರನ್ನಾಗಲೀ ಸೇವಿಸಲಿಲ್ಲ. 
ಮೋಶೆಯು ಒಡಂಬಡಿಕೆಯ ವಾಕ್ಯಗಳನ್ನು ಅಂದರೆ 
ದಶಾಜ್ಞೆಗಳನ್ನು ಎರಡು ಕಲ್ಲಿನ ಹಲಿಗೆಗಳ ಮೇಲೆ 
ಬರೆದನು. 


ಮೋಶೆಯ ಹೊಳೆಯುವ ಮುಖ 
ತರುವಾಯ ಮೋಶೆಯು ಸೀನಾಯಿ ಬೆಟ್ಟದಿಂದ 
ಇಳಿದುಬಂದನು. ಒಡಂಬಡಿಕೆಯ ವಾಕ್ಯಗಳು ಬರೆಯಲ್ಲ 
ಟ್ಚಿದ್ದ ಎರಡು ಕಲ್ಲಿನ ಹಲಿಗೆಗಳನ್ನು ಅವನು ಹಿಡಿದು 
ಕೊಂಡಿದ್ದನು. ಯೆಹೋವನು ಅವನೊಡನೆ ಮಾತಾಡಿದ್ದ 
ರಿಂದ ಅವನ ಮುಖವು ಹೊಳೆಯುತ್ತಿತ್ತು. ಆದರೆ 
ಮೋಶೆಗೆ ಇದು ತಿಳಿದಿರಲಿಲ್ಲ. ಮೋಶೆಯ ಮುಖವು 





ವರ್ಷಾಂತ್ಯ ಅಂದರೆ ಚಳಿಗಾಲದಲ್ಲಿ. 
ಸುಗ್ಗಿಹಬ್ಬಇದನ್ನು '"ಸುಕ್ಕೋತ್‌'' ಎಂದೂ ಕರೆಯುತ್ತಾರೆ. 
ಆಲಯ ದೇವದರ್ಶನಗುಡಾರ. 


ವಿಮೋಚನಕಾಂಹ 34:31-35:22 


ಶುಭ್ರವಾಗಿ ಹೊಳೆಯುತ್ತಿರುವುದನ್ನು ಆರೋನನೂ 
ಇಸ್ರೇಲರೆಲ್ಲರೂ ನೋಡಿದರು. ಆದ್ದರಿಂದ ಅವನ ಬಳಿಗೆ 
ಹೋಗಲು ಅವರು ಭಯಪಟ್ಟರು. 3!ಆದರೆ ಮೋಶೆ 
ಅವರನ್ನು ಕರೆದನು. ಆದ್ದರಿಂದ ಆರೋನನೂ ಜನ 
ನಾಯಕರೆಲ್ಲರೂ ಮೋಶೆಯ ಬಳಿಗೆ ಹೋದರು. 
ಮೋಶೆಯು ಅವರೊಡನೆ ಮಾತಾಡಿದನು. ಅದಾದ 
ನಂತರ, ಇಸ್ರೇಲರೆಲ್ಲರೂ ಮೋಶೆಯ ಬಳಿಗೆ ಬಂದರು. 
ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ತನಗೆ ಕೊಟ್ಟ 
ಅಪ್ಪಣೆಗಳನ್ನು ಮೋಶೆಯು ಅವರಿಗೆ ಕೊಟ್ಟನು. 

33ಮೋಶೆಯು ಜನರೊಡನೆ ಮಾತಾಡಿ ಮುಗಿಸಿದಾಗ, 
ತನ್ನ ಮುಖದ ಮೇಲೆ ಮುಸುಕನ್ನು ಹಾಕಿಕೊಂಡನು. 
3 ಮೋಶೆಯು ಯೆಹೋವನೊಡನೆ ಮಾತಾಡಲು ಆತನ 
ಸನ್ನಿಧಿಗೆ ಹೋದಾಗಲೆಲ್ಲಾ ಮೋಶೆಯು ಮುಸುಕನ್ನು ತೆಗೆ 
ದಿಡುತ್ತಿದ್ದನು. ಬಳಿಕ ಮೋಶೆ ಹೊರಗೆ ಬಂದು 
ಯೆಹೋವನು ಆಜ್ಞಾಪಿಸಿದ ಸಂಗತಿಗಳನ್ನು ಇಸ್ರೇಲರಿಗೆ 
ತಿಳಿಸುತ್ತಿದ್ದನು. *ಮೋಶೆಯ ಮುಖವು ಶುಭ್ರವಾಗಿ 
ಹೊಳೆಯುತ್ತಿದ್ದುದನ್ನು ಜನರು ನೋಡಿದರು. ಆದ್ದರಿಂದ 
ಮೋಶೆ ತನ್ನ ಮುಖಕ್ಕೆ ಮುಸುಕುಹಾಕಿಕೊಳ್ಳುತ್ತಿದ್ದನು. 
ಮೋಶೆಯು ಮುಂದಿನ ಸಾರಿ ಯೆಹೋವನೊಡನೆ 
ಮಾತಾಡಲು ಹೋಗುವವರೆಗೆ ಮುಸುಕು ಹಾಕಿ 
ಕೊಂಡಿರುವನು. 


ಸಬ್ಬತ್ತಿನ ಬಗ್ಗೆ ನಿಯಮಗಳು 
5 ಮೋಶೆಯು ಇಸ್ರೇಲರನ್ನು ಒಟ್ಟಾಗಿ ಸೇರಿ 
ಸಿದನು. ಮೋಶೆ ಅವರಿಗೆ, ""ನೀವು ಅನುಸರಿಸ 
ಬೇಕೆಂದು ಯೆಹೋವನು ನಿಮಗೆ ಆಜ್ಞಾಪಿಸಿದ ಸಂಗತಿ 
ಗಳನ್ನು ನಾನು ಹೇಳುವೆನು. 
2""ಕೆಲಸ ಮಾಡುವುದಕ್ಕೆ ಆರು ದಿನಗಳಿವೆ. ಆದರೆ 
ಏಳನೆಯ ದಿನವು ನಿಮಗೆ ಬಹು ವಿಶೇಷವಾದ ವಿಶ್ರಾಂತಿ 
ದಿನವಾಗಿರುವುದು. ಆ ವಿಶೇಷ ದಿನದಲ್ಲಿ ವಿಶ್ರಮಿಸು 
ವುದರ ಮೂಲಕ ನೀವು ಯೆಹೋವನನ್ನು ಸನ್ಮಾನಿಸು 
ವಿರಿ. ಏಳನೆಯ ದಿನದಲ್ಲಿ ಕೆಲಸಮಾಡುವ ವ್ಯಕ್ತಿಯು 
ಸಂಹರಿಸಲ್ಪಹಬೇಕು. ನೀವು ವಾಸಿಸುವ ಯಾವ ಸ್ಥಳ 
ದಲ್ಲಿಯೂ ಸಬ್ಬತ್‌ ದಿನದಂದು ಬೆಂಕಿಯನ್ನು ಹೊತ್ತಿನ 
ಬಾರದು'' ಎಂದು ಹೇಳಿದನು. 


ಪವಿತ್ರಗುಡಾರಕ್ಕೆ ವಸ್ತುಗಳು 
“ಮೋಶೆಯು ಇಸ್ರೇಲರಿಗೆ, " ಯೆಹೋವನು ಆಜ್ಞಾಪಿ 
ಸಿದ್ದು ಇದುವೇ. ನಯೆಹೋವನಿಗಾಗಿ ಕಾಣಿಕೆಗಳನ್ನು 
ಕೂಡಿಸಿರಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ತಾನು ಕೊಡುವಂಥ 
ದ್ದನ್ನು ತನ್ನ ಹೃದಯದಲ್ಲಿ ತೀರ್ಮಾನಿಸಿಕೊಳ್ಳಬೇಕು. 
ಬಳಿಕ ಆ ಕಾಣಿಕೆಯನ್ನು ಯೆಹೋವನ ಸನ್ನಿಧಿಗೆ ತರ 





124 


ಬೇಕು. ಚಿನ್ನ ಬೆಳ್ಳಿ ತಾಮ್ರ, “ನೀಲಿ, ನೇರಳೆ, ಕೆಂಪುದಾರ, 
ಮತ್ತು ಶ್ರೇಷ್ಠನಾರುಬಟ್ಟೆ, ಆಡಿನ ಕೂದಲು, 'ಕೆಂಪು 
ಬಣ್ಣದ ಕುರಿದೊಗಲು, ಕಡಲುಹಂದಿಯ ತೊಗಲು, 
ಜಾಲೀಮರ, ದೀಪಗಳಿಗೆ ಬೇಕಾದ ಎಣ್ಣೆ, ಅಭೀಷೇಕ 
ತೈಲ ಮತ್ತು ಪರಿಮಳಧೂಪವನ್ನು ತಯಾರಿಸಲು ಬೇಕಾದ 
ಸುಗಂಧದ್ರವ್ಯ ಇವುಗಳನ್ನು ತನ್ನಿರಿ. *ಏಫೋದಿನಲ್ಲಿ 
ಮತ್ತು ದೈವನಿರ್ಣಯದ ಪದಕದಲ್ಲಿ ಹಾಕಬೇಕಾಗಿರುವ 
ಗೋಮೇಧಿಕ ರತ್ನಗಳು ಮತ್ತು ಇತರ ರತ್ನಗಳನ್ನು ತನ್ನಿರಿ. 

10 ಯೆಹೋವನು ಆಜ್ಞಾಪಿಸಿದ ವಸ್ತುಗಳನ್ನು ನಿಮ್ಮಲ್ಲಿ 
ನಿಪುಣರಾದ ಕೆಲಸಗಾರರೆಲ್ಲರೂ ಮಾಡಬೇಕು. ಅವು 
ಯಾವುವೆಂದರೆ, !!ಪವಿತ್ರಗುಹಾರ, ಅದರ ಹೊರಗಿನ 
ಡೇರೆ, ಅದರ ಮೇಲ್ದೊದಿಕೆಗಳು, ಕೊಂಡಿಗಳು, ಚೌಕ 
ಟ್ಟುಗಳು, ಅಗುಳಿಗಳು, ಕಂಬಗಳು, ಗದ್ದಿಗೇಕಲ್ಲುಗಳು, 
'2ಪವಿತ್ರಪೆಟ್ಟಿಗೆ ಮತ್ತು ಅದರ ಕೋಲುಗಳು, ಕೃಪಾಸನ 
ಮತ್ತು ಪೆಟ್ಟಿಗೆ ಇರುವ ಸ್ಥಳವನ್ನು ಮುಚ್ಚುವ ಪರದೆ, 
ಮೇಜು ಮತ್ತು ಅದರ ಕೋಲುಗಳು, ಮೇಜಿನ ಮೇಲಿ 
ರುವ ಎಲ್ಲಾ ಉಪಕರಣಗಳು, ಮೇಜಿನ ಮೇಲಿರುವ 
ನೈವೇದ್ಯ ರೊಟ್ಟಿ, "ದೀಪಸ್ತಂಭ ಮತ್ತು ಅದರ ಉಪ 
ಕರಣಗಳು, ದೀಪಗಳು, ದೀಪಕ್ಕೆ ಬೇಕಾದ ಎಣ್ಣೆ, 
15 ಧೂಪವೇದಿ ಮತ್ತು ಅದರ ಕೋಲುಗಳು, ಅಭಿಷೇಕ 
ತೈಲ, ಪರಿಮಳಧೂಪ, ಪವಿತ್ರ, ಗುಹಾರದ ಬಾಗಿಲಿನ 
ಪರದೆ, '6ಸರ್ವಾಂಗಹೋಮ ಮಾಡಲು ಯಜ್ಞವೇದಿಕೆ 
ಮತ್ತು ಅದರ ತಾಮ್ರದ ಜಾಳಿಗೆ, ಕೋಲುಗಳು, ಯಜ್ಞ 
ವೇದಿಕೆಗೆ ಬೇಕಾಗುವ ಎಲ್ಲಾ ಉಪಕರಣಗಳು, ಗಂಗಾಳ 
ಮತ್ತು ಅದರ ಪೀಠ ಅಂಗಳದ ಸುತ್ತಲಿನ ಪರದೆಗಳು, 
ಕಂಬಗಳು ಗದ್ದಿಗೇಕಲ್ಲುಗಳು, ಅಂಗಳದ ಬಾಗಿಲಿನ 
ಪರದೆ, ಗುಡಾರದ ಗೂಟಗಳು, ಅಂಗಳದ ಗೂಟಗಳು 
ಮತ್ತು ಹಗ್ಗಗಳು, ಮತ್ತು ಪವಿತ್ರ ಸ್ಥಳದಲ್ಲಿ ಯಾಜಕರು 
ಧರಿಸತಕ್ಕ ವಿಶೇಷವಾದ ಹೆಣೆದ ಬಟ್ಟೆಗಳು. ಈ ಬಟ್ಟೆ 
ಗಳನ್ನು ಯಾಜಕನಾದ ಆರೋನನು ಮತ್ತು ಅವನ 
ಪುತ್ರರು ಯಾಜಕಸೇವೆ ಮಾಡುವಾಗ ಧರಿಸಿ 
ಕೊಳ್ಳುವರು” ಎಂದು ಹೇಳಿದನು. 








ಜನರಿಂದ ಮಹಾಕಾಣಿಕೆ 

ಬಳಿಕ ಇಸ್ರೇಲರೆಲ್ಲರೂ ಮೋಶೆಯ ಬಳಿಯಿಂದ 
ಹೊರಟುಹೋದರು. ಕಾಣಿಕೆ ಕೊಡುವುದಕ್ಕೆ 
ಯಾರ್ಯಾರು ಬಯಸಿದರೋ ಅವರೆಲ್ಲರೂ ಬಂದು 
ಯೆಹೋವನಿಗೆ ಕಾಣಿಕೆಯನ್ನು ಅರ್ಪಿಸಿದರು. ಈ ಕಾಣಿಕೆ 
ಗಳು ದೇವದರ್ಶನಗುಡಾರ, ಅದರ ಎಲ್ಲಾ ವಸ್ತುಗಳು 
ಮತ್ತು ವಿಶೇಷ ಬಟ್ಟೆಗಳನ್ನು ಮಾಡಲು ಉಪಯೋಗಿಸ 
ಲೃಟ್ಟವು. ಕಾಣಿಕೆ ಕೊಡುವುದಕ್ಕೆ ಬಯಸಿದ ಎಲ್ಲಾ 
ಗಂಡಸರು, ಹೆಂಗಸರು ಎಲ್ಲಾ ವಿಧದ ಚಿನ್ನದ 


125 


ಆಭರಣಗಳನ್ನು ತಂದರು. ಅವರ ಕಡಗ, ಮುರುವು 
(ಓಲೆ) ಉಂಗುರ ಮತ್ತು ಇತರ ಚಿನ್ನದ ಆಭರಣಗಳನ್ನು 
ತಂದರು. ಅವರೆಲ್ಲರು ತಮ್ಮ ಎಲ್ಲಾ ಕೊಡುಗೆಗಳನ್ನು 
ಯೆಹೋವನಿಗೆ ಕೊಟ್ಟರು. ಇದು ಯೆಹೋವನಿಗೆ ಕೊಟ್ಟ 
ವಿಶೇಷವಾದ ಕಾಣಿಕೆಯಾಗಿತ್ತು 

ಪ್ರತಿಯೊಬ್ಬನು ತನ್ನಲ್ಲಿದ್ದ ಶ್ರೇಷ್ಠ ನಾರುಬಟ್ಟೆ 
ಯನ್ನು, ನೀಲಿ, ನೇರಳೆ ಮತ್ತು ಕೆಂಪು ದಾರಗಳನ್ನು 
ಯೆಹೋವನಿಗಾಗಿ ತಂದನು. ಯಾರಲ್ಲಿ ಕೆಂಪುಬಣ್ಣದ 
ಕುರಿದೊಗಲಾಗಲೀ ನೀರೆಮ್ಮೆ ತೊಗಲಾಗಲೀ ಇದ್ದವೋ 
ಅವರು ಅವುಗಳನ್ನು ಯೆಹೋವನಿಗಾಗಿ ತಂದು 
ಕೊಟ್ಟರು. ೫ಬೆಳ್ಳಿಯನ್ನಾಗಲೀ ತಾಮ್ರವನ್ನಾಗಲೀ 
ಕೊಡಲು ಬಯಸಿದವರು ಅದನ್ನು ಕೆಲಸಕ್ಕೋಸ್ಕರ 
ಯೆಹೋವನಿಗೆ ಕಾಣಿಕೆಯಾಗಿ ತಂದರು. ಜಾಲೀಮರ 
ವನ್ನು ಹೊಂದಿದ್ದವರು ಅದನ್ನು ಯೆಹೋವನಿಗೆ ಕಾಣಿಕೆ 
ಯಾಗಿ ಕೊಟ್ಟರು. ನಿಪುಣರಾದ ಸ್ತ್ರೀಯರು ಶ್ರೇಷ್ಠ 
ನಾರುಬಟ್ಟೆಯನ್ನು, ನೀಲಿ, ನೇರಳೆ, ಕೆಂಪು ದಾರಗಳನ್ನು 
ಮಾಡಿದರು. ೫ಸನಿಪುಣರಾಗಿದ್ದ ಇತರ ಸ್ತ್ರೀಯರು ಆಡು 
ಕೂದಲಿನಿಂದ ಬಟ್ಟೆಯನ್ನು ತಯಾರಿಸಿದರು. 

ನಾಯಕರು ಗೋಮೇಧಿಕರತ್ನಗಳನ್ನು ಮತ್ತು ಇತರ 
ರತ್ನಗಳನ್ನು ತಂದುಕೊಟ್ಟರು. ಅವುಗಳನ್ನು ಯಾಜಕನ 
ಏಫೋದಿಗೂ ಮತ್ತು ದೈವನಿರ್ಣಯಪದಕಕ್ಕೂ ಉಪ 
ಯೋಗಿಸಲಾಯಿತು. ಜನರು ಸುಗಂಧದ್ರವ್ಯಗಳನ್ನೂ 
ಆಲಿವ್‌ ಎಣ್ಣೆಯನ್ನೂ ತಂದುಕೊಟ್ಟರು. ಈ ವಸ್ತುಗಳು 
ಪರಿಮಳಧೂಪ, ಅಭಿಷೇಕತೈಲ ಮತ್ತು ದೀಪಗಳಿಗೆ 
ಬೇಕಾದ ಎಣ್ಣೆ ಇವುಗಳನ್ನು ಮಾಡಲು ಉಪಯೋಗಿ 

ಸಹಾಯ ಮಾಡುವುದಕ್ಕೆ ಬಯಸಿದ ಇಸ್ರೇಲರೆ 
ಲ್ಲರೂ ಯೆಹೋವನಿಗೆ ಕಾಣಿಕೆಗಳನ್ನು ತಂದುಕೊಟ್ಟರು. 
ಈ ಕಾಣಿಕೆಗಳನ್ನು ಗಂಡಸರು ಮತ್ತು ಹೆಂಗಸರು ಕೊಡು 
ವುದಕ್ಕೆ ಬಯಸಿದ್ದರಿಂದ ಉದಾರವಾಗಿ ಕೊಟ್ಟರು. 
ಯೆಹೋವನು ಮೋಶೆಗೆ ಮತ್ತು ಜನರಿಗೆ ಆಜ್ಞಾಪಿಸಿದ 
ಎಲ್ಲಾ ವಸ್ತುಗಳನ್ನು ಮಾಡುವುದಕ್ಕೆ ಈ ಕಾಣಿಕೆಗಳು ಉಪ 
ಯೋಗಿಸಲ್ಪಟ್ಟವು. 


ಬೆಚಲೇಲ ಮತ್ತು ಒಹೊಲೀಯಾಬ 

ಬಳಿಕ ಮೋಶೆಯು ಇಸ್ರೇಲರಿಗೆ ಹೀಗಂದನು: 
"ನೋಡಿರಿ, ಯೆಹೋವನು ಯೆಹೂದಕುಲದಿಂದ 
ಊರಿಯನ ಮಗನಾದ ಬೆಚಲೇಲನನ್ನು ಆರಿಸಿಕೊಂಡಿ 
ದ್ದಾನೆ. ಊರಿಯು ಹೂರನ ಮಗ 3!ಯೆಹೋವನು ಬೆಚ 
ಲೇಲನನ್ನು ದೇವರಾತ್ಮಭರಿತನನ್ನಾಗಿ ಮಾಡಿ, ಎಲ್ಲಾ 
ವಸ್ತುಗಳನ್ನು ಮಾಡುವುದಕ್ಕೆ ಬೇಕಾದ ವಿಶೇಷ ನಿಪುಣತೆ 
ಯನ್ನೂ ಜ್ಞಾನವನ್ನೂ ಅನುಗ್ರಹಿಸಿದ್ದಾನೆ. *ಅವನು 


ವಿಮೋಚನಕಾಂಹ 35:23-36:6 


ಅಂದವಾಗಿ ನಕ್ಲೆಮಾಡಿ, ಚಿನ್ನ, ಬೆಳ್ಳಿ ಮತ್ತು ತಾಮ್ರಗಳಿಂದ 
ವಸ್ತುಗಳನ್ನು ಮಾಡಬಲ್ಲನು. ಅವನು ಕಲ್ಲುಗಳನ್ನು, 
ರತ್ನಗಳನ್ನು ಕತ್ತರಿಸಿ ಜೋಡಿಸಬಲ್ಲನು. ಬೆಚಲೇಲನು 
ಮರಗೆಲಸವನ್ನು ಮಾಡಿ ಎಲ್ಲಾ ವಿಧದ ಕುಶಲ ವಸ್ತು 
ಗಳನ್ನು ತಯಾರಿಸಬಲ್ಲನು. **ಇತರರಿಗೆ ಕಲಿಸುವುದಕ್ಕೆ 
ಬೇಕಾದ ವಿಶೇಷ ನಿಪುಣತೆಯನ್ನು ಯೆಹೋವನು ಬೆಚ 
ಲೇಲನಿಗೂ ಒಹೊಲೀಯಾಬನಿಗೂ ಅನುಗ್ರಹಿಸಿದ್ದಾನೆ. 
ಒಹೊಲೀಯಾಬನು ದಾನ್‌ಕುಲದ ಅಹೀಸಾಮಾಕನ 
ಮಗನು. ಯೆಹೋವನು ಇವರಿಬ್ಬರಿಗೆ ಎಲ್ಲಾ ವಿಧದ 
ಕೆಲಸಗಳನ್ನು ಮಾಡಲು ವಿಶೇಷ ನಿಪುಣತೆಯನ್ನು ಅನು 
ಗ್ರಹಿಸಿದ್ದಾನೆ. ಅವರು ಮರಗೆಲಸವನ್ನೂ ಲೋಹದ ಕೆಲಸ 
ವನ್ನೂ ಮಾಡಬಲ್ಲರು. ಅವರು ನೀಲಿ, ನೇರಳೆ ಕೆಂಪು 
ದಾರಗಳಿಂದ ಮತ್ತು ಶ್ರೇಷ್ಠ ನಾರುಬಟ್ಟೆಯಿಂದ 
ಅಲಂಕೃತವಾದ ಬಟ್ಟೆಗಳನ್ನು ನೇಯಿಗೆ ಮಾಡಬಲ್ಲರು; 
ಅವರು ಉಣ್ಣೆ ಬಟ್ಟೆಗಳನ್ನು ನೇಯಲು ಶಕ್ತರಾಗಿದ್ದಾರೆ. 
ಇ (ಸಂದ ಬೆಚಲೇಲನೂ ಒಹೊಲೀ 
ಯಾಬನೂ ಮತ್ತು ಇತರ ಎಲ್ಲಾ ನಿಪುಣರೂ 

ಯೆಹೋವನು ಆಜ್ಞಾಪಿಸಿದ ಕೆಲಸವನ್ನು ಮಾಡ ಬೇಕು. 
ಈ ಪವಿತ್ರಸ್ಥಳವನ್ನು ಕಟ್ಟುವುದಕ್ಕಾಗಿ ಅವಶ್ಯವಿರುವ ಎಲ್ಲಾ 
ಸೂಕ್ಷ್ಮವಾದ ಕೆಲಸವನ್ನು ಮಾಡುವುದಕ್ಕೆ ಯೆಹೋವನು 
ಈ ಜನರಿಗೆ ಜ್ಞಾನವನ್ನೂ ತಿಳುವಳಿಕೆಯನ್ನೂ 
ಅನುಗ್ರಹಿಸಿದ್ದಾನೆ.'' 

2ಬಳಿಕ ಮೋಶೆಯು ಬೆಚಲೇಲನನ್ನು ಒಹೊಲೀ 
ಯಾಬನನ್ನು ಮತ್ತು ಯೆಹೋವನಿಂದ ವಿಶೇಷ ಜ್ಞಾನ 
ಹೊಂದಿದ ಇತರ ಎಲ್ಲಾ ನಿಪುಣರನ್ನು ಕರೆದನು. 
ಕೆಲಸದಲ್ಲಿ ಸಹಾಯಮಾಡಲು ಇವರು ಬಯಸಿದ್ದರಿಂದ 
ಬಂದರು. *ಇಸ್ರೇಲರು ಕಾಣಿಕೆಗಳಾಗಿ ತಂದ 
ವಸ್ತುಗಳನ್ನೆಲ್ಲಾ ಮೋಶೆಯು ಅವರಿಗೆ ಕೊಟ್ಟನು. ಅವರು 
ದೇವರ ಪವಿತ್ರಸ್ಥಳವನ್ನು ಕಟ್ಟುವುದಕ್ಕಾಗಿ ಈ ವಸ್ತು! ಗಳನ್ನು 
ಉಪಯೋಗಿಸಿದರು. ಪ್ರತಿ ಮುಂಜಾನೆ ಜನರು ಕಾಣಿಕೆ 
ಗಳನ್ನು ತರುತ್ತಲೇ ಇದ್ದರು.“ಆಗ ಆ ನಿಪುಣಲ್ಲಾ ತಾವು 
ಮಾಡುತ್ತಿದ್ದ ಪವಿತ್ರ, ಸ್ಥಳದ ಕೆಲಸವನ್ನು ಬಿಟ್ಟು 
ಮೋಶೆಯೊಡನೆ ಮಾತಾಡಲು ಹೋದರು. ಅವರು, 
5""ಜನರು ಬಹಳ ಹೆಚ್ಚಾಗಿ ತಂದಿ ದ್ದಾರೆ! ಗುಡಾರದ 
ಕೆಲಸವನ್ನು ಮು ಗಿಸುವುದಕ್ಕೆ ನವಗೆ 
ಬೇಕಾಗಿರುವುದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಇವೆ!'' ಎಂದು 
ಹೇಳಿದರು. 

ಆಗ ಮೋಶೆಯು, ""ಪವಿತ್ರಸ್ಥಳದ ಕೆಲಸಕ್ಕಾಗಿ ಯಾವ 
ಪುರುಷನಾಗಲೀ ಸ್ತ್ರೀಯಾಗಲೀ ಇನ್ನು ಮುಂದೆ ಯಾವು 
ದನ್ನೂ ಕಾಣಿಕೆಯಾಗಿ ಸಿದ್ಧಮಾಹಬಾರದು'' ಎಂಬ 
ಸಂದೇಶವನ್ನು ಪಾಳೆಯದಲ್ಲೆಲ್ಲಾ ಕಳುಹಿಸಿದನು. ಆದ್ದ 
ರಿಂದ ಜನರು ಹೆಚ್ಚಾಗಿ ಕೊಡುವುದನ್ನು ನಲ್ಲಿಸ 


ವಿಮೋಚನಕಾಂಹ 36:7-34 


ಬೇಕಾಯಿತು. ದೇವರ ಪವಿತ್ರಸ್ಥಳವನ್ನು ಕಟ್ಟುವ ಕೆಲಸ 
ವನ್ನು ಮುಗಿಸುವುದಕ್ಕೆ ಬೇಕಾಗಿರುವುದಕ್ಕಿಂತಲೂ 
ಹೆಚ್ಚಾಗಿ ಜನರು ತಂದಿದ್ದರು. 


ಪವಿತ್ರಗುಹಾರ 

ತರುವಾಯ ನಿಪುಣರು ಪವಿತ್ರ, ಗುಡಾರವನ್ನು 
ಮಾಡಲು ಪ್ರಾರಂಭಿಸಿದರು. ಅವರು ಶ್ರೇಷ್ಠ ನಾರು ಬಟ್ಟೆ 
ಯಿಂದಲೂ ನೀಲಿ, ನೇರಳೆ, ಕೆಂಪು ದಾರಗಳಿಂದಲೂ 
ಹತ್ತು ಪರದೆಗಳನ್ನು ಮಾಡಿದರು. ಅವರು ಕೆರೂಬಿಗಳ 
ಚಿತ್ರಗಳನ್ನು ಪರದೆಗಳಲ್ಲಿ ಕಸೂತಿ ಹಾಕಿದರು. *ಪ್ರತಿ 
ಪರದೆಯೂ ಒಂದೇ ಅಳತೆಯುಳ್ಳದ್ದಾಗಿ ಇಪ್ಪತ್ತೆಂಟು 
ಮೊಳ ಉದ್ದವಾಗಿಯೂ ನಾಲ್ಕು ಮೊಳ ಅಗಲವಾಗಿಯೂ 
ಇತ್ತು ಕೆಲಸಗಾರರು ಪರದೆಗಳನ್ನು ಒಟ್ಟಾಗಿ ಜೋಡಿಸಿ 
ಪರದೆಗಳ ಎರಡು ಭಾಗಗಳನ್ನಾಗಿ ಮಾಡಿದರು. ಒಂದು 
ಭಾಗದಲ್ಲಿ ಐದು ಪರದೆಗಳನ್ನೂ ಇನ್ನೊಂದು ಭಾಗದಲ್ಲಿ 
ಐದು ಪರದೆಗಳನ್ನೂ ಒಟ್ಟಾಗಿ ಜೋಡಿಸಿದರು. !! ಬಳಿಕ 
ಅವರು ಒಂದು ಗುಂಪಿನ ಕೊನೆಯ ಪರದೆಯ ಅಂಚಿನಲ್ಲಿ 
ಕುಣಿಕೆಗಳನ್ನು ಮಾಡಲು ನೀಲಿಬಟ್ಟೆಯನ್ನು ಉಪ 
ಯೋಗಿಸಿದರು. ಇನ್ನೊಂದು ಗುಂಪಿನಲ್ಲಿದ್ದ ಕೊನೆಯ 
ಪರದೆಯಲ್ಲೂ ಹಾಗೆಯೇ ಮಾಡಿದರು. ಒಂದು 
ಗುಂಪಿನ ಕೊನೆಯ ಪರದೆಯಲ್ಲೂ ಐವತ್ತು ಕುಣಿಕೆ 
ಗಳಿದ್ದವು. ಇನ್ನೊಂದು ಗುಂಪಿನ ಕೊನೆಯ ಪರದೆ 
ಯಲ್ಲೂ ಐವತ್ತು ಕುಣಿಕೆಗಳಿದ್ದವು. ಕುಣಿಕೆಗಳನ್ನು ಒಂದ 
ಕ್ಕೊಂದು ಎದುರಾಗಿ ಇರಿಸಿದರು. ಬಳಿಕ ಅವರು 
ಐವತ್ತು ಚಿನ್ನದ ಬಳೆಗಳನ್ನು ಮಾಡಿ ಎರಡು ಪರದೆಗಳನ್ನು 
ಒಟ್ಟಾಗಿ ಸೇರಿಸಿದರು. ಹೀಗೆ ಪವಿತ್ರ ಗುಡಾರವು 
ಜೋಡಿಸಲ್ಪಟ್ಟು ಒಂದೇ ಗುಡಾರವಾಯಿತು. 

"ಬಳಿಕ ಕೆಲಸಗಾರರು ಪವಿತ್ರಗುಡಾರವನ್ನು ಹೊದಿ 
ಸುವುದಕ್ಕೆ ಇನ್ನೊಂದು ಗುಡಾರವನ್ನು ಮಾಡಿದರು. ಈ 
ಗುಡಾರವನ್ನು ಮಾಡಲು ಹನ್ನೊಂದು ಪರದೆಗಳನ್ನು 
ಉಪಯೋಗಿಸಿದರು. ಅವರು ಆಡುಕೂದಲಿನಿಂದ ಈ 
ಪರದೆಗಳನ್ನು ಮಾಡಿದರು. ಈ ಎಲ್ಲಾ ಪರದೆಗಳು 
ಒಂದೇ ಅಳತೆಯುಳ್ಳದ್ದಾಗಿ ಮೂವತ್ತು ಮೊಳ ಉದ್ದ 
ವಾಗಿಯೂ ನಾಲ್ಕು ಮೊಳ ಅಗಲವಾಗಿಯೂ ಇದ್ದವು. 
16ಕಲಸಗಾರರು ಐದು ಪರದೆಗಳನ್ನು ಒಟ್ಟಾಗಿ ಸೇರಿಸಿ 
ಒಂದು ಭಾಗವನ್ನಾಗಿ ಮಾಡಿದರು. ಒಳಿಕ ಅವರು ಇತರ 
ಆರು ಪರದೆಗಳನ್ನು ಒಟ್ಟಾಗಿ ಸೇರಿಸಿ ಇನ್ನೊಂದು ಭಾಗವ 
ನ್ನಾಗಿ ಮಾಡಿದರು. 17 ಅವರು ಒಂದು ಭಾಗದ ಕೊನೆಯ 
ಪರದೆಯ ಅಂಚಿನಲ್ಲಿ ಐವತ್ತು ಕುಣಿಕೆಗಳನ್ನು ಇಟ್ಟರು. 
ಇನ್ನೊಂದು ಭಾಗದ ಕೊನೆಯ ಪರದೆಯಲ್ಲಿಯೂ ಅದೇ 
ರೀತಿಯಾಗಿ ಮಾಡಿದರು. ಕೆಲಸಗಾರರು ಎರಡು 
ಪರದೆಗಳನ್ನು ಒಟ್ಟಾಗಿ ಜೋಡಿಸಲು ಐವತ್ತು ತಾಮ್ರದ 


126 


ಬಳೆಗಳನ್ನು ಮಾಡಿದರು. ಇದು ಸಮಸ್ತವನ್ನು ಒಂದೇ 
ಗುಡಾರವಾಗುವಂತೆ ಮಾಡಿತು. ಬಳಿಕ ಅವರು ಪವಿತ್ರ. 
ಗುಡಾರಕ್ಕೆ ಎರಡು ಮೇಲ್ಲೊದಿಕೆಗಳನ್ನು ಮಾಡಿದರು. 
ಒಂದು ಮೇಲ್ಲೊದಿಕೆಯನ್ನು ಕೆಂಪು ಬಣ್ಣದ ಕುರಿತೊಗ 
ಲುಗಳಿಂದ ಮಾಡಿದರು; ಮತ್ತೊಂದು ಮೇಲ್ಲೊದಿ 
ಕೆಯನ್ನು ನೀರೆಮ್ಮೆ ತೊಗಲಿನಿಂದ ಮಾಡಿದರು. 

ಬಳಿಕ ಕೆಲಸಗಾರರು ಪವಿತ್ರಗುಡಾರದ ಚೌಕಟ್ಟು 
ಗಳನ್ನು ಜಾಲೀಮರದಿಂದ ಮಾಡಿದರು. ೫ಪ್ರತಿ 
ಯೊಂದು ಚೌಕಟ್ಟು ಹತ್ತು ಮೊಳ ಉದ್ದವಾಗಿಯೂ 
ಒಂದು ಮೊಳ ಅಗಲವಾಗಿಯೂ ಇತ್ತು ಎರಡು ಕಂಬ 
ಗಳಿಗೆ ಎರಡು ಅಡ್ಡಕಂಬಗಳನ್ನು ಜೋಡಿಸಿ ಚೌಕಟ್ಟನ್ನು 
ಮಾಡಲಾಗಿತ್ತು. ಪವಿತ್ರ ಗುಹಾರದ ಪ್ರತಿ ಚೌಕಟ್ಟನ್ನು 
ಅದೇ ರೀತಿಯಲ್ಲಿ ಮಾಡಲಾಗಿತ್ತು ಪವಿತ್ರ ಗುಡಾರದ 
ದಕ್ಷಿಣ ಭಾಗದಲ್ಲಿ ಇಪ್ಪತ್ತು ಚೌಕಟ್ಟುಗಳನ್ನು ಮಾಡಿ 
ದರು. ಬಳಿಕ ಅವರು ಚೌಕಟ್ಟುಗಳಿಗೆ ನಲವತ್ತು 
ಬೆಳ್ಳಿಯ ಗದ್ದಿಗೇಕಲ್ಲುಗಳನ್ನು ಮಾಡಿದರು. ಒಂದು 
ನಿಲುವು ಪಟ್ಟಿಗೆ ಒಂದರಂತೆ ಪ್ರತಿ ಚೌಕಟ್ಟಿಗೆ ಎರಡು 
ಗದ್ದಿಗೇಕಲ್ಲುಗಳಿದ್ದವು. ಅವರು ಪವಿತ್ರಗುಡಾರದ 
ಇನ್ನೊಂದು ಕಡೆಯಲ್ಲಿ (ಉತ್ತರಭಾಗ) ಇಪ್ಪತ್ತು 
ಚೌಕಟ್ಟುಗಳನ್ನು ಮಾಡಿದರು. ಅವರು ಪ್ರತಿ ಚೌಕಟ್ಟಿಗೆ 
ಎರಡು ಗದ್ದಿಗೇಕಲ್ಲುಗಳಂತೆ ನಲವತ್ತು ಬೆಳ್ಳಿಯ ಗದ್ದಿಗೇ 
ಕಲ್ಲುಗಳನ್ನು ಮಾಡಿದರು. ?' ಅವರು ಪವಿತ್ರ ಗುಡಾರದ 
ಹಿಂಭಾಗಕ್ಕೆ (ಪಶ್ಚಿಮಭಾಗ) ಇನ್ನೂ ಆರು ಚೌಕಟ್ಟು 
ಗಳನ್ನು ಮಾಡಿದರು. ೫ಪವಿತ್ರಗುಡಾರದ ಹಿಂಭಾಗ 
ದಲ್ಲಿನ ಮೂಲೆಗಳಿಗೂ ಎರಡು ಚೌಕಟ್ಟುಗಳನ್ನು ಮಾಡಿ 
ದರು. ಈ ಚೌಕಟ್ಟುಗಳು ಕೆಳಭಾಗಕ್ಕೆ ಒಟ್ಟಾಗಿ ಸೇರಿಸ 
ಲ್ಪಟ್ಟಿದ್ದವು; ತುದಿಯಲ್ಲಿ ಒಂದು ಬಳೆಯು ಮೂಲೆ ಚೌಕ 
ಟ್ವುಗಳನ್ನು ಒಟ್ಟಿಗೆ ಹಿಡಿದುಕೊಂಡಿದ್ದವು. ಅವರು 
ಎರಡೂ ಮೂಲೆಗಳಿಗೆ ಹಾಗೆಯೇ ಮಾಡಿದರು. ಪವಿತ್ರ, 
ಗುಡಾರದ ಪಶ್ಚಿಮದಿಕ್ಕಿನಲ್ಲಿ ಒಟ್ಟು ಎಂಟು ಚೌಕಟ್ಟು 
ಗಳಿದ್ದವು. ಪ್ರತಿ ಚೌಕಟ್ಟಿಗೆ ಎರಡು ಗದ್ದಿಗೇಕಲ್ಲುಗಳಂತೆ 
ಹದಿನಾರು ಬೆಳ್ಳೆಯ ಗದ್ದಿಗೇಕಲ್ಲುಗಳಿದ್ದವು. 

31 ಬಳಿಕ ಕೆಲಸಗಾರರು ಚೌಕಟ್ಟುಗಳಿಗೆ ಅಗುಳಿಗಳನ್ನು 
ಮಾಡಲು ಜಾಲೀಮರವನ್ನು ಉಪಯೋಗಿಸಿದರು. 
ಪವಿತ್ರ ಗುಡಾರದ ಮೊದಲಿನ ಕಡೆಯಲ್ಲಿ ಐದು 
ಅಗುಳಿಗಳೂ *`ಇನ್ನೊಂದು ಕಡೆಯಲ್ಲಿ ಐದು ಅಗುಳಿ 
ಗಳೂ ಪವಿತ್ರಗುಡಾರದ ಹಿಂಭಾಗದಲ್ಲಿ (ಅಂದರೆ 
ಪಶ್ಚಿಮ ಭಾಗದಲ್ಲಿ) ಐದು ಅಗುಳಿಗಳೂ ಇದ್ದವು. 
ಚೌಕಟ್ಟುಗಳನ್ನು ಒಂದು ಕೊನೆಯಿಂದ ಇನ್ನೊಂದು 
ಕೊನೆಯವರೆಗೂ ಹಾದುಹೋಗುವಂತೆ ಅವರು ಮಧ್ಯದ 
ಅಗುಳಿಯನ್ನು ಮಾಡಿದರು. ಅವರು ಈ ಚೌಕಟ್ಟು 
ಗಳನ್ನು ಚಿನ್ನದಿಂದ ಹೊದಿಸಿದರು. ಅಗುಳಿಗಳಿಗಾಗಿ 


127 


ಚಿನ್ನದ ಕೊಂಡಿಗಳನ್ನು ಮಾಡಿದರು; ಅಗುಳಿಗಳನ್ನು ಚಿನ್ನ 
ದಿಂದ ಹೊದಿಸಿದರು. 

ಸ್ರ್ರತಿಪವಿತ್ರಸ್ಥಳದ ದ್ವಾರಕ್ಕೆ ವಿಶೇಷ ಪರದೆಯನ್ನು 
ಮಾಡಲು ಅವರು ಶ್ರೇಷ್ಠ ನಾರುಬಟ್ಟೆಯನ್ನು ನೀಲಿ, 
ನೇರಳೆ, ಕೆಂಪು ದಾರಗಳನ್ನು ಉಪಯೋಗಿಸಿದರು. 
ಅವರು ಕೆರೂಬಿಗಳ ಚಿತ್ರಗಳನ್ನು ಪರದೆಯಲ್ಲಿ ಕಸೂತಿ 
ಹಾಕಿದರು. ಅವರು ಜಾಲೀಮರದಿಂದ ನಾಲ್ಕು ಕಂಬ 
ಗಳನ್ನು ಮಾಡಿದರು ಮತ್ತು ಕಂಬಗಳನ್ನು ಚಿನ್ನದಿಂದ 
ಹೊದಿಸಿದರು. ಬಳಿಕ ಅವರು ಕಂಬಗಳಿಗೆ ಚಿನ್ನದ ಕೊಂಡಿ 
ಗಳನ್ನು ಮಾಡಿದರು. ಅವರು ಕಂಬಗಳಿಗೆ ನಾಲ್ಕು ಬೆಳ್ಳೆಯ 
ಗದ್ದಿಗೇಕಲ್ಲುಗಳನ್ನು ಮಾಡಿದರು. *'ಬಳಿಕ ಗುಡಾರದ 
ಬಾಗಿಲಿಗೆ ಪರದೆಯನ್ನು ಮಾಡಿದರು. ಅವರು ಈ ಪರದೆ 
ಯನ್ನು ನೀಲಿ, ನೇರಳೆ, ಕೆಂಪು ದಾರವನ್ನು ಶ್ರೇಷ್ಠ ನಾರು 
ಬಟ್ಟೆಯನ್ನು ಉಪಯೋಗಿಸಿದರು. ಮತ್ತು ಅವರು ಚಿತ್ರ 
ಗಳನ್ನು ಅದರಲ್ಲಿ ಹೆಣೆದರು. 

ಬಳಿಕ ಅವರು ಐದು ಕಂಬಗಳನ್ನೂ ಬಾಗಿಲಿನ 
ಪರದೆಗೆ ಕೊಂಡಿಗಳನ್ನೂ ಮಾಡಿದರು. ಅವರು ಕಂಬಗಳ 
ತುದಿಗಳನ್ನು ಮತ್ತು ಪರದೆಯ ಕೋಲುಗಳನ್ನು ಚಿನ್ನ 
ದಿಂದ ಹೊದಿಸಿದರು. ಅವರು ಕಂಬಗಳಿಗೆ ಐದು ತಾಮ್ರದ 
ಗದ್ದಿಗೇಕಲ್ಲುಗಳನ್ನು ಮಾಡಿದರು. 


ಒಡಂಬಡಿಕೆ ಪೆಟ್ಟಿಗೆ * 

ಥಿ 7 ಬೆಚಲೇಲನು ಜಾಲೀಮರದಿಂದ ಪವಿತ್ರ ಪೆಟ್ಟಿಗೆ 

ಯನ್ನು ಮಾಡಿದನು. ಪೆಟ್ಟಿಗೆಯು ಎರಡುವರೆ 
ಮೊಳ ಉದ್ದ ಒಂದೂವರೆ ಮೊಳ ಅಗಲ ಮತ್ತು ಒಂದೂ 
ವರೆ ಮೊಳ ಎತ್ತರವಿತ್ತು ಪೆಟ್ಟಿಗೆಯ ಹೊರಗಿನ ಮತ್ತು 
ಒಳಗಿನ ಭಾಗವನ್ನು ಅಪ್ಪಟ ಬಂಗಾರದಿಂದ ಹೊದಿ 
ಸಿದನು. ಬಳಿಕ ಪೆಟ್ಟಿಗೆಯ ಸುತ್ತಲೂ ಚಿನ್ನದ ಗೋಟು 
ಕಟ್ಟಿಸಿದನು. 3ಅವನು ಚಿನ್ನದ ನಾಲ್ಕು ಬಳೆಗಳನ್ನು ಮಾಡಿಸಿ 
ಪೆಟ್ಟಿಗೆಯ ನಾಲ್ಕು ಮೂಲೆಗಳಲ್ಲಿ ಇರಿಸಿದನು. ಈ ಬಳೆ 
ಗಳು ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗಲು ಉಪ 
ಯೋಗಿಸಲ್ಪಡುತ್ತಿದ್ದವು. ಪ್ರತಿಯೊಂದು ಬದಿಯಲ್ಲೂ 
ಎರಡು ಬಳಿಗಳಿದ್ದವು. “ಬಳಿಕ ಪೆಟ್ಟಿಗೆಯನ್ನು ಹೊರುವು 
ದಕ್ಕಾಗಿ ಕೋಲುಗಳನ್ನು ಜಾಲೀಮರದಿಂದ ಮಾಡಿಸಿ 
ದನು. ಅದನ್ನು ಅಪ್ಪಟ ಬಂಗಾರದಿಂದ ಹೊದಿಸಿದನು. 
*ಫೆಟ್ಟಿಗೆಯ ಪಾರ್ಶ್ವಗಳಲ್ಲಿರುವ ಬಳೆಗಳಲ್ಲಿ ಅವನು 
ಕೋಲುಗಳನ್ನು ಸೇರಿಸಿದನು. ಬಳಿಕ ಅವನು ಅಪ್ಪಟ 
ಬಂಗಾರದ ಕೃಪಾಸನವನ್ನು ಮಾಡಿಸಿದನು. ಅದು ಎರಡೂ 
ವರೆ ಮೊಳ ಉದ್ದ ಮತ್ತು ಒಂದೂವರೆ ಮೊಳ ಅಗಲ ಇತ್ತು 
7ಬಳಿಕ ಬೆಚಲೇಲನು ಬಂಗಾರವನ್ನು ಸುತ್ತಿಗೆಯಿಂದ ಕೆತ್ತಿ 
ಎರಡು ಕೆರೂಬಿಗಳ ಆಕಾರಗಳನ್ನು ಮಾಡಿದನು. ಅವನು 





ಒಡಂಬಡಿಕೆ ಪೆಟ್ಟಿಗೆ ಅಥವಾ ಒಡಂಬಡಿಕೆಯ ಮಂಜೂಷ. 


ವಿಮೋಚನಕಾಂಡ 36:35-37:18 


ಕೆರೂಬಿದೂತರನ್ನು ಕೃಪಾಸನದ ಕೊನೆಗಳಲ್ಲಿ ಇಟ್ಟನು. 
ಒಂದು ಕೆರೂಬಿಯನ್ನು ಕೃಪಾಸನದ ಒಂದು ಕೊನೆ 
ಯಲ್ಲೂ ಇನ್ನೊಂದನ್ನು ಮತ್ತೊಂದು ಕೊನೆಯಲ್ಲೂ 
ಇಟ್ಟನು. ಅವುಗಳನ್ನು ಒಟ್ಟಾಗಿ ಕೃಪಾಸನಕ್ಕೆ ಜೋಡಿಸಿ 
ಒಂದೇ ವಸ್ತುವನ್ನಾಗಿ ಮಾಡಿದನು. 9ಕೆರೂಬಿಗಳ ರೆಕ್ಕೆ 
ಗಳು ಆಕಾಶದ ಕಡೆಗೆ ಚಾಚಿದ್ದವು. ಅವುಗಳು ಪೆಟ್ಟಿಗೆ 
ಯನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚಿದ್ದವು. ಅವುಗಳ 
ಮುಖಗಳು ಎದುರುಬದುರಾಗಿ ಕೃಪಾಸನವನ್ನು 
ನೋಡುತ್ತಿದ್ದವು. 


ವಿಶೇಷ ಮೇಜು 

10ತರುವಾಯ, ಅವನು ಜಾಲೀಮರದಿಂದ ಮೇಜನ್ನು 
ಮಾಡಿದನು. ಮೇಜು ಎರಡು ಮೊಳ ಉದ್ದ, ಒಂದು 
ಮೊಳ ಅಗಲ ಮತ್ತು ಒಂದೂವರೆ ಮೊಳ ಎತ್ತರ ಇತ್ತು 
11 ಅವನು ಮೇಜನ್ನು ಅಪ್ಪಟ ಬಂಗಾರದಿಂದ ಹೊದಿಸಿ 
ದನು; ಮೇಜಿನ ಸುತ್ತಲೂ ಚಿನ್ನದ ಗೋಟನ್ನು ಕಟ್ಟಿಸಿ 
ದನು. ಬಳಿಕ ಅವನು ಮೇಜಿಗೆ ಮೂರು ಇಂಚು ಅಗ 
ಲದ ಚೌಕಟ್ಟನ್ನು ಮಾಡಿದನು; ಆ ಚೌಕಟ್ಟಿಗೆ ಚಿನ್ನದ 
ಗೋಟನ್ನು ಕಟ್ಟಿಸಿದನು. 13 ಬಳಿಕ ಅವನು ನಾಲ್ಕು ಚಿನ್ನದ 
ಬಳೆಗಳನ್ನು ಮಾಡಿಸಿ ಮೇಜಿನ ನಾಲ್ಕು ಕಾಲುಗಳಿರುವ 
ನಾಲ್ಕು ಮೂಲೆಗಳಲ್ಲಿ ಅವುಗಳನ್ನು ಇರಿಸಿದನು. 14 ಅವನು 
ಬಳೆಗಳನ್ನು ಮೇಜಿನ ತುದಿಯಲ್ಲಿರುವ ಚೌಕಟ್ಟಿಗೆ 
ಹತ್ತಿರವಾಗಿ ಇರಿಸಿದನು. ಕೋಲುಗಳಿಂದ ಮೇಜನ್ನು 
ಹೊರುವುದಕ್ಕಾಗಿ ಈ ಬಳೆಗಳು ಇದ್ದವು. 15 ಬಳಿಕ 
ಮೇಜನ್ನು ಹೊರುವುದಕ್ಕಾಗಿ ಉಪಯೋಗಿಸಲ್ಪಡುತ್ತಿದ್ದ 
ಕೋಲುಗಳನ್ನು ಜಾಲೀಮರದಿಂದ ಮಾಡಿದನು. 
ಕೋಲುಗಳನ್ನು ಅಪ್ಪಟ ಬಂಗಾರದಿಂದ ಹೊದಿಸಿದನು. 
ಬಳಿಕ ಅವನು ಮೇಜಿನಲ್ಲಿ ಉಪಯೋಗಿಸಲ್ಪಡುತ್ತಿದ್ದ 
ಎಲ್ಲಾ ವಸ್ತುಗಳನ್ನು ಮಾಡಿದನು. ಅವನು ಅಪ್ಪಟ 
ಬಂಗಾರದ ತಟ್ಟೆ ಚಮಚ, ಬೋಗುಣಿ ಮತ್ತು ಹೂಜಿ 
ಗಳನ್ನು ಮಾಡಿದನು. ಬೋಗುಣಿ ಮತ್ತು ಹೂಜಿಗಳು 
ಪಾನದ್ರವ್ಯ ಸಮರ್ಪಣೆಗಳನ್ನು ಅರ್ಪಿಸುವುದಕ್ಕೆ ಉಪ 
ಯುಕ್ತವಾಗಿದ್ದವು. 


ದೀಪಸ್ತಂಭ 
1?ಬಳಿಕ ಅವನು ದೀಪಸ್ತಂಭವನ್ನು ಮಾಡಿದನು. 
ಅವನು ಅಪ್ಪಟ ಬಂಗಾರದಿಂದ ಕಂಬವನ್ನು ಮಾಡಿದನು. 
ತರುವಾಯ ಹೂವು, ಮೊಗ್ಗು, ಮತ್ತು ದಳಗಳನ್ನು ಮಾಡಿ 
ಜೋಡಿಸಿದನು. ಹೀಗೆ ಅವು ಪುಷ್ಪಾಲಂಕಾರವಾದ 
ಒಂದೇ ವಸ್ತುವಾಯಿತು. 'ದೀಪಸ್ತಂಭಕ್ಕೆ ಆರು ಕೊಂಬೆ 
ಗಳಿದ್ದವು. ಮೂರು ಕೊಂಬೆಗಳು ಒಂದು ಕಡೆಯಲ್ಲೂ 


ವಿಮೋಚನಕಾಂಹ 37:19-38:10 


ಇನ್ನು ಮೂರು ಕೊಂಬೆಗಳು ಇನ್ನೊಂದು ಕಡೆಯ 
ಲ್ಲಿಯೂ ಇದ್ದವು. ಪ್ರತಿಯೊಂದು ಕೊಂಬೆಗಳಲ್ಲಿ 
ಮೂರು ಮೂರು ಹೂವುಗಳಿದ್ದವು. ಈ ಹೂವುಗಳು 
ಮೊಗ್ಗು ದಳಗಳಿಂದ ಕೂಡಿದ ಬಾದಾಮಿಹೂವುಗಳಂತೆ 
ಮಾಡಲ್ಪಟ್ಟವು. 2ದೀಪಸ್ತಂಭದ ಕಂಬದಲ್ಲಿ ಇನ್ನೂ 
ನಾಲ್ಕು ಹೂವುಗಳಿದ್ದವು. ಅವುಗಳು ಸಹ ಮೊಗ್ಗು, ದಳಗ 
ಳಿಂದ ಕೂಡಿದ ಬಾದಾಮಿಯ ಹೂವುಗಳಂತೆ ಮಾಡಲ್ಪ 
ಟ್ಚವು. ?!ಕಂಬದ ಪ್ರತಿಯೊಂದು ಕಡೆಯಲ್ಲಿ ಮೂರು 
ಮೂರು ಕೊಂಬೆಗಳಂತೆ ಆರು ಕೊಂಬೆಗಳಿದ್ದವು. 
ಕೊಂಬೆಗಳು ಕವಲೊಡೆದಿರುವ ಮೂರು ಸ್ಥಳಗಳಲ್ಲೂ 
ಒಂದೊಂದು ಹೂವು ಇತ್ತು ಆ ಹೂವಿಗೆ ಮೊಗ್ಗುಗಳು 
ಮತ್ತು ದಳಗಳು ಇದ್ದವು. ಹೂವು ಮತ್ತು ಕೊಂಬೆಗ 
ಳಿಂದ ಕೂಡಿದ ಇಡೀ ದೀಪಸ್ತಂಭವು ಅಪ್ಪಟ ಬಂಗಾರ 
ದಿಂದ ಅಖಂಡವಾಗಿ ಮಾಡಲ್ಪಟ್ಟಿತ್ತು. 23 ಅವನು ಈ ದೀಪ 
ಸ್ತಂಭಕ್ಕೆ ಏಳು ಹಣತೆಗಳನ್ನು ಮಾಡಿದನು; ಬಳಿಕ ಅಪ್ಪಟ 
ಬಂಗಾರದಿಂದ ಬತ್ತಿಗಳನ್ನು ಸರಿಪಡಿಸುವ ಕತ್ತರಿಗಳನ್ನೂ 
ಹರಿವಾಣಗಳನ್ನೂ ಮಾಡಿದನು. ದೀಪಸ್ತಂಭವನ್ನು 
ಮತ್ತು ಅದರ ಉಪಕರಣಗಳನ್ನು ಮಾಡಲು ಎಪ್ಪತ್ತೈದು 
ಪೌಂಡು ಅಪ್ಪಟ ಬಂಗಾರವನ್ನು ಉಪಯೋಗಿಸಿದನು. 


ಧೂಪವೇದಿಕೆ 

ಬ ಅವನು ಧೂಪವೇದಿಕೆಯನ್ನು ಜಾಲೀಮರದಿಂದ 
ಮಾಡಿದನು. ಧೂಪವೇದಿಕೆಯು ಚಚಸ್ಟಿಕವಾಗಿತ್ತು. 
ಅದು ಒಂದು ಮೊಳ ಉದ್ದ, ಒಂದು ಮೊಳ ಅಗಲ ಮತ್ತು 
ಎರಡು ಮೊಳ ಎತ್ತರ ಇತ್ತು ಧೂಪವೇದಿಕೆಯಲ್ಲಿ ನಾಲ್ಕು 
ಕೊಂಬುಗಳಿದ್ದವು. ಪ್ರತಿ ಮೂಲೆಯಲ್ಲಿಯೂ 
ಒಂದೊಂದು ಕೊಂಬುಗಳಿದ್ದವು. ಈ ಕೊಂಬುಗಳು 
ಒಟ್ಟಾಗಿ ಧೂಪವೇದಿಕೆಗೆ ಜೋಡಿಸಲ್ಪಟ್ಟು ಅವಿಭಾಜ್ಯ 
ವಾಗಿತ್ತು ಅವನು ಅಪ್ಪಟ ಬಂಗಾರದಿಂದ ಮೇಲ್ಭಾಗ 
ವನ್ನೂ ಎಲ್ಲಾ ಪಾರ್ಶ್ವಗಳನ್ನೂ ಕೊಂಬುಗಳನ್ನೂ ಹೊದಿಸಿ 
ದನು. ಬಳಿಕ ಅವನು ಧೂಪವೇದಿಕೆಯ ಸುತ್ತಲೂ ಚಿನ್ನದ 
ಗೋಟನ್ನು ಕಟ್ಟಿಸಿದನು. 27ಅವನು ಧೂಪವೇದಿಕೆಗೆ 
ಎರಡು ಚಿನ್ನದ ಬಳೆಗಳನ್ನು ಮಾಡಿಸಿ ಗೋಟಿನ ಕೆಳಗೆ 
ವೇದಿಕೆಯ ಪ್ರತಿಯೊಂದು ಬದಿಯಲ್ಲಿ ಇರಿಸಿದನು. ಈ 
ಚಿನ್ನದ ಬಳೆಗಳು ವೇದಿಕೆಯನ್ನು ಕೋಲುಗಳ ಮೂಲಕ 
ಹೊರುವುದಕ್ಕೆ ಉಪಯುಕ್ತವಾಗಿದ್ದವು. 28 ಅವನು 
ಜಾಲೀಮರದಿಂದ ಕೋಲುಗಳನ್ನು ಮಾಡಿಸಿ ಚಿನ್ನದಿಂದ 
ಅವುಗಳನ್ನು ಹೊದಿಸಿದನು. 

ತರುವಾಯ ಅವನು ಪವಿತ್ರವಾದ ಅಭಿಷೇಕ ತೈಲ 
ವನ್ನು ಮಾಡಿದನು. ಅವನು ಶುದ್ಧವಾದ ಪರಿಮಳ ಧೂಪ 
ವನ್ನು ಮಾಡಿದನು. ಸುಗಂಧದ್ರವ್ಯಕಾರರ ವಿದ್ಯೆಯ 
ಮೇರೆಗೆ ಈ ವಸ್ತುಗಳನ್ನು ಮಾಡಲಾಯಿತು. 


128 


ಯಜ್ಞವೇದಿಕೆ 
ಥಿ 8 ತರುವಾಯ ಬೆಚಲೇಲನು ಯಜ್ಞವೇದಿಕೆ 
ಯನ್ನು ಜಾಲೀಮರದಿಂದ ಮಾಡಿದನು. ಈ 
ವೇದಿಕೆಯು ಸರ್ವಾಂಗಹೋಮಗಳನ್ನು ಅರ್ಪಿಸುವುದಕ್ಕೆ 
ಕಟ್ಟಲ್ಪಟ್ಟಿತ್ತು ವೇದಿಕೆಯು ಚಚಕ್ಚಿಕವಾಗಿತ್ತು. ಅದು 
ಐದು ಮೊಳ ಉದ್ದ, ಐದು ಮೊಳ ಅಗಲ ಮತ್ತು ಮೂರು 
ಮೊಳ ಎತ್ತರ ಇತ್ತು "ಅವನು ಯಜ್ಞವೇದಿಕೆಯ ನಾಲ್ಕು 
ಮೂಲೆಗಳಲ್ಲಿ ಒಂದೊಂದು ಕೊಂಬುಗಳನ್ನು ಇಟ್ಟು ಪ್ರತಿ 
ಯೊಂದು ಕೊಂಬನ್ನು ಅದರ ಮೂಲೆಗೆ ಸೇರಿಸಿದನು. 
ಹೀಗಾಗಿ ಪ್ರತಿಯೊಂದೂ ಅಖಂಡವಾದ ಒಂದೇ ವಸ್ತುವಿ 
ನಂತಾಯಿತು. ಅವನು ಯಜ್ಞವೇದಿಕೆಯನ್ನು ತಾಮ್ರ 
ದಿಂದ ಹೊದಿಸಿದನು. *ಬಳಿಕ ವೇದಿಕೆಯಲ್ಲಿ ಉಪ 
ಯೋಗಿಸುವ ಎಲ್ಲಾ ಉಪಕರಣಗಳನ್ನು ಅಂದರೆ ಮಡಿಕೆ 
ಗಳು, ಸಲಿಕೆಗಳು, ಬೋಗುಣಿಗಳು, ಮುಳ್ಳುಗಳು ಮತ್ತು 
ಅಗ್ನಿಷ್ಠಿಕೆಗಳನ್ನು ತಾಮ್ರದಿಂದ ಮಾಡಿದನು. “ಬಳಿಕ 
ಅವನು ವೇದಿಕೆಗೆ ತಾಮ್ರದ ಜಾಳಿಗೆಯನ್ನು ಮಾಡಿದನು. 
ಜಾಳಿಗೆಯು ಹೆಣಿಗೆ ಕೆಲಸದಿಂದ ಮಾಡಲಾಗಿತ್ತು. ಜಾಳಿ 
ಗೆಯು ವೇದಿ ಕೆಯ ಕೆಳಭಾಗದಲ್ಲಿರುವ ಕಟ್ಟೆಯ ಕೆಳಗೆ 
ಇಡಲ್ಪಟ್ಟಿತ್ತು. ಅದು ಕೆಳಗಿನಿಂದ ವೇದಿಕೆಯ ಅರ್ಧ 
ಭಾಗದಷ್ಟು ಮೇಲಕ್ಕೆ ಹೋಯಿತು. 5ಬಳಿಕ ಅವನು 
ತಾಮ್ರದ ಬಳೆಗಳನ್ನು ಮಾಡಿದನು. ಈ ಬಳೆಗಳು ವೇದಿಕೆ 
ಯನ್ನು ಕೋಲುಗಳಿಂದ ಹೊರುವುದಕ್ಕೆ ಉಪಯುಕ್ತ 
ವಾಗಿದ್ದವು. ಅವನು ಬಳೆಗಳನ್ನು ಜಾಳಿಗೆಯ ನಾಲ್ಕು 
ಮೂಲೆಗಳಲ್ಲಿ ಇಟ್ಟನು. 6ಬಳಿಕ ಅವನು ಜಾಲೀ ಮರ 
ದಿಂದ ಕೋಲುಗಳನ್ನು ಮಾಡಿ ಅವುಗಳನ್ನು ತಾಮ್ರದಿಂದ 
ಹೊದಿಸಿದನು. 7ಅವನು ವೇದಿಕೆಯ ಪಾರ್ಶ್ವಗಳಲ್ಲಿದ್ದ 
ಬಳೆಗಳಲ್ಲಿ ಕೋಲುಗಳನ್ನು ಸೇರಿಸಿದನು. ಕೋಲುಗಳು 
ವೇದಿಕೆಯನ್ನು ಹೊರುವುದಕ್ಕಾಗಿ ಉಪಯುಕ್ತವಾಗಿ 
ದ್ದವು. ಅವನು ವೇದಿಕೆಯನ್ನು ಪೆಟ್ಟಿಗೆಯಂತೆ ಮಾಡಲು 
ಹಲಗೆಗಳನ್ನು ಉಪಯೋಗಿಸಿದನು. ಅದು ಟೊಳ್ಳಾಗಿತ್ತು 
ಅವನು ತಾಮ್ರದಿಂದ ಗಂಗಾಳವನ್ನೂ ಅದರ ಪೀಠ 
ವನ್ನೂ ಮಾಡಿದನು. ದೇವದರ್ಶನಗುಡಾರದ ಬಾಗಿಲಲ್ಲಿ 
ಸೇವೆ ಮಾಡುತ್ತಿದ್ದ ಸ್ತ್ರೀಯರು ಕೊಟ್ಟ ತಾಮ್ರದ ದರ್ಪಣ 

ಗಳನ್ನು ಅದಕ್ಕೆ ಉಪಯೋಗಿಸಿದನು. 





ಪಪಿತ್ರಗುಡಾರದ ಸುತ್ತಲಿನ ಅಂಗಳ 
ಬಳಿಕ ಅವನು ಅಂಗಳವನ್ನು ಮಾಡಿದನು. ದಕ್ಷಿಣ 
ಭಾಗದಲ್ಲಿ ನೂರು ಮೊಳ ಉದ್ದದ ಪರದೆಯ ಗೋಡೆ 
ಯನ್ನು ಮಾಡಿದನು. ಪರದೆಗಳು ಶ್ರೇಷ್ಠ ನಾರುಬಟ್ಟೆ 
ಯಿಂದ ಮಾಡಲಾಗಿದ್ದವು. 'ದಕ್ಷಿಣಭಾಗದಲ್ಲಿದ್ದ ಪರದೆ 
ಗಳಿಗೆ ಇಪ್ಪತ್ತು ಕಂಬಗಳಿದ್ದವು. ಕಂಬಗಳಿಗೆ ಇಪ್ಪತ್ತು 
ತಾಮ್ರದ ಗದ್ದಿಗೇಕಲ್ಲುಗಳಿದ್ದವು. ಕಂಬಗಳ ಕೊಂಡಿಗಳು 


129 


ಮತ್ತು ಪರದೆಯ ಕೋಲುಗಳು ಬೆಳ್ಳಿಯಿಂದ ಮಾಡಲ್ಪ 
ಟ್ವಿದ್ದವು. ''ಅಂಗಳದ ಉತ್ತರಭಾಗದಲ್ಲಿಯೂ ಮೂರು 
ಮೊಳ ಉದ್ದದ ಪರದೆಗಳ ಗೋಡೆಯಿತ್ತು ಅವುಗಳಿಗೆ 
ಇಪ್ಪತ್ತು ಕಂಬಗಳು, ಇಪ್ಪತ್ತು ತಾಮ್ರದ ಗದ್ದಿಗೇಕಲ್ಲುಗಳು 
ಇದ್ದವು. ಕಂಬಗಳ ಕೊಂಡಿಗಳು ಮತ್ತು ಪರದೆಯ 
ಕೋಲುಗಳು ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದವು. 

'2ಅಂಗಳದ ಪಶ್ಚಿಮಭಾಗದಲ್ಲಿ ಪರದೆಗಳ 
ಗೋಡೆಯು ಐವತ್ತು ಮೊಳ ಉದ್ದವಾಗಿತ್ತು ಅಲ್ಲಿ ಹತ್ತು 
ಕಂಬಗಳೂ ಹತ್ತು ಗದ್ದಿಗೇಕಲ್ಲುಗಳೂ ಇದ್ದವು. ಕಂಬಗಳ 
ಕೊಂಡಿಗಳು ಮತ್ತು ಪರದೆಯ ಕೋಲುಗಳು ಬೆಳ್ಳಿ 
ಯಿಂದ ಮಾಡಲ್ಪಟ್ಟಿದ್ದವು. 

ಅಂಗಳದ ಪೂರ್ವಭಾಗವು ಐವತ್ತು ಮೊಳ 
ಅಗಲವಾಗಿತ್ತು ಅಂಗಳದ ಪ್ರವೇಶದ್ವಾರವು ಈ ಭಾಗ 
ದಲ್ಲಿತ್ತು "ಬಾಗಿಲಿನ ಒಂದು ಕಡೆಯಲ್ಲಿ ಪರದೆಗಳ 
ಗೋಡೆಯು ಹದಿನೈದು ಮೊಳ ಉದ್ದವಾಗಿತ್ತು ಈ ಕಡೆ 
ಯಲ್ಲಿ ಮೂರು ಕಂಬಗಳೂ ಮೂರು ಗದ್ದಿಗೇಕಲ್ಲುಗಳೂ 
ಇದ್ದವು. "ಬಾಗಿಲಿನ ಇನ್ನೊಂದು ಕಡೆಯಲ್ಲೂ ಪರದೆಗಳ 
ಗೋಡೆಯು ಹದಿನೈದು ಮೊಳ ಉದ್ದವಾಗಿತ್ತು. ಆ ಕಡೆ 
ಯಲ್ಲಿ ಮೂರು ಕಂಬಗಳೂ ಮೂರು ಗದಿಗೆಕಲ್ಲೂಗಳೂ 
ಇದ್ದವು. "ಅಂಗಳದ ಸುತ್ತಲಿದ್ದ ಪರದೆಗಳಿಲ್ಲಾ ಶ್ರೇಷ್ಠ 
ನಾರುಬಟ್ಟೆಯಿಂದ ಮಾಡಲ್ಪಟ್ಟಿದ್ದವು. ಕಂಬಗಳ 
ಗದ್ದಿಗೇಕಲ್ಲುಗಳನ್ನು ತಾಮ್ರದಿಂದ ಮಾಡಲಾಗಿತ್ತು. 
ಕೊಂಡಿಗಳನ್ನು ಮತ್ತು ಪರದೆಯ ಕೋಲುಗಳನ್ನು ಬೆಳ್ಳಿ 
ಯಿಂದ ಮಾಡಲಾಗಿತ್ತು. ಕಂಬಗಳ ತುದಿಗಳನ್ನೂ ಬೆಳ್ಳಿ 
ಯಿಂದ ಹೊದಿಸಲಾಗಿತ್ತು. ಅಂಗಳದಲ್ಲಿದ್ದ ಕಂಬಗಳಿ 
ಗೆಲ್ಲಾ ಬೆಳ್ಳಿಯಿಂದ ಮಾಡಿದ ಪರದೆಯ ಕೋಲು 
ಗಳಿದ್ದವು. 

ಅಂಗಳದ ಬಾಗಿಲಿನ ಪರದೆಯು ಶ್ರೇಷ್ಠ ನಾರುಬಟ್ಟೆ 
ಯಿಂದಲೂ, ನೀಲಿ, ನೇರಳೆ, ಕೆಂಪು ದಾರಗಳಿಂದಲೂ 


ವಿಮೋಚನಕಾಂಹ 38:11-31 


ಆಜ್ಞಾಪಿಸಿದನು. ಈ ಪಟ್ಟಿಯು ಆರೋನನ ಮಗನಾದ 
ಈತಾಮಾರನ ವಶದಲ್ಲಿ ಇತ್ತು. 

ಯೆಹೋವನು ಮೋಶೆಗೆ ಆಜ್ಞಾಪಿಸಿದ ಪ್ರತಿ 
ಯೊಂದನ್ನೂ ಯೆಹೂದಕುಲದ ಹೂರನ ಮೊಮ್ಮಗನೂ 
ಊರಿಯನ ಮಗನೂ ಆದ ಬೆಚಲೇಲನು ಮಾಡಿದನು. 
ಚಿದಾನ್‌ಕುಲದ ಅಹೀಸಾಮಾಕನ ಮಗನಾದ ಒಹೋ 
ಲೀಯಾಬನು ಅವನಿಗೆ ಸಹಾಯ ಮಾಡಿದನು. ಒಹೋ 
ಲೀಯಾಬನು ನಿಪ್ರಣನಾದ ಕೆಲಸಗಾರನೂ ನಕಾಸಿ ಕೆಲಸ 
ಮಾಡುವವನೂ ಆಗಿದ್ದನು. ಅವನು ಶ್ರೇಷ್ಠ ನಾರುಬಟ್ಟೆ 
ಯಲ್ಲಿ ನೀಲಿ, ನೇರಳೆ, ಕೆಂಪು ದಾರಗಳಿಂದ ಬುಟೇದಾರಿ 
ಕೆಲಸಮಾಡಲು ನಿಪುಣನಾಗಿದ್ದನು. 

ಪವಿತ್ರ ಸ್ಥಳಕ್ಕಾಗಿ ಎರಡು ಟನ್‌'ಗಿಂತ ಹೆಚ್ಚು ಬಂಗಾ 
ರವು ಯೆಹೋವನಿಗೆ ಕಾಣಿಕೆಯಾಗಿ ಕೊಡಲ್ಪಟ್ಟಿತು. 
(ಅಧಿಕೃತ ಅಳತೆಯನ್ನು ಉಪಯೋಗಿಸಿ ಇದನ್ನು ತೂಕ 
ಮಾಡಲಾಯಿತು.) 

3 ಲೆಕ್ಕಿಸಲ್ಪಟ್ಟ ಒಟ್ಟು ಗಂಡಸರು ಮೂರುಮುಕ್ಕಾಲು 
ಟನ್‌'ಗಿಂತ ಹೆಚ್ಚು ಬೆಳ್ಳಿಯನ್ನು ಕೊಟ್ಟರು. (ಅಧಿಕೃತ 
ಅಳತೆಯನ್ನು ಉಪಯೋಗಿಸಿ ಇದನ್ನು ತೂಕ ಮಾಹ 
ಲಾಯಿತು.) ಇಪ್ಪತ್ತು ವರ್ಷ ಮತ್ತು ಅದಕ್ಕೆ ಮೇಲ್ಪಟ್ಟ 
ಎಲ್ಲಾ ಗಂಡಸರನ್ನು ಲೆಕ್ಕಿಸಲಾಯಿತು. ಅಲ್ಲಿ ಆರು ಲಕ್ಷದ 
ಮೂರು ಸಾವಿರದ ಐನೂರೈವತ್ತು ಮಂದಿ ಗಂಡಸರಿದ್ದರು 
ಮತ್ತು ಪ್ರತಿಯೊಬ್ಬನು ತಲಾ ಒಂದು ಬೆಕಾ*್‌ ಬೆಳ್ಳಿಯನ್ನು 
ತೆರಿಗೆಯಾಗಿ ಕೊಡಬೇಕಾಯಿತು. (ಅಧಿಕೃತ ಅಳತೆಯ 
ಪ್ರಕಾರ ಒಂದು ಬೆಕಾ ಅಂದರೆ ಅರ್ಧ ಶೆಕೆಲ್‌.) 
> ಯೆಹೋವನ ಪವಿತ್ರ ಸ್ಥಳ ಮತ್ತುಪರದೆಗಳಿಗೆ ಬೇಕಾದ 
ನೂರು ಗದ್ದಿಗೇಕಲ್ಲುಗಳನ್ನು ಮಾಡಲು ಅವರು ಮೂರು 
ಮುಕ್ಕಾಲು ಟನ್‌ ಬೆಳ್ಳಿಯನ್ನು ಉಪಯೋಗಿಸಿದರು. 
ಅವರು ಪ್ರತಿ ಗದ್ದಿಗೇಕಲ್ಲಿಗೆ ಎಪ್ಪತ್ತೈದು ಪೌಂಡು ಬೆಳ್ಳಿ 
ಯನ್ನು ಉಪಯೋಗಿಸಿದರು. ಉಳಿದ ಐವತ್ತು 





ಮಾಡಲಾಗಿತ್ತು. ಪರದೆಯಲ್ಲಿ ನಕಾಸಿ ಕೆಲಸ ಮಾಡ 
ಲಾಗಿತ್ತು. ಪರದೆಯು ಇಪ್ಪತ್ತು ಮೊಳ ಉದ್ದ ಮತ್ತು ಐದು 
ಮೊಳ ಅಗಲವಾಗಿತ್ತು ಅಂಗಳದ ಸುತ್ತಲಿದ್ದ ಎಲ್ಲಾ ಪರದೆ 
ಗಳ ಎತ್ತರ ಒಂದೇ ಆಗಿತ್ತು ೌಪರದೆಗಳಿಗೆ ನಾಲ್ಕು ಕಂಬ 
ಗಳು ಮತ್ತು ನಾಲ್ಕು ತಾಮ್ರದ ಗದ್ದಿಗೇಕಲ್ಲುಗಳು ಇದ್ದವು. 
ಕಂಬಗಳ ಕೊಂಡಿಗಳನ್ನು ಬೆಳ್ಳಿಯಿಂದ ಮಾಡಲಾಗಿತ್ತು. 
ಕಂಬಗಳ ತುದಿಗಳು ಬೆಳ್ಳಿಯಿಂದ ಮಾಡಲ್ಪಟ್ಟೆದ್ದವು. 
ಫವಿತ್ರಗುಡಾರದ ಎಲ್ಲಾ ಗೂಟಗಳು ಮತ್ತು ಅಂಗಳದ 
ಸುತ್ತಲಿದ್ದ ಪರದೆಗಳ ಗೂಟಗಳು ತಾಮ್ರದಿಂದ 
ಮಾಡಲ್ಪಟ್ಟಿದ್ದವು. 

ಒಡಂಬಡಿಕೆಯ ಗುಹಾರವಾದ ಪವಿತ್ರ ಗುಡಾರ 
ವನ್ನು ಮಾಡಲು ಉಪಯೋಗಿಸಿದ ಎಲ್ಲಾ ವಸ್ತುಗಳನ್ನು 
ಬರೆದಿಡಬೇಕೆಂದು ಮೋಶೆಯು ಲೇವಿಯರಿಗೆ 


ಪೌಂಡು ಬೆಳ್ಳಿಯನ್ನು ಕೊಂಡಿಗಳನ್ನೂ ಪರದೆಯ 
ಕೋಲುಗಳನ್ನು ಮಾಡುವುದಕ್ಕೂ ಕಂಬಗಳಿಗೆ ಹೊದಿಸು 
ವುದಕ್ಕೂ ಉಪಯೋಗಿಸಿದರು. 

ಣ್ಣಪ್ಪತ್ತಾರುವರೆ ಟನ್‌ಗಿಂತ ಹೆಚ್ಚು ತಾಮ್ರವನ್ನು 
ಯೆಹೋವನಿಗಾಗಿ ಕೊಡಲಾಯಿತು. *'ಆ ತಾಮ್ರವನ್ನು 
ದೇವದರ್ಶನ ಗುಹಾರದ ಬಾಗಿಲಿನ ಗದ್ದಿಗೇಕಲ್ಲುಗಳನ್ನು 
ಮಾಡಲು ಉಪಯೋಗಿಸಲಾಯಿತು. ಯಜ್ಞವೇದಿಕೆ 
ಯನ್ನು ಮತ್ತು ತಾಮ್ರದ ಜಾಳಿಗೆಯನ್ನು ಮಾಡಲು 
ಅವರು ತಾಮ್ರವನ್ನು ಉಪಯೋಗಿಸಿದರು. ಯಜ್ಞವೇದಿ 
ಕೆಯ ಎಲ್ಲಾ ಉಪಕರಣಗಳನ್ನು ಮತ್ತು ಬಟ್ಟಲುಗಳನ್ನು 
ಮಾಡಲು ತಾಮ್ರವನ್ನು ಉಪಯೋಗಿಸಲಾಯಿತು. 
3`ಅದನ್ನು ಅಂಗಳದ ಸುತ್ತಲಿರುವ ಪರದೆಗಳ ಮತ್ತು 





ಬೆಕಾ6 ಗ್ರಾಂ. 


ವಿಮೋಚನಕಾಂಹ 39:1-21 


ಬಾಗಿಲಿನ ಪರದೆಗಳ ಗದ್ದಿಗೇಕಲ್ಲುಗಳಿಗೂ ಉಪಯೋಗಿ 
ಸಲಾಯಿತು. ತಾಮ್ರವನ್ನು ಪವಿತ್ರ ಗುಡಾರದ ಮತ್ತು 
ಅಂಗಳದ ಸುತ್ತಲಿರುವ ಪರದೆಗಳ ಗೂಟಗಳನ್ನು 
ಮಾಡಲು ಉಪಯೋಗಿಸಲಾಯಿತು. 


ಯಾಜಕರ ವಿಶೇಷ ಬಟ್ಟೆಗಳು 
9 ಯಾಜಕರು ಯೆಹೋವನ ಪವಿತ್ರ ಸ್ಥಳದಲ್ಲಿ 
ಸೇವೆಮಾಡುವಾಗ ಧರಿಸಿಕೊಳ್ಳತಕ್ಕ ವಿಶೇಷ 
ಬಟ್ಟೆಗಳನ್ನು ಮಾಡುವುದಕ್ಕೆ ಕೆಲಸಗಾರರು ನೀಲಿ, ನೇರಳೆ 
ಕೆಂಪು ದಾರಗಳನ್ನು ಉಪಯೋಗಿಸಿದರು. 
ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಅವರು 
ಆರೋನನಿಗೆ ವಿಶೇಷ ಬಟ್ಟೆಗಳನ್ನು ಮಾಡಿದರು. 


ಏಫೋದು 

ಅವರು ಏಪೋದನ್ನು ಚಿನ್ನದ ದಾರದಿಂದಲೂ ಶ್ರೇಷ್ಠ 
ನಾರುಬಟ್ಟೆಯಿಂದಲೂ ನೀಲಿ, ನೇರಳೆ, ಕೆಂಪು ದಾರಗ 
ಳಿಂದಲೂ ಮಾಡಿದರು. (ಅವರು ಚಿನ್ನವನ್ನು ಸುತ್ತಿಗೆ 
ಯಿಂದ ಹೊಡೆದು ತೆಳುವಾದ ತಗಹುಗಳನ್ನು ಮಾಡಿ 
ದರು. ಬಳಿಕ ಅವರು ಅದನ್ನು ಕತ್ತರಿಸಿ ಉದ್ದವಾದ ದಾರಗ 
ಳನ್ನಾಗಿ ಮಾಡಿದರು. ಅವರು ಚಿನ್ನವನ್ನು ನೀಲಿ, ನೇರಳೆ, 
ಕೆಂಪು ದಾರಗಳಿಗೂ ಮತ್ತು ಶ್ರೇಷ್ಠ ನಾರುಬಟ್ಟೆಗೂ ಹೆಣೆ 


130 


ಕೆಲಸವಾಗಿತ್ತು. ಅದನ್ನು ಚಿನ್ನದದಾರಗಳಿಂದಲೂ ಶ್ರೇಷ್ಠ 
ವಾದ ನಾರುಬಟ್ಟೆಯಿಂದಲೂ ನೀಲಿ, ನೇರಳೆ, ಕೆಂಪು 
ದಾರಗಳಿಂದಲೂ ಮಾಡಲಾಯಿತು. *ದೈವನಿರ್ಣಯದ 
ಪದಕವನ್ನು ಅರ್ಧ ಮಡಚಿ ಚಚ್ಪಸ್ಟಿಕವಾದ ಚೀಲವನ್ನಾಗಿ 
ಮಾಡಲಾಗಿತ್ತು ಅದು ಒಂಭತ್ತು ಇಂಚು ಉದ್ದ ಮತ್ತು 
ಒಂಭತ್ತು ಇಂಚು ಅಗಲ ಇತ್ತು ಬಳಿಕ ಕೆಲಸಗಾರರು 
ಅಂದವಾದ ರತ್ನಗಳನ್ನು ನಾಲ್ಕು ಸಾಲುಗಳಾಗಿ ದೈವ 
ನಿರ್ಣಯದ ಪದಕದಲ್ಲಿ ಇಟ್ಟರು. ಮೊದಲನೆಯ ಸಾಲಿ 
ನಲ್ಲಿ ಮಾಣಿಕ್ಯ, ಪುಷ್ಪರಾಗ, ಸ್ಫಟಿಕಗಳು ಇದ್ದವು. ''ಎರಡ 
ನೆಯ ಸಾಲಿನಲ್ಲಿ ಕೆಂಪರಲು, ನೀಲಪಚ್ಚೆಗಳು ಇದ್ದವು. 
ಮೂರನೆಯ ಸಾಲಿನಲ್ಲಿ ಸುವರ್ಣರತ್ನ ಗೋಮೇಧಿಕ 
ಧೂಮ್ರಮಣಿಗಳು ಇದ್ದವು. '3ನಾಲ್ಕನೆಯ ಸಾಲಿನಲ್ಲಿ 
ಪೀತರತ್ನ, ಬೆರುಲ್ಲ ವೈಡೂರ್ಯಗಳು ಇದ್ದವು. ಈ ಎಲ್ಲಾ 
ರತ್ನಗಳನ್ನು ಚಿನ್ನದ ಜವೆಯ ಕಲ್ಲಿಗಳಲ್ಲಿ ಇಟ್ಟರು. 
'*ಇಸ್ರೇಲನ (ಯಾಕೋಬ) ಗಂಡುಮಕ್ಕಳಲ್ಲಿ ಒಬ್ಬೊಬ್ಬ 
ರಿಗೆ ಒಂದೊಂದು ರತ್ನದಂತೆ ದೈವನಿರ್ಣಯ ಪದಕದಲ್ಲಿ 
ಹನ್ನೆರಡು ರತ್ನಗಳಿದ್ದವು. ಪ್ರತಿ ರತ್ನದಲ್ಲಿಯೂ ಇಸ್ರೇಲನ 
ಗಂಡುಮಕ್ಕಳಲ್ಲಿ ಒಬ್ಬೊಬ್ಬನ ಹೆಸರು ಬರೆಯಲ್ಪಟ್ಟಿತ್ತು. 
ಮುದ್ರಾರತ್ನವನ್ನು ಕೆತ್ತುವಂತೆ ಕಲ್ಲಿನಲ್ಲಿ ಹೆಸರುಗಳನ್ನು 
ಕೆತ್ತಿದರು. 

15 ಅವರು ದೈವನಿರ್ಣಯಪದಕಕ್ಕೆ ಅಪ್ಪಟ ಬಂಗಾರದ 





ದರು. ಇದು ಬಹಳ ನಿಪುಣನಾದ ಕೆಲಸಗಾರನು ಮಾಡಿದ 
ಕೆಲಸವಾಗಿತ್ತು) “ಅವರು ಏಪಫೋದಿನ ಭುಜದ ಪಟ್ಟಿ 
ಗಳನ್ನು ಮಾಡಿದರು. ಅವರು ಈ ಭುಜದ ಪಟ್ಟಿಗಳನ್ನು 
ಏಫೋದಿನ ಎರಡು ಮೂಲೆಗಳಿಗೆ ಕಟ್ಟಿದರು. 5ಅವರು 
ನಡುಕಟ್ಟನ್ನು ಹೆಣೆದು ಏಪೋದಿಗೆ ಬಿಗಿಯಾಗಿ ಕಟ್ಟಿ 
ದರು. ಏಪೋದನ್ನು ಮಾಡಿದಂತೆಯೇ ಇದನ್ನು ಮಾಡ 
ಲಾಯಿತು. ಯೆಹೋವನು ಮೋಶೆಗೆ ಆಜ್ಞಾಪಿಸಿ 
ದಂತೆಯೇ ಅವರು ಇದನ್ನು ಮಾಡುವುದಕ್ಕೆ ಚಿನ್ನದ ದಾರ, 
ಶ್ರೇಷ್ಠನಾರು ಬಟ್ಟೆಯನ್ನು ನೀಲಿ, ನೇರಳೆ, ಕೆಂಪು 
ದಾರಗಳನ್ನು ಉಪಯೋಗಿಸಿದರು. 

6ಕೆಲಸಗಾರರು ಗೋಮೇಧಿಕ ರತ್ನಗಳನ್ನು ಏಫೋದಿ 
ನೊಳಗೆ ಚಿನ್ನದ ಕುಂದಣದಲ್ಲಿ ಇಟ್ಟರು. ಈ ರತ್ನಗಳಲ್ಲಿ 
ಇಸ್ರೇಲನ ಪುತ್ರರ ಹೆಸರುಗಳನ್ನು ಬರೆದರು. ಬಳಿಕ 
ಅವರು ಈ ರತ್ನಗಳನ್ನು ಏಫೋದಿನ ಭುಜದ ಪಟ್ಟಿಯಲ್ಲಿ 
ಇಟ್ಟರು. ಇಸ್ರೇಲರನ್ನು ದೇವರ ಜ್ಞಾಪಕಕ್ಕೆ ತರುವಂತೆ ಈ 
ರತ್ನಗಳು ಇಡಲ್ಪಟ್ಟವು. ಯೆಹೋವನು ಮೋಶೆಗೆ 
ಆಜ್ಞಾಪಿಸಿದಂತೆಯೇ ಇದನ್ನು ಮಾಡಲಾಯಿತು. 


ದೈವನಿರ್ಣಯದ ಪದಕ 
ಬಳಿಕ ಅವರು ದೈವನಿರ್ಣಯ ಪದಕವನ್ನು ಮಾಡಿ 
ದರು. ಏಫಪೋದಿನಂತೆಯೇ ಇದು ಸಹ ಬಟ್ಟೇದಾರಿಯ 


ಸರಪಣಿಗಳನ್ನು ಹುರಿಗಳಂತಿರುವ ಹಗ್ಗದಂತೆ ಮಾಡಿ 
ದರು. "ಕೆಲಸಗಾರರು ಎರಡು ಚಿನ್ನದ ಕುಂದಣಗಳನ್ನೂ 
ಎರಡು ಚಿನ್ನದ ಉಂಗುರಗಳನ್ನೂ ಮಾಡಿದರು. ಅವರು 
ಎರಡು ಚಿನ್ನದ ಉಂಗುರಗಳನ್ನು ದೈವನಿರ್ಣಯಪದಕದ 
ಎರಡು ಕೊನೆಗಳಲ್ಲಿ ಇರಿಸಿದರು. !'ಬಳಿಕ ಅವರು ದೈವ 
ನಿರ್ಣಯಪದಕದ ಕೊನೆಗಳಲ್ಲಿರುವ ಉಂಗುರಗಳಿಗೆ 
ಎರಡು ಚಿನ್ನದ ಸರಪಣಿಗಳನ್ನು ಸಿಕ್ಕಿಸಿದರು. 18 ಅವರು 
ಚಿನ್ನದ ಸರಪಣಿಗಳ ಇನ್ನೆರಡು ಕೊನೆಗಳನ್ನು ಎರಡು 
ಕುಂದಣಗಳಿಗೆ ಕಟ್ಟಿದರು. ಇದು ಅವುಗಳನ್ನು ಏಫೋದಿನ 
ಎರಡು ಭುಜದ ಪಟ್ಟಿಗಳಿಗೆ ಮುಂಭಾಗದಲ್ಲಿ ಬಿಗಿಯಾಗಿ 
ಹಿಡಿದುಕೊಂಡಿತು. ಬಳಿಕ ಅವರು ಇನ್ನೆರಡು ಚಿನ್ನದ 
ಉಂಗುರಗಳನ್ನು ಮಾಡಿ, ದೈವನಿರ್ಣಯ ಪದಕದ 
ಇನ್ನೆರಡು ಕೊನೆಗಳಿಗೆ ಸಿಕ್ಕಿಸಿದರು. ಅವರು ಉಂಗುರ 
ಗಳನ್ನು ಏಫೋದಿನ ಹತ್ತಿರವಿರುವ ದೈವನಿರ್ಣಯ ಪದ 
ಕದ ಒಳಗಿನ ಅಂಚಿನಲ್ಲಿ ಇರಿಸಿದರು. ಅವರು ಎರಡು 
ಚಿನ್ನದ ಉಂಗುರಗಳನ್ನು ಏಫೋದಿನ ಮುಂಭಾಗದಲ್ಲಿ 
ಭುಜದ ಪಟ್ಟಿಗಳ ಕೆಳಭಾಗದಲ್ಲಿ ಇರಿಸಿದರು. ಈ ಉಂಗು 
ರಳು ನಡುಕಟ್ಟಿನ ಮೇಲ್ಲಡೆಯಲ್ಲಿರುವ ಕಟ್ಟಿನ ಹತ್ತಿರ 
ಇದ್ದವು. *'ಬಳಿಕ ಅವರು ನೀಲಿ ದಾರದಿಂದ ದೈವ 
ನಿರ್ಣಯ ಪದಕದ ಉಂಗುರಗಳನ್ನು ಏಪೋದಿನ 
ಉಂಗುರಗಳಿಗೆ ಕಟ್ಟಿದರು. ಈ ರೀತಿಯಾಗಿ ದೈವ 


131 


ನಿರ್ಣಯ ಪದಕವು ನಡುಕಟ್ಟಿಗೆ ಹತ್ತಿರವಾಗಿದ್ದು ಏಫೋ 
ದಿಗೆ ಬಿಗಿಯಾಗಿ ಅಂಟಿಕೊಂಡಿತ್ತು ಯೆಹೋವನು 
ಆಜ್ಞಾಪಿಸಿದಂತೆಯೇ ಅವರು ಎಲ್ಲವನ್ನೂ ಮಾಡಿದರು. 


ಯಾಜಕರಿಗೆ ಇತರ ಬಟ್ಟೆಗಳು 

ಬಳಿಕ ಅವರು ಏಪೋದಿನೊಂದಿಗೆ ತೊಟ್ಟು 
ಕೊಳ್ಳಬೇಕಾದ ನಿಲುವಂಗಿಯನ್ನು ಮಾಡಿದರು. ಅದು 
ನಿಪ್ರಣವಾದ ಕೆಲಸಗಾರನಿಂದ ಹೆಣೆಯಲ್ಪಟ್ಟಿತ್ತು ಅವರು 
ಅದನ್ನು ನೀಲಿ ಬಟ್ಟೆಯಿಂದ ಮಾಡಿದರು. ಚ ಅವರು ನಿಲು 
ವಂಗಿಯ ಮಧ್ಯದಲ್ಲಿ ಒಂದು ಸಂದನ್ನು ಮಾಡಿ ಆ ಸಂದಿನ 
ಅಂಚಿನ ಸುತ್ತಲೂ ಬಟ್ಟೆಯನ್ನಿಟ್ಟು ಹೊಲಿದರು. ಈ 
ಬಟ್ಟೆಯು ಸಂದು ಹರಿದುಹೋಗದಂತೆ ಮಾಡಿತು. 

ತರುವಾಯ ಅವರು ಬಟ್ಟೆಯ ದಾಳಿಂಬೆ ಹಣ್ಣಿನ 
ಚೆಂಡುಗಳನ್ನು ಮಾಡಲು ಶ್ರೇಷ್ಠ ನಾರುಬಟ್ಟೆಯನ್ನು 
ನೀಲಿ, ನೇರಳೆ, ಕೆಂಪು ದಾರಗಳನ್ನು ಉಪಯೋಗಿಸಿದರು. 
ಅವರು ಈ ದಾಳಿಂಬೆ ಹಣ್ಣಿನಂತಿರುವ ಚೆಂಡುಗಳನ್ನು 
ನಿಲುವಂಗಿಯ ಕೆಳಅಂಚಿನಲ್ಲಿ ತೂಗುಹಾಕಿದರು. 
ಬಳಿಕ ಅವರು ಅಪ್ಪಟ ಬಂಗಾರದ ಗೆಜ್ಜಿಗಳನ್ನು ಮಾಡಿ 
ದರು. ಅವರು ಈ ಗೆಜ್ಜಿಗಳನ್ನು ನಿಲುವಂಗಿಯ ಕೆಳಅಂಚಿನ 
ಸುತ್ತಲೂ ದಾಳಿಂಬೆಹಣ್ಣುಗಳ ನಡುವೆ ತೂಗುಹಾಕಿದರು. 
ಹೀಗೆ ನಿಲುವಂಗಿಯ ಕೆಳಅಂಚಿನ ಸುತ್ತಲೆಲ್ಲ ದಾಳಿಂಬೆ 
ಹಣ್ಣುಗಳೂ, ಗೆಜ್ಜೆಗಳೂ, ಇದ್ದವು. ಪ್ರತಿ ದಾಳಿಂಬೆಹಣ್ಣಿನ 
ನಡುವೆ ಒಂದೊಂದು ಗೆಜ್ಜೆ ಇತ್ತು. ಯೆಹೋವನು 
ಮೋಶೆಗೆ ಆಜ್ಞಾಪಿಸಿದಂತೆಯೇ ಯಾಜಕರು ಯೆಹೋ 
ವನ ಸೇವೆ ಮಾಡುವಾಗ ಧರಿಸಿಕೊಳ್ಳತಕ್ಕ ನಿಲುವಂಗಿ 
ಇದಾಗಿತ್ತು 

27ನಿಪ್ರುಣರಾದ ಕೆಲಸಗಾರರು ಆರೋನನಿಗೂ ಅವನ 
ಮಕ್ಕಳಿಗೂ ಅಂಗಿಗಳನ್ನು ಹೊಲಿದರು. ಈ ಅಂಗಿಗಳು 
ಶ್ರೇಷ್ಠವಾದ ನಾರುಬಟ್ಟೆಯಿಂದ ಮಾಡಲ್ಪಟ್ಟವು. 
ಶ್ರೇಷ್ಠವಾದ ನಾರುಬಟ್ಟೆಯಿಂದ ಕೆಲಸಗಾರರು ಒಂದು 
ಮುಂಡಾಸವನ್ನು ಮಾಡಿದರು. ಅವರು ತಲೆಪಟ್ಟಿಗಳನ್ನು 
ಮತ್ತು ಒಳಅಂಗಿಗಳನ್ನು ಮಾಡುವುದಕ್ಕೆ ಶ್ರೇಷ್ಠವಾದ 
ನಾರುಬಟ್ಟೆಯನ್ನು ಉಪಯೋಗಿಸಿದರು. ಬಳಿಕ 
ಅವರು ಶ್ರೇಷ್ಠವಾದ ನಾರುಬಟ್ಟೆಯಿಂದಲೂ ಮತ್ತು 
ನೀಲಿ, ನೇರಳೆ, ಕೆಂಪು ದಾರಗಳಿಂದಲೂ ನಡುಕಟ್ಟನ್ನು 
ಮಾಡಿದರು. ಈ ಬಟ್ಟೆಗೆ ಕಸೂತಿ ಹಾಕಲಾಯಿತು. 
ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಈ ವಸ್ತು 
ಗಳನ್ನು ಮಾಡಲಾಯಿತು. 

30ತರುವಾಯ ಅವರು ಪವಿತ್ರಕಿರೀಟವನ್ನೂ ಅಪ್ಪಟ 
ಬಂಗಾರದಿಂದ ಮಾಡಿದರು. ಅವರು ಬಂಗಾರದಲ್ಲಿ 
ಅಕ್ಬರಗಳನ್ನು ಕೆತ್ತಿದರು. ಅವರು, ""ಯೆಹೋವನಿಗೆ 
ಪವಿತ್ರವಾದದ್ದು'' ಎಂಬ ಮಾತುಗಳನ್ನು ಬರೆದರು. 


ವಿಮೋಚನಕಾಂಹ 39:22-40 


3!ಅವರು ಚಿನ್ನದ ಪಟ್ಟಿಯನ್ನು ದಾರಕ್ಕೆ ಬಿಗಿದರು. 
ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಅವರು 
ಈ ನೀಲಿ ದಾರವನ್ನು ಮುಂಡಾಸಕ್ಕೆ ಕಟ್ಟಿದರು. 


ಮೋಶೆಯು ಪವಿತ್ರಗುಡಾರವನ್ನು ಪರೀಕ್ಷಿಸಿದ್ದು 

ಹೀಗೆ ಪವಿತ್ರಗುಹಾರವಾದ ದೇವದರ್ಶನ ಗುಡಾ 
ರದ ಕೆಲಸವೆಲ್ಲವೂ ಮುಗಿಯಿತು. ಯೆಹೋವನು 
ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರೇಲರು ಪ್ರತಿ 
ಯೊಂದನ್ನೂ ಮಾಡಿದರು. 3 ಬಳಿಕ ಅವರು ಪವಿತ್ರ 
ಗುಡಾರವನ್ನು ಮೋಶೆಗೆ ತೋರಿಸಿದರು. ಅವರು 
ಗುಡಾರವನ್ನೂ ಅದರಲ್ಲಿರುವ ವಸ್ತುಗಳನ್ನೆಲ್ಲಾ ಅವನಿಗೆ 
ತೋರಿಸಿದರು. ಬಳೆಗಳು, ಚೌಕಟ್ಟುಗಳು, ಅಗುಳಿಗಳು, 
ಕಂಬಗಳು, ಗದ್ದಿಗೇಕಲ್ಲುಗಳನ್ನೆಲ್ಲಾ ಅವನಿಗೆ ತೋರಿಸಿ 
ದರು. ಅವರು ಕೆಂಪು ಬಣ್ಣದ ಕುರಿತೊಗಲಿನಿಂದ 
ಮಾಡಿದ ಗುಡಾರದ ಮೇಲ್ಲೊದಿಕೆಯನ್ನು ಅವನಿಗೆ 
ತೋರಿಸಿದರು; ಶ್ರೇಷ್ಠವಾದ ತೊಗಲಿನಿಂದ ಮಾಡಿದ 
ಹೊದಿಕೆಯನ್ನೂ ಅವನಿಗೆ ತೋರಿಸಿದರು. ಮಹಾ ಪವಿತ್ರ 
ಸ್ಥಳವನ್ನು ಮುಚ್ಚುವ ಪರದೆಯನ್ನೂ ಅವನಿಗೆ 
ತೋರಿಸಿದರು. 

5 ಅವರು ಮೋಶೆಗೆ ಒಡಂಬಡಿಕೆಯ ಪೆಟ್ಟಿಗೆಯನ್ನೂ 
ಆ ಪೆಟ್ಟಗೆಯನ್ನು ಹೊರುವುದಕ್ಕಾಗಿ ಉಪಯೋಗಿಸುವ 
ಕೋಲುಗಳನ್ನೂ ಪೆಟ್ಟಿಗೆಯ ಕೃಪಾಸನವನ್ನೂ ಮೋಶೆಗೆ 
ತೋರಿಸಿದರು. ಅವರು ಮೇಜನ್ನೂ ಅದರಲ್ಲಿರುವ 
ಪ್ರತಿಯೊಂದನ್ನೂ ನೈವೇದ್ಯದ ರೊಟ್ಟಿಯನ್ನೂ ಅವನಿಗೆ 
ತೋರಿಸಿದರು. *'ಅವರು ಅಪ್ಪಟ ಬಂಗಾರದ ದೀಪ 
ಸ್ತಂಭವನ್ನೂ ಅದರಲ್ಲಿರುವ ಹಣತೆಗಳನ್ನೂ ಎಣ್ಣೆಯನ್ನೂ 
ಹಣತೆಗಳೂಂದಿಗೆ ಉಪಯೋಗಿಸುವ ಇತರ ವಸ್ತು 
ಗಳನ್ನೂ ತೋರಿಸಿದರು. ಅವರು ಚಿನ್ನದ ವೇದಿಕೆ 
ಯನ್ನೂ ಅಭಿಷೇಕತೈಲವನ್ನೂ ಪರಿಮಳ ಧೂಪವನ್ನೂ 
ಗುಹಾರದ ಪ್ರವೇಶದಲ್ಲಿರುವ ಪರದೆಯನ್ನೂ ಮೋಶೆಗೆ 
ತೋರಿಸಿದರು. ಅವರು ಅವನಿಗೆ ತಾಮ್ರದ ವೇದಿಕೆ 
ಯನ್ನೂ ತಾಮ್ರದ ಜಾಳಿಗೆಯನ್ನೂ ವೇದಿಕೆಯನ್ನು 
ಹೊರುವುದಕ್ಕೆ ಉಪಯೋಗಿಸುವ ಕೋಲುಗಳನ್ನೂ 
ವೇದಿಕೆಯ ಎಲ್ಲಾ ಉಪಕರಣಗಳನ್ನೂ ಗಂಗಾಳವನ್ನೂ 
ಮತ್ತು ಅದರ ಕೆಳಗಿರುವ ಗದ್ದಿಗೇಕಲ್ಲುನ್ನು ಅವನಿಗೆ 
ತೋರಿಸಿದರು. 

“ಅವರು ಅಂಗಳದ ಸುತ್ತಲಿರುವ ಪರದೆಗಳ ಗೋಡೆ 
ಯನ್ನೂ ಅದರ ಕಂಬಗಳನ್ನೂ ಗದ್ದಿಗೇಕಲ್ಲುಗಳನ್ನೂ 
ಅಂಗಳದ ಪ್ರವೇಶವನ್ನು ಮುಚ್ಚುವ ಪರದೆಯನ್ನೂ ಹಗ್ಗ 
ಗಳನ್ನೂ ಗುಡಾರದ ಗೂಟಗಳನ್ನೂ ದೇವದರ್ಶನದ 
ಪವಿತ್ರ ಗುಡಾರದ ಎಲ್ಲಾ ವಸ್ತುಗಳನ್ನೂ ಅವನಿಗೆ 
ತೋರಿಸಿದರು. 





ವಿಮೋಚನಕಾಂಡ 39:41-40:24 


“ತರುವಾಯ ಮೋಶೆಗೆ ಪವಿತ್ರ ಸ್ಥಳದಲ್ಲಿ ಸೇವೆ 
ಮಾಡುವುದಕ್ಕೆ ಯಾಜಕರಿಗಾಗಿ ಮಾಡಿದ ಬಟ್ಟೆಗಳನ್ನು 
ಅಂದರೆ ಯಾಜಕನಾದ ಆರೋನನಿಗೆ ಮತ್ತು ಅವನ 
ಮಕ್ಕಳಿಗಾಗಿ ಮಾಡಿದ ವಿಶೇಷ ಬಟ್ಟೆಗಳನ್ನು ಅವರು 
ತೋರಿಸಿದರು. ಅವರು ಯಾಜಕರಾಗಿ ಸೇವೆ ಮಾಡು 
ವಾಗ ಧರಿಸಿಕೊಳ್ಳತಕ್ಕ ಬಟ್ಟೆಗಳು ಇವುಗಳೇ. 

ಯಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ 
ಇಸ್ರೇಲರು ಇವುಗಳನ್ನೆಲ್ಲಾ ಮಾಡಿದರು. “ಮೋಶೆಯು 
ಎಲ್ಲಾ ಕೆಲಸವನ್ನು ಸೂಕ್ಷ್ಮವಾಗಿ ಪರೀಕ್ಬಿಸಿದನು. 
ಯೆಹೋವನು ಆಜ್ಞಾಪಿಸಿದಂತೆಯೇ ಎಲ್ಲವೂ ಮಾಡಲ್ಪ 
ಟ್ವಿದ್ದರಿಂದ ಮೋಶೆ ಅವರನ್ನು ಆಶೀರ್ವದಿಸಿದನು. 


ಪಪಿತ್ರಗುಡಾರದ ಸ್ಥಾಪನೆ 

ತರುವಾಯ ಯೆಹೋವನು ಮೋಶೆಗೆ 
40 "ಮೊದಲನೆಯ ತಿಂಗಳಿನ ಮೊದಲನೆಯ 
ದಿನದಲ್ಲಿ ದೇವದರ್ಶನಗುಹಾರವಾದ ಪವಿತ್ರ, ಗುಡಾರ 
ವನ್ನು ಎತ್ತಿ ನಿಲ್ಲಿಸು. *ಪವಿತ್ರಗುಹಾರದಲ್ಲಿ ಒಹಂಬಡಿ 
ಕೆಯ ಪೆಟ್ಟಿಗೆಯನ್ನು ಇಡು. ಪೆಟ್ಟಿಗೆಯನ್ನು ಪರದೆಯಿಂದ 
ಮುಚ್ಚಿಸು. "ಬಳಿಕ ಮೇಜನ್ನು ಒಳಗೆ ತರಿಸಿ ಮೇಜಿನ 
ಮೇಲಿರಬೇಕಾದ ವಸ್ತುಗಳನ್ನು ಅದರ ಮೇಲಿರಿಸು. 
ದೀಪಸ್ತಂಭವನ್ನು ಗುಡಾರದಲ್ಲಿ ಇರಿಸು. ದೀಪಸ್ತಂಭ 
ದಲ್ಲಿ ಸರಿಯಾದ ಜಾಗಗಳಲ್ಲಿ ಹಣತೆಗಳನ್ನು ಇರಿಸು. 
5ಗುಹಾರದೊಳಗೆ ಧೂಪವನ್ನು ಅರ್ಪಿಸಲು ಬಂಗಾರದ 
ವೇದಿಕೆಯನ್ನು ಇಡು. ವೇದಿಕೆಯನ್ನು ಒಡಂಬಡಿಕೆಯ 
ಪೆಟ್ಟಿಗೆಯ ಮುಂದಿರಿಸು. ಬಳಿಕ ಪವಿತ್ರಗುಡಾರದ 
ಪ್ರವೇಶದಲ್ಲಿ ಪರದೆಯನ್ನು ಇರಿಸು. 

"ದೇವದರ್ಶನಗುಡಾರವಾದ ಪವಿತ್ರಗುಹಾರದ 
ಪ್ರವೇಶದ್ವಾರದ ಮುಂದೆ ಯಜ್ಞವೇದಿಕೆಯನ್ನು ಇರಿಸು. 
7ಗಂಗಾಳವನ್ನು ದೇವದರ್ಶನಗುಡಾರ ಮತ್ತು ವೇದಿಕೆಯ 
ನಡುವೆ ಇರಿಸು. ಗಂಗಾಳದಲ್ಲಿ ನೀರನ್ನು ಹಾಕಿಸು. *ಅಂಗ 
ಳದ ಸುತ್ತಲೂ ಪರದೆಗಳ ಗೋಡೆಯನ್ನು ನಿಲ್ಲಿಸು. ಬಳಿಕ 
ಅಂಗಳದ ಬಾಗಿಲಿಗೆ ಪರದೆಯನ್ನು ಹಾಕಿಸು. 

" ಅಭಿಷೇಕತೈಲವನ್ನು ಉಪಯೋಗಿಸಿ ಪವಿತ್ರ, 
ಗುಡಾರವನ್ನೂ ಅದರಲ್ಲಿರುವ ಪ್ರತಿಯೊಂದನ್ನೂ ಅಭಿ 
ಷೇಕಿಸು. ನೀನು ತೈಲವನ್ನು ಈ ವಸ್ತುಗಳ ಮೇಲೆ ಹಾಕು 
ವಾಗ, ಅವುಗಳನ್ನು ಪವಿತ್ರಗೊಳಿಸುವೆ. '?ಯಜ್ಞವೇದಿಕೆ 
ಯನ್ನು ಅಭಿಷೇಕಿಸು. ವೇದಿಕೆಯ ಮೇಲಿರುವ ಪ್ರತಿ 
ಯೊಂದನ್ನು ಅಭಿಷೇಕಿಸಿ ಪ್ರತಿಷ್ಠಿಸು. ಆಗ ಅದು ಬಹು 
ಪವಿತ್ರವಾಗುವುದು. ''ಬಳಿಕ ಗಂಗಾಳವನ್ನೂ ಅದರ 
ಕೆಳಗಿರುವ ಪೀಠವನ್ನೂ ಅಭಿಷೇಕಿಸಿ ಪವಿತ್ರ ಗೊಳಿಸು. 

12: ಆರೋನನನ್ನೂ ಅವನ ಪುತ್ರರನ್ನೂ ದೇವದರ್ಶನ 
ಗುಡಾರದ ಬಾಗಿಲಿಗೆ ಕರೆಸು. ಅವರಿಗೆ ನೀರಿನಿಂದ ಸ್ನಾನ 


132 


ಮಾಡಿಸು. ಬಳಿಕ ಆರೋನನಿಗೆ ವಿಶೇಷ ಬಟ್ಟೆಯನ್ನು 
ತೊಡಿಸು. ತೈಲದಿಂದ ಅವನನ್ನೂ ಅಭಿಷೇಕಿಸಿ ಪವಿತ್ರ 
ಗೊಳಿಸು. ಆಗ ಅವನು ಯಾಜಕನಾಗಿ ನನ್ನ ಸೇವಿ ಮಾಡ 
ಬಹುದು. "ಬಳಿಕ ಅವನ ಪುತ್ರರಿಗೆ ಬಟ್ಟೆಗಳನ್ನು 
ತೊಡಿಸು. ಅವರ ತಂದೆಯನ್ನು ಅಭಿಷೇಕಿಸಿದಂತೆ ಪುತ್ರ 
ರನ್ನೂ ಅಭಿಷೇಕಿಸು. ಆಗ ಅವರು ಯಾಜಕರಾಗಿ ತಲೆತಲೆ 
ಮಾರುಗಳವರೆಗೆ ನನ್ನ ಸೇವೆ ಮಾಡಬಹುದು. ನೀನು 
ಅವರನ್ನು ಅಭಿಷೇಕಿಸಿದಾಗ, ಅವರು ಯಾಜಕರಾ 
ಗುವರು. ಇನ್ನು ಮುಂದೆ ಆ ಕುಟುಂಬವು ಯಾಜಕರಾಗಿ 
ಮುಂದುವರಿಯುವುದು'' ಎಂದು ಹೇಳಿದನು. 
16 ಯೆಹೋವನು ಆಜ್ಞಾಪಿಸಿದಂತೆಯೇ 
ಯೊಂದನ್ನೂ ಮೋಶೆಯು ಮಾಡಿದನು. 

ಆದ್ದರಿಂದ ಪವಿತ್ರಗುಹಾರವು ಅವರು ಈಜಿಪ್ಪನ್ನು 
ಬಿಟ್ಟಕಾಲದಿಂದ ಎರಡನೆಯ ವರ್ಷದ ಮೊದಲನೆಯ 
ತಿಂಗಳಿನ ಮೊದಲನೆಯ ದಿನದಲ್ಲಿ ಸ್ಥಾಪಿಸಲ್ಪಟ್ಟಿತು. 
ಯೆಹೋವನು ಹೇಳಿದಂತೆಯೇ ಮೋಶೆಯು ಪವಿತ್ರ 
ಗುಡಾರವನ್ನು ನಿಲ್ಲಿಸಿದನು. ಅವನು ಮೊದಲು ಗದ್ದಿಗೇ 
ಕಲ್ಲುಗಳನ್ನು ಕೆಳಗೆ ಇರಿಸಿದನು. ಬಳಿಕ ಅವನು ಗದ್ದಿಗೇ 
ಕಲ್ಲುಗಳ ಮೇಲೆ ಚೌಕಟ್ಟುಗಳನ್ನು ಇರಿಸಿದನು. ಬಳಿಕ 
ಅವನು ಅಗುಳಿಗಳನ್ನಿರಿಸಿ ಕಂಬಗಳನ್ನು ನಿಲ್ಲಿಸಿದನು. 
''ನಂತರ, ಮೋಶೆಯು ಪವಿತ್ರಗುಡಾರದ ಮೇಲೆ ಹೊರ 
ಗಣ ಡೇರೆಯನ್ನು ಹಾಕಿಸಿದನು. ಒಳಿಕ ಅವನು ಹೊರಗಿನ 
ಡೇರೆಗೆ ಹೊದಿಕೆಯನ್ನು ಹಾಕಿಸಿದನು. ಯೆಹೋವನು 
ಆಜ್ಞಾಪಿಸಿದಂತೆಯೇ ಅವನು ಈ ಕಾರ್ಯಗಳನ್ನು 
ಮಾಡಿದನು. 

ಮೋಶೆಯು ಒಡಂಬಡಿಕೆಯ ಆಜ್ಞಾಶಾಸನಗಳನ್ನು 
ತೆಗೆದುಕೊಂಡು ಪವಿತ್ರ ಪೆಟ್ಟಿಗೆಯಲ್ಲಿಟ್ಟನು. ಮೋಶೆಯು 
ಪೆಟ್ಟಿಗೆಯ ಎರಡು ಕಡೆಗಳಲ್ಲಿ ಕೋಲುಗಳನ್ನು ಇರಿಸಿ 
ದನು. ಬಳಿಕ ಅವನು ಪೆಟ್ಟಿಗೆಯ ಮೇಲೆ ಕೃಪಾಸನವನ್ನು 
ಇಟ್ಟನು. 3!ಬಳಿಕ ಮೋಶೆಯು ಪವಿತ್ರ ಪೆಟ್ಟಿಗೆಯನ್ನು 
ಪವಿತ್ರಗುಹಾರದೊಳಗೆ ತಂದನು. ಅದನ್ನು ಸಂರಕ್ಷಿಸುವು 
ದಕ್ಕಾಗಿ ಸರಿಯಾದ ಸ್ಥಳದಲ್ಲಿ ಪರೆದೆಯನ್ನು ತೂಗು 
ಹಾಕಿದನು. ಹೀಗೆ ಒಡಂಬಡಿಕೆ ಪೆಟ್ಟಿಗೆಯನ್ನು ಪರದೆಯ 
ಹಿಂಭಾಗದಲ್ಲಿರಿಸಿ ಸಂರಕ್ಸಿಸಿದನು. ಯೆಹೋವನು ಆಜ್ಞಾ 
ಪಿಸಿದಂತೆಯೇ ಇದನ್ನು ಮಾಡಿದನು. ತರುವಾಯ 
ಮೋಶೆಯು ದೇವದರ್ಶನಗುಡಾರದಲ್ಲಿ ಮೇಜನ್ನು 
ಇರಿಸಿದನು. ಪವಿತ್ರ ಗುಡಾರದ ಉತ್ತರಭಾಗದಲ್ಲಿ 
ಅದನ್ನು ಇರಿಸಿದನು. ಅವನು ಅದನ್ನು (ಪವಿತ್ರಸ್ಥಳದಲ್ಲಿ) 
ಪರದೆಯ ಮುಂಭಾಗದಲ್ಲಿ ಇರಿಸಿದನು. ೫ ಬಳಿಕ ಅವನು 
ಯೆಹೋವನ ಸನ್ನಿಧಿಯಲ್ಲಿ ಮೇಜಿನ ಮೇಲೆ ನೈವೇದ್ಯದ 
ರೊಟ್ಟಿಯನ್ನಿರಿಸಿದನು. ಯೆಹೋವನು ಆಜ್ಞಾಪಿಸಿ 
ದಂತೆಯೇ ಅವನು ಇದನ್ನು ಮಾಡಿದನು. 24 ಬಳಿಕ 


ಪ್ರತಿ 





133 


ಮೋಶೆಯು ದೀಪಸ್ತಂಭವನ್ನು ಪವಿತ್ರಗುಹಾರದೊಳಗೆ 
ಇರಿಸಿದನು. ಮೇಜಿಗೆ ಎದುರಾಗಿ ಗುಡಾರದ ದಕ್ಷಿಣ 
ಭಾಗದಲ್ಲಿ ದೀಪಸ್ತಂಭವನ್ನಿರಿಸಿದನು. ತರುವಾಯ 
ಮೋಶೆಯು ಯೆಹೋವನ ಮುಂದಿರುವ ದೀಪಸ್ತಂಭ 
ದಲ್ಲಿ ಹಣತೆಗಳನ್ನು ಇರಿಸಿದನು. ಯೆಹೋವನು ಆಜ್ಞಾ 
ಪಿಸಿದಂತೆಯೇ ಅವನು ಇದನ್ನು ಮಾಡಿದನು. 

26ಬಳಿಕ ಮೋಶೆಯು ಚಿನ್ನದ ವೇದಿಕೆಯನ್ನು ದೇವ 
ದರ್ಶನ ಗುಡಾರದೊಳಗೆ ಇರಿಸಿದನು. ಅವನು ವೇದಿಕೆ 
ಯನ್ನು ಪರದೆಯ ಮುಂಭಾಗದಲ್ಲಿ ಇರಿಸಿದನು. 3 ಬಳಿಕ 
ಅವನು ವೇದಿಕೆಯ ಮೇಲೆ ಸುಗಂಧವಾಸನೆಯುಳ್ಳ ಧೂಪ 
ವನ್ನು ಉರಿಸಿದನು. ಯೆಹೋವನು ಅವನಿಗೆ ಆಜ್ಞಾಪಿಸಿ 
ದಂತೆಯೇ ಇದನ್ನು ಮಾಡಿದನು. ಬಳಿಕ ಮೋಶೆಯು 
ಪವಿತ್ರ ಗುಹಾರದ ಬಾಗಿಲಿಗೆ ಪರದೆಯನ್ನು ಹಾಕಿಸಿದನು. 

೫ಫವಿತ್ರಗುಡಾರದ ಪ್ರವೇಶದ್ವಾರದ ಬಳಿಯಲ್ಲಿ 
ಯಜ್ಞವೇದಿಕೆಯನ್ನು ಇರಿಸಿದನು. ಅವನು ಯೆಹೋವನಿ 
ಗಾಗಿ ಆ ವೇದಿಕೆಯ ಮೇಲೆ ಸರ್ವಾಂಗಹೋಮವನ್ನೂ 
ಧಾನ್ಯಸಮರ್ಪಣೆಯನ್ನೂ ಮಾಡಿದನು. ಯೆಹೋವನು 
ಆಜ್ಞಾಪಿಸಿದಂತೆ ಅವನು ಇದನ್ನು ಮಾಡಿದನು. 

ತರುವಾಯ ಮೋಶೆಯು ಗಂಗಾಳವನ್ನು ದೇವ 
ದರ್ಶನಗುಹಾರ ಮತ್ತು ವೇದಿಕೆಯ ನಡುವೆ ಇಟ್ಟನು. 
ತೊಳೆದುಕೊಳ್ಳುವುದಕ್ಕಾಗಿ ನೀರನ್ನು ಗಂಗಾಳದಲ್ಲಿ 
ಹಾಕಿಸಿದನು. *'ಮೋಶೆ ಆರೋನ ಮತ್ತು ಆರೋನನ 
ಪುತ್ರರು ತಮ್ಮ ಕೈಕಾಲುಗಳನ್ನು ತೊಳೆದುಕೊಳ್ಳುವುದ 
ಕ್ಕಾಗಿ ಈ ಗಂಗಾಳವನ್ನು ಉಪಯೋಗಿಸಿದರು. 32ಅವರು 
ದೇವದರ್ಶನ ಗುಡಾರವನ್ನು ಪ್ರವೇಶಿಸುವಾಗಲೆಲ್ಲಾ 
ಮತ್ತು ಯಜ್ಞವೇದಿಕೆಯ ಸಮೀಪ ಹೋಗುವಾಗಲೆಲ್ಲಾ 
ತಮ್ಮನ್ನು ತೊಳೆದು ಕೊಳ್ಳುತ್ತಿದ್ದರು. ಯೆಹೋವನು 


ವಿಮೋಚನಕಾಂಹ 40:25-38 


ಮೋಶೆಗೆ ಆಜ್ಞಾಪಿಸಿದಂತೆಯೇ ಅವರು ಇದನ್ನು 
ಮಾಡಿದರು. 

ತರುವಾಯ ಮೋಶೆಯು ಪವಿತ್ರಗುಹಾರದ ಅಂಗ 
ಳದ ಸುತ್ತಲೂ ಪರದೆಗಳನ್ನು ನಿಲ್ಲಿಸಿದನು. ಮೋಶೆಯು 
ವೇದಿಕೆಯನ್ನು ಅಂಗಳದಲ್ಲಿರಿಸಿದನು. ಬಳಿಕ ಅವನು 
ಅಂಗಳದ ಬಾಗಿಲಿಗೆ ಪರದೆಯನ್ನು ಹಾಕಿಸಿದನು. ಹೀಗೆ 
ಮೋಶೆಯು ಯೆಹೋವನು ತನಗೆ ಕೊಟ್ಟ ಎಲ್ಲಾ ಕೆಲಸ 
ವನ್ನು ಮಾಡಿ ಮುಗಿಸಿದನು. 


ಯೆಹೋವನ ಮಹಿಮೆ 
3ತರುವಾಯ ಮೋಡವು ದೇವದರ್ಶನಗುಡಾರವನ್ನು 
ಕವಿಯಿತು. ಯೆಹೋವನ ಮಹಿಮೆಯು ಪವಿತ್ರಗುಡಾರ 
ವನ್ನು ತುಂಬಿಕೊಂಡಿತು. ಮೋಡವು ದೇವದರ್ಶನ 
ಗುಹಾರದ ಮೇಲೆ ನಿಂತಿತು. ಯೆಹೋವನ ಮಹಿ 
ಮೆಯು ಪವಿತ್ರಗುಹಾರವನ್ನು ತುಂಬಿಕೊಂಡಿದ್ದರಿಂದ 
ಮೋಶೆಯು ಒಳಗೆ ಪ್ರವೇಶಿಸಲಾಗಲಿಲ್ಲ. 
3ಜನರು ಯಾವಾಗ ಚಲಿಸಬೇಕೆಂದು ಮೋಡವು 
ತೋರಿಸುತ್ತಿತ್ತು ಮೋಹವು ಪವಿತ್ರಗುಡಾರವನ್ನು ಬಿಟ್ಟು 
ಮೇಲೆದ್ದಾಗ, ಜನರು ಪ್ರಯಾಣ ಮಾಡತೊಡಗು 
ತ್ತಿದ್ದರು. *'ಆದರೆ ಮೋಡವು ಪವಿತ್ರಗುಡಾರದ ಮೇಲಿ 
ದ್ಹಾಗ ಜನರು ಪ್ರಯಾಣ ಮಾಡುತ್ತಿರಲಿಲ್ಲ. ಮೋಡವು 
ಮೇಲೇಳುವವರೆಗೆ ಅವರು ಅಲ್ಲೇ ಇರುತ್ತಿದ್ದರು. ಹೀಗೆ 
ಯೆಹೋವನ ಮೋಡವು ಹಗಲಿನಲ್ಲಿ ಪವಿತ್ರಗುಹಾರದ 
ಮೇಲೆ ನಿಂತಿತು. ರಾತ್ರಿಯಲ್ಲಿ ಮೋಡದಲ್ಲಿ ಅಗ್ನಿಯು 
ಪ್ರಕಾಶಿಸುತ್ತಿತ್ತು. ಆದ್ದರಿಂದ ಇಸ್ರೇಲ್‌ ಜನರೆಲ್ಲರೂ 
ತಾವು ಪ್ರಯಾಣ ಮಾಡುವಾಗ, ಮೋಹವನ್ನು ನೋಡ 
ಬಹುದಾಗಿತ್ತು 


134 


ಯಾಜಕಕಾಂಡ 


ಯಜ್ಞಗಳು ಮತ್ತು ಕಾಣಿಕೆಗಳು 
ಯೆಹೋವನು ಮೋಶೆಯನ್ನು ಕರೆದು ದೇವ 
ದರ್ಶನ ಗುಡಾರದೊಳಗಿಂದ ಅವನ ಸಂಗಡ 

ಮಾತಾಡಿದನು. ಯೆಹೋವನು ಹೀಗೆ ಹೇಳಿದನು: 
>" ಇಸ್ರೇಲರಿಗೆ ನೀನು ಹೇಳಬೇಕಾದದ್ದೇನೆಂದರೆ, 
"ನೀವು ಯೆಹೋವನಿಗೆ ಯಜ್ಞವನ್ನು ಕಾಣಿಕೆಯಾಗಿ 
ಅರ್ಪಿಸುವುದಾದರೆ ನೀವು ಸಾಕಿದ ಪಶುಗಳನ್ನೇ ಅರ್ಪಿಸ 
ಬೇಕು. ಅದು ದನವಾಗಲೀ ಕುರಿಯಾಗಲೀ ಆಡಾಗಲೀ 
ಆಗಿರಬಹುದು. 

3""ಒಬ್ಬನು ತನ್ನ ದನಗಳಲ್ಲಿ ಒಂದನ್ನು ಸರ್ವಾಂಗ 
ಹೋಮವಾಗಿ ಅರ್ಪಿಸಬಯಸಿದರೆ ಆ ಪಶುವು ಯಾವ 
ದೋಷವಿಲ್ಲದ ಹೋರಿಯಾಗಿರಬೇಕು. ಅವನು ಆ ಪಶು 
ವನ್ನು ದೇವದರ್ಶನಗುಡಾರದ ಬಾಗಿಲಿಗೆ ತರಬೇಕು. 
ಆಗ ಯೆಹೋವನು ಆ ಸಮರ್ಪಣೆಯನ್ನು ಮೆಚ್ಚಿಕೊಳ್ಳು 
ವನು. “ಅವನು ತನ್ನ ಕೈಯನ್ನು ಪ್ರಾಣಿಯ ತಲೆಯ 
ಮೇಲಿಹಬೇಕು. ಆ ವ್ಯಕ್ತಿಯ ದೋಷಪರಿಹಾರಕ್ಕಾಗಿ 
ಯೆಹೋವನು ಆ ಸರ್ವಾಂಗಹೋಮವನ್ನು ಸ್ವೀಕರಿ 
ಸುವನು. 

5°" ಅವನು ಹೋರಿಯನ್ನು ಯೆಹೋವನ ಸನ್ನಿಧಿಯಲ್ಲಿ 
ವಧಿಸಬೇಕು. ಬಳಿಕ ಯಾಜಕರಾದ ಆರೋನನ ಪುತ್ರರು 
ರಕ್ತವನ್ನು ದೇವದರ್ಶನಗುಡಾರದ ಬಾಗಿಲಿನ ಹತ್ತಿರ 
ವಿರುವ ಯಜ್ಞವೇದಿಕೆಯ ಬಳಿಗೆ ತರಬೇಕು; ರಕ್ತವನ್ನು 
ಸುತ್ತಲೂ ಯಜ್ಞವೇದಿಕೆಯ ಮೇಲೆ ಚಿಮಿಕಿಸಬೇಕು. 
6ಯಾಜಕನು ಆ ಪಶುವಿನ ಚರ್ಮವನ್ನು ಸುಲಿದು, ಪಶು 
ವನ್ನು ತುಂಡುತುಂಡುಗಳಾಗಿ ಕಡಿಯಬೇಕು. ಯಾಜಕ 
ರಾದ ಆರೋನನ ಪುತ್ರರು ವೇದಿಕೆಯ ಮೇಲೆ ಬೆಂಕಿ 
ಯನ್ನಿಟ್ಟು ಅದರ ಮೇಲೆ ಕಟ್ಟಿಗೆಯನ್ನು ಇಡಬೇಕು. 

ಆರೋನನ ವಂಶದವರಾದ ಯಾಜಕರು 
ವೇದಿಕೆಯಲ್ಲಿ ಬೆಂಕಿಯ ಮೇಲಿರುವ ಕಟ್ಟಿಗೆಯ ಮೇಲೆ 
ತುಂಡುಗಳನ್ನು (ತಲೆ ಮತ್ತು ಕೊಬ್ಬು) ಇಡಬೇಕು. 
* ಯಾಜಕನು ಪಶು ವಿನ ಕಾಲುಗಳನ್ನು ಮತ್ತು ಒಳಗಿನ 
ಭಾಗಗಳನ್ನು ನೀರಿ ನಿಂದ ತೊಳೆದು ಪಶುವಿನ ಎಲ್ಲಾ 
ಭಾಗಗಳನ್ನು ಪೇದಿಕೆಯ ಮೇಲೆ ಹೋಮಮಾಡಬೇಕು. 


ಈ ಸರ್ವಾಂಗಹೋಮದಸುವಾಸನೆಯು ಯೆಹೋವನಿಗೆ 
ಪ್ರಿಯವಾಗಿದೆ. 

10"" ಒಬ್ಬನು ಕುರಿಯನ್ನಾಗಲೀ ಆಡನ್ನಾಗಲೀ 
ಸರ್ವಾಂಗಹೋಮವಾಗಿ ಅರ್ಪಿಸುವಾಗ, ಆ ಪ್ರಾಣಿಯು 
ಯಾವ ದೋಷವಿಲ್ಲದ ಗಂಡಾಗಿರಬೇಕು. ''ಅವನು 
ಯೆಹೋವನ ಸನ್ನಿಧಿಯಲ್ಲಿ ಅಂದರೆ ವೇದಿಕೆಯ ಉತ್ತರ 
ಭಾಗದಲ್ಲಿ ಪಶುವನ್ನು ವಧಿಸಬೇಕು. ಬಳಿಕ ಯಾಜಕ 
ರಾದ ಆರೋನನ ಪುತ್ರರು ರಕ್ತವನ್ನು ವೇದಿಕೆಯ ಮೇಲೆ 
ಸುತ್ತಲೂ ಚಿಮಿಕಿಸಬೇಕು. !?ಬಳಿಕ ಯಾಜಕನು ಆ ಪಶು 
ವನ್ನು ತುಂಡುತುಂಡುಗಳಾಗಿ ಕತ್ತರಿಸಬೇಕು. ಯಾಜ 
ಕನು ವೇದಿಕೆಯ ಮೇಲೆ ಬೆಂಕಿಯಲ್ಲಿರುವ ಕಟ್ಟಿಗೆಯ 
ಮೇಲೆ ತುಂಡುಗಳನ್ನು (ತಲೆ ಮತ್ತು ಕೊಬ್ಬನ್ನು) ಇಡ 
ಬೇಕು. !' ಯಾಜಕನು ಪಶುವಿನ ಕಾಲುಗಳನ್ನೂ ಒಳಗಿನ 
ಭಾಗಗಳನ್ನೂ ನೀರಿನಿಂದ ತೊಳೆಯಬೇಕು. ಬಳಿಕ 
ಯಾಜಕನು ಪಶುವಿನ ಎಲ್ಲಾ ಭಾಗಗಳನ್ನೂ ವೇದಿಕೆಯ 
ಮೇಲೆ ಹೋಮಮಾಹಬೇಕು. ಅದು ಅಗ್ನಿಯ ಮೂಲಕ 
ಸಮರ್ಪಿಸಲ್ಪಟ್ಟ ಸರ್ವಾಂಗಹೋಮವಾಗಿರುತ್ತದೆ. ಅದರ 
ಸುವಾಸನೆಯು ಯೆಹೋವನಿಗೆ ಪ್ರಿಯವಾಗಿದೆ. 

"ಒಬ್ಬನು ಪಕ್ಚಿಯನ್ನು ಯೆಹೋವನಿಗೆ ಸರ್ವಾಂಗ 
ಹೋಮವಾಗಿ ಅರ್ಪಿಸುವಾಗ, ಆ ಪಕ್ಸಿಯು ಬೆಳವಕ್ಕಿ 
ಯಾಗಲೀ ಪಾರಿವಾಳದ ಮರಿಯಾಗಲೀ ಆಗಿರಬೇಕು. 
15 ಯಾಜಕನು ಕಾಣಿಕೆಯನ್ನು ವೇದಿಕೆಯ ಬಳಿಗೆ ತರ 
ಬೇಕು. ಯಾಜಕನು ಪಕ್ಚಿಯ ಕುತ್ತಿಗೆಯನ್ನು ಮುರಿದು 
ವೇದಿಕೆಯ ಮೇಲೆ ಹೋಮಮಾಡಬೇಕು. ಪಕ್ಚಿಯ 
ರಕ್ತವು ವೇದಿಕೆಯ ಪಾರ್ಶ್ವದಲ್ಲಿ ಹಿಂಡಲ್ಪಡಬೇಕು. 
16 ಯಾಜಕನು ಪಕ್ಬಿಯ ಕರುಳುಗಳನ್ನು ಮತ್ತು ಗರಿಗಳನ್ನು 
ತೆಗೆದು ಅವುಗಳನ್ನು ವೇದಿಕೆಯ ಪೂರ್ವ ದಿಕ್ಕಿನಲ್ಲಿ 
ಬಿಸಾಡಬೇಕು. ಈ ಸ್ಥಳವು ವೇದಿಕೆಯಿಂದ ತೆಗೆದ ಬೂದಿ 
ಯನ್ನು ಹಾಕುವ ಸ್ಥಳವಾಗಿದೆ. ತರುವಾಯ ಯಾಜಕನು 
ಪಕ್ಚಿಯ ರೆಕ್ಕೆಗಳನ್ನು ಹರಿದುಹಾಕಬೇಕು. ಆದರೆ ಅವನು 
ಪಕ್ಷಿಯನ್ನು ಎರಡು ಭಾಗಗಳಾಗಿ ವಿಭಾಗಿಸಬಾರದು. 
ಯಾಜಕನು ಪಕ್ಷಿಯನ್ನು ವೇದಿಕೆಯ ಮೇಲೆ ಬೆಂಕಿಯ 
ಲ್ಲಿರುವ ಕಟ್ಟಿಗೆಗಳ ಮೇಲಿಟ್ಟು ಹೋಮಮಾಡಬೇಕು. 





135 


ಇದು ಅಗ್ನಿಯ ಮೂಲಕ ಸಮರ್ಪಣೆಯಾದ ಸರ್ವಾಂಗ 
ಹೋಮವಾಗಿದೆ. ಅದರ ಸುವಾಸನೆ ಯೆಹೋವನಿಗೆ 
ಪ್ರಿಯವಾಗಿದೆ. 


ದಾನ್ಯ ಸಮರ್ಪಣೆಗಳು 

ಚ ದೇವರಾದ ಯೆಹೋವನಿಗೆ ಧಾನ್ಯ 

ಸಮರ್ಪಣೆ ಮಾಹಬೇಕೆಂದಿದ್ದರೆ, ಅದು ಗೋಧಿ 
ಹಿಟ್ಟಾಗಿರಬೇಕು. ಅವನು ಈ ಹಿಟ್ಟಿನ ಮೇಲೆ ಎಣ್ಣೆಯನ್ನು 
ಹೊಯಿದು, ಧೂಪವನ್ನಿಡಬೇಕು. 2ಬಳಿಕ ಅವನು 
ಅದನ್ನು ಯಾಜಕರಾದ ಆರೋನನ ಪುತ್ರರ ಬಳಿಗೆ ತರ 
ಬೇಕು. ಯಾಜಕನು ಎಣ್ಣೆ ಬೆರೆಸಿದ ಹಿಟ್ಟಿನಲ್ಲಿ ಒಂದು 
ಹಿಡಿ ಹಿಟ್ಟನ್ನೂ ಧೂಪವೆಲ್ಲವನ್ನೂ ತೆಗೆದುಕೊಂಡು 
ನೈವೇದ್ಯವಾದದ್ದನ್ನು ಸೂಚಿಸುವುದಕ್ಕಾಗಿ ವೇದಿಕೆಯ 
ಮೇಲೆ ಅದನ್ನು ಹೋಮಮಾಡಬೇಕು. ಅದು ಅಗ್ನಿಯ 
ಮೂಲಕ ಮಾಡಿದ ಸಮರ್ಪಣೆಯಾಗಿದೆ. ಅದರ ಸುವಾಸ 
ನೆಯು ಯೆಹೋವನಿಗೆ ಪ್ರಿಯವಾಗಿದೆ. ಧಾನ್ಯ ಸಮ 
ರ್ಪಣೆಯಲ್ಲಿ ಉಳಿದ ಭಾಗವು ಆರೋನನಿಗೂ ಅವನ 
ಪುತ್ರರಿಗೂ ಸೇರಿದ್ದಾಗಿವೆ. ಅಗ್ನಿಯ ಮೂಲಕ 
ಯೆಹೋವನಿಗೆ ಮಾಡಿದ ಈ ಸಮರ್ಪಣೆಯು 
ಮಹಾಪರಿಶುದ್ದವಾಗಿದೆ. 


ಬೇಯಿಸಿದ ಧಾನ್ಯಸಮರ್ಪಣೆಗಳು 

“ಒಬ್ಬನು ಒಲೆಯಲ್ಲಿ ಬೇಯಿಸಿದ ಧಾನ್ಯ ನೈವೇದ್ಯ 
ವನ್ನು ಅರ್ಪಿಸಿದರೆ, ಆಗ ಅದು ಎಣ್ಣೆ ಬೆರೆಸಿದ ಹುಳಿ 
ಯಿಲ್ಲದ ರೊಟ್ಟಿಯಾಗಲೀ ಅಥವಾ ಎಣ್ಣೆ ಹೊಯಿದು 
ಮಾಡಿದ ಕಡುಬುಗಳಾಗಲೀ ಆಗಿರಬೇಕು. 3ನಿಮ್ಮ ಧಾನ್ಯ 
ನೈವೇದ್ಯವು ಕಬ್ಬಿಣದ ಹಂಚಿನಲ್ಲಿ ಬೇಯಿಸಲ್ಪಟ್ಟಿದ್ದರೆ, 
ಅದು ಎಣ್ಣೆ ಬೆರೆಸಿದ ಹುಳಿಯಿಲ್ಲದ ಶ್ರೇಷ್ಠ ಹಿಟ್ಟಿನಿಂದ 
ಮಾಡಿದ್ದಾಗಿರಬೇಕು. "ನೀವು ಅದನ್ನು ಚೂರುಚೂರು 
ಗಳಾಗಿ ಮುರಿದು ಅದರ ಮೇಲೆ ಎಣ್ಣೆ ಹೊಯ್ಯಬೇಕು. 
ಅದು ಧಾನ್ಯನೈವೇದ್ಯವಾಗಿದೆ. 7ನೀವು ಬಾಂಡ್ಲೆಯಲ್ಲಿ ಪಕ್ವ 
ಮಾಡಿದ ಪದಾರ್ಥವನ್ನು ಅರ್ಪಿಸಿದರೆ, ಅದು ಎಣ್ಣೆ 
ಬೆರೆಸಿದ ಶ್ರೇಷ್ಠ- ಗೋದಿಹಿಟ್ಟಿನಿಂದ ಮಾಡಿದ್ದಾಗಿರ 
ಬೇಕು. 

*""ನೀವು ಈ ವಸ್ತುಗಳಿಂದ ಮಾಡಿದ ಧಾನ್ಯ ನೈವೇದ್ಯ 
ಗಳನ್ನು ಯೆಹೋವನಿಗೆ ಅರ್ಪಿಸುವುದಾದರೆ ನೀವು ಆ 
ವಸ್ತುಗಳನ್ನು ಯಾಜಕನ ಬಳಿಗೆ ತೆಗೆದುಕೊಂಡು ಹೋಗ 
ಬೇಕು. ಅವನು ಅದನ್ನು ವೇದಿಕೆಯ ಮೇಲಿಡುವನು. 
ಬಳಿಕ ಯಾಜಕನು ಧಾನ್ಯನೈವೇದ್ಯದ ಸ್ವಲ್ಪ ಭಾಗವನ್ನು 
ತೆಗೆದುಕೊಂಡು ನೈವೇದ್ಯವಾದದ್ದನ್ನು ಸೂಚಿಸುವುದಕ್ಕಾಗಿ 
ವೇದಿಕೆಯ ಮೇಲೆ ಹೋಮಮಾಹುವನು. ಅದು 
ಅಗ್ನಿಯ ಮೂಲಕ ಮಾಡಿದ ಸಮರ್ಪಣೆಯಾಗಿದೆ. ಅದರ 


ಯಾಜಕಕಾಂಹ 2:1-3:2 


ಸುವಾಸನೆಯು ಯೆಹೋವನಿಗೆ ಪ್ರಿಯವಾಗಿದೆ. "ಧಾನ್ಯ 
ನೈವೇದ್ಯದಲ್ಲಿ ಉಳಿದದ್ದು ಆರೋನನಿಗೂ ಅವನ ಪುತ್ರ, 
ರಿಗೂ ಸೇರುವುದು. ಅಗ್ನಿಯ ಮೂಲಕ ಯೆಹೋವನಿಗೆ 
ಮಾಡಿದ ಈ ನೈವೇದ್ಯವು ಮಹಾಪರಿಶುದ್ದವಾಗಿದೆ. 

!1""ನೀವು ಹುಳಿಹಿಟ್ಟಿನಿಂದ ಮಾಡಿದ್‌ ಯಾವದನ್ನೂ 
ಯೆಹೋವನಿಗೆ ಧಾನ್ಯಸಮರ್ಪಣೆಯಾಗಿ ಕೊಡ 
ಬಾರದು. ನೀವು ಹುಳಿಯನ್ನಾಗಲೀ ಜೀನುತುಪ್ಪವನ್ನಾ 
ಗಲೀ ಯೆಹೋವನಿಗೆ ಅಗ್ನಿಯ ಮೂಲಕ ಹೋಮ 
ಮಾಡಬಾರದು. '?ನೀವು ಹುಳಿಯನ್ನು ಮತ್ತು ಜೀನು 
ತುಪ್ಪವನ್ನು ಪ್ರಥಮಫಲವಾಗಿ ಅರ್ಪಿಸಬಹುದು. ಆದರೆ 
ಹುಳಿಯನ್ನು ಮತ್ತು ಜೀನುತುಪ್ಪವನ್ನು ವೇದಿಕೆಯ ಮೇಲೆ 
ಸುಗಂಧವಾಸನೆಯಾಗಿ ಮೇಲೇರಿ ಹೋಗಲೆಂದು 
ಹೋಮಮಾಡಕೂಡದು. ನೀವು ಅರ್ಪಿಸುವ ಪ್ರತಿ 
ಧಾನ್ಯಸಮರ್ಪಣೆಯಲ್ಲೂ ಉಪ್ಪನ್ನು ಹಾಕಬೇಕು. ನಿಮ್ಮ 
ಧಾನ್ಯಸಮರ್ಪಣೆಯಲ್ಲಿ ದೇವರ ಒಹಂಬಡಿಕೆಯೆಂಬ* 
ಉಪ್ಪಿರಲೇಬೇಕು. ನೀವು ಅರ್ಪಿಸುವ ನಿಮ್ಮ ಎಲ್ಲಾ 
ಕಾಣಿಕೆಗಳಲ್ಲಿ ಉಪ್ಪನ್ನು ಸೇರಿಸಬೇಕು. 


ಪ್ರಥಮಫಲದ ನೈವೇದ್ಯಗಳು 

14""ನೀವು ಪ್ರಥಮಫಲವನ್ನು ಯೆಹೋವನಿಗೆ ನೈವೇದ್ಯ 
ವಾಗಿ ಅರ್ಪಿಸುವಾಗ ಬೆಂಕಿಯಲ್ಲಿ ಸುಟ್ಟ ಗೋದಿತೆನೆ 
ಗಳನ್ನು ತರಬೇಕು. ಅವುಗಳು ಜಜ್ಜಲ್ಪಟ್ಟ ಹಸಿ ತೆನೆಗ 
ಳಾಗಿರಬೇಕು. ಇದು ನಿಮ್ಮ ಪ್ರಥಮಫಲ ನೈವೇದ್ಯವಾಗಿ 
ರುವುದು. ನೀವು ಅದಕ್ಕೆ ಎಣ್ಣೆಯನ್ನು ಹಾಕಿ ಅದರ 
ಮೇಲೆ ಧೂಪವನ್ನಿಡಬೇಕು. ಅದು ಧಾನ್ಯಸಮರ್ಪಣೆ 
ಯಾಗಿದೆ. ಯಾಜಕನು ಜಜ್ಜೆದ ಧಾನ್ಯದಲ್ಲಿ ಒಂದು 
ಭಾಗವನ್ನೂ, ಎಣ್ಣೆಯನ್ನೂ ಎಲ್ಲಾ ಧೂಪವನ್ನೂ ತಗೆದು 
ಕೊಂಡು ನೈವೇದ್ಯವಾದದ್ದನ್ನು ಸೂಚಿಸುವುದಕ್ಕಾಗಿ 
ಹೋಮವಮಾಡಬೇಕು. ಇದು ಅಗ್ನಿಯ ಮೂಲಕ 
ಯೆಹೋವನಿಗೆ ಅರ್ಪಿಸಿದ ಸಮರ್ಪಣೆಯಾಗಿದೆ. 


ಸಮಾಧಾನ ಯಜ್ಞವನ್ನು ಅರ್ಪಿಸುವ ಕ್ರಮ 

"ಯಾವನಾದರೂ ಸಮಾಧಾನಯಜ್ಞ ಮಾಡ 

ಬೇಕಾದರೆ ಅವನು ತನ್ನ ಪಶುಮಂದೆಯಿಂದ 
ಗಂಡುಪಶುವನ್ನಾಗಲೀ ಹೆಣ್ಣುಪಶುವನ್ನಾಗಲೀ ಅರ್ಪಿಸ 
ಬಹುದು. ಯೆಹೋವನ ಎದುರಿನಲ್ಲಿ ಅರ್ಪಿಸಲ್ಪಡುವ 
ಅದು ಅಂಗದೋಷವಿಲ್ಲದ್ದಾಗಿರಬೇಕು. ಆ ವ್ಯಕ್ತಿಯು 
ತನ್ನ ಕೈಯನ್ನು ಪಶುವಿನ ತಲೆಯ ಮೇಲಿಟ್ಟು ದೇವ 
ದರ್ಶನಗುಡಾರದ ಬಾಗಿಲಲ್ಲಿ ಅದನ್ನು ವಧಿಸಬೇಕು. 





““ಹುಳಿಹಿಟ್ಟಿನಿಂದ ಮಾಡಿದ'' ನಿಂಬೆರಸ, ಹುಣಿಸೆಹಣ್ಣಿನ ರಸ. 


ಒಡಂಬಡಿಕೆ ಉಪ್ಪು ಒಡಂಬಡಿಕೆಗೆ ಗುರುತಾಗಿದೆ. ಶಾಶ್ವತವಾದ ಒಡಂ 
ಬಡಿಕೆಯು ""ಉಪ್ಪಿನ ಒಹಂಬಡಿಕೆ'' ಯಾಗಿದೆ. ಅರಣ್ಯಕಾಂಡ 18:19. 
ಏಕೆಂದರೆ ಹುಳಹಿಡಿಯದಂತೆ ಕಾಪಾಡಲು ಉಪ್ಪನ್ನು ಬಳಸಲಾಗುತ್ತದೆ. 


ಯಾಜಕಕಾಂಹ 3:3-4:8 


ಬಳಿಕ ಯಾಜಕರಾದ ಆರೋನನ ಪುತ್ರರು ಆ ರಕ್ತವನ್ನು 
ಯಜ್ಞವೇದಿಕೆಯ ಮೇಲೆ ಸುತ್ತಲೂ ಚಿಮಿಕಿಸಬೇಕು. 
3-43 ಯಜ್ಞಪಶುವಿನ ವಪೆಯನ್ನೂ ಕರುಳುಗಳ ಮೇಲಿನ 
ಎಲ್ಲಾ ಕೊಬ್ಬನ್ನೂ ಎರಡು ಮೂತ್ರಪಿಂಡಗಳನ್ನೂ 
ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನೂ ಪಿತ್ತ 
ಕೋಶದ ಹತ್ತಿರ ಮೂತ್ರಪಿಂಹಗಳವರೆಗೆ ಇರುವ 
ಕೊಬ್ಬನ್ನು ತೆಗೆದು ಯೆಹೋವನಿಗೆ ಹೋಮ ಮಾಡ 
ಬೇಕು. ಬಳಿಕ ಆರೋನನ ಪುತ್ರರು ಕೊಬ್ಬನ್ನು ವೇದಿಕೆ 
ಯಲ್ಲಿ ಹೋಮಮಾಡಬೇಕು. ಅವರು ಅದನ್ನು ಬೆಂಕಿ 
ಯಲ್ಲಿ ಕಟ್ಟಿಗೆಯ ಮೇಲಿರುವ ಸರ್ವಾಂಗ ಹೋಮದ 
ಮೇಲಿಡಬೇಕು. ಅದು ಅಗ್ನಿಯ ಮೂಲಕ ಅರ್ಪಿಸುವ 


ಹೋಮವಾಗಿರುತ್ತದೆ. ಅದರ ಸುವಾಸನೆಯು 
ಯೆಹೋವನಿಗೆ ಪ್ರಿಯವಾಗಿದೆ. 
6°" ಒಬ್ಬನು ಕುರಿಯನ್ನಾಗಲೀ ಆಡನ್ನಾಗಲೀ 


ಯೆಹೋವನಿಗೆ ಸಮಾಧಾನಯಜ್ಞವಾಗಿ ಕೊಡುವಾಗ, ಆ 
ಪಶುವಿನಲ್ಲಿ ಯಾವ ದೋಷವೂ ಇರಬಾರದು. ಅದು 
ಗಂಡು ಅಥವಾ ಹೆಣ್ಣಾಗಿರಬಹುದು. ಅವನು ಕುರಿಮರಿ 
ಯನ್ನು ಅರ್ಪಿಸುವುದಾದರೆ, ಅದನ್ನು ಯೆಹೋವನ 
ಸನ್ನಿಧಿಗೆ ತರಬೇಕು. ಅವನು ತನ್ನ ಕೈಯನ್ನು ಪಶುವಿನ 
ತಲೆಯ ಮೇಲಿಟ್ಟು ದೇವದರ್ಶನದ ಗುಡಾರದ ಮುಂದೆ 
ಅದನ್ನು ವಧಿಸಬೇಕು. ತರುವಾಯ ಆರೋನನ ಪುತ್ರರು 
ಅದರ ರಕ್ತವನ್ನು ವೇದಿಕೆಯ ಮೇಲೆ ಸುತ್ತಲೂ ಚಿಮಿಕಿಸ 
ಬೇಕು. *ಅವನು ಸಮಾಧಾನ ಯಜ್ಞಪಶುವಿನ ಕೊಬ್ಬನ್ನು 
ಅಂದರೆ ಬಾಲದ ಮೇಲಿರುವ ಕೊಬ್ಬನ್ನು ಕರುಳುಗಳ 
ಮೇಲಿರುವ ಮತ್ತು ಅವುಗಳ ಸುತ್ತಲಿರುವ ಕೊಬ್ಬನ್ನೆಲ್ಲಾ 
ಹೋಮಮಾಹಬೇಕು. "ಅವನು ಎರಡು ಮೂತ್ರಪಿಂಡ 
ಗಳನ್ನೂ ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನೂ 
ಪಿತ್ತಕೋಶದ ಮೇಲೆ ಮೂತ್ರಪಿಂಡಗಳವರೆಗೆ ಇರುವ 
ಕೊಬ್ಬನ್ನೂ ಯಾಜಕನು ಯಜ್ಞವೇದಿಕೆಯ ಮೇಲೆ 
ಹೋಮಮಾಹಬೇಕು. !'ಅದು ಯೆಹೋವನಿಗೆ 
ಬೆಂಕಿಯ ಮೂಲಕ ಅರ್ಪಿಸಿದ ಆಹಾರವಾಗುವುದು. 


ಸಮಾಧಾನ ಯಜ್ಞಪಶು - ಆಡು 

>" ಸಮರ್ಪಿಸಲ್ಪಡುವ ಪಶು ಆಡಾಗಿದ್ದರೆ, ಸಮ 
ರ್ಪಿಸುವವನು ಅದನ್ನು ಯೆಹೋವನ ಸನ್ನಿಧಿಗೆ ತರ 
ಬೇಕು. ಅವನು ತನ್ನ ಕೈಯನ್ನು ಆಡಿನ ತಲೆಯ 
ಮೇಲಿಟ್ಟು ದೇವದರ್ಶನಗುಡಾರದ ಮುಂದೆ ಅದನ್ನು 
ವಧಿಸಬೇಕು. ಬಳಿಕ ಆರೋನನ ಗಂಡುಮಕ್ಕಳು ಆಡಿನ 
ರಕ್ತವನ್ನು ವೇದಿಕೆಯ ಮೇಲೆ ಅದರ ಸುತ್ತಲೂ ಚಿಮಿಕಿಸ 
ಬೇಕು. "ಅವನು ಸಮಾಧಾನ ಯಜ್ಞದ ಪಶುವಿನ ವಪೆ 
ಯನ್ನೂ ಕರುಳುಗಳ ಮೇಲಿನ ಎಲ್ಲಾ ಕೊಬ್ಬನ್ನೂ ಎರಡು 
ಮೂತ್ರಪಿಂಹಗಳನ್ನೂ ಇವುಗಳ ಮೇಲೆ ಸೊಂಟದಲ್ಲಿ 


136 


ರುವ ಕೊಬ್ಬನ್ನೂ ಪಿತ್ತಾಶಯದ ಹತ್ತಿರ ಮೂತ್ರಪಿಂಡಗಳ 
ತನಕ ಇರುವ ಕೊಬ್ಬನ್ನೂ ಯೆಹೋವನಿಗೋಸ್ಕರ ಸಮ 
ರ್ಪಿಸಬೇಕು. ಅವನು ಅದರ ಎರಡು ಮೂತ್ರಪಿಂಡ 
ಗಳನ್ನು ಮತ್ತು ಸೊಂಟದವರೆಗೆ ಅವುಗಳನ್ನು ಆವರಿಸಿರುವ 
ಕೊಬ್ಬನ್ನು ಸಮರ್ಪಿಸಬೇಕು. ಅವನು ಪಿತ್ತಾಶಯವನ್ನು 
ಮತ್ತು ಅದನ್ನು ಆವರಿಸಿರುವ ಕೊಬ್ಬನ್ನು ಸಮರ್ಪಿಸ 
ಬೇಕು. ಅವನು ಮೂತ್ರಪಿಂಡಗಳೊಂದಿಗೆ ಪಿತ್ತಾಶಯ 
ವನ್ನೂ ಸಮರ್ಪಿಸಬೇಕು. 16ಬಳಿಕ ಯಾಜಕನು ಅವು 
ಗಳನ್ನು ವೇದಿಕೆಯ ಮೇಲೆ ಹೋಮಮಾಡಬೇಕು. ಇದು 
ಆಹಾರ ರೂಪದಲ್ಲಿ ಯೆಹೋವನಿಗೆ ಅರ್ಪಿಸಿದ ಸುವಾಸನೆ 
ಯನ್ನು ಉಂಟುಮಾಡುವ ಸಮಾಧಾನ ಯಜ್ಞವಾಗಿರು 
ತ್ತದೆ. ಆದರೆ ಅದರ ಕೊಬ್ಬು ಯೆಹೋವನಿಗೆ ಸೇರಿದೆ. 
ನಿಮ್ಮ ಎಲ್ಲಾ ಸಂತತಿಗಳವರಿಗೆ ಈ ನಿಯಮವು ಶಾಶ್ವತ 
ವಾದದ್ದು. ನೀವೆಲ್ಲೇ ವಾಸಿಸಿದರೂ ನೀವು ಕೊಬ್ಬ 
ನ್ನಾಗಲೀ ರಕ್ತವನ್ನಾಗಲೀ ಎಂದಿಗೂ ತಿನ್ನಬಾರದು.'' 


ತಿಳಿಯದೆ ಮಾಡಿದ ಪಾಪಗಳ ಪರಿಹಾರಕ್ಕಾಗಿ 
ಸಮರ್ಪಣೆಗಳು 
ಯೆಹೋವನು ಮೋಶೆಯೊಡನೆ ಮಾತನಾಡಿ 
ಹೇಳಿದ್ದೇನೆಂದರೆ: *""ಇಸ್ರೇಲರಿಗೆ ಹೀಗೆ ಹೇಳು: 
ಯಾವನಾದರೂ ತಿಳಿಯದೇ ಪಾಪಮಾಡಿದರೆ ಮತ್ತು 
ಮಾಡಬಾರದೆಂದು ಹೇಳಿದವುಗಳನ್ನು ಮಾಡಿದರೆ, 
ಅವನು ಮಾಡಬೇಕಾದದ್ದೇನೆಂದರೆ: 

*""ಅಭಿಷಿಕ್ಷನಾದ ಯಾಜಕನು ತಪ್ಪು ಮಾಡಿ ಜನರೆಲ್ಲ 
ರನ್ನು ಅಪರಾಧಕ್ಕೆ ಒಳಪಡಿಸಿದರೆ ತನ್ನ ದೋಷಪರಿಹಾರ 
ಕ್ಕಾಗಿ ಅವನು ಪೂರ್ಣಾಂಗವಾದ ಹೋರಿಯನ್ನು 
ಯೆಹೋವನಿಗೆ ಅರ್ಪಿಸಬೇಕು. “ಅಭಿಷಿಕ್ತನಾದ ಯಾಜ 
ಕನು ಹೋರಿಯನ್ನು ದೇವದರ್ಶನ ಗುಡಾರದ ಬಾಗಿಲಿಗೆ 
ತಂದು ತನ್ನ ಕೈಯನ್ನು ಅದರ ತಲೆಯ ಮೇಲಿಟ್ಟು 
ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು. 
5 ಬಳಿಕ ಅವನು ಹೋರಿಯ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದು 
ಕೊಂಡು ದೇವದರ್ಶನಗಡಾರದೊಳಗೆ ಹೋಗಬೇಕು. 
ಯಾಜಕನು ತನ್ನ ಬೆರಳನ್ನು ರಕ್ತದಲ್ಲಿ ಅದ್ದಿ ಮಹಾಪವಿತ್ರ 
ಸ್ಥಳದ ಪರದೆಯ ಮುಂಭಾಗದಲ್ಲಿರುವ ಯೆಹೋವನ 
ಸನ್ನಿಧಿಯಲ್ಲಿ ಏಳು ಸಲ ಚಿಮಿಕಿಸಬೇಕು. ಯಾಜಕನು 
ಸ್ವಲ್ಪ ರಕ್ತವನ್ನು ಧೂಪವೇದಿಕೆಯ ಮೂಲೆಗಳಿಗೆ ಹಚ್ಚ 
ಬೇಕು. (ಈ ವೇದಿಕೆಯು ಯೆಹೋವನ ಸನ್ನಿಧಿಯಲ್ಲಿ 
ರುವ ದೇವದರ್ಶನಗುಡಾರದಲ್ಲಿದೆ.) ಯಾಜಕನು 
ಹೋರಿಯ ರಕ್ತವನ್ನೆಲ್ಲಾ ಸರ್ವಾಂಗಹೋಮಮಾಡುವ 
ವೇದಿಕೆಯ ಬುಡದಲ್ಲಿ ಸುರಿಯಬೇಕು. (ಈ ವೇದಿಕೆಯು 
ದೇವದರ್ಶನಗುಡಾರದ ಬಾಗಿಲಲ್ಲಿ ಇರುತ್ತದೆ.) 
ಅವನು ಪಾಪಪರಿಹಾರಕ ಯಜ್ಞಕ್ಕಾಗಿ ತಂದಿರುವ 





137 


ಹೋರಿಯ ಕೊಬ್ಬನ್ನೆಲ್ಲಾ ತೆಗೆಯಬೇಕು, ಅವನು ಅದರ 


ಯಾಜಕಕಾಂಹ 4:9-30 


ಕೊಬ್ಬನ್ನೆಲ್ಲಾ ತೆಗೆದು ಅದನ್ನು ವೇದಿಕೆಯ ಮೇಲೆ 





ಒಳಗಿನ ಭಾಗಗಳ ಮೇಲೆ ಮತ್ತು ಅವುಗಳ ಸುತ್ತಲೂ 
ಇರುವ ಕೊಬ್ಬನ್ನೂ ಅದರ ಎರಡು ಮೂತ್ರ ಪಿಂಡ 
ಗಳನ್ನೂ ಅವುಗಳ ಸೊಂಟದವರೆಗೆ ಆವರಿಸಿರುವ 
ಕೊಬ್ಬನ್ನೂ ಪಿತ್ತಾಶಯವನ್ನು ಆವರಿಸಿರುವ ಕೊಬ್ಬನ್ನೂ 
ತೆಗೆಯ ಬೇಕು. ಅವನು ಮೂತ್ರಪಿಂಡಗಳೂಡನೆ ಪಿತ್ತಾಶ 
ಯವನ್ನೂ ತೆಗೆಯಬೇಕು. 1ಗಯಾಜಕನು ಈ ಭಾಗ 
ಗಳನ್ನು ಸಮಾಧಾನಯಜ್ಞ ಸಮರ್ಪಣೆಯಲ್ಲಿ ಹೋರಿಯ 
ಭಾಗಗಳನ್ನು ಅರ್ಪಿಸುವ ರೀತಿಯಲ್ಲಿಯೇ ಅರ್ಪಿಸ 


ಹೋಮಮಾಹಬೇಕು. ಯಾಜಕನು ಪಾಪಪರಿಹಾರಕ 
ಯಜ್ಞದ ಹೋರಿಯ ಭಾಗಗಳನ್ನು ಸಮರ್ಪಿಸಿದಂತೆಯೇ 
ಈ ಭಾಗಗಳನ್ನು ಅರ್ಪಿಸಬೇಕು. ಈ ರೀತಿಯಾಗಿ, ಯಾಜ 
ಕನು ಜನರಿಗಾಗಿ ಪ್ರಾಯಶ್ಚಿತ್ತ ಮಾಡುವನು. ಆಗ 
ದೇವರು ಅವರನ್ನು ಕ್ಷಮಿಸುವನು. 3! ಯಾಜಕನು ಈ 
ಹೋರಿಯನ್ನು ಪಾಳೆಯದ ಹೊರಗೆ ತೆಗೆದುಕೊಂಡು 
ಹೋಗಿ, ಆ ಮೊದಲನೆಯ ಹೋರಿಯನ್ನು ಸುಟ್ಟು 
ಹಾಕಿದ ಸ್ಥಳದಲ್ಲಿಯೇ ಅದನ್ನು ಸುಹಬೇಕು. ಇದು ಇಡೀ 





ಬೇಕು. ಯಾಜಕನು ಪಶುವಿನ ಭಾಗಗಳನ್ನು ಸರ್ವಾಂಗ 
ಹೋಮಮಾಡುವ ವೇದಿಕೆಯ ಮೇಲೆ ಹೋಮ ಮಾಡ 
ಬೇಕು. !'-?ಆದರೆ ಯಾಜಕನು ಹೋರಿಯ ಚರ್ಮ 
ವನ್ನು, ಒಳಗಿನ ಭಾಗಗಳನ್ನು, ದೇಹದ ಕಲ್ಮಶವನ್ನು, 
ಎಲ್ಲಾ ಮಾಂಸವನ್ನು ಮತ್ತು ತಲೆ ಕಾಲುಗಳನ್ನು ಹೊರಗೆ 
ತೆಗೆದುಕೊಂಡು ಪಾಳೆಯದ ಹೊರಗೆ ಬೂದಿಯನ್ನು ಸುರಿ 
ಯುವ ವಿಶೇಷಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಕಟ್ಟಿಗೆಯ 
ಮೇಲಿಟ್ಟು ಬೆಂಕಿಯಲ್ಲಿ ಸುಟ್ಟುಹಾಕಬೇಕು. ಬೂದಿ 
ಯನ್ನು ಸುರಿಯುವ ಸ್ಥಳದಲ್ಲಿಯೇ ಅದನ್ನು ಸುಹಬೇಕು. 

3 "ಇಸ್ರೇಲರ ಇಡೀ ಜನಾಂಗವೆಲ್ಲಾ ತಿಳಿಯದೆ ಪಾಪ 
ಮಾಡುವ ಸ್ಥಿತಿ ಸಂಭವಿಸಬಹುದು. ಯೆಹೋವನು 
ಮಾಡಬಾರದೆಂದು ಆಜ್ಞಾಪಿಸಿದ ಕಾರ್ಯಗಳಲ್ಲಿ ಯಾವು 
ದಾದರೊಂದನ್ನು ಅವರು ಮಾಡಿರಬಹುದು. ಇದು ಸಂಭ 
ವಿಸಿದರೆ ಅವರು ದೋಷಿಗಳಾಗುವರು. "ಆ ಪಾಪದ 
ಕುರಿತು ಅವರಿಗೆ ತಿಳಿದುಬಂದರೆ ಆಗ ಅವರು ಒಂದು 
ಹೋರಿಯನ್ನು ಇಡೀ ಜನಾಂಗದ ಪಾಪಪರಿಹಾರ 
ಮಾಡುವ ಸಮರ್ಪಣೆಯಾಗಿ ಅರ್ಪಿಸಬೇಕು. ಅವರು 
ಹೋರಿಯನ್ನು ದೇವದರ್ಶನಗುಡಾರಕ್ಕೆ ತರಬೇಕು. 
'5ಜ್ಞನರ ಹಿರಿಯರು ಯೆಹೋವನ ಸನ್ನಿಧಿಯಲ್ಲಿ ತಮ್ಮ 
ಕೈಗಳನ್ನು ಹೋರಿಯ ತಲೆಯ ಮೇಲಿಡಬೇಕು. ತರು 
ವಾಯ ಒಬ್ಬನು ಯೆಹೋವನ ಸನ್ನಿಧಿಯಲ್ಲಿ ಹೋರಿ 
ಯನ್ನು ವಧಿಸಬೇಕು. "ಧಿಕ ಅಭಿಷಿಕ್ಷನಾದ ಯಾಜ 
ಕನು ಹೋರಿಯ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು 
ದೇವದರ್ಶನಗುಡಾರದೊಳಗೆ ಹೋಗಬೇಕು. ಯಾಜ 
ಕನು ತನ್ನ ಬೆರಳನ್ನು ರಕ್ತದಲ್ಲಿ ಅದ್ದಿ ಯೆಹೋವನ ಸನ್ನಿಧಿ 
ಯಲ್ಲಿ ತೆರೆಯ ಮುಂದೆ ಏಳು ಸಲ ಚಿಮಿಕಿಸಬೇಕು. 
'ಕಬ್ರಳಿಕ ಯಾಜಕನು ರಕ್ತದಲ್ಲಿ ಸ್ವಲ್ಪವನ್ನು ವೇದಿಕೆಯ 
ಮೂಲೆಗಳಲ್ಲಿ ಹಾಕಬೇಕು. (ಈ ವೇದಿಕೆಯು ದೇವ 
ದರ್ಶನಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಇರು 
ತ್ತದೆ.) ಯಾಜಕನು ರಕ್ತವನ್ನೆಲ್ಲಾ ಸರ್ವಾಂಗಹೋಮ 
ಮಾಡುವ ವೇದಿಕೆಯ ಬುಡದಲ್ಲಿ ಸುರಿದುಬಿಡಬೇಕು. 
(ಈ ವೇದಿಕೆಯು ದೇವದರ್ಶನ ಗುಡಾರದ ಬಾಗಿಲಲ್ಲಿ 
ಇರುತ್ತದೆ.) ತರುವಾಯ ಯಾಜಕನು ಪಶುವಿನಿಂದ 











ಸಮೂಹದ ಪಾಪವನ್ನು ಪರಿಹಾರ ಮಾಡುವ ಸಮರ್ಪಣೆ 
ಯಾಗಿದೆ. 

2""ಓಬ್ಬ ಅಧಿಪತಿಯು ತನ್ನ ದೇವರಾಗಿರುವ 
ಯೆಹೋವನು ನಿಷೇಧಿಸಿದವುಗಳಲ್ಲಿ ಯಾವುದನ್ನಾ 
ದರೂ ಒಂದನ್ನು ತಿಳಿಯದೆ ಮಾಡಿದರೆ ಅವನು ದೋಷಿ 
ಯಾಗುತ್ತಾನೆ. ಅಧಿಪತಿಯು ತನ್ನ ಪಾಪದ ಕುರಿತು 
ತಿಳಿದುಕೊಂಡರೆ, ಅಂಗದೋಷವಿಲ್ಲದ ಹೋತವನ್ನು 
ತರಬೇಕು. ಅದು ಅವನ ಕಾಣಿಕೆಯಾಗಿರುವುದು. ಅಧಿ 
ಪತಿಯು ತನ್ನ ಕೈಯನ್ನು ಹೋತದ ತಲೆಯ ಮೇಲಿಟ್ಟು 
ಯೆಹೋವನ ಸನ್ನಿಧಿಯಲ್ಲಿ ಸರ್ವಾಂಗಹೋಮ ಪಶುಗ 
ಳನ್ನು ವಧಿಸುವ ಸ್ಥಳದಲ್ಲಿ ಅದನ್ನು ವಧಿಸಬೇಕು. ಅದು 
ಪಾಪಪರಿಹಾರಕ ಯಜ್ಞವಾಗಿದೆ. 2 ಯಾಜಕನು ಪಾಪ 
ಪರಿಹಾರದ ಯಜ್ಞದ ರಕ್ತದಲ್ಲಿ ಸ್ವಲ್ಪವನ್ನು ತನ್ನ ಬೆರಳಿ 
ನಲ್ಲಿ ತೆಗೆದುಕೊಂಡು ಸರ್ವಾಂಗಹೋಮ ಮಾಡುವ 
ವೇದಿಕೆಯ ಮೂಲೆಗಳಿಗೆ* ಹಚ್ಚಬೇಕು. ಯಾಜಕನು 
ಉಳಿದ ರಕ್ತವನ್ನು ವೇದಿಕೆಯ ಬುಡದಲ್ಲಿ ಸುರಿದು, 
25ಷೋತದ ಕೊಬ್ಬನ್ನೆಲ್ಲಾ ವೇದಿಕೆಯ ಮೇಲೆ ಹೋಮ 
ಮಾಡಬೇಕು. ಅದು ಸಮಾಧಾನ ಯಜ್ಞವಾಗಿದೆ. 
ಕೊಬ್ಬನ್ನು ಹೋಮಮಾಡುವಂತೆ ಅದನ್ನು ಹೋಮ 
ಮಾಡಬೇಕು. ಹೀಗೆ ಯಾಜಕನು ಅಧಿಪತಿಯನ್ನು ಶುದ್ಧ 
ಗೊಳಿಸುವನು. ಆಗ ದೇವರು ಆ ಅಧಿಪತಿಯನ್ನು 
ಕ್ಚಮಿಸುವನು. 

2""ಸಾಮಾನ್ಯ ಜನರಲ್ಲಿ ಒಬ್ಬನು ಯೆಹೋವನು 
ನಿಷೇಧಿಸಿದವುಗಳಲ್ಲಿ ಯಾವುದನ್ನಾದರೂ ಒಂದನ್ನು ತಿಳಿ 
ಯದೆ ಮಾಡಿದರೆ ಅವನು ದೋಷಿಯಾಗಿದ್ದಾನೆ. ೫ಆ 
ವ್ಯಕ್ತಿ ತನ್ನ ಪಾಪದ ಕುರಿತು ತಿಳಿದುಕೊಂಡರೆ, ಆಗ ಅವನು 
ಅಂಗದೋಷವಿಲ್ಲದ ಒಂದು ಮೇಕೆಯನ್ನು ತರಬೇಕು. 
ಅದು ಅವನ ಪಾಪಪರಿಹಾರಕ ಯಜ್ಞವಾಗಿದೆ. ಅವನು 
ತಾನು ಮಾಡಿದ ಪಾಪಕ್ಕಾಗಿ ಮೇಕೆಯನ್ನು ತರಬೇಕು. 
2 ಅವನು ತನ್ನ ಕೈಯನ್ನು ಅದರ ತಲೆಯ ಮೇಲಿಟ್ಟು 
ಸರ್ವಾಂಗಹೋಮ ಮಾಡುವ ಸ್ಥಳದಲ್ಲಿ ಅದನ್ನು ವಧಿಸ 
ಬೇಕು. ಬಳಿಕ ಯಾಜಕನು ಅದರ ರಕ್ತದಲ್ಲಿ ಸ್ವಲ್ಪವನ್ನು 








ಮೂಲೆಗಳಿಗೆ ಅಕ್ಬರಶಃ ಯಜ್ಞವೇದಿಕೆಯ ಕೊಂಬುಗಳಿಗೆ. 


ಯಾಜಕಕಾಂಡ 4:31-5:12 


ತನ್ನ ಬೆರಳಿನಲ್ಲಿ ತೆಗೆದುಕೊಂಡು ಸರ್ವಾಂಗಹೋಮ 
ಮಾಡುವ ವೇದಿಕೆಯ ಮೂಲೆಗಳಿಗೆ ಹಚ್ಚಬೇಕು. ಬಳಿಕ 
ಯಾಜಕನು ಆಡಿನ ಉಳಿದ ರಕ್ತವನ್ನು ವೇದಿಕೆಯ ಬುಡ 
ದಲ್ಲಿ ಸುರಿಯಬೇಕು. *!ಯಾಜಕನು ಸಮಾಧಾನ ಯಜ್ಞ 
ಗಳಲ್ಲಿ ಕೊಬ್ಬನ್ನು ಪ್ರತ್ಯೇಕಿಸಿದಂತೆಯೇ ಆಡಿನ ಕೊಬ್ಬ 
ನ್ನೆಲ್ಲಾ ಪ್ರತ್ಯಕಿಸಿ ಅದನ್ನು ಯೆಹೋವನಿಗೆ ಸುಗಂಧ 
ವಾಸನೆಯ ಹೋಮವಾಗಿ ವೇದಿಕೆಯ ಮೇಲೆ ಅರ್ಪಿಸ 
ಬೇಕು. ಹೀಗೆ ಯಾಜಕನು ಆ ವ್ಯಕ್ತಿಯನ್ನು ಶುದ್ಧಿಗೊಳಿಸು 
ವನು.* ಆಗ ದೇವರು ಆ ವ್ಯಕ್ತಿಯನ್ನು ಕ್ಚಮಿಸುವನು. 


138 


ಮುಟ್ಟಿದರೂ, ತಿಳಿದುಬಂದಾಗ ಅವನು ದೋಷಿಯಾಗು 
ವನು. "ಒಬ್ಬನು ಆಲೋಚಿಸದೆ ಒಳ್ಳೆಯದಕ್ಕಾಗಲೀ ಕೆಟ್ಟ 
ದಕ್ಕಾಗಲೀ ಮಾತು ಕೊಟ್ಟು ಮರೆತುಬಿಟ್ಟೆ, ಅದು ಅವನ 
ನೆನಪಿಗೆ ಬಂದಾಗ ಅವನು ದೋಷಿಯಾಗುವನು. *ಈ 
ವಿಷಯಗಳಲ್ಲಿ ಯಾವುದಾದರೊಂದರಲ್ಲಿ ದೋಷಿ 
ಯಾದರೆ, ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡು ಅರಿಕೆ 
ಮಾಡಬೇಕು. "ಅವನು ದೋಷಪರಿಹಾರಕ್ಕಾಗಿ ಹೆಣ್ಣು 
ಕುರಿಮರಿಯನ್ನಾಗಲೀ ಹೆಣ್ಣು ಮೇಕೆಯನ್ನಾಗಲೀ ಯಜ್ಞ 
ವಾಗಿ ಸಮರ್ಪಿಸಬೇಕು. ಯಾಜಕನು ಅವನಿಗೋಸ್ಕರ 





32° ವ್ಯಕ್ತಿಯು ಕುರಿಮರಿಯನ್ನು ತನ್ನ ಪಾಪಪರಿ 
ಹಾರಕ ಯಜ್ಞವಾಗಿ ತರುವುದಾದರೆ ಅದು ದೋಷ 
ವಿಲ್ಲದ ಹೆಣ್ಣು ಕುರಿಮರಿಯಾಗಿರಬೇಕು. 3 ಅವನು ತನ್ನ 
ಕೈಯನ್ನು ಅದರ ತಲೆಯ ಮೇಲಿಟ್ಟು ಅದನ್ನು ಸರ್ವಾಂಗ 
ಹೋಮದ ಯಜ್ಞಪಶುಗಳನ್ನು ವಧಿಸುವ ಸ್ಥಳದಲ್ಲಿ ಪಾಪ 
ಪರಿಹಾರಕ ಯಜ್ಞವಾಗಿ ವಧಿಸಬೇಕು. 3*ಯಾಜಕನು 
ಪಾಪಪರಿಹಾರಕ ಯಜ್ಞದ ರಕ್ತದಲ್ಲಿ ಸ್ವಲ್ಪವನ್ನು ತನ್ನ 
ಬೆರಳಿನಲ್ಲಿ ತೆಗೆದುಕೊಂಡು ಸರ್ವಾಂಗಹೋಮ 
ಮಾಡುವ ವೇದಿಕೆಯ ಮೂಲೆಗಳಿಗೆ ಹಚ್ಚಬೇಕು. ಬಳಿಕ 
ಯಾಜಕನು ಕುರಿಮರಿಯ ರಕ್ತವನ್ನೆಲ್ಲಾ ವೇದಿಕೆಯ 
ಬುಡದಲ್ಲಿ ಸುರಿಯಬೇಕು. *ಯಾಜಕನು ಸಮಾಧಾನ 
ಯಜ್ಞಗಳಲ್ಲಿ ಕುರಿಮರಿಯ ಕೊಬ್ಬನ್ನು ಪ್ರತ್ಯೇಕಿಸಿ 
ದಂತೆಯೇ ಈ ಕುರಿಮರಿಯ ಕೊಬ್ಬನ್ನೆಲ್ಲಾ ಪ್ರತ್ಯೇಕಿಸಿ 
ಅದನ್ನು ಅಗ್ನಿಯ ಮೂಲಕ ಯೆಹೋವನಿಗೆ ಅರ್ಪಿಸುವ 
ಸಮರ್ಪಣೆಯಂತೆ ವೇದಿಕೆಯ ಮೇಲೆ ಹೋಮಮಾಡ 
ಬೇಕು. ಹೀಗೆ ಯಾಜಕನು ಆ ವ್ಯಕ್ತಿಯನ್ನು ಅವನು 
ಮಾಡಿದ ಪಾಪದಿಂದ ಶುದ್ಧಿಗೊಳಿಸುವನು.* ಆಗ 
ದೇವರು ಆ ವ್ಯಕ್ತಿಯನ್ನು ಕೃಮಿಸುವನು. 


ತಿಳಿಯದೆ ಮಾಡುವ ಪಾಪಗಳು 

5 ""ನ್ಯಾಯಾಧಿಕಾರಿಯು ತಿಳಿಸಬೇಕೆಂದು ಕೇಳಿದರೂ 

ಒಬ್ಬನು ತಾನು ಕಂಡದ್ದನ್ನಾಗಲೀ ಕೇಳಿದ್ದನ್ನಾಗಲೀ 
ತಿಳಿಸದೇ ಹೋದರೆ ಅವನು ಪಾಪಕ್ಕೆ ಗುರಿಯಾಗಿದ್ದಾನೆ. 
ಯಾವನಾದರೂ ಅಶುದ್ಧವಾದ” ಕಾಡುಮೃಗ, ಪಶು, 
ಜಂತು ಇವುಗಳ ಹೆಣವನ್ನಾಗಲೀ ಅಥವಾ ಬೇರೆ ಯಾವ 
ಅಶುದ್ಧ ವಸ್ತುವನ್ನಾಗಲೀ ಮುಟ್ಟಿದರೆ ತಾನು ಮುಟ್ಟಿದ್ದು 
ತಿಳಿಯದಿದ್ದರೂ ಅವನು ಅಶುದ್ಧನೂ ದೋಷಿಯೂ 
ಆಗಿರುವನು. *ಒಬ್ಬನು ಮತ್ತೊಬ್ಬನ ದೇಹದೊಳಗಿಂದ 
ಬರುವ ಯಾವುದಾದರೂ ಅಶುದ್ಧ ವಸ್ತುವನ್ನು ತಿಳಿಯದೆ 





ಶುದ್ಧಿಗೊಳಿಸುವನು ಅಥವಾ '"ಪ್ರಾ,ಯಶ್ಚಿತ್ತ ಮಾಡುವನು.'' 
ಶುದ್ಧಿಗೊಳಿಸುವನು ಅಥವಾ ''ಪ್ರಾ.ಯಶ್ಚಿತ್ತಮಾಡು.'' ಹೀಬ್ರೂ ಪದವು, 
""ಮುಚ್ಚು.'' ""ಅಡಗಿಸು'' ಅಥವಾ "ಪಾಪವನ್ನು ಅಳಿಸಿಹಾಕು'' 
ಎಂಬರ್ಥಗಳನ್ನು ಕೊಡುತ್ತದೆ. 


ಅಶುದ್ಧ ದೇವಾರಾಧನೆಗೆ ಸ್ಟೀಕೃತವಾದದ್ದಲ್ಲ. 


ದೋಷಪರಿಹಾರ ಮಾಹುವನು. 

7" ಅವನು ಕುರಿಮರಿಯನ್ನು ಕೊಡುವುದಕ್ಕೆ ಶಕ್ತನಾಗಿ 
ಲ್ಲದಿದ್ದರೆ, ಎರಹು ಬೆಳವಕ್ಕಿಗಳನ್ನಾಗಲೀ ಅಥವಾ ಎರಡು 
ಪಾರಿವಾಳದ ಮರಿಗಳನ್ನಾಗಲೀ ತಂದು ಅವುಗಳಲ್ಲಿ 
ಒಂದನ್ನು ದೋಷಪರಿಹಾರಕ ಯಜ್ಞವನ್ನಾಗಿಯೂ 
ಇನ್ನೊಂದನ್ನು ಸರ್ವಾಂಗಹೋಮವಾಗಿಯೂ ಸಮ 
ರ್ಪಿಸಬೇಕು. ಅವನು ಅವುಗಳನ್ನು ಯಾಜಕನ ಬಳಿಗೆ 
ತರಬೇಕು. ಯಾಜಕನು ಮೊದಲು ಒಂದು ಪಕ್ಷಿಯನ್ನು 
ಪಾಪಪರಿಹಾರಕ ಯಜ್ಞವನ್ನಾಗಿ ಅರ್ಪಿಸುವನು. ಯಾಜ 
ಕನು ಪಕ್ಷಿಯ ಕುತ್ತಿಗೆಯನ್ನು ಮುರಿಯುವನು. ಅದರೆ 
ಯಾಜಕನು ಪಕ್ಷಿಯನ್ನು ಎರಡು ಭಾಗಗಳನ್ನಾಗಿ ವಿಭಾಗಿ 
ಸುವುದಿಲ್ಲ. "ಯಾಜಕನು ಪಾಪಪರಿಹಾರಕ ಯಜ್ಞದಿಂದ 
ರಕ್ತವನ್ನು ತೆಗೆದುಕೊಂಡು ಯಜ್ಞವೇದಿಕೆಯ ಬದಿಯಲ್ಲಿ 
ಚಿಮಿಕಿಸಬೇಕು. ಬಳಿಕ ಯಾಜಕನು ಉಳಿದ ರಕ್ತವನ್ನು 
ವೇದಿಕೆಯ ಬುಡದಲ್ಲಿ ಸುರಿಯಬೇಕು. ಅದು ಪಾಪಪರಿ 
ಹಾರಕ ಯಜ್ಞವಾಗಿರುತ್ತದೆ. 10ತರುವಾಯ ಯಾಜಕನು 
ಎರಡನೆಯ ಪಕ್ಚಿಯನ್ನು ಸರ್ವಾಂಗಹೋಮದ ವಿಧಿಗಳಿ 
ಗನುಸಾರವಾಗಿ ಅರ್ಪಿಸಬೇಕು. ಈ ರೀತಿಯಾಗಿ, ಯಾಜ 
ಕನು ಆ ವ್ಯಕ್ತಿಯನ್ನು ಅವನು ಮಾಡಿದ ಪಾಪದಿಂದ ಶುದ್ಧಿ 
ಗೊಳಿಸುವನು. ಆಗ ದೇವರು ಅವನನ್ನು ಕೃಮಿಸುವನು. 

11°" ಎರಡು ಬೆಳವಕ್ಕಿಗಳನ್ನಾಗಲೀ ಅಥವಾ ಎರಡು 
ಪಾರಿವಾಳದ ಮರಿಗಳನ್ನಾಗಲೀ ತರುವುದಕ್ಕೆ ಅವನು ಶಕ್ತ 
ನಾಗಿಲ್ಲದ್ದಿದ್ದರೆ, ಆಗ ಅವನು ಎಂಟು ಬಟ್ಟಲು” ಶ್ರೇಷ್ಠ 
ಗೋಧಿಹಿಟ್ಟನ್ನು ತರಬೇಕು. ಇದು ಅವನ ಪಾಪಪರಿ 
ಹಾರಕ ಯಜ್ಞವಾಗಿರುವುದು. ಅವನು ಹಿಟ್ಟಿಗೆ ಎಣ್ಣೆ 
ಯನ್ನು ಹಾಕಬಾರದು. ಅವನು ಅದರ ಮೇಲೆ ಸುಗಂಧ, 
ದೂಪವನ್ನು ಇಡಬಾರದು, ಯಾಕಂದರೆ ಅದು ಪಾಪಪರಿ 
ಹಾರಕ ಯಜ್ಞವಾಗಿರುತ್ತದೆ. 12 ಅವನು ಹಿಟ್ಟನ್ನು ಯಾಜ 
ಕನ ಬಳಿಗೆ ತರಬೇಕು. ಯಾಜಕನು ಒಂದು ಹಿಡಿಹಿಟ್ಟನ್ನು 
ಅದರಿಂದ ತೆಗೆದು ದೇವಾರ್ಪಿತವಾಯಿತೆಂದು ಸೂಚಿಸು 
ವುದಕ್ಕಾಗಿ ವೇದಿಕೆಯ ಮೇಲೆ ಹೋಮಮಾಡುವನು. 
ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಅರ್ಪಿಸಿದ 





ಎಂಟು ಬಟ್ಟಲು ಅಕ್ಬರಶಃ ""1/10 ಏಫಾ.'' 


139 


ಸಮರ್ಪಣೆಯಾಗಿರುವುದು. ಅದು ಪಾಪಪರಿಹಾರಕ 
ಸಮರ್ಪಣೆಯಾಗಿದೆ. ಹೀಗೆ ಆ ವ್ಯಕ್ತಿಯನ್ನು ಅವನ 
ದೋಷಗಳಿಂದ ಶುದ್ಧೀಕರಿಸುವನು. ಆಗ ದೇವರು ಆ 
ವ್ಯಕ್ತಿಯನ್ನು ಕ್ಚಮಿಸುವನು. ಧಾನ್ಯ ನೈವೇದ್ಯದಲ್ಲಿರು 
ವಂತೆಯೇ* ಯಜ್ಞದಲ್ಲಿ ಉಳಿದ ಭಾಗವು ಯಾಜಕನಿಗೆ 
ಸೇರಿದೆ. ಧಾನ್ಯ ಸಮರ್ಪಣೆಯಲ್ಲಿಯೂ ಉಳಿದ ಭಾಗವು 
ಯಾಜಕನಿಗೆ ಸೇರಿದೆ.'' 

ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
1" ಒಬ್ಬನು ಯೆಹೋವನ ಪರಿಶುದ್ಧ ವಸ್ತುಗಳ ವಿಷಯ 
ದಲ್ಲಿ ಮೀರಿ ನಡೆದು ತಿಳಿಯದೆ ತಪ್ಪು ಮಾಡಿದರೆ ಅವನು 
ಅಂಗದೋಷವಿಲ್ಲದ ಟಗರನ್ನು ತರಬೇಕು. ಇದು ಅವನಿ 
ಗಾಗಿ ಯೆಹೋವನಿಗೆ ಸಮರ್ಪಣೆಯಾಗುವ ದೋಷಪರಿ 
ಹಾರಕ ಯಜ್ಞ ನೀವು ಅಧಿಕೃತ ಅಳತೆಯನ್ನು* ಉಪ 
ಯೋಗಿಸಿ ಟಗರಿನ ಬೆಲೆಯನ್ನು ಗೊತ್ತುಮಾಹಬೇಕು.'' 
16 ಆ ವ್ಯಕ್ತಿಯೂ ಪರಿಶುದ್ಧ ವಸ್ತುಗಳ ವಿಷಯದಲ್ಲಿ 
ಮಾಡಿದ ಪಾಪಕ್ಕಾಗಿ ಈ ಬೆಲೆಯನ್ನು ತೆರಬೇಕು. 
ಇದಲ್ಲದೆ ಆ ಬೆಲೆಯ ಐದನೆಯ ಒಂದು ಭಾಗವನ್ನು 
ಸೇರಿಸಿ ಆ ಹಣವನ್ನು ಯಾಜಕನಿಗೆ ಕೊಡಬೇಕು. ಆ 
ರೀತಿಯಾಗಿ, ಯಾಜಕನು ಟಗರನ್ನು ದೋಷಪರಿಹಾರಕ 
ಯಜ್ಞವಾಗಿ ಅರ್ಪಿಸುವುದರ ಮೂಲಕ ಅವನನ್ನು ಶುದ್ಧ 
ಮಾಡುವನು. ಆಗ ದೇವರು ಆ ವ್ಯಕ್ತಿಯನ್ನು 
ಕೃಮಿಸುವನು. 

17°" ಯಾವನಾದರೂ ಯೆಹೋವನು ನಿಷೇದಿಸಿದ 
ಕಾರ್ಯಗಳಲ್ಲಿ ಯಾವುದಾದರೊಂದನ್ನು ಮಾಡಿ, 
ದೋಷಕ್ಕೆ ಗುರಿಯಾಗಿದ್ದರೆ ಅದು ಅವನಿಗೆ ತಿಳಿದಿಲ್ಲದ 
ದ್ದರೂ ಅವನು ಆ ಪಾಪಫಲವನ್ನು ಅನುಭವಿಸಬೇಕು. 
ಅವನು ಅಂಗದೋಷವಿಲ್ಲದ ಮತ್ತು ಸರಿಯಾದ ಬೆಲೆ 
ಬಾಳುವ ಟಗರನ್ನು ಯಾಜಕನ ಬಳಿಗೆ ತರಬೇಕು. ಟಗರು 
ದೋಷಪರಿಹಾರಕ ಯಜ್ಞವಾಗಿರುವುದು. ಹೀಗೆ ಯಾಜ 
ಕನು ತಿಳಿಯದೆ ಮಾಡಿದ ಪಾಪದಿಂದ ಅವನನ್ನು ಶುದ್ಧ 
ಮಾಡುವನು. ಆಗ ದೇವರು ಅವನನ್ನು ಕೃಮಿಸುವನು. 
ಅವನು ದೋಷಿಯಾದ್ದರಿಂದ ಯೆಹೋವನಿಗೆ ದೋಷ 
ಪರಿಹಾರಕ ಯಜ್ಞವನ್ನು ಸಮರ್ಪಿಸಬೇಕು.'' 











ಬೇರೆ ಪಾಪಗಳಿಗಾಗಿ ದೋಷಪರಿಹಾರಕ 
ಯಜ್ಞಗಳು 
ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
6 "ಯಾವನಾದರೂ ಮತ್ತೊಬ್ಬನಿಂದ ತನ್ನ ವಶಕ್ಕೆ 
ಕೊಡಲ್ಪಟ್ಟ ವಸ್ತುವಿನ ವಿಷಯದಲ್ಲಾಗಲೀ ತನ್ನ 





ಧಾನ್ಯ ನೈವೇದ್ಯ ಜ್ಞಾಪಕಾರ್ಥ ಭಾಗವನ್ನು ಅರ್ಪಿಸಿದ ನಂತರ ಉಳಿದ 
ಭಾಗವು ಯಾಜಕನಿಗೆ ಸೇರಿದ್ದು. ಹೋಲಿಸಿ ನೋಡಿ ಯಾಜಕಕಾಂಡ 
2:35. 


ಅಧಿಕೃತ ಅಳತೆ ಅಕ್ಷರಶಃ, “ಪರಿಶುದ್ಧ ಶೆಕೆಲ್‌.” 


ಯಾಜಕಕಾಂಡ 5:13-6:12 


ಬಳಿಯಲ್ಲಿ ಅಡವು ಇಟ್ಟ ವಸ್ತುವಿನ ವಿಷಯದಲ್ಲಾಗಲೀ 
ತಾನು ಮಾಡಿದ ಕಳುವಿನ ವಿಷಯದಲ್ಲಾಗಲೀ ಸುಳ್ಳಾಡು 
ವುದರಿಂದಾಗಲೀ ಮತ್ತೊಬ್ಬನನ್ನು ಮೋಸಗೊಳಿಸುವುದ 
ರಿಂದಾಗಲೀ*ಮತ್ತೊಬ್ಬನು ಕಳೆದುಕೊಂಡದ್ದನ್ನು ಕಂಡು 
ಕೊಂಡು ಅದರ ಬಗ್ಗೆ ಸುಳ್ಳು ಹೇಳುವುದರಿಂದಾಗಲೀ 
ಮಾಡಿದ ಪ್ರಮಾಣವನ್ನು ಉಲ್ಲಂಘಿಸುವುದರಿಂದಾಗಲೀ 
ಪಾಪಮಾಡಿ ಯೆಹೋವನಿಗೆ ದ್ರೋಹಮಾಡಿದರೆ, 
ಅವನು ತಾನು ಕದ್ದದ್ದನ್ನಾಗಲೀ ಮೋಸದಿಂದ ತೆಗೆದು 
ಕೊಂಡದ್ದನ್ನಾಗಲೀ ಅಡವು ಇಟ್ಟುಕೊಂಡದ್ದನ್ನಾಗಲೀ 
ಕಂಡುಕೊಂಡ ಅಥವಾ ಕಳೆದುಹೋದ ವಸ್ತುವನ್ನಾಗಲೀ 
*ಸುಳ್ಳಾಣೆ ಇಟ್ಟುಕೊಂಡ ವಸ್ತುವನ್ನಾಗಲೀ ಸಂರ್ಪೂಣ 
ವಾಗಿ ತಂದುಕೊಡಬೇಕು, ಅದರೊಂದಿಗೆ ಅದರ 
ಐದನೆಯ ಒಂದಂಶವನ್ನು ಹೆಚ್ಚಾಗಿ ತಂದುಕೊಡಬೇಕು. 
ದೋಷಪರಿಹಾರಕ ಯಜ್ಞವನ್ನು ಅರ್ಪಿಸುವ ದಿನ 
ದಲ್ಲಿಯೇ ನಿಜವಾದ ಯಜಮಾನನಿಗೆ ಇದನ್ನು ತಂದು 
ಕೊಡಬೇಕು. 

"ಆವ್ಯಕ್ತಿ ದೋಷಪರಿಹಾರಕ ಯಜ್ಞವನ್ನು ಯಾಜಕನ 
ಬಳಿಗೆ ತರಬೇಕು. ಅದು ಮಂದೆಯಿಂದ ತಂದ ಟಗರಾ 
ಗಿರಬೇಕು. ಟಗರಿನಲ್ಲಿ ಯಾವ ದೋಷವೂ ಇರ 
ಬಾರದು. ಅದು ಯಾಜಕನು ಹೇಳುವ ಬೆಲೆಯುಳ್ಳದ್ದಾ 
ಗಿರಬೇಕು. ಅದು ಯೆಹೋವನಿಗೆ ಸಮರ್ಪಿಸುವ ದೋಷ 
ಪರಿಹಾರಕ ಯಜ್ಞವಾಗಿರುವುದು. 7ಬಳಿಕ ಯಾಜಕನು 
ಯೆಹೋವನ ಸನ್ನಿಧಿಗೆ ಹೋಗಿ ಅವನನ್ನು ಶುದ್ಧಿ 
ಮಾಡುವನು. ಆಗ ದೇವರು ಅವನನ್ನು ಕೃಮಿಸುವನು.”' 


ಸರ್ವಾಂಗಹೋಮಗಳು 

ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
** ಆರೋನನಿಗೂ ಅವನ ಪುತ್ರರಿಗೂ ಈ ಅಪ್ಪಣೆಯನ್ನು 
ಕೊಡು: ಸರ್ವಾಂಗಹೋಮದ ನಿಯಮ ಇದಾಗಿದೆ. 
ಸರ್ವಾಂಗಹೋಮವು ವೇದಿಕೆಯ ಒಲೆಯಲ್ಲಿ” ರಾತ್ರಿ 
ಯೆಲ್ಲಾ ಮರುದಿನ ಮುಂಜಾನೆಯವರೆಗೆ ಉರಿಯುತ್ತಿರ 
ಬೇಕು. ವೇದಿಕೆಯಲ್ಲಿ ಬೆಂಕಿಯು ಉರಿಯುತ್ತಿರಬೇಕು. 
10ಗಯಾಜಕನು ತನ್ನ ನಾರಿನ ನಿಲುವಂಗಿಯನ್ನೂ ನಾರಿನ 
ಚಡ್ಡಿಯನ್ನೂ ಧರಿಸಿಕೊಳ್ಳಬೇಕು. ಯಾಜಕನು 
ಸರ್ವಾಂಗಹೋಮ ಮಾಡಿದಾಗ ಬೆಂಕಿಯಿಂದ 
ಉಂಟಾದ ಬೂದಿಯನ್ನು ತೆಗೆದು ವೇದಿಕೆಯ ಬಳಿಯ 
ಲ್ಲಿಡಬೇಕು. ''ಬಳಿಕ ಯಾಜಕನು ತನ್ನ ಬಟ್ಟೆಗಳನ್ನು 
ತೆಗೆದುಹಾಕಿ ಬೇರೆ ಬಟ್ಟೆಗಳನ್ನು ಧರಿಸಿಕೊಂಡು ಬೂದಿ 
ಯನ್ನು ಪಾಳೆಯದ ಹೊರಗೆ ಒಂದು ವಿಶೇಷ ಸ್ಥಳಕ್ಕೆ* 
ತೆಗೆದುಕೊಂಡು ಹೋಗಬೇಕು. ಆದರೆ ವೇದಿಕೆಯ 





ವೇದಿಕೆಯ ಒಲೆ ಯಜ್ಞವನ್ನು ಸುಡುವ ಸ್ಥಳ. 

ವಿಶೇಷ ಸ್ಥಳಕ್ಕೆ ಅಕ್ಬರಶಃ ""ಪರಿಶುದ್ದ ಸಳಕ್ಕೆ'' ಅಂದರೆ ಸಾಂಪ್ರದಾಯ 
ಧ್‌ ಅ 

ಕವಾಗಿ ಶುದ್ಧಪಡಿಸಿದ ಅಥವಾ ಶುಚಿಪಡಿಸಿದ ಎಂದರ್ಥ. 


ಯಾಜಕಕಾಂಹ 6:13-30 


ಮೇಲೆ ಬೆಂಕಿ ಉರಿಯುತ್ತಲೇ ಇರಬೇಕು. ಅದು ಆರಿ 
ಹೋಗುವುದಕ್ಕೆ ಬಿಡಬಾರದು, ಯಾಜಕನು ಪ್ರತಿ 
ಮುಂಜಾನೆ ವೇದಿಕೆಯ ಮೇಲೆ ಕಟ್ಟಿಗೆಯನ್ನು ತಂದು 
ಹಾಕಬೇಕು. ಅವನು ಬೆಂಕಿಯ ಮೇಲೆ ಸರ್ವಾಂಗ 
ಹೋಮವನ್ನು ಸಿದ್ಧಪಡಿಸಿ, ಸಮಾಧಾನದ ಯಜ್ಞದ 
ಕೊಬ್ಬನ್ನು ಸುಹಬೇಕು. 3 ಬೆಂಕಿಯು ವೇದಿಕೆಯ ಮೇಲೆ 
ಉರಿಯುತ್ತಲೇ ಇರಬೇಕು; ಆರಿಹೋಗಬಾರದು. 


ಧಾನ್ಯ ಸಮರ್ಪಣೆಗಳು 

"ಇದು ಧಾನ್ಯ ಸಮರ್ಪಣೆಯ ನಿಯಮವಾಗಿದೆ. 
ಆರೋನನ ಪುತ್ರರು ಅದನ್ನು ಸಮರ್ಪಿಸಲು ಯಜ್ಞವೇದಿ 
ಕೆಯ ಮುಂಭಾಗದಲ್ಲಿ ಯೆಹೋವನ ಬಳಿಗೆ ತರಬೇಕು. 
'` ಯಾಜಕನು ಧಾನ್ಯನೈವೇದ್ಯದಿಂದ ಒಂದು ಹಿಡಿ ಶ್ರೇಷ್ಠ 
ಹಿಟ್ಟನ್ನು ಮತ್ತು ಎಣ್ಣೆಯನ್ನು ಮತ್ತು ಎಲ್ಲಾ ಧೂಪವನ್ನು 
ತೆಗೆದುಕೊಂಡು ನೈವೇದ್ಯವಾದದ್ದನ್ನು ಸೂಚಿಸುವುದಕ್ಕಾಗಿ 
ಅದನ್ನು ವೇದಿಕೆಯ ಮೇಲೆ ಸುಹಬೇಕು. ಅದರ ಸುವಾಸ 
ನೆಯು ಯೆಹೋವನಿಗೆ ಪ್ರಿಯವಾಗಿದೆ. 

16" ಆರೋನನು ಮತ್ತು ಅವನ ಪುತ್ರರು ಧಾನ್ಯ 
ನೈವೇದ್ಯದಲ್ಲಿ ಉಳಿದದ್ದನ್ನು ತಿನ್ನಬೇಕು. ಅವರು ಆ ಹಿಟ್ಟಿ 
ನಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಮಾಡಿಸಿಕೊಂಡು 
ಪವಿತ್ರಸ್ಥಳದಲ್ಲಿ ಅಂದರೆ ದೇವದರ್ಶನಗಡಾರದ ಸುತ್ತಲಿ 
ರುವ ಅಂಗಳದಲ್ಲಿ ತಿನ್ನಬೇಕು. '”ಹುಳಿ ಕಲಸಿ ರೊಟ್ಟಿ 
ಸುಡಬಾರದು. ನನಗೆ ಅಗ್ನಿಯ ಮೂಲಕ ಹೋಮವಾಗಿ 
ಅರ್ಪಿಸಿದ ಸಮರ್ಪಣೆಗಳಲ್ಲಿ ನಾನು ಅದನ್ನು ಯಾಜಕರ 
ಪಾಲನ್ನಾಗಿ ಕೊಟ್ಟಿದ್ದೇನೆ. ಅದು ಪಾಪಪರಿಹಾರಕ ಯಜ್ಞ 
ದಂತೆಯೂ ದೋಷಪರಿಹಾರಕ ಯಜ್ಞದಂತೆಯೂ 
ಮಹಾಪವಿತ್ರವಾಗಿದೆ. ಆರೋನನ ವಂಶದವರಾದ 
ಗಂಡಸರೆಲ್ಲರೂ ಅಗ್ನಿಯ ಮೂಲಕ ಯೆಹೋವನಿಗೆ 
ಅರ್ಪಿಸಿದ ಸಮರ್ಪಣೆಗಳನ್ನು ತಿನ್ನಬಹುದು. ಇದು ನಿಮ್ಮ 
ಸಂತತಿಯವರಿಗೆ ಶಾಶ್ವತವಾದ ನಿಯಮವಾಗಿದೆ. ಈ 
ಕಾಣಿಕೆಗಳಿಗೆ ತಗಲಿದ್ದೆಲ್ಲಾ ಪವಿತ್ರವಾಗುತ್ತವೆ.'' 


ಯಾಜಕರ ಧಾನ್ಯ ನೈವೇದ್ಯ 

ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
3°" ಆರೋನನು ಮತ್ತು ಅವನ ಪುತ್ರರು ಆರೋನನ 
ನಂತರ ಯೆಹೋವನ ಸನ್ನಿಧಿಗೆ ತರಬೇಕಾದ ಧಾನ್ಯಸಮ 
ರ್ಪಣೆ ಇದಾಗಿದೆ. ಅವರು (ಮಹಾಯಾಜಕರಾಗಿ) ಅಭಿ 
ಷೇಕಿಸಲ್ಪಡುವ ದಿನದಲ್ಲಿ ಇದನ್ನು ಮಾಡಬೇಕು. ಅವರು 
ಎಂಟು ಬಟ್ಟಲು* ಶ್ರೇಷ್ಠ ಗೋಧಿಹಿಟ್ಟನ್ನು ಧಾನ್ಯ 
ನೈವೇದ್ಯಕ್ಕಾಗಿ ತರಬೇಕು. (ದಿನನಿತ್ಯದ ನೈವೇದ್ಯಗಳ 
ಸಮಯಗಳಲ್ಲಿ ಇದನ್ನು ಅರ್ಪಿಸಬೇಕು.) ಅವರು ಇದ 
ರಲ್ಲಿ ಅರ್ಧದಷ್ಟನ್ನು ಮುಂಜಾನೆಯಲ್ಲಿ ಮತ್ತು ಉಳಿದ 





ಎಂಟು ಬಟ್ಟಲು ಅಕ್ಷರಶಃ "" 1/10 ಏಫಾ.'' 


140 


ರ್ಧವನ್ನು ಸಾಯಂಕಾಲದಲ್ಲಿ ಅರ್ಪಿಸಬೇಕು. ?' ಶ್ರೇಷ್ಠ 
ವಾದ ಗೋಧಿಹಿಟ್ಟಿಗೆ ಎಣ್ಣೆಯನ್ನು ಬೆರೆಸಿ ಕಬ್ಬಿಣದ 
ಹಂಚಿನ ಮೇಲೆ ರೊಟ್ಟಿ ಸುಹಬೇಕು. ಅದನ್ನು ಬೇಯಿಸಿದ 
ಮೇಲೆ ನೀವು ಅದನ್ನು ಒಳಗೆ ತರಬೇಕು. ನೀವು ಈ ಸಮ 
ರ್ಪಣೆಯನ್ನು ತುಂಡುತುಂಡಾಗಿ ಮುರಿದು ಸಮರ್ಪಿಸ 
ಬೇಕು. ಅದರ ಸುವಾಸನೆಯು ಯೆಹೋವನಿಗೆ ಪ್ರಿಯ 
ವಾಗಿದೆ. 

22"ಆರೋನನ ಸ್ಥಾನವನ್ನು ಹೊಂದುವುದಕ್ಕಾಗಿ 
ಆರೋನನ ಸಂತತಿಯವರಲ್ಲಿ ಆರಿಸಲ್ಪಟ್ಟು ಅಭಿಷೇಕಿಸ 
ಲ್ಪಟ್ಟ ಯಾಜಕನು ಯೆಹೋವನಿಗೆ ಈ ಧಾನ್ಯ ಸಮರ್ಪಣೆ 
ಯನ್ನು ಮಾಡಬೇಕು. ಈ ನಿಯಮ ಶಾಶ್ಚತವಾದದ್ದು. 
ಧಾನ್ಯ ಸಮರ್ಪಣೆಯು ಸಂಪೂರ್ಣವಾಗಿ ಹೋಮವಾಗ 
ಬೇಕು. ಯಾಜಕನ ಪ್ರತಿಯೊಂದು ಧಾನ್ಯ ಸಮರ್ಪ 
ಣೆಯು ಸಂಪೂರ್ಣವಾಗಿ ಹೋಮವಾಗಬೇಕು. ಅದನ್ನು 
ತಿನ್ನಲೇಬಾರದು.'' 





ಪಾಪಪರಿಹಾರ ಯಜ್ಞದ ಕಟ್ಟಳೆ 

ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
3" ಆರೋನನಿಗೆ ಮತ್ತು ಅವನ ಪುತ್ರರಿಗೆ ಹೀಗೆ ಹೇಳು: 
ಪಾಪಪರಿಹಾರಕ ಯಜ್ಞದ ಕಟ್ಟಳೆ ಇದಾಗಿದೆ. ಸರ್ವಾಂಗ 
ಹೋಮ ಪಶುವು ವಧಿಸಲ್ಪಡುವ ಸ್ಥಳದಲ್ಲಿಯೇ ಪಾಪಪರಿ 
ಹಾರಕ ಯಜ್ಞಪಶುವು ಯೆಹೋವನ ಸನ್ನಿಧಿಯಲ್ಲಿ ವಧಿಸ 
ಲ್ಪಹಬೇಕು. ಅದು ಮಹಾಪವಿತ್ರವಾಗಿದೆ. ಪಾಪಪರಿ 
ಹಾರಕ ಯಜ್ಞವನ್ನು ಅರ್ಪಿಸುವ ಯಾಜಕನು ಅದನ್ನು 
ಪವಿತ್ರಸ್ಥಳದಲ್ಲಿ ಅಂದರೆ ದೇವದರ್ಶನಗುಡಾರದ ಸುತ್ತ 
ಲಿರುವ ಅಂಗಳದಲ್ಲಿ ತಿನ್ನಬೇಕು. 27ಸಾಪಪರಿಹಾರಕ 
ಯಜ್ಞದ ಮಾಂಸವು ತಗಲಿದ ವಸ್ತುವೂ ಪವಿತ್ರವಾಗುತ್ತದೆ; 
ಮುಟ್ಟುವ ವ್ಯಕ್ತಿಯು ಪವಿತ್ರವಾಗುವನು. 

""ಚಿಮಿಕಿಸಲ್ಪಟ್ಟ ರಕ್ತದಲ್ಲಿ ಸ್ವಲ್ಪ ರಕ್ತವು ಯಾರ 
ಬಟ್ಟೆಯ ಮೇಲಾದರೂ ಬಿದ್ದರೆ, ನೀವು ಆ ಬಟ್ಟೆಗಳನ್ನು 
ಪವಿತ್ರಸ್ಥಳದಲ್ಲಿ ತೊಳೆಯಬೇಕು. ಪಾಪಪರಿಹಾರಕ 
ಯಜ್ಞವನ್ನು ಮಣ್ಣಿನ ಮಡಕೆಯಲ್ಲಿ ಬೇಯಿಸಿದರೆ, ಆ 
ಮಡಕೆಯನ್ನು ಒಡೆದುಹಾಕಬೇಕು. ಪಾಪಪರಿಹಾರಕ 
ಯಜ್ಞವನ್ನು ತಾಮ್ರದ ಪಾತ್ರೆಯಲ್ಲಿ ಬೇಯಿಸಿದರೆ, ಆ 
ಪಾತ್ರೆಯನ್ನು ಉಜ್ಜಿ ನೀರಿನಲ್ಲಿ ತೊಳೆಯಬೇಕು. 

2" ಯಾಜಕನ ಕುಟುಂಬದಲ್ಲಿರುವ ಯಾವ ಪುರುಷ 
ನಾದರೂ ಪಾಪಪರಿಹಾರಕ ಯಜ್ಞದ ಮಾಂಸವನ್ನು ತಿನ್ನ 
ಬಹುದು. ಅದು ಬಹಳ ಪವಿತ್ರವಾಗಿದೆ. 9 ಆದರೆ, ಪಾಪ 
ಪರಿಹಾರಕ ಯಜ್ಞದ ರಕ್ತವನ್ನು ದೇವದರ್ಶನ ಗುಡಾರ 
ದೊಳಗೆ ತೆಗೆದುಕೊಂಡು ಹೋಗಿ, ಜನರನ್ನು ಶುದ್ಧಿ 
ಗೊಳಿಸಲು ಪವಿತ್ರಸ್ಥಳದಲ್ಲಿ ಉಪಯೋಗಿಸಿದರೆ, ಆ ಪಾಪ 
ಪರಿಹಾರಕ ಯಜ್ಞವನ್ನು ಅಗ್ನಿಯಲ್ಲಿ ಸುಟ್ಟುಬಿಹಬೇಕು. 
ಯಾಜಕರು ಅದರ ಮಾಂಸವನ್ನು ತಿನ್ನಲೇಬಾರದು. 














141 


ದೋಷಪರಿಹಾರಕ ಯಜ್ಞಗಳು 
""ದೋಷಪರಿಹಾರಕ ಯಜ್ಞದ ನಿಯಮಗಳು: ಅದು 
ಪವಿತ್ರವಾದದ್ದು ಯಾಜಕನು ಸರ್ವಾಂಗಹೋಮ 
ಸಮರ್ಪಣೆಗಳ ಪಶುವನ್ನು ವಧಿಸುವ ಸ್ಥಳದಲ್ಲಿಯೇ 
ದೋಷಪರಿಹಾರಕ ಪಶುವನ್ನು ವಧಿಸಬೇಕು. ಬಳಿಕ 








ಯಾಜಕಕಾಂಡ 7:1-21 


ಮಾಡಿದ ಕಡುಬುಗಳನ್ನೂ ಎಣ್ಣೆ ಬೆರೆಸಿದ ಹೋಳಿಗೆಗ 
ಳನ್ನೂ ತರಬೇಕು. 133 ಅವನು ದೇವರಿಗೆ ತನ್ನ ಕೃತಜ್ಞತೆ 
ಯನ್ನು ಸೂಚಿಸುವುದಕ್ಕಾಗಿ ಅರ್ಪಿಸುವ ಯಜ್ಞವೇ ಸಮಾ 
ಧಾನ ಯಜ್ಞವಾಗಿದೆ. ಈ ಯಜ್ಞದೊಡನೆ ಅವನು ಹುಳಿ 
ಯಿರುವ ರೊಟ್ಟಿಗಳ ನೈವೇದ್ಯವನ್ನು ಅರ್ಪಿಸಬೇಕು. 





ಯಾಜಕನು ದೋಷಪರಿಹಾರಕ ಯಜ್ಞದ ರಕ್ತವನ್ನು 
ವೇದಿಕೆಯ ಸುತ್ತಲೂ ಚಿಮಿಕಿಸಬೇಕು. 

3""ಯಾಜಕನು ದೋಷಪರಿಹಾರಕ ಯಜ್ಞಪಶುವಿನ 
ಕೊಬ್ಬನ್ನೆಲ್ಲಾ ಅರ್ಪಿಸಬೇಕು. ಅವನು ಬಾಲದ ಕೊಬ್ಬನ್ನು 
ಮತ್ತು ಒಳಗಿನ ಭಾಗಗಳನ್ನು ಆವರಿಸಿರುವ ಕೊಬ್ಬನ್ನೆಲ್ಲಾ 
ಸಮರ್ಪಿಸಬೇಕು. “ಯಾಜಕನು ಅದರ ಎರಡು ಮೂತ್ರ 
ಪಿಂಹಗಳನ್ನು ಮತ್ತು ಅವುಗಳನ್ನು ಸೊಂಟದವರೆಗೆ 
ಆವರಿಸಿರುವ ಕೊಬ್ಬನ್ನೂ ಪಿತ್ತಾಶಯವನ್ನು ಆವರಿಸಿರುವ 
ಕೊಬ್ಬನ್ನೂ ಅರ್ಪಿಸಬೇಕು. ಅವನು ಮೂತ್ರಪಿಂಡಗ 
ಳೊಡನೆ ಪಿತ್ತಾಶಯವನ್ನು ಅರ್ಪಿಸಬೇಕು. ಯಾಜಕನು 
ಅವುಗಳನ್ನು ವೇದಿಕೆಯ ಮೇಲೆ ಹೋಮಮಾಡಬೇಕು. 
ಇದು ಅಗ್ನಿಯ ಮೂಲಕ ಯೆಹೋವನಿಗೆ ಅರ್ಪಿತವಾದ 
ಹೋಮವಾಗಿರುವುದು. ಅದು ದೋಷಪರಿಹಾರಕ 
ಯಜ್ಞವಾಗಿದೆ. 

6""ಯಾಜಕನಾಗಿರುವ ಪ್ರತಿಯೊಬ್ಬನು ದೋಷಪರಿ 
ಹಾರಕ ಯಜ್ಞಮಾಂಸವನ್ನು ತಿನ್ನಬಹುದು. ಅದು ಬಹು 
ಪವಿತ್ರವಾಗಿರುವುದರಿಂದ ಅದನ್ನು ಪವಿತ್ರಸ್ಥಳದಲ್ಲಿ ತಿನ್ನ 
ಬೇಕು. "ದೋಷಪರಿಹಾರಕ ಯಜ್ಞವು ಪಾಪಪರಿಹಾರಕ 
ಯಜ್ಞದಂತಿದೆ. ಒಂದೇ ರೀತಿಯ ನಿಯಮಗಳು ಈ 
ಎರಡು ಸಮರ್ಪಣೆಗಳಿಗೆ ಅನ್ವಯಿಸುತ್ತವೆ. ಯಜ್ಞ ಸಮ 
ರ್ಪಿಸುವ ಯಾಜಕನು ಆಹಾರಕ್ಕಾಗಿ ಅದರ ಮಾಂಸವನ್ನು 
ಪಡೆಯುವನು. *ಯಜ್ಞಮಾಡುವ ಯಾಜಕನು 
ಸರ್ವಾಂಗಹೋಮ ಪಶುವಿನ ಚರ್ಮವನ್ನು ಪಡೆಯ 
ಬಹುದು. *ಪ್ರತಿ ಧಾನ್ಯಸಮರ್ಪಣೆಯು ಅದನ್ನು ಅರ್ಪಿ 
ಸುವ ಯಾಜಕನಿಗೆ ಸೇರುತ್ತದೆ. ಒಲೆಯಲ್ಲಾಗಲೀ ಕಬ್ಬಿ 
ಣದ ಹಂಚಿನಲ್ಲಾಗಲೀ ಬಾಂಡ್ಲೆಯಲ್ಲಾಗಲೀ ಬೇಯಿ 











'*ಸಮರ್ಪಿಸಲ್ಪಟ್ಟ ಪ್ರತಿಯೊಂದು ಪದಾರ್ಥಗಳಲ್ಲೂ 
ಒಂದೊಂದನ್ನು ಯೆಹೋವನಿಗೆ ಕಾಣಿಕೆಯಾಗಿ ಕೊಡ 
ಬೇಕು. ಸಮಾಧಾನಯಜ್ಞದ ರಕ್ತವನ್ನು ಚಿಮಿಕಿಸುವ 
ಯಾಜಕನಿಗೆ ಇದು ಸಲ್ಲತಕ್ಕದ್ದು. 'ನಸಮಾಧಾನಯಜ್ಞದ 
ಮಾಂಸವನ್ನು ಅದು ಸಮರ್ಪಣೆಯಾದ ದಿನದಲ್ಲಿಯೇ 
ತಿನ್ನಬೇಕು. ಒಬ್ಬನು ದೇವರಿಗೆ ತನ್ನ ಕೃತಜ್ಞತೆಯನ್ನು 
ಸೂಚಿಸುವುದಕ್ಕಾಗಿ ಈ ಕಾಣಿಕೆಯನ್ನು ಅರ್ಪಿಸುತ್ತಾನೆ. 
ಅದರೆ ಮಾಂಸದಲ್ಲಿ ಮರುದಿನದ ಮುಂಜಾನೆಯವರೆಗೆ 
ಏನೂ ಉಳಿಸಬಾರದು. 

16" ಯಾವನಾದರೂ ಸ್ವಇಚ್ಛೆಯ ಕಾಣಿಕೆಗಾಗಲೀ 
ಹರಕೆಯನ್ನು ಸಲ್ಲಿಸುವುದಕ್ಕಾಗಲೀ ಸಮಾಧಾನಯಜ್ಞ 
ಅರ್ಪಿಸಬಹುದು. ಅಥವಾ ಆ ವ್ಯಕ್ತಿ ದೇವರಿಗೆ ಕಾಣಿಕೆ 
ಯನ್ನು ಅರ್ಪಿಸಿದರೆ, ಅವನು ಅದರ ಯಜ್ಞಮಾಂಸವನ್ನು 
ಸಮರ್ಪಿಸಿದ ದಿನದಲ್ಲಿಯೇ ತಿನ್ನಬೇಕು. ಉಳಿದದ್ದನ್ನು 
ಮರುದಿನ ತಿನ್ನಬೇಕು. !'ಆದರೆ, ಈ ಯಜ್ಞ ಪಶುವು 
ಮೂರನೆಯ ದಿನದವರೆಗೆ ಉಳಿದರೆ, ಅದನ್ನು ಬೆಂಕಿ 
ಯಲ್ಲಿ ಸುಡಬೇಕು. ಒಬ್ಬನು ತನ್ನ ಸಮಾಧಾನ ಯಜ್ಞ 
ದಲ್ಲಿ ಉಳಿದದ್ದನ್ನು ಮೂರನೆಯ ದಿನದಲ್ಲಿ ತಿಂದರೆ, 
ಯೆಹೋವನು ಅವನ ವಿಷಯದಲ್ಲಿ ಸಂತೋಷಗೊಳ್ಳು 
ವುದಿಲ್ಲ. ಯೆಹೋವನು ಆ ಯಜ್ಞವನ್ನು ಅವನ ಲೆಕ್ಕಕ್ಕೆ 
ತೆಗೆದುಕೊಳ್ಳುವುದಿಲ್ಲ. ಆ ಯಜ್ಞವು ಅಸಹ್ಯ ವಸ್ತುವಾಗು 
ಪ್ರದು. ಆ ಮಾಂಸವನ್ನು ತಿಂದವನು ಆ ಪಾಪದ ಫಲವನ್ನು 
ಅನುಭವಿಸುವನು. 

'9""ಮಾತ್ರವಲ್ಲದೆ ಜನರು ಅಶುದ್ಧವಾದ ವಸ್ತುವಿಗೆ 
ಸೋಂಕಿದ ಮಾಂಸವನ್ನು ತಿನ್ನಬಾರದು. ಅವರು ಈ 
ಮಾಂಸವನ್ನು ಬೆಂಕಿಯಲ್ಲಿ ಸುಟ್ಟುಹಾಕಬೇಕು. ಶುದ್ಧ 





ಸಿದ ಧಾನ್ಯಸಮರ್ಪಣೆಗಳನ್ನು ಯಾಜಕನು ಪಡೆಯು 
ವನು. ದಾನ್ಯ ಸಮರ್ಪಣೆಗಳು ಆರೋನನ ಪುತ್ರರಿಗೆ 
ಸೇರುವುವು. ಅದು ಒಣಗಿದ್ದರೂ ಎಣ್ಣೆಯಿಂದ ಬೆರೆತಿ 
ದ್ದರೂ ಅವರಿಗೆ ಸೇರುವುವು. ಆರೋನನ ಪುತ್ರರೆಲ್ಲರೂ 
ಎ ೧೧ 
(ಯಾಜಕರು) ಈ ಆಹಾರವನ್ನು ಹಂಚಿಕೊಳ್ಳುವರು. 


ಸಮಾಧಾನಯಜ್ಞ ಕಟ್ಟಳೆಗಳು 
11""'ಸಮಾಧಾನಯಜ್ಞದ ಕಟ್ಟಳೆಗಳು ಇಂತಿವೆ: ಯಾರಾ 
ದರೂ ಯೆಹೋವನಿಗೆ ಕೃತಜ್ಞತೆಯಿಂದ ಸಮಾಧಾನ 
ಯಜ್ಞಗಳನ್ನು ಅರ್ಪಿಸಬೇಕೆಂದಿದ್ದರೆ, 12೮ವನು ಎಣ್ಣೆ 
ಬೆರೆಸಿದ ಹುಳಿಯಿಲ್ಲದ ರೊಟ್ಟಿಯನ್ನೂ ಎಣ್ಣೆ ಹೊಯಿದು 


ನಾಗಿರುವ ಪ್ರತಿಯೊಬ್ಬನು ಸಮಾಧಾನ ಸರ್ಮಪಣೆಯ 
ಮಾಂಸವನ್ನು ತಿನ್ನಬಹುದು. ಆದರೆ ಒಬ್ಬನು ಅಶುದ್ಧ 
ನಾಗಿದ್ದು ಯೆಹೋವನಿಗೆ ಸೇರಿದ ಸಮಾಧಾನ ಸಮ 
ರ್ಪಣೆಗಳ ಮಾಂಸವನ್ನು ತಿಂದರೆ, ಅವನನ್ನು ಅವನ ಕುಲ 
ದಿಂದ ಬಹಿಷ್ಕರಿಸಬೇಕು. 

21" ಒಬ್ಬನಿಗೆ ಮನುಷ್ಯದೇಹದಿಂದ ಆಗಿರುವ ಅಶುದ್ಧ 
ವಸ್ತು, ಅಶುದ್ಧ ಮೃಗ, ನಿಷಿದ್ಧ ವಸ್ತು ಇವುಗಳಲ್ಲಿ ಯಾವು 
ದಾದರೂ ಸ್ಪರ್ಶವಾಗಿದ್ದರೆ ಅವನು ಅಶುದ್ದನಾಗಿದ್ದಾನೆ. 
ಅವನು ಯೆಹೋವನಿಗೆ ಸೇರಿದ ಸಮಾಧಾನ ಯಜ್ಞಗಳ 
ಮಾಂಸವನ್ನು ತಿಂದರೆ, ಅವನನ್ನು ಕುಲದಿಂದ ತೆಗೆದು 
ಹಾಕಬೇಕು.'' 


ಯಾಜಕಕಾಂಹ 7:22-8:8 


ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
ಚ"ಇಸ್ರೇಲರಿಗೆ ಹೀಗೆ ಹೇಳು: ನೀವು ದನಗಳ, ಕುರಿಗಳ 
ಅಥವಾ ಹೋತಗಳ ಕೊಬ್ಬನ್ನು ತಿನ್ನಬಾರದು. ನೀವು 
ತನ್ನಷ್ಟಕ್ಕೆ ತಾನೇ ಸತ್ತಪ್ರಾಣಿಯ ಅಥವಾ ಬೇರೆ ಪ್ರಾಣಿಗ 
ಳಿಂದ ಕೊಲಲ್ಪಟ್ಟ ಪ್ರಾಣಿಯ ಕೊಬ್ಬನ್ನು ಬೇರೆ ಕೆಲಸಕ್ಕೆ 
ಉಪಯೋಗಿಸಬಹುದು. ಆದರೆ ನೀವು ಅದನ್ನು 
ಎಂದಿಗೂ ತಿನ್ನಬಾರದು. ಯಾವನಾದರೂ ಆಗ್ನಿಯ 
ಮೂಲಕ ಯೆಹೋವನಿಗೆ ಸಮರ್ಪಣೆಯಾದ ಪಶುವಿನ 
ಕೊಬ್ಬನ್ನು ತಿಂದರೆ, ಅವನನ್ನು ಅವನ ಜನರಿಂದ ತೆಗೆದು 
ಹಾಕಬೇಕು. *""ನೀವು ಎಲ್ಲಿಯೇ ವಾಸಿಸಿದರೂ, 
ಯಾವುದೇ ಪಕ್ಬಿಯ ಅಥವಾ ಯಾವುದೇ ಪ್ರಾಣಿಯ ರಕ್ತ 
ವನ್ನು ನೀವು ಎಂದಿಗೂ ತಿನ್ನಲೇಬಾರದು. 2ಯಾವ 
ನಾದರೂ ರಕ್ತವನ್ನು ತಿಂದರೆ, ಅವನನ್ನು ಅವನ ಜನರಿಂದ 
ತೆಗೆದು ಹಾಕಲ್ಪಹಬೇಕು.'' 





ನೈವೇದ್ಯ ಸಮರ್ಪಣೆಯ ನಿಯಮಗಳು 

ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
2""ಇಸ್ರೇಲರಿಗೆ ಹೇಳು. ಒಬ್ಬನು ಯೆಹೋವನಿಗೆ ಸಮಾ 
ಧಾನ ಯಜ್ಞಕ್ಕಾಗಿ ಪಶುವನ್ನು ತಂದರೆ, ಯೆಹೋವನಿಗೆ 
ಸಲ್ಲತಕ್ಕ ಭಾಗವನ್ನು ಆತನಿಗೆ ಕೊಡಬೇಕು. 30ಕಾಣಿಕೆಯ 
ಆ ಭಾಗವು ಅಗ್ನಿಯಲ್ಲಿ ಹೋಮ ಮಾಡಬೇಕು. ಅವನು 
ಕಾಣಿಕೆಯನ್ನು ತೆಗೆದುಕೊಂಡು ಯೆಹೋವನ ಸನ್ನಿಧಿಗೆ 
ಹೋಗಬೇಕು. ಅವನು ಆ ಪಶುವಿನ ಕೊಬ್ಬನ್ನೂ ಎದೆಯ 
ಭಾಗವನ್ನೂ (ಯಾಜಕನ ಬಳಿಗೆ) ತರಬೇಕು. 
ಯೆಹೋವನ ಸನ್ನಿಧಿಯಲ್ಲಿ ಎದೆಯ ಭಾಗವು ನಿವಾಳಿಸ 
ಲ್ಪಡಬೇಕು. ಇದು ನೈವೇದ್ಯ ಸಮರ್ಪಣೆಯಾಗಿರುವುದು. 
31ಬಳಿಕ ಯಾಜಕನು ವೇದಿಕೆಯ ಮೇಲೆ ಕೊಬ್ಬನ್ನು 
ಹೋಮಮಾಡಬೇಕು. ಆದರೆ ಪಶುವಿನ ಎದೆಯ 
ಭಾಗವು ಆರೋನನಿಗೂ ಅವರ ಪುತ್ರರಿಗೂ ಸೇರುವವು. 
32ನೀವು ಸಮಾಧಾನ ಯಜ್ಞದ ಪಶುವಿನ ಬಲತೊಡೆ 
ಯನ್ನು ಸಹ ಯಾಜಕನಿಗೆ ಕೊಡಬೇಕು. 33 ಪಶುವಿನ ಬಲ 
ತೊಡೆಯ ಭಾಗವು ಸಮಾಧಾನ ಯಜ್ಞದಲ್ಲಿ ರಕ್ತವನ್ನು 
ಮತ್ತು ಕೊಬ್ಬನ್ನು ಸಮರ್ಪಿಸುವ ಯಾಜಕನಿಗೆ ಸೇರುತ್ತವೆ. 


142 


ಕೊಡಲ್ಪಟ್ಟ ಭಾಗಗಳಾಗಿವೆ. ಆರೋನನೂ ಅವನ 
ಪುತ್ರರೂ ಯೆಹೋವನ ಯಾಜಕರಾಗಿ* ಸೇವೆ ಮಾಡು 
ವಾಗಲೆಲ್ಲಾ ಯಜ್ಞಗಳಲ್ಲಿ ಆ ಪಾಲನ್ನು ಪಡೆಯುವರು. 
3 ಯೆಹೋವನು ಯಾಜಕರನ್ನು ಅಭಿಷೇಕಿಸಿದ ಸಮಯ 
ದಲ್ಲಿ ಆತನು ಯಾಜಕರಿಗೆ ಆ ಭಾಗಗಳನ್ನು ಕೊಡ 
ಬೇಕೆಂಬುದಾಗಿ ಇಸ್ರೇಲರಿಗೆ ಆಜ್ಞಾಪಿಸಿದನು. ಜನರು 
ಯಾಜಕರಿಗೆ ಆ ಭಾಗಗಳನ್ನು ಎಂದೆಂದಿಗೂ ಕೊಡ 
ಬೇಕು. 

37 ಅವುಗಳೇ ಸರ್ವಾಂಗಹೋಮಗಳ, ಧಾನ್ಯ ಸಮರ್ಪ 
ಣೆಗಳ, ಪಾಪಪರಿಹಾರಕಯಜ್ಞಗಳ, ದೋಷಪರಿಹಾರಕ 
ಯಜ್ಞಗಳ, ಸಮಾಧಾನಯಜ್ಞಗಳ ಮತ್ತು ಯಾಜಕರನ್ನು 
ಪ್ರತಿಷ್ಠಿಸುವ ನಿಯಮಗಳಾಗಿವೆ. 

3 ಯೆಹೋವನು ಮೋಶೆಗೆ ಆ ನಿಯಮಗಳನ್ನು 
ಸೀನಾಯಿ ಬೆಟ್ಟದಲ್ಲಿ ಕೊಟ್ಟನು. ಇಸ್ರೇಲರು ಯೆಹೋವ 
ನಿಗೆ ತಮ್ಮ ಯಜ್ಞಗಳನ್ನು ಅರ್ಪಿಸಬೇಕೆಂದು ಸೀನಾಯಿ 
ಅರಣ್ಯದಲ್ಲಿ ಆಜ್ಞಾಪಿಸಿದ ದಿನದಲ್ಲಿ ಯೆಹೋವನು ಆ 
ನಿಯಮಗಳನ್ನು ಕೊಟ್ಟನು. 


ಮೋಶೆಯಿಂದ ಯಾಜಕರ ಸಿದ್ಧತೆ 
Q ಯೆಹೋವನು ಮೋಶೆಗೆ, “ಆರೋನನನ್ನೂ 
ಅವನ ಪುತ್ರರನ್ನೂ ಕರೆದುಕೊಂಡು ಅವರೊಂದಿಗೆ 
ಯಾಜಕ ವಸ್ತ್ರಗಳನ್ನೂ ಅಭಿಷೇಕ ತೈಲವನ್ನೂ ಪಾಪ 
ಪರಿಹಾರ ಯಜ್ಞಕ್ಕಾಗಿ ಒಂದು ಹೋರಿಯನ್ನೂ ಎರಹು 
ಟಗರುಗಳನ್ನೂ ಹುಳಿಯಿಲ್ಲದ ರೊಟ್ಟಿಯಿಂದ ತುಂಬಿ 
ರುವ ಪುಟ್ಟಿಯನ್ನೂ ತೆಗೆದುಕೊಂಡು ಬಾ. *ಮತ್ತು ಜನ 
ರನ್ನು ಒಟ್ಟಾಗಿ ದೇವದರ್ಶನಗುಡಾರದ ಬಾಗಿಲಿಗೆ 
ಎದುರಿನಲ್ಲಿ ಸೇರಿಸು'' ಎಂದು ಹೇಳಿದನು. 
ಯೆಹೋವನು ಆಜ್ಞಾಪಿಸಿದ್ದನ್ನು ಮೋಶೆಯು ಮಾಡಿ 
ದನು. ಜನರು ಒಟ್ಟಾಗಿ ದೇವದರ್ಶನಗುಡಾರದ ಬಾಗಿ 
ಲಲ್ಲಿ ಸೇರಿಬಂದರು. *ಆಗ ಮೋಶೆಯು ಜನರಿಗೆ, 
""ನಾನು ಈಗ ಮಾಡುವ ಕಾರ್ಯವನ್ನು ಯೆಹೋವನೇ 
ಆಜ್ಞಾಪಿಸಿದನು'' ಎಂದು ಹೇಳಿದನು. 
6ತರುವಾಯ ಮೋಶೆಯು ಆರೋನನನ್ನೂ ಅವನ 











**ನೈವೇದ್ಯರೂಪವಾಗಿ ನಿವಾಳಿಸುವ ಸಮರ್ಪಣೆಯಲ್ಲಿ 
(ಪಶುವಿನ) ಎದೆಯ ಭಾಗವನ್ನು ಮತ್ತು ಸಮಾಧಾನ 
ಯಜ್ಞಗಳಲ್ಲಿ ಪಶುವಿನ ಬಲತೊಡೆಯನ್ನು ನಾನು 
(ಯೆಹೋವನು) ಇಸ್ರೇಲರಿಂದ ತೆಗೆದುಕೊಂಡು 
ಆರೋನನಿಗೂ ಅವನ ಪುತ್ರರಿಗೂ ಕೊಡುತ್ತಿದ್ದೇನೆ. 
ಇಸ್ರೇಲರು ಈ ನಿಯಮಕ್ಕೆ ಎಂದೆಂದಿಗೂ ವಿಧೇಯರಾಗ 
ಬೇಕು.'' 

3 ಅಗ್ನಿಯ ಮೂಲಕ ಯೆಹೋವನಿಗೆ ಅರ್ಪಿಸಿದ ಸಮ 
ರ್ಪಣೆಗಳಲ್ಲಿ ಇವೇ ಆರೋನನಿಗೂ ಅವನ ಪುತ್ರರಿಗೂ 


ಪುತ್ರರನ್ನೂ ಕರೆದನು. ಅವನು ಅವರಿಗೆ ನೀರಿನಿಂದ ಸ್ನಾನ 
ಮಾಡಿಸಿದನು; 'ನಿಲುವಂಗಿಯನ್ನು ಆರೋನನಿಗೆ ತೊಡಿ 
ಸಿದನು; ನಡುಕಟ್ಟನ್ನು ಕಟ್ಟಿದನು; ಮೇಲಂಗಿಯನ್ನು 
ತೊಡಿಸಿದನು; ಏಪೋದನ್ನು ಹಾಕಿಸಿ ಕವಚದ ಮೇಲಿನ 
ವಿಶೇಷವಾದ ನಡುಕಟ್ಟನ್ನು ಕಟ್ಟಿದನು; ಎದೆಕವಚವನ್ನು 
ಬಿಗಿದನು. ₹ಅದರೊಳಗೆ ಊರೀಮ್‌ ಮತ್ತು 





ಯಾಜಕರಾಗಿ ಹೀಬ್ರೂವಿನಲ್ಲಿ ಇದರರ್ಥ ಬಹುಶಃ ""ಆತನು ಅವರನ್ನು 
ಯೆಹೋವನಿಗೆ ಯಾಜಕರಾಗಿ ಸೇವೆಮಾಡಲು ನೇಮಿಸುವಾಗ'' 
ಎಂದಿರಬಹುದು. 


143 


ಯಾಜಕಕಾಂಡ 8:9-26 





ತುಮ್ಮೀಮ್‌ * ಎಂಬ ವಸ್ತುಗಳನ್ನು ಹಾಕಿದನು. ಅವನ 
ತಲೆಗೆ ಮುಂಡಾಸವನ್ನು ಇಟ್ಟನು; ಮುಂಡಾಸದ ಮುಂಭಾ 
ಗದಲ್ಲಿ ಚಿನ್ನದ ಪಟ್ಟಿಯನ್ನು ಕಟ್ಟಿದನು. ಈ ಚಿನ್ನದ 
ಪಟ್ಟಿಯು ಪವಿತ್ರ ಕೀರಿಟವಾಗಿದೆ. ಯೆಹೋವನು ಆಜ್ಞಾ 
ಪಿಸಿದಂತೆಯೇ ಮೋಶೆಯು ಮಾಡಿದನು. 

ತರುವಾಯ ಮೋಶೆಯು ಆಭಿಷೇಕತೈಲವನ್ನು 
ತೆಗೆದುಕೊಂಡು ಪವಿತ್ರ ಗುಡಾರದ* ಮೇಲೆ ಮತ್ತು 
ಅದರಲ್ಲಿರುವ ಎಲ್ಲಾ ವಸ್ತುಗಳ ಮೇಲೆ ಚಿಮಿಕಿಸಿದನು. 
ಈ ರೀತಿಯಾಗಿ ಮೋಶೆಯು ಅವುಗಳನ್ನು ಪವಿತ್ರ, 
ಗೊಳಿಸಿದನು.* !'ಮೋಶೆಯು ಅಭಿಷೇಕತ್ಯೆಲದಲ್ಲಿ ಸ್ವಲ್ಪ 
ವನ್ನು ತೆಗೆದುಕೊಂಡು ವೇದಿಕೆಯ ಮೇಲೆ ಏಳುಸಲ 
ಚಿಮಿಕಿಸಿದನು. ಮೋಶೆಯು ತೈಲವನ್ನು ವೇದಿಕೆಯ 
ಮೇಲೆ, ಅದರ ಎಲ್ಲಾ ಉಪಕರಣಗಳ ಮೇಲೆ ಚಿಮಿಕಿ 
ಸಿದನು. ಮೋಶೆಯು ತೈಲವನ್ನು ಗಂಗಾಳ ಮತ್ತು ಅದರ 
ಪೀಠದ ಮೇಲೂ ಚಿಮಿಕಿಸಿದನು. ಈ ರೀತಿಯಾಗಿ 
ಮೋಶೆಯು ಅವುಗಳನ್ನು ಪವಿತ್ರಗೊಳಿಸಿದನು. !2 ಬಳಿಕ 
ಮೋಶೆಯು ಸ್ವಲ್ಪ ಅಭಿಷೇಕತೈಲವನ್ನು ಆರೋನನ ತಲೆಗೆ 
ಹೊಯಿದನು. ಈ ರೀತಿಯಾಗಿ ಅವನು ಆರೋನನನ್ನು 
ಪವಿತ್ರಗೊಳಿಸಿದನು. "ಬಳಿಕ ಮೋಶೆಯು ಆರೋನನ 
ಪುತ್ರರನ್ನು ಕರೆದುಕೊಂಡು ಬಂದು ಅವರಿಗೆ ನಿಲು 
ವಂಗಿಗಳನ್ನು ತೊಡಿಸಿ ನಡುಕಟ್ಟನ್ನು ಕಟ್ಟಿದನು. ಬಳಿಕ 
ಅವರ ತಲೆಗಳಿಗೆ ಮುಂಡಾಸಗಳನ್ನು ಇಟ್ಟನು. 
ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು 
ಮಾಡಿದನು. 

ತರುವಾಯ ಮೋಶೆಯು ಪಾಪಪರಿಹಾರಕ್ಕಾಗಿ 
ಯಜ್ಞದ ಹೋರಿಯನ್ನು ತಂದನು. ಆರೋನನು ಮತ್ತು 
ಅವನ ಪುತ್ರರು ಆ ಪಾಪ ಪರಿಹಾರಕ ಯಜ್ಞದ ಹೋರಿಯ 
ತಲೆಯ ಮೇಲೆ ತಮ್ಮ ಕೈಗಳನ್ನು ಇಟ್ಟರು. 15 ಬಳಿಕ 
ಮೋಶೆಯು ಹೋರಿಯನ್ನು ವಧಿಸಿ ಅದರ ರಕ್ತವನ್ನು 
ತೆಗೆದುಕೊಂಡು ಆ ರಕ್ತದಲ್ಲಿ ತನ್ನ ಬೆರಳನ್ನು ಅದ್ದಿ ವೇದಿ 
ಕೆಯ ಎಲ್ಲಾ ಮೂಲೆಗಳಿಗೆ ರಕ್ತವನ್ನು ಹಚ್ಚಿದನು. ಹೀಗೆ 
ಮೋಶೆಯು ವೇದಿಕೆಯನ್ನು ಯಜ್ಞಗಳಿಗಾಗಿ ಶುದ್ಧ 
ಗೊಳಿಸಿ ರಕ್ತವನ್ನು ವೇದಿಕೆಯ ಬುಡದಲ್ಲಿ ಸುರಿದನು; 
ಜನರನ್ನು ಶುದ್ಧಿಮಾಡುವ ಯಜ್ಞಗಳನ್ನು ಸಮರ್ಪಿಸುವು 
ದಕ್ಕಾಗಿ ವೇದಿಕೆಯನ್ನು ಪ್ರತಿಷ್ಠೆಗೊಳಿಸಿದನು. 
ಮೋಶೆಯು ಹೋರಿಯ ಒಳಗಿನ ಭಾಗಗಳ 





ಊರೀಮ್‌ ಮತ್ತು ತುಮ್ಮೀಮ್‌ ಪ್ರಶ್ನೆಗಳಿಗೆ ದೇವರ ಉತ್ತರವನ್ನು 
ಕಂಡುಕೊಳ್ಳಲು ಯಾಜಕರು ಇವುಗಳನ್ನು ಉಪಯೋಗಿಸುತ್ತಿದ್ದರು. 
ಚೇಟುಹಾಕಿ ನಿರ್ಣಯ ಮಾಡುವಂತೆ ಅವುಗಳನ್ನು ಬಳಸಲಾಗುತ್ತಿತ್ತು. 
ಪವಿತ್ರ ಗುಹಾರ ""ದೇವದರ್ಶನಗುಡಾರ'' ತನ್ನ ಜನರೊಡನೆ ಇರಲು 
ದೇವರು ಬಂದ ಸ್ಥಳವಿದು. 


ಪವಿತ್ರ ಗೊಳಿಸಿದನು ಅಕ್ಷರಶಃ "'ಪ್ರತಿಷ್ಠಿಸಿದನು'' 


ಕೊಬ್ಬನ್ನೂ ಪಿತ್ತಾಶಯವನ್ನು ಆವರಿಸಿರುವ ಕೊಬ್ಬನ್ನೂ 
ಎರಡು ಮೂತ್ರಪಿಂಡಗಳನ್ನೂ ಮತ್ತು ಅವುಗಳನ್ನು ಆವರಿ 
ಸಿರುವ ಕೊಬ್ಬನ್ನೂ ತೆಗೆದುಕೊಂಡು ಅವುಗಳನ್ನು ವೇದಿ 
ಕೆಯ ಮೇಲೆ ಹೋಮ ಮಾಡಿದನು. ಹೋರಿಯ 
ಚರ್ಮ, ಅದರ ಮಾಂಸ ಮತ್ತು ಅದರ ಶರೀರದ ಕಲ್ಮಶ 
ವನ್ನು ಅವನು ಪಾಳೆಯದ ಹೊರಗೆ ತೆಗೆದುಕೊಂಡು 
ಹೋಗಿ ಬೆಂಕಿಯಿಂದ ಸುಟ್ಟುಹಾಕಿದನು. ಯೆಹೋವನು 
ಆಜ್ಞಾಪಿಸಿದಂತೆಯೇ ಮೋಶೆಯು ಮಾಡಿದನು. 

15 ಬಳಿಕ ಮೋಶೆಯು ಸರ್ವಾಂಗಹೋಮದ ಟಗರನ್ನು 
ತಂದನು. ಆರೋನನು ಮತ್ತು ಅವನ ಪುತ್ರರು ತಮ್ಮ 
ಕೈಗಳನ್ನು ಟಗರಿನ ತಲೆಯ ಮೇಲೆ ಇಟ್ಟರು. ಟಗ 
ಮೋಶೆಯು ಟಗರನ್ನು ವಧಿಸಿ ಅದರ ರಕ್ತವನ್ನು ವೇದಿ 
ಕೆಯ ಸುತ್ತಲೂ ಚಿಮಿಕಿಸಿದನು. ೫ 2'ಮೋಶೆಯು ಟಗ 
ರನ್ನು ತುಂಡುತುಂಡಾಗಿ ಕಡಿದು ಅದರ ಒಳಗಿನ ಭಾಗ 
ಗಳನ್ನು ಮತ್ತು ಕಾಲುಗಳನ್ನು ನೀರಿನಿಂದ ತೊಳೆದನು; 
ಇಡೀ ಟಗರನ್ನು ವೇದಿಕೆಯ ಮೇಲೆ ಹೋಮ ಮಾಡಿ 
ದನು. ಮೋಶೆಯು ಅದರ ತಲೆ, ತುಂಡುಗಳು ಮತ್ತು 
ಕೊಬ್ಬನ್ನು ಹೋಮಮಾಡಿದನು. ಅದು ಅಗ್ನಿಯ 
ಮೂಲಕ ಅರ್ಪಿಸಲ್ಪಟ್ಟ ಸರ್ವಾಂಗಹೋಮವಾಗಿತ್ತು. 
ಅದು ಯೆಹೋವನಿಗೆ ಸುಗಂಧಕರವಾದ ಹೋಮ 
ವಾಗಿದೆ. ಯೆಹೋವನು ಆಜ್ಞಾಪಿಸಿದಂತೆಯೇ 
ಮೋಶೆಯು ಮಾಡಿದನು. 

” ಬಳಿಕ ಮೋಶೆಯು ಆರೋನನನ್ನೂ ಅವನ ಪುತ್ರ 
ರನ್ನೂ ಯಾಜಕರನ್ನಾಗಿ ನೇಮಿಸುವುದಕ್ಕೆ ವಧಿಸಬೇಕಾದ 
ಎರಡನೆಯ ಟಗರನ್ನು ತಂದನು. ಆರೋನನೂ ಅವನ 
ಪುತ್ರರೂ ತಮ್ಮ ಕೈಗಳನ್ನು ಟಗರಿನ ತಲೆಯ ಮೇಲೆ 
ಇಟ್ಟರು. ಚಆಗ ಮೋಶೆ ಟಗರನ್ನು ವಧಿಸಿ ಅದರ ಸ್ವಲ್ಪ 
ರಕ್ತವನ್ನು ಆರೋನನ ಬಲಕಿವಿಯ ತುದಿಗೂ ಅವನ 
ಬಲಗೈಯ ಹೆಬ್ಬೆರಳಿಗೂ ಅವನ ಬಲಗಾಲಿನ ಹೆಚ್ಚಿಟ್ಟಿಗೂ 
ಹಚ್ಚಿದನು. ** ಬಳಿಕ ಮೋಶೆಯು ಆರೋನನ ಪುತ್ರರನ್ನು 
ವೇದಿಕೆಯ ಸಮೀಪಕ್ಕೆ ಕರೆಸಿ ಸ್ವಲ್ಪ ರಕ್ತವನ್ನು ಅವರ ಬಲ 
ಗಿವಿಗಳ ತುದಿಗೂ ಅವರ ಬಲಗೈಗಳ ಹೆಬ್ಬೆರಳಿಗೂ ಮತ್ತು 
ಅವರ ಬಲಗಾಲುಗಳ ಹೆಬ್ಬೆಟ್ಟಿಗೂ ಹಚ್ಚಿದನು; ರಕ್ತವನ್ನು 
ವೇದಿಕೆಯ ಸುತ್ತಲೂ ಚಿಮಿಕಿಸಿದನು; ಕೊಬ್ಬನ್ನು 
ಅಂದರೆ ಬಾಲದ ಮೇಲಿರುವ ಕೊಬ್ಬನ್ನೂ ಒಳಗಿನ 
ಭಾಗಗಳ ಮೇಲಿರುವ ಕೊಬ್ಬೆಲ್ಲವನ್ನೂ ಪಿತ್ತಾಶಯವನ್ನು 
ಆವರಿಸಿರುವ ಕೊಬ್ಬನ್ನೂ ಎರಡು ಮೂತ್ರಪಿಂಡಗಳನ್ನೂ 
ಅವುಗಳ ಮೇಲಿರುವ ಕೊಬ್ಬನ್ನೂ ಮತ್ತು ಬಲ ತೊಡೆ 
ಯನ್ನೂ ತೆಗೆದುಕೊಂಡನು. ಪ್ರತಿದಿನ ಯೆಹೋವನ 





3 
ಸನ್ನಿಧಿಯಲ್ಲಿ ಹುಳಿಯಿಲ್ಲದ ರೊಟ್ಟಿಯ ಪುಟ್ಟಿಯು ಇಡ 
ಲೃಡುತ್ತಿತ್ತು. ಮೋಶೆಯು ರೊಟ್ಟಿಯಲ್ಲಿ ಒಂದು 
ತುಂಡನ್ನು ಎಣ್ಣೆ ಬೆರಸಿದ ರೊಟ್ಟಿಯಲ್ಲಿ ಒಂದು ತುಂಡನ್ನು 


ಯಾಜಕಕಾಂಡ 8:27-9:8 


ಹುಳಿಯಿಲ್ಲದ ಒಂದು ಕಡುಬನ್ನೂ ತೆಗೆದುಕೊಂಡನು. 
ಮೋಶೆಯು ಆ ರೊಟ್ಟಿಯ ತುಂಡುಗಳನ್ನು ಕೊಬ್ಬು 
ಮತ್ತು ಟಗರಿನ ಬಲತೊಡೆಯ ಒಟ್ಟಿಗೆ ಇಟ್ಟನು. ಬಳಿಕ 
ಮೋಶೆಯು ಅವೆಲ್ಲವುಗಳನ್ನು ಆರೋನನ ಮತ್ತು ಅವನ 
ಪುತ್ರರ ಕೈಗಳಲ್ಲಿ ಇಟ್ಟನು. ಮೋಶೆಯು ತುಂಡುಗಳನ್ನು 
ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಿ 
ದನು. ಬಳಿಕ ಮೋಶೆಯು ಆರೋನನ ಮತ್ತು ಅವನ 
ಪುತ್ರರ ಕೈಗಳಲ್ಲಿರುವ ಈ ವಸ್ತುಗಳನ್ನು ತೆಗೆದುಕೊಂಡನು. 
ಮೋಶೆಯು ಅವುಗಳನ್ನು ವೇದಿಕೆಯಲ್ಲಿ ಸರ್ವಾಂಗ 
ಹೋಮದ ಮೇಲಿಟ್ಟು ಅವುಗಳನ್ನು ಹೋಮ ಮಾಡಿ 
ದನು. ಅದು ಆರೋನನನ್ನೂ ಅವನ ಪುತ್ರರನ್ನೂ ಯಾಜ 
ಕರನ್ನಾಗಿ ನೇಮಿಸುವ ಸಮರ್ಪಣೆಯಾಗಿತ್ತು ಹೋಮ 
ವಾಗಿ ಅರ್ಪಿಸಲ್ಪಟ್ಟ ಈ ಯಜ್ಞವು ಯೆಹೋವನಿಗೆ 
ಸುಂಗಧಕರವಾಗಿದೆ. ಶಮೋಶೆಯು ಎದೆಯ ಭಾಗವನ್ನು 
ತೆಗೆದುಕೊಂಡು ಯೆಹೋವನ ಮುಂದೆ ನೈವೇದ್ಯವಾಗಿ 





144 


ನೀವು ಯೆಹೋವನ ಆಜ್ಞೆಗಳಿಗೆ ವಿಧೇಯರಾಗದಿದ್ದರೆ 
ಸಾಯುವಿರಿ! ಯೆಹೋವನು ಆ ಆಜ್ಞೆಗಳನ್ನು ನನಗೆ 
ಕೊಟ್ಟನು.'' 

ಆದ್ದರಿಂದ ಯೆಹೋವನು ಮೋಶೆಯ ಮೂಲಕ 
ಆಜ್ಞಾಪಿಸಿದ ಎಲ್ಲಾ ಕಾರ್ಯಗಳನ್ನು ಆರೋನನೂ ಅವನ 
ಪುತ್ರರೂ ಮಾಡಿದರು. 


ದೇವರು ಯಾಜಕರನ್ನು ಸ್ವೀಕರಿಸಿದನು 

0 ಎಂಟನೆಯ ದಿನದಲ್ಲಿ ಮೋಶೆಯು ಆರೋನನನ್ನೂ 

ಅವನ ಪುತ್ರರನ್ನೂ ಕರೆದನು. ಅವನು ಇಸ್ರೇಲರ 
ಹಿರಿಯರನ್ನು ಕರೆದನು. 2ಮೋಶೆಯು ಆರೋನನಿಗೆ 
ಹೀಗಂದನು: ""ಒಂದು ಎಳೆಹೋರಿಯನ್ನೂ ಒಂದು ಟಗ 
ರನ್ನೂ ತೆಗೆದುಕೊ. ಆ ಪಶುಗಳಲ್ಲಿ ಏನೂ ದೋಷವಿರ 
ಬಾರದು. ಹೋರಿಯನ್ನು ಪಾಪಪರಿಹಾರಕ ಯಜ್ಞ 
ವಾಗಿಯೂ ಟಗರನ್ನು ಸರ್ವಾಂಗಹೋಮವಾಗಿಯೂ 








ನಿವಾಳಿಸಿದನು. ಅದು ಯಾಜಕರನ್ನು ನೇಮಿಸುವುದಕ್ಕಾಗಿ 
ಅರ್ಪಿಸಲ್ಪಟ್ಟ ಟಗರಿನಲ್ಲಿ ಮೋಶೆಯ ಪಾಲಾಗಿತ್ತು. 
ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು 
ಮಾಡಿದನು. ಮೋಶೆಯು ಸ್ವಲ್ಪ ಅಭಿಷೇಕತೈಲವನ್ನು 
ಮತ್ತು ವೇದಿಕೆಯ ಮೇಲಿದ್ದ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದು 
ಕೊಂಡು ಆರೋನನ ಮೇಲೆ ಮತ್ತು ಅವನ ಯಾಜಕ 
ವಸ್ತ್ರದ ಮೇಲೆ ಚಿಮಿಕಿಸಿದನು; ಆರೋನನ ಜೊತೆ ಇದ್ದ 
ಅವನ ಪುತ್ರರ ಮೇಲೆ ಮತ್ತು ಅವರ ಬಟ್ಟೆಗಳ ಮೇಲೆ 
ಚಿಮಿಕಿಸಿದನು. ಹೀಗೆ ಮೋಶೆಯು ಆರೋನನನ್ನೂ 
ಅವನ ಯಾಜಕವಸ್ತವನ್ನೂ ಅವನ ಪುತ್ರರನ್ನೂ ಅವರ 
ಯಾಜಕ ವಸ್ತ್ರಗಳನ್ನೂ ಪವಿತ್ರ ಗೊಳಿಸಿದನು.* 
3!ತರುವಾಯ ಮೋಶೆಯು ಆರೋನನಿಗೂ ಅವನ 
ಪುತ್ರರಿಗೂ ಹೀಗೆ ಹೇಳಿದನು: ""ನೀವು ಮಾಂಸವನ್ನು 
ದೇವದರ್ಶನಗುಡಾರದ ಬಾಗಿಲಲ್ಲಿ ಬೇಯಿಸಿ ತಿನ್ನ 
ಬೇಕು. ಪ್ರತಿಷ್ಠೆಕಾಣಿಕೆಯ ಬುಟ್ಟಿಯಲ್ಲಿರುವ ರೊಟ್ಟಿ 
ಯೊಡನೆ (ಯಾಜಕರನ್ನು ನೇಮಕ ಮಾಡುವ ಆಚಾರಕ್ಕೆ 
ತಕ್ಕಂತೆ) ಅದನ್ನು ಅಲ್ಲಿ ತಿನ್ನಿರಿ. ಮಾಂಸವನ್ನೂ ರೊಟ್ಟಿ 
ಯನ್ನೂ ಆ ಸ್ಥಳದಲ್ಲಿ ತಿನ್ನಿರಿ. ನಾನು ಹೇಳುವ ಹಾಗೆ 
ಇದನ್ನು ಮಾಡಿರಿ. 32ಮಾಂಸವಾಗಲೀ ರೊಟ್ಟಿಯಾಗಲೀ 
ಉಳಿದರೆ ಆಗ ಅದನ್ನು ಸುಟ್ಟುಹಾಕಿರಿ. 3 ಯಾಜಕರಾಗಿ 
ಪ್ರತಿಷ್ಠಿಸುವ ಆಚಾರ ವಿಧಿಯು ಏಳು ದಿನಗಳವರೆಗೆ ಇರು 
ವುದು. ಆ ಸಮಯ ಮುಗಿಯುವವರೆಗೆ ನೀವು ದೇವ 
ದರ್ಶನ ಗುಡಾರದ ಬಾಗಿಲನ್ನು ಬಿಟ್ಟು ಹೋಗಬಾರದು. 
**ಈ ದಿನದಲ್ಲಿ ಮಾಡಿದ ಸಕಲಕಾರ್ಯಗಳನ್ನು ಏಳು 
ದಿನವೂ ಮಾಡಬೇಕು. ನೀವು ಏಳು ದಿನಗಳು ಹಗಲು 
ರಾತ್ರಿ ದೇವದರ್ಶನಗುಹಾರದ ಬಾಗಿಲಿನಲ್ಲಿ ಇರಬೇಕು. 





ಪವಿತ್ರಗೊಳಿಸಿದನು ಅಕ್ಷರಶಃ “ ಪ್ರತಿಷ್ಠಿಸಿದನು.'' 


ಯೆಹೋವನಿಗೆ ಸಮರ್ಪಿಸು. *ಇಸ್ರೇಲರಿಗೆ ಹೀಗೆ ಹೇಳು: 
"ಪಾಪಪರಿಹಾರಕ ಯಜ್ಞಕ್ಕಾಗಿ ಹೋತವನ್ನು ತೆಗೆದು 
ಕೊಳ್ಳಿರಿ; ಸರ್ವಾಂಗಹೋಮಕ್ಕಾಗಿ ಕರುವನ್ನೂ ಕುರಿ 
ಮರಿಯನ್ನೂ ತೆಗೆದುಕೊಳ್ಳಿರಿ. ಕರುವೂ ಕುರಿಮರಿಯೂ 
ಒಂದು ವರ್ಷದ್ದಾಗಿರಬೇಕು, ಆ ಪ್ರಾಣಿಗಳಲ್ಲಿ ಯಾವ 
ದೋಷವಿರಬಾರದು. “ಸಮಾಧಾನ ಯಜ್ಞಕ್ಕಾಗಿ ಒಂದು 
ಹೋರಿಯನ್ನೂ ಒಂದು ಟಗರನ್ನೂ ತೆಗೆದುಕೊಂಡು 
ಎಣ್ಣೆ ಬೆರೆಸಿದ ಧಾನ್ಯ ಸಮರ್ಪಣೆಗಳೊಡನೆ ಅವುಗಳನ್ನು 
ಯೆಹೋವನ ಮುಂದೆ ಅರ್ಪಿಸಿರಿ. ಯಾಕಂದರೆ ಈ ದಿನ 
ಯೆಹೋವನು ನಿಮಗೆ ಪ್ರತ್ಯಕ್ಚವಾಗುವನು.'' 

*ಆದ್ದರಿಂದ ಜನರೆಲ್ಲರೂ ದೇವದರ್ಶನಗುಡಾರಕ್ಕೆ 
ಬಂದರು. ಮೋಶೆಯು ಆಜ್ಞಾಪಿಸಿದ ವಸ್ತುಗಳನ್ನು 
ಅವರು ತಂದರು. ಎಲ್ಲಾ ಜನರು ಯೆಹೋವನ ಸನ್ನಿಧಿ 
ಯಲ್ಲಿ ನಿಂತರು. "ಮೋಶೆಯು, ""ಯೆಹೋವನು ಆಜ್ಞಾ 
ಪಿಸಿದವುಗಳನ್ನು ನೀವು ಮಾಡಿದರೆ ಯೆಹೋವನ 
ಮಹಿಮೆಯು ನಿಮಗೆ ಪ್ರತ್ಯಕ್ಟವಾಗುವುದು'' ಎಂದು 
ಹೇಳಿದನು. 

ಬಳಿಕ ಮೋಶೆಯು ಆರೋನನಿಗೆ, "ಯೆಹೋವನು 
ಆಜ್ಞಾಪಿಸಿದವುಗಳನ್ನು ಮಾಡು. ಯಜ್ಞವೇದಿಕೆಯ ಬಳಿಗೆ 
ಹೋಗಿ ಪಾಪಪರಿಹಾರ ಯಜ್ಞವನ್ನೂ ಸರ್ವಾಂಗ 
ಹೋಮವನ್ನೂ ಅರ್ಪಿಸು. ನಿನ್ನನ್ನೂ ಜನರನ್ನೂ ಶುದ್ಧಿ 
ಮಾಡುವ ಆ ಕಾರ್ಯಗಳನ್ನು ಮಾಡು. ಜನರು ತಂದ 
ದ್ದನ್ನು ತೆಗೆದುಕೊಂಡು ಅವರಿಗಾಗಿ ಪಾಪಪರಿಹಾರಕ 
ಯಜ್ಞವನ್ನು ಅರ್ಪಿಸಿ ಅವರನ್ನು ಶುದ್ದಿಮಾಡು”' ಎಂದು 
ಹೇಳಿದನು. 

ಆದ್ದರಿಂದ ಆರೋನನು ಯಜ್ಞವೇದಿಕೆಯ ಬಳಿಗೆ 
ಹೋದನು. ಅವನು ತನಗೋಸ್ಕರ ಪಾಪಪರಿಹಾರಕ 





145 


ಯಜ್ಞವಾಗಿ ಎಳೆ ಹೋರಿಯನ್ನು ವಧಿಸಿದನು. 
*ಆರೋನನ ಪುತ್ರರು ರಕ್ತವನ್ನು ಆರೋನನ ಬಳಿಗೆ 
ತಂದರು. ಆರೋನನು ತನ್ನ ಬೆರಳನ್ನು ರಕ್ತದಲ್ಲಿ ಅದ್ದಿ 
ಯಜ್ಞವೇದಿಕೆಯ ಮೂಲೆಗಳಿಗೆ ಹಚ್ಚಿದನು. ಬಳಿಕ 
ಆರೋನನು ರಕ್ತವನ್ನು ಯಜ್ಞವೇದಿಕೆಯ ಬುಡದಲ್ಲಿ 
ಸುರಿದನು. ಆರೋನನು ಪಾಪಪರಿಹಾರಕ ಯಜ್ಞ 
ಪಶುವಿನ ಕೊಬ್ಬನ್ನು, ಮೂತ್ರಪಿಂಡಗಳನ್ನು ಮತ್ತು 
ಪಿತ್ತಾಶಯವನ್ನು ಆವರಿಸಿರುವ ಕೊಬ್ಬನ್ನು ತೆಗೆದು 
ಕೊಂಡನು. ಅವನು ಆ ವಸ್ತುಗಳನ್ನು ವೇದಿಕೆಯ ಮೇಲೆ 
ಹೋಮಮಾಡಿದನು. ಯೆಹೋವನು ಮೋಶೆಗೆ ಆಜ್ಞಾಪಿ 
ಸಿದಂತೆಯೇ ಅವನು ಮಾಡಿದನು. !' ಬಳಿಕ ಆರೋನನು 
ಮಾಂಸವನ್ನು ಮತ್ತು ಚರ್ಮವನ್ನು ಪಾಳೆಯದ ಹೊರಗೆ 
ಬೆಂಕಿಯಲ್ಲಿ ಸುಟ್ಟುಹಾಕಿದನು. 

12ನಂತರ ಆರೋನನು ಸರ್ವಾಂಗಹೋಮದ ಪಶು 
ವನ್ನು ವಧಿಸಿದನು. ಆರೋನನ ಪುತ್ರರು ರಕ್ತವನ್ನು 
ಆರೋನನ ಬಳಿಗೆ ತಂದರು. ಆರೋನನು ರಕ್ತವನ್ನು 
ವೇದಿಕೆಯ ಸುತ್ತಲೂ ಚಿಮಿಕಿಸಿದನು. "ಆರೋನನ 
ಪುತ್ರರು ಸರ್ವಾಂಗಹೋಮದ ಪಶುವಿನ ಮಾಂಸದ 
ತುಂಡುಗಳನ್ನು ಮತ್ತು ತಲೆಯನ್ನು ಆರೋನನಿಗೆ 
ಕೊಟ್ಟರು. ಬಳಿಕ ಆರೋನನು ಅವುಗಳನ್ನು ವೇದಿಕೆಯ 
ಮೇಲೆ ಹೋಮಮಾಡಿದನು. ಆರೋನನು ಸರ್ವಾಂಗ 
ಹೋಮದ ಪಶುವಿನ ಒಳಗಿನ ಭಾಗಗಳನ್ನೂ ಕಾಲು 
ಗಳನ್ನೂ ತೊಳೆದು ಅವುಗಳನ್ನು ವೇದಿಕೆಯ ಮೇಲೆ 
ಹೋಮಮಾಡಿದನು. 

ತರುವಾಯ ಆರೋನನು ಜನರು ಅರ್ಪಿಸುವ ಪಶು 
ಗಳನ್ನು ತರಿಸಿದನು. ಅವನು ಜನರಿಗಾಗಿ ಪಾಪಪರಿಹಾರಕ 
ಯಜ್ಞಕ್ಕಾಗಿ ಹೋತವನ್ನು ವಧಿಸಿದನು. ಅವನು ಮೊದ 
ಲಿನ ಪಶುವನ್ನು ಸಮರ್ಪಿಸಿದ ರೀತಿಯಲ್ಲಿ ಪಾಪ 
ಪರಿಹಾರದ ಹೋತವನ್ನು ಸಮರ್ಪಿಸಿದನು. 
16ಆರೋನನು ಸರ್ವಾಂಗಹೋಮಕ್ಕಾಗಿ ಪಶುವನ್ನು 
ತರಿಸಿ ಯೆಹೋವನು ಆಜ್ಞಾಪಿಸಿದಂತೆಯೇ ಅರ್ಪಿಸಿದನು. 
ಆರೋನನು ಧಾನ್ಯ ನೈವೇದ್ಯವನ್ನು ಯಜ್ಞವೇದಿಕೆಯ 
ಬಳಿಗೆ ತಂದನು. ಅವನು ಒಂದು ಹಿಡಿ ಧಾನ್ಯವನ್ನು ತೆಗೆದು 
ಕೊಂಡು ದಿನಂಪ್ರತಿ ಹೊತ್ತಾರೆಯ ವೇಳೆಯಲ್ಲಿ 
ಅರ್ಪಿಸುವ ಯಜ್ಞವಲ್ಲದೆ ಇದನ್ನೂ ಕೂಡ ಅರ್ಪಿಸಿದನು. 

8ಆರೋನನು ಜನರಿಗಾಗಿ ಸಮಾಧಾನಯಜ್ಞವಾದ 
ಹೋರಿಯನ್ನೂ ಟಗರನ್ನೂ ವಧಿಸಿದನು. ಆರೋನನ 
ಪುತ್ರರು ರಕ್ತವನ್ನು ಆರೋನನ ಬಳಿಗೆ ತಂದರು. 
ಆರೋನನು ಈ ರಕ್ತವನ್ನು ಯಜ್ಞವೇದಿಕೆಯ ಸುತ್ತಲೂ 
ಚಿಮಿಕಿಸಿದನು. ಆರೋನನ ಪುತ್ರರು ಹೋರಿಯ 
ಮತ್ತು ಟಗರಿನ ಕೊಬ್ಬನ್ನು ಆರೋನನ ಬಳಿಗೆ ತಂದರು. 
ಇವರು ಬಾಲದ ಕೊಬ್ಬನ್ನೂ ಒಳಗಿನ ಭಾಗಗಳನ್ನು 














ಯಾಜಕಕಾಂಡ 9:9-10:4 


ಆವರಿಸಿರುವ ಕೊಬ್ಬನ್ನೂ ಮೂತ್ರಪಿಂಡಗಳನ್ನೂ ಪಿತ್ತಾಶ 
ಯವನ್ನೂ ಆವರಿಸಿರುವ ಕೊಬ್ಬನ್ನೂ ತಂದರು. ೫ಅವರು 
ಈ ಕೊಬ್ಬಿನ ಭಾಗಗಳನ್ನು ಹೋರಿಯ ಮತ್ತು ಟಗರಿನ 
ಎದೆಯ ಭಾಗಗಳ ಮೇಲೆ ಇಟ್ಟರು. ಆರೋನನು ಅವೆಲ್ಲ 
ವನ್ನು ಯಜ್ಞವೇದಿಕೆಯ ಮೇಲೆ ಹೋಮಮಾಡಿದನು. 
2!ಮೋಶೆಯು ಆಜ್ಞಾಪಿಸಿದಂತೆ ಎದೆಯ ಭಾಗಗಳನ್ನು 
ಮತ್ತು ಬಲತೊಡೆಯನ್ನು ಆರೋನನು ಯೆಹೋವನ 
ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಿದನು. 
ತರುವಾಯ ಆರೋನನು ತನ್ನ ಕೈಗಳನ್ನು ಜನರ 
ಕಡೆಗೆ ಎತ್ತಿ ಅವರನ್ನು ಆಶೀರ್ವದಿಸಿದನು. ಆರೋನನು 
ಪಾಪಪರಿಹಾರಕ ಯಜ್ಞವನ್ನೂ ಸರ್ವಾಂಗ ಹೋಮ 
ವನ್ನೂ ಮತ್ತು ಸಮಾಧಾನ ಯಜ್ಞವನ್ನೂ ಅರ್ಪಿಸಿ ಮುಗಿ 
ಸಿದ ನಂತರ ಯಜ್ಞವೇದಿಕೆಯಿಂದ ಕೆಳಗಿಳಿದು ಬಂದನು. 
ಚಿಮೋಶೆಯು ಮತ್ತು ಆರೋನನು ದೇವದರ್ಶನದ 
ಗುಹಾರದೊಳಗೆ ಹೋದರು. ಅವರು ಹೊರಗೆ ಬಂದು 
ಜನರನ್ನು ಆಶೀರ್ವದಿಸಿದರು. ಆಗ ಯೆಹೋವನ ಮಹಿ 
ಮೆಯು ಜನರೆಲ್ಲರಿಗೆ ಪ್ರತ್ಯಕ್ಷವಾಯಿತು. ಯೆಹೋವನ 
ಬಳಿಯಿಂದ ಬೆಂಕಿಯು ಬಂದು ವೇದಿಕೆಯ ಮೇಲಿದ್ದ 
ಸರ್ವಾಂಗಹೋಮವನ್ನು ಮತ್ತು ಕೊಬ್ಬನ್ನು ದಹಿಸಿ 
ಬಿಟ್ಟಿತು. ಜನರೆಲ್ಲರೂ ಇದನ್ನು ನೋಡಿದಾಗ, ಅವರು 
ಆನಂದದಿಂದ ಆರ್ಭಟಿಸಿ ಅಡ್ಡಬಿದ್ದು ನಮಸ್ಕರಿಸಿದರು. 


ಆರೋನನ ಪುತ್ರರ ಸಾವು 
ತರುವಾಯ ಆರೋನನ ಪುತ್ರರಲ್ಲಿ ನಾದಾಬ್‌ 
10 ಮತ್ತು ಅಬೀಹು ಎಂಬಿಬ್ಬರು ಧೂಪ ಹಾಕಲು 
ಒಂದೊಂದು ಬಟ್ಟಲನ್ನು ತೆಗೆದುಕೊಂಡು ಬೇರೆ ಬೆಂಕಿ 
ಯನ್ನಿಟ್ಟು ಯೆಹೋವನ ಮುಂದೆ ಧೂಪಹಾಕಿದರು. 
ಯೆಹೋವನ ಆಜ್ಜೆಗನುಸಾರವಾದ ಬೆಂಕಿಯನ್ನು ಅವರು 
ಉಪಯೋಗಿಸಲಿಲ್ಲ. ಆದ್ದರಿಂದ ಯೆಹೋವನಿಂದ 
ಬೆಂಕಿ ಹೊರಟು ಬಂದು ಅವರಿಬ್ಬರನ್ನು ನಾಶಮಾಡಿತು. 
ಅವರು ಯೆಹೋವನ ಸನ್ನಿಧಿಯಲ್ಲಿ ಸತ್ತರು. 
3ಆಗ ಮೋಶೆ ಆರೋನನಿಗೆ, '" ಯೆಹೋವನು ಹೇಳು 
ವುದೇನೆಂದರೆ, "ನನ್ನ ಬಳಿಗೆ ಬರುವ ಯಾಜಕರು ನನ್ನನ್ನು 
ಗೌರವಿಸಬೇಕು. ಯಾಕಂದರೆ ನಾನು ಅವರ ಮೂಲಕ 
ಜನರಿಗೆ ಪ್ರಕಟಿಸಿಕೊಳ್ಳುವೆನು. ನಾನು ಪರಿಶುದ್ಧನೆಂದು 
ಅವರು ಮತ್ತು ಎಲ್ಲಾ ಜನರು ತಿಳಿದುಕೊಂಡು ನನ್ನನ್ನು 
ಘನಪಡಿಸಬೇಕು''' ಎಂದು ಹೇಳಿದನು. ಆದ್ದರಿಂದ 
ಆರೋನನು (ತನ್ನ ಪುತ್ರರು ಸತ್ತಿದ್ದರ ಬಗ್ಗೆ) ಏನೂ 
ಹೇಳದೆ ಸುಮ್ಮನಿದ್ದನು. 
ಆರೋನನ ಚಿಕ್ಕಪ್ಪನಾದ ಉಜ್ಜಿಯೇಲನಿಗೆ ಇಬ್ಬರು 
ಗಂಡು ಮಕ್ಕಳಿದ್ದರು. ಅವರ ಹೆಸರು ಮಿಶಾಯೇಲ್‌ 
ಮತ್ತು ಎಲ್ಲಾಫಾನ್‌. ಮೋಶೆಯು ಆ ಪುತ್ರರಿಗೆ, ""ಪವಿತ್ರ 


ಯಾಜಕಕಾಂಡ 10:5-19 


ಸ್ಥಳದ ಮುಂದೆ ಬಿದ್ದಿರುವ ನಿಮ್ಮ ಸಹೋದರರ ಮೃತ 
ಶರೀರಗಳನ್ನು ಪಾಳೆಯದ ಹೊರಗೆ ತೆಗೆದುಕೊಂಡು 
ಹೋಗಿರಿ'' ಎಂದು ಹೇಳಿದನು. 

5ಮಿಶಾಯೇಲ ಮತ್ತು ಎಲ್ಲಾಫಾನ ಮೋಶೆಯ 
ಮಾತಿಗೆ ವಿಧೇಯರಾದರು. ಅವರು ನಾದಾಬ್‌ ಮತ್ತು 
ಅಬೀಹು ಎಂಬವರ ಮೃತಶರೀರಗಳನ್ನು ಪಾಳೆಯದ 
ಹೊರಗೆ ತೆಗೆದುಕೊಂಡು ಹೋದರು. ನಾದಾಬ್‌ ಮತ್ತು 
ಅಬೀಹು ತೊಟ್ಟುಕೊಂಡಿದ್ದ ವಿಶೇಷವಾದ ಹೆಣೆದ ಅಂಗಿ 
ಗಳು ಇನ್ನೂ ಅವರ ಮೃತಶರೀರಗಳ ಮೇಲಿದ್ದವು. 

6ಬಳಿಕ ಮೋಶೆ ಆರೋನನೊಡನೆ ಮತ್ತು ಅವನ ಪುತ್ರ 
ರಾದ ಎಲ್ಲಾಜಾರ್‌ ಮತ್ತು ಈತಾಮಾರ್‌ ಇವರೊಡನೆ 
ಮಾತಾಡಿದನು. ಮೋಶೆಯು ಅವರಿಗೆ. ""ನೀವು ದುಃಖ 
ದಿಂದ ನಿಮ್ಮ ತಲೆಕೂದಲನ್ನು ಕೆದರಿಕೊಳ್ಳಬೇಡಿರಿ; ನಿಮ್ಮ 
ಬಟ್ಟೆಗಳನ್ನು ಹರಿದುಕೊಳ್ಳಬೇಡಿರಿ. ಇಲ್ಲವಾದರೆ ನೀವೂ 
ಕೊಲ್ಲಲ್ಪಡುವಿರಿ. ಅಲ್ಲದೆ ಯೆಹೋವನು ಜನರೆಲ್ಲರ 
ಮೇಲೆ ಕೋಪಗೊಳ್ಳುವನು. ಇಸ್ರೇಲರೆಲ್ಲರೂ ನಿಮ್ಮ 
ಬಂಧುಗಳು. ಯೆಹೋವನು ನಾದಾಬ್‌ ಮತ್ತು ಅಬೀಹು 
ಅವರನ್ನು ಸುಟ್ಟುಹಾಕಿದ್ದರ ಬಗ್ಗೆ ಅವರು ದುಃಖಿಸ 
ಬಹುದು.7ಆದರೆ ನೀವು ದೇವದರ್ಶನಗುಹಾರದ ಬಾಗಿ 
ಲನ್ನು ಸಹ ಬಿಟ್ಟು ಹೋಗಬಾರದು. ಇಲ್ಲವಾದರೆ ನೀವು 
ಸಾಯುವಿರಿ! ಯಾಕಂದರೆ, ಯೆಹೋವನ ಅಭಿಷೇಕ 
ತೈಲವು ನಿಮ್ಮ ಮೇಲಿದೆ'' ಎಂದು ಹೇಳಿದನು. ಆದ್ದರಿಂದ 
ಆರೋನ, ಎಲ್ಲಾಜಾರ್‌ ಮತ್ತು ಈತಾಮಾರ್‌ 
ಮೋಶೆಯ ಮಾತಿಗೆ ವಿಧೇಯರಾದರು. 

*ಬಳಿಕ ಯೆಹೋವನು ಆರೋನನಿಗೆ, 9""ನೀನು 
ಮತ್ತು ನಿನ್ನ ಪುತ್ರರು ದೇವದರ್ಶನಗುಡಾರದೊಳಗೆ 
ಬರುವಾಗ ದ್ರಾಕ್ಟಾರಸವನ್ನಾಗಲೀ ಮದ್ಯವನ್ನಾಗಲೀ 
ಕುಡಿಯಬಾರದು. ನೀವು ಅವುಗಳನ್ನು ಕುಡಿದರೆ ಸಾಯು 
ಏರಿ. ಈ ಕಟ್ಟಳೆಯು ನಿಮ್ಮ ಸಂತತಿಯವರಿಗೆ ಶಾಶ್ವತ 
ವಾಗಿದೆ. ನೀವು ಪವಿತ್ರವಾದವುಗಳ ಮತ್ತು ಪವಿತ್ರ 
ವಲ್ಲದ ವಸ್ತುಗಳ ಕುರಿತಾಗಿಯೂ ಶುದ್ಧವಾದವುಗಳ 
ಮತ್ತು ಅಶುದ್ಧವಾದವುಗಳ ಕುರಿತಾಗಿಯೂ ಸ್ಪಷ್ಟವಾಗಿ 
ವಿವೇಚನೆಯುಳ್ಳವರಾಗಿರಬೇಕು. 11 ಯೆಹೋವನು 
ಮೋಶೆಯ ಮೂಲಕ ಇಸ್ರೇಲ ಜನರಿಗೆ ಕೊಟ್ಟ ಎಲ್ಲಾ 
ಕಟ್ಟಳೆಗಳನ್ನು ಅವರಿಗೆ ಬೋಧಿಸುವುದು ನಿನ್ನ ಜವಾಬ್ದಾರಿ 
ಯಾಗಿದೆ'' ಎಂದು ಹೇಳಿದನು. 

12 ಆರೋನನಿಗೆ ಇನ್ನೂ ಜೀವಂತವಾಗಿದ್ದ ಎಲ್ಲಾಜಾರ್‌ 
ಮತ್ತು ಈತಾಮಾರ್‌ ಎಂಬ ಇಬ್ಬರು ಪುತ್ರರು ಇದ್ದರು. 
ಮೋಶೆಯು ಆರೋನನಿಗೆ ಮತ್ತು ಅವನ ಇಬ್ಬರು 
ಗಂಡುಮಕ್ಕಳಿಗೆ, ""ಯಜ್ಞವೇದಿಕೆಯ ಮೇಲೆ ಅರ್ಪಿಸಿದ 
ಯಜ್ಞಗಳಲ್ಲಿಯೂ ಧಾನ್ಯ ನೈವೇದ್ಯದಲ್ಲಿಯೂ ಉಳಿದ 
ಭಾಗವನ್ನು ತೆಗೆದುಕೊಂಡು ನೀವು ತಿನ್ನಬೇಕು. ಆದರೆ 


146 


ನೀವು ಅದಕ್ಕೆ ಹುಳಿಯನ್ನು ಸೇರಿಸದೆ ಯಜ್ಞವೇದಿಕೆಯ 
ಸಮೀಪದಲ್ಲಿಯೇ ತಿನ್ನಬೇಕು. ಯಾಕಂದರೆ ಆ ಸಮ 
ರ್ಪಣೆಯು ಬಹಳ ಪವಿತ್ರವಾಗಿದೆ. ಅದನ್ನು ಪವಿತ್ರ, 
ವಾದ ಸ್ಥಳದಲ್ಲಿ ಮಾತ್ರ ತಿನ್ನಬೇಕು. ಅದು ಯೆಹೋವನಿ 
ಗಾಗಿ ಅಗ್ನಿಯಲ್ಲಿ ಹೋಮವಾದ ಸಮರ್ಪಣೆಗಳಲ್ಲಿ 
ಒಂದು ಭಾಗವಾಗಿದೆ. ಯೆಹೋವನಿಗಾಗಿ ಬೆಂಕಿಯ 
ಮೂಲಕ ಸಮರ್ಪಿಸಿದವುಗಳಲ್ಲಿ ನಿನಗೂ ನಿನ್ನ ಗಂಡು 
ಮಕ್ಕಳಿಗೂ ಇದು ಸೇರತಕ್ಕ ಪಾಲಾಗಿದೆ. ನಿಮಗೆ ಈ ಕಟ್ಟಳೆ 
ಯನ್ನು ಕೊಡಲು ನನಗೆ ಆಜ್ಞಾಪಿಸಲಾಗಿದೆ. 

("ಮಾತ್ರವಲ್ಲದೆ ನೀನು, ನಿನ್ನ ಪುತ್ರರು ಮತ್ತು ನಿನ್ನ 
ಹೆಣ್ಣುಮಕ್ಕಳು ಯೆಹೋವನಿಗೆ ನೈವೇದ್ಯವಾಗಿ ನಿವಾಳಿ 
ಸಿದ ಎದೆಯ ಭಾಗವನ್ನು ಮತ್ತು ಅರ್ಪಿಸಲ್ಪಟ್ಟ ತೊಡೆ 
ಯನ್ನು ತಿನ್ನಬೇಕು. ನೀವು ಅವುಗಳನ್ನು ಪವಿತ್ರಸ್ಥಳದಲ್ಲಿ 
ತಿನ್ನಬೇಕಾಗಿಲ್ಲ. ಆದರೆ ನೀವು ಅವುಗಳನ್ನು ಶುದ್ಧವಾದ 
ಸ್ಥಳದಲ್ಲಿ ತಿನ್ನಬೇಕು. ಯಾಕಂದರೆ ಅವುಗಳು ಸಮಾಧಾನ 
ಯಜ್ಞಗಳಿಂದ ಬಂದವುಗಳಾಗಿವೆ. ಇಸ್ರೇಲರು ಆ ಕಾಣಿಕೆ 
ಗಳನ್ನು ದೇವರಿಗಾಗಿ ಕೊಡುತ್ತಾರೆ. ಜನರು ಆ ಪಶು 
ಗಳಲ್ಲಿ ಕೆಲವು ಭಾಗಗಳನ್ನು ತಿನ್ನುತ್ತಾರೆ. ಆದರೆ ಎದೆಯ 
ಭಾಗವು ನಿಮ್ಮ ಪಾಲಾಗಿರುತ್ತದೆ. ಔಜ್ರನರು ಪ್ರಾಣಿಗಳ 
ಕೊಬ್ಬನ್ನು ಅಗ್ನಿಯ ಮೂಲಕ ಹೋಮಮಾಡುವಾಗ 
ಯಾಜಕರಿಗಾಗಿ ತೆಗೆದಿಟ್ಟ ತೊಡೆಯ ಭಾಗವನ್ನು ಮತ್ತು 
ನೈವೇದ್ಯವಾಗಿ ನಿವಾಳಿಸಬೇಕಾದ ಎದೆಯ ಭಾಗವನ್ನು 
ಯೆಹೋವನ ಸನ್ನಿಧಿಗೆ ತರಬೇಕು. ಅದು ನಿಮ್ಮ ಪಾಲಾ 
ಗಿರುವುದು. ಅದು ನಿನಗೂ ನಿನ್ನ ಮಕ್ಕಳಿಗೂ ಸೇರಿದ್ದು. 
ಯೆಹೋವನು ಆಜ್ಞಾಪಿಸಿದಂತೆ ಯಜ್ಞಗಳ ಆ ಭಾಗವು 
ಎಂದೆಂದೂ ನಿಮ್ಮ ಪಾಲಾಗಿರುತ್ತವೆ'' ಎಂದು ಹೇಳಿದನು. 

ಮೋಶೆಯು ಪಾಪಪರಿಹಾರಕ್ಕಾಗಿ ಸಮರ್ಪಿತವಾದ 
ಹೋತದ ಕುರಿತು ವಿಚಾರಿಸಿದಾಗ ಅದನ್ನು ಸುಟ್ಟುಬಿಟ್ಟ 
ರೆಂದು ಕೇಳಿ ಆರೋನನ ಮತ್ತು ಅವನ ಪುತ್ರರಾದ ಎಲ್ಲಾ 
ಜಾರ್‌ ಮತ್ತು ಈತಾಮಾರ್‌ರವರ ಮೇಲೆ ಬಹು ಕೋಪ 
ಗೊಂಡನು. ಮೋಶೆಯು, !""ನೀವು ಹೋತದ ಮಾಂಸ 
ವನ್ನು ಪವಿತ್ರಸ್ಥಳದಲ್ಲಿ ತಿನ್ನಬೇಕಾಗಿತ್ತು. ಅದು ಬಹಳ 
ಪವಿತ್ರವಾದದ್ದಲ್ಲವೇ? ನೀವು ಯಾಕೆ ಅದನ್ನು 
ಯೆಹೋವನ ಸನ್ನಿಧಿಯಲ್ಲಿ ತಿನ್ನಲಿಲ್ಲ? ನೀವು ಜನರ 
ಪಾಪಪರಿಹಾರಮಾಹುವಂತೆಯೂ ಜನರ ದೋಷವನ್ನು 
ಪರಿಹಾರಮಾಡುವಂತೆಯೂ ಯೆಹೋವನು ಅದನ್ನು 
ನಿಮಗೆ ಕೊಟ್ಟನು. '*ಆ ಹೋತದ ರಕ್ತವನ್ನು ಪವಿತ್ರಸ್ಥಳದ 
ಒಳಗಡೆ ತರಲಿಲ್ಲ. ನಾನು ಆಜ್ಞಾಪಿಸಿದಂತೆ ನೀವು ಅದರ 
ಮಾಂಸವನ್ನು ಪವಿತ್ರಸ್ಥಳದಲ್ಲಿ ತಿನ್ನಬೇಕಾಗಿತ್ತು'' 
ಅಂದನು. 

3 ಆದರೆ ಆರೋನನು ಮೋಶೆಗೆ, ""ನೋಡು, ಈ ದಿನ 
ಅವರು ಯೆಹೋವನ ಸನ್ನಿಧಿಗೆ ಪಾಪಪರಿಹಾರಕ ಮತ್ತು 


147 


ಸರ್ವಾಂಗಹೋಮಗಳನ್ನು ತಂದಿದ್ದರೂ ನನಗೆ ಈ 
ಆಪತ್ತು ಸಂಭವಿಸಿತು. ಹೀಗಿರುವಾಗ ನಾನು ಪಾಪಪರಿ 
ಹಾರಕ ಸಮರ್ಪಣೆಯ ಪಶುವಿನ ಮಾಂಸವನ್ನು ಈ ದಿನ 
ದಲ್ಲಿ ತಿಂದಿದ್ದರೆ ಯೆಹೋವನಿಗೆ ಒಳ್ಳೆಯದಾಗಿ ತೋರು 
ತ್ತಿತ್ತೋ? ಇಲ್ಲ!'' ಎಂದು ಹೇಳಿದನು. 

ಮೋಶೆಯು ಆ ಮಾತನ್ನು ಕೇಳಿ ಒಪ್ಪಿಕೊಂಡನು. 


ಮಾಂಸವನ್ನು ತಿನ್ನುವುದರ ಬಗ್ಗೆ ನಿಯಮಗಳು 
ಯೆಹೋವನು ಮೋಶೆ ಆರೋನರಿಗೆ 
1 1 ಹೀಗಂದನು: 2""ಇಸ್ರೇಲರಿಗೆ ಹೇಳಬೇಕಾದದ್ದೇ 
ನೆಂದರೆ, ನೀವು ಈ ಪಶುಗಳನ್ನು ತಿನ್ನಬಹುದು: 
*ಕಾಲ್ಗೊರಸು ಸೀಳಿರುವ ಮತ್ತು ಮೆಲಕು ಹಾಕುವ ಪಶು 

ಗಳ ಮಾಂಸವನ್ನು ತಿನ್ನಬಹುದು. 

45*""ಕೆಲವು ಪಶುಗಳು ಮೆಲಕು ಹಾಕುತ್ತವೆ, ಆದರೆ 
ಅವುಗಳ ಕಾಲ್ಗೊರಸು, ಸೀಳಿರುವುದಿಲ್ಲ; ಅವುಗಳ 
ಮಾಂಸವನ್ನು ತಿನ್ನಕೂಹದು. ಒಂಟೆಗಳು, ಬೆಟ್ಟದ ಮೊಲ 
ಗಳು ಮತ್ತು ಮೊಲಗಳು ಮೆಲಕುಹಾಕುತ್ತವೆ. ಆದರೆ 
ಅವುಗಳ ಗೊರಸು ಸೀಳಿರುವುದಿಲ್ಲ. ಆದ್ದರಿಂದ ಅವು 
ನಿಮಗೆ ಅಶುದ್ಧ. ಇನ್ನು ಕೆಲವು ಪಶುಗಳ ಕಾಲ್ಗೊರ 
ಸುಗಳು ಸೀಳಿರುತ್ತವೆ. ಆದರೆ ಅವು ಮೆಲಕು ಹಾಕುವು 
ದಿಲ್ಲ: ಅವುಗಳ ಮಾಂಸವನ್ನು ತಿನ್ನಕೂಹದು. ಹಂದಿಗಳ 
ಗೊರಸುಗಳು ಸೀಳಿರುತ್ತವೆ ಆದರೆ ಮೆಲಕು ಹಾಕುವು 
ದಿಲ್ಲ. ಆದ್ದರಿಂದ ಅವು ನಿಮಗೆ ಅಶುದ್ಧ. *ಅವುಗಳ 
ಮಾಂಸವನ್ನು ತಿನ್ನಕೂಹದು. ಅವುಗಳ ಮೃತ ಶರೀರ 

ಗಳನ್ನು ಸಹ ಮುಟ್ಟಬಾರದು. ಅವು ನಿಮಗೆ ಅಶುದ್ಧ! 


ಸಮುದ್ರಾ,ಹಾರದ ಬಗ್ಗೆ ನಿಯಮಗಳು 

9""ನೀರಿನಲ್ಲಿಯಾಗಲೀ ನದಿಯಾಲ್ಲಾಗಲೀ ಜೀವಿಸುವ 
ಜಲಪ್ರಾಣಿಗೆ ರೆಕ್ಕೆಯಿದ್ದು ಮೈಯೆಲ್ಲಾ ಪರೆಪರೆಯಿದ್ದರೆ 
ನೀವು ಅದನ್ನು ತಿನ್ನಬಹುದು. 10-11 ಆದರೆ ನೀರಿನಲ್ಲಿ 
ಯಾಗಲೀ ನದಿಯಲ್ಲಾಗಲೀ ಜೀವಿಸುತ್ತಿರುವ ಜಲ 
ಪ್ರಾಣಿಗೆ ರೆಕ್ಕೆಗಳು ಮತ್ತು ಪರೆಗಳು ಇಲ್ಲದಿದ್ದರೆ, ನೀವು 
ಆ ಪ್ರಾಣಿಯನ್ನು ತಿನ್ನಕೂಹದು. ತಿನ್ನುವುದಕ್ಕೆ ಅಯೋಗ್ಯ 
ವಾದದ್ದೆಂದು ಯೆಹೋವನು ಹೇಳುವ ಪ್ರಾಣಿಗಳಲ್ಲಿ 
ಅದು ಒಂದಾಗಿದೆ. ಆ ಪ್ರಾಣಿಯ ಮಾಂಸವನ್ನು ತಿನ್ನ 
ಕೂಡದು. ಅದರ ಮೃತಶರೀರವನ್ನೂ ಮುಟ್ಟಕೂಡದು. 
'2ನೀರಿನಲ್ಲಿರುವ ಜಲಪ್ರಾಣಿಗೆ ರೆಕ್ಕೆಗಳು ಮತ್ತು ಪರೆಗಳು 
ಇಲ್ಲದಿದ್ದರೆ ಅದು ತಿನ್ನವುದಕ್ಕೆ ಅಯೋಗ್ಯವಾಗಿದೆ. 





ತಿನ್ನಬಾರದ ಪಕ್ಚಿಗಳು 
13"" ನಿಷಿದ್ಧವಾದ ಈ ಪಕ್ಷಿಗಳ ಮಾಂಸವನ್ನು ನೀವು ತಿನ್ನ 
ಬಾರದು: ಗರುಡ, ಬೆಟ್ಟದ ಹದ್ದು ಕ್ರೌಂಚ,* “ಹದ್ದು 





ಕ್ರೌಂಚ ಅಕ್ಷರಶಃ ಬುಜರ್ನ್‌ ಡೇಗೆ ಜಾತಿಯ ಒಂದು ಪಶ್ಚಿ. 
೦ [A 


ಯಾಜಕಕಾಂಡ 10:20-11:31 


ಎಲ್ಲಾ ವಿಧವಾದ ಗಿಡುಗ, ಎಲ್ಲಾ ವಿಧವಾದ ಕಾಗೆಗಳು, 
'ಉಷ್ಣಪಕ್ಷಿ, ಉಲೂಕ, ಕಡಲ್ಲಕ್ಕಿ ಎಲ್ಲಾ ವಿಧವಾದ 
ಡೇಗೆ, '?ಗೂಬೆ, ಹೆಗ್ಲೂಬೆ, ಸಮುದ್ರಪಕ್ಷಿ, *ನೀರು 
ಕೋಳಿ, ರಣಹದ್ದು ನೀರುಕಾಗೆ, ಕೊಕ್ಕರೆ, ಸಕಲ ವಿಧ 
ವಾದ ಬಕ, ಹೆಡೆಹಕ್ಕಿ ಮತ್ತು ಬಾವಲಿ. 


ಕ್ರಿಮಿಕೀಟಗಳನ್ನು ತಿನ್ನುವುದರ ಬಗ್ಗೆ ನಿಯಮಗಳು 

"ಕ್ರಿಮಿಕೀಟಗಳು ರೆಕ್ಕೆಗಳುಳ್ಳದ್ದಾಗಿ ನಾಲ್ಕು ಕಾಲು 
ಗಳಲ್ಲಿ ಹರಿದಾಡುವುದಾಗಿದ್ದರೆ ಅವು ನಿಮಗೆ ನಿಷಿದ್ದ 
ವಾಗಿವೆ. ಆ ಕ್ರಿಮಿಕೀಟಗಳನ್ನು ತಿನ್ನಕೂಡದು. 'ಆದರೆ 
ಕೀಟಗಳು ನೆಲದ ಮೇಲೆ ಕುಪ್ಪಳಿಸುವುದಕ್ಕೋಸ್ಕರ ಕೀಲು 
ಗಳುಳ್ಳ ಕಾಲುಗಳನ್ನು ಹೊಂದಿದ್ದರೆ ಅವುಗಳನ್ನು ನೀವು 
ತಿನ್ನಬಹುದು. *ಮಿಡತೆಗಳನ್ನು ರೆಕ್ಕೆಗಳುಳ್ಳ ಎಲ್ಲಾ ವಿಧದ 
ಮಿಹತೆಗಳನ್ನು ಎಲ್ಲಾ ವಿಧವಾದ ಚಿಟ್ಟೆ ಮಿಡತೆಗಳನ್ನು, 
ಎಲ್ಲಾ ವಿಧವಾದ ಸಣ್ಣ ಮಿಡತೆಗಳನ್ನು ಸಹ ತಿನ್ನಬಹುದು. 

23° ಆದರೆ ರೆಕ್ಕೆಗಳಿದ್ದು ನಾಲ್ಕು ಕಾಲುಗಳಿರುವ ಬೇರೆ 
ಎಲ್ಲಾ ಕ್ರಿಮಿಕೀಟಗಳನ್ನು ನೀವು ತಿನ್ನಬಾರದು. ಆ 
ಕ್ರಿಮಿಕೀಟಗಳು ನಿಮ್ಮನ್ನು ಅಶುದ್ಧ ಮಾಡುತ್ತವೆ. ಅವುಗಳ 
ಹೆಣಗಳನ್ನು ಮುಟ್ಟಿ ದವನು ಸಾಯಂಕಾಲದವರೆಗೆ ಅಶು 
ದ್ಡನಾಗುವನು. ಬ ಯಾವಾನಾದರೂ ಆ ಸತ್ತ ಕೀಟಗಳಲ್ಲಿ 
ಒಂದನ್ನು ಎತ್ತಿದರೆ, ಅವನು ತನ್ನ ಬಟ್ಟೆಗಳನ್ನು ತೊಳೆದು 
ಕೊಳ್ಳಬೇಕು. ಅವನು ಸಾಯಂಕಾಲದ ತನಕ ಅಶುದ್ಧ 
ನಾಗಿರುವನು. 


ಪ್ರಾಣಿಗಳ ಬಗ್ಗೆ ಇನ್ನೂ ಹೆಚ್ಚಿನ ನಿಯಮಗಳು 

2627'ಕೆಲವು ಪ್ರಾಣಿಗಳಿಗೆ ಸೀಳಿದ ಕಾಲ್ಗೊರಸುಗಳು 
ಇವೆ. ಆದರೆ ಕಾಲ್ಗೊರಸುಗಳು ಸರಿಯಾಗಿ ಎರಡು ಭಾಗ 
ಗಳಾಗಿರುವುದಿಲ್ಲ. ಕೆಲವು ಪ್ರಾಣಿಗಳು ಮೆಲಕು ಹಾಕುವು 
ದಿಲ್ಲ. ಕೆಲವು ಪ್ರಾಣಿಗಳಿಗೆ (ಕಾಲ್ಲೊರಸುಗಳು ಇರುವು 
ದಿಲ್ಲ) ಅವು ಅಂಗಾಲುಗಳಿಂದ ನಡೆಯುತ್ತವೆ. ಆ ಎಲ್ಲಾ 
ಪ್ರಾಣಿಗಳು ನಿಮಗೆ ಅಶುದ್ಧ. ಅವುಗಳ ಸತ್ತದೇಹಗಳನ್ನು 
ಮುಟ್ಟಿದವನು ಸಾಯಂಕಾಲದವರೆಗೆ ಅಶುದ್ಧನಾಗಿರು 
ವನು. *ಯಾವನಾದರೂ ಅವುಗಳ ಹೆಣಗಳನ್ನು ಎತ್ತಿದರೆ 
ಅವನು ತನ್ನ ಬಟ್ಟೆಗಳನ್ನು ತೊಳೆದುಕೊಳ್ಳಬೇಕು. ಅವನು 
ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಆ ಪ್ರಾಣಿ 
ಗಳು ನಿಮಗೆ ಅಶುದ್ಧವಾಗಿವೆ. 


ಹರಿದಾಡುವ ಪ್ರಾಣಿಗಳ ಬಗ್ಗೆ ನಿಯಮಗಳು 
2೨""ಹರಿದಾಡುವ ಈ ಪ್ರಾಣಿಗಳು ನಿಮಗೆ ಅಶುದ್ಧ: 
ಮುಂಗುಸಿ, ಇಲಿ, ಎಲ್ಲಾ ವಿಧವಾದ ದೊಡ್ಡ ಹಲ್ಲಿ *'ಹಾವ 
ರಾಣಿ, ಮೊಸಳೆ, ಹಲ್ಲಿ, ಬಸವನ ಹುಳ, ಚಿಟ್ಟಿಲಿ. 3'ಹರಿ 
ದಾಡುವ ಆ ಪ್ರಾಣಿಗಳು ನಿಮಗೆ ಅಶುದ್ಧವಾಗಿವೆ. ಅವುಗಳ 


ಯಾಜಕಕಾಂಹ 11:32-12:5 


ಹೆಣಗಳನ್ನು ಮುಟ್ಟಿದವನು ಸಾಯಂಕಾಲದವರೆಗೆ 
ಅಶುದ್ಧನಾಗುವನು. 


ಅಶುದ್ಧ ಪ್ರಾಣಿಗಳ ಬಗ್ಗೆ ನಿಯಮಗಳು 

32""ಅಶುದ್ಧವಾದ ಆ ಪ್ರಾಣಿಗಳಲ್ಲಿ ಯಾವುದಾದರೂ 
ಸತ್ತು ಯಾವದೇ ವಸ್ತುವಿನ ಮೇಲೆ ಬಿದ್ದರೆ, ಆಗ ಆ 
ವಸ್ತುವು ಅಶುದ್ಧವಾಗುವುದು. ಅದು ಮರದ ವಸ್ತು 
ವಾಗಲೀ ಬಟ್ಟೆಯಾಗಲೀ, ಚರ್ಮವಾಗಲೀ, ಶೋಕಬಟ್ಟೆ 
ಯಾಗಲೀ* ಅದು ಎಂಥದ್ದಾಗಿದ್ದರೂ ಕೆಲಸಕ್ಕೆ ಉಪ 
ಯುಕ್ತವಾಗಿದ್ದರೂ ಅದನ್ನು ನೀರಿನಲ್ಲಿ ಹಾಕಬೇಕು. 
ಅದು ಸಾಯಂಕಾಲದವರೆಗೆ ಅಶುದ್ಧವಾಗಿರುವುದು. 
ನಂತರ ಅದು ಶುದ್ಧವಾಗುವುದು. ಅಶುದ್ಧವಾದ ಆ 
ಪ್ರಾಣಿಗಳಲ್ಲಿ ಯಾವುದಾದರೊಂದು ಸತ್ತು ಮಣ್ಣಿನ 
ಬೋಗುಣಿಗೆ ಬಿದ್ದರೆ, ಆಗ ಆ ಬೋಗುಣಿಯಲ್ಲಿ ಇರುವು 
ದೆಲ್ಲಾ ಅಶುದ್ಧವಾಗುವುದು. ಆ ಬೋಗುಣಿಯನ್ನು ನೀವು 
ಒಡೆದುಹಾಕಬೇಕು. *( ಅಶುದ್ಧವಾದ ಮಣ್ಣಿನ ಬೋಗು 
ಣಿಯಿಂದ) ನೀರು ಯಾವುದೇ ಆಹಾರಕ್ಕೆ ಬಂದರೆ, ಆಗ 
ಆ ಆಹಾರವು ಅಶುದ್ಧವಾಗುವುದು. ಅಶುದ್ಧವಾದ 
ಬೋಗುಣಿಯಲ್ಲಿ ಯಾವುದೇ ಪಾನದ್ರವ್ಯವಿದ್ದರೂ ಅದು 
ಅಶುದ್ಧವಾಗುವುದು. 3ಸತ್ತಪ್ರಾಣಿಯ ಯಾವುದೇ ಭಾಗ 
ಯಾವದೇ ವಸ್ತುವಿನ ಮೇಲೆ ಬಿದ್ದರೂ ಆ ವಸ್ತು ಅಶುದ್ಧ 
ವಾಗಿದೆ. ಅದು (ಮಣ್ಣಿನ) ಒಲೆಯಾಗಿದ್ದರೂ ಮಡಿಕೆ 
ಯಾಗಿದ್ದರೂ ಅದನ್ನು ಒಡೆದುಹಾಕಬೇಕು. ಆ ವಸ್ತುಗಳು 
ಇನ್ನೆಂದಿಗೂ ಶುದ್ಧವಾಗಿರುವುದಿಲ್ಲ. ಅದು ನಿಮಗೆ 
ಯಾವಾಗಲೂ ಅಶುದ್ಧವಾಗಿರುವವು. 

36" ಓರತೆಯಾಗಲೀ ನೀರನ್ನು ಪಡೆಯುವ ಬಾವಿ 
ಯಾಗಲೀ ಶುದ್ಧವಾಗಿರುವುದು. ಆದರೆ ಯಾವನಾದರೂ 
ಅಶುದ್ಧ ಪ್ರಾಣಿಗಳ ಹೆಣವನ್ನು ಮುಟ್ಟಿದರೆ, ಅವನು 
ಅಶುದ್ಧನಾಗುವನು. *'ಸತ್ತ ಅಶುದ್ಧ ಪ್ರಾಣಿಗಳ 
ಯಾವದೇ ಭಾಗವು ನೆಡುವುದಕ್ಕೆ ಇಟ್ಟಿರುವ ಬೀಜದ 
ಮೇಲೆ ಬಿದ್ದರೂ ಆ ಬೀಜ ಶುದ್ಧವಾಗಿಯೇ ಇರುತ್ತದೆ. 
ಆದರೆ ನೀರು ಹಾಕಿ ನೆನಸಿದ ಬೀಜಗಳ ಮೇಲೆ ಸತ್ತ 
ಅಶುದ್ಧ ಪ್ರಾಣಿಗಳ ಯಾವುದೇ ಭಾಗ ಬಿದ್ದರೆ, ಆ ಬೀಜ 
ಗಳು ನಿಮಗೆ ಅಶುದ್ಧವಾಗಿವೆ. 


3""ಅಲ್ಲದೆ ನೀವು ಮಾಂಸಾಹಾರಕ್ಕಾಗಿ ಉಪಯೋಗಿ 
ಸುವ ಯಾವದೇ ಪ್ರಾಣಿ ಸತ್ತರೆ, ಅದನ್ನು ಮುಟ್ಟುವ ವ್ಯಕ್ತಿ 
ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. 40ದ್ರ್ಯ 
ಪ್ರಾಣಿಯ ಮಾಂಸವನ್ನು ತಿನ್ನುವ ವ್ಯಕ್ತಿ ತನ್ನ ಬಟ್ಟೆಗಳನ್ನು 
ತೊಳೆದುಕೊಳ್ಳಬೇಕು. ಈ ವ್ಯಕ್ತಿ ಸಾಯಂಕಾಲದವರೆಗೆ 
ಅಶುದ್ಧನಾಗಿರುವನು. ಸತ್ತಪ್ರಾಣಿಯನ್ನು ಎತ್ತುವವನು 





ಶೋಕಬಟ್ಟಿ ಅಕ್ಷರಶಃ ಗೋಣಿತಟ್ಟು 
ಟಬ ಚ 


148 


ತನ್ನ ಬಟ್ಟೆಗಳನ್ನು ತೊಳೆದುಕೊಳ್ಳಬೇಕು. ಈ ವ್ಯಕ್ತಿ 
ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. 

*""ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನೆಲ್ಲ 
ಯೆಹೋವನು ನಿಮಗೆ ನಿಷಿದ್ಧಗೊಳಿಸಿದ್ದಾನೆ. ನೀವು 
ಅವುಗಳ ಮಾಂಸವನ್ನು ತಿನ್ನಬಾರದು. “ಹೊಟ್ಟೆಯ 
ಮೇಲೆ ತೆವಳಿಕೊಂಡು ಹೋಗುವ ಜಂತುವನ್ನು ಅಥವಾ 
ತನ್ನ ನಾಲ್ಕುಕಾಲುಗಳಲ್ಲಿ ನಡೆಯುವ ಜಂತುವನ್ನು, 
ಅಥವಾ ಅನೇಕ ಕಾಲುಗಳುಳ್ಳ ಜಂತುಗಳನ್ನು ನೀವು ತಿನ್ನ 
ಬಾರದು. “ಆ ಜಂತುಗಳು ನಿಮ್ಮನ್ನು ಹೊಲೆ ಮಾಡ 
ದಿರಲಿ. ನೀವು ಅಶುದ್ಧರಾಗಬಾರದು. “ಯಾಕಂದರೆ, 
ನಾನೇ ನಿಮ್ಮ ದೇವರಾದ ಯೆಹೋವನು. ನಾನು ಪರಿ 
ಶುದ್ಧನಾಗಿದ್ದೇನೆ. ಆದ್ದರಿಂದ ನೀವೂ ಪರಿಶುದ್ಧ 
ರಾಗಿರಬೇಕು. ಹರಿದಾಡುವ ಆ ಜಂತುಗಳಿಂದ ನಿಮ್ಮನ್ನು 
ಅಶುದ್ಧರನ್ನಾಗಿ ಮಾಡಿಕೊಳ್ಳಬೇಡಿರಿ. “ನಿಮ್ಮನ್ನು 
ಈಜಿಷ್ಟಿನಿಂದ ಕರೆದುಕೊಂಡು ಬಂದ ಯೆಹೋವನೇ 
ನಾನು. ನೀವು ನನ್ನ ವಶೇಷ ಜನರಾಗಿರಬೇಕೆಂದು ಮತ್ತು 
ನಾನು ನಿಮ್ಮ ದೇವರಾಗಿರಬೇಕೆಂದು ನಿಮ್ಮನ್ನು ಕರೆದು 
ಕೊಂಡು ಬಂದೆನು. ನಾನು ಪರಿಶುದ್ಧನಾಗಿರುವಂತೆಯೇ 
ನೀವೂ ಪರಿಶುದ್ಧರಾಗಿರಬೇಕು.'' 

“ಎಲ್ಲಾ ಸಾಕುಪ್ರಾಣಿಗಳು, ಪಕ್ಚಿಗಳು ಮತ್ತು 
ಭೂಮಿಯ ಮೇಲಿರುವ ಇತರ ಪ್ರಾಣಿಗಳ ಬಗ್ಗೆ ಇರುವ 
ನಿಯಮಗಳು ಇವುಗಳೇ. ಸಮುದ್ರದಲ್ಲಿರುವ ಮತ್ತು 
ನೆಲದ ಮೇಲೆ ಹರಿದಾಹುವ ಎಲ್ಲಾ ಪ್ರಾಣಿಗಳ ಬಗ್ಗೆ 
ಇರುವ ನಿಯಮಗಳು ಇವುಗಳೇ. "ಅಶುದ್ಧವಾದ ಮತ್ತು 
ಶುದ್ಧವಾದ ಪ್ರಾಣಿಗಳ ಕುರಿತು ತಿಳಿದುಕೊಳ್ಳಲು ನಿಮಗೆ 
ಈ ನಿಯಮಗಳು ಸಹಾಯಕವಾಗಿವೆ. ಜನರು ಯಾವ 
ಪ್ರಾಣಿಗಳ ಮಾಂಸವನ್ನು ತಿನ್ನಬಹುದು ಮತ್ತು ಯಾವು 
ದನ್ನು ತಿನ್ನಬಾರದೆಂದು ಈ ನಿಯಮಗಳು ತಿಳಿಸುತ್ತವೆ. 


ಬಾಣಂತಿಯರ ಶುದ್ಧೀಕರಣ 

1 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 

2""ಇಸ್ರೇಲರಿಗೆ ಹೀಗೆ ಹೇಳು : ಒಬ್ಬ ಸ್ತ್ರೀಯು 
ಬಸುರಾಗಿ ಗಂಡುಮಗುವನ್ನು ಹೆತ್ತರೆ, ಅವಳು ಏಳು ದಿನ 
ಗಳವರೆಗೆ ಅಶುದ್ಧಳಾಗಿರುವಳು. ಅವಳ ತಿಂಗಳ ಮುಟ್ಟಿ 
ನಿಂದ ಅಶುದ್ಧಳಾಗುವಂತೆಯೇ ಅಶುದ್ಧಳಾಗಿರುವಳು. 
3ಎಂಟನೆಯ ದಿನದಲ್ಲಿ ಗಂಡುಮಗುವಿಗೆ ಸುನ್ನತಿ ಮಾಡಿಸ 
ಬೇಕು. “ಆಮೇಲೆ ಅವಳು ತನ್ನ ರಕ್ತಸ್ರಾವದಿಂದ ಶುದ್ಧ 
ಳಾಗಲು ಮೂವತ್ತುಮೂರು ದಿನಗಳು ಹಿಡಿಯುವುದು. 
ಆಕೆ ಪರಿಶುದ್ಧವಾದ ಯಾವುದನ್ನೂ ಮುಟ್ಟಬಾರದು. 
ಆಕೆಯ ಶುದ್ಧೀಕರಣ ಪೂರ್ತಿಯಾಗುವವರೆಗೆ ಆಕೆ ಆ 
ಪವಿತ್ರ ಸ್ಥಳವನ್ನು ಪ್ರವೇಶಿಸಬಾರದು. *ಆದರೆ ಸ್ತ್ರೀಯು 
ಹೆಣ್ಣುಮಗುವಿಗೆ ಜನ್ಮವಿತ್ತರೆ, ಅವಳು ಆಕೆಯ ತಿಂಗಳ 


149 


ಮುಟ್ಟಿನಿಂದ ಅಶುದ್ಧಳಾಗುವಂತೆ ಎರಹು ವಾರಗಳವರೆಗೆ 
ಅಶುದ್ಧಳಾಗಿರುವಳು. ಆಕೆಯು ರಕ್ತಸ್ರಾವದಿಂದ ಶುದ್ಧ 
ಳಾಗಲು ಅರವತ್ತಾರು ದಿನಗಳು ಹಿಡಿಯುವವು. 

6" ಶುದ್ದೀಕರಣ ಸಮಯ ಪೂರ್ತಿಯಾದ ನಂತರ 
ಹೆಣ್ಣುಮಗುವಿನ ಅಥವಾ ಗಂಡುಮಗುವಿನ ತಾಯಿಯು 
ವಿಶೇಷ ಯಜ್ಞಗಳನ್ನು ದೇವದರ್ಶನಗುಡಾರದ ಬಾಗಿಲ 
ಬಳಿಗೆ ತಂದು ಅವುಗಳನ್ನು ಯಾಜಕನಿಗೆ ಕೊಡಬೇಕು. 
ಆಕೆಯು ಸರ್ವಾಂಗಹೋಮಕ್ಕಾಗಿ ಒಂದು ವರ್ಷದಕುರಿ 
ಮರಿಯನ್ನೂ ಪಾಪಪರಿಹಾರಕಯಜ್ಞಕ್ಕಾಗಿ ಒಂದು 
ಬೆಳವಕ್ಕಿಯನ್ನಾಗಲೀ ಅಥವಾ ಪಾರಿವಾಳದ ಮರಿಯ 
ನ್ನಾಗಲೀ ತರಬೇಕು. 7-5 ಆಕೆಯು ಕುರಿಮರಿಯನ್ನು 
ತರಲು ಶಕ್ತಳಾಗಿಲ್ಲದಿದ್ದರೆ, ಎರಡು ಬೆಳವಕ್ಕಿಗಳನ್ನಾಗಲೀ 
ಅಥವಾ ಎರಹು ಪಾರಿವಾಳದ ಮರಿಗಳನ್ನಾಗಲೀ ತರ 
ಬಹುದು. ಅವುಗಳಲ್ಲಿ ಒಂದನ್ನು ಸರ್ವಾಂಗ ಹೋಮ 
ಕ್ಕಾಗಿಯೂ ಇನ್ನೊಂದನ್ನು ಪಾಪಪರಿಹಾರಕ ಯಜ್ಞಕ್ಕಾ 
ಗಿಯೂ ತರಬೇಕು. ಯಾಜಕನು ಅವುಗಳನ್ನು 
ಯೆಹೋವನ ಸನ್ನಿಧಿಯಲ್ಲಿ ಅರ್ಪಿಸಬೇಕು. ಹೀಗೆ ಯಾಜ 
ಕನು ಆಕೆಯನ್ನು ಶುದ್ಧಿಗೊಳಿಸುವನು, ಆಗ ಆಕೆಯು ರಕ್ತ 
ಸ್ರಾವದ ಅಶುದ್ಧತೆಯಿಂದ ಶುದ್ಧಳಾಗುವಳು. ಗಂಡು 
ಮಗುವಿಗೆ ಅಥವಾ ಹೆಣ್ಣುಮಗುವಿಗೆ ಜನ್ಮವಿತ್ತ ಸ್ತ್ರೀಯು 
ಅನುಸರಿಸಬೇಕಾದ ನಿಯಮಗಳು ಇವುಗಳೇ.'' 





ಚರ್ಮರೋಗಗಳ ಕುರಿತು ನಿಯಮಗಳು 

1 ಗ್ಗ ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇ 

ನೆಂದರೆ: *"ಒಬ್ಬ ಮನುಷ್ಯನ ಮೇಲೆ ಊತ 
ವಾಗಲೀ ಗುಳ್ಳಿಯಾಗಲೀ ಹೊಳೆಯುವ ಮಚ್ಚಿಯಾಗಲೀ 
ಉಂಟಾಗಿ ಮಚ್ಚೆಯು ಕುಷ್ಠರೋಗದಂತೆ್‌ ಕಂಡು 
ಬಂದರೆ, ಅವನನ್ನು ಯಾಜಕನಾದ ಆರೋನನ ಬಳಿಗೆ 
ಅಥವಾ ಯಾಜಕರಾದ ಅವರ ಪುತ್ರರಲ್ಲಿ ಒಬ್ಬನ ಬಳಿಗೆ 
ಕರೆದುಕೊಂಡು ಬರಬೇಕು. `ಯಾಜಕನು ಅವನ ಚರ್ಮ 
ದಲ್ಲಿರುವ ಮಚ್ಚೆಯನ್ನು ನೋಹಬೇಕು. ಮಚ್ಚೆಯಲ್ಲಿ 
ರುವ ರೋಮವು ಬೆಳ್ಳಗಾಗಿದ್ದರೆ ಮತ್ತು ಮಚ್ಚೆಯು ಅವನ 
ಚರ್ಮಕ್ಕಿಂತ ತಗ್ಗಾಗಿದ್ದರೆ ಅದು ಕುಷ್ಠರೋಗವಾಗಿದೆ. 
ಯಾಜಕನು ಅವನನ್ನು ಪರೀಕ್ಷಿಸಿದ ನಂತರ ಆ ವ್ಯಕ್ತಿ 
ಯನ್ನು ಅಶುದ್ಧನೆಂದು (ಆಚರಣೆಗನುಸಾರವಾಗಿ) 
ಪ್ರಕಟಿಸಬೇಕು. 

"ಕೆಲವುಬಾರಿ ಒಬ್ಬ ವ್ಯಕ್ತಿಯ ಚರ್ಮದ ಮೇಲೆ ಬಿಳಿ 
ಮಚ್ಚಿ ಇರುತ್ತದೆ. ಆದರೆ ಮಚ್ಚೆಯು ಚರ್ಮಕ್ಕಿಂತ ತಗ್ಗಾ 
ಗಿರದಿದ್ದರೆ ಮತ್ತು ಅದರ ರೋಮ ಬೆಳ್ಳಗಾಗಿಲ್ಲದಿದ್ದರೆ 
ಯಾಜಕನು ಅವನನ್ನು ಬೇರೆ ಜನರಿಂದ ಏಳು ದಿನಗಳ 





ಕುಷ್ಠರೋಗ ಹೀಬ್ರೂ ಭಾಷೆಯಲ್ಲಿ ಈ ಪದವು ಬೂಷ್ಟು ಮತ್ತು ಚರ್ಮ 
ರೋಗಗಳನ್ನು ಒಳಗೊಂಡಿದೆ. ಕೇವಲ ಕುಷ್ಕರೋಗವನ್ನು ಮಾತ್ರವಲ್ಲ. 


ಯಾಜಕಕಾಂಹ 12:6-13:17 


ವರೆಗೆ ಪ್ರತ್ಯೇಕಿಸಬೇಕು. *ಏಳನೆಯ ದಿನದಲ್ಲಿ ಯಾಜ 
ಕನು ಅವನನ್ನು ಪರೀಕ್ಷಿಸಬೇಕು. ಮಚ್ಚೆಯು ಬದಲಾಗದೆ 
ಚರ್ಮದ ಮೇಲೆ ಹರಡಲಿಲ್ಲವೆಂದು ಯಾಜಕನು 
ಕಂಡರೆ, ಯಾಜಕನು ಅವನನ್ನು ಇನ್ನೂ ಏಳು ದಿನಗಳ 
ವರೆಗೆ ಇತರ ಜನರಿಂದ ಪ್ರತ್ಯೇಕಿಸಬೇಕು. "ಏಳು ದಿನಗಳ 
ನಂತರ ಯಾಜಕನು ಮತ್ತೆ ಅವನನ್ನು ನೋಡಬೇಕು. 
ಮಚ್ಚೆಯು ಮೊಬ್ಬಾಗಿ ಚರ್ಮದಲ್ಲಿ ಹರಡದೆ ಇದ್ದರೆ, ಆಗ 
ಯಾಜಕನು ಅವನನ್ನು ಶುದ್ಧನೆಂದು ಪ್ರಕಟಿಸಬೇಕು. 
ಯಾಕಂದರೆ ಮಚ್ಚಿಯು ಕೇವಲ ಗುಳ್ಳಿಯಾಗಿದೆ. ಆ ವ್ಯಕ್ತಿ 
ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ತಿರುಗಿ ಶುದ್ಧ 
ನಾಗುವನು. 

7°" ಆದರೆ ಆ ವ್ಯಕ್ತಿಯ ಗುಳ್ಳೆಯು ಚರ್ಮದ ಮೇಲೆ 
ಹೆಚ್ಚಾಗಿ ಹರಡಿದರೆ, ಆ ವ್ಯಕ್ತಿಯು ಯಾಜಕನ ಬಳಿಗೆ ಮತ್ತೆ 
ಬರಬೇಕು. ಯಾಜಕನು ಪರೀಕ್ಷಿಸಿದಾಗ ಗುಳ್ಳಿಯು 
ಚರ್ಮದ ಮೇಲೆ ಹರಡಿದ್ದರೆ, ಯಾಜಕನು ಅವನನ್ನು 
ಅಶುದ್ಧನೆಂದು ಪ್ರಕಟಿಸಬೇಕು. ಅದು ಕುಷ್ಠರೋಗ 
ವಾಗಿದೆ. 

9"" ಒಬ್ಬನಿಗೆ ಕುಷ್ಠವಿದರೆ, ಅವನನ್ನು ಯಾಜಕನ ಬಳಿಗೆ 
ಕರೆದುಕೊಂಡು ಬರಬೇಕು. ಯಾಜಕನು ಆ ವ್ಯಕ್ತಿ 
ಯನ್ನು ನೋಡಬೇಕು. ಚರ್ಮದ ಮೇಲೆ ಬೆಳ್ಳಗಾದ 
ಊತವಿದ್ದರೆ, ರೋಮವು ಬೆಳ್ಳಗಾಗಿದ್ದರೆ ಮತ್ತು 
ಚರ್ಮದ ಊತದಿಂದ ಹಸಿಯಾಗಿ ಕಂಡರೆ, !! ಆಗ ಅದು 
ಬಹಳ ಕಾಲದಿಂದ ಅವನ ಚರ್ಮದಲ್ಲಿರುವ ಕುಷ್ಠರೋಗ 
ವಾಗಿದೆ. ಯಾಜಕನು ಅವನನ್ನು ಅಶುದ್ಧನೆಂದು ಪ್ರಕಟಿಸ 
ಬೇಕು. ಯಾಜಕನು ಅವನನ್ನು ಪರೀಕ್ಷಿಸುವುದಕ್ಕಾಗಿ ಸ್ವಲ್ಪ 
ಸಮಯದವರೆಗೆ ಜನರಿಂದ ಪ್ರತ್ಯೇಕಿಸುವುದಿಲ್ಲ. 
ಯಾಕಂದರೆ ಆ ವ್ಯಕ್ತಿಯು ಈಗಾಗಲೇ ಅಶುದ್ಧ 
ನಾಗಿದ್ದಾನೆ. 

!2""ಕೆಲವು ಬಾರಿ ಚರ್ಮರೋಗವು ಒಬ್ಬನ ಮೈಯೆಲ್ಲಾ 
ಹರಡಿಕೊಳ್ಳುವುದು. ಚರ್ಮರೋಗವು ಅವನನ್ನು ತಲೆ 
ಯಿಂದ ಅಂಗಾಲಿನವರೆಗೂ ಮುಚ್ಚಿಕೊಳ್ಳುವುದು. 
ಯಾಜಕನು ಆ ವ್ಯಕ್ತಿಯ ಇಡೀ ದೇಹವನ್ನು ನೋಡ 
ಬೇಕು. ಚರ್ಮರೋಗವು ಇಡೀ ದೇಹವನ್ನು ವ್ಯಾಪಿಸಿ 
ಆ ವ್ಯಕ್ತಿಯ ಚರ್ಮವು ಬಿಳಿ ಬಣ್ಣಕ್ಕೆ ತಿರುಗಿರುವುದನ್ನು 
ಯಾಜಕನು ಕಂಡರೆ, ಆ ವ್ಯಕ್ತಿಯು ಶುದ್ಧನೆಂದು ಯಾಜ 
ಕನು ಪ್ರಕಟಿಸಬೇಕು. "ಆದರೆ ಆ ವ್ಯಕ್ತಿಯ ಚರ್ಮವು 
ಹಸಿಯಾಗಿದ್ದರೆ, ಆ ವ್ಯಕ್ತಿಯು ಶುದ್ಧನಲ್ಲ. ಯಾಜಕನು 
ಹಸಿಯಾದ ಚರ್ಮವನ್ನು ನೋಡಿದಾಗ, ಆ ವ್ಯಕ್ತಿಯನ್ನು 
ಅಶುದ್ಧನೆಂದು ಪ್ರಕಟಿಸಬೇಕು. ಹಸಿಯಾದ ಚರ್ಮವು 
ಶುದ್ದವಲ್ಲ ಅದು ಕುಷ್ಠರೋಗವಾಗಿದೆ. 

16"ಹಸಿಯಾದ ಚರ್ಮವು ಬದಲಾಗಿ ಬಿಳಿಯಾದರೆ, 
ಆಗ ವ್ಯಕ್ತಿ ಯಾಜಕನ ಬಳಿಗೆ ಬರಬೇಕು. 17 ಯಾಜಕನು 


ಯಾಜಕಕಾಂಹ 13:18-39 


ಅವನನ್ನು ಪರೀಕ್ಷಿಸಬೇಕು. ಮಚ್ಚೆಯು ಬೆಳ್ಳಗಾಗಿದ್ದರೆ, 
ಯಾಜಕನು ಆ ವ್ಯಕ್ತಿಯನ್ನು ಶುದ್ಧನೆಂದು ಪ್ರಕಟಿಸ 
ಬೇಕು. ಆ ವ್ಯಕ್ತಿಯು ಶುದ್ಧನಾಗಿದ್ದಾನೆ. 

"ಒಬ್ಬನ ಚರ್ಮದ ಮೇಲೆ ಹುಣ್ಣು ಎದ್ದಿದ್ದು ವಾಸಿ 
ಯಾಗಿದ್ದಿರಬಹುದು. "ಆದರೆ ಹುಣ್ಣಿದ್ದ ಜಾಗದಲ್ಲಿ ಬೆಳ್ಳ 
ಗಾದ ಊತವಿದ್ದರೆ ಅಥವಾ ಕೆಂಪುಬಿಳುಪು ಮಿಶ್ರವಾದ 
ಹೊಳೆಯುವ ಮಚ್ಚೆಯಿದ್ದರೆ, ಚರ್ಮದ ಈ ಭಾಗವನ್ನು 
ಯಾಜಕನಿಗೆ ತೋರಿಸಬೇಕು. ಯಾಜಕನು ಅದನ್ನು 
ಪರೀಕ್ಸಿಸಬೇಕು. ಅದು ಚರ್ಮಕ್ಕಿಂತ ತಗ್ಗಾಗಿದ್ದರೆ ಮತ್ತು 
ಅದರ ಮೇಲಿರುವ ರೋಮವು ಬೆಳ್ಳಗಾಗಿದ್ದರೆ, ಯಾಜ 
ಕನು ಅವನನ್ನು ಅಶುದ್ಧನೆಂದು ಪ್ರಕಟಿಸಬೇಕು. ಆ 
ಕಲೆಯು ಕುಷ್ಠದ ಸೋಂಕಾಗಿದೆ. ಹುಣ್ಣಿನಿಂದ ಕುಷ್ಠ 
ಬಂದಿದೆ. ?'ಆದರೆ ಯಾಜಕನು ಮಚ್ಚಿಯನ್ನು ನೋಡಿ 
ದಾಗ ಅದರಲ್ಲಿ ಬಿಳಿರೋಮಗಳು ಇಲ್ಲದಿದ್ದರೆ, 
ಮಚ್ಚಿಯು ಚರ್ಮಕ್ಕಿಂತ ತಗ್ಗಾಗಿಲ್ಲದೆ ಮೊಬ್ಬಾಗಿ ಹೋಗಿ 
ದ್ದರೆ, ಆಗ ಯಾಜಕನು ಆ ವ್ಯಕ್ತಿಯನ್ನು ಏಳು ದಿನ 
ಗಳವರೆಗೆ ಪ್ರತ್ಯೇಕಿಸಬೇಕು. ೌಮಚ್ಛಿಯು ಚರ್ಮದಲ್ಲಿ 
ಹರಡಿದರೆ, ಯಾಜಕನು ಅವನನ್ನು ಅಶುದ್ಧನೆಂದು ಪ್ರಕ 
ಟಿಸಬೇಕು. ಅದು ಸೋಂಕುರೋಗವಾಗಿದೆ. ಆದರೆ 
ಹೊಳೆಯುವ ಮಚ್ಚೆಯು ತನ್ನ ಸ್ಥಳದಲ್ಲಿಯೇ ಇದ್ದು 
ಹರಡದಿದ್ದರೆ, ಆಗ ಅದು ಹುಣ್ಣಿನ ಮಚ್ಚೆಯಾಗಿದೆ. 
ಯಾಜಕನು ಅವನನ್ನು ಶುದ್ಧನೆಂದು ಪ್ರಕಟಿಸಬೇಕು. 

2೫ ""ಓಬ್ಬನ ದೇಹದ ಚರ್ಮದಲ್ಲಿ ಬೆಂಕಿಯಿಂದ 
ಸುಟ್ಟಗಾಯ ಉಂಟಾಗಬಹುದು. ಹಸಿಯಾದ ಚರ್ಮವು 
ಬೆಳ್ಳಗಾಗಿದ್ದರೆ, ಕೆಂಪುಬಿಳುಪು ಮಿಶ್ರವಾದ ಮಚ್ಚೆಯುಳ್ಳ 
ದ್ಹಾಗಿದ್ದರೆ, ಯಾಜಕನು ಅದನ್ನು ಪರೀಕ್ಷಿಸಬೇಕು. ಆ 
ಬಿಳಿ ಕಲೆ ಚರ್ಮಕ್ಕಿಂತ ತಗ್ಗಾಗಿದ್ದರೆ ಮತ್ತು ಆ ಕಲೆಯಲ್ಲಿನ 
ರೋಮವು ಬೆಳ್ಳಗಾಗಿದ್ದರೆ, ಅದು ಕುಷ್ಠರೋಗವಾಗಿದೆ. 
ಆ ಕುಷ್ಕವು ಸುಟ್ಟಗಾಯದಲ್ಲಿ ಹುಟ್ಟಿದ್ದಾಗಿದೆ. ಆಗ 
ಯಾಜಕನು ಆ ವ್ಯಕ್ತಿಯನ್ನು ಅಶುದ್ಧನೆಂದು ಪ್ರಕಟಿಸ 
ಬೇಕು. ಅದು ಕುಷ್ಠರೋಗವಾಗಿದೆ. 26೬ದರೆ ಯಾಜ 
ಕನು ಮಚ್ಚೆಯನ್ನು ನೋಡಲಾಗಿ ಹೊಳೆಯುವ ಮಚ್ಚೆ 
ಯಲ್ಲಿ ಬಿಳಿರೋಮವಿಲ್ಲದೆ ಮತ್ತು ಮಚ್ಚೆಯು ಚರ್ಮ 
ಕ್ಕಿಂತ ತಗ್ಗಾಗಿಲ್ಲದೆ ಮೊಬ್ಬಾಗಿ ಹೋಗುತ್ತಿದ್ದರೆ, ಯಾಜ 
ಕನು ಆ ವ್ಯಕ್ತಿಯನ್ನು ಏಳು ದಿನಗಳವರೆಗೆ ಪ್ರತ್ಯೇಕವಾಗಿ 
ಇರಿಸಬೇಕು. ಏಳನೆಯ ದಿನದಲ್ಲಿ ಯಾಜಕನು ಮತ್ತೆ 
ಆ ವ್ಯಕ್ತಿಯನ್ನು ಪರೀಕ್ಬಿಸಬೇಕು. ಮಚ್ಚೆಯು ಚರ್ಮದ 
ಮೇಲೆ ಹರಡಿದ್ದರೆ, ಯಾಜಕನು ಆ ವ್ಯಕ್ತಿಯನ್ನು ಅಶುದ್ಧ 
ನೆಂದು ಪ್ರಕಟಿಸಬೇಕು. ಅದು ಕುಷ್ಠರೋಗವಾಗಿದೆ. 
28 ಆದರೆ ಹೊಳೆಯುವ ಮಚ್ಚೆಯು ಚರ್ಮದ ಮೇಲೆ 
ಹರಡದೆ ಮೊಬ್ಬಾಗುತ್ತಿದ್ದರೆ, ಅದು ಸುಟ್ಟಗಾಯದಿಂದ 
ಉಂಟಾದ ಊತವಾಗಿದೆ. ಯಾಜಕನು ಆ ವ್ಯಕ್ತಿಯನ್ನು 


150 


ಶುದ್ಧನೆಂದು ಪ್ರಕಟಿಸಬೇಕು. ಅದು ಕೇವಲ ಸುಟ್ಟಗಾಯ 
ದಿಂದ ಉಂಟಾದ ಮಚ್ಚಿಯಾಗಿದೆ. 

2""ಒಬ್ಬ ಗಂಡಸಿನ ಅಥವಾ ಹೆಂಗಸಿನ ತಲೆಯಲ್ಲಿ 
(ನೆತ್ತಿಯಲ್ಲಿ) ಅಥವಾ ಗಡ್ಡದಲ್ಲಿ (ಗಲ್ಲ) ಸೋಂಕು ತಗಲಿ 
ಕಲೆ ಉಂಟಾಗಬಹುದು. ಯಾಜಕನು ಆ ಹುಣ್ಣನ್ನು 
ನೋಡಬೇಕು. ಸೋಂಕಿನ ಕಲೆಯು ಚರ್ಮಕ್ಕಿಂತ ತಗ್ಗಾಗಿ 
ದ್ದರೆ ಮತ್ತು ಅದರಲ್ಲಿರುವ ರೋಮವು ತೆಳ್ಳಗಾಗಿಯೂ 
ಹಳದಿಯಾಗಿಯೂ ಇದ್ದರೆ, ಯಾಜಕನು ಆ ವ್ಯಕ್ತಿಯನ್ನು 
ಅಶುದ್ಧನೆಂದು ಪ್ರಕಟಿಸಬೇಕು. ಅದು ತಲೆಯ ಅಥವಾ 
ಗಲ್ಲದ ಕೆಟ್ಟ ಚರ್ಮರೋಗವಾಗಿದೆ. 3! ರೋಗವು ಚರ್ಮ 
ಕ್ಕಿಂತ ತಗ್ಗಾಗಿಲ್ಲವೆಂದು ಕಂಡುಬಂದರೂ ಅದರಲ್ಲಿ 
ಕಪ್ಪಾದ ಕೂದಲು ಇಲ್ಲದ್ದಿದ್ದರೆ, ಆಗ ಯಾಜಕನು ಆ ವ್ಯಕ್ತಿ 
ಯನ್ನು ಏಳು ದಿನಗಳವರೆಗೆ ಪ್ರತ್ಯೇಕವಾಗಿರಿಸಬೇಕು. 
32ಏಳನೆಯ ದಿನದಲ್ಲಿ ಯಾಜಕನು ಸೋಂಕು ತಗಲಿದ 
ಜಾಗವನ್ನು ಪರೀಕ್ಷಿಸಬೇಕು. ರೋಗವು ಹರಡಿಕೊಳ್ಳದೆ 
ಇದ್ದರೆ ಮತ್ತು ಅದು ಇರುವ ಕಡೆ ಹಳದಿಬಣ್ಣದ ಕೂದಲು 
ಬೆಳೆಯುತ್ತಿಲ್ಲವಾಗಿದ್ದರೆ ಮತ್ತು ರೋಗವು ಉಳಿದ 
ಚರ್ಮಕ್ಕಿಂತ ತಗ್ಗಾಗಿ ತೋದದಿದ್ದರೆ, 3ಆಗ ಆ ವ್ಯಕ್ತಿಯು 
ಕ್ಷೌರ ಮಾಡಿಸಿಕೊಳ್ಳಬೇಕು. ಆದರೆ ಅವನು ರೋಗ 
ಇರುವ ಜಾಗದಲ್ಲಿ ಕಶ್ಚಿರಮಾಡಿಸಿಕೊಳ್ಳಬಾರದು. 
ಯಾಜಕನು ಆ ವ್ಯಕ್ತಿಯನ್ನು ಇನ್ನೂ ಏಳು ದಿನಗಳವರೆಗೆ 
ಪ್ರತ್ಯೇಕವಾಗಿ ಇರಿಸಬೇಕು. **ಏಳನೆಯ ದಿನದಲ್ಲಿ 
ಯಾಜಕನು ರೋಗವನ್ನು ಪರೀಕ್ಷಿಸಬೇಕು. ರೋಗವು 
ಚರ್ಮದಲ್ಲಿ ಹರಡಿಕೊಳ್ಳದಿದ್ದರೆ ಮತ್ತು ಅದು ಚರ್ಮ 
ಕ್ಕಿಂತ ತಗ್ಗಾಗಿ ತೋದದಿದ್ದರೆ ಆಗ ಯಾಜಕನು ಆ ವ್ಯಕ್ತಿ 
ಯನ್ನು ಶುದ್ಧನೆಂದು ಪ್ರಕಟಿಸಬೇಕು. ಅವನು ತನ್ನ ಬಟ್ಟೆ 
ಗಳನ್ನು ತೊಳೆದುಕೊಂಡು ಶುದ್ಧನಾಗುವನು. 35ಆದರೆ 
ಅವನು ಶುದ್ಧನಾದ ನಂತರ, ರೋಗವು ಚರ್ಮದ ಮೇಲೆ 
ಹರಡಿದರೆ, *ಯಾಜಕನು ಆ ವ್ಯಕ್ತಿಯನ್ನು (ಮತ್ತೆ) 
ಪರೀಕ್ಸಿಸಬೇಕು. ರೋಗವು ಚರ್ಮದಲ್ಲಿ ಹರಡಿಕೊಂಡಿ 
ದ್ದರೆ, ಯಾಜಕನು ಹಳದಿ ಬಣ್ಣದ ಕೂದಲು ಇದೆಯೋ 
ಇಲ್ಲವೋ ಎಂದು ನೋಡಬೇಕಾದ ಅಗತ್ಯವಿಲ್ಲ. ಅವನು 
ಅಶುದ್ಧನಾಗಿದ್ದಾನೆ. 37ಆದರೆ ರೋಗವು ನಿಂತುಹೋಗಿ, 
ಕಪ್ಪಾದ ಕೂದಲು ಆ ಜಾಗದಲ್ಲಿ ಬೆಳೆಯುತ್ತಿದ್ದರೆ, 
ರೋಗವು ವಾಸಿಯಾಗಿದೆ ಎಂದರ್ಥ. ಆ ವ್ಯಕ್ತಿಯು ಶುದ್ಧ 
ನಾಗಿದ್ದಾನೆ. ಯಾಜಕನು ಅವನನ್ನು ಶುದ್ಧನೆಂದು 
ಪ್ರಕಟಿಸಬೇಕು. 

3""ಒಬ್ಬ ಗಂಡಸಿನ ಅಥವಾ ಹೆಂಗಸಿನ ಚರ್ಮದ 
ಮೇಲೆ ಬಿಳಿ ಕಲೆಗಳು ಇದ್ದರೆ, 

39ಆಗ ಯಾಜಕನು ಆ ಕಲೆಗಳನ್ನು ಪರೀಕ್ಷಿಸಬೇಕು. 
ಆ ವ್ಯಕ್ತಿಯ ಚರ್ಮದ ಮೇಲಿರುವ ಕಲೆಗಳು ಬರೀ 
ಮೊಬ್ಬಾದ ಬಿಳೀ ಬಣ್ಣದವು ಗಳಾಗಿದ್ದರೆ, ಆಗ ರೋಗವು 


151 


ಕೇವಲ ಚರ್ಮದಲ್ಲಿ ಹುಟ್ಟಿದ ಜಿಬ್ಬಾಗಿದೆ. ಆ ವ್ಯಕ್ತಿಯು 
ಶುದ್ಧನಾಗಿದ್ದಾನೆ. 

“0""ಓಬ್ಬ ಮನುಷ್ಯನ ತಲೆಗೂದಲು ಉದುರಿ ಹೋಗು 
ತ್ತಿದ್ದರೆ ಅವನು ಶುದ್ಧನಾಗಿದ್ದಾನೆ. ಅವನು ಬೋಳು ತಲೆ 
ಯವನಷ್ಟೆ. “ಒಬ್ಬನ ತಲೆಯ ಪಾರ್ಶ್ವಗಳಿಂದ ಕೂದಲು 
ಉದುರಿಹೋಗುತ್ತಿದ್ದರೆ ಅವನು ಶುದ್ಧನಾಗಿದ್ದಾನೆ. ಅದು 
ಕೇವಲ ಇನ್ನೊಂದು ರೀತಿಯ ಬೋಳುತಲೆಯಷ್ಟೆ.. 
“ಆದರೆ ಅವನ ನೆತ್ತಿಯ ಮೇಲೆ ಕೆಂಪು ಬಿಳುಪು ಮಿಶ್ರಿತ 
ವಾದ ಸೋಂಕಿನ ಚಿಹ್ನೆ ಇದ್ದರೆ, ಅದು ಚರ್ಮ ರೋಗ 
ವಾಗಿದೆ. ಯಾಜಕನು ಆ ವ್ಯಕ್ತಿಯನ್ನು ಪರೀಕ್ಷಿಸಬೇಕು. 
ಸೋಂಕು ತಗಲಿದ್ದರಿಂದ ಉಂಟಾದ ಊತ ಕೆಂಪು 
ಬಿಳುಪು ಮಿಶ್ರವಾಗಿ ಚರ್ಮದಲ್ಲಿ ಕುಷ್ಠದಂತೆ ತೋರಿದರೆ, 
“ಆಗಆ ವ್ಯಕ್ತಿಯ ತಲೆಯಲ್ಲಿ ಕುಷ್ಠರೋಗವಿದೆ. ಅವನು 
ಅಶುದ್ಧನಾಗಿದ್ದಾನೆ. ಯಾಜಕನು ಅವನನ್ನು ಅಶುದ್ಧ 
ನೆಂದು ಪ್ರಕಟಿಸಬೇಕು. 

"ಒಬ್ಬನಿಗೆ ಕುಷ್ಠರೋಗವಿದ್ದರೆ, (ಅವನು ಬೇರೆ 
ಜನರಿಗೆ ಎಚ್ಚರಿಕೆ ಕೊಡಬೇಕು,) "ನಾನು ಅಶುದ್ಧನು, 
ಅಶುದ್ಧನು' ಎಂದು ಅವನು ಕೂಗಿಕೊಳ್ಳಬೇಕು. ಆ 
ವ್ಯಕ್ತಿಯು ತನ್ನ ಬಟ್ಟಿಗಳನ್ನು ಹರಿದುಕೊಂಡಿರಬೇಕು; ತನ್ನ 
ಕೂದಲನ್ನು ಕೆದರಿಕೊಂಡಿರಬೇಕು; ತನ್ನ ಬಾಯಿಯನ್ನು 
ಬಟ್ಟೆಯಿಂದ ಮುಚ್ಚಿಕೊಂಡಿರಬೇಕು. 46 ವ್ಯಕ್ತಿಯು 
ತನಗೆ ರೋಗವಿರುವ ಕಾಲವೆಲ್ಲಾ ಅಶುದ್ಧನಾಗಿರುವನು. 
ಆ ವ್ಯಕ್ತಿಯು ಅಶುದ್ಧನಾಗಿದ್ದಾನೆ. ಅವನು ಒಂಟಿಯಾಗಿ 
ವಾಸಿಸಬೇಕು. ಅವನ ನಿವಾಸವು ಪಾಳೆಯದ ಹೊರಗೆ 
ಇರಬೇಕು. 

474""ಕೆಲವು ಬಟ್ಟೆಗಳಲ್ಲಿ ಬೂಷ್ಟು ಇರಬಹುದು. 
ಅದು ನಾರಿನ ಬಟ್ಟೆಯಾಗಲೀ, ಉಣ್ಣೆ ಬಟ್ಟೆಯಾಗಲೀ 
ಆಗಿರಬಹುದು. ಅದು ಹೆಣೆದ ಅಥವಾ ಹೊಲಿದ ಬಟ್ಟೆ 
ಯಾಗಿರಬಹುದು. ಚರ್ಮದಿಂದ ಮಾಡಿದ ವಸ್ತುವಿನ 
ಮೇಲೂ ಬೂಷ್ಟು ಇರಬಹುದು. ಹಸಿರು ಅಥವಾ 
ಕೆಂಪು ಬಣ್ಣದ ಬೂಷ್ಟು ಬಟ್ಟೆಯ, ಚರ್ಮದ, ನೇಯ್ದ 
ಮತ್ತು ಹೆಣೆದ ಸಾಮಾಗ್ರಿಗಳ ಮೇಲೆ ಇದ್ದರೆ, ಆಗ ಅದನ್ನು 
ಯಾಜಕನಿಗೆ ತೋರಿಸಬೇಕು. ಯಾಜಕನು ಬೂಷ್ಟನ್ನು 
ನೋಡಬೇಕು. ಅವನು ಆ ವಸ್ತುವನ್ನು ಏಳು ದಿನಗಳ 
ವರೆಗೆ ಪ್ರತ್ಯೇಕವಾದ ಸ್ಥಳದಲ್ಲಿರಿಸಬೇಕು. 5'5”ಏಳ ನೆಯ 
ದಿನದಲ್ಲಿ ಯಾಜಕನು ಬೂಷ್ಟನ್ನು ಪರೀಕ್ಷಿಸಬೇಕು. ಅದು 
ಚರ್ಮದ ಮೇಲಾಗಲೀ ಬಟ್ಟೆಯ ಮೇಲಾಗಲೀ ನೇಯ್ದ 
ಅಥವಾ ಹೆಣೆದ ಬಟ್ಟೆಯ ಮೇಲಾಗಲೀ ಇದ್ದರೆ ಅದನ್ನು 
ಪರೀಕ್ಷಿಸಬೇಕು. ಯಾವುದೇ ತೊಗಲಿನ ಮೇಲಿ ದ್ದರೂ 
ಅದನ್ನು ಪರೀಕ್ಷಿಸಬೇಕು. ಬೂಷ್ಟು ಹರಡಿದ್ದರೆ, ಆ ಬಟ್ಟೆ 
ಅಥವಾ ತೊಗಲು ಅಶುದ್ಧವಾಗಿವೆ. ಯಾಜಕನು ಅದನ್ನು 
ಸುಟ್ಟುಹಾಕಬೇಕು. 


ಯಾಜಕಕಾಂಹ 13:40-14:4 


3""ಬೂಷ್ಟು ಬಟ್ಟೆಯ ಮೇಲಾಗಲೀ ಚರ್ಮದ 
ಮೇಲಾಗಲೀ ನೇಯ್ದ ಅಥವಾ ಹೆಣೆದ ಬಟ್ಟೆಯ ಮೇಲಾ 
ಗಲೀ ಹರಡಿಲ್ಲವೆಂದು ಯಾಜಕನು ಕಂಡರೆ, ಅದನ್ನು 
ತೊಳೆಯಬೇಕು. *ಯಾಜಕನು ಆ ತೊಗಲನ್ನು ಅಥವಾ 
ಬಟ್ಟೆಯನ್ನು ತೊಳೆಯಲು ಜನರಿಗೆ ಅಪ್ಪಣೆಕೊಡಬೇಕು. 
ಬಳಿಕ ಯಾಜಕನು ಆ ಬಟ್ಟೆಯನ್ನು ಇನ್ನೂ ಏಳು ದಿನ 
ಗಳವರಗೆ ಪ್ರತ್ಯೇಕವಾಗಿರಿಸಬೇಕು. *ಆ ಸಮಯದ 
ನಂತರ ಯಾಜಕನು ಅದನ್ನು ತಿರುಗಿ ಪರೀಕ್ಷಿಸಬೇಕು. 
ಬೂಷ್ಟು ಇನ್ನೂ ಹಾಗೆಯೇ ಇರುವಂತೆ ಕಂಡರೆ, ಆಗ ಆ 
ವಸ್ತು ಅಶುದ್ಧವಾಗಿದೆ. ಅದು ಹರಹಲಿಲ್ಲದಿದ್ದರೂ ನೀವು 
ಬಟ್ಟೆಯನ್ನು ಅಥವಾ ತೊಗಲನ್ನು ಸುಟ್ಟುಹಾಕಬೇಕು. 

56" ಆದರೆ ಯಾಜಕನು ತೊಗಲನ್ನಾಗಲೀ ಬಟ್ಟೆಯ 
ನ್ನಾಗಲೀ ನೋಡಿದಾಗ, ತೊಳೆದ ನಂತರ ಬೂಷ್ಟು 
ಮೊಬ್ಬಾಗಿರುವುದನ್ನು ಕಂಡರೆ, ಆಗ ಯಾಜಕನು ಕಲೆ 
ಇರುವ ಆ ಬಟ್ಟೆಯ ಅಥವಾ ತೊಗಲಿನ ಭಾಗವನ್ನು 
ಕತ್ತರಿಸಿ ಹಾಕಬೇಕು. (ಅದು ನೇಯ್ದ ಬಟ್ಟೆಯಾಗಿದ್ದರೂ 
ಸರಿ, ಹೆಣೆದ ಬಟ್ಟೆಯಾಗಿದ್ದರೂ ಸರಿ.) 5'ಆದರೆ ಬೂಷ್ಟು 
ಆ ತೊಗಲಿನ ಮೇಲೆ ಅಥವಾ ಬಟ್ಟೆಯ ಮೇಲೆ ಮರಳಿ 
ಬಂದರೆ, ಆಗ ಆ ಬೂಷ್ಟು ಹರಡುತ್ತಿದೆ ಎಂದರ್ಥ. ಆ 
ತೊಗಲನ್ನು ಅಥವಾ ಆ ಬಟ್ಟೆಯನ್ನು ಸುಟ್ಟುಹಾಕಬೇಕು. 
58ಆದರೆ, ತೊಳೆದ ನಂತರ ಬೂಷ್ಟು ತಿರುಗಿಬಾರದಿದ್ದರೆ, 
ಆ ತೊಗಲು ಅಥವಾ ಬಟ್ಟೆ ಶುದ್ಧವಾಗಿದೆ. ಅದು ಹೆಣೆದ 
ಅಥವಾ ಹೊಲಿದ ಬಟ್ಟೆಯಾಗಿದ್ದರೂ ಶುದ್ಧವಾಗಿದೆ.'' 

5 ಚರ್ಮದ ವಸ್ತುಗಳ ಮೇಲಾಗಲೀ ಬಟ್ಟೆಯ ಮೇಲಾ 
ಗಲೀ (ಅದು ಉಣ್ಣೆಯದ್ದಾಗಿರಲೀ ನಾರಿನದ್ದಾಗಿರಲೀ 
ನೇಯ್ದದ್ದಾಗಿರಲೀ ಅಥವಾ ಹೆಣೆದದ್ದಾಗಿರಲೀ) ಕಂಡು 
ಬರುವ ಬೂಷ್ಟಿನ ವಿಷಯದಲ್ಲಿ ಅನುಸರಿಸಬೇಕಾದ 
ನಿಯಮಗಳು ಇವೇ, ಶುದ್ಧವಾದವುಗಳೋ ಅಶುದ್ಧ 
ವಾದವುಗಳೋ ಎಂದು ನಿರ್ಧಾರ ಮಾಡಲು ಇದೇ 
ನಿಯಮಗಳನ್ನು ಅನುಸರಿಸಬೇಕು. 


ಚರ್ಮರೋಗಿಯ ಶುದ್ಧೀಕರಣ 
14 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
2"ಚರ್ಮರೋಗವಿದ್ದು ವಾಸಿಯಾದ ಜನರು 
ಅನುಸರಿಸಬೇಕಾದ ನಿಯಮಗಳು ಇಂತಿವೆ. ಇವರನ್ನು 
ಶುದ್ಧೀಕರಣ (ಆಚಾರಗಳು)ಕ್ಕಾಗಿ ಯಾಜಕನ ಬಳಿಗೆ 
ಕರೆದುಕೊಂಡು ಬಂದಾಗ, ಅನುಸರಿಸತಕ್ಕ ನಿಯಮಗಳು 
ಯಾವುವೆಂದರೆ: 

""ಚರ್ಮರೋಗವಿದ್ದ ವ್ಯಕ್ತಿಯನ್ನು ಯಾಜಕನು 
ಪರೀಕ್ಬಿಸಬೇಕು. "ಯಾಜಕನು ಪಾಳೆಯದ ಹೊರಗೆ 
ಹೋಗಿ ಆ ವ್ಯಕ್ತಿಯ ಚರ್ಮರೋಗ ವಾಸಿಯಾಗಿದೆಯೋ 
ಇಲ್ಲವೋ ಎಂದು ನೋಡಬೇಕು. “ಆ ವ್ಯಕ್ತಿಯು 


ಯಾಜಕಕಾಂಹ 14:5-21 


ಆರೋಗ್ಯವಂತನಾಗಿದ್ದರೆ, ಆಗ ಯಾಜಕನು ಈ ಸಂಗತಿ 
ಗಳನ್ನು ಮಾಡುವುದಕ್ಕೆ ಅವನಿಗೆ ಹೇಳುವನು. ಆ 
ವ್ಯಕ್ತಿಯು ಎರಡು ಜೀವಂತವಾದ ಶುದ್ಧ ಪಕ್ಷಿಗಳನ್ನು ತರ 
ಬೇಕು. ಅಲ್ಲದೆ, ಅವನು ದೇವದಾರುಮರದ ತುಂಡನ್ನು, 
ಕೆಂಪು ಬಣ್ಣದ ಬಟ್ಟೆಯ ತುಂಡನ್ನು ಮತ್ತು ಹಿಸ್ಸೋಪ್‌ 
ಗಿಡದ ಬರಲನ್ನು ತರಬೇಕು. 5ಬಳಿಕ ಒಂದು ಪಕ್ಷಿಯನ್ನು 
ಸೆಲೇ ನೀರಿನ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ವಧಿಸ 
ಬೇಕೆಂದು ಯಾಜಕನು ಅಪ್ಪಣೆಕೊಡಬೇಕು. "ಯಾಜ 
ಕನು ಸಜೀವವಾದ ಎರಡನೆಯ ಪಕ್ಷಿಯನ್ನು, ದೇವದಾರು 
ಮರದ ತುಂಡನ್ನು, ಕೆಂಪುಬಣ್ಣದ ಬಟ್ಟೆಯ ತುಂಡನ್ನು 
ಮತ್ತು ಹಿಸ್ಸೋಪ್‌ ಗಿಹವನ್ನು ತೆಗೆದುಕೊಳ್ಳಬೇಕು. ಸೆಲೇ 
ನೀರಿನ ಮೇಲೆ ವಧಿಸಲ್ಪಟ್ಟ ಪಕ್ಷಿಯ ರಕ್ತದಲ್ಲಿ ಜೀವಂತ 
ವಾಗಿರುವ ಪಕ್ಷಿಯನ್ನು ಮತ್ತು ಇತರ ವಸ್ತುಗಳನ್ನು ಅದ್ದ 
ಬೇಕು. "ಯಾಜಕನು ಚರ್ಮರೋಗವಿದ್ದ ವ್ಯಕ್ತಿಯ 
ಮೇಲೆ ರಕ್ತವನ್ನು ಏಳುಸಲ ಚಿಮಿಕಿಸಬೇಕು. ಬಳಿಕ 
ಯಾಜಕನು ಆ ವ್ಯಕ್ತಿಯನ್ನು ಶುದ್ಧನೆಂದು ಪ್ರಕಟಿಸ 
ಬೇಕು. ಬಳಿಕ ಯಾಜಕನು ಬಯಲಿಗೆ ಹೋಗಿ ಜೀವಂತ 
ವಾಗಿರುವ ಪಕ್ಷಿಯನ್ನು ಬಿಟ್ಟುಬಿಡಬೇಕು. 

8°" ಬಳಿಕ ಆ ವ್ಯಕ್ತಿ ತನ್ನ ಬಟ್ಟೆಗಳನ್ನು ತೊಳೆದುಕೊಳ್ಳ 
ಬೇಕು. ಅವನು ಸರ್ವಾಂಗಕ್ಟ್‌ ರ ಮಾಡಿಕೊಂಡು ಸ್ನಾನ 
ಮಾಡಬೇಕು. ಆಗ ಅವನು ಶುದ್ಧನಾಗುವನು. ಬಳಿಕ ಆ 
ವ್ಯಕ್ತಿ ಪಾಳೆಯದೊಳಗೆ ಹೋಗಬಹುದು. ಆದರೆ ಅವನು 
ತನ್ನ ಡೇರೆಯಿಂದ ಏಳು ದಿನಗಳವರೆಗೆ ಹೊರಗೆ ಇರ 
ಬೇಕು. "ಏಳನೆಯ ದಿನದಲ್ಲಿ ಅವನು ತನ್ನ ಎಲ್ಲಾ ಕೂದ 
ಏನ್ನು ಕ್ಷೌರಮಾಡಿಕೊಳ್ಳಬೇಕು. ಅವನು ತನ್ನ ತಲೆಯ, 
ಗಡ್ಡದ ಮತ್ತು ಹುಬ್ಬಿನ ಕೂದಲನ್ನು, ಹೌದು, ಎಲ್ಲಾ 
ಕೂದಲನ್ನು ಕೌರಮಾಡಿಸಿಕೊಳ್ಳಬೇಕು. ಬಳಿಕ ಅವನು 
ತನ್ನ ಬಟ್ಟೆಗಳನ್ನು ತೊಳೆದು ನೀರಿನಲ್ಲಿ ಸ್ನಾನಮಾಡಬೇಕು. 
ಅಂದಿನಿಂದ ಅವನು ಶುದ್ಧನಾಗಿರುವನು. 

10: ಎಂಟನೆಯ ದಿನದಲ್ಲಿ ಅವನು ಯಾವ ದೋಷ 
ವಿಲ್ಲದ ಎರಡು ಟಗರುಗಳನ್ನು ಒಂದು ವರ್ಷದ ಹೆಣ್ಣು 
ಕುರಿಮರಿಯನ್ನೂ ಎಣ್ಣೆ ಬೆರೆಸಿದ ಇಪ್ಪತ್ತನಾಲ್ಕು 
ಬಟ್ಟಲು* ಶ್ರೇಷ್ಠ ಗೋಧಿಹಿಟ್ಟನ್ನೂ ತೆಗೆದುಕೊಂಡು 
ಬರಬೇಕು. ಈ ಶ್ರೇಷ್ಠ ಗೋಧಿಹಿಟ್ಟು ಧಾನ್ಯ ನೈವೇದ್ಯ 
ಕ್ಕಾಗಿರುತ್ತದೆ. ಅವನು ಒಂದು ಸೇರು* ಆಲಿವ್‌ ಎಣ್ಣೆ 
ಯನ್ನೂ ತೆಗೆದುಕೊಂಡು ಬರಬೇಕು. !! ಯಾಜಕನು ಅವ 
ನನ್ನೂ ಅವನ ಸಮರ್ಪಣೆಗಳನ್ನೂ ದೇವದರ್ಶನ 
ಗುಡಾರದ ಬಾಗಿಲಿನಲ್ಲಿ ಯೆಹೋವನ ಸನ್ನಿಧಿಗೆ ತೆಗೆದು 
ಕೊಂಡು ಬರಬೇಕು. (ಈ ಯಾಜಕನೇ ಅವನನ್ನು ಶುದ್ಧ 
ನೆಂದು ಪ್ರಕಟಿಸುವವನಾಗಿರುತ್ತಾನೆ.) ಯಾಜಕನು 








24ಬಟ್ಟಲು ಅಕ್ಬರಶಃ "3/10'' ಬಹುಶ83/10 ಏಫಾ. 
ಸೇರು ಅಂದರೆ 1/8 ಗ್ಯಾಲನ್‌. 


152 


ಟಗರುಗಳಲ್ಲಿ ಒಂದನ್ನು ದೋಷ ಪರಿಹಾರಕ ಯಜ್ಞವಾಗಿ 
ಅರ್ಪಿಸುವನು. ಅವನು ಆ ಟಗರನ್ನೂ ಎಣ್ಣೆಯನ್ನೂ 
ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯ ಸಮರ್ಪಣೆಯಾಗಿ 
ನಿವಾಳಿಸುವನು. ಬಳಿಕ ಯಾಜಕನು ಪಾಪಪರಿಹಾರಕ 
ಮತ್ತು ಸರ್ವಾಂಗಹೋಮ ಯಜ್ಞಪಶುಗಳನ್ನು ವಧಿಸುವ 
ಪವಿತ್ರಸ್ಥಳದಲ್ಲಿ ಟಗರನ್ನು ವಧಿಸುವನು. ದೋಷ ಪರಿ 
ಹಾರಕ ಯಜ್ಞವು ಪಾಪಪರಿಹಾರಕ ಯಜ್ಞದಂತಿದೆ. ಅದು 
ಯಾಜಕನಿಗೆ ಸೇರುತ್ತದೆ. ಅದು ಬಹಳ ಪವಿತ್ರವಾಗಿದೆ. 

14" ಯಾಜಕನು ದೋಷಪರಿಹಾರಕ ಯಜ್ಞಪಶುವಿನ 
ರಕ್ತದಿಂದ ಸ್ವಲ್ಪವನ್ನು ತೆಗೆದುಕೊಂಡು ಶುದ್ಧನಾಗಿ ಮಾಡ 
ಲ್ಪಡುವ ವ್ಯಕ್ತಿಯ ಬಲಗಿವಿಯ ತುದಿಗೂ ಬಲಗೈಯ ಹೆಬ್ಬೆ 
ರಳಿಗೂ ಬಲಗಾಲಿನ ಹೆಬ್ಬೆಟ್ಟಿಗೂ ಹಚ್ಚಬೇಕು. ಅಲ್ಲದೆ 
ಯಾಜಕನು ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ತನ್ನ 
ಎಡಗೈಗೆ ಹೊಯ್ದುಕೊಳ್ಳಬೇಕು. 16ಓಳಿಕ ಯಾಜಕನು 
ತನ್ನ ಬಲಗೈಯ ಬೆರಳನ್ನು ತನ್ನ ಎಡಗೈಯಲ್ಲಿರುವ ಎಣ್ಣೆ 
ಯಲ್ಲಿ ಅದ್ದಿ ಯೆಹೋವನ ಸನ್ನಿಧಿಯಲ್ಲಿ ಎಣ್ಣೆಯನ್ನು 
ಏಳುಸಲ ಚಿಮಿಕಿಸಬೇಕು. ''ಯಾಜಕನು ತನ್ನ ಅಂಗೈ 
ಯಲ್ಲಿರುವ ಎಣ್ಣೆಯಲ್ಲಿ ಸ್ವಲ್ಪವನ್ನು ಶುಧ್ಧನಾಗಲಿರುವ 
ವ್ಯಕ್ತಿಯ ದೋಷಪರಿಹಾರಕ ಯಜ್ಞಪಶುವಿನ ರಕ್ತವನ್ನು 
ಹಚ್ಚಿದ ಸ್ಥಳದಲ್ಲಿಯೇ ಅಂದರೆ ಬಲಗಿವಿಯ ತುದಿಗೆ 
ಬಲಗಾಲಿನ ಹೆಬ್ಬೆಟ್ಟಿಗೆ ಹಚ್ಚುವನು. 18 ಯಾಜಕನು ತನ್ನ 
ಅಂಗೈಯಲ್ಲಿ ಉಳಿದ ಎಣ್ಣೆಯನ್ನು ಶುದ್ಧನಾಗಿ ಮಾಡ 
ಲ್ಪಡುವ ವ್ಯಕ್ತಿಯ ತಲೆಗೆ ಹಚ್ಚುವನು. ಹೀಗೆ ಯಾಜಕನು 
ಆ ವ್ಯಕ್ತಿಯನ್ನು ಯೆಹೋವನ ಸನ್ನಿಧಿಯಲ್ಲಿ ಶುದ್ಧನನ್ನಾಗಿ 
ಮಾಡುವನು. 

19"ತರುವಾಯ ಯಾಜಕನು ಶುದ್ಧನಾಗಿ ಮಾಡಲ್ಬ 
ಡುವ ವ್ಯಕ್ತಿಗಾಗಿ ಪಾಪಪರಿಹಾರಕ ಯಜ್ಞವನ್ನು ಅರ್ಪಿಸ 
ಬೇಕು. ಯಾಜಕನು ಪಾಪಪರಿಹಾರಕಯಜ್ಞ ಮಾಡು 
ವುದರ ಮೂಲಕ ಆ ವ್ಯಕ್ತಿಯ ಅಶುದ್ಧತ್ವಕ್ಕಾಗಿ ಪ್ರಾಯ 
ಶ್ಲಿತ್ತ ಮಾಡುವನು. ಅದರ ನಂತರ ಸರ್ವಾಂಗ ಹೋಮ 
ಕ್ಕಾಗಿ ಯಾಜಕನು ಎರಡನೆಯ ಟಗರನ್ನು ವಧಿಸುವನು. 
ಬಳಿಕ ಯಾಜಕನು ಯಜ್ಞವೇದಿಕೆಯ ಮೇಲೆ 
ಸರ್ವಾಂಗಹೋಮವನ್ನು ಮತ್ತು ಧಾನ್ಯಸಮರ್ಪಣೆ 
ಯನ್ನು ಅರ್ಪಿಸುವನು. ಈ ರೀತಿಯಾಗಿ ಯಾಜಕನು ಆ 
ವ್ಯಕ್ತಿಗಾಗಿ, ಪ್ರಾಯಶ್ಚಿತ್ತ ಮಾಡುವನು. ಆಗ ಅವನು 
ಶುದ್ಧನಾಗುವನು. 

2""ಆದರೆ. ಅವನು ಬಡವನಾಗಿದ್ದು ಆ 
ಸಮರ್ಪಣೆಗಳನ್ನು ಕೊ ಡುವುದಕ್ಕೆ ಅಶಕ್ತನಾ ಗಿದ್ದರೆ, ಆಗ 
ಅವನು ದೋಷಪರಿಹಾರಕ್ಕಾಗಿ ಒಂದು ಟಗರನ್ನು ತೆಗೆದು 
ಕೊಳ್ಳಬೇಕು. ಅದು ಯೆಹೋವನಿಗೆ ನೈವೇದ್ಯವಾಗಿ 
ನಿವಾಳಿಸಲ್ಪಡುವ ಅರ್ಪಣೆಯಾಗಿರುವುದು. ಹೀಗೆ 
ಯಾಜಕನು ಆ ವ್ಯಕ್ತಿಯನ್ನು ಶುದ್ಧಿ ಮಾಡಬಹುದು 


153 


(ಪ್ರಾಯಶ್ಚಿತ್ತ ಮಾಡಬಹುದು). ಅವನು ಎಣ್ಣೆ ಬೆರೆಸಿದ 
ಮೂರು. ಸೇರು, ಶ್ರೇಷ್ಠ ಗೋಧಿಹಿಟ್ಟನ್ನು ತೆಗೆದು 
ಕೊಳ್ಳಬೇಕು. ಗೋಧಿಹಿಟ್ಟು ಧಾನ್ಯಸಮರ್ಪಣೆಯಾಗಿ 
ಉಪಯೋಗಿಸಲ್ಪಡುವುದು. ಅವನು ಒಂದು ಸೇರು 
ಆಲಿವ್‌ ಎಣ್ಣೆಯನ್ನು, ಎರಡು ಬೆಳವಕ್ಕಿಗಳನ್ನು ಮತ್ತು 
ಎರಡು ಪಾರಿವಾಳ ಮರಿಗಳನ್ನು ತೆಗೆದುಕೊಳ್ಳಬೇಕು. 
ಬಡವರು ಸಹ ಅವುಗಳನ್ನು ಕೊಡಲು ಶಕ್ತರಾಗಿರುವರು. 
ಒಂದು ಪಕ್ಸಿಯು ಪಾಪಪರಿಹಾರಕ ಯಜ್ಞಕ್ಕಾಗಿಯೂ 
ಇನ್ನೊಂದು ಪಕ್ಚಿಯು ಸರ್ವಾಂಗಹೋಮಕ್ಕಾಗಿಯೂ 
ಇರುತ್ತದೆ. 

2""ಎಂಟನೆಯ ದಿನದಲ್ಲಿ, ಅವನು ಅವುಗಳನ್ನು ದೇವ 
ದರ್ಶನ ಗುಡಾರದ ಬಾಗಿಲಿಗೆ ಯಾಜಕನ ಬಳಿಗೆ ತರ 
ಬೇಕು. ಅವನು ಶುದ್ಧನಾಗುವಂತೆ ಅವುಗಳನ್ನು 
ಯೆಹೋವನ ಸನ್ನಿಧಿಯಲ್ಲಿ ಸಮರ್ಪಿಸಬೇಕು. 22 ದೋಷ 
ಪರಿಹಾರಕ್ಕಾಗಿ ತಂದ ಕುರಿಮರಿಯನ್ನು ಮತ್ತು ಎಣ್ಣೆ 
ಯನ್ನು ಯಾಜಕನು ತೆಗೆದುಕೊಂಡು, ಅವುಗಳನ್ನು 
ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸ 
ಬೇಕು. ನ ಬಳಿಕ ದೋಷಪರಿಹಾರಕ ಯಜ್ಞವಾದ ಕುರಿ 
ಮರಿಯನ್ನು ಯಾಜಕನು ವಧಿಸುವನು. ಯಾಜಕನು 
ದೋಷಪರಿಹಾರಕ ಯಜ್ಞದ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದು 
ಕೊಂಡು ಶುದ್ದೀಕರಿಸಲ್ಪಡುವ ವ್ಯಕ್ತಿಯ ಬಲಗಿವಿಯ 
ತುದಿಗೂ ಬಲಗೈಯ ಹೆಬ್ಬೆರಳಿಗೂ ಬಲಗಾಲಿನ ಹೆಬ್ಬೆ 
ಟ್ವಿಗೂ ಹಚ್ಚಬೇಕು. ಅಲ್ಲದೆ ಯಾಜಕನು ಈ ಎಣ್ಣೆ 
ಯಲ್ಲಿ ಸ್ವಲ್ಪವನ್ನು ಅವನ ಎಡಗೈಗೆ ಹೊಯ್ಯಬೇಕು. ೫ತನ್ನ 
ಎಡಗೈಯಲ್ಲಿರುವ ಎಣ್ಣೆಯನ್ನು ಯೆಹೋವನ ಸನ್ನಿಧಿ 
ಯಲ್ಲಿ ಏಳುಸಲ ತನ್ನ ಬಲಗೈಯ ಬೆರಳಿನಿಂದ ಚಿಮಿಕಿಸು 
ವನು. ಬಳಿಕ ತನ್ನ ಅಂಗೈಯಲ್ಲಿರುವ ಎಣ್ಣೆಯಲ್ಲಿ 
ಸ್ವಲ್ಪವನ್ನು ದೋಷಪರಿಹಾರಕ ಯಜ್ಞದ ರಕ್ತವನ್ನು 
ಹಚ್ಚಿದ ಸ್ಥಳದಲ್ಲಿಯೇ ಹಚ್ಚುವನು; ಸ್ವಲ್ಪ ಎಣ್ಣೆಯನ್ನು 
ಶುದ್ಧೀಕರಿಸಲ್ಪಡುವ ವ್ಯಕ್ತಿಯ ಬಲಗಿವಿಯ ತುದಿಗೆ ಹಚ್ಚ 
ಬೇಕು; ಸ್ವಲ್ಪ ಎಣ್ಣೆಯನ್ನು ಬಲಗೈಯ ಹೆಬ್ಬೆರಳಿಗೆ ಹಚ್ಚ 
ಬೇಕು; ಸ್ವಲ್ಪ ಎಣ್ಣೆಯನ್ನು ಬಲಗಾಲಿನ ಹೆಬ್ಬೆಟ್ಟಿಗೂ 
ಹಚ್ಚಬೇಕು. 23 ಯಾಜಕನು ತನ್ನ ಅಂಗೈಯಲ್ಲಿ ಉಳಿದ 
ಎಣ್ಣೆಯನ್ನು ಶುದ್ದೀಕರಿಸಲ್ಪಡುವ ವ್ಯಕ್ತಿಯ ತಲೆಗೆ ಹಚ್ಚ 
ಬೇಕು. ಹೀಗೆ ಯಾಜಕನು ಆ ವ್ಯಕ್ತಿಯನ್ನು ಯೆಹೋವನ 
ಸನ್ನಿಧಿಯಲ್ಲಿ ಶುದ್ಧೀಕರಿಸುವನು. 

30'"ಬಳಿಕ ಯಾಜಕನು ಬೆಳವಕ್ಕಿಗಳಲ್ಲಿ ಅಥವಾ ಪಾರಿ 








ಯಾಜಕಕಾಂಡ 14:22-41 





ಬೇಕು. ಅವನು ಪಕ್ಷಿಗಳನ್ನು ಧಾನ್ಯಸಮರ್ಪಣೆಯೊಂದಿಗೆ 
ಅರ್ಪಿಸಬೇಕು. ಹೀಗೆ ಯಾಜಕನು ಆ ವ್ಯಕ್ತಿಯ ಶುದ್ಧೀಕ 
ರಣಕ್ಕಾಗಿ ಯೆಹೋವನ ಸನ್ನಿಧಿಯಲ್ಲಿ ಪ್ರಾಯಶ್ಚಿತ್ತ 
ಮಾಡ ವನು; ಆಗ ಆ ವ್ಯಕ್ತಿ ಶುದ್ಧನಾಗುವನು.'' 

32ಚರ್ಮರೋಗದಿಂದ ವಾಸಿಯಾದವನನ್ನು ಶುದ್ಧೀಕ 
ರಿಸುವ ನಿಯಮಗಳು ಇವೇ. ಶುದ್ಧರಾಗಲು ವಿಧಿಬದ್ಧ 
ವಾದ ಯಜ್ಞಗಳನ್ನು ಅರ್ಪಿಸುವುದಕ್ಕೆ ಶಕ್ತರಲ್ಲದ ಜನರಿ 
ಗೋಸ್ಕರವಿರುವ ನಿಯಮಗಳು ಇವೇ. 


ಬೂಷ್ಟು ಮನೆಯಲ್ಲಿದ್ದರೆ ಅನುಸರಿಸಬೇಕಾದ 
ನಿಯಮಗಳು 

ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇ 
ನೆಂದರೆ: 3""ನಾನು ನಿಮ್ಮ ಜನರಿಗೆ ಕಾನಾನ್‌ ದೇಶವನ್ನು 
ಕೊಡುತ್ತಿದ್ದೇನೆ. ನಿಮ್ಮ ಜನರು ಆ ದೇಶದಲ್ಲಿ ಪ್ರವೇಶಿಸಿ 
ನೆಲೆಸುವರು. ಆಗ ಯಾರ ಮನೆಯಲ್ಲಾದರೂ ಬೂಷ್ಟು 
ಉಂಟಾದರೆ, ಆ ಮನೆಯ ಯಾಜಮಾನನು ಬಂದು, 
"ನನ್ನ ಮನೆಯಲ್ಲಿ ಬೂಷ್ಟು ಬಂದಿದೆ' ಎಂದು ಯಾಜಕನಿಗೆ 
ಹೇಳಬೇಕು. 

36"ಆಗ ಯಾಜಕನು ಆ ಮನೆಯಿಂದ ಪ್ರತಿಯೊಂದು 
ವಸ್ತುವನ್ನು ಹೊರತೆಗೆಯಲು ಆಜ್ಞಾಪಿಸಬೇಕು. ಯಾಜ 
ಕನು ಬೂಷ್ಟನ್ನು ನೋಡಲು ಒಳಗೆ ಹೋಗುವುದಕ್ಕಿಂತ 
ಮೊದಲು ಜನರು ಪ್ರತಿಯೊಂದು ವಸ್ತುವನ್ನು ತೆಗೆಯ 
ಬೇಕು. ಆಗ ಯಾಜಕನು ಮನೆಯಲ್ಲಿರುವ ಪ್ರತಿ 
ಯೊಂದು ವಸ್ತುವನ್ನು ಅಶುದ್ಧವೆಂದು ಹೇಳಬೇಕಾಗಿರು 
ವುದಿಲ್ಲ. ಜನರು ಮನೆಯಿಂದ ಪ್ರತಿಯೊಂದು ವಸ್ತುವನ್ನು 
ಹೊರಗೆ ತೆಗೆದನಂತರ ಯಾಜಕನು ಮನೆಯೊಳಗೆ 
ಹೋಗುವನು.'ಯಾಜಕನು ಬೂಷ್ಠನ್ನು ನೋಡುವನು. 
ಗೋಡೆಗಳಲ್ಲಿರುವ ಬೂಷ್ಟಿನಲ್ಲಿ ರಂಧ್ರಗಳಿದ್ದು 
(ತಗಾಗಿದ್ದು) ಅದು ಹಸಿರು ಅಥವಾ ಕೆಂಪು ಬಣ್ಣದ್ದಾ 
ಗಿದ್ದರೆ ಮತ್ತು ಬೂಷ್ಟು ಗೋಡೆಗಿಂತ ತಗ್ಗಾಗಿದ್ದರೆ, ಗ 
ಯಾಜಕನು ಹೊರಗೆ ಹೋಗಿ ಮನೆಗೆ ಏಳು ದಿನಗಳವರೆಗೆ 
ಬೀಗ ಹಾಕಿಸಬೇಕು. 

39" ಏಳನೆಯ ದಿನದಲ್ಲಿ ಯಾಜಕನು ಹಿಂತಿರುಗಿ 
ಬಂದು ಮನೆಯನ್ನು ಪರೀಕ್ಷಿಸಬೇಕು. ಬೂಷ್ಟು ಮನೆಯ 
ಗೋಡೆಗಳಲ್ಲಿ ಹರಡಿದ್ದರೆ, “ಆಗ ಯಾಜಕನು ಬೂಷ್ಟು 
ಇರುವ ಕಲ್ಲುಗಳನ್ನು ಒಡೆದುಹಾಕಿ ಬಿಸಾಡಬೇಕೆಂದು 
ಆಜ್ಞಾಪಿಸಿಬೇಕು. ಅವರು ಆ ಕಲ್ಲುಗಳನ್ನು ಪಟ್ಟಣದ 





ವಾಳ ಮರಿಗಳಲ್ಲಿ ಒಂದನ್ನು ಸಮರ್ಪಿಸಬೇಕು (ಆ 
ವ್ಯಕ್ತಿಯು ಯಾವುದನ್ನು ಕೊಡಲು ಶಕ್ತನಾಗಿದ್ದಾನೋ 
ಅದನ್ನು ಅವನು ಸಮರ್ಪಿಸಬೇಕು.) *'ಅವನು ಈ ಪಕ್ಷಿ 
ಗಳಲ್ಲಿ ಒಂದನ್ನು ಪಾಪಪರಿಹಾರಕ ಯಜ್ಞವಾಗಿಯೂ 
ಇನ್ನೊಂದನ್ನು ಸರ್ವಾಂಗಹೋಮವಾಗಿಯೂ ಅರ್ಪಿಸ 


ಹೊರಗಿರುವ ಪ್ರತ್ಯೇಕವಾದ ಅಶುದ್ಧ ಸ್ಥಳದಲ್ಲಿ ಹಾಕ 
ಬೇಕು. “ತರುವಾಯ ಯಾಜಕನು ಮನೆಯ ಒಳಗಿನ 
ಗೋಡೆಯನ್ನೆಲ್ಲಾ ಕೆರೆಯಿಸಬೇಕು. ಜನರು ಕೆರೆದು 
ಹಾಕುವ ಮಣ್ಣನ್ನು ಪಟ್ಟಣದ ಹೊರಗೆ ಎಸೆದುಬಿಡ 
ಬೇಕು. ಅವರು ಅದನ್ನು ಪಟ್ಟಣದ ಹೊರಗಿರುವ 





ಯಾಜಕಕಾಂಹ 14:42-15:10 


ಪ್ರತ್ಯೇಕವಾದ ಅಶುದ್ಧ ಸ್ಥಳದಲ್ಲಿ ಹಾಕಬೇಕು. “ಬಳಿಕ 
ಆ ವ್ಯಕ್ತಿಯು ಗೋಡೆಗಳಲ್ಲಿ ಹೊಸ ಕಲ್ಲುಗಳನ್ನು ಇಡಿಸಿ 
ಹೊಸ ಮಡ್ಡಿ ಮಾಡಿಸಬೇಕು. 

"ಒಂದುವೇಳೆ ಒಬ್ಬನು ಹಳೆಯಕಲ್ಲುಗಳನ್ನು ಮತ್ತು 
ಮಣ್ಣನ್ನು ತೆಗೆಸಿ ಹೊಸ ಕಲ್ಲುಗಳನ್ನು, ಮಣ್ಣನ್ನು ಮತ್ತು 
ಹೊಸ ಮಡ್ಡಿಯನ್ನು ಹಾಕಿಸಿದ್ದರೂ ಬೂಷ್ಟು ಮತ್ತೆ ಆ 
ಮನೆಯಲ್ಲಿ ಕಾಣಿಸಿಕೊಂಡರೆ, “* ಯಾಜಕನು ಬಂದು ಆ 
ಮನೆಯನ್ನು ಪರೀಕ್ಷಿಸಬೇಕು. ರೋಗದ ಗುರುತು ಮನೆ 
ಯಲ್ಲಿ ಹರಡಿದ್ದರೆ, ಆಗ ಆದು ಬಹು ಬೇಗನೆ ಇತರ ಸ್ಥಳ 
ಗಳಿಗೆ ಹರಡುವ ರೋಗವಾಗಿದೆ. ಆದ್ದರಿಂದ ಆ ಮನೆಯು 
ಅಶುದ್ಧವಾಗಿದೆ. ಔಟ ವ್ಯಕ್ತಿಯು ಆ ಮನೆಯನ್ನು ಕೆಡವಿ 
ಹಾಕಿಸಬೇಕು. ಅವರು ಆದರ ಎಲ್ಲಾ ಕಲ್ಲುಗಳನ್ನು, 
ಮಣ್ಣನ್ನು ಮತ್ತು ಮರದ ತುಂಡುಗಳನ್ನು ಪಟ್ಟಣದ ಹೊರ 
ಗಿರುವ ಪ್ರತ್ಯೇಕವಾದ ಅಶುದ್ಧ ಸ್ಥಳಕ್ಕೆ ತೆಗೆದುಕೊಂಡು 
ಹೋಗಬೇಕು. “*ಮುಚ್ಚಲ್ಪಟ್ಟಿರುವ ಆ ಮನೆಯೊಳಗೆ 


154 


೨4"'ನಾನಾ ವಿಧವಾದ ಕುಷ್ಠರೋಗದ ಗುರುತುಗಳು 
ಅಂದರೆ ಕೂದಲು ಬೆಳೆಯುವ ದದ್ದು 3ಿಬಟ್ಟಿಯಲ್ಲಿ 
ಅಥವಾ ಮನೆಯಲ್ಲಿ ಕಾಣಿಸಿಕೊಳ್ಳುವ ಬೂಷ್ಟಿನ ಕುರಿತು 
ಅನುಸರಿಸಬೇಕಾದ ನಿಯಮಗಳು ಇವೇ. *ಬಾವು, 
ಗಂಧೆ ಅಥವಾ ಚರ್ಮದ ಮೇಲೆ ಕಂಡುಬರುವ ಹೊಳೆ 
ಯುವ ಕಲೆ ಇವುಗಳ ಶುದ್ಧಾಚಾರದ ನಿಯಮಗಳು 
ಇವೇ. *ಅವು ಶುದ್ಧಾಶುದ್ಧ ಬೇಧವನ್ನು ತಿಳಿಸುವ 
ನಿಯಮಗಳಾಗಿವೆ. ಅವು ಆ ರೀತಿಯ ರೋಗಗಳ 
ಶುದ್ಧಾಚಾರದ ನಿಯಮಗಳಾಗಿವೆ.'' 


ದೇಹದಿಂದುಂಟಾಗುವ ಸ್ರಾವಗಳ ವಿಷಯದಲ್ಲಿ 
ಅನುಸರಿಸಬೇಕಾದ ನಿಯಮಗಳು 


ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇ 
ದೇಹದಿಂದ ಸ್ರಾವವಾದಾಗ ಆ ವ್ಯಕ್ತಿ ಅಶುದ್ಧನಾಗಿದ್ದಾನೆ. 
೦ [) ಎ 





ಯಾವನಾದರೂ ಹೋದರೆ, ಅವನು ಸಾಯಂಕಾಲ 
ದವರೆಗೆ ಅಶುದ್ಧನಾಗಿರುವನು. 4 ಯಾವನಾದರೂ ಆ 
ಮನೆಯಲ್ಲಿ ಆಹಾರ ತಿಂದರೆ ಅಥವಾ ಅಲ್ಲಿ ಮಲಗಿ 
ಕೊಂಡರೆ ಅವನು ತನ್ನ ಬಟ್ಟೆಗಳನ್ನು ತೊಳೆದುಕೊಳ್ಳ 
ಬೇಕು. "ಒಂದು ಮನೆಯಲ್ಲಿ ಹೊಸ ಕಲ್ಲುಗಳನ್ನು 
ಮತ್ತು ಮಣ್ಣನ್ನು (ಗಿಲಾವು) ಹಾಕಿಸಿದನಂತರ ಯಾಜ 
ಕನು ಅದನ್ನು ಪರೀಕ್ಷಿಸಬೇಕು. ಬೂಷ್ಟು ಮನೆಯಲ್ಲಿ 
ಹರಡ ದಿದ್ದರೆ, ಯಾಜಕನು ಮನೆಯನ್ನು ಶುದ್ಧವೆಂದು 
ಪ್ರಕಟಿಸುವನು. 

19""ಬಳಿಕ ಮನೆಯನ್ನು ಶುದ್ದೀಕರಿಸುವುದಕ್ಕೆ ಅವನು 
ಎರಹು ಪಕ್ಷಿಗಳನ್ನು, ದೇವದಾರುಮರದ ಒಂದು 
ತುಂಡನ್ನು, ಕೆಂಪುಬಟ್ಟೆಯನ್ನು ಮತ್ತು ಹಿಸ್ಸೋಪ್‌ ಗಿಡದ 
ಬರಲನ್ನು ತೆಗೆದುಕೊಂಡು ಬರಬೇಕು. ಯಾಜಕನು 
ಒಂದು ಪಕ್ಷಿಯನ್ನು ಹರಿಯುವ ನೀರಿನ ಮೇಲೆ ಮಣ್ಣಿನ 
ಬಟ್ಟಲಲ್ಲಿ ವಧಿಸಬೇಕು. 51ಬಳಿಕ ಯಾಜಕನು ದೇವ 
ದಾರಿನ ಕಟ್ಟಿಗೆಯನ್ನು, ಹಿಸ್ಸೋಷನ್ನು, ಕೆಂಪು ಬಟ್ಟೆಯನ್ನು 
ಮತ್ತು ಸಜೀವವಾದ ಪಕ್ಬಿಯನ್ನು ತೆಗೆದುಕೊಳ್ಳುವನು. 
ಯಾಜಕನು ಹರಿಯುವ ನೀರಿನ ಮೇಲೆ ವಧಿಸಲ್ಪಟ್ಟ 
ಪಕ್ಷಿಯ ರಕ್ತದಲ್ಲಿ ಅವುಗಳನ್ನು ಅದ್ದುವನು. ಬಳಿಕ ಯಾಜ 
ಕನು ರಕ್ತವನ್ನು ಆ ಮನೆಯ ಮೇಲೆ ಏಳು ಸಲ 
ಚಿಮಿಕಿಸುವನು. ಮನೆಯನ್ನು ಶುದ್ಧೀಕರಿಸುವುದಕ್ಕೆ 
ಯಾಜಕನು ಅವುಗಳನ್ನು ಆ ರೀತಿಯಲ್ಲಿ ಉಪಯೋಗಿ 
ಸುವನು. * ಯಾಜಕನು ಪಟ್ಟಣದ ಹೊರಗಿರುವ ಬಯ 
ಲಿಗೆ ಹೋಗಿ, ಸಜೀವವಾದ ಪಕ್ಷಿಯನ್ನು ಸ್ವತಂತ್ರವಾಗಿ 
ಬಿಟ್ಟುಬಿಡಬೇಕು. ಹೀಗೆ ಯಾಜಕನು ಆ ಮನೆಗಾಗಿ 
ಪ್ರಾಯಶ್ಚಿತ್ತ ಮಾಡುವನು. ಆಗ ಆ ಮನೆಯು 
ಶುದ್ಧವಾಗುವುದು.'' 


ನೆಂದರೆ: 7""ಇಸ್ರೇಲರಿಗೆ ಹೀಗೆ ಹೇಳಿರಿ: ಒಬ್ಬನ 
ಆ ಸ್ರಾವವು ಹರಿಯುತ್ತಿದ್ದರೂ ನಿಂತುಹೋಗಿದ್ದರೂ 
ಅವನು ಅಶುದ್ಧನೇ. 

*""ಸ್ರಾವವಾಗುತ್ತಿರುವ ವ್ಯಕ್ತಿ ಯಾವ ಹಾಸಿಗೆಯ ಮೇಲೆ 
ಮಲಗಿದರೂ ಆ ಹಾಸಿಗೆ ಅಶುದ್ಧವಾಗುತ್ತದೆ. ಅವನು 
ಕುಳಿತುಕೊಳ್ಳುವ ಪ್ರತಿ ಆಸನವೂ ಅಶುದ್ಧವಾಗುತ್ತದೆ. 
*ಯಾವನಾದರೂ ಆ ವ್ಯಕ್ತಿಯ ಹಾಸಿಗೆಯನ್ನು ಮುಟ್ಟಿ 
ದರೆ, ಅವನು ತನ್ನ ಬಟ್ಟೆಗಳನ್ನು ತೊಳೆದುಕೊಂಡು ಸ್ನಾನ 
ಮಾಡಬೇಕು. ಅವನು ಸಾಯಂಕಾಲದವರೆಗೆ ಅಶುದ್ಧ 
ನಾಗಿರುವನು. *ಸ್ರಾವವುಳ್ಳವನು ಕುಳಿತುಕೊಳ್ಳುವ ವಸ್ತು 
ವಿನ ಮೇಲೆ ಯಾವನಾದರೂ ಕುಳಿತುಕೊಂಡರೆ, ಅವನು 
ತನ್ನ ಬಟ್ಟೆಗಳನ್ನು ತೊಳೆದುಕೊಂಡು ಸ್ನಾನಮಾಡಬೇಕು. 
ಅವನು ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. 
7ಅಲ್ಲದೆ ಸ್ರಾವವುಳ್ಳ ವ್ಯಕ್ತಿಯನ್ನು ಯಾವನಾದರೂ ಮುಟ್ಟಿ 
ದರೆ, ಅವನು ತನ್ನ ಬಟ್ಟೆಗಳನ್ನು ತೊಳೆದುಕೊಂಡು ಸ್ನಾನ 
ಮಾಡಬೇಕು. ಅವನು ಸಾಯಂಕಾಲದವರೆಗೆ ಅಶುದ್ಧ 
ನಾಗಿರುವನು. 

"ಸ್ರಾವವುಳ್ಳ ವ್ಯಕ್ತಿ ಶುದ್ಧವ್ಯಕ್ತಿಯ ಮೇಲೆ ಉಗುಳಿ 
ದರೆ, ಶುದ್ಧವ್ಯಕ್ತಿ ತನ್ನ ಬಟ್ಟೆಗಳನ್ನು ತೊಳೆದುಕೊಂಡು 
ನೀರಿನಿಂದ ಸ್ನಾನಮಾಡಬೇಕು. ಈ ವ್ಯಕ್ತಿ ಸಾಯಂಕಾಲ 
ದವರೆಗೆ ಅಶುದ್ಧನಾಗಿರುವನು. 9ಸ್ರಾವವುಳ್ಳ ವ್ಯಕ್ತಿ ಯಾವ 
ತಡಿಯ ಮೇಲೆ ಕುಳಿತರೂ ಅದು ಅಶುದ್ಧವಾಗುವುದು. 
ದ್ದರಿಂದ ಯಾವನಾದರೂ ಸ್ರಾವವುಳ್ಳವ್ಯಕ್ತಿಯ ಕೆಳ 
ಗಿರುವ ಯಾವದೇ ವಸ್ತುಗಳನ್ನು ಮುಟ್ಟೆದರೂ ಸಾಯಂ 
ಕಾಲದವರೆಗೆ ಅಶುದ್ಧನಾಗಿರುವನು. ಸ್ರಾವವುಳ್ಳ ವ್ಯಕ್ತಿಯ 
ಕೆಳಗಿರುವ ವಸ್ತುಗಳನ್ನು ತೆಗೆದುಕೊಂಡು ಹೋಗುವ 
ಯಾವನಾದರೂ ತನ್ನ ಬಟ್ಟೆಗಳನ್ನು ತೊಳೆದುಕೊಂಡು 





ರೋಗ ಕುಷ್ಠರೋಗ. 


155 


ನೀರಿನಲ್ಲಿ ಸ್ನಾನಮಾಡಬೇಕು. ಅವನು ಸಾಯಂಕಾಲ 
ದವರೆಗೆ ಅಶುದ್ಧನಾಗಿರುವನು. 

1""ಓಂದು ವೇಳೆ ಸ್ರಾವವುಳ್ಳ ಒಬ್ಬನು ತನ್ನ ಕೈಗಳನ್ನು 
ನೀರಿನಲ್ಲಿ ತೊಳೆಯದೆ ಇನ್ನೊಬ್ಬ ವ್ಯಕ್ತಿಯನ್ನು ಮುಟ್ಟಿ 
ದರೆ, ಆಗ ಆ ಇನ್ನೊಬ್ಬ ವ್ಯಕ್ತಿ ತನ್ನ ಬಟ್ಟೆಗಳನ್ನು ತೊಳೆದು 
ಕೊಂಡು ನೀರಿನಲ್ಲಿ ಸ್ನಾನಮಾಡಬೇಕು. ಅವನು ಸಾಯಂ 
ಕಾಲದವರೆಗೆ ಅಶುದ್ಧನಾಗಿರುವನು. 

12""ಸ್ರಾವವುಳ್ಳ ವ್ಯಕ್ತಿ ಮಣ್ಣಿನ ಮಡಿಕೆಯನ್ನು ಮುಟ್ಟಿ 
ದರೆ, ಆ ಮಡಿಕೆಯನ್ನು ಒಡೆದುಹಾಕಬೇಕು. ಸ್ರಾವವುಳ್ಳ 
ವ್ಯಕ್ತಿ ಮರದ ಬಟ್ಟಲನ್ನು ಮುಟ್ಟಿದರೆ, ಆ ವಸ್ತುವನ್ನು 
ನೀರಿನಲ್ಲಿ ತೊಳೆಯಬೇಕು. 

13""ಸ್ರಾವವುಳ್ಳವನ ಸ್ರಾವವು ನಿಂತು ವಾಸಿಯಾದಾಗ, 
ಅವನು ಶುದ್ಧಮಾಡಿಸಿಕೊಳ್ಳುವುದಕ್ಕೆ ಏಳು ದಿನಗಳವರೆಗೆ 
ಕಾಯಬೇಕು. ಬಳಿಕ ಅವನು ತನ್ನ ಬಟ್ಟೆಗಳನ್ನು ತೊಳೆದು 
ಕೊಂಡು ಹರಿಯುವ ನೀರಿನಲ್ಲಿ ಸ್ನಾನಮಾಡಬೇಕು. ಆಗ 
ಅವನು ಶುದ್ಧನಾಗುವನು. ಎಂಟನೆಯ ದಿನದಲ್ಲಿ ಆ 
ವ್ಯಕ್ತಿ ತನಗೋಸ್ಕರ ಎರಡು ಬೆಳವಕ್ಕಿಗಳನ್ನು ಅಧವಾ 
ಎರಡು ಪಾರಿವಾಳದ ಮರಿಗಳನ್ನು ತೆಗೆದುಕೊಳ್ಳಬೇಕು. 
ಅವನು ದೇವದರ್ಶನಗುಡಾರದ ಬಾಗಿಲಿನ ಬಳಿ 
ಯೆಹೋವನ ಸನ್ನಿಧಿಗೆ ಬರಬೇಕು. ಆ ವ್ಯಕ್ತಿ ಎರಡು ಪಕ್ಷಿ 
ಗಳನ್ನು ಯಾಜಕನಿಗೆ ಕೊಡಬೇಕು. 15 ಯಾಜಕನು ಈ 
ಪಕ್ಷಿಗಳಲ್ಲಿ ಒಂದನ್ನು ಪಾಪಪರಿಹಾರಕ ಯಜ್ಞವಾಗಿಯೂ 
ಇನ್ನೊಂದನ್ನು ಸರ್ವಾಂಗಹೋಮವಾಗಿಯೂ ಅರ್ಪಿಸು 
ವನು. ಹೀಗೆ ಯಾಜಕನು ಅವನ (ಅಶುದ್ಧವಾದ) 
ಸ್ರಾವಕ್ಕಾಗಿ ಯೆಹೋವನ ಸನ್ನಿಧಿಯಲ್ಲಿ ಪ್ರಾ.ಯಶ್ವಿತ್ತ 
ಮಾಡುವನು. 








ಪುರುಷರು ಅನುಸರಿಸಬೇಕಾದ ನಿಯಮಗಳು 

16"" ಒಬ್ಬನಿಗೆ ವೀರ್ಯಸ್ಪಲನವಾದರೆ, ಅವನು ನೀರಿನಲ್ಲಿ 
ಸರ್ವಾಂಗ ಸ್ನಾನಮಾಹಬೇಕು. ಅವನು ಸಾಯಂಕಾಲ 
ದವರೆಗೆ ಅಶುದ್ಧನಾಗಿರುವನು. 17 ಯಾವ ಬಟ್ಟೆಯ 
ಮೇಲಾಗಲೀ ತೊಗಲಿನ ಮೇಲಾಗಲೀ ವೀರ್ಯವು ಬಿದ್ದರೆ, 
ಆ ಬಟ್ಟೆ ಅಥವಾ ತೊಗಲನ್ನು ನೀರಿನಿಂದ ತೊಳೆಯ 
ಬೇಕು. ಅದು ಸಾಯಂಕಾಲವರೆಗೆ ಅಶುದ್ಧವಾಗಿರು 
ವುದು. "ಪುರುಷನಿಗೆ ಸ್ತ್ರೀಸಂಗದಿಂದ ವೀರ್ಯಸ್ಪನವಾದರೆ, 
ಆಗ ಅವರಿಬ್ಬರೂ ಸ್ನಾನ ಮಾಡಬೇಕು. ಅವರು ಸಾಯಂ 
ಕಾಲದವರೆಗೆ ಅಶುದ್ಧರಾಗಿರುವರು. 


ಸ್ತ್ರೀಯರು ಅನುಸರಿಸಬೇಕಾದ ನಿಯಮಗಳು 
19""ಸ್ತ್ರೀಗೆ ಅವಳ ತಿಂಗಳ ಮುಟ್ಟಿನಿಂದ ಸ್ರಾವವಿದ್ದರೆ, 
ಮು ಬ ಎ 
ಅವಳು ಏಳು ದಿನಗಳವರೆಗೆ ಅಶುದ್ಧಳಾಗಿರುವಳು. 
ಯಾವನಾದರೂ ಆಕೆಯನ್ನು ಮುಟ್ಟಿದರೆ, ಆ ವ್ಯಕ್ತಿಯೂ 


ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಅಲ್ಲದೆ, 


ಯಾಜಕಕಾಂಡ 15:11-30 


ಸ್ತ್ರೀಯು ತನ್ನ ಮುಟ್ಟಿನ ದಿನಗಳಲ್ಲಿ ಯಾವುದರ ಮೇಲೆ 
ಮಲಗಿದರೂ ಅದು ಅಶುದ್ಧವಾಗಿರುವುದು ಮತ್ತು ಆ 
ಸಮಯದಲ್ಲಿ ಆಕೆಯು ಯಾವುದರ ಮೇಲೆ ಕುಳಿತು 
ಕೊಂಡರೂ ಅದು ಅಶುದ್ಧವಾಗಿರುವುದು. 2!ಯಾವ 
ನಾದರೂ ಅವಳ ಹಾಸಿಗೆಯನ್ನು ಮುಟ್ಟಿದರೆ, ಆ ವ್ಯಕ್ತಿ 
ತನ್ನ ಬಟ್ಟೆಗಳನ್ನು ತೊಳೆದುಕೊಂಡು ಸ್ನಾನಮಾಡಬೇಕು. 
ಅವನು ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. 
ಯಾವನಾದರೂ ಅವಳು ಕುಳಿತುಕೊಂಡಿದ್ದ ಯಾವ 
ವಸ್ತುವನ್ನಾದರೂ ಮುಟ್ಟಿದರೆ, ಆ ವ್ಯಕ್ತಿ ತನ್ನ ಬಟ್ಟೆಗಳನ್ನು 
ತೊಳೆದುಕೊಂಡು ಸ್ನಾನಮಾಡಬೇಕು. ಅವನು ಸಾಯಂ 
ಕಾಲದವರೆಗೆ ಅಶುದ್ಧನಾಗಿರುವನು. 3 ಅವನು ಅವಳ 
ಹಾಸಿಗೆಯನ್ನಾಗಲೀ ಅಥವಾ ಅವಳು ಕುಳಿತಿದ್ದ ಸ್ಥಳದಲ್ಲಿ 
ಇದ್ದ ಯಾವದನ್ನಾದರೂ ಮುಟ್ಟಿದರೆ ಅವನು ಸಾಯಂ 
ಕಾಲದವರೆಗೆ ಅಶುದ್ಧನಾಗಿರುವನು. 

"ಪುರುಷನು ಸ್ತ್ರೀಯ ಮುಟ್ಟಿನ ಸಮಯದಲ್ಲಿ 
ಆಕೆಯೊಡನೆ ಲೈಂಗಿಕ ಸಂಪರ್ಕಹೊಂದಿದರೆ, ಆಗ ಅವನು 
ಏಳು ದಿನಗಳವರೆಗೆ ಅಶುದ್ಧನಾಗಿರುವನು. ಅವನು 
ಮಲಗಿಕೊಳ್ಳುವ ಪ್ರತಿಯೊಂದು ಹಾಸಿಗೆಯು ಅಶುದ್ಧ 
ವಾಗುವುದು. 

25""ಸ್ಟ್ರೀಗೆ ತನ್ನ ಮುಟ್ಟಿನ ದಿನಗಳ ಹೊರತಾಗಿ ಅನೇಕ 
ದಿನಗಳವರೆಗೆ ರಕ್ತಸ್ರಾವವಾದರೆ ಅಥವಾ ಮುಟ್ಟಿನ 
ದಿನಗಳ ನಂತರ ಅವಳಿಗೆ ಸ್ರಾವವಾದರೆ, ಆಕೆಯು ತನ್ನ 
ಮುಟ್ಟಿನ ದಿನಗಳಲ್ಲಿ ಅಶುದ್ಧಳಾಗಿರುವಂತೆ, ಅಶುದ್ಧಳಾಗಿ 
ರುವಳು. ಅವಳಿಗೆ ಸ್ರಾವವಾಗುವ ದಿನಗಳೆಲ್ಲಾ ಅವಳು 
ಅಶುದ್ಧಳಾಗಿರುವಳು. ಆ ಸ್ರಾವವಿರುವ ತನಕ ಅವಳು 
ಯಾವ ಹಾಸಿಗೆಯ ಮೇಲೆ ಮಲಗಿದರೂ, ಅದು ತಿಂಗಳ 
ಮುಟ್ಟಿನ ಕಾಲದಲ್ಲಿ ಅವಳು ಮಲಗಿರುವ ಹಾಸಿಗೆ 
ಯಂತೆಯೇ ಅಶುದ್ಧವಾಗಿರುವುದು. ಅವಳು ಯಾವುದರ 
ಮೇಲೆ ಕುಳಿತರೂ ಅದು ತಿಂಗಳ ಮುಟ್ಟಿನ ಕಾಲದಲ್ಲಿ 
ಅವಳು ಕುಳಿತಿದ್ದ ಪಸ್ತುವಿನಂತೆಯೇ ಅಶುದ್ಧವಾಗಿರು 
ವುದು. ಯಾವನಾದರೂ ಆ ವಸ್ತುಗಳನ್ನು ಮುಟ್ಟಿದರೆ, 
ಆ ವ್ಯಕ್ತಿ ಅಶುದ್ಧನಾಗಿರುವನು. ಆ ವ್ಯಕ್ತಿಯು ತನ್ನ ಬಟ್ಟೆ 
ಗಳನ್ನು ತೊಳೆದುಕೊಂಡು ನೀರಿನಲ್ಲಿ ಸ್ನಾನಮಾಡಬೇಕು. 
ಅವನು ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. 
ಶ್ರೀಗೆ ಸ್ರಾವವು ನಿಂತ ನಂತರ, ಅವಳು ಏಳು ದಿನಗಳ 
ವರೆಗೆ ಕಾಯಬೇಕು. ಅದರ ನಂತರ ಅವಳು ಶುದ್ಧ 
ಳಾಗಿರುವಳು. ಬಳಿಕ ಎಂಟನೆಯ ದಿನದಲ್ಲಿ ಸ್ತ್ರೀಯು 
ಎರಡು ಬೆಳವಕ್ಕಿಗಳನ್ನಾಗಲೀ ಎರಡು ಪಾರಿವಾಳದ ಮರಿ 
ಗಳನ್ನಾಗಲೀ ತೆಗೆದುಕೊಳ್ಳಬೇಕು. ಅವಳು ಅವುಗಳನ್ನು 
ದೇವದರ್ಶನಗುಡಾರದ ಬಾಗಿಲಲ್ಲಿ ಯಾಜಕನ ಬಳಿಗೆ 
ತರಬೇಕು. ತರುವಾಯ ಯಾಜಕನು ಒಂದು ಪಕ್ಷಿ 
ಯನ್ನು ಪಾಪಪರಿಹಾರಕ ಯಜ್ಞವಾಗಿಯೂ ಇನ್ನೊಂದು 


ಯಾಜಕಕಾಂಹ 15:31-16:14 





ಪಕ್ಸಿಯನ್ನು ಸರ್ವಾಂಗ ಹೋಮವಾಗಿಯೂ ಅರ್ಪಿಸ 
ಬೇಕು. ಹೀಗೆ ಯಾಜಕನು ಅವಳಿಗಾಗಿ ಯೆಹೋವನ 
ಸನ್ನಿಧಿಯಲ್ಲಿ ಪ್ರಾಯಶ್ಚಿತ್ತ ಮಾಡುವನು. 

3!"" ಆದ್ದರಿಂದ ಅಶುದ್ಧತ್ವದ ಕುರಿತು ನೀವು ಇಸ್ರೇಲ 
ರನ್ನು ಎಚ್ಚರಿಸಬೇಕು. ನೀವು ಜನರನ್ನು ಎಚ್ಚರಿಸದಿದ್ದರೆ 
ಅವರು ನನ್ನ ಪವಿತ್ರ, ಗುಹಾರವನ್ನು ಅಶುದ್ಧಮಾಡಿ. 
ಸಾವಿಗೀಡಾಗುವರು'' ಸ್ರಾವವುಳ್ಳ ಜನರು ಅನುಸರಿಸ 
ಬೇಕಾದ ನಿಯಮಗಳು ಅವುಗಳೇ. ವೀರ್ಯಸ್ಪಲನದಿಂದ 
ಅಶುದ್ಧರಾದ ಪುರುಷರು ಅನುಸರಿಸಬೇಕಾದ ನಿಯಮ 
ಗಳು ಅವುಗಳೇ. 3ತಮ್ಮ ತಿಂಗಳ ಮುಟ್ಟಿನಿಂದ ಅಶುದ್ಧ 
ರಾಗುವ ಸ್ತ್ರೀಯರು, ಸ್ರಾವವಾಗುವ ಗಂಡಸರು ಮತ್ತು 
ಸ್ತ್ರೀಯರು ಅನುಸರಿಸಬೇಕಾದ ನಿಯಮಗಳು ಅವುಗಳೇ. 
ಅಶುದ್ಧಳಾದ ಸ್ತ್ರೀಯೊಡನೆ ಮಲಗುವುದರಿಂದ ಅಶುದ್ಧ 





ನಾಗುವ ಯಾವನಾದರೂ ಅನುಸರಿಸಬೇಕಾದ 
ನಿಯಮಗಳು ಅವುಗಳೇ. 
ದೋಷಪರಿಹಾರಕದ ದಿನ 





16 ಆರೋನನ ಇಬ್ಬರು ಪುತ್ರರು ಯೆಹೋವನಿಗೆ 
ಆತನು ಆಜ್ಞಾಪಿಸದೇ ಇದ್ದ ಧೂಪವನ್ನು ಅರ್ಪಿಸು 
ತ್ತಿದ್ದಾಗ ಸತ್ತರು. ಅದಾದ ನಂತರ ಯೆಹೋವನು ಮೋಶೆ 
ಯೊಡನೆ ಮಾತಾಡಿದನು. ಆತನು ಹೇಳಿದ್ದೇನೆಂದರೆ, 
“ನಿನ್ನ ಸಹೋದರನಾದ ಆರೋನನೊಡನೆ ಮಾತಾಡು. 
ಅವನು ತನ್ನ ಇಷ್ಟಬಂದಾಗೆಲ್ಲಾ ತೆರೆಯ ಹಿಂದಿರುವ 
ಮಹಾಪವಿತ್ರಸ್ಥಳದೊಳಕ್ಕೆ ಹೋಗಬಾರದೆಂದು ಅವನಿಗೆ 
ಹೇಳು. ಆತೆರೆಯ ಹಿಂದೆ ಇರುವ ಕೋಣೆಯೊಳಗೆ ಪವಿತ್ರ 


156 


ಹೋಮಕ್ಕಾಗಿ ಒಂದು ಟಗರನ್ನು ತೆಗೆದುಕೊಳ್ಳಬೇಕು. 
6ಬಳಿಕ ಆರೋನನು ಪಾಪಪರಿಹಾರಕ ಯಜ್ಞಕ್ಕೋಸ್ಕರ 
ಹೋರಿಯನ್ನು ಅರ್ಪಿಸಬೇಕು. ಈ ಪಾಪ ಪರಿಹಾರಕ 
ಯಜ್ಞವು ಅವನಿಗಾಗಿ ಇರುತ್ತದೆ. ಆರೋನನು ತನಗೂ 
ತನ್ನ ಕುಟುಂಬದವರಿಗೂ ಪ್ರಾಯಶ್ಚಿತ್ತ ಮಾಡಲು 
ಇದನ್ನು ಮಾಡಬೇಕು. 

7° ತರುವಾಯ ಆರೋನನು ಆ ಎರಡು ಹೋತ 
ಗಳನ್ನು ತೆಗೆದುಕೊಂಡು ಅವುಗಳನ್ನು ದೇವದರ್ಶನ 
ಗುಡಾರದ ಬಾಗಿಲಿನಲ್ಲಿ ಯೆಹೋವನ ಸನ್ನಿಧಿಗೆ ತರ 
ಬೇಕು. ಆರೋನನು ಚೀಟುಹಾಕಿ ಒಂದು ಹೋತವನ್ನು 
ಯೆಹೋವನಿಗಾಗಿಯೂ ಇನ್ನೊಂದನ್ನು ಅಜಾಜೇಲನಿ 
ಗಾಗಿಯೂ* ಎಂದು ನಿರ್ಧರಿಸಬೇಕು. 

9""ಬಳಿಕ ಆರೋನನು ಚೀಟು ಹಾಕುವುದರ ಮೂಲಕ 
ಯೆಹೋವನಿಗೋಸ್ಕರ ಆರಿಸಲ್ಪಟ್ಟ ಹೋತವನ್ನು 
ಅರ್ಪಿಸುವನು. ಆರೋನನು ಈ ಹೋತವನ್ನು ಪಾಪ 
ಪರಿಹಾರಕ ಯಜ್ಞವಾಗಿ ಅರ್ಪಿಸಬೇಕು. 10ಆದರೆ ಚೀಟು 
ಹಾಕುವುದರ ಮೂಲಕ ಅಜಾಜೇಲನಿಗಾಗಿ ಆರಿಸಲ್ಪಟ್ಟ 
ಹೋತವನ್ನು ಜೀವಂತವಾಗಿ ಯೆಹೋವನ ಸನ್ನಿಧಿಗೆ 
ತರಬೇಕು ಮತ್ತು ಈ ಹೋತವನ್ನು ಮರುಭೂಮಿ 
ಯಲ್ಲಿರುವ ಅಜಾಜೇಲನಿಗೆ ಕಳಹಿಸಬೇಕು. ಜನರಿ 
ಗೋಸ್ಕರ ಪ್ರಾ,ಯಶ್ಚಿತ್ತ ಮಾಡಲು ಹೀಗೆ ಮಾಡಬೇಕು. 

11°" ಬಳಿಕ ಆರೋನನು ಹೋರಿಯನ್ನು ತನ್ನ ಪಾಪ 
ಪರಿಹಾರಕ ಯಜ್ಞವಾಗಿ ಅರ್ಪಿಸುವನು. ಆರೋನನು ತನ 
ಗಾಗಿಯೂ ತನ್ನ ಕುಟುಂಬದವರಿಗಾಗಿಯೂ ಪ್ರಾಯ 
ಶ್ಚಿತ್ತ ಮಾಡುವನು. ಆರೋನನು ಹೋರಿಯನ್ನು ತನ್ನ 








ಪೆಟ್ಟಿಗೆಯು ಇರುತ್ತದೆ. ಕೃಪಾಸನವು ಪವಿತ್ರಪೆಟ್ಟಿಗೆಯ 
ಮೇಲ್ಭಾಗದಲ್ಲಿರುತ್ತದೆ; ಕೃಪಾಸನದ ಮೇಲೆ ಮೇಘದಲ್ಲಿ 
ನಾನು ಕಾಣಿಸಿಕೊಳ್ಳುತ್ತೇನೆ. ಆರೋನನು ಆ ಕೋಣೆ 
ಯೊಳಗೆ ಹೋದರೆ ಸಾಯುವನು! 

3" ದೋಷಪರಿಹಾರಕ ದಿನದಲ್ಲಿ ಆರೋನನು ಮಹಾ 
ಪವಿತ್ರ ಸ್ಥಳದೊಳಗೆ ಪ್ರವೇಶಿಸುವ ಮೊದಲು ಪಾಪಪರಿ 
ಹಾರಕ ಯಜ್ಞವಾಗಿ ಹೋರಿಯನ್ನೂ ಸರ್ವಾಂಗ 
ಹೋಮವಾಗಿ ಟಗರನ್ನೂ ಅರ್ಪಿಸಬೇಕು. “ಆರೋನನು 
ತನ್ನ ಪೂರ್ಣ ಶರೀರವನ್ನು ನೀರಿನಿಂದ ತೊಳೆದು ಕೊಳ್ಳ 
ಬೇಕು. ಬಳಿಕ ಅವನು ಈ ಬಟ್ಟೆಗಳನ್ನು ಹಾಕಿಕೊಳ್ಳ 
ಬೇಕು. ಆರೋನನು ಪವಿತ್ರ ನಾರಿನ ನಿಲುವಂಗಿಯನ್ನೂ 
ನಾರಿನ ಚಡ್ಡಿಯನ್ನೂ ಧರಿಸಿಕೊಂಡಿರಬೇಕು. ಅವನು 
ನಾರಿನ ನಡುಕಟ್ವನ್ನು ಕಟ್ಟಿಕೊಳ್ಳಬೇಕು; ನಾರಿನ 
ಮುಂಡಾಸವನ್ನು ಇಟ್ಟುಕೊಳ್ಳಬೇಕು. ಇವುಗಳು ಪವಿತ್ರ 
ವಾದವುಗಳಾಗಿವೆ. 

5""ಆರೋನನು ಇಸ್ರೇಲರಿಂದ ಪಾಪಪರಿಹಾರಕ 
ಯಜ್ಞಕ್ಕಾಗಿ ಎರಡು ಹೋತಗಳನ್ನು ಮತ್ತು ಸರ್ವಾಂಗ 


ಪಾಪಪರಿಹಾರಕ ಯಜ್ಞವಾಗಿ ವಧಿಸುವನು. ಬಳಿಕ 
ಅವನು ಯೆಹೋವನ ಸನ್ನಿಧಿಯಲ್ಲಿರುವ ವೇದಿಕೆಯಿಂದ 
ಕೆಂಡಗಳನ್ನು ಧೂಪಾರತಿಯಲ್ಲಿ ತೆಗೆದುಕೊಳ್ಳಬೇಕು. 
ಆರೋನನು ಪರಿಮಳಧೂಪ ದ್ರವ್ಯದ ಪುಡಿಯಲ್ಲಿ 
ಎರಡು ಹಿಡಿ ತೆಗೆದುಕೊಳ್ಳುವನು. ಆರೋನನು ಆ ಧೂಪ 
ವನ್ನು ತೆರೆಯ ಹಿಂದೆ ಇರುವ ಕೋಣೆಗೆ ತೆಗೆದುಕೊಂಡು 
ಬರಬೇಕು. ಆರೋನನು ಯೆಹೋವನ ಸನ್ನಿಧಿಯಲ್ಲಿ 
ಬೆಂಕಿಯ ಮೇಲೆ ಧೂಪವನ್ನು ಹಾಕಬೇಕು. ಆಗ ಒಡಂ 
ಬಡಿಕೆಯ ಪೆಟ್ಟಿಗೆ ಮೇಲಿರುವ ಕೃಪಾಸನವನ್ನು ಧೂಪದ 
ಹೊಗೆಯು ಮುಚ್ಚಿಕೊಳ್ಳುವುದು. ಹೀಗೆ ಮಾಡುವುದ 
ರಿಂದ ಆರೋನನು ಸಾಯುವುದಿಲ್ಲ. "ಅಲ್ಲದೆ 
ಆರೋನನು ಹೋರಿಯ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದು 
ಕೊಂಡು ಕೃಪಾಸನದ ಪೂರ್ವಭಾಗದಲ್ಲಿ ತನ್ನ 





ಅಜಾಜೀಲ ಅಥವಾ "ಪ್ರಾಯಶ್ಚಿತ್ತ ಪಶು.'' ಈ ಪದದ ಸ್ಪಷ್ಟ ಅರ್ಥ 
ತಿಳಿದಿಲ್ಲ. ಈ ಹೋತವು ಜನರ ಪಾಪಗಳನ್ನು "ಹೊತ್ತುಕೊಂಡು 
ಹೋಗಿದೆ'' ಎಂಬ ಪ್ರಾಮುಖ್ಯ ಆಲೋಚನೆಯನ್ನು ಕೊಡಬಹು 
ದಾಗಿದೆ. 


157 


ಬೆರಳಿನಿಂದ ಚಿಮಿಕಿಸಬೇಕು. ಕೃಪಾಸನದ ಮುಂಭಾ 
ಗದಲ್ಲಿ ಅವನು ತನ್ನ ಬೆರಳಿನಿಂದ ರಕ್ತವನ್ನು ಏಳು ಬಾರಿ 
ಚಿಮಿಕಿಸುವನು. 

15" ಬಳಿಕ ಆರೋನನು ಜನರಿಗೋಸ್ಕರವಾಗಿರುವ 
ಪಾಪಪರಿಹಾರಕ ಪಶುವಾದ ಹೋತವನ್ನು ವಧಿಸಬೇಕು. 
ಆರೋನನು ಈ ಹೋತದ ರಕ್ತವನ್ನು ತೆರೆಯ ಹಿಂಭಾಗ 
ದಲ್ಲಿರುವ ಕೋಣೆಗೆ ತೆಗೆದುಕೊಂಡು ಬರಬೇಕು. 
ಆರೋನನು ಹೋರಿಯ ರಕ್ತದಿಂದ ಮಾಡಿದಂತೆ 
ಹೋತದ ರಕ್ತದಿಂದಲೂ ಮಾಡಬೇಕು. ಆರೋನನು 
ಹೋತದ ರಕ್ತವನ್ನು ಕೃಪಾಸನದ ಮೇಲೂ ಮತ್ತು ಕೃಪಾ 
ಸನದ ಮುಂಭಾಗದಲ್ಲಿಯೂ ಚಿಮಿಕಿಸಬೇಕು. 
ಆರೋನನು ಮಹಾಪವಿತ್ರಸ್ಥಳವನ್ನು ಪರಿಶುದ್ಧ 
ಮಾಡಲು ಅನುಸರಿಸಬೇಕಾದ ನಿಯಮಗಳು: ಇಸ್ರೇಲರ 
ಅಶುದ್ಧತ್ವ, ದಂಗೆಕೋರತನ ಮತ್ತು ಅವರ ಯಾವುದೇ 
ಪಾಪಗಳ ಪರಿಹಾರಕ್ಕಾಗಿ ಆರೋನನು ಇದನ್ನು ಮಾಡ 
ಬೇಕು. ಅವರ ಅಶುದ್ಧತ್ವದ ನಡುವೆ ಇರುವ ದೇವದರ್ಶನ 
ಗುಹಾರಕ್ಕೂ ಅವನು ಇದನ್ನೇ ಮಾಡಬೇಕು. 
ಆರೋನನು ಮಹಾಪವಿತ್ರಸ್ಥಳದಲ್ಲಿ ಪ್ರಾಯಶ್ಚಿತ್ತ 
ಮಾಡಲು ದೇವದರ್ಶನಗುಡಾರದೊಳಗೆ ಹೋದ 
ಸಮಯದಿಂದ ಅವನು ಬರುವ ತನಕ ಗುಡಾರದೊಳಗೆ 
ಯಾರೂ ಇರಕೂಡದು. ಆರೋನನು ಬರುವ ತನಕ 
ಯಾರೂ ಒಳಗೆ ಹೋಗಕೂಡದು. ಹೀಗೆ ಆರೋನನು 
ತನಗಾಗಿಯೂ ತನ್ನ ಕುಟುಂಬಕ್ಕಾಗಿಯೂ ಮತ್ತು ಇಡೀ 
ಇಸ್ರೇಲ್‌ ಸಮೂಹಕ್ಕಾಗಿಯೂ ಪ್ರಾಯಶ್ಚಿತ್ತ ಮಾಡು 
ವನು. ತರುವಾಯ ಆರೋನನು ಹೊರಗೆ ಬಂದು 
ಯೆಹೋವನ ಸನ್ನಿಧಿಯಲ್ಲಿರುವ ಯಜ್ಞವೇದಿಕೆಯ 
ಬಳಿಗೆ ಹೋಗುವನು. ಆರೋನನು ಯಜ್ಞವೇದಿಕೆ 
ಯನ್ನು ಶುದ್ಧೀಕರಿಸುವನು. ಆರೋನನು ಹೋರಿಯ 
ರಕ್ತದಲ್ಲಿ ಸ್ವಲ್ಪವನ್ನು ಮತ್ತು ಹೋತದ ರಕ್ತದಲ್ಲಿ ಸ್ವಲ್ಪವನ್ನು 
ತೆಗೆದುಕೊಂಡು ಯಜ್ಞವೇದಿಕೆಯ ಎಲ್ಲಾ ಮೂಲೆಗಳಿಗೆ 
ಹಚ್ಚುವನು. ' ಬಳಿಕ ಆರೋನನು ತನ್ನ ಬೆರಳಿನಿಂದ ಸ್ವಲ್ಪ 
ರಕ್ತವನ್ನು ಯಜ್ಞವೇದಿಕೆಯ ಮೇಲೆ ಏಳು ಸಲ ಜಿಮಿಕಿಸು 
ವನು. ಹೀಗೆ ಆರೋನನು ಯಜ್ಞವೇದಿಕೆಯನ್ನು ಇಸ್ರೇಲ 
ರಿಂದ ಅದಕ್ಕುಂಟಾದ ಅಶುದ್ಧತ್ವದಿಂದ ದೂರಮಾಡಿ 
ಪರಿಶುದ್ಧಗೊಳಿಸುವನು. 

2""ಹೀಗೆ ಆರೋನನು ಮಹಾಪವಿತ್ರಸ್ಥಳವನ್ನೂ ದೇವ 
ದರ್ಶನಗುಹಾರವನ್ನೂ ಯಜ್ಞವೇದಿಕೆಯನ್ನೂ ಶುದ್ದೀಕ 
ರಿಸುವನು. ಬಳಿಕ ಆರೋನನು ಜೀವಂತವಾಗಿರುವ 
ಹೋತವನ್ನು ಯೆಹೋವನ ಬಳಿಗೆ ತರುವನು. 
21 ಆರೋನನು ಸಜೀವವಾದ ಹೋತದ ತಲೆಯ ಮೇಲೆ 











ಯಾಜಕಕಾಂಡ 16:15-30 


ಆರೋನನು ಜನರ ಪಾಪಗಳನ್ನು ಹೋತದ ತಲೆಯ 
ಮೇಲೆ ಹೊರಿಸುವನು. ಬಳಿಕ ಅವನು ಹೋತವನ್ನು 
ಮರುಭೂಮಿಗೆ ಕಳುಹಿಸಿಬಿಡುವನು. ಒಬ್ಬ ಮನುಷ್ಯನು 
ಹೋತವನ್ನು ನಡಿಸಿಕೊಂಡು ಹೋಗಲು ಸಿದ್ಧನಾಗಿ 
ನಿಂತಿರುವನು. ಹೀಗೆ ಹೋತವು ಜನರ ಪಾಪಗಳನ್ನು 
ಹೊತ್ತುಕೊಂಡು ಬರಿದಾದ ಮರುಭೂಮಿಗೆ ಹೋಗು 
ವುದು. ಹೋತವನ್ನು ನಡಿಸಿಕೊಂಡು ಹೋಗುವ 
ಮನುಷ್ಯನು ಮರುಭೂಮಿಯಲ್ಲಿ ಅದನ್ನು ಬಿಟ್ಟು 
ಬಿಡುವನು. 

23°" ಬಳಿಕ ಆರೋನನು ದೇವದರ್ಶನಗುಡಾರವನ್ನು 
ಪ್ರವೇಶಿಸುವನು. ಅವನು ಪವಿತ್ರಸ್ಥಳದೊಳಗೆ ಹೋಗಿ 
ದ್ದಾಗ ಧರಿಸಿಕೊಂಡಿದ್ದ ನಾರುಬಟ್ಟೆಯನ್ನು ತೆಗೆದು 
ಹಾಕುವನು. ಅವನು ಈ ಬಟ್ಟೆಗಳನ್ನು ಅಲ್ಲಿಯೇ ಬಿಡ 
ಬೇಕು. 3'ಅವನು ತನ್ನ ಶರೀರವನ್ನು ಪವಿತ್ರ ಸ್ಥಳದಲ್ಲಿ 
ನೀರಿನಿಂದ ತೊಳೆದುಕೊಳ್ಳುವನು. ಬಳಿಕ ಅವನು ತನ್ನ 
ಇತರ ವಿಶೇಷ ಬಟ್ಟೆಗಳನ್ನು ಧರಿಸಿಕೊಳ್ಳುವನು. ಅವನು 
ಹೊರಗೆ ಬಂದು, ತನ್ನ ಸರ್ವಾಂಗಹೋಮವನ್ನು ಮತ್ತು 
ಜನರ ಸರ್ವಾಂಗಹೋಮವನ್ನು ಅರ್ಪಿಸುವನು. ಅವನು 
ತನಗಾಗಿಯೂ ಜನರಿಗಾಗಿಯೂ ಪ್ರಾಯಶ್ಚಿತ್ತ ಮಾಡು 
ವನು. ಬಳಿಕ ಅವನು ಪಾಪಪರಿಹಾರಕ ಯಜ್ಞದ 
ಕೊಬ್ಬನ್ನು ವೇದಿಕೆಯ ಮೇಲೆ ಹೋಮಮಾಹುವನು. 

2°" ಅಜಾಜೇಲನಿಗೆ ಹೋತವನ್ನು ನಡೆಸಿಕೊಂಡು 
ಹೋದವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ನೀರಿ 
ನಿಂದ ತನ್ನ ಪೂರ್ಣಶರೀರವನ್ನು ತೊಳೆದುಕೊಳ್ಳಬೇಕು. 
ಬಳಿಕ ಅವನು ಪಾಳೆಯದೊಳಗೆ ಬರಬಹುದು. 

27""ಪಾಪಪರಿಹಾರಕ ಯಜ್ಞಕ್ಕಾಗಿ ಇರುವ ಹೋರಿ 
ಯನ್ನು ಮತ್ತು ಹೋತವನ್ನು ಪಾಳೆಯದ ಹೊರಗೆ ತೆಗೆದು 
ಕೊಂಡು ಹೋಗಬೇಕು. (ಆ ಪಶುಗಳ ರಕ್ತವನ್ನು ಪವಿತ್ರ 
ವಸ್ತುಗಳನ್ನು ಶುದ್ಧೀಕರಿಸುವುದಕ್ಕೆ ಪವಿತ್ರಸ್ಥಳಕ್ಕೆ ತರ 
ಲಾಗಿತ್ತು) ಯಾಜಕರು ಆ ಪಶುಗಳ ಚರ್ಮ, ಮಾಂಸ 
ಮತ್ತು ದೇಹದ ಕಲ್ಮಶವನ್ನೆಲ್ಲಾ ಬೆಂಕಿಯಿಂದ ಸುಟ್ಟು 
ಹಾಕಿಸಬೇಕು. ಬಳಿಕ ಅವುಗಳನ್ನು ಸುಡುವ ವ್ಯಕ್ತಿ ತನ್ನ 
ಬಟ್ಟೆಗಳನ್ನು ತೊಳೆದುಕೊಂಡು ತನ್ನ ಪೂರ್ಣದೇಹವನ್ನು 
ನೀರಿನಿಂದ ತೊಳೆದುಕೊಳ್ಳಬೇಕು. ಬಳಿಕ ಅವನು 
ಪಾಳೆಯದೊಳಗೆ ಬರಬಹುದು. 

2೨""ಇದು ನಿಮಗೆ ಶಾಶ್ವತವಾದ ಕಟ್ಟಳೆ: ಏಳನೆಯ 
ತಿಂಗಳಿನ ಹತ್ತನೆಯ ದಿನದಲ್ಲಿ ನೀವು ಆಹಾರವನ್ನು 
ತೆಗೆದುಕೊಳ್ಳದೆ ಉಪವಾಸ ಮಾಹಬೇಕು. ಆ ದಿನದಲ್ಲಿ 
ಯಾವ ಕೆಲಸವನ್ನೂ ಮಾಡಬಾರದು. ನಿಮ್ಮ ದೇಶದಲ್ಲಿ 
ವಾಸಿಸುವ ಪ್ರವಾಸಿಗರಾಗಲೀ ಪರದೇಶಸ್ಥರಾಗಲೀ 








ತನ್ನ ಎರಡು ಕೈಗಳನ್ನಿಟ್ಟು ಇಸ್ರೇಲರು ಮಾಡಿದ ಪಾಪಗ 
ಳನ್ನು ಮತ್ತು ದ್ರೋಹಗಳನ್ನು ಅರಿಕೆಮಾಹುವನು. ಹೀಗೆ 


ಯಾವ ಕೆಲಸವನ್ನು ಮಾಡಬಾರದು. 30 ಯಾಕಂದರೆ ಈ 





ಆಹಾರವನ್ನು ಅಕ್ಬರಶಃ ನಿಮ್ಮನ್ನು ದೀನರನ್ನಾಗಿ ಮಾಡಿಕೊಳ್ಳಿರಿ. 


ಯಾಜಕಕಾಂಹ 16:31-17:14 


ದಿನದಲ್ಲಿ ಯಾಜಕನು ನಿಮ್ಮನ್ನು ಶುದ್ಧೀಕರಿಸಲು ನಿಮ 
ಗಾಗಿ ಪ್ರಾಯಶ್ಚಿತ್ತ ಮಾಡುವನು. ಆಗ ನೀವು ಯೆಹೋವ 
ನಿಗಾಗಿ ನಿಮ್ಮ ಎಲ್ಲಾ ಪಾಪಗಳಿಂದ ಬಿಡುಗಡೆಯಾಗಿ 
ಪರಿಶುದ್ಧರಾಗುವಿರಿ. 3!ಈ ದಿನವು ನಿಮಗೆ ಬಹಳ 
ಪ್ರಾಮುಖ್ಯವಾದ ವಿಶ್ರಾಂತಿ ದಿನವಾಗಿದೆ. ನೀವು ಉಪ 
ವಾಸ ಮಾಡಬೇಕು. ಈ ನಿಯಮ ಶಾಶ್ವತವಾದದ್ದು. 

"ಆದ್ದರಿಂದ ಪ್ರಧಾನಯಾಜಕನಾಗಿ ಆರಿಸಲ್ಪಟ್ಟ 
ವನು ವಸ್ತುಗಳನ್ನು ಶುದ್ಧೀಕರಿಸಲು ಈ ಆಚರಣೆಯನ್ನು 
ಮಾಡಬೇಕು. ಈತನು ತನ್ನ ತಂದೆಯ ನಂತರ ಪ್ರಧಾನ 
ಯಾಜಕನಾಗಿ ಸೇವೆಮಾಡುವುದಕ್ಕೆ ನೇಮಿಸಲ್ಪಟ್ಟವನಾಗಿ 
ದ್ದಾನೆ. ಆ ಯಾಜಕನು ಪವಿತ್ರವೂ ಶ್ರೇಷ್ಠವೂ ಆಗಿರುವ 
ನಾರುಬಟ್ಟೆಯನ್ನು ಧರಿಸಿಕೊಳ್ಳಬೇಕು. 33 ಅವನು ಮಹಾ 
ಪವಿತ್ರಸ್ಥಳ, ದೇವದರ್ಶನಗುಡಾರ ಮತ್ತು ವೇದಿಕೆಯನ್ನು 
ಶುದ್ಧೀಕರಿಸಬೇಕು; ಅವನು ಯಾಜಕರನ್ನು ಇಸ್ರೇಲ 
ರನ್ನು ಶುದ್ಧೀಕರಿಸಬೇಕು. **ಇಸ್ರೇಲರನ್ನು ಶುದ್ಧೀಕರಿ 
ಸುವ ಕಟ್ಟಳೆ ಶಾಶ್ವತವಾದದ್ದು. ನೀವು ಆ ಕಾರ್ಯಗಳನ್ನು 
ವರ್ಷಕ್ಕೊಮ್ಮೆ ಇಸ್ರೇಲರ ಪಾಪಗಳ ದೆಸೆಯಿಂದ ಮಾಡ 
ಬೇಕು.'' ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ 
ಅವರು ಆ ಕಾರ್ಯಗಳನ್ನು ಮಾಡಿದರು. 


ಪ್ರಾಣಿಗಳನ್ನು ಕೊಲ್ಲುವುದರ ಮತ್ತು ತಿನ್ನುವುದರ 
ಕುರಿತು ನಿಯಮಗಳು 

17 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 

ಆರೋನನೊಡನೆಯೂ ಅವನ ಪುತ್ರರೊಡ 
ನೆಯೂ ಇಸ್ರೇಲರೆಲ್ಲರೊಡನೆಯೂ ಮಾತಾಡು. 
ಯೆಹೋವನು ಹೀಗೆ ಆಜ್ಞಾಪಿಸಿದ್ದಾನೆಂದು ಹೇಳು. 
ಅದೇನಂದರೆ, *ಒಬ್ಬ ಇಸ್ರೇಲರಲ್ಲಿ ಯಾವನಾದರೂ 
ಹೋರಿಯನ್ನಾಗಲೀ ಕುರಿಮರಿಯನ್ನಾಗಲೀ ಹೋತವ 
ನ್ನಾಗಲೀ ಪಾಳೆಯದೊಳಗೆ ಅಥವಾ ಪಾಳೆಯದ ಹೊರಗೆ 
ಪಧಿಸಬಹುದು. "ಅವನು ಆ ಪ್ರಾಣಿಯನ್ನು ದೇವದರ್ಶನ 
ಗುಡಾರದ ಬಾಗಿಲಿಗೆ ತರಬೇಕು. ಅವನು ಆ ಪಶುವಿನ 
ಒಂದು ಭಾಗವನ್ನು ಯೆಹೋವನಿಗೆ ಕಾಣಿಕೆಯಾಗಿ ಕೊಡ 
ಬೇಕು. ಅವನು ರಕ್ತವನ್ನು ಸುರಿಸಿದ್ದರಿಂದ ತನ್ನ ಕಾಣಿಕೆ 
ಯನ್ನು ಯೆಹೋವನ ಪವಿತ್ರಗುಹಾರದೊಳಗೆ ತೆಗೆದು 
ಕೊಂಡು ಹೋಗಬೇಕು. ಅವನು ಪ್ರಾಣಿಯ ಒಂದು 
ಭಾಗವನ್ನು ಯೆಹೋವನಿಗೆ ಉಡುಗೊರೆಯಾಗಿ ತೆಗೆದು 
ಕೊಂಡು ಹೋಗದಿದ್ದರೆ, ಅವನನ್ನು ಅವನ ಜನರಿಂದ 
ಬಹಿಷ್ಕರಿಸಬೇಕು. 5ಸಮಾಧಾನ ಯಜ್ಞ ರೂಪವಾಗಿ 
ಇದನ್ನು ಯೆಹೋವನಿಗೆ ಅರ್ಪಿಸುವ ಯಜ್ಞಕ್ಕೆ ಇದೇ 
ನಿಯಮ. ಇಸ್ರೇಲರು ಹೊಲಗಳಲ್ಲಿ ಕೊಲ್ಲುವ ತಮ್ಮ 
ಪ್ರಾಣಿಗಳನ್ನು ದೇವದರ್ಶನಗುಡಾರದ ಬಾಗಿಲಿಗೆ 
ಅಂದರೆ ಯೆಹೋವನ ಸನ್ನಿಧಿಯಲ್ಲಿರುವ ಯಾಜಕರ 
ಬಳಿಗೆ ತರಬೇಕು. ಬಳಿಕ ಯಾಜಕನು ಆ ಪಶುಗಳ 





158 


ರಕ್ತವನ್ನು ದೇವದರ್ಶನಗುಡಾರದ ಬಾಗಿಲಿನ ಹತ್ತಿರ 
ವಿರುವ ಯೆಹೋವನ ಯಜ್ಞವೇದಿಕೆಗೆ ಚೆಲ್ಲುವನು ಮತ್ತು 
ಅವುಗಳ ಕೊಬ್ಬನ್ನು ಯಜ್ಞವೇದಿಕೆಯ ಮೇಲೆ ಹೋಮ 
ಮಾಡುವನು. ಅದರ ಸುವಾಸನೆಯು ಯೆಹೋವನಿಗೆ 
ಪ್ರಿಯವಾಗಿದೆ. "ಅವರು "ಅಜ ದೇವತೆಗಳಿಗೆ' ಇನ್ನು 
ಮುಂದೆ ಬಲಿಕೊಡಬಾರದು. ಅವರು ಅನ್ಯದೇವತೆಗಳ 
ಹಿಂದೆ ಹೋಗಿದ್ದಾರೆ. ಆ ರೀತಿಯಲ್ಲಿ ಅವರು ಸೂಳೆಯರ 
ಹಾಗೆ ವರ್ತಿಸಿದ್ದಾರೆ. ಈ ನಿಯಮಗಳು ಶಾಶ್ವತವಾಗಿವೆ. 

8" ಜನರಿಗೆ ಹೇಳಬೇಕಾದದ್ದೇನೆಂದರೆ ನಿಮ್ಮ ಮಧ್ಯ 
ದಲ್ಲಿ ವಾಸಿಸುತ್ತಿರುವ ಯಾವ ಇಸ್ರೇಲನಾಗಲೀ ಅನ್ಯನಾ 
ಗಲೀ (ಪ್ರವಾಸಿಗನು ಅಥವಾ ವಿದೇಶಿಯನು) ಸರ್ವಾಂಗ 
ಹೋಮವನ್ನಾಗಲೀ ಯಜ್ಞವನ್ನಾಗಲೀ ಅರ್ಪಿಸ 
ಬಹುದು. "ಅವನು ತನ್ನ ಬಲಿಯನ್ನು ದೇವದರ್ಶನ 
ಗುಡಾರದ ಬಾಗಿಲಿಗೆ ತೆಗೆದುಕೊಂಡು ಬಂದು 
ಯೆಹೋವನಿಗೆ ಅರ್ಪಿಸಬೇಕು. ಇಲ್ಲವಾದರೆ ಅವನನ್ನು 
ಅವನ ಕುಲದಿಂದ ತೆಗೆದುಹಾಕಬೇಕು. 

9": ರಕ್ತವನ್ನು ತಿನ್ನುವ ಪ್ರತಿಯೊಬ್ಬನಿಗೂ ನಾನು 
(ದೇವರು) ವಿರುದ್ಧವಾಗಿರುವೆನು. ಅವನು ನಿಮ್ಮ ಮಧ್ಯ 
ದಲ್ಲಿ ವಾಸವಾಗಿರುವ ಇಸ್ರೇಲನಾಗಲೀ ಪರದೇಶಸ್ಥ 
ನಾಗಲೀ ಅಗಿರಬಹುದು. ನಾನು ಆ ವ್ಯಕ್ತಿಯನ್ನು ಅವನ 
ಜನರಿಂದ ತೆಗೆದುಹಾಕುವೆನು. !! ಯಾಕಂದರೆ ದೇಹದ 
ಜೀವ ರಕ್ತದಲ್ಲಿದೆ. ನೀವು ನಿಮಗೋಸ್ಕರವಾಗಿ ಯಜ್ಞ 
ವೇದಿಕೆಯ ಮೇಲೆ ಪ್ರಾಯಶ್ವಿತ್ತ ಮಾಡಲಿ ಎಂದು ನಾನು 
ಅದನ್ನು ನಿಮಗೆ ಕೊಟ್ಟಿದ್ದೇನೆ. ನೀವು ನಿಮಗೋಸ್ಕರವಾಗಿ 
ಪ್ರಾಯಶ್ಚಿತ್ತ ಮಾಡಲು ಈ ನಿಯಮಗಳನ್ನು ಉಪ 
ಯೋಗಿಸಬೇಕು. ಒಬ್ಬನ ಜೀವಕ್ಕೆ ರಕ್ತವೇ ಪ್ರಾಯಶ್ಚಿತ್ತ 
ವಾಗಿದೆ. ಜೀವಿಯೊಂದನ್ನು ಕೊಂದಿದ್ದರ ಬೆಲೆಯಾಗಿ 
ನೀವು ನನಗೆ ಆ ರಕ್ತವನ್ನು ಕೊಡಬೇಕು. ಆದ್ದರಿಂದ 
ನಾನು ಇಸ್ರೇಲರಿಗೆ ಹೇಳುವುದೇನೆಂದರೆ ನಿಮ್ಮಲ್ಲಿ 
ಯಾವನೂ ರಕ್ತಭೋಜನ ಮಾಡಬಾರದು ಮತ್ತು ನಿಮ್ಮ 
ಮ ಧ್ಯದಲ್ಲಿ ವಾಸಿಸುವ ಯಾವ ಪರದೇಶಸ್ಥನೂ 
ರಕ್ತಭೋಜನ ಮಾಡಬಾರದು. 

13"" ಯಾವನಾದರೂ ಒಂದು ಪ್ರಾಣಿಯನ್ನು ಬೇಟೆ 
ಯಾಡಿದರೆ, ಅಥವಾ ಪಕ್ಷಿಯನ್ನು ಹಿಡಿದರೆ, ಅವನು ರಕ್ತ 
ವನ್ನು ನೆಲದ ಮೇಲೆಸುರಿದು ಅದನ್ನು ಮಣ್ಣಿನಿಂದ ಮುಚ್ಚಿ 
ಬಿಡಬೇಕು. ಅವನು ಇಸ್ರೇಲನಾದರೂ ನಿಮ್ಮ ಮಧ್ಯದಲ್ಲಿ 
ವಾಸಿಸುವ ಪರದೇಶಸ್ಥನಾದರೂ ಹಾಗೆಯೇ ಮಾಡ 
ಬೇಕು. ನೀವು ಇದನ್ನು ಯಾಕೆ ಮಾಡಬೇಕೆಂದರೆ, 
ಮಾಂಸದಲ್ಲಿ ರಕ್ತವು ಇನ್ನೂ ಇದ್ದರೆ, ಅದರ ಪ್ರಾಣವು 
ಇನ್ನೂ ಮಾಂಸದಲ್ಲಿ ಇದೆ. ಆದ್ದರಿಂದ ನಾನು ಇಸ್ರೇಲರಿಗೆ 
ಈ ಅಪ್ಪಣೆಯನ್ನು ಕೊಡುತ್ತೇನೆ. ರಕ್ತದಿಂದ ಕೂಡಿರುವ 
ಮಾಂಸವನ್ನು ತಿನ್ನಬಾರದು. ಯಾವನಾದರೂ ರಕ್ತ 


159 


ಭೋಜನ ಮಾಡಿದರೆ, ಅವನು ತನ್ನ ಜನರಿಂದ ತೆಗೆದು 
ಹಾಕಲ್ಪಹಬೇಕು. 

"" ಅಲ್ಲದೆ ಯಾವನಾದರೂ ತನ್ನಷ್ಟಕ್ಕೆ ಸತ್ತಪ್ರಾಣಿ 
ಯನ್ನು ತಿಂದರೆ ಅಥವಾ ಯಾವನಾದರೂ ಬೇರೆ ಪ್ರಾಣಿ 
ಯಿಂದ ಕೊಲ್ಲಲ್ಪಟ್ಟ ಪ್ರಾಣಿಯನ್ನು ತಿಂದರೆ, ಅವನು 
ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಅವನು 
ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ನೀರಿನಲ್ಲಿ ಸ್ನಾನಮಾಡಿ 
ಕೊಳ್ಳಬೇಕು. ಅವನು ಇಸ್ರೇಲನಾಗಿದ್ದರೂ ನಿಮ್ಮ ಮಧ್ಯ 
ದಲ್ಲಿ ವಾಸಿಸುವ ಪರದೇಶಸ್ಥನಾಗಿದ್ದರೂ ಹಾಗೆಯೇ 
ಮಾಡಬೇಕು. "ಅವನು ತನ್ನ ಬಟ್ಟೆಗಳನ್ನು ತೊಳೆದು 
ಕೊಳ್ಳದೆಯೂ ಸ್ನಾನಮಾಡಿಕೊಳ್ಳದೆಯೂ ಹೋದರೆ ಆಗ 
ಅವನು ಪಾಪಮಾಡಿದ ದೋಷಿಯಾಗಿರುವನು.'' 


ಲೈಂಗಿಕ ಸಂಬಂಧಗಳ ಬಗ್ಗೆ ನಿಯಮಗಳು 
1 8 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
2""ಇಸ್ರೇಲರಿಗೆ ಹೀಗೆ ಹೇಳು: ನಾನು ನಿಮ್ಮ 
ದೇವರಾಗಿರುವ ಯೆಹೋವನು. ಹಿಂದೆ ನೀವು ಈಜಿಪ್ಟಿ 
ನಲ್ಲಿ ವಾಸಿಸಿದಿರಿ. ಈಜಿಪ್ಟಿನ ಜನರು ಆಚರಿಸಲ್ಪಡುವ 
ಆಚಾರಗಳನ್ನು ನಡಿಸಬಾರದು. ಆ ದೇಶದಲ್ಲಿ ಮಾಡು 
ತ್ತಿದ್ದ ಕಾರ್ಯಗಳನ್ನು ನೀವು ಮಾಡಬಾರದು. ನಾನು 
ನಿಮ್ಮನ್ನು ಕಾನಾನಿಗೆ ನಡೆಸುತ್ತಿದ್ದೇನೆ. ಆ ದೇಶದಲ್ಲಿ 
ಮಾಡುವ ಕಾರ್ಯಗಳನ್ನು ನೀವು ಮಾಡಕೂಡದು. 
ಅವರ ಸಂಪ್ರದಾಯಗಳನ್ನು ಅನುಸರಿಸಬೇಡಿ. “ನೀವು 
ನನ್ನ ನಿಯಮಗಳಿಗೆ ವಿಧೇಯರಾಗಿ ನನ್ನ ಕಟ್ಟಳೆಗಳನ್ನು 
ಅನುಸರಿಸ ಬೇಕು. ಆ ನಿಯಮಗಳನ್ನು ತಪ್ಪದೆ ಪಾಲಿಸಿರಿ. 
ಯಾಕಂದರೆ ನಾನು ನಿಮ್ಮ ದೇವರಾದ ಯೆಹೋವನು. 
ಆದ್ದರಿಂದ ನೀವು ನನ್ನ ಕಟ್ಟಳೆಗಳಿಗೆ ಮತ್ತು ನಿಯಮ 
ಗಳಿಗೆ ವಿಧೇಯರಾಗಬೇಕು. ಒಬ್ಬನು ನನ್ನ ಕಟ್ಟಳೆಗಳಿಗೆ 
ಮತ್ತು ನಿಯಮಗಳಿಗೆ ವಿಧೇಯನಾದರೆ, ಅವನು 
ಜೀವಿಸುವನು! ನಾನೇ ಯೆಹೋವನು! "ನೀವು 
ಎಂದಿಗೂ ನಿಮ್ಮ ಹತ್ತಿರದ ಸಂಬಂಧಿಗಳೊಂದಿಗೆ ಲೈಂಗಿಕ 
ಸಂಬಂಧ * ಮಾಡಬಾರದು. ನಾನೇ ಯೆಹೋವನು! 
7""'ತಾಯಿಯೊಂದಿಗೆ ಲೈಂಗಿಕ ಸಂಬಂಧ ಮಾಡಿ ನಿಮ್ಮ 
ತಂಡೆಗೆ ಎಂದಿಗೂ ಅವಮಾನ ತರಬಾರದು. ಆಕೆ ನಿಮ್ಮ 
ತಾಯಿಯಾಗಿದ್ದಾಳೆ. ನೀವು ಆಕೆಯೊಂದಿಗೆ ಎಂದಿಗೂ 
ಲೈಂಗಿಕ ಸಂಬಂಧ ಮಾಡಬಾರದು. *ತಂದೆಯ ಹೆಂಹತಿ 
ಯೊಂದಿಗೂ ಲೈಂಗಿಕ ಸಂಬಂಧ ಮಾಡಬಾರದು. ಅದು 
ನಿಮ್ಮ ತಂದೆಗೆ ಅವಮಾನ ತರುವುದು. 
9"" ಸಹೋದರಿಯೊಂದಿಗೆ, ಅಂದರೆ ನಿಮ್ಮ ತಂದೆ 
ಅಧವಾ ತಾಯಿಯ ಮಗಳೊಂದಿಗೆ ಲೈಂಗಿಕ ಸಂಬಂಧ 
ಮಾಡಬಾರದು. ನಿಮ್ಮ ಸಹೋದರಿಯು (ನಿಮ್ಮ ) ಮನೆ 





ಲೈಂಗಿಕ ಸಂಭಂಧ ಅಕ್ಸರಶಃ ""ಬೆತ್ತಲೆಯನ್ನು ಮುಚ್ಚದೆ'' 


ಯಾಜಕಕಾಂಡ 17:15-18:18 


ಯಲ್ಲಾಗಲೀ* ಅಥವಾ ಇನ್ನೊಂದು ಸ್ಥಳದಲ್ಲಾಗಲೀ 
ಹುಟ್ಟಿದರೂ ಆಕೆಯೊಡನೆ ಲೈಂಗಿಕ ಸಂಬಂಧ ಮಾಡ 
ಬಾರದು. 

10" ನೀವು ನಿಮ್ಮ ಮೊಮ್ಮಗಳೊಡನೆ ಲೈಂಗಿಕ ಸಂಬಂಧ 
ಮಾಡಬಾರದು. ಅದು ನಿಮಗೆ ಅವಮಾನ ತರುವುದು. 

!1""ತಂದೆಗೆ ಮತ್ತು ಅವನ ಹೆಂಡತಿಗೆ ಒಬ್ಬ ಮಗಳಿದ್ದರೆ, 
ಆಕೆ ನಿಮ್ಮ ಸಹೋದರಿಯಾಗಿದ್ದಾಳೆ. ನೀವು ಆಕೆ 
ಯೊಂದಿಗೆ ಲೈಂಗಿಕ ಸಂಬಂಧ ಮಾಡಬಾರದು. 

12"ತಂದೆಯ ಸಹೋದರಿಯೊಂದಿಗೆ ಲೈಂಗಿಕ 
ಸಂಬಂಧ ಮಾಡಬಾರದು. ಆಕೆಯು ನಿಮ್ಮ ತಂದೆಯ ಹತ್ತಿ 
ರದ ಸಂಬಂಧಿ. ತಾಯಿಯ ಸಹೋದರಿಯೊಂದಿಗೆ 
ಲೈಂಗಿಕ ಸಂಬಂಧ ಮಾಡಬಾರದು. ಆಕೆಯು ನಿಮ್ಮ 
ತಾಯಿಯ ಹತ್ತಿರದ ಸಂಬಂಧಿಯಾಗಿದ್ದಾಳೆ. “ನೀವು 
ನಿಮ್ಮ ತಂದೆಯ ಸಹೋದರನ ಹೆಂಡತಿಯೊಡನೆ ಲೈಂಗಿಕ 
ಸಂಬಂಧವಿಟ್ಟುಕೊಂಡರೆ ಅವನನ್ನು ಅವಮಾನ ಪಡಿಸಿ 
ದಂತಾಗುವುದು. ಯಾಕಂದರೆ ಅವರು ನಿಮ್ಮ ದೊಡ್ಡಮ್ಮ 
ಅಥವಾ ಚಿಕ್ಕಮ್ಮ. 

15""ಸೂಸೆಯೊಂದಿಗೆ ಲೈಂಗಿಕ ಸಂಬಂಧ ಮಾಡ 
ಬಾರದು. ಆಕೆಯು ನಿಮ್ಮ ಮಗನ ಹೆಂಹತಿ. 

16 "ಸಹೋದರನ ಹೆಂಡತಿಯೊಡನೆ ಲೈಂಗಿಕ ಸಂಬಂಧ 
ಮಾಡಬಾರದು. ಅಂಥ ಸಂಬಂಧವು ನಿಮ್ಮ ಸಹೋದರ 
ನಿಗೆ ಅವಮಾನವನ್ನು ಉಂಟುಮಾಡುವುದು. 

!?""ಒಬ್ಬ ಸ್ತ್ರೀಯೊಡನೆಯೂ ಆಕೆಯ ಮಗಳೊಡ 
ನೆಯೂ ಲೈಂಗಿಕ ಸಂಬಂಧ ಮಾಡಬಾರದು. ಆಸ್ತ್ರೀಯ 
ಮೊಮ್ಮಗಳೂಡನೆಯೂ ಲೈಂಗಿಕ ಸಂಬಂಧ ಮಾಡ 
ಬಾರದು. ಈ ಮೊಮ್ಮಗಳು ಈ ಸ್ತ್ರೀಯ ಮಗನ ಅಥವಾ 
ಮಗಳ ಮಗಳಾಗಿರಬಹುದು. ಆಕೆಯ ಮೊಮ್ಮಕ್ಕಳಾದ 
ಹೆಣ್ಣುಮಕ್ಕಳು ಆಕೆಯ ಹತ್ತಿರದ ಸಂಬಂಧಿಕರಾಗಿದ್ದಾರೆ. 
(ಅವರೊಡನೆ ಲೈಂಗಿಕ ಸಂಬಂಧ) ಮಾಡುವುದು ತಪ್ಪು 

18""ಹೆಂಹತಿ ಇನ್ನೂ ಜೀವದಿಂದಿರುವಾಗ, ಆಕೆಯ 
ಸಹೋದರಿಯನ್ನು ಹೆಂಡತಿಯನ್ನಾಗಿ ತೆಗೆದುಕೊಳ್ಳ 
ಬಾರದು. ಇಲ್ಲವಾದರೆ ಆ ಇಬ್ಬರು ಸಹೋದರಿಯರು 
ಒಬ್ಬರಿಗೊಬ್ಬರು ವೈರಿಗಳಾಗುವರು. ಹೆಂಡತಿಯ 
ಸಹೋದರಿಯೊಂದಿಗೆ ಲೈಂಗಿಕ ಸಂಬಂಧ ಮಾಡ 
ಬಾರದು. 





ಸಹೋದರಿಯ ಮನೆ ಅಥವಾ '"ಕುಟುಂಬದವರು.'' ಒಬ್ಬನಿಗೆ ಅನೇಕ 
ಹೆಂಡತಿಯರಿದ್ದರೆ, ಪ್ರತಿಯೊಬ್ಬ ಹೆಂಡತಿಯು ಮತ್ತು ಅವಳ ಮಕ್ಕಳು 
ತಮ್ಮದೇ ಆದ ಗುಡಾರವನ್ನು ಅಥವಾ ಮನೆಯ ಒಂದು ಭಾಗವನ್ನು 
ಹೊಂದಿರುತ್ತಿದ್ದರು. ಅವರು ಕುಟುಂಬದಲ್ಲಿಯೇ ಒಂದು ಚಿಕ್ಕ 
ಕುಟುಂಬದಂತೆ ಇರುತ್ತಿದ್ದರು. ಆದ್ದರಿಂದ, ಒಬ್ಬನು ತನ್ನ ತಂದೆಯ 
ಹೆಣ್ಣು ಮಕ್ಕಳಲ್ಲಿ ಅವರು ಸಹೋದರಿಯಾಗಿರಲೀ ಅಥವಾ ರಕ್ಷ 
ಸಂಬಂಧದ ಸಹೋದರಿಯಾಗಿರಲೀ ಯಾರೊಡನೆಯೂ ಲೈಂಗಿಕ 
ಸಂಬಂಧ ಮಾಡಬಾರದೆಂಬುದು ಇದರರ್ಥವಿರಬಹುದು. 


ಯಾಜಕಕಾಂಹ 18:19-19:10 


"ಅಲ್ಲದೆ ಸ್ತ್ರೀಯು ಮುಟ್ಟಿನಿಂದ ಅಶುದ್ಧಳಾಗಿರು 
ವಾಗ ಲೈಂಗಿಕ ಸಂಬಂಧಕ್ಕಾಗಿ ಆಕೆಯ ಹತ್ತಿರ ಹೋಗ 
ಬಾರದು. 

20°" ನೆರೆಯವನ ಹೆಂಹತಿಯೊಂದಿಗ ಲೈಂಗಿಕ ಸಂಬಂಧ 
ಮಾಡಬಾರದು. ಇಂಥ ಸಂಬಂಧವು ನಿಮ್ಮನ್ನು ಅಶುದ್ಧರ 
ನ್ನಾಗಿ ಮಾಡುವುದು. 

21°" ನೀವು ನಿಮ್ಮ ಯಾವ ಮಕ್ಕಳನ್ನೂ (ಅಗ್ನಿಯ 
ಮೂಲಕ) ಮೊಲೆಕನಿಗೆ ಕೊಡಬಾರದು. ಇಲ್ಲವಾದರೆ 
ನೀವು ನಿಮ್ಮ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿ 
ಮಾಡುವಿರಿ. ನಾನೇ ಯೆಹೋವನು! 

2"ಸ್ತ್ರೀಯನ್ನು ಸಂಗಮಿಸುವಂತೆ ಪುರುಷನನ್ನು ಸಂಗ 
ಮಿಸಬಾರದು. ಅದು ಭಯಂಕರ ಪಾಪ! 

2 ""ಪಶುವಿನೊಡನೆ ಲೈಂಗಿಕ ಸಂಬಂಧ ಮಾಡ 
ಬಾರದು. ಇಂಥ ಸಂಬಂಧವು ನಿಮ್ಮನ್ನು ಅಪವಿತ್ರರನ್ನಾಗಿ 
ಮಾಡುವುದು. ಅಲ್ಲದೆ ಸ್ತ್ರೀಯು ಪಶುವಿನೊಡನೆ ಲೈಂಗಿಕ 
ಸಂಬಂಧ ಪಡೆಯಬಾರದು. ಇಂಥ ಸಂಬಂಧ ಸ್ವಭಾವಕ್ಕೆ 
ವಿರುದ್ಧವಾದದ್ದು. 

೫""ಆ ದುರಾಚಾರಗಳಲ್ಲಿ ಯಾವುದರಿಂದಲೂ 
ನಿಮ್ಮನ್ನು ಅಶುದ್ಧರನ್ನಾಗಿ ಮಾಡಿಕೊಳ್ಳಬೇಡಿರಿ. ನಾನು 
ಜನಾಂಗಗಳನ್ನು ಅವರ ದೇಶಗಳಿಂದ ಹೊರಡಿಸಿ ಅವರ 
ದೇಶವನ್ನು ನಿಮಗೆ ಕೊಡುತ್ತಿದ್ದೇನೆ. ಯಾಕಂದರೆ ಅವರು 
ಅಂಥ ಭಯಂಕರ ಪಾಪಗಳನ್ನು ಮಾಡಿದರು. ೫ಆದ್ದ 
ರಿಂದ ದೇಶವು ಸಹ ಅಶುದ್ಧವಾಯಿತು. ಈಗ ನಾನು 
ಅದರ ಪಾಪಗಳಿಗಾಗಿ ದಂಡಿಸಿದೆನು. (ಅವುಗಳ ದೆಸೆ 
ಯಿಂದ ದೇಶವು ರೋಗಗ್ರಸ್ತವಾಗಿದೆ.) ಆ ದೇಶವು 
ತನ್ನಲ್ಲಿ ವಾಸಿಸಿದ ಆ ಜನರನ್ನು ಕಾರಿಬಿಟ್ಟಿದೆ. 

26" ಆದ್ದರಿಂದ ನೀವು ನನ್ನ ಕಟ್ಟಳೆಗಳಿಗೂ ನಿಯಮ 
ಗಳಿಗೂ ಆಜ್ಞಾವಿಧಿಗಳಿಗೂ ವಿಧೇಯರಾಗಬೇಕು. ನೀವು 
ಆ ಭಯಂಕರ ಪಾಪಗಳಲ್ಲಿ ಯಾವುದನ್ನೂ ಮಾಡ 
ಬಾರದು. ಆ ವಿಧಿಗಳು ಇಸ್ರೇಲರಿಗಾಗಿ ಮತ್ತು ನಿಮ್ಮ 
ಮಧ್ಯದಲ್ಲಿ ವಾಸಿಸುವ ಜನರಿಗಾಗಿ ಇರುತ್ತವೆ. ನಿಮ 
ಗಿಂತ ಮುಂಚೆ ಈ ದೇಶದಲ್ಲಿ ವಾಸಿಸಿದ ಜನರು ಆ 
ಭಯಂಕರ ಕಾರ್ಯಗಳನ್ನು ಮಾಡಿದರು. ಆದ್ದರಿಂದ 
ದೇಶವು ಹೊಲೆಯಾಯಿತು. ನೀವು ಈ ಕಾರ್ಯಗಳನ್ನು 
ಮಾಡಿದರೆ, ನೀವು ಆ ದೇಶವನ್ನು ಹೊಲೆಮಾಡುವಿರಿ. 
ಅದು ಮೊದಲು ವಾಸಿಸಿದ ಜನಾಂಗಗಳನ್ನು ಕಾರಿಬಿಟ್ಟಂತೆ 
ನಿಮ್ಮನ್ನೂ ಕಾರಿಬಿಡುವುದು. 3ಯಾವನಾದರೂ ಆ 
ಭಯಂಕರ ಪಾಪಗಳಲ್ಲಿ ಯಾವುದನ್ನಾದರೂ ಮಾಡಿ 
ದರೆ, ಆ ವ್ಯಕ್ತಿಯನ್ನು ಅವನ ಜನರಿಂದ ತೆಗೆದು ಹಾಕ 
ಬೇಕು. ನ ಅನ್ಯಜನರು ಆ ಭಯಂಕರ ಪಾಪಗಳನ್ನು 
ಮಾಡಿದ್ದಾರೆ. ಆದರೆ ನೀವು ನನ್ನ ಕಟ್ಟಳೆಗಳಿಗೆ ವಿಧೇಯ 
ರಾಗಬೇಕು. ನೀವು ಆ ಭಯಂಕರ ಪಾಪಗಳಲ್ಲಿ ಯಾವು 


160 


ದನ್ನೂ ಮಾಡಬಾರದು. ಆ ಭಯಂಕರ ಪಾಪಗಳಿಂದ 
ನಿಮ್ಮನ್ನು ಹೊಲೆ ಮಾಡಿಕೊಳ್ಳಬೇಡಿರಿ. ನಾನೇ ನಿಮ್ಮ 
ದೇವರಾದ ಯೆಹೋವನು.'' 


ಇಸ್ರೇಲರು ದೇವಜನರಾಗಿದ್ದಾರೆ 
10 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
2""ಇಸ್ರೇಲರಿಗೆ ಹೀಗೆ ಹೇಳು: ನಾನೇ ನಿಮ್ಮ ದೇವ 
ರಾದ ಯೆಹೋವನು. ನಾನು ಪರಿಶುದ್ಧನಾಗಿರು 
ವಂತೆಯೇ ನೀವೂ ಪರಿಶುದ್ಧರಾಗಿರಬೇಕು! 

3""ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತಂದೆತಾಯಿಗಳನ್ನು 
ಸನ್ಮಾನಿಸಬೇಕು; ನನ್ನ ವಿಶ್ರಾಂತಿಯ ವಿಶೇಷ ದಿನ 
ಗಳನ್ನು* ಆಚರಿಸಬೇಕು. ನಾನೇ ನಿಮ್ಮ ದೇವರಾದ 
ಯೆಹೋವನು! 

“ವಿಗ್ರಹಾರಾಧನೆ ಮಾಡಬೇಡಿರಿ! ಎರಕದ ವಿಗ್ರಹ 
ಗಳನ್ನು ಮಾಡಿಕೊಳ್ಳಬೇಡಿರಿ. ನಾನೇ ನಿಮ್ಮ ದೇವರಾದ 
ಯೆಹೋವನು! 

5""ನೀವು ಸಮಾಧಾನ ಯಜ್ಞಗಳನ್ನು ಯೆಹೋವನಿಗೆ 
ಸಮರ್ಪಿಸುವಾಗ, ನೀವು ಅಂಗೀಕೃತರಾಗುವಂತೆ ಅವು 
ಗಳನ್ನು ಅರ್ಪಿಸಬೇಕು. ನೀವು ಅರ್ಪಿಸಿದ ದಿನದಲ್ಲಿ 
ಅಥವಾ ಮರುದಿನದಲ್ಲಿ ಅದನ್ನು ತಿನ್ನಬಹುದು. ಆದರೆ 
ಆ ಯಜ್ಞದಲ್ಲಿ ಏನಾದರೂ ಮೂರನೆಯ ದಿನದವರೆಗೆ 
ಉಳಿದರೆ, ನೀವು ಅದನ್ನು ಬೆಂಕಿಯಿಂದ ಸುಟ್ಟುಬಿಡ 
ಬೇಕು. 7ಅದರಲ್ಲಿ ಯಾವುದನ್ನಾದರೂ ಮೂರನೆಯ 
ದಿನದಲ್ಲಿ ತಿಂದರೆ, ಅದು ಅಪವಿತ್ರವಾಗುವುದು, ಅದು 
ಅಂಗೀಕೃತವಾಗುವುದಿಲ್ಲ. ಒಬ್ಬನು ಅದನ್ನು ಮೂರ 
ನೆಯ ದಿನದಲ್ಲಿ ತಿಂದರೆ ಅವನು ಪಾಪಮಾಡಿದ ದೋಷಿ 
ಯಾಗಿರುವನು. ಯಾಕಂದರೆ ಯೆಹೋವನಿಗೆ ಮೀಸ 
ಲಾದ ಪವಿತ್ರ ವಸ್ತುಗಳ ವಿಷಯದಲ್ಲಿ ಅವನಿಗೆ ಗೌರವ 
ವಿಲ್ಲ; ಆ ವ್ಯಕ್ತಿಯನ್ನು ಅವನ ಜನರಿಂದ ತೆಗೆದು 
ಹಾಕಬೇಕು. 

9"'ಸುಗ್ಗಿಕಾಲದಲ್ಲಿ ನಿಮ್ಮ ಬೆಳೆಯನ್ನು ಕೊಯ್ಯುವಾಗ, 
ಹೊಲಗಳ ಮೂಲೆಗಳಲ್ಲಿರುವುದನ್ನೆಲ್ಲಾ ಕೊಯ್ಯ 
ಬೇಡಿರಿ; ಧಾನ್ಯವೇನಾದರೂ ನೆಲದ ಮೇಲೆ ಬಿದ್ದರೆ, 
ಅದನ್ನು ಕೂಡಿಸಿಕೊಳ್ಳಬಾರದು. "ನಿಮ್ಮ ದ್ರಾಕ್ಷಿ ತೋಟ 
ಗಳಲ್ಲಿರುವ ದ್ರಾಕ್ಸಿಗಳನ್ನೆಲ್ಲಾ ತೆಗೆದುಕೊಳ್ಳಬೇಡಿರಿ; 
ನೆಲದ ಮೇಲೆ ಬೀಳುವ ದ್ರಾಕ್ಸಿಹಣ್ಣುಗಳನ್ನು ಹೆಕ್ಕಿಕೊಳ್ಳ 
ಬಾರದು. ಯಾಕಂದರೆ ನೀವು ಅವುಗಳನ್ನು ಬಹವರಿ 
ಗಾಗಿಯೂ ನಿಮ್ಮ ದೇಶದಲ್ಲಿ ವಾಸಿಸಲು ಬಂದ ಪರ 
ದೇಶಸ್ಥರಿಗಾಗಿಯೂ ಬಿಡಬೇಕು. ನಾನೇ ನಿಮ್ಮ ದೇವ 
ರಾದ ಯೆಹೋವನು! 





ವಿಶ್ರಾಂತಿಯ ವಿಶೇಷದಿನಗಳನ್ನು ಅಥವಾ "ಸಬ್ಬತ್‌ ದಿನಗಳು.'' ಇದು 
ಶನಿವಾರವಾಗಿರಬಹುದು ಅಥವಾ ಜನರು ಕೆಲಸ ಮಾಡದ ವಿಶೇಷ 
ದಿನಗಳಾಗಿದ್ದಿರಬಹುದು. 


161 


!!"ನೀವು ಕದಿಯಬಾರದು; ಮೋಸಮಾಹಬಾರದು; 
ಒಬ್ಬರಿಗೊಬ್ಬರು ಸುಳ್ಳಾಡಬಾರದು. 2ನೀವು ನನ್ನ 
ಹೆಸರನ್ನು ಉಪಯೋಗಿಸಿ ಸುಳ್ಳಾಣೆ ಇಟ್ಟುಕೊಳ್ಳ 
ಬಾರದು; ಇಲ್ಲವಾದರೆ ನೀವು ನಿಮ್ಮ ದೇವರ ಹೆಸರನ್ನು 
ಅಪಕೀರ್ತಿಗೆ ಗುರಿಪಡಿಸುಪಿರಿ; ನಾನೇ ನಿಮ್ಮ ದೇವರಾದ 
ಯೆಹೋವನು! 

13""ನಿಮ್ಮ ನೆರೆಯವನಿಗೆ ಕೆಹಕುಗಳನ್ನು ಮಾಡ 
ಬಾರದು. ನೀವು ಅವನನ್ನು ಸುಲಿಗೆ ಮಾಡಬಾರದು. 
ನಿಮ್ಮ ಕೂಲಿಯವರ ಕೂಲಿಯನ್ನು ಮರುಡಿನದ 
ಮುಂಜಾನೆಯವರೆಗೆ ಹಿಡಿದಿಟ್ಟುಕೊಳ್ಳಬಾರದು. 

4""ನೀವು ಕಿವುಡನನ್ನು ಶಪಿಸಬಾರದು. ಕುರುಡನು 
ಬೀಳುವಂತೆ ನೀವು ಅವನ ಮುಂದೆ ಅಡ್ಡವಾಗಿ ಏನನ್ನೂ 
ಇಡಬಾರದು. ಆದರೆ ನೀವು ನಿಮ್ಮ ದೇವರನ್ನು ಸನ್ಮಾನಿಸ 
ಬೇಕು. ನಾನೇ ನಿಮ್ಮ ದೇವರಾದ ಯೆಹೋವನು. 

15" ನೀವು ಕೊಡುವ ತೀರ್ಪು ನ್ಯಾಯವಾಗಿರಬೇಕು. 
ಬಡವರ ಬಹತನವನ್ನಾಗಲೀ ಪ್ರಾಮುಖ್ಯರ ದೊಡ್ಡಸ್ಸಿಕೆ 
ಯನ್ನಾಗಲೀ ಗಮನಿಸದೆ ಪಕ್ಚಪಾತವಿಲ್ಲದೆ ತೀರ್ಪುಕೊಡ 
ಬೇಕು. ನೀವು ನಿಮ್ಮ ನೆರೆಯವನಿಗೆ ತೀರ್ಪಮಾಡುವಾಗ 
ನ್ಯಾಯದ ತೀರ್ಪುಕೊಡಿರಿ. 16ಬೀರೆ ಜನರ ವಿರುದ್ಧ ಚಾಡಿ 
ಹೇಳಬಾರದು. ನಿಮ್ಮ ನೆರೆಯವನ ಪ್ರಾಣವನ್ನು ಅಪಾ 
ಯಕ್ಕೆ ಈಡು ಮಾಡುವ ಯಾವ ಕಾರ್ಯವನ್ನೂ ನೀವು 
ಮಾಡಬಾರದು. ನಾನೇ ಯೆಹೋವನು! 

17°" ನೀವು ನಿಮ್ಮ ಸಹೋದರನನ್ನು ಮನಸ್ಸಿನಲ್ಲಿ 
ದ್ವೇಷಿಸಬಾರದು. ನಿಮ್ಮ ಸಹೋದರನು ಏನಾದರೂ 
ತಪ್ಪುಮಾಡಿದರೆ, ಅವನೊಡನೆ ಅದರ ಕುರಿತು 
ಮಾತಾಡು. ಅವನ ಅಪರಾಧದಲ್ಲಿ ನೀವು ಪಾಲುಹೊಂದ 
ದಂತೆ ನೇರವಾಗಿ ಗದರಿಸಿ. ಆಗ ನೀವು ಅವನನ್ನು ಕ್ಷಮಿಸ 
ಬಹುದು. ಜನರು ನಿಮಗೆ ಮಾಡುವ ಕೆಟ್ಟಕಾರ್ಯ 
ಗಳನ್ನು ಮರೆತುಬಿಡಿರಿ. ನಿಮ್ಮ ಜನರಲ್ಲಿ ಒಬ್ಬನಾಗಿರು 
ವವನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಪ್ರಯತ್ನಿಸ 
ಬೇಡಿರಿ; ದ್ವೇಷವನ್ನೂ ಇಟ್ಟುಕೊಳ್ಳಬೇಡಿ. ನಿಮ್ಮ ನೆರೆ 
ಯವನನ್ನು ನಿಮ್ಮಂತೆಯೇ ಪ್ರೀತಿಸಿರಿ. ನಾನೇ 
ಯೆಹೋವನು! 

"ನೀವು ನನ್ನ ಕಟ್ಟಳೆಗಳಿಗೆ ವಿಧೇಯರಾಗಿರಬೇಕು. 
ಎರಹು ಬೇರೆ ಜಾತಿಯ ಪಶುಗಳನ್ನು ಒಟ್ಟಿಗೆ ಸೇರಿಸಿ 
ಈಯಿಸಬಾರದು. ನಿಮ್ಮ ಹೊಲಗಳಲ್ಲಿ ಎರಡು ವಿಧದ 
ಬೀಜಗಳನ್ನು ಬಿತ್ತಬಾರದು. ಎರಡು ವಿಧದ ದಾರಗಳನ್ನು 
ಸೇರಿಸಿ ಮಾಡಿದ ಬಟ್ಟೆಯನ್ನು ಧರಿಸಿಕೊಳ್ಳಬಾರದು. 

2""ಇನ್ನೊಬ್ಬನ ದಾಸಿಯಾಗಿರುವ ಸ್ತ್ರೀಯೊಡನೆ 
ಒಬ್ಬನು ಲೈಂಗಿಕ ಸಂಬಂಧವಿಟ್ಟುಕೊಂಡಿದ್ದರೆ, ಈ 
ದಾಸಿಯು ಹಣದಿಂದಾಗಲೀ ಉಚಿತವಾಗಿಯಾಗಲೀ 
ಬಿಡುಗಡೆಯಾಗಲು ಸಾಧ್ಯವಿಲ್ಲದಿದ್ದರೆ ಅವರಿಬ್ಬರಿಗೆ ಶಿಕ್ಚೆ 


ಯಾಜಕಕಾಂಡ 19:11-30 


ವಿಧಿಸಬೇಕು. ಆದರೆ ಅವರಿಗೆ ಮರಣ ಶಿಕ್ಬೆಯಾಗ 
ಬಾರದು. ಯಾಕಂದರೆ ಸ್ತ್ರೀಯು ಸ್ವತಂತ್ರಳಾಗಿಲ್ಲ. 
?1ಪುರುಷನು ತನ್ನ ದೋಷಪರಿಹಾರಕ ಯಜ್ಞಕ್ಕಾಗಿ 
ಒಂದು ಟಗರನ್ನು ಯೆಹೋವನ ಬಳಿಗೆ ದೇವದರ್ಶನ 
ಗುಹಾರದ ಬಾಗಿಲಿಗೆ ತರಬೇಕು. ಅವನು ದೋಷಪರಿ 
ಹಾರಕ ಯಜ್ಞಕ್ಕಾಗಿ ಒಂದು ಟಗರನ್ನು ತರಬೇಕು. 
2 ಯಾಜಕನು ಅವನನ್ನು ಶುದ್ಧಿಮಾಡುವ ಕಾರ್ಯ 
ಗಳನ್ನು ಮಾಡುವನು. ಯಾಜಕನು ಯೆಹೋವನ ಸನ್ನಿಧಿ 
ಯಲ್ಲಿ ಟಗರನ್ನು ದೋಷ ಪರಿಹಾರಕ ಯಜ್ಞವಾಗಿ 
ಅರ್ಪಿಸುವನು. ಅದು ಆ ಪುರುಷನು ಮಾಡಿದ ಪಾಪಗಳ 
ಪರಿಹಾರಕ್ಕಾಗಿರುವುದು. ಆಗ ಅವನಿಗೆ ಕೃಮಾಪಣೆ 
ಯಾಗುವುದು. 

2""ಮುಂದೆ ನೀವು ನಿಮ್ಮ ದೇಶವನ್ನು ಪ್ರವೇಶಿಸುವಿರಿ. 
ಆಸಮಯದ ಆಹಾರಕ್ಕಾಗಿ ಅನೇಕ ವಿಧಗಳ ಮರಗಳನ್ನು 
ನೆಡುವಿರಿ. ಸಸಿಯನ್ನು ನೆಟ್ಟನಂತರ, ನೀವು ಆ ಮರದಿಂದ 
ಹಣ್ಣನ್ನು ಉಪಯೋಗಿಸುವುದಕ್ಕೆ ಮೂರು ವರ್ಷಗಳು 
ಕಾಯಬೇಕು. ನೀವು ಆ ಹಣ್ಣನ್ನು ಉಪಯೋಗಿಸ 
ಬಾರದು. ನಾಲ್ಕನೆಯ ವರ್ಷದಲ್ಲಿ ಆ ಮರದ ಹಣ್ಣು 
ಯೆಹೋವನದಾಗುವುದು. ಅದು ಯೆಹೋವನ ಸ್ತುತಿಗೆ 
ಅರ್ಪಿತವಾಗುವ ಪವಿತ್ರ, ಕಾಣಿಕೆಯಾಗಿರುವುದು. 
ಬಳಿಕ ಐದನೆಯ ವರ್ಷದಲ್ಲಿ, ನೀವು ಆ ಮರದ 
ಹಣ್ಣನ್ನು ತಿನ್ನಬಹುದು ಮತ್ತು ಮರವು ನಿಮಗೆ ಹೆಚ್ಚಿಚ್ಚಾಗಿ 
ಹಣ್ಣನ್ನು ನೀಡುವುದು. ನಾನೇ ನಿಮ್ಮ ದೇವರಾದ 
ಯೆಹೋವನು! 

26" ರಕ್ತಸಹಿತವಾದ ಮಾಂಸವನ್ನು ನೀವು ತಿನ್ನಬಾರದು. 

“ನೀವು ಕಣಿ ಹೇಳಬಾರದು; ಮಂತ್ರತಂತ್ರಗಳನ್ನು 
ಮಾಡಬಾರದು. 2""ನಿಮ್ಮ ಮುಖದ ಪಾರ್ಶ್ವದಲ್ಲಿ ಬೆಳೆ 
ಯುವ ಕೂದಲನ್ನು ನೀವು ಕತ್ತರಿಸಬಾರದು. ನಿಮ್ಮ 
ಮುಖದ ಪಾರ್ಶ್ವದಲ್ಲಿರುವ ಗಡ್ಡವನ್ನು ಕತ್ತರಿಸಿಕೊಳ್ಳು 
ವುದರ ಮೂಲಕ ನೀವು ನಿಮ್ಮ ಗಡ್ಡವನ್ನು ವಿಕಾರ ಮಾಡಿ 
ಕೊಳ್ಳಬಾರದು. ಸತ್ತವರನ್ನು ಜ್ಞಾಪಕ ಮಾಡಿಕೊಳ್ಳು 
ವುದಕ್ಕಾಗಿ ನಿಮ್ಮ ದೇಹವನ್ನು ಗಾಯಮಾಡಿಕೊಳ್ಳ 
ಬಾರದು. ಶರೀರದ ಮೇಲೆ ಹಚ್ಚೇ ಚುಚ್ಚಿಸಿಕೊಳ್ಳ 
ಬಾರದು. ನಾನೇ ಯೆಹೋವನು! 

2೨""ಮಗಳನ್ನು ಸೊಳೆಯನ್ನಾಗಿ ಮಾಡಬಾರದು. ಇದ 
ರಿಂದ ಸೂಳೆಗಾರಿಕೆ ಹೆಚ್ಚಾಗುತ್ತದೆ. ನಿಮ್ಮ ದೇಶದಲ್ಲಿ 
ಸೂಳೆಗಾರಿಕೆ ಇರದಂತೆ ನೋಡಿಕೊಳ್ಳಿರಿ. ಇಂಥ ಪಾಪ 
ದಿಂದ ನಿಮ್ಮ ದೇಶವು ತುಂಬಿಹೋಗಲು ಬಿಡಬೇಡಿರಿ. 

30""ನೀವು ನನ್ನ ಸಬ್ಬತ್‌ ದಿನಗಳನ್ನು ಅನುಸರಿಸಬೇಕು. 
ನನ್ನ ವಿಶ್ರಾಂತಿಯ ವಿಶೇಷ ದಿನಗಳಲ್ಲಿ ನೀವು ಕೆಲಸ ಮಾಡ 
ಬಾರದು. ನೀವು ನನ್ನ ಪವಿತ್ರಸ್ಥಳವನ್ನು ಗೌರವಿಸಬೇಕು. 
ನಾನೇ ಯೆಹೋವನು! 











ಯಾಜಕಕಾಂಡ 19:31-20:12 


31ಸಲಹೆಗಾಗಿ ಸತ್ತವರಲ್ಲಿ ವಿಚಾರಿಸುವವರ ಮತ್ತು 
ಬೇತಾಳಿಕರ ಬಳಿಗೆ ಹೋಗಬೇಡಿರಿ. ಅವರು ನಿಮ್ಮನ್ನು 
ಕೇವಲ ಅಶುದ್ದರನ್ನಾಗಿ ಮಾಡುವರು. ನಾನೇ ನಿಮ್ಮ 
ದೇವರಾದ ಯೆಹೋವನು! 

"ವೃದ್ಧರ ಮುಂದೆ ಎದ್ದು ನಿಂತುಕೊಳ್ಳಿರಿ. ಹಿರಿ 
ಯರಿಗೆ ಗೌರವ ಕೊಡಿರಿ. ನಿಮ್ಮ ದೇವರನ್ನು ಸನ್ಮಾನಿಸಿರಿ. 
ನಾನೇ ಯೆಹೋವನು! 

3""ನಿಮ್ಮ ದೇಶದಲ್ಲಿ ವಾಸಿಸುವ ಪರದೇಶಸ್ಥರಿಗೆ ಕೆಟ್ಟ 
ದ್ದನ್ನು ಮಾಡಬೇಡಿರಿ. ನಿಮ್ಮ ಸ್ವಂತ ದೇಶದವರೊಡನೆ 
ವರ್ತಿಸುವ ಪ್ರಕಾರ ಪರದೇಶಸ್ಥರೊಡನೆ ವರ್ತಿಸಿರಿ. 
ನಿಮ್ಮನ್ನು ಪ್ರೀತಿಸುವಂತೆ ಪರದೇಶಸ್ಥರನ್ನು ಪ್ರೀತಿಸಿರಿ. 
ಯಾಕಂದರೆ ನೀವು ಸಹ ಒಂದು ಕಾಲದಲ್ಲಿ ಈಜಿಷ್ಟಿ 
ನಲ್ಲಿದ್ದಾಗ ಪರದೇಶಸ್ಥರಾಗಿದ್ದಿರಿ. ನಾನೇ ನಿಮ್ಮ 
ದೇವರಾದ ಯೆಹೋವನು. 

35""ನೀವು ಜನರಿಗೆ ತೀರ್ಪುಮಾಹುವಾಗ, ನ್ಯಾಯ 
ವಾಗಿ ತೀರ್ಪುಮಾಹಬೇಕು. ನೀವು ಅಳಿಯುವಾಗ ಮತ್ತು 
ತೂಕ ಮಾಡುವಾಗ, ನ್ಯಾಯವಾಗಿ ನಡೆದುಕೊಳ್ಳಬೇಕು. 
ನಿಮ್ಮ ಪುಟ್ಟಿಗಳು ಸರಿಯಾದ ಪ್ರಮಾಣದ್ದಾಗಿರಬೇಕು. 
ನಿಮ್ಮ ಕೊಳಗಗಳು ದ್ರವಪದಾರ್ಥಗಳನ್ನು ಸರಿಯಾದ 
ಪ್ರಮಾಣದಲ್ಲಿ ಹಿಡಿಸಿಕೊಳ್ಳುವಂತವುಗಳಾಗಿರಬೇಕು. 
ನಿಮ್ಮ ತೂಕದ ಕಲ್ಲುಗಳು ಮತ್ತು ತಕ್ಕಡಿಗಳು ವಸ್ತುಗಳನ್ನು 
ಸರಿಯಾಗಿ ತೂಕ ಮಾಡುವಂಥವುಗಳಾಗಿರಬೇಕು. 
ನಾನೇ ನಿಮ್ಮ ದೇವರಾದ ಯೆಹೋವನು! ನಾನು 
ನಿಮ್ಮನ್ನು ಈಜಿಷ್ಟಿನಿಂದ ಹೊರತಂದೆನು. 

37""ನೀವು ನನ್ನ ಕಟ್ಟಳೆಗಳನ್ನು ಮತ್ತು ನಿಯಮಗಳನ್ನು 
ಜ್ಞಾಪಕಮಾಡಿಕೊಳ್ಳಬೇಕು; ಅವುಗಳಿಗೆ ವಿಧೇಯರಾಗ 
ಬೇಕು. ನಾನೇ ಯೆಹೋವನು.” 





ವಿಗ್ರಹಾರಾಧನೆಯ ಕುರಿತು ಎಚ್ಚರಿಕೆ 
20 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 

2""ನೀನು ಇಸ್ರೇಲರಿಗೆ ಹೀಗೆ ಆಜ್ಞಾಪಿಸಬೇಕು. 
ನಿಮ್ಮ ದೇಶದಲ್ಲಿರುವ ಒಬ್ಬನು ತನ್ನ ಮಕ್ಕಳಲ್ಲಿ ಒಬ್ಬನನ್ನು 
ಸುಳ್ಳುದೇವರಾದ ಮೊಲೆಕನಿಗೆ ಅರ್ಪಿಸಿದರೆ ಅವನನ್ನು 
ಕೊಲ್ಲಬೇಕು. ಅವನು ಸ್ವದೇಶಸ್ಥನಾದರೂ ಇಸ್ರೇಲರಲ್ಲಿ 
ವಾಸಿಸುವ ಪರದೇಶಸ್ಥನಾದರೂ ಅವನನ್ನು ಕಲ್ಲೆಸೆದು 
ಕೊಲ್ಲಬೇಕು. ನಾನು ಅವನಿಗೆ ವಿರುದ್ಧವಾಗಿರುವೆನು. 
ನಾನು ಅವನನ್ನು ಅವನ ಕುಟುಂಬದಿಂದ ಬೇರ್ಪಡಿಸು 
ವೆನು. ಯಾಕಂದರೆ ಅವನು ತನ್ನ ಮಕ್ಕಳನ್ನು ಮೊಲೆಕನಿಗೆ 
ಅರ್ಪಿಸುವುದರ ಮೂಲಕ ನನ್ನ ಪವಿತ್ರಾಲಯವನ್ನು 
ಅಪವಿತ್ರ ಗೊಳಿಸಿದನು; ನನ್ನ ನಾಮಕ್ಕೆ ಅವಮಾನ ಮಾಡಿ 
ದನು.*ಒಂದು ವೇಳೆ ದೇಶದ ಜನರು ಅವನು ಮಾಡಿದ 
ಕಾರ್ಯವನ್ನು ನಿರ್ಲಕ್ಷಿಸಿ ಅವನನ್ನು ಕೊಲ್ಲದಿದ್ದರೆ, 


162 


5ನಾನು ಅವನಿಗೂ ಅವನ ಕುಟುಂಬಕ್ಕೂ ವಿರುದ್ಧನಾಗಿ 
ರುವೆನು; ನಾನು ಅವನನ್ನು ಅವನ ಜನರಿಂದ ಬೇರ್ಪಡಿ 
ಸುವೆನು. ಮೊಲೆಕನೊಡನೆ ಸೂಳೆತನ ಮಾಡುವ ಅವ 
ನನ್ನೂ ಅವನ ಹಿಂಬಾಲಕರನ್ನೂ ಅವರ ಜನರಿಂದ 
ಬೇರ್ಪಡಿಸುವೆನು. 

6""ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ 
ಬಳಿಗೆ ಹೋಗುವ ಯಾವುದೇ ವ್ಯಕ್ತಿಯಾದರೂ ಸರಿಯೇ 
ಅವನಿಗೆ ನಾನು ವಿರುದ್ಧವಾಗಿರುವೆನು. ಆ ವ್ಯಕ್ತಿ ನನಗೆ 
ಅಪನಂಬಿಗಸ್ತನಾಗಿದ್ದಾನೆ.* ಆದ್ಧರಿಂದ ನಾನು 
ಅವನನ್ನು ಅವನ ಕುಲದಿಂದ ತೆಗೆದುಹಾಕುವೆನು. 

?""ನೀವು ನನಗೆ ವಿಶೇಷ ಜನರಾಗಿದ್ದೀರಿ. ನಿಮ್ಮನ್ನು 
ಪವಿತ್ರರನ್ನಾಗಿ ಮಾಡಿಕೊಳ್ಳಿರಿ. ಯಾಕಂದರೆ ನಾನೇ 
ನಿಮ್ಮ ದೇವರಾದ ಯೆಹೋವನು. ನಾನು ಪರಿಶುದ್ಧನಾಗಿ 
ದ್ದೇನೆ. ನನ್ನ ನಿಯಮಗಳನ್ನು ಜ್ಞಾಪಕಮಾಡಿ ಅವುಗಳಿಗೆ 
ವಿಧೇಯರಾಗಿರಿ. ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುವ 
ಯೆಹೋವನೇ ನಾನು. ನಿಮ್ಮನ್ನು ನನ್ನ ವಿಶೇಷ 
ಜನರನ್ನಾಗಿ ಮಾಡಿದ್ದೇನೆ. 

9": ಯಾವನಾದರೂ ತನ್ನ ತಂದೆಯನ್ನಾಗಲೀ ತಾಯಿ 
ಯನ್ನಾಗಲೀ ಶಪಿಸಿದರೆ, ಅವನಿಗೆ ಮರಣ ಶಿಕ್ಟೆಯಾಗ 
ಬೇಕು. ಅವನು ತನ್ನ ತಂದೆತಾಯಿಗಳನ್ನು ಶಪಿಸಿದನು. 
ಅವನ ಮರಣಕ್ಕೆ* ಅವನೇ ಜವಾಬ್ದಾರನಾಗಿದ್ದಾನೆ. 


ಲೈಂಗಿಕ ಪಾಪಗಳಿಗೆ ವಿಧಿಸತಕ್ಕ ಶಿಕ್ಷೆಗಳು 

10"" ಒಬ್ಬನು ನೆರೆಯವನ ಹೆಂಡತಿಯೊಡನೆ ಲೈಂಗಿಕ 
ಸಂಬಂಧ ಹೊಂದಿದರೆ, ಆಗ ಅವರಿಬ್ಬರೂ ವ್ಯಭಿಚಾರ 
ಮಾಡಿದ ದೋಷಿಗಳಾಗಿದ್ದಾರೆ. ಆದ್ದರಿಂದ ಅವರಿಬ್ಬ 
ರಿಗೂ ಅಂದರೆ ಗಂಡಸಿಗೂ ಹೆಂಗಸಿಗೂ ಮರಣ ಶಿಕ್ಷೆ 
ಯಾಗಬೇಕು! ''ಒಬ್ಬನು ತನ್ನ ತಂದೆಯ ಹೆಂಡತಿ 
ಯೊಡನೆ ಲೈಂಗಿಕ ಸಂಬಂಧ ಬೆಳೆಸಿದರೆ, ಅವನಿಗೂ 
ಆಕೆಗೂ ಮರಣಶಿಕ್ಟೆಯಾಗಬೇಕು. ಅವನು ತನ್ನ ತಂದೆಗೆ 
ಅವಮಾನ ಮಾಡಿದ್ದಾನೆ. ಅವರು ತಮ್ಮ ಮರಣಕ್ಕೆ ತಾವೇ 
ಜವಾಬ್ದಾರರಾಗಿದ್ದಾರೆ. 

!2""ಒಬ್ಬನು ತನ್ನ ಸೊಸೆಯೊಡನೆ ಲೈಂಗಿಕ ಸಂಬಂಧ 
ಬೆಳೆಸಿದರೆ, ಅವರಿಬ್ಬರೂ ಕೊಲ್ಲಲ್ಪಹಬೇಕು. ಅವರ ಮರ 
ಣಕ್ಕೆ ಅವರೇ ಜವಾಬ್ದಾರರಾಗಿದ್ದಾರೆ. ಅವರು ಬಹಳ ಕೆಟ್ಟ 
ದಾದ ಲೈಂಗಿಕ ಪಾಪವನ್ನು ಮಾಡಿದವರಾಗಿದ್ದಾರೆ. 
ಅವರು ಕೊಲ್ಲಲ್ಪಹಬೇಕು. 





ಅಪನಂಬಿಗಸ್ತನಾಗಿದ್ದಾನೆ ಅಕ್ಬರಶಃ ನನಗೆ ವಿರುದ್ಧವಾಗಿ ಸೂಳೆತನ 
ಮಾಡುವವನಾಗಿದ್ದಾನೆ. 

ಪವಿತ್ರರನ್ನಾಗಿ ಮಾಡುವ ಅಥವಾ ನಿಮ್ಮನ್ನು ವಿಶೇಷ ಜನರನ್ನಾಗಿ 
ಪ್ರತ್ಯೇಕಿಸುವ. 


ಮರಣ ಅಕ್ಬರಶಃ, ""ಅವನ ರಕ್ತವು ಅವನ ತಲೆಯ ಮೇಲಿರುವುದು,'' 


163 


13°" ಒಬ್ಬನು ಸ್ತ್ರೀಯೊಂದಿಗೆ ಸಂಗಮಿಸುವಂತೆ ಪುರುಷ 
ನೊಡನೆ ಲೈಂಗಿಕ ಸಂಬಂಧ ಮಾಡಿದರೆ, ಆಗ ಈ ಇಬ್ಬರು 
ಪುರುಷರು ಭಯಂಕರವಾದ ಪಾಪ ಮಾಡಿದವರಾಗಿ 
ದ್ಹಾರೆ. ಅವರಿಗೆ ಮರಣಶಿಕ್ಸೆಯಾಗಬೇಕು. ಅವರು 
ಕೊಲ್ಲಲ್ಲಡಬೇಕು. ಅವರ ಮರಣಕ್ಕೆ ಅವರೇ ಜವಾಬ್ದಾರ 
ರಾಗಿದ್ದಾರೆ. 

"ಒಬ್ಬನು ಒಬ್ಬ ಸ್ತ್ರೀಯೊಂದಿಗೂ ಅವಳ ತಾಯಿ 
ಯೊಂದಿಗೂ ಲೈಂಗಿಕ ಸಂಬಂಧಗಳನ್ನು ಬೆಳೆಸಿದರೆ, ಆಗ 
ಇದು ಲೈಂಗಿಕ ಪಾಪವಾಗಿದೆ. ಜನರು ಆ ಮನುಷ್ಯನನ್ನು 
ಇಬ್ಬರು ಸ್ತ್ರೀಯರನ್ನು ಬೆಂಕಿಯಿಂದ ಸುಟ್ಟು ಹಾಕಬೇಕು. 
ನಿಮ್ಮ ಜನರ ಮಧ್ಯದಲ್ಲಿ ಈ ಲೈಂಗಿಕ ಪಾಪ ನಡೆಯಲು 
ಬಿಡಬೇಡಿರಿ. 

15": ಒಬ್ಬನು ಪಶುವಿನೊಡನೆ ಲೈಂಗಿಕ ಸಂಬಂಧ ಮಾಡಿ 
ದರೆ, ಆ ಮನುಷ್ಯನಿಗೆ ಮರಣಶಿಕ್ಟೆಯಾಗಬೇಕು ಮತ್ತು 
ನೀವು ಪಶುವನ್ನು ಕೊಲ್ಲಬೇಕು. '6ಸ್ಕ್ರೀಯು ಪಶುವಿ 
ನೊಡನೆ ಲೈಂಗಿಕ ಸಂಬಂಧ ಮಾಡಿದರೆ, ಆಗ ನೀವು 
ಸ್ತ್ರೀಯನ್ನೂ ಪಶುವನ್ನೂ ಕೊಲ್ಲಬೇಕು. ಅವರಿಗೆ ಮರಣ 
ಶಿಕ್ಷೆಯಾಗಬೇಕು. ಅವರ ಮರಣಕ್ಕೆ ಅವರೇ ಜವಾಬ್ದಾರ 
ರಾಗಿದ್ದಾರೆ. 

1" ಒಬ್ಬನು ತನ್ನ ಸಹೋದರಿಯನ್ನಾಗಲೀ ತನ್ನ 
ತಂದೆಯ ಅಥವಾ ತಾಯಿಯ ಮಗಳನ್ನಾಗಲೀ ಮದುವೆ 
ಯಾಗಿ ಲೈಂಗಿಕ ಸಂಬಂಧ ಬೆಳೆಸಿದರೆ, ಅದು ಅವಮಾನ 
ಕರವಾದ ಕಾರ್ಯವಾಗಿದೆ! ಅವರಿಗೆ ಬಹಿರಂಗವಾಗಿ ಶಿಕ್ಷೆ 
ಯಾಗಬೇಕು. ಅವರನ್ನು ಅವರ ಕುಲದಿಂದ ತೆಗೆದು ಹಾಕ 
ಬೇಕು. ತನ್ನ ಸಹೋದರಿಯೊಂದಿಗೆ ಲೈಂಗಿಕ ಸಂಬಂಧ 
ಮಾಡಿದ ಪುರುಷನಿಗೆ ಅವನು ಮಾಡಿದ ಪಾಪಕ್ಕಾಗಿ ಶಿಕ್ಷೆ 
ಯಾಗಬೇಕು. 

"ಒಬ್ಬನು ಸ್ತ್ರೀಯನ್ನು ಅವಳ ತಿಂಗಳ ಮುಟ್ಟಿನ 
ಸಮಯದಲ್ಲಿ ಸಂಭೋಗ ಮಾಡಿದರೆ, ಅವರಿಬ್ಬರನ್ನೂ 
ಕುಲದಿಂದ ತೆಗೆದುಹಾಕಬೇಕು. ಯಾಕಂದರೆ ಅವನು 
ಅವಳ ಶೋಣಿತಸ್ಥಾನವನ್ನು ಬಯಲುಪಡಿಸಿದನು; 
ಅವಳು ಬಯಲುಪಡಿಸಿಕೊಂಡಳು. 

9°" ತಾಯಿಯ ಸಹೋದರಿ ಅಥವಾ ತಂದೆಯ 
ಸಹೋದರಿಯೊಂದಿಗೆ ಲೈಂಗಿಕ ಸಂಬಂಧ ಮಾಡ 
ಬಾರದು. ಅದು ರಕ್ತ ಸಂಬಂಧಿಯೊಡನೆ ಸಂಭೋಗ 
ಮಾಡಿದ ಪಾಪವಾಗಿದೆ. ನಿಮ್ಮ ಪಾಪಗಳಿಗಾಗಿ ನಿಮಗೆ ಶಿಕ್ಷೆ 
ಯಾಗಬೇಕು. (ಅದಕ್ಕೆ ನೀವಿಬ್ಬರೂ ಜವಾಬ್ದಾರ 
ರಾಗಿದ್ದೀರಿ.) 

"ಒಬ್ಬನು ತನ್ನ ದೊಡ್ಡಪ್ಪ ಅಥವಾ ಚಿಕ್ಕಪ್ಪನ ಹೆಂಡತಿ 
ಯೊಡನೆ ಮಲಗಿಕೊಳ್ಳಬಾರದು. ಅವರ ಪಾಪಗಳಿಗಾಗಿ 





ಅವನು... ಶಿಕ್ಷೆಯಾಗಬೇಕು ಅಕ್ಷರಶಃ “ಅವನು ತನ್ನ ದೋಷವನ್ನು 
ತಾನೇ ಹೊತ್ತುಕೊಂಡು ಹೋಗುವನು.'' 


ಯಾಜಕಕಾಂಡ 20:13-27 


ಅವರಿಬ್ಬರಿಗೂ ಶಿಕ್ಷೆಯಾಗುವುದು. ಅವರು ಮಕ್ಕಳಿಲ್ಲದೆ 
ಸಾಯುವರು.* 

"ತನ್ನ ಸಹೋದರನ ಹೆಂಡತಿಯೊಡನೆ ಲೈಂಗಿಕ 
ಸಂಬಂಧ ಬೆಳೆಸುವುದು ತಪ್ಪಾಗಿದೆ. ಅವನು ತನ್ನ ಸಹೋದ 
ರನಿಗೆ ಅವಮಾನ ಮಾಡಿದವನಾಗಿದ್ದಾನೆ. ಅವರಿಗೆ 
ಮಕ್ಕಳಾಗುವುದಿಲ್ಲ. 

ನೀವು ನನ್ನ ಕಟ್ಟಳೆ ಮತ್ತು ನಿಯಮಗಳನ್ನೆಲ್ಲಾ 
ಜ್ಞಾಪಕಮಾಡಬೇಕು. ನೀವು ಅವುಗಳಿಗೆ ವಿಧೇಯರಾಗ 
ಬೇಕು. ನಾನು ನಿಮ್ಮನ್ನು ನಿಮ್ಮ ದೇಶಕ್ಕೆ ನಡಿಸುತ್ತಿದ್ದೇನೆ. 
ನೀವು ಆ ದೇಶದಲ್ಲಿ ವಾಸಿಸುವಿರಿ. ನೀವು ನನ್ನ ಕಟ್ಟಳೆಗಳಿಗೆ 
ಮತ್ತು ನಿಯಮಗಳಿಗೆ ವಿಧೇಯರಾದರೆ, ಆಗ ಆ ದೇಶವು 
ನಿಮ್ಮನ್ನು ಕಾರಿಬಿಡುವುದಿಲ್ಲ. ಚಿ ದೇಶವನ್ನು ಬಿಟ್ಟು 
ಹೋಗುವಂತೆ ಅಲ್ಲಿಯ ಜನರನ್ನು ನಾನು ಹೊರಡಿಸಿ 
ಬಿಡುತ್ತಿದ್ದೇನೆ. ಯಾಕಂದರೆ ಅವರು ಆ ಪಾಪಗಳನ್ನೆಲ್ಲಾ 
ಮಾಡಿದರು. ನಾನು ಆ ಪಾಪಗಳನ್ನು ದ್ವೇಷಿಸುತ್ತೇನೆ. ಆದ್ದ 
ರಿಂದ ಅವರು ಜೀವಿಸಿದಂತೆ ನೀವು ಜೀವಿಸಬೇಡಿರಿ! 
"ನೀವು ದೇಶವನ್ನು ಪಡೆಯುವಿರಿ ಎಂದು ನಾನು 
ನಿಮಗೆ ಹೇಳಿದ್ದೇನೆ. ನಾನು ಅವರ ದೇಶವನ್ನು ನಿಮಗೆ 
ಕೊಡುವೆನು. ಅದು ನಿಮ್ಮ ದೇಶವಾಗಿರುವದು. ಅದು 
ಅನೇಕ ಒಳ್ಳಿ ಸಂಗತಿಗಳಿಂದ ತುಂಬಿದ ದೇಶವಾಗಿದೆ.* 
ನಾನು ನಿಮ್ಮ ದೇವರಾಗಿರುವ ಯೆಹೋವನು! 

"ನಾನು ನಿಮ್ಮನ್ನು ನನ್ನ ವಿಶೇಷ ಜನರನ್ನಾಗಿ ಮಾಡಿ 
ಕೊಂಡಿದ್ದೇನೆ. ನಾನು ನಿಮ್ಮನ್ನು ಇತರ ಜನರಿಂದ ಆರಿಸಿ 
ಕೊಂಡಿದ್ದೇನೆ. ಆದ್ದರಿಂದ ಶುದ್ಧವಾದ ಪ್ರಾಣಿಗಳನ್ನು 
ಅಶುದ್ಧವಾದ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಣಬೇಕು. 
ನೀವು ಶುದ್ಧವಾದ ಪಕ್ಷಿಗಳನ್ನು ಅಶುದ್ಧವಾದ ಪಕ್ಚಿಗಳಿ 
ಗಿಂತ ಭಿನ್ನವಾಗಿ ಕಾಣಬೇಕು. ಆ ಅಶುದ್ಧವಾದ ಪಕ್ಷಿಗ 
ಳಲ್ಲಿ, ಪ್ರಾಣಿಗಳಲ್ಲಿ ಮತ್ತು ನೆಲದ ಮೇಲೆ ಹರಿದಾಡುವ 
ಪ್ರಾಣಿಗಳಲ್ಲಿ ಯಾವುದನ್ನೂ ತಿನ್ನಬೇಡಿರಿ. ನಾನು ಅವು 
ಗಳನ್ನು ಅಶುದ್ಧವಾಗಿ ಮಾಡಿದ್ದೇನೆ. 26ನ್ನಾನು ನಿಮ್ಮನ್ನು 
ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿ, ನನ್ನ ವಿಶೇಷ ಜನರ 
ನ್ನಾಗಿ ಮಾಡಿದ್ದೇನೆ. ಆದ್ದರಿಂದ ನೀವು ಪರಿಶುದ್ಧರಾಗಿರ 
ಬೇಕು. ಯಾಕಂದರೆ, ನಾನು ಯೆಹೋವನು, ಮತ್ತು 
ನಾನು ಪರಿಶುದ್ಧನಾಗಿದ್ದೇನೆ. 2ಸತ್ತವರಲ್ಲಿ ವಿಚಾರಿಸುವ 
ವರು ಅಥವಾ ಬೇತಾಳಿಕರು, ಪುರುಷರಾಗಲೀ ಸ್ತ್ರೀಯ 
ರಾಗಲೀ ಆಗಿದ್ದರೂ, ಅವರಿಗೆ ಮರಣ ಶಿಕ್ಬೆಯಾಗ 
ಬೇಕು. ಜನರು ಅವರನ್ನು ಕಲ್ಲೆಸೆದು ಕೊಲ್ಲಬೇಕು. ಅವರ 
ಮರಣಕ್ಕೆ ಅವರೇ ಜವಾಬ್ದಾರರಾಗಿದ್ದಾರೆ. 





ಅವರು... ಸಾಯುವರು ಅಕ್ಬರಶಃ ""ಅವರು ತಮ್ಮ ಬಂಜೆತನವನ್ನು 
ಹೊರುವರು. ಅವರು ಸಾಯುವರು.'' 


ಅದು... ದೇಶವಾಗಿದೆ ಅಕ್ಬರಶಃ '"ಹಾಲೂ ಜೀನೂ ಹರಿಯುವ ದೇಶ 
ವಾಗಿದೆ.'' 


ಯಾಜಕಕಾಂಹ 21-1:18 


ಯಾಜಕರು ಅನುಸರಿಸತಕ್ಕ ನಿಯಮಗಳು 

ಜ| ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 

"ಯಾಜಕರಾದ ಆರೋನನ ಮಕ್ಕಳಿಗೆ ಈ 
ಸಂಗತಿಗಳನ್ನು ಹೇಳು: ಯಾಜಕರು ಸತ್ತ ವ್ಯಕ್ತಿಯನ್ನು 
ಮುಟ್ಟಿ ತನ್ನನ್ನು ಅಶುದ್ದಮಾಡಿಕೊಳ್ಳಬಾರದು. 2ಆದರೆ 
ಸತ್ತವನು ಅವನ ಹತ್ತಿರದ ಸಂಬಂದಿಕರಲ್ಲಿ ಒಬ್ಬನಾಗಿ 
ದ್ದರೆ, ಆಗ ಅವನು ಆ ಹೆಣವನ್ನು ಮುಟ್ಟಬಹುದು. ಸತ್ತ 
ವ್ಯಕ್ತಿ ಅವನ ತಾಯಿ, ತಂದೆ, ಮಗ, ಮಗಳು, ಸಹೋದರ 
ಅಥವಾ ಮದುವೆಯಾಗದ ಸಹೋದರಿಯಾಗಿದ್ದರೆ, * 
(ಈ ಸಹೋದರಿಗೆ ಗಂಡನಿಲ್ಲದಿರುವುದರಿಂದ ಅವಳು 
ಅವನಿಗೆ ಹತ್ತಿರದ ಸಂಬಂಧಿಯಾಗಿದ್ದಾಳೆ. ಆದ್ದರಿಂದ 
ಯಾಜಕನು ತನ್ನನ್ನು ಅಶುದ್ಧಮಾಡಿಕೊಳ್ಳಬಹುದು. 
ಆದರೆ ಸತ್ತವನು ಕೇವಲ ಅವನ ಗುಲಾಮರಲ್ಲಿ ಒಬ್ಬ 
ನಾಗಿದ್ದರೆ ಯಾಜಕನು ತನ್ನನ್ನು ಅಶುದ್ಧ ಮಾಡಿಕೊಳ್ಳ 
ಬಾರದು. 5""ಯಾಜಕರು ತಮ್ಮ ತಲೆಗಳನ್ನು ಬೋಳಿಸಿ 
ಕೊಳ್ಳಬಾರದು; ತಮ್ಮ ಗಡ್ಡದ ಪಾರ್ಶ್ವಗಳನ್ನು ಕತ್ತರಿಸಿ 
ವಿಕಾರಗೊಳಿಸಬಾರದು; ತಮ್ಮ ದೇಹಗಳಲ್ಲಿ ಯಾವ 
ಗಾಯ ಮಾಡಿಕೊಳ್ಳಬಾರದು. 6ಅವರು ತಮ್ಮ ದೇವರಿಗೆ 
ಪ್ರತಿಷ್ಠಿತರಾಗಿರಬೇಕು. ಅವರು ದೇವರ ನಾಮಕ್ಕೆ 
ಗೌರವ ತೋರಿಸಬೇಕು. ಯಾಕಂದರೆ ಅವರು ಅಗ್ನಿಯ 
ಮೂಲಕ ಅರ್ಪಿಸಿದ ರೊಟ್ಟಿಯನ್ನು ಮತ್ತು ಕಾಣಿಕೆಗಳನ್ನು 
ಯೆಹೋವನಿಗೆ ತೆಗೆದುಕೊಂಡು ಹೋಗುತ್ತಾರೆ. ಆದ್ದ 
ರಿಂದ ಅವರು ಪವಿತ್ರರಾಗಿರಬೇಕು. 

'""ಯಾಜಕನು ವಿಶೇಷವಾದ ರೀತಿಯಲ್ಲಿ ದೇವರ 
ಸೇವೆಮಾಡುತ್ತಾನೆ. ಆದ್ದರಿಂದ ಯಾಜಕನು ಬೇರೆಯವ 
ರೊಡನೆ ಲೈಂಗಿಕ ಸಂಬಂಧಮಾಡಿದ ಸ್ತ್ರೀಯನ್ನು ಮದುವೆ 
ಯಾಗಬಾರದು. ಯಾಜಕನು ವೇಶ್ಯೆಯನ್ನಾಗಲೀ ಗಂಡ 
ಬಿಟ್ಟವನನ್ನಾಗಲೀ ಮದುವೆಯಾಗಬಾರದು. *ಯಾಜ 
ಕನು ವಿಶೇಷವಾದ ರೀತಿಯಲ್ಲಿ ದೇವರ ಸೇವೆ ಮಾಡು 
ತ್ತಾನೆ. ಆದ್ದರಿಂದ ನೀವು ಅವನನ್ನು ವಿಶೇಷವಾದ ರೀತಿ 
ಯಲ್ಲಿ ನೋಡಿಕೊಳ್ಳಬೇಕು. ಯಾಕಂದರೆ ಅವನು ಪವಿತ್ರ 
ವಸ್ತುಗಳನ್ನು ಸಮರ್ಪಿಸುತ್ತಾನಲ್ಲ! ಅವನು ದೇವರ ಬಳಿಗೆ 
ಪವಿತ್ರ ರೊಟ್ಟಿಯನ್ನು ತರುತ್ತಾನೆ. ನಾನೇ ಪರಿಶುದ್ಧನು! 
ನಾನೇ ಯೆಹೋವನು! ಮತ್ತು ನಾನು ನಿಮ್ಮನ್ನು ಪರಿಶುದ್ಧ 
ಗೊಳಿಸುತ್ತೇನೆ. 

9""ಯಾಜಕನ ಮಗಳು ವೇಶ್ಯೆಯಾಗಿದ್ದರೆ, ಅವಳು ತನ್ನ 
ಗೌರವವನ್ನು ಹಾಳುಮಾಡಿಕೊಂಡವಳೂ ತನ್ನ ತಂದೆಗೆ 
ಅವಮಾನವನ್ನು ಉಂಟುಮಾಡಿದವಳೂ ಆಗಿದ್ದಾಳೆ. 
ಅವಳನ್ನು ಸುಟ್ಟುಹಾಕಬೇಕು. 

10 "ಪ್ರ ಧಾನಯಾಜಕನು ಅವನ ಸಹೋದರರೊಳ 
ಗಿಂದ ಆರಿಸಲ್ಪಟ್ಟವನಾಗಿದ್ದಾನೆ. ಅಭಿಷೇಕತೈಲವು ಅವನ 





ಸಹೋದರಿ ಅಕ್ಷರಶಃ ""ಕನ್ಪಿಕೆ '' 
ಯ. 3 


164 


ತಲೆಯ ಮೇಲೆ ಹೊಯ್ಯಲ್ಪಟ್ಟಿದೆ. ಈ ರೀತಿಯಾಗಿ ಅವನು 
ಪ್ರಧಾನಯಾಜಕನ ವಿಶೇಷ ಕೆಲಸಕ್ಕೆ ಆರಿಸಲ್ಪಟ್ಟಿದ್ದಾನೆ. 
ಅವನು ವಿಶೇಷ ಬಟ್ಟೆಗಳನ್ನು ಧರಿಸಿಕೊಳ್ಳಲು ಆರಿಸಲ್ಪ 
ಟ್ವಿದ್ದಾನೆ. (ಆದ್ದರಿಂದ ಅವನು ಬಹಿರಂಗವಾಗಿ ದುಃಖ 
ಸೂಚಿಸುವ ಕಾರ್ಯಗಳನ್ನು ಮಾಡಬಾರದು.) ಅವನು 
ತನ್ನ ಕೂದಲನ್ನು ಕೆದರಿಕೊಳ್ಳಬಾರದು. ಅವನು ತನ್ನ ಬಟ್ಟೆ 
ಗಳನ್ನು ಹರಿದುಕೊಳ್ಳಬಾರದು. 11 ಅವನು ಹೆಣವನ್ನು 
ಮುಟ್ಟಿ ತನ್ನನ್ನು ಅಶುದ್ಧನನ್ನಾಗಿ ಮಾಡಿಕೊಳ್ಳಬಾರದು. 
ಅದು ಅವನ ತಂದೆಯ ಶವವಾಗಿದ್ದರೂ ಸರಿ, ಅಥವಾ 
ತಾಯಿಯ ಶವವಾಗಿದ್ದರೂ ಸರಿ, ಅವನು ಅದರ ಬಳಿಗೆ 
ಹೋಗಬಾರದು. ಪ್ರಧಾನಯಾಜಕನು ದೇವರ ಪರಿ 
ಶುದ್ದ ಸ್ಥಳವನ್ನು ಬಿಟ್ಟು ಹೊರಗೆ ಹೋದರೆ ಅಶುದ್ಧ 
ನಾಗುವನು. ಅಲ್ಲದೆ ಅವನಿಂದ ದೇವರ ಪರಿಶುದ್ಧಸ್ಥಳವು 
ಅಶುದ್ಧವಾಗುವುದು. ಅಭಿಷೇಕತ್ಕೆಲವು ಮಹಾ 
ಯಾಜಕನ ತಲೆಯ ಮೇಲೆ ಹೊಯ್ಯಲ್ಪಟ್ಟಿದೆ. ಇದು 
ಅವನನ್ನು ಇತರ ಜನರಿಂದ ಪ್ರತ್ಯೇಕಗೊಳಿಸಿದೆ. ನಾನೇ 
ಯೆಹೋವನು! 

"ಪ್ರ ಧಾನಯಾಜಕನು ಕನ್ಯೆಯಾಗಿರುವವಳನ್ನು 
ಮದುವೆಯಾಗಬೇಕು. [“ಪ್ರಧಾನಯಾಜಕನು ಬೇರೆ 
ಪುರುಷನೊಡನೆ ಲೈಂಗಿಕ ಸಂಬಂಧ ಮಾಡಿದ ಸ್ತ್ರೀಯನ್ನು 
ಮದುವೆಯಾಗಬಾರದು. ಪ್ರಧಾನಯಾಜಕನು ವೇಶ್ಯಾ 
ಸ್ತ್ರೀಯನ್ನಾಗಲೀ ಗಂಡ ಬಿಟ್ಟವಳನ್ನಾಗಲೀ ಅಥವಾ 
ವಿಧವೆಯನ್ನಾಗಲೀ ಮದುವೆಯಾಗಬಾರದು. ಪ್ರಧಾನ 
ಯಾಜಕನು ತನ್ನ ಸ್ವಂತ ಜನರಲ್ಲಿ ಒಬ್ಬ ಕನ್ಯೆಯನ್ನು 
ಮದುವೆಯಾಗಬೇಕು. "ಹೀಗಾಗಿ ಜನರು ಅವನ ಮಕ್ಕ 
ಳಿಗೆ ಗೌರವ ತೋರಿಸುವರು.* ಯೆಹೋವನಾಗಿರುವ 
ನಾನು ಪ್ರಧಾನಯಾಜಕನನ್ನು ಅವನ ವಿಶೇಷ ಕೆಲಸಕ್ಕಾಗಿ 
ಪ್ರತ್ಯೇಕಿಸಿದ್ದೇನೆ.'' 

ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
17°" ಆರೋನನಿಗೆ ಹೀಗೆ ಹೇಳು: ನಿನ್ನ ಸಂತತಿಯವರ 
ಮಕ್ಕಳಲ್ಲಿ ಯಾರಾದರೂ ಅಂಗವಿಕಲರಾಗಿದ್ದರೆ, ಅವರು 
ವಿಶೇಷ ರೊಟ್ಟಿಯನ್ನು ದೇವರ ಬಳಿಗೆ ತೆಗೆದುಕೊಂಡು 
ಹೋಗಬಾರದು. ಯಾವ ಅಂಗವಿಕಲನೂ ಯಾಜಕ 
ನಾಗಿ ಸೇವೆಮಾಡಬಾರದು; ನನಗೆ ಯಜ್ಞಗಳನ್ನು 
ಅರ್ಪಿಸಬಾರದು. ಯಾಜಕರಾಗಿ ಸೇವೆ ಮಾಡ 
ಬಾರದವರು ಯಾರೆಂದರೆ: 


ಕುರುಡರು ಕುಂಟರು ತಮ್ಮ ಮುಖಗಳಲ್ಲಿ 
ಕೆಟ್ಟದಾದ ಗಾಯದ ಗುರುತುಗಳುಳ್ಳವರು ಬಹಳ 
ಉದ್ದವಾದ ಕೈಕಾಲುಗಳುಳ್ಳವರು 





ಹೀಗಾಗಿ... ತೋರಿಸುವರು ಅಥವಾ "" ಅವನ ಮಕ್ಕಳು ಇತರ ಜನರಿಂದ 
ಅಶುದ್ಧರಾಗುವುದಿಲ್ಲ.'' 


165 


19 ಮುರಿದ ಕೈಕಾಲುಗಳುಳ್ಳವರು 

20 ಗೂನು ಬೆನ್ನುಳ್ಳವರು ದೇಹ ಬೆಳವಣಿಗೆ ನಿಂತು 
ಹೋಗಿರುವವರು ಕಣ್ಣು ದೋಷವುಳ್ಳವರು 
ಕಜ್ಜಿತುರಿಗಳುಳ್ಳವರು ಅಥವಾ ಚರ್ಮರೋಗ 
ವುಳ್ಳವರು ಬೀಜದೋಷವುಳ್ಳವರು. 


21 ಆರೋನನ ಸಂತತಿಯವರಲ್ಲಿ ಅಂಗವಿಕಲರಾದ 
ಯಾರೂ ಯೆಹೋವನಿಗೆ ಹೋಮದ್ರವ್ಯಗಳನ್ನು ಸಮ 
ರ್ಪಿಸಬಾರದು; ಅಂಥವನು ವಿಶೇಷರೊಟ್ಟಿಯನ್ನು 
ದೇವರ ಬಳಿಗೆ ತೆಗೆದುಕೊಂಡು ಹೋಗಕೂಡದು. 
22 ಆವನು ಯಾಜಕರ ಕುಟುಂಬದವನಾಗಿರುವುದರಿಂದ 
ಪರಿಶುದ್ಧರೊಟ್ಟಿಯನ್ನೂ ಮಹಾಪರಿಶುದ್ಧ ರೊಟ್ಟಿ 
ಯನ್ನೂ ತಿನ್ನಬಹುದು. 2 ಆದರೆ ಅವನು ತೆರೆಯ ಬಳಿಗೆ 
ಹೋಗಬಾರದು; ಅವನು ಯಜ್ಞವೇದಿಕೆಯ ಬಳಿಗೆ 
ಹೋಗಬಾರದು. ಯಾಕಂದರೆ ಅವನು ಅಂಗ ವಿಕಲ 
ನಾಗಿದ್ದಾನೆ. ಅವನು ನನ್ನ ಪರಿಶುದ್ಧ ಸ್ಥಳಗಳನ್ನು ಅಶುದ್ಧ 
ಗೊಳಿಸಬಾರದು. ಯೆಹೋವನಾದ ನಾನೇ ಆ ಸ್ಥಳ 
ಗಳನ್ನು ಪರಿಶುದ್ಧಗೊಳಿಸಿದ್ದೇನೆ.'' 

ಹೀಗೆ ಮೋಶೆಯು ಈ ಸಂಗತಿಗಳನ್ನು ಆರೋನ 
ನಿಗೂ ಅವನ ಪುತ್ರರಿಗೂ ಮತ್ತು ಇಸ್ರೇಲರೆಲ್ಲರಿಗೂ 
ಹೇಳಿದನು. 

ಚ) ದೇವರಾದ ಯೆಹೋವನು ಮೋಶೆಗೆ ಹೇಳಿದ್ದೇ 

ನೆಂದರೆ: 2""ಆರೋನನಿಗೂ ಅವನ ಪುತ್ರರಿಗೂ 
ಹೀಗೆ ಹೇಳು: ಇಸ್ರೇಲರು ನನಗೆ ಕಾಣಿಕೆಗಳನ್ನು 
ಸಮರ್ಪಿಸುವರು. ಅವು ಪರಿಶುದ್ಧವಾದವುಗಳು. ಅವು 
ನನ್ನವು. ಆದ್ದರಿಂದ ಯಾಜಕರಾದ ನೀವು ಅವುಗಳನ್ನು 
ತೆಗೆದುಕೊಳ್ಳಬಾರದು. ನೀವು ಆ ಪರಿಶುದ್ಧ ವಸ್ತುಗಳನ್ನು 
ಉಪಯೋಗಿಸಿದರೆ, ನನ್ನ ಪರಿಶುದ್ಧ ಹೆಸರಿಗೆ ಅವಮಾನ 
ವಾಗುವುದು. ನಾನೇ ಯೆಹೋವನು! *ನಿಮ್ಮ ಸಂತತಿ 
ಯವರೆಲ್ಲರಲ್ಲಿ ಯಾವನಾದರೂ ಅಪವಿತ್ರನಾಗಿರುವಾಗ 
ಅವುಗಳನ್ನು ಮುಟ್ಟಿದರೆ, ಅವನನ್ನು ನನ್ನ ಸನ್ನಿಧಿ ಸೇವೆ 
ಯಿಂದ ತೆಗೆದುಹಾಕಬೇಕು! ಇಸ್ರೇಲರು ಅವುಗಳನ್ನು 
ನನಗೆ ಕೊಟ್ಟಿದ್ದಾರೆ. ನಾನೇ ಯೆಹೋವನು! 

"ಆರೋನನ ಸಂತತಿಯವರಲ್ಲಿ ಯಾವನಿಗಾದರೂ 
ಕೆಟ್ಟದಾದ ಚರ್ಮರೋಗವಾಗಲೀ ಸ್ರಾವವಾಗಲೀ 
ಇದ್ದರೆ, ಅವನು ಶುದ್ಧನಾಗುವವರೆಗೆ ದೇವರಿಗೆ ನೈವೇದ್ಯ 
ವಾದ ಪದಾರ್ಥಗಳನ್ನು ತಿನ್ನಬಾರದು. ಅಶುದ್ಧನಾಗುವ 
ಪ್ರತಿ ಯಾಜಕನಿಗೂ ಈ ನಿಯಮ ಅನ್ವಯಿಸುತ್ತದೆ. ಆ 
ಯಾಜಕನು ಹೆಣವನ್ನು ಮುಟ್ಟಿದರೆ, ವೀರ್ಯಸ್ಪಲನ ಮಾಡಿ 
ಕೊಂಡರೆ, ನಯಾವುದೇ ಅಶುದ್ಧವಾದ ಹರಿದಾಡುವ 
ಜಂತುಗಳನ್ನು ಮುಟ್ಟಿದರೆ, ಅಶುದ್ಧನಾದ ವ್ಯಕ್ತಿಯನ್ನು 
ಮುಟ್ಟಿದರೆ ಅಶುದ್ದನಾಗುವನು. ಯಾವುದು ಅವನನ್ನು 


ಯಾಜಕಕಾಂಡ 21:19-22:14 


ಅಶುದ್ಧಪಡಿಸಿತು ಎಂಬುದು ಪ್ರಾಮುಖ್ಯವಲ್ಲ. 
6""ಒಬ್ಬನು ಅವುಗಳಲ್ಲಿ ಯಾವುದನ್ನು ಮುಟ್ಟಿದರೂ 
ಸಾಯಂಕಾಲದವರೆಗೆ ಅಶುದ್ಧನಾಗುವನು. ಅವನು 
ನೈವೇದ್ಯ ಪದಾರ್ಥಗಳಲ್ಲಿ ಯಾವುದನ್ನೂ ತಿನ್ನಬಾರದು. 
ಅವನು ತನ್ನನ್ನು ನೀರಿನಿಂದ ತೊಳೆದುಕೊಂಡರೂ ಪವಿತ್ರ 
ಪದಾರ್ಥವನ್ನು ತಿನ್ನಬಾರದು.* 7ಸೂರ್ಯನು ಮುಳು 
ಗಿದ ನಂತರವೇ ಅವನು ಶುದ್ಧನಾಗುವನು. ಬಳಿಕ ಅವನು 
ನೈವೇದ್ಯ ಪದಾರ್ಥವನ್ನು ತಿನ್ನಬಹುದು. ಯಾಕಂದರೆ ಆ 
ಪದಾರ್ಥವು ಅವನ ಪಾಲಾಗುತ್ತದೆ. 

*""ಯಾಜಕನು ಸತ್ತ ಪ್ರಾಣಿಯನ್ನಾಗಲೀ ಕ್ರೂರ ಪ್ರಾಣಿ 
ಗಳಿಂದ ಕೊಲ್ಲಲ್ಪಟ್ಟ ಪ್ರಾಣಿಯನ್ನಾಗಲೀ ತಿನ್ನಬಾರದು. 
ಅವನು ಅದನ್ನು ತಿಂದರೆ ಅಶುದ್ಧನಾಗುವನು. ನಾನೇ 
ಯೆಹೋವನು! 

"ಅವರು (ಯಾಜಕರು) ನನ್ನ ಅಗತ್ಯತೆಗಳನ್ನು 
ಎಚ್ಚರಿಕೆಯಿಂದ ಪೂರೈಸಿದರೆ ಅಪರಾಧಕ್ಕೆ ಒಳಗಾಗುವು 
ದಿಲ್ಲ. ಅವರು ಪವಿತ್ರವಾದವುಗಳನ್ನು ಅಪವಿತ್ರ, ಗೊಳಿ 
ಸಿದರೆ ಸಾಯುವರು. ಯೆಹೋವನಾದ ನಾನೇ ಅವರನ್ನು 
ಪರಿಶುದ್ಧರನ್ನಾಗಿ ಮಾಡಿದ್ದೇನೆ ಮತ್ತು ಈ ವಿಶೇಷ 
ಸೇವೆಗಾಗಿ ಪ್ರತ್ಯೇಕಿಸಿದ್ದೇನೆ. ಯಾಜಕರ ಕುಟುಂಬದ 
ಜನರು ಮಾತ್ರವೇ ನೈವೇದ್ಯ ಪದಾರ್ಥಗಳನ್ನು ತಿನ್ನ 
ಬಹುದು. ಯಾಜಕನೊಂದಿಗೆ ಇಳಿದುಕೊಂಡವನಾಗಲೀ 
ಕೂಲಿಯಾಳಾಗಲೀ ನೈವೇದ್ಯ ಪದಾರ್ಥಗಳಲ್ಲಿ ಯಾವು 
ದನ್ನೂ ತಿನ್ನಬಾರದು. !!ಆದರೆ ಯಾಜಕನು ತನ್ನ ಸ್ವಂತ 
ಹಣದಿಂದ ಒಬ್ಬನನ್ನು ಗುಲಾಮನನ್ನಾಗಿ ಕೊಂಡು 
ಕೊಂಡರೆ, ಆ ಗುಲಾಮನು ನೈವೇದ್ಯ ಪದಾರ್ಥಗಳಲ್ಲಿ ಕೆಲ 
ವನ್ನು ತಿನ್ನಬಹುದು. ಯಾಜಕನ ಮನೆಯಲ್ಲಿ ಹುಟ್ಟಿದ 
ಗುಲಾಮರು ಸಹ ಯಾಜಕನ ಆಹಾರದಲ್ಲಿ ಕೆಲವನ್ನು ತಿನ್ನ 
ಬಹುದು. ಯಾಜಕನ ಮಗಳು ಯಾಜಕನಲ್ಲದವನನ್ನು 
ಮದುವೆಯಾದರೆ ಅವಳು ನೈವೇದ್ಯ ಸಮರ್ಪಣೆಗಳಲ್ಲಿ 
ಯಾವುದನ್ನೂ ತಿನ್ನಬಾರದು. "ಯಾಜಕನ ಮಗಳು 
ವಿಧವೆಯಾಗಿದ್ದರೆ ಅಥವಾ ಗಂಡ ಬಿಟ್ಟವಳಾಗಿದ್ದರೆ 
ಅಲ್ಲದೆ ಅವಳಿಗೆ ಆಧಾರ ನೀಡುವಂಥ ಮಕ್ಕಳೂ ಇಲ್ಲ 
ದಿದ್ದರೆ ಮತ್ತು ಅವಳು ತನ್ನ ತಂದೆಯ ಮನೆಗೆ ಹಿಂತಿರುಗಿ 
ಹೋದರೆ, ಅಗ ಅವಳು ತಂದೆಯ ಆಹಾರದಲ್ಲಿ ಸ್ವಲ್ಪ ತಿನ್ನ 
ಬಹುದು. ಆದರೆ ಯಾಜಕನ ಕುಟುಂಬದವರು 
ಮಾತ್ರವೇ ಈ ಆಹಾರವನ್ನು ತಿನ್ನಬಹುದು. 

""ಓಬ್ಬನು ತಿಳಿಯದೆ ನೈವೇದ್ಯ ಪದಾರ್ಥವನ್ನು 
ತಿಂದರೆ ಅವನು ಆ ಪದಾರ್ಥವನ್ನೂ ಪದಾರ್ಥದ ಬೆಲೆಯ 
ಐದನೆಯ ಒಂದಂಶವನ್ನೂ ಅದಕ್ಕೆ ಸೇರಿಸಿ ಯಾಜಕನಿಗೆ 
ಕೊಡಬೇಕು. 








ಪವಿತ್ರ, ... ತಿನ್ನಬಾರದು ಅಥವಾ "" ಅವನು ತನ್ನನ್ನು ನೀರಿನಿಂದ 
ತೊಳೆದುಕೊಂಡ ನಂತರ ಪವಿತ್ರ, ಆಹಾರವನ್ನು ತಿನ್ನಬಹುದು.'' 


ಯಾಜಕಕಾಂಹ 22:15-23:4 


15""ಇಸ್ರ್ರೇಲರು ಯೆಹೋವನಿಗೆ ಕೊಡುವ ಕಾಣಿಕೆಗಳು 
ಪರಿಶುದ್ಧವಾಗಿವೆ. ಆದ್ದರಿಂದ ಯಾಜಕರು ಆ ಪರಿಶುದ್ಧ 
ವಸ್ತುಗಳನ್ನು ಅಶುದ್ಧಮಾಡಬಾರದು. ''ಯಾಜಕರು 
ಅವುಗಳನ್ನು ಪರಿಶುದ್ಧವಾದವುಗಳೆಂದು ಪರಿಗಣಿಸದೆ 
ನೈವೇದ್ಯ ಪದಾರ್ಥಗಳನ್ನು ತಿಂದರೆ ಪಾಪಕ್ಕೆ ಒಳಗಾಗು 
ವರು. ಯೆಹೋವನಾದ ನಾನೇ ಅವುಗಳನ್ನು ಪವಿತ್ರ 
ಗೊಳಿಸಿದ್ದೇನೆ.'' 

7 ಯೆಹೋವನು ಮೋಶೆಗೆ ಇಂತೆಂದನು: 
8": ಆರೋನನಿಗೆ, ಅವನ ಪುತ್ರರಿಗೆ ಮತ್ತು ಇಸ್ರೇಲರೆಲ್ಲ 
ರಿಗೆ ಹೀಗೆ ಹೇಳು: ಒಂದುವೇಳೆ ಇಸ್ರೇಲನಾಗಲೀ ಅಥವಾ 
ಪರದೇಶಸ್ಥನಾಗಲೀ ಹರಕೆಯಾಗಿ ಅಥವಾ ಕಾಣಿಕೆ 
ಯಾಗಿ ಸರ್ವಾಂಗಹೋಮ ಮಾಡುವಾಗ, -20ಆದು 
ಸ್ವೀಕೃತವಾಗುವಂತೆ ಪೂರ್ಣಾಂಗವಾದ ಹೋರಿಯನ್ನಾ 
ಗಲೀ ಟಗರನ್ನಾಗಲೀ ಹೋತವನ್ನಾಗಲೀ ಅರ್ಪಿಸಬೇಕು. 
ಅಂಗದೋಷವುಳ್ಳ ಯಾವುದನ್ನೂ ನೀವು ಸಮರ್ಪಿಸ 
ಬಾರದು; ಅಂಗದೋಷವುಳ್ಳವುಗಳನ್ನು ನಾನು 
ಸ್ವೀಕರಿಸುವುದಿಲ್ಲ. 

"ಒಬ್ಬನು ಸಮಾಧಾನ ಯಜ್ಞವನ್ನು ಹರಕೆಯಾಗಿ 
ಅಧವಾ ಕಾಣಿಕೆಯಾಗಿ ಅರ್ಪಿಸುವಾಗ ಹೋರಿಯ 
ನ್ನಾಗಲೀ ಟಗರನ್ನಾಗಲೀ ಅರ್ಪಿಸಬೇಕು; ಅದು ಅಂಗ 
ದೋಷವಿಲ್ಲದ್ದಾಗಿರಬೇಕು; ಆರೋಗ್ಯವುಳ್ಳದ್ದಾಗಿರ 
ಬೇಕು. ಆಗ ಅದು ಸ್ವೀಕೃತವಾಗುವುದು. ಕುರುಡಾದದ್ದ 
ನ್ನಾಗಲೀ ಮೂಳೆ ಮುರಿದುಕೊಂಡದ್ದನ್ನಾಗಲೀ, ಕುಂಟಾ 
ದದ್ದನ್ನಾಗಲೀ, ಸ್ರಾವವುಳ್ಳದ್ದನ್ನಾಗಲೀ ಕೆಟ್ಟದಾದ ಚರ್ಮ 
ರೋಗವುಳ್ಳದ್ದನ್ನಾಗಲೀ ನೀವು ಯೆಹೋವನಿಗೆ ಅರ್ಪಿಸ 
ಬಾರದು. ಯೆಹೋವನ ಯಜ್ಞವೇದಿಕೆಯ ಬೆಂಕಿಯಲ್ಲಿ 
ಅನಾರೋಗ್ಯವಾದ ಪ್ರಾಣಿಗಳನ್ನು ಅರ್ಪಿಸಬಾರದು. 
ಚ""ಕಾಲು ಉದ್ದವಾಗಿರುವ ಅಥವಾ ಮೊಂಡಾಗಿರುವ 
ಹೋರಿಯನ್ನಾಗಲೀ ಕುರಿಯನ್ನಾಗಲೀ ಒಬ್ಬನು 
ಯೆಹೋವನಿಗೆ ಕಾಣಿಕೆಯಾಗಿ ಕೊಡಲು ಬಯಸಿದರೆ, 
ಆಗ ಅದು ಸ್ವೀಕೃತವಾಗುವುದು. ಆದರೆ, ಅವನು ಮಾಡಿದ 
ವಿಶೇಷ ಹರಕೆಯಾಗಿ ಅದು ಸ್ವೀಕೃತವಾಗುವುದಿಲ್ಲ. ಅದು 
ಸ್ವಇಚ್ಛೆಯಿಂದ ಅರ್ಪಿಸಿದ ಕಾಣಿಕೆಯಾಗಿ ಸ್ವೀಕರಿ 
ಸಲ್ಪಡುವುದು. 

"ಗಾಯಗೊಂಡ ಅಥವಾ ಬೀಜಹೊಡೆದ ಪಶು 
ವನ್ನು ಯೆಹೋವನಿಗೆ ಅರ್ಪಿಸಬಾರದು. ಇದನ್ನು ನಿಮ್ಮ 
ಸ್ವಂತನಾಡಿನಲ್ಲಿ ಮಾಡಬಾರದು. 

3""ಪರದೇಶಸ್ಥರಿಂದ ಯೆಹೋವನಿಗೆ ಬಲಿಪಶು 
ಗಳನ್ನು ತೆಗೆದುಕೊಳ್ಳಬಾರದು. ಯಾಕಂದರೆ ಆ ಪಶು 
ಗಳಿಗೆ ಒಂದು ವೇಳೆ ಪೆಟ್ಟಾಗಿರಬಹುದು; ಅವುಗಳಲ್ಲಿ 
ಏನಾದರೂ ದೋಷವಿರಬಹುದು. ಅವುಗಳು ಸಮರ್ಪಕ 
ವಾಗುವುದಿಲ್ಲ.'' 


166 


ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 
27""ಕರುವಾಗಲೀ ಕುರಿಮರಿಯಾಗಲೀ ಅಥವಾ ಆಹಾ 
ಗಲೀ ಹುಟ್ಟಿದ ಬಳಿಕ ತನ್ನ ತಾಯಿಯೊಂದಿಗೆ ಏಳು ದಿನ 
ಗಳವರೆಗೆ ಇರಲೇಬೇಕು. ಏಂಟನೆಯ ದಿನದಲ್ಲಿ ಮತ್ತು 
ಅದರ ನಂತರ, ಆ ಪಶುವು ಸರ್ವಾಂಗಹೋಮಕ್ಕೆ 
ಯೋಗ್ಯವಾಗಿರುತ್ತದೆ. 28 ಆದರೆ ನೀವು ಆ ಪಶುವನ್ನೂ 
ಅದರ ತಾಯಿಯನ್ನೂ ಒಂದೇ ದಿನದಲ್ಲಿ ವಧಿಸಬಾರದು. 
ಇದೇ ನಿಯಮ ದನಗಳಿಗೂ ಕುರಿಗಳಿಗೂ 
ಅನ್ವಯಿಸುತ್ತದೆ. 

29"" ಯೆಹೋವನಿಗೆ ವಿಶೇಷ ಕೃತಜ್ಞತಾ ಕಾಣಿಕೆಯನ್ನು 
ಅರ್ಪಿಸಲು ಬಯಸಿದರೆ, ಆ ಕಾಣಿಕೆಯನ್ನು ಯೆಹೋವ 
ನಿಗೆ ಮೆಚ್ಚಿಕೆಯಾದ ರೀತಿಯಲ್ಲಿ ಅರ್ಪಿಸಬೇಕು. 30ನೀವು 
ಇಡೀ ಪಶುವನ್ನು ಅದೇ ದಿನದಲ್ಲಿ ತಿನ್ನಬೇಕು. ಮರುದಿನ 
ಮುಂಜಾನೆಯವರೆಗೆ ಮಾಂಸದಲ್ಲಿ ಸ್ವಲ್ಪವನ್ನೂ ಉಳಿಸ 
ಬಾರದು. ನಾನೇ ಯೆಹೋವನು! 

3!""ನನ್ನ ಆಜ್ಞೆಗಳನ್ನು ಜ್ಞಾಪಕಮಾಡಿಕೊಂಡು ಅವು 
ಗಳಿಗೆ ವಿಧೇಯರಾಗಿರಿ. ನಾನೇ ಯೆಹೋವನು! *ನನ್ನ 
ಪವಿತ್ರ ನಾಮವನ್ನು ಗೌರವಿಸಬೇಕು. ನಾನು ಇಸ್ರೇಲರಿಗೆ 
ಬಹಳ ವಿಶೇಷವಾದವನಾಗಿರಬೇಕು. ಯೆಹೋವನಾದ 
ನಾನು ನಿಮ್ಮನ್ನು ನನ್ನ ವಿಶೇಷ ಜನರನ್ನಾಗಿ ಮಾಡಿದ್ದೇನೆ. 
ನಿಮ್ಮ ದೇವರಾಗಿರುವುದಕ್ಕಾಗಿ ನಾನು ನಿಮ್ಮನ್ನು 
ಈಜಿಪ್ಪಿನಿಂದ ಕರೆದುಕೊಂಡು ಬಂದೆನು. ನಾನೆ 
ಯೆಹೋವನು!" 





ವಿಶೇಷ ಹಬ್ಬದ ದಿನಗಳು 
ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
23 2""ಇಸ್ರೇಲರಿಗೆ ಹೀಗೆ ಆಜ್ಞಾಪಿಸು: ಯೆಹೋವ 
ನಿಂದ ಆರಿಸಲ್ಪಟ್ಟ ಹಬ್ಬದಿನಗಳಲ್ಲಿ ಪವಿತ್ರ ಸಭೆಕೂಡ 
ಬೇಕೆಂಬುದಾಗಿ ಪ್ರಕಟಿಸಬೇಕು. ಇವು ನನ್ನ ವಿಶೇಷ 
ಹಬ್ಬದ ದಿನಗಳು. 





ಸಬ್ಬತ್ತು 

*""ಆರು ದಿನಗಳಲ್ಲಿ ನೀವು ಕೆಲಸಮಾಡಿರಿ. ಆದರೆ ಏಳ 

ನೆಯ ದಿನವು ವಿಶೇಷವಾದ ವಿಶ್ರಾಂತಿ ದಿನವಾದ ಸಬ್ಬತ್ತಾ 

ಗಿದೆ. ಆ ದಿನದಲ್ಲಿ ಪವಿತ್ರಸಭೆಕೂಹಬೇಕು. ನೀವು ಯಾವ 

ಕೆಲಸವನ್ನೂ ಮಾಡಬಾರದು. ನಿಮ್ಮ ಎಲ್ಲಾ ಮನೆಗಳಲ್ಲಿ 
ಅದು ಯೆಹೋವನಿಗೆ ಮೀಸಲಾದ ಸ್ಜತ್ತಾಗಿದೆ. 


ಪಸ್ಕಹಬ್ಬ 
*""ಇವುಗಳು ಯೆಹೋವನಿಂದ ಆರಿಸಲ್ಪಟ್ಟ ಹಬ್ಬದ 
ದಿನಗಳು. ಆ ಕಾಲಗಳಲ್ಲಿ ದೇವಾರಾಧನೆಗಾಗಿ ಸಭೆಕೂಟ 
ಗಳು ನಡೆಸಲ್ಪಡಬೇಕು. ನೇಮಕವಾದ ದಿನಗಳಲ್ಲಿ 


167 


ಇವುಗಳನ್ನು ಪ್ರಕಟಿಸಬೇಕು. 5ಯೆಹೋವನ ಪಸ್ಕಹಬ್ಬವು 
ಮೊದಲನೆ ತಿಂಗಳ* ಹದಿನಾಲ್ಕನೆಯ ದಿನದ ಸಾಯಂ 
ಕಾಲ ಅಂದರೆ ಸೂರ್ಯಸ್ತಮಾನವಾದ ಸಮಯದಲ್ಲಿ 
ನಡೆಯತ್ತದೆ. 


ಹುಳಿಯಿಲ್ಲದ ರೊಟ್ಟಿಯ ಹಬ್ಬ 

6""ಅದೇ ತಿಂಗಳ (ಚೈತ್ರಮಾಸ) ಹದಿನೈದನೆಯ ದಿನ 
ದಲ್ಲಿ ಯೆಹೋವನ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ 
ವಿರುತ್ತದೆ. ನೀವು ಹುಳಿಯಿಲ್ಲದ ರೊಟ್ಟಿಯನ್ನು ಏಳು ದಿನ 
ಗಳವರೆಗೆ ತಿನ್ನುವಿರಿ. ಈ ಹಬ್ಬದ ದಿನದ ಮೊದಲನೆಯ 
ದಿನದಲ್ಲಿ ನೀವು ವಿಶೇಷ ಸಭೆಯಾಗಿ ಸೇರಬೇಕು. ಆ ದಿನ 
ದಲ್ಲಿ ಯಾವ ಕೆಲಸವನ್ನೂ ಮಾಡಬಾರದು. *ಏಳು ದಿನ 
ಗಳವರೆಗೆ ನೀವು ಯೆಹೋವನಿಗೆ ಹೋಮವನ್ನು ಅರ್ಪಿಸ 
ಬೇಕು. ಏಳನೆಯ ದಿನದಲ್ಲಿ ನೀವು ಇನ್ನೊಂದು ಭಾರಿ 
ವಿಶೇಷ ಸಭೆಯಾಗಿ ಸೇರಬೇಕು. ನೀವು ಆ ದಿನದಲ್ಲಿ 
ಯಾವ ಕೆಲಸವನ್ನೂ ಮಾಡಬಾರದು.'' 


ಪ್ರಥಮ ಬೆಳೆಗಳ ಹಬ್ಬ 

*ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
10""ಇಸ್ರೇಲರಿಗೆ ಹೀಗೆ ಹೇಳು: ನಾನು ನಿಮಗೆ ಕೊಡುವ 
ದೇಶದಲ್ಲಿ ನೀವು ನೆಲೆಸಿದ ನಂತರ ಅಲ್ಲಿ ಬೆಳೆಯನ್ನು 
ಕೊಯ್ಯುವಿರಿ. ಆ ಸಮಯದಲ್ಲಿ ನಿಮ್ಮ ಬೆಳೆಯ ಪ್ರಥಮ 
ಸಿವುಡನ್ನು ಯಾಜಕನ ಬಳಿಗೆ ತರಬೇಕು. 11 ಯಾಜಕನು 
ಸಿವುಡನ್ನು ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸುವನು. 
ಆಗ ನೀವು ಸ್ವೀಕೃತರಾಗಲು ಯೋಗ್ಯರಾಗುಪಿರಿ. ಸಬ್ಬ 
ತ್ತಾದ ನಂತರ (ಭಾನುವಾರ ಬೆಳಿಗ್ಗೆ) ಯಾಜಕನು 
ಸಿವುಡನ್ನು ಯೆಹೋವನಿಗೆ ನಿವಾಳಿಸುವನು. 

12""ಫೀವು ಸಿವುಡನ್ನು ನಿವಾಳಿಸುವ ದಿನದಲ್ಲಿ ಒಂದು 
ವರ್ಷದ ಗಂಡುಕುರಿಮರಿಯನ್ನು ಅರ್ಪಿಸಬೇಕು. ಆಕುರಿ 
ಮರಿಯಲ್ಲಿ ಯಾವ ದೋಷವೂ ಇರಬಾರದು. ಅದು 
ಯೆಹೋವನಿಗೆ ಸರ್ವಾಂಗಹೋಮವಾಗಿ ಅರ್ಪಿತವಾಗು 
ವುದಕ್ಕಾಗಿ ನೇಮಿತವಾಗಿರುವುದು. !3ನೀವು ಎಣ್ಣೆ ಬೆರೆ 
ಸಿದ ಹದಿನಾರು ಬಟ್ಟಲು* ಶ್ರೇಷ್ಠ ಗೋಧಿಹಿಟ್ಟನ್ನು 
ಧಾನ್ಯಸಮರ್ಪಣೆಗಾಗಿ ಅರ್ಪಿಸಬೇಕು. ನೀವು ಕಾಲು 
ಭಾಗ* ದ್ರಾಕ್ಟಾರಸವನ್ನು ಅರ್ಪಿಸಬೇಕು. ಆ ಯಜ್ಞದ 
ಸುವಾಸನೆಯು ಯೆಹೋವನಿಗೆ ಮೆಚ್ಚಿಕೆಯಾಗಿರುತ್ತದೆ. 
“ನೀವು ಯಾವ ಹೊಸ ಧಾನ್ಯವನ್ನಾಗಲೀ ಹಣ್ಣನ್ನಾಗಲೀ 
ಹೊಸ ಧಾನ್ಯದಿಂದ ಮಾಡಿದ ರೊಟ್ಟಿಯನ್ನಾಗಲೀ ದೇವ 





ಮೊದಲನೆ ತಿಂಗಳು ನಿಶಾನ್‌; ಯೆಹೊದ್ಯರ ಕ್ಯಾಲೆಂಡರಿನ ಪ್ರಕಾರ 
ಮೊದಲನೆ ತಿಂಗಳು. ಇದು ಮಾರ್ಚ್‌-ಎಪ್ರಿಲ್‌ ತಿಂಗಳಲ್ಲಿ ಬರುತ್ತದೆ. 


ಹದಿನಾರು ಬಟ್ಟಲು ಅಕ್ಬರಶಃ ""2/10 ಐಫಾ.'' 
ಕಾಲುಭಾಗ ಅಕ್ಷರಶಃ "1/4 ಹಿನ್‌.” 


ಯಾಜಕಕಾಂಡ 23:5-22 


ರಿಗೆ ಅರ್ಪಿಸುವ ಮೊದಲು ತಿನ್ನಬಾರದು. ಈ ನಿಯಮವು 
ನಿಮ್ಮ ಎಲ್ಲಾ ಸಂತತಿಯವರಿಗೂ ನಿಮ್ಮ ಎಲ್ಲಾ ನಿವಾಸ 
ಸ್ಥಾನಗಳಲ್ಲಿಯೂ ಶಾಶ್ವತವಾಗಿದೆ. 


ಪಂಚಾಶತ್ತಮ ಹಬ್ಬ 

15" ಆ ಭಾನುವಾರ ಬೆಳಿಗ್ಗೆ (ನೈವೇದ್ಯವಾಗಿ ನಿವಾಳಿಸು 
ವುದಕ್ಕಾಗಿ ಸಿವುಡನ್ನು ತಂದ ದಿನದಿಂದ) ಹಿಡಿದು ಏಳು 
ವಾರಗಳನ್ನು ಲೆಕ್ಕಿಸಿರಿ. "ಏಳು ವಾರಗಳು ಮುಗಿದ ಭಾನು 
ವಾರ (ಅಂದರೆ ಐವತ್ತು ದಿನಗಳ ನಂತರ) ನೀವು 
ಯೆಹೋವನಿಗೆ ಹೊಸಬೆಳೆಯನ್ನು ಸಮರ್ಪಿಸುವಿರಿ. 17ಆ 
ದಿನದಲ್ಲಿ ನಿಮ್ಮ ಮನೆಗಳಿಂದ ಎರಡು ರೊಟ್ಟಿಗಳನ್ನು 
ತನ್ನಿರಿ. ಆ ರೊಟ್ಟಿಗಳು ನೈವೇದ್ಯವಾಗಿ ನಿವಾಳಿಸಲ್ಪಡುವು 
ದಕ್ಕಾಗಿದೆಯಷ್ಟೇ. ಹುಳಿಯನ್ನು ಉಪಯೋಗಿಸಿ ಹದಿ 
ನಾರು ಬಟ್ಟಲು* ಗೋಧಿಹಿಟ್ಟನಿಂದ ಎರಡು ರೊಟ್ಟಿ 
ಗಳನ್ನು ಮಾಡಿರಿ. ಅದು ನಿಮ್ಮ ಪ್ರಥಮ ಬೆಳೆಯಿಂದ 
ಯೆಹೋವನಿಗೆ ಸಮರ್ಪಿಸುವ ಕಾಣಿಕೆಯಾಗಿರುವುದು. 

18""ಜನರು ಸಮರ್ಪಿಸುವ ರೊಟ್ಟಿ, ಧಾನ್ಯ ಮತ್ತು 
ದ್ರಾಕ್ಟಾರಸಗಳೊಂದಿಗೆ ಒಂದು ಹೋರಿ, ಎರಡು ಟಗರು 
ಮತ್ತು ಒಂದು ವರ್ಷದ ಏಳು ಕುರಿಮರಿಗಳನ್ನು ಅರ್ಪಿಸ 
ಲಾಗುವುದು. ಆ ಪಶುಗಳಲ್ಲಿ ಯಾವ ದೋಷವು ಇರ 
ಬಾರದು. ಅವುಗಳು ಯೆಹೋವನಿಗೆ ಅಗ್ನಿಯ ಮೂಲಕ 
ಅರ್ಪಿತವಾಗಲಿರುವ ಸಮರ್ಪಣೆಗಳಾಗಿವೆ. ಅದರ 
ಸುವಾಸನೆಯು ಯೆಹೋವನಿಗೆ ಮೆಚ್ಚಿಕೆಯಾಗಿದೆ. 
ಔನೀವು ಪಾಪರಿಹಾರಕದ ಸಮರ್ಪಣೆಯಾಗಿ ಒಂದು 
ಹೋತವನ್ನೂ ಸಮಾಧಾನಯಜ್ಞವಾಗಿ ಒಂದು ವರ್ಷದ 
ಎರಡು ಮರಿಟಗರುಗಳನ್ನೂ ಅರ್ಪಿಸಬೇಕು. 

204" ಯಾಜಕನು ಅವುಗಳನ್ನು ಪ್ರಥಮ ಬೆಳೆಯಿಂದ 
ಮಾಡಿದ ರೊಟ್ಟಿಯೊಂದಿಗೆ ನೈವೇದ್ಯವಾಗಿ ಎರಡು ಕುರಿ 
ಮರಿಗಳೊಂದಿಗೆ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸು 
ವನು. ಅವು ಯೆಹೋವನಿಗೆ ಪವಿತ್ರವಾಗಿರುತ್ತವೆ. ಅವು 
ಯಾಜಕರಿಗೆ ಸಲ್ಲುತ್ತವೆ. *'ಅದೇ ದಿನದಲ್ಲಿ ನೀವು ಪವಿತ್ರ 
ಸಭೆಯಾಗಿ ಕೂಡಬೇಕು. ನೀವು ಯಾವ ಕೆಲಸವನ್ನು 
ಮಾಡಬಾರದು. ನಿಮ್ಮ ಎಲ್ಲಾ ಮನೆಗಳಲ್ಲಿ ಈ 
ನಿಯಮವು ಶಾಶ್ವತವಾಗಿರುವುದು. 

2" ಅಲ್ಲದೆ ನಿಮ್ಮ ದೇಶದಲ್ಲಿ ಪೈರುಗಳನ್ನು ಕೊಯ್ಯು 
ವಾಗ ಹೊಲದ ಮೂಲೆಗಳವರೆಗೆ ಇರುವುದನ್ನೆಲ್ಲಾ 
ಕೊಯ್ಯಬೇಡಿರಿ. ನೆಲದ ಮೇಲೆ ಬೀಳುವ ಧಾನ್ಯಗಳನ್ನು 
ಹಕ್ಕಲಾಯಬಾರದು. ಬಡವರಿಗಾಗಿಯೂ ನಿಮ್ಮ ದೇಶದ 
ಮೂಲಕ ಪ್ರಯಾಣಮಾಡುವ ಪರದೇಶಸ್ಥರಿಗಾಗಿಯೂ 
ಅವುಗಳನ್ನು ಬಿಡಿರಿ. ನಾನೇ ನಿಮ್ಮ ದೇವರಾದ 
ಯೆಹೋವನು." 














ಹದಿನಾರು ಬಟ್ಟಲು ಅಕ್ಷರಶಃ "'2/10 ಏಫಾ.'' 


ಯಾಜಕಕಾಂಡ 23:23-43 


ತುತ್ತೂರಿಗಳ ಹಬ್ಬ 

ಯೆಹೋವನು ತಿರುಗಿ ಮೋಶೆಗೆ ಹೇಳಿದ್ದೇನೆಂದರೆ: 
೫""ಇಸ್ರೇಲರಿಗೆ ಹೀಗೆ ಹೇಳು: ಏಳನೆಯ ತಿಂಗಳಿನ 
ಮೊದಲಿನ ದಿನವು ನಿಮಗೆ ವಿಶ್ರಾಂತಿಯ ವಿಶೇಷ ದಿನ 
ವಾಗಿರಬೇಕು. ಆಗ ನೀವು ಪವಿತ್ರ ಸಭೆಯಾಗಿ ಸೇರ 
ಬೇಕು. ಜ್ಞಾಪಕಮಾಡುವ ವಿಶೇಷ ಸಮಯಕ್ಕಾಗಿ ನೀವು 
ತುತ್ತೂರಿಯನ್ನು ಊದಿಸಬೇಕು. ಬ ನೀವು ಯಾವ ಕೆಲಸ 
ವನ್ನೂ ಮಾಡಬಾರದು. ನೀವು ಅಗ್ನಿಯ ಮೂಲಕ 
ಯೆಹೋವನಿಗೆ ಸಮರ್ಪಣೆಯನ್ನು ಸಲ್ಲಿಸುವಿರಿ.'' 


ದೋಷಪರಿಹಾರಕ ದಿನ 

ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
27""ಏಳನೆಯ ತಿಂಗಳಿನ ಹತ್ತನೆಯ ದಿನವು ದೋಷ 
ಪರಿಹಾರಕ ದಿನವಾಗಿರುವುದು. ಆಗ ಪವಿತ್ರ ಸಭೆಯಾಗಿ 
ಸೇರಬೇಕು. ನೀವು ಆಹಾರವನ್ನು ತಿನ್ನ: ಬಾರದು.* ನೀವು 
ಅಗ್ನಿಯ ಮೂಲಕ ಯೆಹೋವನಿಗೆ ಕಾಣಿಕೆಯನ್ನು ಸಲ್ಲಿಸ 
ಬೇಕು. ನೀವು ಆ ದಿನದಲ್ಲಿ ಯಾವ ಕೆಲಸವನ್ನೂ ಮಾಡ 
ಬಾರದು. ಯಾಕಂದರೆ ಅದು ದೋಷಪರಿಹಾರಕ ದಿನ 
ವಾಗಿರುತ್ತದೆ. ಆ ದಿನದಲ್ಲಿ ಯಾಜಕರು ಯೆಹೋವನ 
ಸನ್ನಿಧಿಗೆ ಹೋಗಿ ಆಚಾರವಿಧಿಗಳ ಪ್ರಕಾರ ನಿಮಗಾಗಿ 
ಪ್ರಾಯಶ್ಚಿತ್ತ ಮಾಡುವರು. 

29 "ಈ ದಿನದಲಿ ಯಾವನಾದರೂ ಉಪವಾಸ ಮಾಡ 
ದಿದ್ದರೆ ಅವನನ್ನು ಅವನ ಕುಲದಿಂದ ತೆಗೆದುಹಾಕಬೇಕು. 
30 ದಿನದಲ್ಲಿ. ಕೆಲಸಮಾಡುವವನನ್ನು ಇಸ್ರೇಲ 
ರೊಂದಿಗೆ ಇರದಂತೆ ನಾಶಮಾಡುವೆನು. 31ನೀವು ಅಂದು 
ಯಾವ ಕೆಲಸವನ್ನೂ ಮಾಡಬಾರದು. ನೀವು ಎಲ್ಲೇ ವಾಸ 
ವಾಗಿದ್ದರೂ ಈ ಕಟ್ಟಳೆ ನಿಮಗೆ ಶಾಶ್ವತವಾಗಿದೆ. 32ಆದು 
ನಿಮಗಾಗಿ ವಿಶ್ರಾಂತಿಯ ವಿಶೇಷ ದಿನವಾಗಿರುವುದು. 
ನೀವು ಆಹಾರವನ್ನು ತಿನ್ನಬಾರದು.* ತಿಂಗಳಿನ ಒಂಭತ್ತ 
ನೆಯ ದಿನದ ನಂತರ* ಸಾಯಂಕಾಲದಲ್ಲಿ ಈ 
ವಿಶ್ರಾಂತಿಯ ವಿಶೇಷ ದಿನವನ್ನು ಪ್ರಾರಂಭಿಸುವಿರಿ. ಈ 
ವಿಶ್ರಾಂತಿಯ ವಿಶೇಷ ದಿನವು ಆ ಸಾಯಂಕಾಲದಿಂದ 
ಹಿಡಿದು ಮರುದಿನ ಸಾಯಂಕಾಲದವರೆಗೆ ಮುಂದು 
ವರಿಯುವುದು.'' 


ಪರ್ಣಶಾಲೆಗಳ ಹಬ್ಬ 
3""ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
34" ಇಸ್ರೀಲರಿಗೆ ಹೀಗೆ ಹೇಳು: ಏಳನೆಯ ತಿಂಗಳಿನ ಹದಿ 





ನೀವು ... ತಿನ್ನಬಾರದು ಅಕ್ಬರಶಃ 
ಮಾಡಿಕೊಳ್ಳಬೇಕು.'' 


ನೀವು... ತಿನ್ನಬಾರದು ಅಕ್ಷರಶಃ “ನಿಮ್ಮನ್ನು ದೀನರನ್ನಾಗಿ ಮಾಡಿ 
ಕೊಳ್ಳಬೇಕು.'' 


ತಿಂಗಳಿನ ಒಂಭತ್ತನೆಯ ದಿನದ ನಂತರ ಯೆಹೊದ್ಯರ ಕಾಲಮಾನದ 
ಪ್ರಕಾರ ಸೂರ್ಯಸ್ತಮವಾಗುವಾಗ ದಿನ ಆರಂಭಗೊಳ್ಳುತ್ತದೆ. 


"ನಿಮ್ಮನ್ನು ದೀನರನ್ನಾಗಿ 


168 


ನೈದನೆಯ ದಿನವು ಪರ್ಣಶಾಲೆಗಳ ಹಬ್ಬವಾಗಿರುತ್ತದೆ. 
ಯೆಹೋವನ ಈ ಹಬ್ಬದ ಕಾಲವು ಏಳು ದಿನಗಳವರೆಗೆ 
ಮುಂದುವರಿಯುವುದು. *ಮೊದಲನೆಯ ದಿನದಲ್ಲಿ 
ಪವಿತ್ರಸಭೆಯಾಗಿ ಸೇರಬೇಕು. ಅಂದು ನೀವು ಯಾವ 
ಕೆಲಸವನ್ನೂ ಮಾಡಬಾರದು. 36ನೀವು ಏಳು ದಿನಗಳ 
ವರೆಗೆ ಅಗ್ನಿಯ ಮೂಲಕ ಯೆಹೋವನಿಗೆ ಯಜ್ಞವನ್ನು 
ಅರ್ಪಿಸಬೇಕು. ಎಂಟನೆಯ ದಿನದಲ್ಲಿ ಇನ್ನೊಂದು ಬಾರಿ 
ಸಭೆಯಾಗಿ ಸೇರಬೇಕು. ನೀವು ಅಗ್ನಿಯ ಮೂಲಕ ಯಜ್ಞ 
ವನ್ನು ಅರ್ಪಿಸಬೇಕು. ಇದು ಪವಿತ್ರಸಭೆಯಾಗಿರುವುದು. 
ಅಂದು ನೀವು ಯಾವ ಕೆಲಸವನ್ನೂ ಮಾಡಬಾರದು. 

37°" ಯೆಹೋವನಿಗೆ ವಿಶೇಷ ಹಬ್ಬದ ದಿನಗಳು ಇವು 
ಗಳೇ. ಈ ವಿಶೇಷ ದಿನಗಳಲ್ಲಿ ನೀವು ಪವಿತ್ರ ಸಭೆಯಾಗಿ 
ಸೇರಬೇಕು. ನೀವು ಆಗ್ಲಿಯ ಮೂಲಕ ಯೆಹೋವನಿಗೆ 
ಸಮರ್ಪಣೆಯಾಗುವ ಸರ್ವಾಂಗ ಹೋಮ, ಧಾನ್ಯಸಮ 
ರ್ಪಣೆ, ಯಜ್ಞಗಳು ಮತ್ತು ಪಾನದ್ರವ್ಯಗಳನ್ನು ಅರ್ಪಿಸ 
ಬೇಕು. ನೀವು ಆ ಕಾಣಿಕೆಗಳನ್ನು ಸರಿಯಾದ ಸಮಯ 
ದಲ್ಲಿ ಅರ್ಪಿಸಬೇಕು. ಯೆಹೋವನನ್ನು ಜ್ಞಾಪಕ 
ಮಾಡುವ ಸಬ್ಬತ್‌ ದಿನಗಳ ಜೊತೆಗೆ ನೀವು ಆ ಹಬ್ಬದ 
ದಿನಗಳನ್ನು ಆಚರಿಸಬೇಕು. ನೀವು ಆ ಕಾಣಿಕೆಗಳನ್ನು 
ನಿಮ್ಮ ಇತರ ಕಾಣಿಕೆಗಳ ಜೊತೆಗೆ ಅರ್ಪಿಸಬೇಕು. ನೀವು 
ಮಾಡಿದ ಹರಕೆಗಳನ್ನು (ವಿಶೇಷ ವಾಗ್ದಾನಗಳು) ನೆರ 
ವೇರಿಸುವುದಕ್ಕಾಗಿ ಯೆಹೋವನಿಗೆ ಅರ್ಪಿಸುವ ಕಾಣಿಕೆ 
ಗಳ ಜೊತೆಗೆ ಅವುಗಳನ್ನು ಅರ್ಪಿಸಬೇಕು. ನೀವು 
ಯೆಹೋವನಿಗೆ ಅರ್ಪಿಸುವ ಯಾವುದೇ ವಿಶೇಷ ಸಮ 
ರ್ಪಣೆಗಳೊಂದಿಗೆ ಅವುಗಳನ್ನು ಸಮರ್ಪಿಸಬೇಕು. 

3": ಏಳನೆಯ ತಿಂಗಳಿನ ಹದಿನೈದನೆಯ ದಿನದಲ್ಲಿ 
ನೀವು ನಿಮ್ಮ ದೇಶದಲ್ಲಿ ಪೈರುಗಳನ್ನು ಸಂಗ್ರಹಿಸಿದ 
ನಂತರ, ಏಳು ದಿನಗಳವರೆಗೆ ನೀವು ಯೆಹೋವನ ಹಬ್ಬ 
ವನ್ನು ಆಚರಿಸಬೇಕು. ನೀವು ಮೊದಲನೆಯ ಮತ್ತು 
ಎಂಟನೆಯ ದಿನದಲ್ಲಿ ವಿಶ್ರಮಿಸಬೇಕು. “ಪ್ರಥಮ 
ದಿನದಲ್ಲಿ ನೀವು ಮರಗಳಿಂದ ಉತ್ತಮ ಹಣ್ಣನ್ನೂ 
ಖರ್ಜೂರ ಮರದ ಗರಿಗಳನ್ನೂ ಎಲೆತುಂಬಿದ ಕೊಂಬೆ 
ಗಳನ್ನೂ ವಿಲೋ ಸಸ್ಯಗಳನ್ನು ತೆಗೆದುಕೊಳ್ಳಬೇಕು. ನಿಮ್ಮ 
ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಈ ಹಬ್ಬದ ದಿನ 
ವನ್ನು ಏಳು ದಿನಗಳವರೆಗೆ ಆಚರಿಸಬೇಕು. *'ನೀವು ಪ್ರತಿ 
ವರ್ಷ ಏಳು ದಿನಗಳವರೆಗೆ ಈ ಹಬ್ಬದ ದಿನವನ್ನು ಆಚರಿಸ 
ಬೇಕು. ಈ ನಿಯಮ ಶಾಶ್ವತವಾಗಿದೆ. ಏಳನೆಯ ತಿಂಗಳಲ್ಲಿ 
ಈ ಹಬ್ಬದ ದಿನವನ್ನು ನೀವು ಆಚರಿಸಬೇಕು. 2ನೀವು 
ಏಳು ದಿನಗಳವರೆಗೆ ತಾತ್ಕಾಲಿಕವಾದ ಆಶ್ರಯ ಗುಡಾರ 
ಗಳಲ್ಲಿ ವಾಸಿಸಬೇಕು. ಇಸ್ರೇಲರಲ್ಲಿ ಹುಟ್ಟಿದವರೆಲ್ಲರೂ 
ಆ ಗುಡಾರಗಳಲ್ಲಿ ವಾಸಿಸುವರು. “ನಾನು ಇಸ್ರೇಲರನ್ನು 
ಈಜಿಷ್ಟಿನಿಂದ ಹೊರಗೆ ಕರೆದುತಂದಾಗ, ತಾತ್ಕಾಲಿಕವಾದ 


169 


ಈ ಗುಡಾರಗಳಲ್ಲಿ ವಾಸಿಸುವಂತೆ ಮಾಡಿದವನು ನಾನೇ 
ಎಂದು ನಿಮ್ಮ ಸಂತತಿಯವರು ತಿಳಿದುಕೊಳ್ಳುವರು. 
ನಾನೇ ನಿಮ್ಮ ದೇವರಾದ ಯೆಹೋವನು!” 

“ಆದ್ದರಿಂದ ಮೋಶೆಯು ಯೆಹೋವನನ್ನು ಸನ್ಮಾನಿ 
ಸುವುದಕ್ಕಾಗಿ ಸೇರಿಬರುವ ವಿಶೇಷ ಸಭೆಗಳ ಕುರಿತು 
ಜನರಿಗೆ ಹೇಳಿದನು. 


ದೀಪಸ್ತಂಭ ಮತ್ತು ಪವಿತ್ರ ರೊಟ್ಟಿ 
ಯೆಹೋವನು ಮೋಶೆಗೆ ಹೇಳಿದ್ದೆ. ನೆಂದರೆ : 

(4 "ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ತೆಗೆದ 
ಶುದ್ಧವಾದ ಎಣ್ಣೆಯನ್ನು ಇಸ್ರೇಲರು ನಿನ್ನ ಬಳಿಗೆ ತರ 
ಬೇಕೆಂದು ಆಜ್ಞಾಪಿಸು. ದೇವದರ್ಶನಗುಡಾರದಲ್ಲಿರುವ 
ದೀಪಗಳನ್ನು ಉರಿಸಲು ಆ ಎಣ್ಣೆ ಬೇಕಾಗಿರುತ್ತದೆ. ಆ 
ದೀಪಗಳು ಆರಿಹೋಗದೆ ಉರಿಯುತ್ತಲೇ ಇರಬೇಕು. 
*ದೇವದರ್ಶನಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ 
ಸಾಯಂಕಾಲದಿಂದ ಉದಯದವರೆಗೆ ದೀಪಗಳು ಉರಿ 
ಯುತ್ತಿರುವಂತೆ ಆರೋನನು ಅವುಗಳನ್ನು ಸರಿಪಡಿಸು 
ವನು. ಇದು ತೆರೆಯ ಹೊರಗೆ ಒಡಂಬಡಿಕೆಯ ಪೆಟ್ಟಿಗೆಯ 
ಮುಂದೆ ಇರುವುದು. ಈ ನಿಯಮ ಶಾಶ್ವತವಾದದ್ದು. 
*ಶುದ್ಧ ಚಿನ್ನದಿಂದ ಮಾಡಿದ ದೀಪಸ್ತಂಭದಲ್ಲಿ ದೀಪಗಳು 
ಯೆಹೋವನ ಸನಿ ನಿಧಿಯಲ್ಲಿ ಯಾವಾಗಲೂ ಉರಿಯು 
ತ್ಲಿರುವಂತೆ ಆರೋನನು ನೋಡಿಕೊಳ್ಳಬೇಕು. 

ಹ ಶ್ರೇಷ್ಠ ಗೋಧಿಹಿಟ್ಟನ್ನು ತೆಗೆದುಕೊಂಡು ಹನ್ನೆರಡು 
ರೊಟ್ಟಿ ಗಳನ್ನು ಮಾಡಬೇಕು. ಪ್ರತಿ ರೊಟ್ಟಿ ಯನ್ನು 
ಮಾಡಲು ಆರು ಸೇರು ಹಿಟ್ಟನ್ನು ಉಪಯೋಗಿಸಬೇಕು” 
ಅವುಗಳನ್ನು ಯೆಹೋವನ ಸನ್ನಿಧಿಯಲ್ಲಿರುವ ಚಿನ್ನದ 
ಮೇಜಿನ ಮೇಲೆ ಎರಡು ಸಾಲಾಗಿ ಇಡಬೇಕು. 
ಒಂದೊಂದು ಸಾಲಿನಲ್ಲಿ ಆರಾರು ರೊಟ್ಟಿಗಳಿರುವವು. 
ಪ್ರತಿ ಸಾಲಿನಲ್ಲಿ ಶುದ್ಧವಾದ ಧೂಪದ್ರವ್ಯವನ್ನಿಡಬೇಕು. 
ಇದು ಅಗ್ನಿಯ ಮೂಲಕ ಯೆಹೋವನಿಗೆ ಅರ್ಪಿತವಾದ 
ಸಮರ್ಪಣೆಯನ್ನು ಯೆಹೋವನ ಜ್ಞಾಪಕಕ್ಕೆ ತರುವುದು. 
ಪ್ರತಿ ಸಬ್ಬತ್‌ ದಿನದಲ್ಲಿ ಆರೋನನು ಯೆಹೋವನ 
ಸನ್ನಿಧಿಯಲ್ಲಿ ರೊಟ್ಟಿಯನ್ನು ಕ್ರ ಕ್ರಮವಾಗಿ ಯಾವಾಗಲೂ 
ಇಡಬೇಕು. ಇಸ್ರೆ, (ಅರೊಂದಿಗೆ ಮಾಡಲ್ಪಟ್ಟ ಒಡಂಬಡಿ 
ಕೆಯು ಶಾಶ್ವತವಾದದ್ದು ಆ ರೊಟ್ಟಿಯು ಆರೋನನಿಗೆ 
ಮತ್ತು ಅವನ ಪುತ್ರರಿಗೆ ಸಲ್ಲತಕ್ಕದು. ಅವರು ರೊಟ್ಟಿ 
ಯನ್ನು ಪವಿತ್ರ, ಸ್ಥಳದಲ್ಲಿ ತಿನ್ನುವರು. ಯಾಕಂದರೆ ಅದು 
ಮಹಾಪವಿತ್ರವಾದದ್ದು ಅದು ಅಗ್ನಿಯ ಮೂಲಕ ಅರ್ಪಿ 
ಸಿದ ಯಜ್ಞಗಳಲ್ಲಿ ಒಂದಾಗಿದೆ. ಆ ರೊಟ್ಟಿಯು ಶಾಶ್ವತ 
ವಾಗಿ ಆರೋನನಿಗೆ ಸಲ್ಲತಕ್ಕದ್ದು.'' 


ದೇವರನ್ನು ಶಪಿಸಿದ ಮನುಷ್ಯನು 
'0ಇಸ್ರ್ರೇಲಿನ ಒಂದು ಸ್ತ್ರೀಗೆ ಒಬ್ಬ ಮಗನಿದ್ದನು. ಅವನ 
ತಂದೆ ಈಜಿಪ್ಟಿನವನು. ಪಾಳೆಯದಲ್ಲಿದ್ದ ಇಸ್ರೇಲರ ಮಧ್ಯ 


ಯಾಜಕಕಾಂಹ 23:44-24:23 


ದಿಂದ ಅವನು (ತನ್ನ ಗುಹಾರದಿಂದ) ಹೊರಬಂದನು. 
ಅವನು ಒಬ್ಬ ಇಸ್ರೇಲನೊಡನೆ ಜಗಳವಾಡತೊಡಗಿದನು. 
1 ಅವನು ದೂಷಿಸಲು ಪ್ರಾರಂಭಿಸಿ ಯೆಹೋವನ 
ನಾಮದ ಬಗ್ಗೆ ಕೆಟ್ಟಮಾತುಗಳನ್ನು ಹೇಳತೊಡಗಿದನು. 
ಆದ್ದರಿಂದ ಜನರು ಅವನನ್ನು ಮೋಶೆಯ ಬಳಿಗೆ ಹಿಡಿದು 
ತಂದರು. (ಆ ಮನುಷ್ಯನ ತಾಯಿಯ ಹೆಸರು ಶೆಲೋ 
ಖೀತ್‌. ಅವಳು ದಾನ್‌ ಕುಲದವನಾದ ದಿಬ್ರೀಯ 
ಮಗಳು.) ಜನರು ಅವನನ್ನು ಸೆರೆಹಿಡಿದು, 
ಯೆಹೋವನ ಸ್ಪಷ್ಟವಾದ ಆಜ್ಞೆಗಾಗಿ ಕಾದುಕೊಂಡಿದ್ದರು. 

ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
4" ದೂಷಣೆ ಮಾಡಿದ ಮನುಷ್ಯನನ್ನು ಪಾಳಿಯದ ಹೊರ 
ಗಿರುವ ಸ್ಥಳಕ್ಕೆ ತನ್ನಿರಿ. ಬಳಿಕ ಅವನ ದೂಷಣೆ ಮಾತು 
ಗಳನ್ನು ಕೇಳಿದ ಎಲ್ಲಾ ಜನರನ್ನು ಒಟ್ಟಾಗಿ ಕರೆಸಿರಿ. ಆ 
ಜನರು ತಮ್ಮ ಕೈಗಳನ್ನು ಅವನ ತಲೆಯ ಮೇಲೆ ಇಡು 
ವರು. ಆ ಬಳಿಕ ಎಲ್ಲಾ ಜನರು ಅವನಿಗೆ ಕಲ್ಲೆಸೆದು ಕೊಲ್ಲ 
ಬೇಕು. ನೀನು ಇಸ್ರೇಲರಿಗೆ ಹೀಗೆ ಹೇಳಬೇಕು: ದೇವ 
ದೂಷಣೆ ಮಾಡಿದವನಿಗೆ ಶಿಕ್ಷೆಯಾಗಬೇಕು. 'ಯಾವ 
ನಾದರೂ ಯೆಹೋವನ ನಾಮದ ವಿರುದ್ಧ ಮಾತಾಡಿ 
ದರೆ, ಅವನಿಗೆ ಮರಣ ಶಿಕ್ಷೆಯಾಗಬೇಕು. ಜನರೆಲ್ಲರೂ 
ಅವನಿಗೆ ಕಲ್ಲೆಸೆದು ಕೊಲ್ಲಬೇಕು. ಯೆಹೋವನ ನಾಮ 
ವನ್ನು ನಿಂದಿಸುವ ಪರದೇಶಸ್ಥರಿಗೂ ಅದೇ ರೀತಿಯ ಶಿಕ್ಷೆ 
ಯಾಗಬೇಕು. ಯೆಹೋವನ ನಾಮವನ್ನು ನಿಂದಿಸುವ 
ವನಿಗೆ ಮರಣಶಿಕ್ಟೆಯಾಗಬೇಕು. 

!?""ಒಬ್ಬನು ಇನ್ನೊಬ್ಬನನ್ನು ಕೊಂದರೆ, ಕೊಂದವನಿಗೆ 
ಮರಣ ಶಿಕ್ಬೆಯಾಗಬೇಕು. 'ಇನ್ನೊಬ್ಬನಿಗೆ ಸೇರಿದ ಪಶು 
ವನ್ನು ಕೊಲ್ಲುವವನು ಅದಕ್ಕೆ ಪ್ರತಿಯಾಗಿ ಇನ್ನೊಂದು 
ಪಶುವನ್ನು ಕೊಡಬೇಕು. 

ಒಬ್ಬನು ತನ್ನ ನೆರೆಯವನನ್ನು ಅಂಗವಿಕಲನನ್ನಾಗಿ 
ಮಾಡಿದರೆ, ಅವನಿಗೂ ಅದೇ ರೀತಿ ಮಾಡಬೇಕು. 
ಮುರಿದ ಮೂಳೆಗೆ ಬದಲಾಗಿ ಅವನ ಮೂಳೆಯನ್ನು 
ಮುರಿಯಬೇಕು. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನೂ ಹಲ್ಲಿಗೆ 
ಪ್ರತಿಯಾಗಿ ಹಲ್ಲನ್ನೂ ತೆಗೆಯಬೇಕು. 3! ಒಬ್ಬನು ಪಶು 
ವೊಂದನ್ನು ಕೊಂದರೆ, ಅವನು ಅದಕ್ಕೆ ಬದಲಾಗಿ ಈಹು 
ಕೊಡಬೇಕು. ಆದರೆ ಒಬ್ಬನು ಇನ್ನೊಬ್ಬನನ್ನು ಕೊಂದರೆ, 
ಕೊಂದವನಿಗೆ ಮರಣಶಿಕ್ಟೆಯಾಗಬೇಕು. 

22"ಈ ಕಟ್ಟಳೆ ನ್ಯಾಯವಾದದ್ದು. ಅದು ನಿಮ್ಮ ಸ್ವದೇಶ 
ದವರಿಗೆ ಅನ್ವಯಿಸುವಂತೆ ಪರದೇಶಸ್ಥರಿಗೂ ಅನ್ವಯಿ 
ಸುವುದು. ಯಾಕಂದರೆ ನಾನೇ ನಿಮ್ಮ ದೇವರಾದ 
ಯೆಹೋವನು.'' 

ಚಿಬಳಿಕ ಮೋಶೆಯು ಇಸ್ರೇಲರೊಂದಿಗೆ ಮಾತಾ 
ಡಿದನು. ಆಗ ಅವರು ದೂಷಣೆ ಮಾಡಿದ ಮನುಷ್ಯನನ್ನು 
ಪಾಳೆಯದ ಹೊರಗೆ ತೆಗೆದುಕೊಂಡು ಹೋಗಿ ಅವನಿಗೆ 


ಯಾಜಕಕಾಂಹ 25:1-20 


ಕಲ್ಲೆಸೆದು ಕೊಂದರು. ಯೆಹೋವನು ಮೋಶೆಗೆ 
ಆಜ್ಞಾಪಿಸಿದಂತೆಯೇ ಅವರು ಮಾಡಿದರು. 


ಭೂಮಿಗೆ ವಿಶ್ರಾಂತಿಯ ಸಮಯ 

ಯೆಹೋವನು ಮೋಶೆಯೊಡನೆ ಸೀನಾಯಿ 
25 ಬೆಟ್ಟದಲ್ಲಿ ಮಾತಾಡಿದನು. ಯೆಹೋವನು 
ಹೇಳಿದ್ದೇನೆಂದರೆ: *""ಇಸ್ರ್ರೇಲರಿಗೆ ಹೀಗೆ ಹೇಳು: ನಾನು 
ನಿಮಗೆ ಕೊಡುತ್ತಿರುವ ದೇಶಕ್ಕೆ ನೀವು ಪ್ರವೇಶಿಸುವಿರಿ. 
ಆ ಸಮಯದಲ್ಲಿ ನೀವು ಭೂಮಿಗೆ ವಿಶ್ರಾಂತಿಯ ಸಮಯ 
ವಿರುವುದಕ್ಕೆ ಬಿಡಬೇಕು. ಇದು ಯೆಹೋವನನ್ನು ಸನ್ಮಾನಿ 
ಸುವುದಕ್ಕಾಗಿರುವ ವಿಶೇಷವಾದ ವಿಶ್ರಾಂತಿಯ ಸಮಯ 
ವಾಗಿರುವುದು. ನೀವು ಆರು ವರ್ಷಗಳು ನಿಮ್ಮ ಹೊಲ 


ದಲ್ಲಿ ಬೀಜಬಿತ್ತುವಿರಿ. ಆರು ವರ್ಷಗಳು ನಿಮ್ಮ ದ್ರಾಕ್ಷಿ 


ತೋಟಗಳಲ್ಲಿ ಕಲಸಮಾಡುವಿರಿ; ಅದರ ಫಲಗಳನ್ನು 


ಒಟ್ಟುಗೂಡಿಸುವಿರಿ. ಆದರೆ ಏಳನೆಯ ವರ್ಷದಲ್ಲಿ ನೀವು 
ಭೂಮಿಗೆ ವಿಶ್ರಾಂತಿ ಕೊಡುವಿರಿ. ಇದು ಯೆಹೋವನನ್ನು 
ಸನ್ಮಾನಿಸಲು ನೇಮಕವಾದ ವಿಶ್ರಾಂತಿಯ ವಿಶೇಷ 


ಸಮಯವಾಗಿರುವುದು. ನೀವು ನಿಮ್ಮ ಹೊಲಗಳಲ್ಲಿ 
ಬೀಜವನ್ನು ಬಿತ್ತಬಾರದು, ದ್ರಾಕ್ಟಿತೋಟದ ಕೆಲಸವನ್ನು 


ಮಾಡಬಾರದು. ಕೊಯ್ಲಿನ ನಂತರ ತನ್ನಷ್ಟಕ್ಕೆ ತಾನೇ 
ಬೆಳೆದ ಪೈರನ್ನೂ ಕೊಯ್ಯಬಾರದು. ನೀವು ಸಮರಿಲ್ಲದ 
ದ್ರಾಕ್ಟಾಲತೆಗಳಲ್ಲಿ ಬಂದ ದ್ರಾಕ್ಟಿಯನ್ನು ಸಂಗ್ರಹಿಸ 
ಬಾರದು. ಭೂಮಿಗೆ ಒಂದು ವರ್ಷದ ವಿಶ್ರಾಂತಿ 
ಯಿರುವುದು. 

6""ಸಬ್ಬತ್‌ ವರ್ಷದಲ್ಲಿ (ವಿಶ್ರಾಂತಿಯ ವರ್ಷದಲ್ಲಿ) 
ಭೂಮಿಯು ತಾನಾಗಿ ಫಲಿಸುವ ಬೆಳೆಯಿಂದ ನಿಮಗೆ 
ಸಾಕಷ್ಟು ಆಹಾರವಿರುವುದು. ನಿಮ್ಮ ದಾಸದಾಸಿಯರಿಗೂ 
ಸಾಕಷ್ಟು ಆಹಾರವಿರುವುದು. ನಿಮ್ಮ ದೇಶದಲ್ಲಿ ವಾಸ 
ವಾಗಿರುವ ಕೂಲಿಯಾಳುಗಳಿಗೂ ಪರದೇಶಸ್ಥರಿಗೂ 
ಸಾಕಷ್ಟು ಆಹಾರವಿರುವುದು. "ನಿಮ್ಮ ದನಗಳಿಗೂ ಇತರ 
ಪ್ರಾಣಿಗಳಿಗೂ ತಿನ್ನವುದಕ್ಕೆ ಸಾಕಷ್ಟು ಆಹಾರವಿರುವುದು. 


ಜ್ಯೂಬಿಲಿ- ಬಿಡುಗಡೆಯ ವರ್ಷ 
8" ಅದಲ್ಲದೆ, ಏಳು ವರ್ಷಗಳ ಏಳು ಗುಂಪುಗಳನ್ನು 
ಲೆಕ್ಕಿಸಬೇಕು. ಈ ಏಳು ಗುಂಪುಗಳು ಸೇರಿ ಇದು ನಲವ 


ತ್ಲೊಂಭತ್ತು ವರ್ಷಗಳಾಗಿರುವುವು. ಆ ಸಮಯದಲ್ಲಿ 


ಭೂಮಿಗೆ ಏಳು ವರ್ಷಗಳ ವಿಶ್ರಾಂತಿಯಿರುವುದು. 
*ದೋಷಪರಿಹಾರಕ ದಿನದಲ್ಲಿ ಅಂದರೆ ಐವತ್ತನೆಯ 
ವರ್ಷದ ಏಳನೆಯ ತಿಂಗಳ ಹತ್ತನೆಯ ದಿನದಲ್ಲಿ ದೇಶ 
ದಲ್ಲೆಲ್ಲಾ ಕೊಂಬನ್ನೂದಿಸಬೇಕು. `ಐವತ್ತನೆಯ ವರ್ಷ 
ವನ್ನು ನೀವು ವಿಶೇಷ ವರ್ಷವನ್ನಾಗಿ ಮಾಡಬೇಕು. ನಿಮ್ಮ 
ದೇಶದಲ್ಲಿ ವಾಸಿಸುವ ಜನರೆಲ್ಲರಿಗೆ ನೀವು ಸ್ವಾತಂತ್ರವನ್ನು 


170 


ಘೋಷಿಸಬೇಕು. ಈ ಸಮಯವು "ಜ್ಯೂಬಿಲಿ * ಎಂಬು 
ದಾಗಿ ಕರೆಯಲ್ಪಡುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ 
ಸ್ವಂತ ಸ್ವಾಸ್ಕಕ್ಕೆ್‌ ಹಿಂತಿರುಗಿ ಹೋಗುವನು; ನಿಮ್ಮಲ್ಲಿ 
ಪ್ರತಿಯೊಬ್ಬನೂ ತನ್ನ ಸ್ವಂತ ಕುಟುಂಬಕ್ಕೆ ಹಿಂತಿರು 
ಗುವನು. !' ಐವತ್ತನೆಯ ವರ್ಷವು ನಿಮಗೆ ವಿಶೇಷವಾದ 
ಆಚರಣೆಯಾಗಿರುವುದು. ಬೀಜವನ್ನು ಬಿತ್ತಬೇಡಿರಿ. ತನ್ನ 
ಷ್ಟಕ್ಕೆ ಬೆಳೆದ ಪೈರುಗಳನ್ನು ಕೊಯ್ಯಬೇಡಿರಿ. ಸಮರಿಲ್ಲದ 
ದ್ರಾಕ್ಟಾಲತೆಗಳಿಂದ ದ್ರಾಕ್ಷಿಯನ್ನು ಸಂಗ್ರಹಿಸಬೇಡಿರಿ. 
ಆ ವರ್ಷ ಜ್ಯೂಬಿಲಿಯಾಗಿದೆ. ಅದು ನಿಮಗೆ ಪವಿತ್ರ 
ಸಮಯವಾಗಿರುವುದು. ಹೊಲದಿಂದ ದೊರಕುವ ಪೈರು 
ಗಳು ನಿಮಗೆ ಆಹಾರವಾಗಿರುವುದು. ಜ್ಯೂಬಿಲಿ 
ವರ್ಷದಲ್ಲಿ ಪ್ರತಿಯೊಬ್ಬನೂ ತನ್ನ ಸ್ವಂತ ಸ್ವಾಸ್ಥ್ಯಕ್ಕೆ 
ಹೋಗುವನು. 

14" ಭೂಮಿಯನ್ನು ನೆರೆಯವನಿಗೆ ಮಾರುವಾಗ 
ಅಥವಾ ಅವನಿಂದ ಭೂಮಿಯನ್ನು ಕೊಂಡುಕೊಳ್ಳುವಾಗ 
ಮೋಸ ಮಾಹಬೇಡಿ. ನಿಮ್ಮ “ನೆರೆಯವನ ಭೂಮಿ 
ಯನ್ನು ಕೊಂಡುಕೊಳ್ಳಲು ನೀವು ಬಯಸುವುದಾದರೆ, 
ಆಗ ಕಳೆದ ಜ್ಯೂಬಿಲಿ "ವರ್ಷದಿಂದ ಈಗ ಎಷ್ಟು ವರ್ಷ 
ವಾಯಿತೆಂದು ಲೆಕ್ಕಿಸಿ ಸರಿಯಾದ ಬೆಲೆಯನ್ನು ನಿರ್ಣಯಿ 
ಸಿರಿ. ನೀವು ಭೂಮಿಯನ್ನು ಮಾರುವುದಾದರೆ, ಪೈರು 
ಗಳನ್ನು ಕೊಯ್ಯುವುದಕ್ಕಿರುವ ವರ್ಷಗಳನ್ನು ಲೆಕ್ಕಿಸಿ ಸರಿ 
ಯಾದ ಬೆಲೆಯನ್ನು ನಿರ್ಣಯಿಸಿರಿ. '5ಇನ್ನೂ ಅನೇಕ 
ವರ್ಷಗಳು ಇದ್ದರೆ, ಬೆಲೆ ಹೆಚ್ಚಾಗಿರುವುದು. ವರ್ಷಗಳು 
ಕಡಿಮೆಯಾಗಿದ್ದರೆ, ಬೆಲೆ ಕಡಿಮೆಯಾಗಿರುವುದು. 
ಯಾಕಂದರೆ ನಿಮ್ಮ ನೆರೆಯವನು ನಿಜವಾಗಿ ಕೇವಲ 
ಕೆಲವೇ ಪೈರುಗಳನ್ನು ನಿಮಗೆ ಮಾರುತ್ತಿದ್ದಾನೆ. ಮುಂದಿನ 
ಜೂಬಿಲಿ ವರ್ಷದಲ್ಲಿ ಭೂಮಿಯು ತಿರುಗಿ ಅವನ 
ಕುಟುಂಬಕ್ಕೆ ಸೇರುವುದು. "ನೀವು ಒಬ್ಬರಿಗೊಬ್ಬರು 
ಮೋಸಮಾಡಬಾರದು. ನೀವು ದೇವರಿಗೆ ಭಯಪಡ 
ಬೇಕು! ನಾನೇ ನಿಮ್ಮ ದೇವರಾದ ಯೆಹೋವನು! 

18": ನನ್ನ ಕಟ್ಟಳೆಗಳನ್ನು ಮತ್ತು ನಿಯಮಗಳನ್ನು ಜ್ಞಾಪಕ 
ಮಾಡಿರಿ. ಅವುಗಳಿಗೆ ವಿಧೇಯರಾಗಿರಿ. ಆಗ ನೀವು ನಿಮ್ಮ 
ದೇಶದಲ್ಲಿ ಸುರಕ್ಷಿತವಾಗಿ ವಾಸಿಸುವಿರಿ. ಮತ್ತು 
ಭೂಮಿಯು ಒಳ್ಳೆಯ ಪೈರುಗಳನ್ನು ಕೊಡುವುದು. ಆಗ 
ನಿಮಗೆ ಬೇಕಾದಷ್ಟು ಆಹಾರವಿರುವುದು ಮತ್ತು ನೀವು 
ದೇಶದಲ್ಲಿ ಸುರಕ್ಷಿತವಾಗಿ ಜೀವಿಸುವಿರಿ. 

2°" ಒಂದು ವೇಳೆ ನೀವು, "ನಾವು ಬೀಜಗಳನ್ನು ಬಿತ್ತ 
ದಿದ್ದರೆ ಅಥವಾ ಪೈರುಗಳನ್ನು ಸಂಗ್ರಹಿಸದಿದ್ದರೆ ಏಳನೆಯ 








ಜ್ಯೂಬಿಲಿ "ಈ ಸಮಯದಲ್ಲಿ ಊದುವ ತುತ್ತೂರಿಗೆ ಇರುವ ಹೀಬ್ರೂ 
ಪದದಿಂದ ಈ ಪದವು ಬಂದಿದೆ. 

ಸ್ವಂತ ಸ್ವಾಸ್ಯ್ಯಇಸ್ರೇಲಿನಲ್ಲಿ ಭೂಮಿಯು ಕುಟುಂಬಕ್ಕೆ ಅಥವಾ ಕುಲಕ್ಕೆ 
ಸೇರಿದ್ದಾಗಿದೆ. ಒಬ್ಬನು ತನ್ನ ಭೂಮಿಯನ್ನು ಮಾರಿದರೂ ಜ್ಯೂಬಿಲಿ 
ಯಲ್ಲಿ ಭೂಮಿಯು ಅದು ಮೊದಲು ಯಾವ ಕುಟುಂಬಕ್ಕೆ ಅಥವಾ 
ಕುಲಕ್ಕೆ ಸೇರಿತ್ತೋ ಅವರದೇ ಆಗುತ್ತಿತ್ತು 


171 


ವರ್ಷದಲ್ಲಿ ನಮಗೆ ತಿನ್ನಲು ಏನೂ ಇರುವುದಿಲ್ಲ' ಎಂದು 
ಹೇಳಬಹುದು. ?' ಚಿಂತೆ ಮಾಡಬೇಡಿರಿ! ಆರನೆಯ ವರ್ಷ 
ದಲ್ಲಿ ನನ್ನ ಆಶೀರ್ವಾದವು ನಿಮ್ಮ ಮೇಲಿರುವುದು. ಆ 
ವರ್ಷ ಭೂಮಿಯಲ್ಲಿ ಬೆಳೆದ ಪೈರುಗಳು ಮೂರು ವರ್ಷಗ 
ಳವರೆಗೆ ಬೆಳೆಯುತ್ತಿರುವುದು. ನೀವು ಎಂಟನೆಯ 
ವರ್ಷದಲ್ಲಿ ಬೀಜ ಬಿತ್ತಿದಾಗ, ನೀವು ಇನ್ನೂ ಹಳೆಯ ಬೆಳೆ 
ಯನ್ನು ತಿನ್ನುತ್ತಿರುವಿರಿ. ಒಂಭತ್ತನೆಯ ವರ್ಷದವರೆಗೆ 
ಅಂದರೆ ನೀವು ಎಂಟನೆಯ ವರ್ಷದಲಿ ಬೀಜ ಫಸಲು 
ಕೊಡುವವರೆಗೆ ನೀವು ಹಳೆಯ ಬೆಳೆಯನ್ನು ತಿನ್ನುವಿರಿ. 


ಆಸ್ತಿಯ ನಿಯಮಗಳು 
2": ಭೂಮಿಯು ನನಗೆ ಸೇರಿದ್ದು. ಆದ್ದರಿಂದ ನೀವು 


ಯಾಜಕಕಾಂಡ 25:21-38 


ಇರುತ್ತದೆ. ಮನೆಯನ್ನು ಬಿಡಿಸಿಕೊಳ್ಳುವ ಮರಳಿ ಪಡೆ 
ಯುವ ಹಕ್ಕು ಒಂದು ವರ್ಷದವರೆಗೆ ಇರುವುದು. 
30ಆದರೆ ಮಾಲಿಕನು ಒಂದು ವರ್ಷ ಪೂರ್ಣಗೊಳ್ಳುವ 
ಮೊದಲು ಮನೆಯನ್ನು ಮರಳಿ ಕೊಂಡುಕೊಳ್ಳದಿದ್ದರೆ, 
ಆಗ ಪೌಳಿಗೋಡೆಯುಳ್ಳ ಪಟ್ಟಣದಲ್ಲಿರುವ ಮನೆಯು 
ಅದನ್ನು ಕೊಂಡುಕೊಂಡವನಿಗೂ ಅವನ ಸಂತತಿಯವ 
ರಿಗೂ ಸೇರುವುದು. ಮನೆಯು ಜ್ಯೂಬಿಲಿ ವರ್ಷದಲ್ಲಿ 
ಅದರ ಮೊದಲಿನ ಮಾಲಿಕನಿಗೆ ಸೇರುವುದಿಲ್ಲ. *'ಗೋಡೆ 
ಗಳಿಲ್ಲದ ಪಟ್ಟಣಗಳನ್ನು ಬಯಲಿನ ಹೊಲಗಳಂತೆ ಪರಿ 
ಗಣಿಸಬೇಕು. ಆದ್ದರಿಂದ ಆ ಸಣ್ಣ ಪಟ್ಟಣಗಳಲ್ಲಿ ಕಟ್ಟಿದ 
ಮನೆಗಳು ಜ್ಯೂಬಿಲಿ ವರ್ಷದಲ್ಲಿ ಅವುಗಳ ಮೊದಲಿನ 
ಮಾಲಿಕನಿಗೆ ಮರಳಿಹೋಗುತ್ತವೆ. 32""ಆದರೆ ಲೇವಿ 





ನಿಜವಾಗಿಯೂ ಅದನ್ನು ಶಾಶ್ವತವಾಗಿ ಮಾರುವುದಕ್ಕಾ 
ಗುವುದಿಲ್ಲ. ನೀವು ಕೇವಲ (ನನ್ನ ಭೂಮಿಯಲ್ಲಿ) ನನ್ನ 
ಆಶ್ರಯದಲ್ಲಿ ವಾಸಿಸುತ್ತಿರುವ ಪರದೇಶಸ್ಥರೂ ಪ್ರವಾಸಿ 
ಗಳೂ ಆಗಿದ್ದೀರಿ. ಜನರು ತಮ್ಮ ಭೂಮಿಯನ್ನು ಮಾರಿ 
ದರೆ ಅದನ್ನು ಬಿಡಿಸಿಕೊಳ್ಳುವ ಹಕ್ಕು ಅವರ ಕುಟುಂಬ 
ಕ್ಕಿದೆ. ನಿಮ್ಮ ದೇಶದಲ್ಲಿ ಒಬ್ಬನು ತನ್ನ ಆಸ್ತಿಯನ್ನು 
ಮಾರುವಷ್ಟು ಬಡವನಾದರೆ ಅವನ ಹತ್ತಿರದ 
ಸಂಬಂಧಿಯು ತನ್ನ ಸಂಬಂಧಿಯ ಆಸ್ತಿಯನ್ನು ಬಿಡುಗಡೆ 
ಮಾಡಬೇಕು (ಮತ್ತೆ ಖರೀದಿ ಮಾಡಬೇಕು). ತನ್ನ 
ಭೂಮಿಯನ್ನು ಬಿಡುಗಡೆ ಮಾಡಲು ಮರಳಿ ಪಡೆಯಲು 
ಒಬ್ಬನಿಗೆ ಹತ್ತಿರದ ಸಂಬಂಧಿ ಇಲ್ಲದಿರಬಹುದು. ಆದರೆ 
ತನ್ನ ಭೂಮಿಯನ್ನು ತನಗಾಗಿ ಬಿಡುಗಡೆ ಮಾಡಲು 
(ಮರಳಿ ಪಡೆಯಲು) ಅವನು ಸಾಕಷ್ಟು ಹಣವನ್ನು 
ಪಡೆಯಬಹುದು. 7ಆಗ ಅವನು ಭೂಮಿಯನ್ನು ಮಾರಿ 
ಎಷ್ಟು ವರ್ಷವಾಯಿತೆಂದು ಲೆಕ್ಕ ಮಾಡಬೇಕು. ಅವನು 
ಆ ಸಂಖ್ಯೆಯನ್ನು ಉಪಯೋಗಿಸಿ ಭೂಮಿಗೆ ಕೊಡತಕ್ಕ 
ಹಣವನ್ನು ನಿರ್ಧರಿಸಬೇಕು. ಬಳಿಕ ಅವನು ಭೂಮಿ 
ಯನ್ನು ಮರಳಿ ಕೊಂಡುಕೊಳ್ಳಬೇಕು. ಆಗ ಭೂಮಿಯು 
ಮತ್ತೆ ಅವನ ಸ್ವತ್ತಾಗುವುದು. ಆದರೆ ಭೂಮಿಯನ್ನು 
ಮರಳಿ ಕೊಂಡುಕೊಳ್ಳಲು ಬೇಕಾದಷ್ಟು ಹಣ ಅವನಿಗೆ 
ದೊರಕದಿದ್ದರೆ, ಅವನು ಆ ಭೂಮಿಯನ್ನು ಯಾರಿಗೆ 
ಮಾರಿದ್ದಾನೋ ಅವನ ವಶದಲ್ಲಿ ಜ್ಯೂಬಿಲಿ ವರ್ಷದ 
ವರೆಗೆ ಇಡಬೇಕು. ಬಳಿಕ ಆ ವಿಶೇಷ ಬಿಡುಗಡೆಯ ಕಾಲ 
ದಲ್ಲಿ ಭೂಮಿಯು ಮೊದಲಿನ ಮಾಲಿಕನ ಕುಟುಂಬಕ್ಕೆ 
ಮರಳಿ ಹೋಗುವುದು. ಹೀಗಾಗಿ ಅಸ್ತಿಯು ತಿರುಗಿ ಅದರ 
ಸರಿಯಾದ ಕುಟುಂಬಕ್ಕೆ ಸೇರುವುದು. 

29"" ಯಾವನಾದರೂ ಪೌಳಿಗೋಡೆಯುಳ್ಳ ಪಟ್ಟಣದ 
ಲ್ಲಿರುವ ಮನೆಯನ್ನು ಮಾರಿದರೆ, ಅದನ್ನು ಮಾರಿದ ದಿನ 
ಮೊದಲುಗೊಂಡು ಒಂದು ವರ್ಷ ಪೂರ್ಣಗೊಳ್ಳುವ 
ವರೆಗೆ ಹಿಂದಕ್ಕೆ ಪಡೆಯುವ ಹಕ್ಕು ಅವನಿಗೆ ಇನ್ನೂ 


ಯರ ಪಟ್ಟಣಗಳ ಕುರಿತು ಹೇಳುವುದಾದರೆ, ಲೇವಿ 
ಯರು ತಮಗೆ ಸೇರಿದ ಪಟ್ಟಣಗಳಲ್ಲಿರುವ ತಮ್ಮ ಮನೆ 
ಗಳನ್ನು ಯಾವಾಗ ಬೇಕಾದರೂ ಹಿಂದಕ್ಕೆ ಕೊಂಡುಕೊಳ್ಳ 
ಬಹುದು. *ಒಬ್ಬನು ಲೇವಿಯಿಂದ ಮನೆಯನ್ನು 
ಕೊಂಡುಕೊಂಡರೆ, ಲೇವಿಯರ ಪಟ್ಟಣದಲ್ಲಿರುವ ಆ 
ಮನೆಯನ್ನು ಜ್ಯೂಬಿಲಿ ಸಮಯದಲ್ಲಿ ತಿರುಗಿ ಲೇವಿ 
ಯರಿಗೆ ಸೇರುವುದು. ಯಾಕಂದರೆ ಲೇವಿಯರ ಪಟ್ಟಣ 
ಗಳಲ್ಲಿರುವ ಮನೆಗಳು ಲೇವಿ ಕುಟುಂಬಕ್ಕೆ ಸೇರಿದ್ದಾಗಿವೆ. 
ಇಸ್ರೇಲ್‌ ಜನರು ಆ ಪಟ್ಟಣಗಳನ್ನು ಲೇವಿಯರಿಗೆ ಕೊಟ್ಟಿ 
ದ್ದಾರೆ. ಅವು ಇಸ್ರೆಲರ ಮಧ್ಯದಲ್ಲಿರುವ ಲೇವಿಯರ ಆಸ್ತಿ 
ಯಾಗಿವೆ.**ಅಲ್ಲದೆ ಲೇವಿಯರ ಪಟ್ಟಣಗಳ ಸುತ್ತಲಿರುವ 
ಹೊಲಗಳನ್ನು ಮತ್ತು ಹುಲ್ಲುಗಾವಲುಗಳನ್ನು ಮಾರ 
ಬಾರದು. ಆ ಹೊಲಗಳು ಎಂದೆಂದಿಗೂ ಲೇವಿಯರಿಗೆ 
ಸೇರಿವೆ. 


ಗುಲಾಮರ ಮಾಲಿಕರು ಅನುಸರಿಸತಕ್ಕ ನಿಯಮಗಳು 
35" ಒಂದು ವೇಳೆ ನಿಮ್ಮ ಸ್ವದೇಶದ ವ್ಯಕ್ತಿಯೊಬ್ಬನು 
ಬಹಳ ಬಡವನಾಗಿ ಗತಿಹೀನನಾಗಬಹುದು. ಅವನು 
ನಿಮ್ಮ ಮಧ್ಯದಲ್ಲಿ ಪ್ರವಾಸಿಯಂತೆ * ವಾಸಿಸಲು ನೀವು 
ಅವಕಾಶಕೊಡಬೇಕು. 3 ಅವನಿಗೆ ನೀವು ಸಾಲಕೊಡುವ 
ಹಣದ ಮೇಲೆ ಬಡ್ಡಿಯನ್ನು ಹೊರಿಸಬಾರದು. ದೇವ 
ರನ್ನು ಗೌರವಿಸಿರಿ. ನಿಮ್ಮ ಸಹೋದರನು* ನಿಮ್ಮ ಸಂಗಡ 
ವಾಸಿಸಲಿ. 3'ನೀವು ಅವನಿಗೆ ಸಾಲಕೊಡುವ ಹಣದ 
ಮೇಲೆ ಬಡ್ಡಿಯನ್ನು ಹೊರಿಸಬಾರದು. ನೀವು ಅವನಿಗೆ 
ಮಾರುವ ಆಹಾರ ಪದಾರ್ಥಗಳಿಂದ ಲಾಭವನ್ನು 
ಗಳಿಸಲು ಪ್ರಯತ್ನಿಸಬಾರದು. *ನಾನೇ ನಿಮ್ಮ 





ವಚನ 35 ಇದನ್ನು ಮತ್ತೊಂದು ರೀತಿಯಲ್ಲಿಯೂ ಅರ್ಥ ಮಾಡಿ 
ಕೊಳ್ಳಬಹುದು: “ಅವನು ಅನ್ಯನಾಗಿದ್ದರೂ ತಾತ್ಕಾಲಿಕ ನಿವಾಸಿ 
ಯಾಗಿದ್ದರೂ ಅವನಿಗೆ ಸಹಾಯ ಮಾಡಿರಿ.” 


ಸಹೋದರನು ಅಥವಾ "ನಿಮ್ಮ ಸ್ವಂತ ದೇಶದವನು.'' 


ಯಾಜಕಕಾಂಡ 25:39-26:6 


ದೇವರಾದ ಯೆಹೋವನು! ನಾನು ನಿಮಗೆ ಕಾನಾನ್‌ 
ದೇಶವನ್ನು ಕೊಟ್ಟು ನಿಮ್ಮ ದೇವರಾಗಿರಲು ನಿಮ್ಮನ್ನು 
ಈಜೆಪ್ಪಿನಿಂದ ಹೊರಗೆ ಕರೆದುಕೊಂಡು ಬಂದೆನು. 

9""ಒಂದು ವೇಳೆ ನಿಮ್ಮ ಸ್ವದೇಶಸ್ಥನು ಬಹಳ ಬಡವ 
ನಾಗಿ ತನ್ನನ್ನು ಗುಲಾಮನನ್ನಾಗಿ ನಿಮಗೆ ಮಾರಿಕೊಂಡರೆ 
ನೀವು ಅವನನ್ನು ಗುಲಾಮನನ್ನಾಗಿ ದುಡಿಸಬಾರದು. 
9 ಅವನು ಕೂಲಿಯಾಳಿನಂತೆಯೂ ಜ್ಯೂಬಿಲಿ ವರ್ಷದ 
ವರೆಗೆ ನಿಮ್ಮ ಮಧ್ಯದಲ್ಲಿ ಪ್ರವಾಸಿಯಂತೆಯೂ ಇರು 
ವನು. *'ಬಳಿಕ ನಿಮ್ಮನ್ನು ಬಿಟ್ಟುಹೋಗಲು ಅವನಿಗೆ 
ಹಕ್ಕಿದೆ. ಅವನು ತನ್ನ ಮಕ್ಕಳನ್ನು ಕರೆದುಕೊಂಡು ತನ್ನ 
ಕುಟುಂಬಕ್ಕೆ ಮರಳಿ ಹೋಗಬಹುದು. ಅವನು ತನ್ನ 
ಪೂರ್ವಿಕರ ಸ್ವತ್ತನ್ನು ಹಿಂದಕ್ಕೆ ಪಡೆಯಬಹುದು. 
ಯಾಕಂದರೆ ಅವರು ನನ್ನ ಸೇವಕರಾಗಿದ್ದಾರೆ. ನಾನು 
ಅವರನ್ನು ಈಜಿಪ್ಟಿನಲ್ಲಿ ಗುಲಾಮತನದಿಂದ ಹೊರಗೆ ಬರ 
ಮಾಡಿದನು; ಅವರು ಮತ್ತೆ ಗುಲಾಮರಾಗಬಾರದು. 
“ನೀವು ಈ ವ್ಯಕ್ತಿಗೆ ಕ್ರೂರ ಯಾಜಮಾನರಾಗಿರ 
ಬಾರದು. ನೀವು ನಿಮ್ಮ ದೇವರನ್ನು ಗೌರವಿಸಬೇಕು. 

"ನಿಮ್ಮ ಸುತ್ತಲಿರುವ ಬೇರೆ ಜನಾಂಗಗಳಿಂದ ನೀವು 
ಸೇವಕ ಸೇವಕಿಯನ್ನು ಖರೀಧಿ ಮಾಡಬಹುದು. 
“ಅಲ್ಲದೆ ನಿಮ್ಮ ದೇಶದಲ್ಲಿ ವಾಸಿಸುವ ಪರದೇಶಸ್ಥರಿಂದ 
ಮಕ್ಕಳನ್ನು ಗುಲಾಮರನ್ನಾಗಿ ಕೊಂಡುಕೊಳ್ಳಬಹುದು. 
ಗುಲಾಮರಾದ ಮಕ್ಕಳು ನಿಮಗೆ ಸೇರಿದವರಾಗಿದ್ದಾರೆ, 
4€ಗುಲಾಮರಾದ ಈ ಪರದೇಶಸ್ಥರನ್ನು ನೀವು ಸತ್ತನಂತರ 
ನಿಮ್ಮ ಮಕ್ಕಳಿಗೆ ಕೊಡಬೇಕು. ಹೀಗೆ ಅವರು ನಿಮ್ಮ 
ಮಕ್ಕಳಿಗೆ ಸೇರಿದವರಾಗುವರು. ಅವರು ಎಂದೆಂದೂ 
ನಿಮ್ಮ ಗುಲಾಮರಾಗಿರುವರು. ನಿಮ್ಮ ಈ ಪರದೇಶಸ್ಥ 
ರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಆದರೆ 
ನೀವು ಇಸ್ರೇಲ್‌ ಜನರಾದ ನಿಮ್ಮ ಸ್ವಂತ ಸಹೋದರರ 
ಮೇಲೆ ಕ್ರೂರವಾದ ಒಡೆಯರಾಗಿರಬಾರದು. 

47°" ಒಂದು ವೇಳೆ ನಿಮ್ಮ ಸ್ವದೇಶದವನು ಬಡವ 
ನಾಗಿದ್ದು ನಿಮ್ಮ ಮಧ್ಯದಲ್ಲಿ ವಾಸಿಸಲು ಬಂದ ಐಶ್ವರ್ಯ 
ವಂತನಾದ ಪರದೇಶಸ್ಥನಿಗಾಗಲಿ, ಅಥವಾ ಅವನ 
ಕುಟುಂಬದ ಸದಸ್ಯನಿಗಾಗಲಿ ತನ್ನನ್ನು ಮಾರಿಕೊಂಡಿ 
ದ್ದರೂ ಅವನಿಗೆ ತನ್ನನ್ನು ಬಿಡಿಸಿಕೊಳ್ಳುವ ಹಕ್ಕಿದೆ. 1 ಅವನ 
ಸಂಬಂಧಿಕರಲ್ಲಿ ಯಾರಾದರೂ ಅವನನ್ನು ಬಿಡುಗಡೆ 
ಮಾಡಬಹುದು. (ಮತ್ತೆ ಖರೀದಿ ಮಾಡಬಹುದು), 
“ಅವನ ದೊಡ್ಡಪ್ಪನಾಗಲೀ ಚಿಕ್ಕಪ್ಪನಾಗಲೀ ಅವರ 
ಮಕ್ಕಳಾಗಲೀ ಅವನನ್ನು ಮರಳಿ ಕೊಂಡುಕೊಳ್ಳ 
ಬಹುದು. ಅವನ ಹತ್ತಿರದ ಸಂಬಂಧಿಯು ಅವನನ್ನು 
ಕೊಂಡುಕೊಳ್ಳಬಹುದು. ಅವನಿಗೆ ಸಾಕಷ್ಟು ಹಣ ದೊರ 
ಕಿದರೆ, ಅವನು ತಾನೇ ಹಣ ಕೊಟ್ಟು ಮತ್ತೆ ಸ್ವತಂತ್ರ 
ನಾಗಬಹುದು. 


172 


50""ನೀವು ಬೆಲೆಯನ್ನು ತೀರ್ಮಾನಿಸುವುದು 
ಹೇಗೆಂದರೆ, ಅವನು ತನ್ನನ್ನು ಪರದೇಶಸ್ಥನಿಗೆ ಮಾರಿ 
ಕೊಂಡ ದಿನದಿಂದ ಹಿಡಿದು ಮುಂದಿನ ಜ್ಯೂಬಿಲಿ ವರ್ಷದ 
ವರೆಗೆ ವರ್ಷಗಳನ್ನು ಲೆಕ್ಕಿಸಿ ಬೆಲೆಯನ್ನು ತೀರ್ಮಾನಿಸಿರಿ. 
ಯಾಕಂದರೆ ಅವನು ತನ್ನನ್ನು ಕೇವಲ ಕೆಲವು ವರ್ಷಗ 
ಳವರೆಗೆ ಕೂಲಿಗೆ ಒಪ್ಪಿಸಿದ್ದಾನೆ. 5! ಜ್ಯೂಬಿಲಿ ವರ್ಷಕ್ಕೆ 
ಇನ್ನೂ ಹೆಚ್ಚು ವರ್ಷಗಳು ಇರುವುದಾದರೆ, ಅವನು ಬಹಳ 
ಹೆಚ್ಚು ಹಣವನ್ನು ಕೊಡಬೇಕಾಗುತ್ತದೆ. ಜ್ಯೂಬಿಲಿ 
ವರ್ಷಕ್ಕೆ ಕೇವಲ ಸ್ವಲ್ಪ ವರ್ಷಗಳು ಉಳಿದಿದ್ದರೆ, ಸ್ವಲ್ಪಹಣ 
ವನ್ನು ಕೊಡಬೇಕಾಗುತ್ತದೆ. 5 ಆದರೆ ಅವನು ಪರದೇಶಸ್ಥ 
ನೊಡನೆ ಪ್ರತಿ ವರ್ಷ ಕೂಲಿಯಾಳಾಗಿ ವಾಸಿಸುವನು. ಪರ 
ದೇಶಸ್ಥನು ಆ ವ್ಯಕ್ತಿಯ ಮೇಲೆ ಕ್ರೂರ ಯಜಮಾನನಾಗಿ 
ಇರುವುದಕ್ಕೆ ಬಿಡಬೇಡಿರಿ. 

5°" ಯಾರೂ ಅವನನ್ನು ಬಿಡಿಸದಿದ್ದರೂ ಜ್ಯೂಬಿಲಿ 
ವರ್ಷದಲ್ಲಿ ಅವನು ಮತ್ತು ಅವನ ಮಕ್ಕಳು ಬಿಡುಗಡೆ 
ಹೊಂದುವರು. ಯಾಕಂದರೆ, ಇಸ್ರೇಲರು ನನ್ನ ಸೇವಕ 
ರಾಗಿದ್ದಾರೆ. ನಾನು ಅವರನ್ನು ಈಜಿಪ್ಟಿನಲ್ಲಿ ದಾಸತ್ವದಿಂದ 
ಬಿಡಿಸಿದ್ದರಿಂದ ಅವರು ನನ್ನ ದಾಸರಾಗಿದ್ದಾರೆ. ನಾನೇ 
ನಿಮ್ಮ ದೇವರಾದ ಯೆಹೋವನು! 


ದೇವರಿಗೆ ವಿಧೇಯರಾಗುವುದರಿಂದ ದೊರಕುವ 
ಪ್ರತಿಫಲಗಳು 
(6 "ವಿಗ್ರಹಗಳನ್ನು ಮಾಡಿಕೊಳ್ಳಬೇಡಿರಿ. ಆರಾಧಿ 
ಸಲು ಕೆತ್ತಿದ ವಿಗ್ರಹಗಳನ್ನಾಗಲೀ ಕಲ್ಲುಕಂಬಗ 

ಳನ್ನಾಗಲೀ ನಿಮ್ಮ ದೇಶದಲ್ಲಿ ಸ್ಥಾಪಿಸಬೇಡಿರಿ. 
ಯಾಕಂದರೆ ನಾನೇ ನಿಮ್ಮ ದೇವರಾದ ಯೆಹೋವನು! 

2""ನನ್ನ ವಿಶ್ರಾಂತಿಯ ವಿಶೇಷ ದಿನಗಳನ್ನು ಜ್ಞಾಪಕ 
ಮಾಡಿಕೊಂಡು ನನ್ನ ಪವಿತ್ರಸ್ಥಳವನ್ನು (ನನ್ನ ಆಲಯ 
ದಲ್ಲಿ) ಸನ್ಮಾನಿಸಿರಿ. ನಾನೇ ಯೆಹೋವನು! 

3""ನನ್ನ ಕಟಳೆಗಳನೂ ಆಜ್ಜಿಗಳನೂ ಜ್ಞಾಪಕ ಮಾಡಿ 

[3 ಛ [3 ಇ 3 ಇ 

ಕೊಂಡು ಅವುಗಳಿಗೆ ವಿಧೇಯರಾಗಿರಿ. “ನೀವು ಅವು 
ಗಳನ್ನು ಅನುಸರಿಸಿದರೆ, ನಾನು ಸರಿಯಾದ ಸಮಯದಲ್ಲಿ 
ಮಳೆಯನ್ನು ಅನುಗ್ರಹಿಸುವೆನು. ಭೂಮಿಯು ಒಳ್ಳೆಯ 
ಬೆಳೆಯನ್ನು ಕೊಡುವುದು ಮತ್ತು ತೋಟದ ಮರಗಳು 
ತಮ್ಮ ಫಲಗಳನ್ನು ಕೊಡುವುವು. 5ಕಣತುಳಿಸುವ ಕೆಲಸವು 
ದ್ರಾಕ್ಷಿಯನ್ನು ಸಂಗ್ರಹಿಸುವ ಸಮಯದವರೆಗೂ 
ಮುಂದುವರಿಯುವುದು; ದ್ರಾಕ್ಷಿಯನ್ನು ಸಂಗ್ರಹಿಸುವ 
ಕೆಲಸವು ಬಿತ್ತನೆಯ ಕಾಲದವರೆಗೂ ಮುಂದುವರಿಯು 
ವುದು. ಆಗ ನಿಮಗೆ ಆಹಾರವು ಸಮೃದ್ಧಿಯಾಗಿರುವುದು; 
ನೀವು ದೇಶದಲ್ಲಿ ಸುರಕ್ಷಿತವಾಗಿ ವಾಸಿಸುವಿರಿ. "ನಾನು 
ನಿಮ್ಮ ದೇಶಕ್ಕೆ ಸಮಾಧಾನವನ್ನು ಅನುಗ್ರಹಿಸುವೆನು. 
ನೀವು ನಿರ್ಭಯವಾಗಿ ಮಲಗಿಕೊಳ್ಳುವಿರಿ. ನಿಮ್ಮನ್ನು 


173 


ಭಯಪಡಿಸಲು ಯಾರೂ ಬರುವುದಿಲ್ಲ. ದುಷ್ಟ ಮೃಗ 
ಗಳು ನಿಮ್ಮ ದೇಶದಲ್ಲಿರದಂತೆ ಮಾಡುವೆನು; ಸೈನ್ಯಗಳು 
ನಿಮ್ಮ ದೇಶದೊಳಕ್ಕೆ ಬರುವುದಿಲ್ಲ. 

?""ನೀವು ನಿಮ್ಮ ವೈರಿಗಳನ್ನು ಸೋಲಿಸಿ ಓಡಿಸಿ ಬಿಡು 
ವಿರಿ. ನಿಮ್ಮ ಕತ್ತಿಗಳಿಂದ ಅವರನ್ನು ಕೊಲ್ಲುವಿರಿ. ನಿಮ್ಮಲ್ಲಿ 
ಐದು ಮಂದಿ ನೂರು ಮಂದಿಯನ್ನು ಓಡಿಸುವರು; 
ನಿಮ್ಮಲ್ಲಿ ನೂರು ಮಂದಿ ಹತ್ತು ಸಾವಿರ ಮಂದಿಯನ್ನು 


ಓಡಿಸುವರು; ನೀವು ನಿಮ್ಮ ವೈರಿಗಳನ್ನು ಸೋಲಿಸಿ ಕತ್ತಿ 


ಯಿಂದ ಕೊಲ್ಲುವಿರಿ. 

9""ಬಳಿಕ ನಾನು ನಿಮ್ಮ ಮೇಲೆ ಕಟಾಕ್ಟವಿಟ್ಟು ನಿಮಗೆ 
ಅನೇಕ ಮಕ್ಕಳನ್ನು ಅನುಗ್ರಹಿಸುವೆನು. ನಾನು ನಿಮ್ಮೊಡನೆ 
ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ನೆರವೇರಿಸು 
ವೆನು. ಒಂದು ವರ್ಷಕ್ಕಿಂತಲೂ ಹೆಚ್ಚು ಸಮಯದವರೆಗೆ 
ಉಳಿಯುವಂತೆ ನಿಮಗೆ ಬೇಕಾದಷ್ಟು ದವಸಧಾನ್ಯಗಳಿರು 
ತ್ತವೆ. ನೀವು ಹೊಸ ಬೆಳೆಯನ್ನು ಕೊಯ್ಯುವಿರಿ. ಆದರೆ 
ಹೊಸ ಬೆಳೆಯನ್ನು ಸಂಗ್ರಹಿಸಬೇಕಾದರೆ ಹಳಿ ಬೆಳೆಯನ್ನು 
ಬಿಸಾಹಬೇಕಾಗುತ್ತದೆ. ''ಅಲ್ಲದೆ ನಾನು ನಿಮ್ಮ ಮಧ್ಯ 
ದಲ್ಲಿ ನನ್ನ ಪವಿತ್ರಗುಹಾರವನ್ನು ಇಹುವೆನು. ನಾನು 
ನಿಮ್ಮಿಂದ ದೂರಹೋಗುವುದಿಲ್ಲ. 12ನಾನು ನಿಮ್ಮೊಂದಿಗೆ 
ನಡೆಯುತ್ತಾ ನಿಮ್ಮ ದೇವರಾಗಿರುವೆನು ಮತ್ತು ನೀವು ನನ್ನ 
ಜನ ರಾಗಿರುವಿರಿ. ನಿಮ್ಮ ದೇವರಾಗಿರುವ 
ಯೆಹೋವನು ನಾನೇ! ನೀವು ಈಜಿಪ್ಟಿನಲ್ಲಿ ಗುಲಾಮ 
ರಾಗಿದ್ದಿರಿ. ಆದರೆ ನಾನು ನಿಮ್ಮನ್ನು ಈಜಿಷ್ಟಿನಿಂದ ಕರೆದು 
ಕೊಂಡು ಬಂದೆನು. ಗುಲಾಮರಾಗಿದ್ದು ಭಾರವಾದ 
ಹೊರೆಗಳನ್ನು ನೀವು ಹೊರುತ್ತಾ ಗೂನಾಗಿದ್ದಿರಿ. ಆದರೆ 
ನಿಮ್ಮ ಭುಜದ ಮೇಲ್ಲಿದ್ದ ನೊಗವನ್ನು ನಾನು ಮುರಿದು 
ಹಾಕಿ ನೀವು ಮತ್ತೆ ನೆಟ್ಟಗೆ ನಡೆಯುವಂತೆ ಮಾಡಿದೆನು. 


ದೇವರಿಗೆ ವಿಧೇಯರಾಗದಿದ್ದ! ರೆ ಬರುವ ಶಿಕ್ಷೆ 


14""ಆದರೆ ನೀವು ನನಗೆ ಮತ್ತು ನನ್ನ ಆಜ್ಜಿಗಳಿಗೆಲ್ಲಾ 


ವಿಧೇಯರಾಗದಿದ್ದರೆ, ಈ ಕೆಟ್ಟ ಸಂಗತಿಗಳು, ನಿಮಗೆ 
ಸಂಭವಿಸುತ್ತವೆ. !ನೀವು ನನ್ನ ಕಟ್ಟಳೆಗಳಿಗೆ ಮತ್ತು ಆಜ್ಞೆ 
ಗಳಿಗೆ ವಿಧೇಯರಾಗದಿದ್ದರೆ, ಆಗ ನೀವು ನನ್ನ ಒಡಂಬಡಿ 
ಕೆಯನ್ನು ಮುರಿದವರಾಗುತ್ತೀರಿ. 163ಗ ನಾನು ನಿಮ್ಮ 
ಮಧ್ಯೆ ಭಯಂಕರ ಸಂಗತಿಗಳು ನಡೆಯುವಂತೆ ಮಾಡು 
ವೆನು. ನೀವು ವ್ಯಾಧಿಯಿಂದಲೂ ಜ್ವರದಿಂದಲೂ ನರಳು 
ವಂತೆ ಮಾಡುವೆನು. ಅವು ನಿಮ್ಮ ಕಣ್ಣುಗಳನ್ನು ನಾಶ 
ಮಾಡಿ ನಿಮ್ಮ ಪ್ರಾ,ಣವನ್ನು ತೆಗೆದುಬಿಡುತ್ತವೆ; ನೀವು 
ಬೀಜ ಬಿತ್ತಿದರೂ ಅದರ ಫಲವು ದೊರೆಯುವುದಿಲ್ಲ: 
ನಿಮ್ಮ ವೈರಿಗಳು ನಿಮ್ಮ ಬೆಳೆಗಳನ್ನು ತಿಂದುಬಿಹುವರು! 
!'ನಾನು ನಿಮಗೆ ವಿಮುಖನಾಗಿರುವುದರಿಂದ ಆ ವೈರಿ 


ಗಳು ನಿಮ್ಮನ್ನು ಸೋಲಿಸುವರು. ಆ ವೈರಿಗಳು ನಿಮ್ಮನ್ನು 


ಯಾಜಕಕಾಂಡ 26:7-28 


ದ್ವೇಷಿಸುವರು ಮತ್ತು ನಿಮ್ಮನ್ನು ಆಳುವರು. ಯಾರೂ 
ನಿಮ್ಮನ್ನು ಬೆನ್ನಟ್ಟದಿದ್ದರೂ ಹೆದರಿಕೊಂಡು ಓಡುವಿರಿ. 

5" ಷ್ಟಾದರೂ ನೀವು ನನಗೆ ವಿಧೇಯರಾಗದಿದ್ದರೆ 
ನಿಮ್ಮ ಪಾಪಗಳಿಗಾಗಿ ಇನ್ನೂ ಏಳರಷ್ಟು ನಿಮ್ಮನ್ನು ಶಿಕ್ಚಿಸು 
ವೆನು. ನಿಮ್ಮ ಗರ್ವಕ್ಕೆ ಕಾರಣವಾದ ಬಲಿಷ್ಟವಾದ 
ಪಟ್ಟಣಗಳನ್ನು ನಾಶಮಾಡುವೆನು. ಆಕಾಶವು ಮಳೆಗರೆ 
ಯುವುದಿಲ್ಲ. ಭೂಮಿಯು ಬೆಳೆಯನ್ನು ಫಲಿಸುವು 
ದಿಲ್ಲ” ನೀವು ಕಷ್ಟಪಟ್ಟು ದುಡಿದರೂ ನಿಮಗೆ 
ಪ್ರ ಯೋಜನವಿರುವುದಿಲ್ಲ ನಿಮ್ಮ ಭೂಮಿ ಯಾವ ಬೆಳೆ 
ಗಳನ್ನೂ ಫಲಿಸುವುದಿಲ್ಲ; ನಿಮ್ಮ ಮರಗಳೂ ಫಲಗಳನ್ನು 
ಬಿಡುವುದಿಲ್ಲ. 

2""ನೀವು ಇನ್ನೂ ನನಗೆ ವಿರುದ್ಧವಾಗಿ ತಿರುಗಿ 
ಅವಿಧೇಯರಾದರೆ, ನಾನು ಇನ್ನೂ ಏಳರಷ್ಟು ಕಠಿಣವಾಗಿ 
ನಿಮ್ಮನ್ನು ಭಾದಿಸುವೆನು. ನೀವು ಹೆಚ್ಚು ಪಾಪಮಾಡಿ 
ದಂತೆಲ್ಲಾ ಹೆಚ್ಚಿಚ್ಚಾಗಿ ಶಿಕ್ಸಿಸಲ್ಪಡುವಿರಿ. 2ನಿಮಗೆ ವಿರುದ್ಧ 
ವಾಗಿ ನಾನು ಕ್ರೂರ ಮೃಗಗಳನ್ನು ಕಳುಹಿಸುವೆನು. ಅವು 
ಗಳು ನಿಮ್ಮ ಮಕ್ಕಳನ್ನು ತಿಂದುಬಿಡುವವು; ನಿಮ್ಮ ಪಶು 
ಗಳನ್ನು ನಾಶಮಾಹುವವು. ಅವು ನಿಮ್ಮಲ್ಲಿ ಅನೇಕ ಜನ 
ರನ್ನು ಕೊಲ್ಲುವುವು. (ಜನರು ಪ್ರಯಾಣಮಾಡಲು 
ಭಯಪಡುವರು.) ದಾರಿಗಳು ಜನ ಸಂಚಾರವಿಲ್ಲದೆ 
ಬರಿದಾಗಿರುವವು. 

2""ಇಷ್ಟಾದರೂ ನೀವು ತಿದ್ದಿಕೊಳ್ಳದೆ ನನಗೆ ವಿರೋಧ 
ವಾಗಿ ನಡೆದರೆ, ಆಗ ನಾನು ಸಹ ನಿಮಗೆ ವಿರೋಧವಾಗಿ 
ನಡೆಯುವೆನು. ಹೌದು, ನಾನೇ (ಯೆಹೋವನು) 
ನಿಮ್ಮನ್ನು ನಿಮ್ಮ ಪಾಪಗಳಿಗಾಗಿ ಏಳರಷ್ಟಾಗಿ ದಂಡಿಸು 
ವೆನು. ನೀವು ನನ್ನ ಒಡಂಬಡಿಕೆಯನ್ನು ಮೀರಿದ್ದರಿಂದ 
ನಾನು ನಿಮ್ಮನ್ನು ದಂಡಿಸುವೆನು. ನಿಮಗೆ ವಿರೋಧವಾಗಿ 
ಸೈನ್ಯಗಳನ್ನು ಬರಮಾಡುವೆನು. ನೀವು ಭದ್ರತೆಗಾಗಿ ನಿಮ್ಮ 
ಪಟ್ಟಣಗಳೊಳಗೆ ಹೋಗುವಿರಿ. ಆದರೆ ವ್ಯಾಧಿಯು 
ನಿಮ್ಮಲ್ಲಿ ಹಬ್ಬುವಂತೆ ಮಾಡುವೆನು. ನಿಮ್ಮ ವೈರಿಗಳು 
ನಿಮ್ಮನ್ನು ಸೋಲಿಸುವರು. 26ನಿಮಗೆ ರೊಟ್ಟಿ ದಯ 
ಪಾಲಿಸುವುದನ್ನು ನಾನು ನಿಲ್ಲಿಸಿದಾಗ, (ಬಹಳ ಸ್ವಲ್ಪ 
ಆಹಾರವಿರುವುದು). ಹತ್ತು ಮಂದಿ ಸ್ತ್ರೀಯರು ತಮ್ಮ 
ಲ್ಲಿರುವ ಎಲ್ಲಾ ರೊಟ್ಟಿಗಳನ್ನು ಒಂದೇ ಒಲೆಯಲ್ಲಿ ಸುಡು 
ವರು. ಅವರು ಪ್ರತಿ ರೊಟ್ಟಿಯ ತುಂಡನ್ನು ತೂಕ ಮಾಡಿ 
ಹಂಚಿಕೊಳ್ಳುವರು. ನೀವು ತಿಂದರೂ ಹಸಿದವರಾಗಿಯೇ 
ಇರುಪಿರಿ. 

>" ನೀವು ನನ್ನ ಮಾತನ್ನು ಇನ್ನೂ ಕೇಳದೆ ನನಗೆ 
ವಿರೋಧವಾಗಿ ನಡೆದರೆ, ನಾನು ನಿಜವಾಗಿ ನನ್ನ 
ಕೋಪವನ್ನು ತೋರಿಸುವೆನು. ಹೌದು ನಾನೇ 





ಆಕಾಶವು... ಫಲಿಸುವುದಿಲ್ಲ ಅಕ್ಬರಶಃ ""ನಿಮ್ಮ ಆಕಾಶವು ಕಬ್ಬಿಣ 
ದಂತಿರುವುದು; ನಿಮ್ಮ ಭೂಮಿಯು ತಾಮ್ರದಂತಿರುವುದು.'' 


ಯಾಜಕಕಾಂಹ 26:29-46 


(ಯೆಹೋವನು), ನಿಮ್ಮ ಪಾಪಗಳಿಗಾಗಿ ನಿಮ್ಮನ್ನು ಏಳ 
ರಷ್ಟಾಗಿ ದಂಡಿಸುವೆನು. 23ನೀವು ಬಹಳವಾಗಿ ಹಸಿದು 
ನಿಮ್ಮ ಮಕ್ಕಳ ಮಾಂಸವನ್ನೇ ತಿನ್ನುಪಿರಿ. ನಾನು ನಿಮ್ಮ 


174 


ಪೂರ್ವಿಕರ ಪಾಪದ ದೆಸೆಯಿಂದಲೂ ಅವರಂತೆಯೇ 
ಶತ್ರುಗಳ ದೇಶಗಳಲ್ಲಿ ಕ್ಹಯಿಸಿಹೋಗುವರು. 
40""ಓಂದುವೇಳೆ ಜನರು ತಮ್ಮ ಪಾಪಗಳನ್ನೂ ತಮ್ಮ 





ಉನ್ನತವಾದ ಪೂಜಾ ಸ್ಥಳಗಳನ್ನು* ನಾಶಮಾಡುವೆನು. 
ನಾನು ನಿಮ್ಮ ಧೂಪವೇದಿಕೆಗಳನ್ನು ಕಡಿದುಹಾಕುವೆನು. 
ನಿಮ್ಮ ವಿಗ್ರಹಗಳ ಮೇಲೆ ನಿಮ್ಮ ಹೆಣಗಳನ್ನು ಹಾಕುವೆನು. 
ನೀವು ನನಗೆ ಬಹಳ ಅಸಹ್ಯರಾಗಿರುವಿರಿ. 31ನಾನು ನಿಮ್ಮ 
ಪಟ್ಟಣಗಳನ್ನು ನಾಶಮಾಡುವೆನು. ನಿಮ್ಮ ಪವಿತ್ರ ಸ್ಥಳಗ 
ಳನ್ನು ಬರಿದು ಮಾಡುವೆನು. ನಿಮ್ಮ ಯಜ್ಞಗಳ ಸುವಾಸನೆ 
ಯನ್ನು ನಾನು ಮೂಸಿ ನೋಡುವುದಿಲ್ಲ. ನಿಮ್ಮ ಭೂಮಿ 
ಯನ್ನು ಬರಿದುಮಾಡುವೆನು. ಅದರಲ್ಲಿ ವಾಸಿಸಲು 
ಬರುವ ನಿಮ್ಮ ವೈರಿಗಳೂ ಅದನ್ನು ನೋಡಿ ಆಶ್ಚರ್ಯ 
ಪಡುವರು. *'ನಾನು ನಿಮ್ಮನ್ನು ಜನಾಂಗಗಳ ಮಧ್ಯದಲ್ಲಿ 
ಚದರಿಸಿಬಿಹುವೆನು. ಕತ್ತಿಯನ್ನು ಹಿರಿದು ನಿಮ್ಮನ್ನು ನಾಶ 
ಮಾಡುವೆನು. ನಿಮ್ಮ ಭೂಮಿ ಬರಿದಾಗುವುದು ಮತ್ತು 
ನಿಮ್ಮ ಪಟ್ಟಣಗಳು ನಾಶವಾಗುವವು. 

34""ನೀವು ನಿಮ್ಮ ವೈರಿಗಳ ದೇಶಕ್ಕೆ ಒಯ್ಯಲ್ಪಟ್ಟಾಗ, 
ನಿಮ್ಮ ದೇಶ ಬರಿದಾಗುವುದಲ್ಲದೆ ಭೂಮಿಯು ಹಾಳು 
ಬಿದ್ದು ವಿಶ್ರಾಂತಿಯನ್ನು ಅನುಭವಿಸುವುದು. ಪ್ರತಿ ಏಳು 
ವರ್ಷದ ನಂತರ ಭೂಮಿಗೆ ವಿಶ್ರಾಂತಿ ಕೊಡಬೇಕೆಂದು 
ಧರ್ಮಶಾಸ್ತ್ರ ಹೇಳಿದಂತೆ, ನೀವು ವೈರಿಗಳ ದೇಶದಲ್ಲಿ 
ವಾಸಿಸಿದ ಕಾಲವೆಲ್ಲಾ ನೀವು ಭೂಮಿಗೆ ಕೊಡದೆ ಇದ್ದ 
ವಿಶ್ರಾಂತಿಯನ್ನು ಆ ಸಮಯದಲ್ಲಿ ಭೂಮಿಯು ಪಡೆದು 
ಕೊಳ್ಳುವುದು. ತಮ್ಮ ವೈರಿಗಳ ದೇಶದಲ್ಲಿ ಉಳಿದು 
ಕೊಂಡು ಅಧೈರ್ಯಗೊಳ್ಳುವರು. ಅವರು ಪ್ರತಿ 
ಯೊಂದಕ್ಕೂ ದಿಗಿಲು ಪಡುವರು. ಗಾಳಿಯಿಂದ ತೂರಿ 
ಹೋಗುವ ಎಲೆಯ ಶಬ್ದಕ್ಕೆ ಅವರು ಓಡಿಹೋಗುವರು. 
ಕತ್ತಿಯನ್ನು ಹಿಡಿದುಕೊಂಡು ಬೆನ್ನಟ್ಟುತ್ತಿದ್ದಾ ರೋ 
ಎಂಬಂತೆ ಅವರು ಓಡಿಹೋಗುವರು. ಯಾರೂ ಬೆನ್ನಟ್ಟ 
ದಿದ್ದಾಗಲೂ ಅವರು ಎಡವಿ ಬೀಳುವರು. *'ಒಬ್ಬನು ಕತ್ತಿ 
ಯನ್ನು ಹಿಡಿದುಕೊಂಡು ಬೆನ್ನಟ್ಟುವಾಗ ಓಡಿ ಹೋಗು 
ವಂತೆ ಅವರು ಓಡಿಹೋಗುವರು. ಯಾರೂ ಅವರನ್ನು 
ಬೆನ್ನಟ್ಟದಿದ್ದಾಗಲೂ ಅವರು ಒಬ್ಬರ ಮೇಲೊಬ್ಬರು 
ಬೀಳುವರು. 

“ನೀವು ನಿಮ್ಮ ವೈರಿಗಳ ವಿರುದ್ಧವಾಗಿ ನಿಲ್ಲುವಷ್ಟು ಶಕ್ತಿ 
ಯುಳ್ಳವರಾಗಿರುವುದಿಲ್ಲ. ನೀವು ಬೇರೆ ಜನಾಂಗಗಳಲ್ಲಿ 
ಬೆರೆತು ಇಲ್ಲದಂತಾಗುವಿರಿ. ನಿಮ್ಮ ವೈರಿಗಳ ದೇಶದಲ್ಲಿ 
ನೀವು ಮಾಯವಾಗಿ ಹೋಗುವಿರಿ. * ಆದ್ದರಿಂದ ನಿಮ್ಮಲ್ಲಿ 
ಉಳಿದವರು ತಮ್ಮ ಪಾಪದ ದೆಸೆಯಿಂದಲೂ ತಮ್ಮ 





ಉನ್ನತವಾದ ಪೂಜಾ ಸ್ಥಳಗಳು ದೇವರನ್ನು ಅಥವಾ ಸುಳ್ಳು ದೇವರು 
ಗಳನ್ನು ಆರಾಧಿಸಲು ಉಪಯೋಗಿಸುತ್ತಿದ್ದ ಸ್ಥಳ. ಈ ಸ್ಥಳಗಳು ಸಾಮಾನ್ಯ 
ವಾಗಿ ಬೆಟ್ಟ ಗುಡ್ಡಗಳ ಮೇಲೆ ಇರುತ್ತಿದ್ದವು. 


ಪೂರ್ನಿಕರ ಪಾಪಗಳನ್ನೂ ಅರಿಕೆ ಮಾಡಬಹುದು; ನನಗೆ 
ವಿರುದ್ಧವಾಗಿ ಪಾಪಮಾಡಿರುವುದಾಗಿಯೂ ನನಗೆ 
ವಿರೋಧವಾಗಿ ತಿರುಗಿರುವುದಾಗಿಯೂ ಅವರು ಒಪ್ಪಿ 
ಕೊಂಡು *'ನಾನು ಅವರಿಗೆ ವಿಮುಖನಾಗಿ ಅವರನ್ನು 
ಶತ್ರುಗಳ ದೇಶಕ್ಕೆ ಕರೆದುಕೊಂಡು ಬಂದೆನೆಂದು ಅವರು 
ಅರಿತುಕೊಂಡು ತಮ್ಮನ್ನು ತಗ್ಗಿಸಿಕೊಂಡು* ತಮ್ಮ 
ಪಾಪಕ್ಕೆ ಬರತಕ್ಕ ಶಿಕ್ಷೆಯನ್ನು ಸ್ವೀಕರಿಸಲು ಯೋಗ್ಯ 
ರೆಂದು ಹೇಳಿಕೊಂಡರೆ “ಆಗ ನಾನು ಯಾಕೋಬ 
ನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನೂ ಇಸಾಕ 
ನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನೂ ಅಬ್ರ 
ಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನೂ 
ದೇಶವನ್ನೂ ಜ್ಞಾ; ಪಕಮಾಡಿಕೊಳ್ಳುವೆನು. 

"" ದೇಶವು ಬರಿದಾಗಿದ್ದು ವಿಶ್ರಾಂತಿಯನ್ನು ಅನುಭ 
ವಿಸುವುದು. ಆಗ ಜೀವಂತವಾಗಿ ಉಳಿದವರು ತಮ್ಮ ಪಾಪ 
ಗಳಿಗೆ ಬರತಕ್ಕ ಶಿಕ್ಷೆಯನ್ನು ಅನುಭವಿಸುವರು. ನನ್ನ 
ನಿಯಮಗಳನ್ನು ದ್ವೇಷಿಸಿ ನನ್ನ ವಿಧಿಗಳಿಗೆ ಅವಿಧೇಯ 
ರಾದ್ದರಿಂದ ತಮಗೆ ಶಿಕ್ಷೆಯಾಯಿತೆಂದು ಅವರು ಅರಿತು 
ಕೊಳ್ಳುವರು. “ಅವರು ನಿಜವಾಗಿ ಪಾಪಮಾಡಿದ್ದರೂ 
ಸಹಾಯಕ್ಕಾಗಿ ಅವರು ನನ್ನ ಬಳಿಗೆ ಬಂದರೆ ನಾನು ಅವರಿ 
ಗೆ ವಿಮುಖನಾಗುವುದಿಲ್ಲ. ಅವರು ತಮ್ಮ ಶತ್ರುಗಳ ದೇಶ 
ದಲ್ಲಿದ್ದರೂ ನಾನು ಅವರಿಗೆ ಕಿವಿಗೊಡುವೆನು. ಅವರನ್ನು 
ಸಂಪೂರ್ಣವಾಗಿ ನಾಶಮಾಡುವುದಿಲ್ಲ. ಅವರೊಂದಿಗೆ 
ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ. 
ಯಾಕಂದರೆ ನಾನೇ ಅವರ ದೇವರಾದ ಯೆಹೋವನು! 
"5 ಅವರಿಗೋಸ್ಕರ ಅವರ ಪೂರ್ವಿಕರ ಸಂಗಡ ಮಾಡಿ 
ಕೊಂಡ ಒಡಂಬಡಿಕೆಯನ್ನು ನೆನಪಿಗೆ ತಂದುಕೊಂಡು 
ಅವರಿಗೆ ಹಿತವನ್ನು ಮಾಡುವೆನು. ನಾನು ಅವರ ದೇವ 
ರಾಗಿರಬೇಕೆಂದು ಅವರ ಪೂರ್ಪಿಕರನ್ನು ಈಜಿಪ್ಟ್‌ ದೇಶ 
ದಿಂದ ಹೊರಗೆ ಕರೆದುಕೊಂಡು ಬಂದೆನು. ಬೇರೆ 
ಜನಾಂಗಗಳವರು ಆ ಸಂಗತಿಗಳನ್ನು ನೋಡಿದರು. 
ನಾನೇ ಯೆಹೋವನು!'' 

“ಯೆಹೋವನು ಇಸ್ರೇಲರಿಗೆ ಕೊಟ್ಟ ಕಟ್ಟಳೆಗಳು, 
ನಿಯಮಗಳು ಮತ್ತು ಉಪದೇಶಗಳು ಇವೇ. ಇದು 
ಯೆಹೋವನ ಮತ್ತು ಇಸ್ರೇಲರ ನಡುವೆ ಆದ ಒಡಂಬಡಿ 
ಕೆಯ ನಿಯಮಗಳಾಗಿವೆ. ಯೆಹೋವನು ಆ ನಿಯಮ 
ಗಳನ್ನು ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ ಕೊಟ್ಟನು. 
ಮೋಶೆಯು ಅವುಗಳನ್ನು ಜನರಿಗೆ ಕೊಟ್ಟನು. 





ಆ ಜನರು... ತಗ್ಗಿಸಿಕೊಂಡು ಅಕ್ಷರಶಃ '"ಅವರ ಸುನ್ನತಿಹೊಂದಿಲ್ಲದ 
ಹೃದಯಗಳನ್ನು ತಗ್ಗಿಸಿಕೊಂಡರೆ.'' 


175 


ಹರಕೆಗಳು ಪ್ರಾಮುಖ್ಯವಾಗಿವೆ 

7 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 

>" ಇಸ್ರೇಲರಿಗೆ ಹೀಗೆ ಹೇಳು: ಯಾವನಾದರೂ 
ಯೆಹೋವನಿಗೆ ಅವನು ಒಬ್ಬ ವ್ಯಕ್ತಿಯನ್ನು ಪ್ರತಿಷ್ಠಿಸುವುದ 
ಕ್ಕಾಗಿ ಹರಕೆ ಮಾಡಿಕೊಂಡರೆ ಅವನಿಗೆ ಒಂದು ಬೆಲೆ 
ಯನ್ನು ನಿಗದಿಮಾಡಬೇಕು. ಅವನನ್ನು ಯೆಹೋವನಿಂದ 
ಮರಳಿ ಕೊಂಡುಕೊಳ್ಳ ಬಯಸುವವರು ಆ ಬೆಲೆಯನ್ನು 
ಕೊಹಬೇಕು. *ಇಪ್ಪತ್ತರಿಂದ ಅರವತ್ತು ವರ್ಷದ ಒಳ 
ಗಿರುವ ಮನುಷ್ಯನ ಬೆಲೆ ಐವತ್ತು ಶೆಕೆಲ್‌” ಬೆಳ್ಳಿಯಾಗಿದೆ 
(ಬೆಳ್ಳಿಯನ್ನು ಅಳಿಯಲು ಅಧಿಕೃತ ಅಳತೆಯನ್ನು * ಉಪ 
ಯೋಗಿಸಬೇಕು.) ಇಪ್ಪತ್ತರಿಂದ ಅರವತ್ತು ವರ್ಷದೊಳ 
ಗಿರುವ ಸ್ತ್ರೀಯ ಬೆಲೆ ಮೂವತ್ತು ಶೆಕೆಲ್‌ಗಳಾಗಿದೆ. "ಐದ 
ರಿಂದ ಇಪ್ಪತ್ತು ವರ್ಷದೊಳಗಿರುವ ಗಂಡಸಿನ ಬೆಲೆ 
ಇಪ್ಪತ್ತು ಶೆಕೆಲ್‌ಗಳಾಗಿದೆ. ಐದರಿಂದ ಇಪ್ಪತ್ತು ವರ್ಷ 
ದೊಳಗಿರುವ ಸ್ತ್ರೀಯ ಬೆಲೆ ಹತ್ತು ಶೆಕೆಲ್‌ ಗಳಾಗಿದೆ. 
ಒಂದು ತಿಂಗಳಿಂದ ಐದು ವರ್ಷದೊಳಗಿನ ಗಂಡು 
ಮಗುವಿನ ಬೆಲೆ ಐದು ಶೆಕೆಲ್‌ಗಳಾಗಿದೆ. ಹೆಣ್ಣುಮಗುವಿನ 
ಬೆಲೆ ಮೂರು ಶೆಕೆಲ್‌ ಗಳು. ಅರವತ್ತು ಮತ್ತು ಅದಕ್ಕಿಂತ 
ಹೆಚ್ಚಿನ ವಯಸ್ಸಾದ ಪುರುಷನ ಬೆಲೆ ಹದಿನೈದು ಶೆಕೆಲ್‌ 
ಗಳು. ಸ್ತ್ರೀಯ ಬೆಲೆ ಹತ್ತು ಶೆಕೆಲ್‌ಗಳು. 

"ಒಬ್ಬನು ಬೆಲೆಯನ್ನು ಕೊಡಲಾಗದಷ್ಟು ಬಡವ 
ನಾಗಿದ್ದರೆ, ಅವನನ್ನು ಯಾಜಕನ ಬಳಿಗೆ ತನ್ನಿರಿ. ಅವನು 
(ದೇವರಿಗೆ ಹರಕೆ ಮಾಡಿದವನು) ಎಷ್ಟು ಹಣ ಕೊಡಲು 
ಶಕ್ತನಾಗಿದ್ದಾನೆಂದು ಯಾಜಕನು ತೀರ್ಮಾನಿಸುವನು. 





ಯೆಹೋವನಿಗೆ ಕಾಣಿಕೆ 

9"" ಒಬ್ಬನು ಪಶುಗಳನ್ನು ಯೆಹೋವನಿಗೆ ಯಜ್ಞಕ್ಕಾಗಿ 
ಪ್ರತಿಷ್ಠಿಸಬಹುದು. ಯಾವನಾದರೂ ಅಂಥ ಪಶುವನ್ನು 
ತಂದರೆ, ಅದು ಪವಿತ್ರವಾಗುವುದು. "ಯಾಕಂದರೆ 
ಅದನ್ನು ಪ್ರತಿಷ್ಠಿಸಿದ ವ್ಯಕ್ತಿ ಅದನ್ನು ಯೆಹೋವನಿಗೆ 
ಅರ್ಪಿಸುತ್ತೇನೆಂದು ಹರಕೆ ಮಾಡಿರುತ್ತಾನೆ. ಆದ್ದರಿಂದ 
ಅವನು ಅದರ ಬದಲು ಇನ್ನೊಂದು ಪಶುವನ್ನು ಕೊಡಲು 
ಪ್ರಯತ್ನಿಸಬಾರದು; ಅದನ್ನು ಬದಲಾಯಿಸಲು ಪ್ರಯತ್ನಿ 
ಸಬಾರದು. ಅವನು ಒಳ್ಳೆಯ ಪಶುವಿನ ಬದಲಾಗಿ ಕೆಟ್ಟ 
ಪಶುವನ್ನು ಕೊಡಲು ಪ್ರಯತ್ನಿಸಬಾರದು. ಅವನು 
ಒಳ್ಳೆಯ ಪಶುವನ್ನು ಕೊಡುವುದಕ್ಕಾಗಿ ಕೆಟ್ಟ ಪಶುವನ್ನು 
ಬದಲಾಯಿಸಬಾರದು. ಅವನು ಪಶುಗಳನ್ನು ಬದಲಾ 
ಯುಸಲು ಪ್ರಯತ್ನಿಸಿದರೆ, ಆ ಎರಡು ಪಶುಗಳೂ ಪವಿತ್ರ 
ವಾಗುತ್ತವೆ. ಅವೆರಡೂ ಯೆಹೋವನದಾಗಿರುತ್ತವೆ. 





ಶೆಕೆಲ್‌ ಒಂದು ಶೆಕೆಲ್‌ ಅಂದರೆ ಎರಡೂವರೆ ಔನ್ಸ್‌. 


ಅಧಿಕೃತ ಅಳತೆ ಅಕ್ಷರಶಃ ""ಪವಿತ್ರ ಶೆಕೆಲ್‌ '' ದೇವದರ್ಶನಗುಡಾರದಲ್ಲಿ 
ಉಪಯೋಗಿಸುತ್ತಿದ್ದ ಅಧಿಕೃತವಾದ ಅಳತೆಮಾನ. 


ಯಾಜಕಕಾಂಡ 27:1-20 


"1°" ಯೆಹೋವನಿಗೆ ಸಮರ್ಪಿಸಕೂಡದ ಕೆಲವು ಪ್ರಾಣಿ 
ಗಳಿರುವುವು. ಒಬ್ಬನು ಅಂಥ ಅಶುದ್ದ ಪಶುಗಳ 
ಲ್ಲೊಂದನ್ನು ಯೆಹೋವನಿಗಾಗಿ ಪ್ರತಿಷ್ಠಿಸಿದರೆ, ಅದನ್ನು 
ಯಾಜಕನ ಬಳಿಗೆ ತರಬೇಕು. ಯಾಜಕನು ಆ ಪಶುವಿಗೆ 
ಬೆಲೆಯನ್ನು ಗೊತ್ತುಮಾಡುವನು. ಪಶುವು ಒಳ್ಳೆಯದ್ದಾ 
ಗಿದ್ದರೂ ಕೆಟ್ಟದ್ದಾಗಿದ್ದರೂ ಯಾಜಕನು ನಿರ್ಣಯಿಸಿದ 
ಬೆಲೆಯೇ ಅದರ ಬೆಲೆಯಾಗಿರುತ್ತದೆ. ಹರಕೆ ಮಾಡಿದ 
ವನು ಅದನ್ನು ಬಿಡುಗಡೆ ಮಾಡಬೇಕೆಂದಿದ್ದರೆ (ಅದನ್ನು 
ಮತ್ತೆ ಕೊಂಡುಕೊಳ್ಳಬೇಕೆಂದಿದ್ದರೆ), ಅದರ ಬೆಲೆ 
ಯೊಡನೆ ಐದನೆಯ ಒಂದು ಭಾಗವನ್ನು ಹೆಚ್ಚಾಗಿ ಕೊಡ 
ಬೇಕು. 


ಮನೆಯ ಬೆಲೆ 

ಒಬ್ಬನು ತನ್ನ ಮನೆಯನ್ನು ಯೆಹೋವನಿಗೆ ಮೀಸ 
ಲಾಗಿ ಪ್ರತಿಷ್ಠಿಸಿದರೆ, ಯಾಜಕನು ಅದಕ್ಕೆ ಬೆಲೆಯನ್ನು 
ನಿರ್ಣಿಯಿಸುವನು. ಮನೆಯು ಒಳ್ಳೆಯದ್ದಾಗಿದ್ದರೂ ಕೆಟ್ಟ 
ದ್ಲಾಗಿದ್ದರೂ ಯಾಜಕನು ನಿರ್ಣಯಿಸಿದ ಬೆಲೆಯೇ 
ಅದರ ಬೆಲೆಯಾಗಿರುತ್ತದೆ. "ಆದರೆ ಹರಕೆ ಮಾಡಿದವನು 
ಮನೆಯನ್ನು ಹಿಂದಕ್ಕೆ ಪಡೆಯಲು ಬಯಸಿದರೆ, ಆಗ 
ಅವನು ಅದರ ಬೆಲೆಯೊಡನೆ ಐದನೆಯ ಒಂದು ಭಾಗ 
ವನ್ನು ಹೆಚ್ಚಾಗಿ ಕೊಡಬೇಕು. ಆಗ ಅದು ಅವನ 
ದಾಗುವುದು. 


ಆಸ್ತಿಯ ಬೆಲೆ 

16"" ಒಬ್ಬನು ತನ್ನ ಹೊಲಗಳಲ್ಲಿ ಒಂದು ಭಾಗವನ್ನು 
ಯೆಹೋವನಿಗಾಗಿ ಪ್ರತಿಷ್ಠಿಸಿದರೆ, ಅದರಲ್ಲಿ ಬಿತ್ತುವುದಕ್ಕೆ 
ಬೇಕಾಗಿರುವ ಬೀಜಗಳನ್ನು ಅಧಾರ ಮಾಡಿಕೊಂಡ ಬೆಲೆ 
ಯನ್ನು ನಿಗದಿ ಮಾಡಬೇಕು. ಪ್ರತಿಯೊಂದು 
ಹೋಮೆರ್‌* ( ಎರಡು ಖಂಡುಗ) ಜವೆಗೋಧಿಯನ್ನು 
ಉತ್ಪಾದಿಸುವ ಹೊಲವು ಐವತ್ತು ಶೆಕೆಲ್‌* ಬೆಲೆ 
ಬಾಳುವುದು. ಒಬ್ಬನು ಜ್ಯೂಬಿಲಿ ಸಂವತ್ಸರದಲ್ಲಿ ತನ್ನ 
ಹೊಲವನ್ನು ಕೊಟ್ಟರೆ, ಆಗ ಅದರ ಬೆಲೆಯು ಯಾಜಕನು 
ತೀರ್ಮಾನಿಸಿದಷ್ಟು ಇರುವುದು. ಆದರೆ ಒಬ್ಬನು 
ಜ್ಯೂಬಿಲಿಯ ನಂತರ ತನ್ನ ಹೊಲವನ್ನು ಕೊಟ್ಟರೆ, ಯಾಜ 
ಕನು ಅದರ ಸರಿಯಾದ ಬೆಲೆಯನ್ನು ಲೆಕ್ಕಹಾಕಬೇಕು. 
ಅವನು ಮುಂದಿನ ಜ್ಯೂಬಿಲಿ ಸಂವತ್ಸರಕ್ಕೆ ಇರುವ ವರ್ಷ 
ಗಳನ್ನು ಲೆಕ್ಕಹಾಕಿ ಅದರಿಂದ ಬೆಲೆಯನ್ನು ನಿರ್ಣಯಿಸ 
ಬೇಕು. ಹೊಲವನ್ನು ಕೊಟ್ಟವನು ಅದನ್ನು ಬಿಡಿಸಿಕೊಳ್ಳ 
ಬೇಕೆಂದು ಬಯಸುವುದಾದರೆ, ಅವನು ಅದರ ಬೆಲೆಗೆ 
ಐದನೆಯ ಒಂದಂಶವನ್ನು ಸೇರಿಸಿ ಕೊಡಬೇಕು. ಆಗ 
ಹೊಲವು ತಿರುಗಿ ಅವನದಾಗುವುದು. ಅವನು 





'ಹೋಮೆರ್‌ ಒಂದು ಹೋಮೆರ್‌ ಆರು ಬುಶೆಲ್ಸ್‌ ಗಳಿಗೆ ಸಮವಾಗಿದೆ. 
ಶೆಕೆಲ್‌ ಒಂದು ಶೆಕೆಲ್‌ ಅಂದರೆ ಎರಡೂವರೆ ಔನ್ಸ್‌ 


ಯಾಜಕಕಾಂಹ 27:21-34 


ಹೊಲವನ್ನು ಬಿಡಿಸಿಕೊಳ್ಳದಿದ್ದರೆ ಅದು ಯಾವಾಗಲೂ 
ಯಾಜಕರುಗಳಿಗೆ ಸೇರಿದ್ದಾಗಿರುತ್ತದೆ. ಭೂಮಿಯು 
ಮತ್ತೊಬ್ಬನಿಗೆ ಮಾರಲ್ಪಟ್ಟಿದ್ದರೆ, ಮೊದಲನೆಯ 
ವ್ಯಕ್ತಿಯು ಅದನ್ನು ಮತ್ತೆ ಖರೀದಿ ಮಾಡಲು ಸಾಧ್ಯವಿಲ್ಲ. 
2! ಅವನು ಭೂಮಿಯನ್ನು ಹಿಂದಕ್ಕೆ ಕೊಂಡುಕೊಳ್ಳ 
ದಿದ್ದರೆ, ಅದು ಜ್ಯೂಬಿಲಿ ಸಂವತ್ಸರದಲ್ಲಿ ಯೆಹೋವನಿಗೆ 
ಮೀಸಲಾದದ್ದಾಗಿರುವುದು. ಅದು ಎಂದೆಂದಿಗೂ 
ಯಾಜಕನದ್ದಾಗಿರುವುದು. ಅದು ಪೂರ್ಣವಾಗಿ 
ಯೆಹೋವನಿಗೆ ಪ್ರತಿಷ್ಠಿಸಿದ ಭೂಮಿಯಂತೆ ಇರುವುದು. 

2""ಒಬ್ಬನು ತಾನು ಕೊಂಡುಕೊಂಡ ಹೊಲವನ್ನು 
ಅಂದರೆ ಪಿತ್ರಾರ್ಜಿತ ಭೂಮಿಗೆ ಸೇರದಿರುವ ಹೊಲವನ್ನು 
ಯೆಹೋವನಿಗೆ ಪ್ರತಿಷ್ಠಿಸಿದರೆ, ಯಾಜಕನು ಮುಂದಿನ 
ಜ್ಯೂಬಿಲಿ ಸಂವತ್ಸರದವರೆಗೆ ಇರುವ ವರ್ಷಗಳನ್ನು ಲೆಕ್ಕ 
ಹಾಕಿ ಅದರ ಬೆಲೆಯನ್ನು ನಿಗಧಿ ಮಾಡಬೇಕು. ಆಗ 
ಭೂಮಿಯು ಯೆಹೋವನದಾಗಿರುವುದು. ಜ್ಯೂಬಿಲಿ 
ಸಂವತ್ಸರದಲ್ಲಿ, ಭೂಮಿಯು ಅದರ ಸ್ವಂತ ಮಾಲಿಕನಿಗೆ 
ಸೇರುವುದು. ಪಿತ್ರಾರ್ಜಿತ ಭೂಮಿಯು ಅದನ್ನು 
ಹೊಂದಿದ್ದ ಕುಟುಂಬಕ್ಕೆ ಸೇರುವುದು. 

>" ನೀವು ಅಧಿಕೃತ ಅಳತೆಯನ್ನು ಉಪಯೋಗಿಸಿ ಆ 
ಬೆಲೆಗಳನ್ನು ಕೊಡಬೇಕು. ಒಂದು ಶೆಕೆಲ್‌ನ ಬೆಲೆಯನ್ನು 
ಇಪ್ಪತ್ತು ಗೇರಾ ತೂಕದ ಪ್ರಕಾರ ನೀವು ಯಾವಾಗಲೂ 
ನಿರ್ಣಯಿಸಬೇಕು. 


ಪಶುಗಳ ಬೆಲೆ 

26" ಜನರು ಯೆಹೋವನಿಗೆ ವಿಶೇಷ ಕಾಣಿಕೆಯಾಗಿ 
ದನಗಳನ್ನು ಮತ್ತು ಕುರಿಗಳನ್ನು ಕೊಡಬಹುದು. ಆದರೆ 
ಪಶುವು ಚೊಚ್ಚಲಾದದ್ದಾಗಿದ್ದರೆ, ಅದು ಈಗಾಗಲೇ 
ಯೆಹೋವನದ್ದಾಗಿರುತ್ತದೆ. ಆದ್ದರಿಂದ ಜನರು ಅಂಥ 
ಪಶುಗಳನ್ನು ಯೆಹೋವನಿಗೆ ವಿಶೇಷ ಕಾಣಿಕೆಯಾಗಿ 
ಕೊಡಲಾಗುವುದಿಲ್ಲ. ಜನರು ಚೊಚ್ಚಲಾದ ಪಶುಗ 
ಳನ್ನು ಯೆಹೋವನಿಗೆ ಕೊಡಬೇಕು. ಆದರೆ ಚೊಚ್ಚಲಾದ 
ಪಶುವು ಅಶುದ್ಧವಾದ ಪಶುವಾಗಿದ್ದರೆ, ಆಗ ಹರಕೆ ಮಾಡಿ 





ಅಧಿಕೃತ ಅಳತೆ ಅಕ್ಬರಶಃ "' ಪವಿತ್ರ ಶೆಕೆಲ್‌ '' ದೇವದರ್ಶನ ಗುಡಾರ 
ದಲ್ಲಿ ಉಪಯೋಗಿಸುತ್ತಿದ್ದ ಅಧಿಕೃತವಾದ ಅಳತೆಮಾನ. 


176 


ದವನು ಅದನ್ನು ಮರಳಿ ಕೊಂಡುಕೊಳ್ಳಬೇಕು. ಯಾಜ 
ಕನು ಅದರ ಬೆಲೆಯನ್ನು ನಿರ್ಣಯಿಸುವನು ಮತ್ತು ಹರಕೆ 
ಮಾಡಿದವನು ಆ ಬೆಲೆಗೆ ಐದನೆಯ ಒಂದಂಶವನ್ನು 
ಸೇರಿಸಬೇಕು. ಅವನು ಅದನ್ನು ಮರಳಿ ಕೊಂಡು 
ಕೊಳ್ಳದಿದ್ದರೆ, ಆಗ ಯಾಜಕನು ತಾನು ನಿರ್ಣಿಯಿಸಿದ 
ಬೆಲೆಗೆ ಆ ಪಶುವನ್ನು ಮಾರಬೇಕು. 

2""ಜನರು ಯೆಹೋವನಿಗೆ ಸಲ್ಲಿಸುವ ವಿಶೇಷ ಬಗೆಯ 
ಕಾಣಿಕೆಯು* ಯೆಹೋವನಿಗೆ ಮಾತ್ರ ಸೇರಿದ್ದಾಗಿ 
ರುತ್ತದೆ. ಅದನ್ನು ಬಿಡಿಸಿಕೊಳ್ಳುವುದಕ್ಕಾಗಲೀ ಮಾರುವು 
ದಕ್ಕಾಗಲೀ ಆಗುವುದಿಲ್ಲ. ಅದು ಯೆಹೋವನ 
ದ್ಹಾಗಿರುತ್ತದೆ. ಈ ಕಾಣಿಕೆಗಳು ಜನರನ್ನು, ಪಶುಗಳನ್ನು 
ಮತ್ತು ಪಿತ್ರಾರ್ಜಿತ ಸ್ವತ್ತುಗಳನ್ನು ಒಳಗೊಂಡಿದೆ. 

ಆ ವಿಶೇಷ ಬಗೆಯ ಕಾಣಿಕೆಯು ಒಬ್ಬ ವ್ಯಕ್ತಿಯಾ 
ಗಿದ್ದರೆ ಅವನನ್ನು ಮತ್ತೆ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. 
ಆ ವ್ಯಕ್ತಿಯು ಕೊಲ್ಲಲ್ಪಹಬೇಕು. 

3""ಎಲ್ಲಾ ಬೆಳೆಗಳಲ್ಲಿ ಹತ್ತರಲ್ಲಿ ಒಂದಂಶವು 
ಯೆಹೋವನದ್ದಾಗಿರುತ್ತದೆ. ಹೊಲಗಳ ಬೆಳೆಗಳಾಗಲೀ 
ಮರಗಳ ಫಲಗಳಾಗಲೀ ಅದರಲ್ಲಿ ಹತ್ತರಲ್ಲಿ ಒಂದಂಶ 
ಯೆಹೋವನದ್ದಾಗಿರುತ್ತದೆ. *' ಆದ್ದರಿಂದ ಒಬ್ಬನು ತಾನು 
ಕೊಡಬೇಕಾದ ಹತ್ತನೆಯ ಪಾಲಿನಲ್ಲಿ ಏನಾದರೂ ಬಿಡಿಸಿ 
ಕೊಳ್ಳಬೇಕೆಂದಿದ್ದರೆ, ಅವನು ಅದರ ಬೆಲೆಗೆ ಐದನೆಯ 
ಒಂದಂಶವನ್ನು ಸೇರಿಸಿಕೊಟ್ಟು ಬಿಡಿಸಿಕೊಳ್ಳಬೇಕು. 

32""ದನಗಳಲ್ಲಾಗಲೀ ಕುರಿಗಳಲ್ಲಾಗಲೀ ಪ್ರತಿ ಹತ್ತ 
ನೆಯ ಪಾಲನ್ನು ಯಾಜಕರು ತೆಗೆದುಕೊಳ್ಳುವರು. ಪ್ರತಿ 
ಹತ್ತನೆ ಪಶು ಯೆಹೋವನದಾಗಿರುವುದು. ಆರಿಸಲ್ಪಟ್ಟ 
ಪಶುವು ಒಳ್ಳೆಯದೋ ಕೆಟ್ಟದೋ ಎಂದು ಅದರ ಮಾಲಿ 
ಕನು ಚಿಂತೆ ಮಾಡಬಾರದು. ಅವನು ಅದನ್ನು ಬದಲಾ 
ಯಿಸಬಾರದು. ಅವನು ಅದನ್ನು ಬದಲಾಯಿಸಲು 
ತೀರ್ಮಾನಿಸಿದರೆ, ಆಗ ಎರಹು ಪಶುಗಳು ಯೆಹೋವನ 
ದಾಗುತ್ತವೆ. ಆ ಪಶುವನ್ನು ಬಿಡಿಸಿಕೊಳ್ಳಲಾಗದು.'' 

3*ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಯ 
ಮೂಲಕ ಇಸ್ರೇಲರಿಗೆ ಕೊಟ್ಟ ಆಜ್ಞೆಗಳು ಇವೇ. 





ವಿಶೇಷ ಬಗೆಯ ಕಾಣಿಕೆ ಇದು ಸಾಮಾನ್ಯವಾಗಿ ಯುದ್ದದಲ್ಲಿ ತೆಗೆದು 
ಕೊಂಡ ವಸ್ತುಗಳನ್ನು ಸೂಚಿಸುತ್ತದೆ. ಆ ವಸ್ತುಗಳು ಯೆಹೋವನಿಗೆ 
ಮಾತ್ರ ಸೇರಿದವುಗಳಾದ್ದರಿಂದ, ಅವುಗಳನ್ನು ಬೇರೆ ಯಾವುದಕ್ಕೂ ಉಪ 
ಯೋಗಿಸಲು ಸಾಧ್ಯವಿರಲಿಲ್ಲ. 


177 


ಅರಣ್ಯಕಾಂಡ 


ಮೋಶೆಯು ಇಸ್ರೇಲರನ್ನು ಲೆಕ್ಕಿಸಿದ್ದು 
ಯೆಹೋವನು ದೇವದರ್ಶನ ಗುಡಾರದೊಳಗೆ 
ಮೋಶೆಯೊಡನೆ ಮಾತಾಡಿದನು. ಆಗ ದೇವ 
ದರ್ಶನಗುಡಾರವು ಸೀನಾಯಿ ಮರುಭೂಮಿಯಲ್ಲಿತ್ತು 
ಇಸ್ರೇಲರು ಈಜಿಷ್ಟನ್ನು ಬಿಟ್ಟ ಎರಡನೆಯ ವರ್ಷದ 
ಎರಡನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಇದು 
ನಡೆಯಿತು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
2 "ಇಸ್ರೇಲ್‌ ಜನರೆಲ್ಲರನ್ನು ಅವರವರ ಗೋತ್ರ, 
ಕುಟುಂಬಗಳ ಪ್ರಕಾರ ಲೆಕ್ಕಿಸಿ ಪ್ರತಿಯೊಬ್ಬನ ಹೆಸರನ್ನೂ 
ಪಟ್ಟಿಮಾಡಿ'ನೀನೂ ಆರೋನನೂ ಇಸ್ರೇಲರಲ್ಲಿ ಎಲ್ಲಾ 
ಪುರುಷರನ್ನು ಲೆಕ್ಕಿಸಬೇಕು. ಇಸ್ರೇಲ್‌ ಸೈನ್ಯದಲ್ಲಿ ಸೇವೆ 
ಮಾಡಲು ಶಕ್ತರಾದ ಇಪ್ಪತ್ತು ವರ್ಷ ಮತ್ತು ಅದಕ್ಕಿಂತ 
ಮೇಲ್ಪಟ್ಟ ವಯಸ್ಸುಳ್ಳ ಪುರುಷರನ್ನು ಲೆಕ್ಕಿಸು. ಅವರನ್ನು 
ಅವರವರ ವಿಭಾಗಗಳಿಗೆ ಅನುಸಾರವಾಗಿ ಪಟ್ಟಿಮಾಡು. 
ಪ್ರತಿಯೊಂದು ಕುಲದ ಕುಟುಂಬದ ನಾಯಕನು ನಿಮಗೆ 
ಸಹಾಯ ಮಾಡಬೇಕು. *ನಿಮ್ಮೊಡನಿದ್ದು ನಿಮಗೆ 

ಸಹಾಯಮಾಡುವ ಪುರುಷರು ಯಾರೆಂದರೆ: 


ರೂಬೇನನ ಕುಲದಿಂದ ಶೆದೇಯೂರನ 
ಮಗನಾದ ಎಲೀಚೂರ್‌. 

6 ಸಿಮೆಯೋನನ ಕುಲದಿಂದ ಚೂರೀಷದ್ಹೈಯ 
ಮಗನಾದ ಶೆಲುಮೀಯೇಲ್‌; 

7 ಯೆಹೂದನ ಕುಲದಿಂದ ಅಮ್ಮೀನಾದಾಬನ 
ಮಗನಾದ ನಹಶೋನ್‌; 

8. ಇಸ್ಸಾಕಾರನ ಕುಲದಿಂದ ಚೂವಾರನ ಮಗನಾದ 

ನೆತನೇಲ್‌; 

ಜೆಬುಲೂನ್‌ ಕುಲದಿಂದ ಹೇಲೋನನ 

ಮಗನಾದ ಎಲೀಯಾಬ್‌; 

10 ಎಫ್ರಾಯೀಮನ ಕುಲದಿಂದ ಅಮ್ಮೀಹೂದನ 
ಮಗನಾದ ಎಲೀಷಾಮಾ; (ಎಫ್ರಾಯೀಮನು 
ಯೋಸೇಫನ ಮಗನು.) ಮನಸ್ಸೆಯ ಕುಲದಿಂದ 
ಪೆದಾಚೂರನ ಮಗನಾದ ಗಮ್ಲೀಯೇಲ್‌ 
(ಮನಸ್ಸೆಯೂ ಯೋಸೇಫನ ಮಗನು); 


KN ಬೆನ್ಯಾಮೀನನ ಕುಲದಿಂದ ಗಿದ್ಯೋನನ 
ಮಗನಾದ ಅಬೀದಾನ್‌; 

12 ದಾನ್‌ ಕುಲದಿಂದ ಅಮ್ಮಾಪದ್ದೈಯ ಮಗನಾದ 
ಅಹೀಗೆಜಿರ್‌; 

13 ಅಶೇರನ ಕುಲದಿಂದ ಒಕ್ರಾನನ ಮಗನಾದ 
ಪಗೀಯೇಲ್‌; 

14 ಗಾದನ ಕುಲದಿಂದ ರೆಗೂವೇಲನ ಮಗನಾದ 
ಎಲ್ಯಾಸಾಫ್‌; 

5 ನಫ್ತಾಲಿಯ ಕುಲದಿಂದ ಏನಾನನ ಮಗನಾದ 
ಅಹೀರ.'' 


1ಸರ್ವಸಮೂಹದವರೊಳಗಿಂದ ಆರಿಸಲ್ಪಟ್ಟಿದ್ದ 
ಇವರು ತಮ್ಮ ಪೂರ್ವಿಕರ ಕುಲಗಳಿಗೆ ನಾಯಕರಾಗಿ 
ದ್ದರು. "ಹೆಸರೆಸರಾಗಿ ಆರಿಸಲ್ಪಟ್ಟ ಈ ಜನರನ್ನು ಮೋಶೆ 
ಆರೋನರು ತೆಗೆದುಕೊಂಡರು. ಎರಡನೆ ತಿಂಗಳಿನ 
ಮೊದಲನೆ ದಿನದಲ್ಲಿ ಎಲ್ಲಾ ಜನರು ಒಟ್ಟಾಗಿ ಸೇರಿ 
ಬಂದರು. ಜನರು ತಮ್ಮತಮ್ಮ ಕುಟುಂಬಗಳಿಗನು 
ಸಾರವಾಗಿ, ಗೋತ್ರ ಗಳಿಗನುಸಾರವಾಗಿ ಪಟ್ಟಿ ಮಾಡಿಸಿ 
ದರು. ಇಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸಾದ 
ಎಲ್ಲಾ ಪುರುಷರ ಹೆಸರುಗಳನ್ನು ಪಟ್ಟಿ ಮಾಡಲಾಯಿತು. 
ಯೆಹೋವನು ಆಜ್ಞಾಪಿಸಿದ ಪ್ರಕಾರವೇ ಮೋಶೆಯು 
ಮಾಡಿದನು. ಜನರು ಸೀನಾಯಿ ಮರುಭೂಮಿ 
ಯಲ್ಲಿದ್ದಾಗ ಮೋಶೆಯು ಅವರನ್ನು ಲೆಕ್ಕಿಸಿದನು. 

ಅವರು ರೂಬೇನನ ಕುಲದವರನ್ನು ಲೆಕ್ಕಿಸಿದರು. 
(ರೂಬೇನನು ಇಸ್ರೇಲನ ಚೊಚ್ಚಲು ಮಗನು.) ಸೈನ್ಯ 
ದಲ್ಲಿ ಸೇವೆಮಾಡಲು ಶಕ್ತರಾದ ಇಪ್ಪತ್ತು ವರ್ಷ ಮತ್ತು 
ಅದಕ್ಕಿಂತ ಹೆಚ್ಚು ವಯಸ್ಸಾದ ಎಲ್ಲಾ ಪುರುಷರ ಹೆಸರು 
ಗಳನ್ನು ಪಟ್ಟಿ ಮಾಡಲಾಯಿತು. ಅವರವರ ಕುಲಗಳಿ 
ಗನುಸಾರವಾಗಿ ಮತ್ತು ಕುಟುಂಬಗಳಿಗನುಸಾರವಾಗಿ 
ಹೆಸರುಗಳನ್ನು ಪಟ್ಟಿಮಾಡಲಾಯಿತು. 2! ರೂಬೇನನ 
ಕುಲದಲ್ಲಿ ಲೆಕ್ಕಿಸಲ್ಪಟ್ಟ ಪುರುಷರ ಒಟ್ಟು ಸಂಖ್ಯೆ 46,500. 

2 ಅವರು ಸಿಮೆಯೋನನ ಕುಲದವರನ್ನು ಲೆಕ್ಕಿಸಿದರು. 
ಸೈನ್ಯದಲ್ಲಿ ಸೇವೆಮಾಡಲು ಶಕ್ತರಾದ ಇಪ್ಪತ್ತು ವರ್ಷ 





ಅರಣ್ಯಕಾಂಡ 1:23-45 


ಮೇಲ್ಪಟ್ಟ ಎಲ್ಲಾ ಪುರುಷರ ಹೆಸರುಗಳನ್ನು ಪಟ್ಟಿ 
ಮಾಡಲಾಯಿತು. ಅವರವರ ಕುಲಗಳಿಗನುಸಾರವಾಗಿ 
ಮತ್ತು ಕುಟುಂಬಗಳಿಗನುಸಾರವಾಗಿ ಅವರ ಹೆಸರು 
ಗಳನ್ನು ಪಟ್ಟಿಮಾಡಲಾಯಿತು. 2 ಸಿಮೆಯೋನನ ಕುಲ 
ದಲ್ಲಿ ಲೆಕ್ಕಿಸಲ್ಬಟ್ಟ ಪುರುಷರ ಒಟ್ಟು ಸಂಖ್ಯೆ 59,300. 
ಗಾದನ ಕುಲದವರನ್ನು ಲೆಕ್ಕಿಸಿದರು. ಸೈನ್ಯದಲ್ಲಿ 
ಸೇವೆಮಾಡಲು ಶಕ್ತರಾದ ಇಪ್ಪತ್ತು ವರ್ಷ ಮತ್ತು 
ಅದಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪುರುಷರ ಹೆಸರುಗಳನ್ನು 
ಪಟ್ಟಿ ಮಾಡಲಾಯಿತು. ಅವರವರ ಕುಲಗಳಿಗನುಸಾರ 
ವಾಗಿ ಮತ್ತು ಕುಟುಂಬಗಳಿಗನುಸಾರವಾಗಿ ಅವರ ಹೆಸರು 
ಗಳನ್ನು ಪಟ್ಟಿಮಾಡಲಾಯಿತು. ಗಾದನ ಕುಲದಲ್ಲಿ 
ಲೆಕ್ಕಿಸಲ್ಬಟ್ಟ ಪುರುಷರ ಒಟ್ಟು ಸಂಖ್ಯೆ 45,650. 

2 ಯೆಹೂದನ ಕುಲದವರನ್ನು ಲೆಕ್ಕಿಸಿದರು. ಸೈನ್ಯದಲ್ಲಿ 
ಸೇವೆಮಾಡಲು ಶಕ್ತರಾದ ಇಪ್ಪತ್ತು ವರ್ಷ ಮತ್ತು 
ಅದಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪುರುಷರ ಹೆಸರುಗಳನ್ನು 
ಪಟ್ಟಿ ಮಾಡಲಾಯಿತು. ಅವರವರ ಕುಲಗಳಿಗನುಸಾರ 
ವಾಗಿಯೂ ಕುಟುಂಬಗಳಿಗನುಸಾರವಾಗಿಯೂ ಅವರ 
ಹೆಸರುಗಳನ್ನು ಪಟ್ಟಿಮಾಡಲಾಯಿತು. 

27 ಯೆಹೂದನ ಕುಲದಲ್ಲಿ ಲೆಕ್ಕಿಸಲ್ಪಟ್ಟ ಪುರುಷರ ಒಟ್ಟು 
ಸಂಖ್ಯೆ 74,600. 

2! ಇಸ್ಸಾಕಾರನ ಕುಲದವರನ್ನು ಲೆಕ್ಕಿಸಿದರು. ಸೈನ್ಯದಲ್ಲಿ 
ಸೇವೆಮಾಡಲು ಶಕ್ತರಾದ ಇಪ್ಪತ್ತು ವರ್ಷ ಮತ್ತು ಅದ 
ಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪುರುಷರ ಹೆಸರುಗಳನ್ನು 
ಪಟ್ಟಿಮಾಡಲಾಯಿತು. ಅವರವರ ಕುಲಗಳಿಗನು 
ಸಾರವಾಗಿ, ಕುಟುಂಬಗಳಿಗನುಸಾರವಾಗಿ ಅವರ ಹೆಸರು 
ಗಳನ್ನು ಪಟ್ಟಿಮಾಡಲಾಯಿತು. *ಇಸ್ಲಾಕಾರನ ಕುಲದಲ್ಲಿ 
ಲೆಕ್ಕಿಸಲ್ಪಟ್ಟ ಪುರುಷರ ಒಟ್ಟು ಸಂಖ್ಯೆ 54,400. 

30ಜಿಬುಲೂನನ ಕುಲದವರನ್ನು ಲೆಕ್ಕಿಸಿದರು. ಸೈನ್ಯ 
ದಲ್ಲಿ ಸೇವೆಮಾಹಲು ಶಕ್ತರಾದ ಇಪ್ಪತ್ತು ವರ್ಷ ಮತ್ತು 
ಅದಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪುರುಷರ ಹೆಸರುಗಳನ್ನು 
ಪಟ್ಟಿಮಾಡಲಾಯಿತು. ಅವರವರ ಕುಲಗಳಿಗನು 
ಸಾರವಾಗಿ, ಕುಟುಂಬಗಳಿಗನುಸಾರವಾಗಿ ಅವರ ಹೆಸರು 
ಗಳನ್ನು ಪಟ್ಟಿಮಾಡಲಾಯಿತು. 3!'ಜಿಬುಲೂನನ ಕುಲ 
ದಲ್ಲಿ ಲೆಕ್ಕಿಸಲ್ಪಟ್ಟ ಪುರುಷರ ಒಟ್ಟು ಸಂಖ್ಯೆ 57,400. 

32ಎಫ್ರಾಯೀಮನ ಕುಲದವರನ್ನು ಲೆಕ್ಕಿಸಿದರು. 





178 


ಮನಸ್ಸೆಯ ಕುಲದವರನ್ನು ಲೆಕ್ಕಿಸಿದರು. 
(ಮನಸ್ಸೆಯು ಸಹ ಯೋಸೇಫನ ಮಗನು.) ಸೈನ್ಯದಲ್ಲಿ 
ಸೇವೆಮಾಡಲು ಶಕ್ತರಾದ ಇಪ್ಪತ್ತು ವರ್ಷ ಮತ್ತು 
ಅದಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪುರುಷರ ಹೆಸರುಗಳನ್ನು 
ಪಟ್ಟಿಮಾಡಲಾಯಿತು. ಅವರವರ ಕುಲಗಳಿಗನುಸಾರ 
ವಾಗಿ, ಕುಟುಂಬಗಳಿಗನುಸಾರವಾಗಿ ಅವರ ಹೆಸರು 
ಗಳನ್ನು ಪಟ್ಟಿಮಾಡಲಾಯಿತು. 5 ಮನಸ್ಸೆಯ ಕುಲದಲ್ಲಿ 
ಲೆಕ್ಕಿಸಲ್ಪಟ್ಟ ಪುರುಷರ ಒಟ್ಟು ಸಂಖ್ಯೆ 32,200. 

35 ಬೆನ್ಯಾಮೀನನ ಕುಲದವರನ್ನು ಲೆಕ್ಕಿಸಿದರು. ಸೈನ್ಯ 
ದಲ್ಲಿ ಸೇವೆಮಾಡಲು ಶಕ್ತರಾದ ಇಪ್ಪತ್ತು ವರ್ಷ ಮತ್ತು 
ಅದಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪುರುಷರ ಹೆಸರುಗಳನ್ನು 
ಪಟ್ಟಿಮಾಹಲಾಯಿತು. ಅವರವರ ಕುಲಗಳಿಗನು 
ಸಾರವಾಗಿ, ಕುಟುಂಬಗಳಿಗನುಸಾರವಾಗಿ ಅವರ ಹೆಸರು 
ಗಳನ್ನು ಪಟ್ಟಿಮಾಡಲಾಯಿತು. 3? ಬೆನ್ಯಾಮೀನನ ಕುಲ 
ದಲ್ಲಿ ಲೆಕ್ಕಿಸಲ್ಪಟ್ಟ ಪುರುಷರ ಒಟ್ಟು ಸಂಖ್ಯೆ35,400. 

3*ದಾನನ ಕುಲದವರನ್ನು ಲೆಕ್ಕಿಸಿದರು. ಸೈನ್ಯದಲ್ಲಿ 
ಸೇವೆಮಾಡಲು ಶಕ್ತರಾದ ಇಪ್ಪತ್ತು ವರ್ಷ ಮತ್ತು ಅದ 
ಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪುರುಷರ ಹೆಸರುಗಳನ್ನು ಪಟ್ಟಿ 
ಮಾಡಲಾಯಿತು. ಅವರವರ ಕುಲಗಳಿಗನುಸಾರವಾಗಿ, 
ಕುಟುಂಬಗಳಿಗನುಸಾರವಾಗಿ ಅವರ ಹೆಸರುಗಳನ್ನು ಪಟ್ಟಿ 
ಮಾಡಲಾಯಿತು. ದಾನನ ಕುಲದಲ್ಲಿ ಲೆಕ್ಕಿಸಲ್ಪಟ್ಟ 
ಪುರುಷರ ಒಟ್ಟು ಸಂಖ್ಯೆ 62,700. 

"0ಅಶೇರನ ಕುಲದವರನ್ನು ಲೆಕ್ಕಿಸಿದರು. ಸೈನ್ಯದಲ್ಲಿ 
ಸೇವೆಮಾಡಲು ಶಕ್ತರಾದ ಇಪ್ಪತ್ತು ವರ್ಷ ಮತ್ತು ಅದ 
ಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪುರುಷರ ಹೆಸರುಗಳನ್ನು ಪಟ್ಟಿ 
ಮಾಡಲಾಯಿತು. ಅವರವರ ಕುಲಗಳಿಗನುಸಾರವಾಗಿ, 
ಕುಟುಂಬಗಳಿಗನುಸಾರವಾಗಿ ಅವರ ಹೆಸರುಗಳನ್ನು ಪಟ್ಟಿ 
ಮಾಡಲಾಯಿತು. “'ಅಶೇರನ ಕುಲದಲ್ಲಿ ಲೆಕ್ಕಿಸಲ್ಪಟ್ಟ 
ಪುರುಷರ ಒಟ್ಟು ಸಂಖ್ಯೆ 41,500. 

"ನಫ್ತಾಲಿಯ ಕುಲದವರನ್ನು ಲೆಕ್ಕಿಸಿದರು. ಸೈನ್ಯದಲ್ಲಿ 
ಸೇವೆಮಾಡಲು ಶಕ್ತರಾದ ಇಪ್ಪತ್ತು ವರ್ಷ ಮತ್ತು ಅದ 
ಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪುರುಷರ ಹೆಸರುಗಳನ್ನು ಪಟ್ಟಿ 
ಮಾಡಲಾಯಿತು. ಅವರವರ ಕುಲಗಳಿಗನುಸಾರವಾಗಿ, 
ಕುಟುಂಬಗಳಿಗನುಸಾರವಾಗಿ ಅವರ ಹೆಸರುಗಳನ್ನು ಪಟ್ಟಿ 
ಮಾಡಲಾಯಿತು. “ನಫ್ತಾಲಿಯ ಕುಲದಲ್ಲಿ ಲೆಕ್ಕಿಸಲ್ಪಟ್ಟ 














(ಎಫ್ರಾಯೀಮನು ಯೋಸೇಫನ ಮಗನು.) ಸೈನ್ಯದಲ್ಲಿ 
ಸೇವೆಮಾಡಲು ಶಕ್ತರಾದ ಇಪ್ಪತ್ತು ವರ್ಷ ಮತ್ತು ಅದ 
ಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪುರುಷರ ಹೆಸರುಗಳನ್ನು ಪಟ್ಟಿ 
ಮಾಡಲಾಯಿತು. ಅವರವರ ಕುಲಗಳಿಗನುಸಾರವಾಗಿ, 
ಕುಟುಂಬಗಳಿಗನುಸಾರವಾಗಿ ಅವರ ಹೆಸರುಗಳನ್ನು 
ಪಟ್ಟಿಮಾಡಲಾಯಿತು. *ಎಫ್ರಾಯೀಮನ ಕುಲದಲ್ಲಿ 
ಲೆಕ್ಕಿಸಲ್ಪಟ್ಟ ಪುರುಷರ ಒಟ್ಟು ಸಂಖ್ಯೆ 40,500. 


ಪುರುಷರ ಒಟ್ಟು ಸಂಖ್ಯೆ 53,400. 

“ಮೋಶೆ, ಆರೋನ ಮತ್ತು ಇಸ್ರೇಲರ ಹನ್ನೆರಡು 
ನಾಯಕರು ಈ ಜನರನ್ನು ಲೆಕ್ಕಿಸಿದರು. (ಪ್ರತಿಯೊಬ್ಬ 
ನಾಯಕನು ತನ್ನ ಕುಲದ ಪ್ರತಿನಿಧಿಯಾಗಿದ್ದನು.) 
“ಅವರು ಸೇವೆಮಾಡಲು ಶಕ್ತರಾದ ಇಪ್ಪತ್ತು ವರ್ಷ 
ಮತ್ತು ಅದಕ್ಕಿಂತ ಮೇಲ್ಪಟ್ಟ ಪ್ರತಿ ಪುರುಷನನ್ನು 
ಲೆಕ್ಕಿಸಿದರು. ಪ್ರತಿಯೊಬ್ಬನೂ ಅವನ ಕುಟುಂಬದೊಡನೆ 





179 


ಅರಣ್ಯಕಾಂಡ 1:46-2:17 





ಲೆಕ್ಕಿಸಲ್ಪಟ್ಟನು. “6ಲೆಕ್ಕಿಸಲ್ಪಟ್ಟ ಪುರುಷರ ಒಟ್ಟು ಸಂಖ್ಯೆ 


“ಲೇವಿ ಕುಲದ ಕುಟುಂಬಗಳು ಇತರ ಇಸ್ರೇಲ 


ನಹಶೋನ. “ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 74,600 
ಮಂದಿ. 
5""ಇಸ್ಸಾಕಾರನ ಕುಲದವರು ಯೆಹೂದ ಕುಲದವರ 





ರೊಡನೆ ಲೆಕ್ಕಿಸಲ್ಪಡಲಿಲ್ಲ. “ಯಾಕಂದರೆ ಯೆಹೋವನು 
ಮೋಶೆಗೆ ಹೇಳಿದ್ದೇನೆಂದರೆ, *""ಲೇವಿ ಕುಲದ ಪುರುಷ 
ರನ್ನು ಲೆಕ್ಕಿಸಬೇಹ. ಅವರನ್ನು ಉಳಿದ ಇಸ್ರೇಲರ ಜನ 
ಗಣತಿಯೊಹನೆ ಸೇರಿಸಬಾರದು. ಒಡಂಬಡಿಕೆಯ 
ಪವಿತ್ರಗುಹಾರವನ್ನು ನೋಡಿಕೊಳ್ಳುವ ಜವಾಬ್ದಾರಿಯು 
ಲೇವಿಯರಿಗೆ ಸೇರಿರುವುದರಿಂದ ಅವರಿಗೆ ಅದನ್ನು 
ತಿಳಿಸು. ಅವರು ಅದನ್ನೂ ಅದರ ಉಪಕರಣಗಳನ್ನೂ 
ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರತಿಯೊಂದನ್ನೂ ನೋಡಿ 
ಕೊಳ್ಳಬೇಕು. ಅವರು ಪವಿತ್ರಗುಡಾರವನ್ನೂ ಅದ 
ರಲ್ಲಿರುವ ಪ್ರತಿಯೊಂದನ್ನೂ ಹೊತ್ತುಕೊಂಡು ಹೋಗ 
ಬೇಕು. ಅವರು ಅದರ ಸುತ್ತಲೂ ಪಾಳೆಯ ಮಾಡಿ 
ಕೊಂಡು ಅದನ್ನು ನೋಡಿಕೊಳ್ಳಬೇಕು. *'ಪವಿತ್ರ, 
ಗುಹಾರವನ್ನು ತೆಗೆದುಕೊಂಡು ಹೋಗುವಾಗಲೆಲ್ಲಾ 
ಲೇವಿಯರೇ ಅದನ್ನು ಬಿಚ್ಚಬೇಕು, ಇಳಿಸುವಾಗಲೆಲ್ಲಾ 
ಲೇವಿಯರೇ ಅದನ್ನು ಹಾಕಬೇಕು. ಪವಿತ್ರ ಗುಡಾರವನ್ನು 
ನೋಡಿಕೊಳ್ಳುವವರು ಅವರೇ. ಲೇವಿ ಕುಲಕ್ಕೆ ಸೇರದ 
ಯಾವನಾದರೂ ಅದರ ಸಮೀಪಕ್ಕೆ ಬಂದರೆ, ಅವನಿಗೆ 
ಮರಣಶಿಕ್ಟೆಯಾಗಬೇಕು. 5ಇಸ್ರೇಲರ ಆಯಾ ದಂಡು 
ಗಳು ತಮ್ಮ ಕುಲದ ಧ್ವಜ ಇರುವಲ್ಲಿಯೇ ಪಾಳೆಯ ಮಾಡಿ 
ಕೊಳ್ಳಬೇಕು. 5ಆದರೆ ಲೇವಿಯರು ಪವಿತ್ರಗುಡಾರದ 
ಸುತ್ತಲೂ ತಮ್ಮ ಪಾಳೆಯ ಮಾಡಿಕೊಳ್ಳಬೇಕು. ಹೀಗೆ 
ಲೇವಿಯರು ಒಡಂಬಡಿಕೆಯ ಪವಿತ್ರಗುಡಾರವನ್ನು 
ಕಾಯುವರು; ಇಸ್ರೇಲರಿಗೆ ಯಾವ ಕೇಹೂ ಸಂಭವಿಸ 
ದಂತೆ ಅವರು ಪವಿತ್ರ ಗುಡಾರವನ್ನು ಸಂರಕ್ಟಿಸುವರು.'' 
ಹೀಗೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದ 
ಪ್ರತಿಯೊಂದನ್ನು ಇಸ್ರೇಲರು ಮಾಡಿದರು. 


ಪಾಳೆಯ ಮಾಡಿಕೊಳ್ಳುವ ಕ್ರಮ 
ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇ 
ನೆಂದರೆ: *"ಇಸ್ರೇಲರು ದೇವದರ್ಶನ ಗುಡಾರದ 
ಸುತ್ತಲೂ ಸ್ವಲ್ಪ ದೂರದಲ್ಲಿ ತಮ್ಮ ಡೇರೆಗಳನ್ನು ಹಾಕಿ 
ಕೊಳ್ಳಬೇಕು. ಪ್ರತಿಯೊಬ್ಬನು ತನ್ನತನ್ನ ಗೋತ್ರ, ಧ್ವಜದ 

ಹತ್ತಿರ ತನ್ನ ದಂಡಿನಲ್ಲೇ ಇಳಿದುಕೊಳ್ಳಬೇಕು. 
3""ವಿಭಾಗಗಳಿಗನುಸಾರವಾಗಿ ತಮ್ಮ ಸ್ವಂತ ಧ್ವಜಗ 
ಳೊಡನೆ ಮುನ್ನಡೆಯುವ ಯೆಹೂದ ಮತ್ತು ಅದರ 
ಗೋತ್ರಗಳವರು ದೇವದರ್ಶನಗುಹಾರದ ಪೂರ್ವ ದಿಕ್ಕಿ 
ನಲ್ಲಿ ಪಾಳೆಯ ಮಾಡಿಕೊಳ್ಳಬೇಕು. ಯೆಹೂದ ಕುಲ 
ದವರ ನಾಯಕನು ಅಮ್ಮೀನಾದಾಬನ ಮಗನಾದ 


ನಂತರ ಪಾಳೆಯ ಹಾಕುವರು. ಇಸ್ಸಾಕಾರನ ಕುಲದವರ 
ನಾಯಕನು ಚೂವಾರನ ಮಗನಾದ ನೆತನೇಲ. "ಅವರಲ್ಲಿ 
ಲೆಕ್ಕಿಸಲ್ಪಟ್ಟ ಸೈನಿಕರು 54,400 ಮಂದಿ. 

7°" ಜೆಬುಲೂನ ಕುಲದವರು ಸಹ ಯೆಹೂದ ಕುಲ 
ದವರ ನಂತರ ಪಾಳೆಯ ಹಾಕುವರು. ಜೆಬುಲೂನ್‌ 
ಕುಲದ ನಾಯಕನು ಹೇಲೋನನ ಮಗನಾದ 
ಎಲೀಯಾಬ್‌. *ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 57,400 
ಮಂದಿ. ?""ಯೆಹೂದ ಪಾಳೆಯದಲ್ಲಿ ಮತ್ತು 
ಅದರೊಡನೆ ಮುನ್ನಡೆಯುವ ಗೋತ್ರಗಳವರ ಒಟ್ಟು 
ಸೈನಿಕರು 186,400 ಮಂದಿ. ಇವರೆಲ್ಲರು ವಿಭಾಗ 
ಗಳಿಗನುಸಾರವಾಗಿ ತಮ್ಮ ಹೆಸರುಗಳನ್ನು ನೊಂದಾಯಿಸಿ 
ಕೊಂಡವರು. ಇಸ್ರೇ ಲರು ಒಂದು ಸ್ಥಳದಿಂದ ಇನ್ನೊಂದು 
ಸ್ಥಳಕ್ಕೆ ಪ್ರಯಾಣಮಾಡುವಾಗ, ಯೆಹೂದ (ಮತ್ತು ಅದ 
ರೊಂದಿಗಿರುವ ಎರಹು ಕುಲಗಳವರು) ಮೊದಲು 
ಹೊರಡುವರು. 

10" ರೂಬೇನ್‌ ಕುಲ ಮತ್ತು ಅದರೊಡನೆ ಮುನ್ನಡೆ 
ಯುವ ಕುಲಗಳು ದೇವದರ್ಶನಗುಡಾರದ ದಕ್ಷಿಣ ದಿಕ್ಕಿ 
ನಲ್ಲಿ ತಮ್ಮ ಧ್ವಜಗಳೊಡನೆ ವಿಭಾಗಗಳಿಗನುಸಾರವಾಗಿ 
ಪಾಳೆಯಮಾಡಿಕೊಳ್ಳಬೇಕು. ರೂಬೇನ್‌ ಕುಲದವರ 
ನಾಯಕನು ಶೆದೇಯೂರನ ಮಗನಾದ ಎಲೀಚೂರನು; 
1 ಇವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 46,500 ಮಂದಿ. 

12"ರೂಬೇನ್‌ ಕುಲದವರ ಪಕ್ಕದಲ್ಲಿ ಸಿಮೆಯೋನ್‌ 
ಕುಲದವರು ಪಾಳೆಯ ಹಾಕುವರು. ಸಿಮೆಯೋನ್‌ 
ಕುಲದವರ ನಾಯಕನು ಚೂರೀಷದ್ದೈನ ಮಗನಾದ 
ಶೆಲುಮೀಯೇಲ. ಇವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 
59,300 ಮಂದಿ. 

14" ಗಾದನ ಕುಲವು ಸಹ ರೂಬೇನ್‌ ಕುಲದ ಪಕ್ಕದಲ್ಲಿ 
ಪಾಳೆಯ ಮಾಡಿಕೊಳ್ಳಬೇಕು. ಗಾದನ ಕುಲದವರ 
ನಾಯಕನು ರೆಗೂವೇಲನ ಮಗನಾದ ಎಲ್ಯಾಸಾಫ್‌. 
ಇವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 45,650 ಮಂದಿ. 

16"ರೂಬೇನನ ಪಾಳೆಯದಲ್ಲಿರುವ ಎಲ್ಲಾ ತಂಡ 
ಗಳಲ್ಲಿರುವ ಒಟ್ಟು ಸೈನಿಕರು 1,51,450 ಮಂದಿ. ಇವ 
ರೆಲ್ಲರೂ ವಿಭಾಗಗಳಿಗನುಸಾರವಾಗಿ ಹೆಸರನ್ನು ನೊಂದಾ 
ಯಿಸಿಕೊಂಡವರು. ಇಸ್ರೇಲರು ಒಂದು ಸ್ಥಳದಿಂದ 
ಇನ್ನೊಂದು ಸ್ಥಳಕ್ಕೆ ಪ್ರಯಾಣಮಾಡುವಾಗ ರೂಬೇನ್‌ 
ಕುಲವು ಮತ್ತು ಅದರ ನಂತರದಲ್ಲಿರುವ ಎರಡು ಕುಲ 
ಗಳವರು ಎರಡನೆಯದಾಗಿ ಹೊರಹುವರು. 

!1""ಇಸ್ರೇಲರು ಪ್ರಯಾಣಮಾಡುವಾಗ ಅವರ ನಂತರ 
ಹೊರಹುವ ತಂಡದವರೇ ಲೇವಿ ಕುಲದವರು. ಇತರ 





ಅರಣ್ಯಕಾಂಡ 2:18-3:6 


ಪಾಳೆಯಗಳ ಮಧ್ಯೆ ದೇವದರ್ಶನಗುಡಾರವು ಅವ 
ರೊಡನೆ ಇರುವುದು. ಅವರು ತಾವು ಪಾಳೆಯ ಮಾಡಿ 
ಕೊಂಡ ಕ್ರಮಾನುಸಾರವಾಗಿ ತಮ್ಮ ಧ್ವಜಗಳೊಡನೆ 
ಮುನ್ನಡೆಯುವರು. 

18""ಎಫ್ರಾ,ಯೀಮ್‌ ಕುಲದವರು ಮತ್ತು ಅವರೊಡನೆ 
ಮುನ್ನಡೆಯುವ ಕುಲಗಳವರು ದೇವದರ್ಶನಗುಡಾರದ 
ಪಶ್ಚಿಮದಿಕ್ಕಿನಲ್ಲಿ ತಮ್ಮ ಧ್ವಜಗಳೊಡನೆ ವಿಭಾಗಗಳಿಗನು 
ಸಾರವಾಗಿ ಪಾಳೆಯ ಮಾಡಬೇಕು. ಎಫ್ರಾಯೀಮರ 
ಕುಲದವರ ನಾಯಕನು ಅಮ್ಮೀಹೂದನ ಮಗನಾದ 
ಎಲೀಷಾಮ. ೌಇವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 40,500 
ಮಂದಿ. 

39°" ಮನಸ್ಸೆ ಕುಲದವರು ಎಫ್ರಾಯೀಮ್‌ ಕುಲದವರ 
ಪಕ್ಕದಲ್ಲಿ ಪಾಳೆಯ ಹಾಕುವರು. ಮನಸ್ಸೆ ಕುಲದವರ 
ನಾಯಕನು ಪೆದಾಚೂರನ ಮಗನಾದ ಗಮ್ಲೀಯೇಲ. 
2! ಇವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 32,200 ಮಂದಿ. 

> ಬೆನ್ಯಾಮೀನನ ಕುಲವು ಸಹ ಎಫ್ರಾಯೀಮ್‌ 
ಕುಲದ ಪಕ್ಕದಲ್ಲಿ ಪಾಳೆಯ ಹಾಕುವರು. ಬೆನ್ಯಾಮೀನ್‌ 
ಕುಲದವರ ನಾಯಕನು ಗಿದ್ಯೋೊನನ ಮಗನಾದ 
ಅಬೀದಾನನು. ಇವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 35400 
ಮಂದಿ. 

"ಎಫ್ರಾಯೀಮರ ಪಾಳೆಯದಲ್ಲಿರುವ ಸೈನಿಕರು 
108,100 ಮಂದಿ. ಇವರೆಲ್ಲರು ತಮ್ಮ ವಿಭಾಗಗಳಿಗನು 
ಸಾರವಾಗಿ ಹೆಸರನ್ನು ನೊಂದಾಯಿಸಿಕೊಂಡವರು. 
ಜನರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ 
ಮಾಡುವಾಗ ಎಫ್ರಾ,ಯೀಮರ ಕುಲದವರು ಮತ್ತು 
ಅವರ ನಂತರದಲ್ಲಿರುವ ಎರಡು ಕುಲಗಳವರು 
ಮೂರನೆಯ ಗುಂಪಾಗಿ ಹೊರಡುವರು. 

5" ದಾನ್‌ ಕುಲದವರು ಮತ್ತು ಅವರೊಡನೆ 
ಮುನ್ನಡೆಯುವ ಕುಲಗಳು ದೇವದರ್ಶನಗುಡಾರದ 
ಉತ್ತರದಿಕ್ಕಿನಲ್ಲಿ ತಮ್ಮ ಧ್ವಜದೊಡನೆ ವಿಭಾಗಗಳಿ 
ಗನುಸಾರವಾಗಿ ಪಾಳೆಯ ಮಾಡಬೇಕು. ದಾನ್‌ ಕುಲದ 
ನಾಯಕನು ಅಮ್ಮೀಷದ್ದೆ 4ಯನ ಮಗನಾದ 
ಅಹೀಗೆಜಿರ್‌. ಇವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 62,700 
ಮಂದಿ. 

27ಅಶೇರ್‌ ಕುಲದವರು ದಾನ್‌ ಕುಲದ ಪಕ್ಕದಲ್ಲಿ 
ಪಾಳೆಯ ಹಾಕಬೇಕು. ಅಶೇರ್‌ ಕುಲದವರ ನಾಯಕನು 
ಒಕ್ರಾನನ ಮಗನಾದ ಪಗೀಯೇಲ. ಇವರಲ್ಲಿ ಲೆಕ್ಕಿಸ 
ಲ್ಪಟ್ಟ ಸೈನಿಕರು41,500 ಮಂದಿ. 

2""ನಫ್ತಾಲಿ ಕುಲದವರು ಸಹ ದಾನ್‌ ಕುಲದ ಪಕ್ಕದಲ್ಲಿ 
ಪಾಳೆಯ ಹಾಕಬೇಕು. ನಫ್ತಾಲಿ ಕುಲದವರ ನಾಯಕನು 
ಏನಾನನ ಮಗನಾದ ಅಹೀರ. *ಇವರಲ್ಲಿ ಲೆಕ್ಕಿಸಲ್ಪಟ್ಟ 
ಸೈನಿಕರು 53,400 ಮಂದಿ. 











180 


3!""ದಾನ್‌ ಕುಲದವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 
1,57,600 ಮಂದಿ. ಇಸ್ರೇಲರು ಸ್ಥಳದಿಂದ ಸ್ಥಳಕ್ಕೆ 
ಪ್ರಯಾಣಮಾಡುವಾಗ ದಾನ್‌ ಕುಲದವರು ಮತ್ತು 
ಅವರೊಂದಿಗಿರುವ ಎರಡು ಕುಲಗಳವರು ಕೊನೆಯಲ್ಲಿ 
ತಮ್ಮ ಧ್ವಜಗಳೊಡನೆ ಮುನ್ನಡೆಯುವರು.'' 

ತಮ್ಮ ಕುಟುಂಬಗಳಿಗನುಸಾರವಾಗಿ ಹೆಸರನ್ನು 
ನೊಂದಾಯಿಸಿಕೊಂಡ ಇಸ್ರೇಲರು ಇವರೇ. ಅವರ 
ವಿಭಾಗಗಳಿಗನುಸಾರವಾಗಿ ಪಾಳೆಯದಲ್ಲಿ ಲೆಕ್ಕಿಸಲ್ಪಟ್ಟ 
ಇಸ್ರೇಲರ ಸೈನಿಕರ ಸಂಖ್ಯೆ 6,03,550 ಮುಂದಿ. 
ಯೆಹೋವನ ಆಜ್ಜಿಯ ಪ್ರಕಾರ ಮೋಶೆಯು ಲೇವಿ 
ಯರನ್ನು ಇತರ ಇಸ್ರೇಲರೊಂದಿಗೆ ಲೆಕ್ಕಿಸಲಿಲ್ಲ. 

ಹೀಗೆ ಯೆಹೋವನು ಮೋಶೆಗೆ ಹೇಳಿದ ಪ್ರತಿ 
ಯೊಂದನ್ನು ಇಸ್ರೇಲರು ಮಾಡಿದರು. ತಮ್ಮ ಕ್ರಮಕ್ಕನು 
ಸಾರವಾಗಿ ಅವರು ಪಾಳೆಯ ಮಾಡಿಕೊಂಡರು. ನೇಮಕ 
ವಾದ ಪ್ರಕಾರವೇ ಪ್ರಯಾಣ ಮಾಡುತ್ತಿದ್ದರು; ಪ್ರತಿ 
ಯೊಬ್ಬನು ತನ್ನ ಸ್ವಂತ ಕುಲದೊಹನೆಯೂ ಕುಟುಂಬ 
ದೊಡನೆಯೂ ಇದ್ದನು. 





ಯಾಜಕರಾದ ಆರೋನನ ಕುಟುಂಬ 
ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆ 
ಯೊಡನೆ ಮಾತಾಡಿದ ಸಮಯದಲ್ಲಿದ್ದ ಆರೋನ 
ಮತ್ತು ಮೋಶೆಯ ಸಂತತಿಗಳವರು ಇವರೇ. ಆರೋನ 
ನಿಗೆ ನಾಲ್ಕು ಮಂದಿ ಗಂಡುಮಕ್ಕಳಿದ್ದರು. ನಾದಾಬನು 
ಚೊಚ್ಚಲ ಮಗ. ಅನಂತರ ಹುಟ್ಟಿದವರು ಅಬೀಹು, 
ಎಲ್ಲಾಜಾರ್‌ ಮತ್ತು ಈತಾಮಾರ್‌. `ಈ ಗಂಡುಮಕ್ಕಳು 
ಯಾಜಕರಾಗಿ ಸೇವೆಮಾಡಲು ಅಭಿಷೇಕಿಸಲ್ಪಟ್ಟವ 

ರಾಗಿದ್ದರು ಮತ್ತು ಪ್ರತಿಷ್ಠಿತರಾದವರಾಗಿದ್ದರು. 

"ಆದರೆ ನಾದಾಬ್‌ ಮತ್ತು ಅಬೀಹು ಎಂಬಿಬ್ಬರು 
ಯೆಹೋವನ ಸೇವೆಮಾಡುತ್ತಿದ್ದಾಗ ಪಾಪಮಾಡಿದ್ದರಿಂದ 
ಸತ್ತರು. ಅವರು ಯೆಹೋವನಿಗೆ ಧೂಪವನ್ನು ಸಮರ್ಪಿ 
ಸುವಾಗ ಯೆಹೋವನು ಅಪ್ಪಣೆ ಕೊಡದೆ ಇದ್ದ ಬೆಂಕಿ 
ಯನ್ನು ಉಪಯೋಗಿಸಿದರು. ಇದು ಸೀನಾಯಿ 
ಮರುಭೂಮಿಯಲ್ಲಿ ನಡೆಯಿತು. ಆದ್ದರಿಂದ ನಾದಾಬ್‌ 
ಮತ್ತು ಅಬೀಹೂ ಅಲ್ಲಿ ಸತ್ತರು. ಅವರಿಗೆ ಗಂಡು 
ಮಕ್ಕಳಿಲ್ಲದ್ದರಿಂದ ಎಲ್ಲಾಜಾರನು ಮತ್ತು ಈತಾಮಾರನು 
ಅವರ ತಂದೆಯಾದ ಆರೋನನ ಕೈಕೆಳಗೆ ಯೆಹೋವನ 
ಸೇವೆಮಾಡಿದರು. 


ಯಾಜಕರ ಸಹಾಯಕರಾದ ಲೇವಿಯರು 
*ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 5""ಲೇವಿ 
ಕುಲದವರನ್ನು ಯಾಜಕನಾದ ಆರೋನನ ಬಳಿಗೆ ಕರೆದು 
ಕೊಂಡು ಬಾ. ಅವರು ಆರೋನನಿಗೆ ಸಹಾಯಕ 


181 


ರಾಗಿರುವರು. "ಲೇವಿಯರು ಅವನಿಗಾಗಿ ಮತ್ತು ಇಡೀ 
ಸಮೂಹಕ್ಕಾಗಿ ದೇವದರ್ಶನಗುಡಾರದ ಮುಂದೆ 
ಕಾವಲುಗಾರರಾಗಿರುವರು ಮತ್ತು ದೇವದರ್ಶನ 
ಗುಡಾರಕ್ಕೆ ಸಂಬಂಧಿಸಿದ ಭಾರವಾದ ಕೆಲಸಗಳನ್ನು 
ಮಾಡುವರು. 8ದೇವದರ್ಶನಗುಡಾರವು (ಚಲಿಸುತ್ತಿರು 
ವಾಗ) ಲೇವಿಯರು ದೇವದರ್ಶನ ಗುಡಾರಕ್ಕೆ ಸಂಬಂಧಿ 
ಸಿದ ಭಾರವಾದ ಕೆಲಸಗಳನ್ನು ಮಾಡುವುದಲ್ಲದೆ, ದೇವ 
ದರ್ಶನಗುಹಾರದ ಎಲ್ಲಾ ಉಪಕರಣಗಳನ್ನು ಇಸ್ರೇಲರಿ 
ಗೋಸ್ಕರ ಕಾಯಬೇಕು. 

"ಲೇವಿಯರನ್ನು ಆರೋನನಿಗೂ ಅವನ ಪುತ್ರರಿಗೂ 
ಕೊಡು. ಲೇವಿಯರು ಇಸ್ರೇಲರ ಮಧ್ಯದಿಂದ ಆರೋನ 
ನಿಗೋಸ್ಕರವಾಗಿ ಪ್ರತಷ್ಠಿತರಾಗಿದ್ದಾರೆ. 

10" ಆರೋನನನ್ನೂ ಅವನ ಪುತ್ರರನ್ನೂ ಯಾಜಕ 
ರನ್ನಾಗಿ ನೇಮಿಸು. ಅವರು ತಮ್ಮ ಯಾಜಕೋದ್ಯೋಗ 
ವನ್ನು ಕಾಪಾಡಿಕೊಳ್ಳಬೇಕು. ಯಾಜಕರ ಕರ್ತವ್ಯಗಳನ್ನು 
ಮಾಡಲು ಪವಿತ್ರ ವಸ್ತುಗಳ ಬಳಿಗೆ ಬರಲು ಬೇರೆ ಯಾವ 
ನಾದರೂ ಪ್ರಯತ್ನಿಸಿದರೆ ಅವನು ಕೊಲ್ಲಲ್ಪಹಬೇಕು.'' 
(ಯೆಹೋವನು. ಮೋಶೆಗೆ ಹೇಳಿದ್ದೇನೆಂದರೆ, 
2" ಇಸ್ರೇಲಿನ ಪ್ರತಿ ಕುಟುಂಬವು ತನ್ನ ಚೊಚ್ಚಲ ಮಗ 
ನನ್ನು ನನಗೆ ಕೊಡಬೇಕೆಂದು ನಿನಗೆ ಹೇಳಿದ್ದೆ. ಆದರೆ 
ನನ್ನ ಸೇವೆಮಾಡುವುದಕ್ಕೆ ಈಗ ನಾನು ಲೇವಿಯರನ್ನು 
ಆರಿಸಿಕೊಂಡಿದ್ದೇನೆ. ಅವರು ನನ್ನವರಾಗಿರುವರು. ಆದ್ದ 
ರಿಂದ ಬೇರೆ ಎಲ್ಲಾ ಇಸ್ರೇಲರು ತಮ್ಮ ಚೊಚ್ಚಲು ಗಂಡು 
ಮಕ್ಕಳನ್ನು ನನಗೆ ಕೊಹಬೇಕಾಗಿಲ್ಲ. 

"ನೀವು ಈಜಿಪ್ಪಿನಲ್ಲಿದ್ದಾಗ ನಾನು ಈಜಿಪ್ಟಿನವರ 
ಎಲ್ಲಾ ಚೊಚ್ಚಲು ಮಕ್ಕಳನ್ನು ಕೊಂದೆನು.ಆ ಕಾಲದಲ್ಲಿ 
ನಾನು ಇಸ್ರೇಲರ ಎಲ್ಲಾ ಚೊಚ್ಚಲು ಮಕ್ಕಳನ್ನು ನನ್ನವ 
ರನ್ನಾಗಿ ತೆಗೆದುಕೊಂಡೆನು. ಎಲ್ಲಾ ಚೊಚ್ಚಲು ಗಂಡು 
ಮಕ್ಕಳು ಮತ್ತು ಚೊಚ್ಚಲು ಪಶುಗಳು ನನ್ನದಾಗಿದ್ದವು. 
ಆದರೆ ಈಗ ನಿಮ್ಮ ಎಲ್ಲಾ ಚೊಚ್ಚಲು ಗಂಡು ಮಕ್ಕಳನ್ನು 
ನಿಮಗೇ ಹಿಂದಕ್ಕೆ ಕೊಡುತ್ತಿದ್ದೇನೆ ಮತ್ತು ಲೇವಿಯರನ್ನು 
ನನ್ನವರನ್ನಾಗಿ ಮಾಡುತ್ತಿದ್ದೇನೆ. ನಾನೇ ಯೆಹೋವನು.'' 

ಯೆಹೋವನು ತಿರುಗಿ ಸೀನಾಯಿ ಮರುಭೂಮಿ 
ಯಲ್ಲಿ ಮೋಶೆಯೊಡನೆ ಮಾತಾಡಿದನು. ಯೆಹೋವನು 
ಹೇಳಿದ್ದೇನೆಂದರೆ, '5""ಲೇವಿಯರನ್ನು ಅವರ ಕುಟುಂಬ 
ಗಳಿಗನು ಗುಣವಾಗಿಯೂ ಕುಲಗಳಿಗನುಸಾರ 
ವಾಗಿಯೂ ಲೆಕ್ಕಿಸು. ಪ್ರತಿಯೊಬ್ಬ ಗಂಡಸನ್ನೂ ಒಂದು 
ತಿಂಗಳು ಮೇಲ್ಪಟ್ಟ ಪ್ರತಿಯೊಬ್ಬ ಹುಡುಗನನ್ನೂ ಲೆಕ್ಕಿಸು.' 
ಮೋಶೆ ಯೆಹೋವನಿಗೆ ವಿಧೇಯನಾಗಿ ಅವ 
ರೆಲ್ಲರನ್ನೂ ಲೆಕ್ಕಿಸಿದನು. 

'7ಲೇವಿಗೆ ಮೂರು ಗಂಡುಮಕ್ಕಳಿದ್ದರು. ಅವರ 
ಹೆಸರುಗಳು: ಗೇರ್ಷೋನ್‌, ಕೆಹಾತ್‌ ಮತ್ತು ಮೆರಾರೀ. 


ಅರಣ್ಯಕಾಂಹ 3:7-32 


[ಪ್ರತಿಯೊಬ್ಬ ಮಗನು ಅನೇಕ ಗೋತ್ರಗಳ ನಾಯಕ 
ನಾಗಿದ್ದನು. ಗೇರ್ಷೋನನ ಗೋತ್ರಗಳು: ಲಿಬ್ನೀ ಮತ್ತು 
ಶಿಮ್ಮೀ. ಕೆಹಾತನ ಗೋತ್ರಗಳು: ಅಮ್ರಾಮ್‌, 
ಇಚ್ಚಾರ್‌, ಹೆಬ್ರೋನ್‌ ಮತ್ತು ಉಜ್ಜೀಯೇಲ್‌. 

ಮೆರಾರೀಯ ಕುಲಗಳು: ಮಹ್ಲೀ ಮತ್ತು ಮೂಷೀ. 
ಅವು ಲೇವಿ ಕುಲದ ಗೋತ್ರಗಳಾಗಿವೆ. 3'ಲಿಬ್ದೀ ಮತ್ತು 
ಶಿಮ್ಮೀಯ ಕುಟುಂಬಗಳು ಗೇರ್ಷೋನನ ಕುಟುಂಬಕ್ಕೆ 
ಸೇರಿದವುಗಳಾಗಿದ್ದವು. ಈ ಎರಡು ಕುಲಗಳಲ್ಲಿ ಒಂದು 
ತಿಂಗಳು ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸಾದ 7,500 
ಮಂದಿ ಗಂಡಸರು ಮತ್ತು ಹುಡುಗರು ಇದ್ದರು. 
ಚಿಗೇರ್ಷೋನನ ಕುಲದವರು ಪಶ್ಚಿಮದಿಕ್ಕಿನಲ್ಲಿ ದೇವ 
ದರ್ಶನಗುಡಾರದ ಹಿಂಭಾಗದಲ್ಲಿ ಪಾಳೆಯ ಮಾಡಿ 
ಕೊಂಡರು. ಗೇರ್ಷೋನನ ಕುಟುಂಬಗಳ ನಾಯಕನು 
ಲಾಯೇಲನ ಮಗನಾದ ಎಲ್ಯಾಸಾಫ್‌. 2 ದೇವದರ್ಶನ 
ಗುಡಾರದಲ್ಲಿ ಪವಿತ್ರಗುಡಾರವನ್ನು, ಹೊರಡೇರೆಯನ್ನು 
ಮತ್ತು ಅದರ ಮೇಲ್ಲೊದಿಕೆಯನ್ನು ನೋಡಿಕೊಳ್ಳುವುದು 
ಗೇರ್ಷೋನರ ಕೆಲಸವಾಗಿತ್ತು ಇದಲ್ಲದೆ ಅವರು ಅಂಗ 
ಳದ ಪರದೆಯನ್ನೂ ನೋಡಿಕೊಳ್ಳುತ್ತಿದ್ದರು. ಅವರು 
ಅಂಗಳದ ಪರದೆಗಳನ್ನೂ ಅಂಗಳದ ಪ್ರವೇಶ ದ್ವಾರದ 
ಪರದೆಯನ್ನೂ ನೋಡಿಕೊಳ್ಳಬೇಕು. ಈ ಅಂಗಳವು 
ಪವಿತ್ರಗುಡಾರದ ಮತ್ತು ವೇದಿಕೆಯ ಸುತ್ತಲೂ ಇತ್ತು. 
ಅವರು ಹಗ್ಗಗಳನ್ನೂ ಪರದೆಗಳೊಂದಿಗೆ ಉಪಯೋ 
ಗಿಸುವ ಪ್ರತಿಯೊಂದನ್ನೂ ನೋಡಿಕೊಂಡರು. 

2ಅಮ್ರಾಮ್‌, ಇಚ್ಹಾರ್‌, ಹೆಬ್ರೋನ್‌ ಮತ್ತು 
ಉಜ್ಜೀಯೇಲ್‌ ಗೋತ್ರಗಳವರು ಕೆಹಾತನ ಕುಲದವ 
ರಾಗಿದ್ದರು. ಈ ಕುಲದಲ್ಲಿ ಒಂದು ತಿಂಗಳು ಮೊದಲು 
ಗೊಂಡು ಹೆಚ್ಚಾದ ವಯಸ್ಸುಳ್ಳ 8,300* ಗಂಡಸರು 
ಮತ್ತು ಹುಡುಗರು ಇದ್ದರು. ಕೆಹಾತ್ಯರಿಗೆ ಪವಿತ್ರಸ್ಥಳದ 
ವಸ್ತುಗಳನ್ನು ನೋಡಿಕೊಳ್ಳುವ ಕೆಲಸ ಕೊಡಲ್ಪಟ್ಟಿತು. 
ಶಿಕ್ರಹಾತ್ಯರ ಗೋತ್ರಗಳವರು ಪವಿತ್ರಗುಡಾರದ ದಕ್ಷಿಣ 
ದಿಕ್ಕಿನ ಉದ್ದಕ್ಕೂ ಪಾಳೆಯ ಹಾಕಿಕೊಂಡರು. 

ಕೆಹಾತ್ಯರ ನಾಯಕ ಉಜ್ಜೀಯೇಲನ ಮಗನಾದ 
ಎಲೀಚಾಫಾನ್‌. *'ಅವರು ಪವಿತ್ರಪೆಟ್ಟಿಗೆ, ಮೇಜು, 
ದೀಪಸ್ತಂಭ, ವೇದಿಕೆಗಳನ್ನು ಮತ್ತು ಪವಿತ್ರಸ್ಥಳದ 
ಸಾಮಗ್ರಿಗಳನ್ನು, ಪರದೆಯನ್ನು ಮತ್ತು ಅವುಗಳಿಗೆ 
ಸಂಬಂಧಪಟ್ಟ ಎಲ್ಲಾ ಕಷ್ಟಕರವಾದ ಕೆಲಸಗಳನ್ನು ನೋಡಿ 
ಕೊಳ್ಳಬೇಕಾಗಿತ್ತು 

32ಆರೋನನ ಮಗನಾದ ಎಲ್ಲಾಜಾರನು ಲೇವಿ 
ಯರಿಗೆ ನಾಯಕನಾಗಿದ್ದನು. ಪವಿತ್ರವಸ್ತುಗಳನ್ನು 








8,300 ಪುರಾತನ ಗ್ರೀಕ್‌ ಭಾಷಾಂತರದ ಕೆಲವು ಗ್ರೀಕ್‌ ಪ್ರತಿಗಳಲ್ಲಿ 
"8,300'' ಎಂದು ಬರೆದಿದೆ. ಆದರೆ ಹೀಬ್ರೂ ಪ್ರತಿಗಳಲ್ಲಿ ""8,600'' 
ಎಂದು ಬರೆದಿದೆ. ವಚನ39ರ ಪ್ರಕಾರ ಬೇಕಾದ ಒಟ್ಟು ಸಂಖ್ಯೆ 8,300. 


ಅರಣ್ಯಕಾಂಡ 3:33-4:4 


ನೋಡಿಕೊಳ್ಳುವ ಜನರಿಗೆಲ್ಲಾ ಎಲ್ಲಾಜಾರನು 
ಮೇಲ್ವಿಚಾರಕನಾಗಿದ್ದನು. 

33“ಮಹ್ಲೀ ಮತ್ತು ಮೂಷೀಯ ಗೋತ್ರಗಳವರು 
ಮೆರಾರೀಯ ಕುಲದವರಾಗಿದ್ದರು. ಮಹ್ಲೀಯ ಕುಲ 


182 


ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು 
ಮಾಡಿದನು. ಮೋಶೆಯು ಇಸ್ರೇಲರ ಚೊಚ್ಚಲು ಜನ 
ರನ್ನೆಲ್ಲ ಲೆಕ್ಕಿಸಿದನು. "ಒಂದು ತಿಂಗಳು ಮತ್ತು ಅದಕ್ಕಿಂತ 
ಹೆಚ್ಚು ವಯಸ್ಸಾದ ಎಲ್ಲಾ ಚೊಚ್ಚಲು ಗಂಡಸರ ಹೆಸರು 





ದಲ್ಲಿ ಒಂದು ತಿಂಗಳು ಮೊದಲುಗೊಂಡು ಹೆಚ್ಚಾದ 
ವಯಸ್ಸುಳ್ಳ6,200 ಮಂದಿ ಗಂಡಸರು ಮತ್ತು ಹುಡುಗರು 
ಇದ್ದರು. *ಮೆರಾರೀ ಕುಲಗಳ ನಾಯಕನು ಅಬೀಹೈಲನ 
ಮಗನಾದ ಚೂರೀಯೇಲ್‌. ಮೆರಾರೀ ಗೋತ್ರಗಳವರು 
ಪವಿತ್ರಗುಹಾರದ ಉತ್ತರದಿಕ್ಕಿನಲ್ಲಿ ಪಾಳೆಯ ಮಾಡಿ 
ಕೊಂಡರು. **ಮೆರಾರೀ ಕುಲದವರಿಗೆ ಪವಿತ್ರಗುಹಾರದ 
ಚೌಕಟ್ಟುಗಳನ್ನು ನೋಡಿಕೊಳ್ಳುವ ಕೆಲಸ ಕೊಡಲ್ಪಟ್ಟಿತು. 
ಅವರು ಎಲ್ಲಾ ಅಗುಳಿಗಳನ್ನು, ಕಂಬಗಳನ್ನು, ಗದ್ದಿಗೆ 
ಕಲ್ಲುಗಳನ್ನು, ಅದರ ಎಲ್ಲ ಉಪಕರಣಗಳನ್ನು ಮತ್ತು 
ಅವುಗಳಿಗೆ ಸಂಬಂಧಪಟ್ಟ ಕಷ್ಟಕರವಾದ ಎಲ್ಲಾ ಕೆಲಸ 
ವನ್ನು ನೋಡಿಕೊಳ್ಳಬೇಕಾಗಿತ್ತು. *'ಅವರು ಪವಿತ್ರ 
ಗುಡಾರದ ಸುತ್ತಲಿನ ಅಂಗಳದ ಎಲ್ಲಾ ಕಂಬಗಳನ್ನು 
ನೋಡಿಕೊಳ್ಳಬೇಕಾಗಿತ್ತು. ಇದರಲ್ಲಿ ಎಲ್ಲಾ ಗದ್ದಿಗೆ 
ಕಲ್ಲುಗಳೂ ಗುಡಾರದ ಗೂಟಗಳೂ ಹಗ್ಗಗಳೂ ಸೇರಿವೆ. 
ಮೋಶೆ, ಆರೋನ ಮತ್ತು ಆರೋನನ ಪುತ್ರರು ದೇವ 
ದರ್ಶನಗುಹಾರದ ಮುಂದೆ ಪವಿತ್ರ ಗುಹಾರದ ಪೂರ್ವ 
ದಿಕ್ಕಿನಲ್ಲಿ ಪಾಳೆಯಮಾಡಿಕೊಂಡರು. ಪವಿತ್ರಸ್ಥಳವನ್ನು 
ನೋಡಿಕೊಳ್ಳುವ ಕೆಲಸ ಅವರಿಗೆ ಕೊಡ ಲ್ಪಟ್ಟಿತು. ಅವರು 
ಇಸ್ರೇಲರೆಲ್ಲರಿಗೋಸ್ಕರ ಇದನ್ನು ಮಾಡಿದರು. ಇವರ 
ಕರ್ತವ್ಯಗಳನ್ನು ಬೇರೆ ಯಾವನಾದರೂ ಮಾಡಲು 
ಪ್ರಯತ್ನಿಸಿದರೆ ಅವನು ಕೊಲ್ಲಲ್ಪಡಬೇಕು. ಆ ಲೇವಿ 
ಯರಲ್ಲಿದ್ದ ಒಂದು ತಿಂಗಳು ಮೊದಲುಗೊಂಡು ಹೆಚ್ಚು 
ವಯಸ್ಸುಳ್ಳ ಎಲ್ಲಾ ಗಂಡಸರನ್ನು ಮತ್ತು ಹುಡುಗರನ್ನು 
ಅವರ ಗೋತ್ರಗಳಿಗನುಸಾರವಾಗಿ ಲೆಕ್ಕಿಸಬೇಕೆಂದು 
ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದನು. 
ಅವರ ಒಟ್ಟು ಸಂಖ್ಯೆ 22,000. 


ಲೇವಿಯರಿಗೆ ಚೊಚ್ಚಲು ಪುತ್ರರ ಸ್ಥಾನ 

“ಯೆಹೋವನು ಮೋಶೆಗೆ, ""ಇಸ್ರೇಲರ ಒಂದು 
ತಿಂಗಳು ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸಾದ ಎಲ್ಲಾ 
ಚೊಚ್ಚಲು ಗಂಡಸರನ್ನು ಲೆಕ್ಕಿಸು. ಅವರ ಹೆಸರುಗಳ 
ಪಟ್ಟಿಮಾಡು. *'ನಾನು ಈಗ ಇಸ್ರೇಲಿನ ಚೊಚ್ಚಲು 
ಗಂಡಸರನ್ನು ತೆಗೆದುಕೊಳ್ಳುವುದಿಲ್ಲ. ಯೆಹೋವನಾದ 
ನಾನು ಲೇವಿಯರನ್ನು ತೆಗೆದುಕೊಳ್ಳುವೆನು. ಮಾತ್ರ 
ವಲ್ಲದೆ ಇಸ್ರೇಲಿನಲ್ಲಿ ಇತರ ಜನರ ಚೊಚ್ಚಲು ಪ್ರಾಣಿಗಳ 
ಬದಲು, ಲೇವಿಯರ ಎಲ್ಲಾ ಚೊಚ್ಚಲು ಪ್ರಾಣಿಗಳನ್ನು 
ತೆಗೆದುಕೊಳ್ಳುವೆನು'' ಎಂದು ಹೇಳಿದನು. 





ಗಳನ್ನು ಮೋಶೆ ಪಟ್ಟಿಮಾಡಿದನು. ಆ ಪಟ್ಟಿಯಲ್ಲಿ22,273 
ಹೆಸರುಗಳಿದ್ದವು. 

“ಯೆಹೋವನು ಮೋಶೆಗೆ ಮತ್ತೆ ಹೇಳಿದ್ದೇನೆಂದರೆ, 
“ದೇವರಾದ ನಾನು ಈ ಆಜ್ಞೆಯನ್ನು ಕೊಡುತ್ತೇನೆ: 

"ಇಸ್ರೇಲಿನ ಇತರ ಕುಟುಂಬಗಳಿಂದ ಚೊಚ್ಚಲು ಜನ 
ರನ್ನು ತೆಗೆದುಕೊಳ್ಳುವ ಬದಲು ಲೇವಿಯರನ್ನೇ ತೆಗೆದು 
ಕೊ. ಇಸ್ರೇಲರ ಚೊಚ್ಚಲು ಪಶುಗಳನ್ನು ತೆಗೆದುಕೊಳ್ಳುವ 
ಬದಲು ಲೇವಿಯರ ಪಶುಗಳನ್ನೇ ತೆಗೆದುಕೊ. 
ಲೇವಿಯರು ನನ್ನ ಸ್ವತ್ತಾಗಿದ್ದಾರೆ. 16ಲೇವಿಯರ ಸಂಖ್ಯೆ 
22000. ಆದರೆ ಬೇರೆ ಕುಟುಂಬಗಳ ಚೊಚ್ಚಲು ಪುತ್ರರ 
ಸಂಖ್ಯೆ 22,273. ಹೀಗೆ ಲೇವಿಯರಿಗಿಂತ ಇನ್ನೂ 
ರೆಪ್ಪಕ್ಕೂರು ಮಂದಿ ಹೆಚ್ಚು ಚೊಚ್ಚಲು ಪುತ್ರರಿರುತ್ತಾರೆ. 
“7 ಅಧಿಕೃತ ಅಳತೆಯನ್ನು ಉಪಯೋಗಿಸಿ ಪ್ರತಿಯೊಬ್ಬನಿಗೆ 
ಅಂದರೆ ಇನ್ನೂರೆಪ್ಪತ್ಕೂರು ಮಂದಿಗೆ ಐದೈದು ಶೆಕೆಲ್‌ 
ಬೆಳ್ಳಿಯನ್ನು ಸಂಗ್ರಹಿಸು. (ಅಧಿಕೃತ ಅಳತೆಯಲ್ಲಿ ಒಂದು 
ಶೆಕೆಲ್‌ ಅಂದರೆ ಇಪ್ಪತ್ತು ಗೆರಾ.) ಇಸ್ರೇಲರಿಂದ ಈ 
ಬೆಳ್ಳಿಯನ್ನು ಸಂಗ್ರಹಿಸು. “ಆ ಬೆಳ್ಳಿಯನ್ನು ಆರೋನ 
ನಿಗೂ ಅವನ ಪುತ್ರರಿಗೂ ಕೊಡು. ಈ ಹಣವು ಇಸ್ರೇಲರ 
ಇನ್ನೂರೆಪ್ಪತ್ಮೂರು ಮಂದಿಗೆ ಈಡಾಗಿದೆ.'' 

“*ಲೇವಿಯರಿಗಿಂತ ಇಸ್ರೇಲರಲ್ಲಿ ಇನ್ನೂರೆಪ್ಪತ್ಮೂರು 
ಮಂದಿ ಚೊಚ್ಚಲು ಗಂಡಸರು ಹೆಚ್ಚಾಗಿದ್ದುದರಿಂದ 
ಮೋಶೆಯು ಆ ಇನ್ನೂರೆಪ್ಪತ್ಕೂರು ಮಂದಿಗೆ ಈಡು 
ಕೊಡುವುದಕ್ಕಾಗಿ ಹಣವನ್ನು ಸಂಗ್ರಹಿಸಿದನು. 
ನ ಮೋಶೆಯು ಇಸ್ರೇಲರಲ್ಲಿ ಚೊಚ್ಚಲಾದ ಗಂಡಸರಿಂದ 
ಬೆಳ್ಳಿಯನ್ನು ಸಂಗ್ರಹಿಸಿದನು. (ಅವನು ಅಧಿಕೃತ ಅಳತೆ 
ಯನ್ನು ಉಪಯೋಗಿಸಿ ಒಂದು ಸಾವಿರದ ಮುನ್ನೂ 
ರೈವತ್ರೈದು ಶೆಕಲ್‌ ಬೆಳ್ಳಿಯನ್ನು ಸಂಗ್ರಹಿಸಿದನು.) 
51ಹೋಶೆಯು ಯೆಹೋವನಿಗೆ ವಿಧೇಯನಾಗಿ ಆತನ 
ಆಜ್ಞೆಯಂತೆ ಬೆಳ್ಳಿಯನ್ನು ಆರೋನನಿಗೂ ಅವನ 
ಪುತ್ರರಿಗೂ ಕೊಟ್ಟನು. 


ಕೆಹಾತ್‌ ಗೋತ್ರದವರ ಕೆಲಸಗಳು 
ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇ 
ನೆಂದರೆ, *"'ಕೆಹಾತ್‌ ಗೋತ್ರದ ಪುರುಷರನ್ನು 
ಲೆಕ್ಕಿಸು. (ಕೆಹಾತ್ಯರು ಲೇವಿ ವಂಶದವರಾಗಿದ್ದಾರೆ.) 
*ದೇವದರ್ಶನಗುಡಾರಕ್ಕೆ ಸಂಬಂಧಿಸಿದ ಕೆಲಸವನ್ನು 
ಮಾಡಲು ಯೋಗ್ಯರಾದ ಮೂವತ್ತರಿಂದ ಐವತ್ತರೊಳ 
ಗಿನ ಎಲ್ಲಾ ಪುರುಷರನ್ನು ಲೆಕ್ಕಿಸು. “ಅವರು ದೇವದರ್ಶನ 


183 


ಗುಹಾರದಲ್ಲಿರುವ ಮಹಾಪರಿಶುದ್ಧ ವಸ್ತುಗಳನ್ನು 
ನೋಡಿಕೊಳ್ಳಬೇಕು. 

3""ಇಸ್ರೇಲರು ಹೊಸ ಸ್ಥಳಕ್ಕೆ ಪ್ರಯಾಣ ಮಾಡುವಾಗ 
ಆರೋನನೂ ಅವನ ಪುತ್ರರೂ ದೇವದರ್ಶನಗುಡಾರ 
ದೊಳಕ್ಕೆ ಹೋಗಿ, ಮಹಾಪವಿತ್ರಸ್ಥಳವನ್ನು ಮರೆಮಾಡುವ 
ತೆರೆಯನ್ನು ಇಳಿಸಿ, ಅದನ್ನು ಒಹಂಬಡಿಕೆಯ ಪವಿತ್ರ, 
ಪೆಟ್ಟಿಗೆಗೆ ಹೊದಿಸಬೇಕು. ಬಳಿಕ ಅವರು ಇವುಗಳಿಗೆಲ್ಲ 
ಶ್ರೇಷ್ಠವಾದ ತೊಗಲಿನಿಂದ ಮಾಡಿದ ಹೊದಿಕೆಯನ್ನು 
ಹೊದಿಸಬೇಕು. ಆಮೇಲೆ ಅವರು ನೀಲಿಬಟ್ಟೆಯನ್ನು 
ತೊಗಲಿನ ಮೇಲೆ ಹಾಸಿ ಪವಿತ್ರಪೆಟ್ಟಿಗೆಯ ಬಳೆಗಳಲ್ಲಿ 
ಹೊರುವ ಕಂಬಗಳನ್ನು ಸೇರಿಸಬೇಕು.'' 

"ಬಳಿಕ ಅವರು ಪವಿತ್ರ ಮೇಜಿನ ಮೇಲೆ ನೀಲಿ 
ಬಟ್ಟೆಯನ್ನು ಹಾಸಬೇಕು. ಪಾನದ್ರವ್ಯಾರ್ಪಣೆಗಳಿಗಾಗಿ 
ತಟ್ಟೆಗಳನ್ನೂ ಸೌಟುಗಳನ್ನೂ ಬಟ್ಟಲುಗಳನ್ನೂ ಹೂಜಿ 








ಅರಣ್ಯಕಾಂಹ 4:5-25 


ಕವಲುಸೌಟುಗಳು, ಸಲಿಕೆಗಳು ಮತ್ತು ಬೋಗುಣಿಗಳು. 
ಅವರು ಇವುಗಳನ್ನು ತಾಮ್ರದ ವೇದಿಕೆಯ ಮೇಲೆ 
ಇಡಬೇಕು. ಬಳಿಕ ಅವರು ಶ್ರೇಷ್ಠವಾದ ಒಂದು ತೊಗ 
ಲಿನ ಹೊದಿಕೆಯನ್ನು ಇವುಗಳಿಗೆಲ್ಲ ಹೊದಿಸಿ, ಹೊರುವ 
ಕಂಬಗಳನ್ನು ವೇದಿಕೆಯ ಬಳೆಗಳಲ್ಲಿ ಸೇರಿಸಬೇಕು. 

15°" ಇಸ್ರೇಲರು ಪ್ರಯಾಣಮಾಡುವ ಸಮಯದಲ್ಲಿ 
ಆರೋನನು ಮತ್ತು ಅವನ ಪುತ್ರರು ಪವಿತ್ರವಸ್ತುಗಳಿಗೂ 
ಪವಿತ್ರ ಉಪಕರಣಗಳಿಗೂ ಹೊದಿಸಿದ ನಂತರ, 
ಕೆಹಾತ್ಯರು ಅವುಗಳನ್ನು ಹೊರುವುದಕ್ಕೆ ಹೋಗ 
ಬಹುದು. ಈ ರೀತಿ ಅವರು ಪವಿತ್ರ ವಸ್ತುಗಳನ್ನು ಮುಟ್ಟ 
ಬಾರದು; ಅವರು ಮುಟ್ಟಿದರೆ ಸಾಯುತ್ತಾರೆ. 

1°" ಯಾಜಕನಾದ ಆರೋನನ ಮಗನಾದ 
ಎಲ್ಲಾಜಾರನು ಇಡೀ ಪವಿತ್ರಗುಡಾರವನ್ನು ಮತ್ತು ಎಲ್ಲಾ 
ಪವಿತ್ರಸ್ಥಳವನ್ನು ಮತ್ತು ಅದರೊಳಗಿರುವ ಎಲ್ಲಾ 





ಗಳನ್ನೂ ವಿಶೇಷ ರೊಟ್ಟಿಯನ್ನೂ ಮೇಜಿನ ಮೇಲೆ 
ಇಡಬೇಕು. ಬಳಿಕ ಅವುಗಳ ಮೇಲೆ ಕೆಂಪುಬಟ್ಟೆಯನ್ನು 
ಹಾಸಿ, ಶ್ರೇಷ್ಠವಾದ ತೊಗಲಿನಿಂದ ಮಾಡಿದ ಹೊದಿಕೆ 
ಯನ್ನು ಅದಕ್ಕೆ ಹೊದಿಸಬೇಕು. ಬಳಿಕ ಹೊರುವ ಕಂಬ 
ಗಳನ್ನು ಮೇಜಿನ ಬಳೆಗಳಲ್ಲಿ ಸೇರಿಸಬೇಕು. 

9°" ಆಮೇಲೆ ದೀಪಸ್ತಂಭಕ್ಕೂ ಅದರ ದೀಪಗಳಿಗೂ 
ದೀಪಗಳ ಉಪಕರಣಗಳಿಗೂ (ಬೂದಿ ತೆಗೆಯುವ) 
ಅಗ್ಗಿಷ್ಠಿಕೆಗೂ ಮತ್ತು ಅದಕ್ಕಾಗಿ ಉಪಯೋಗಿಸುವ ಎಲ್ಲಾ 
ಎಣ್ಣೆಯ ಪಾತ್ರೆಗಳಿಗೂ ನೀಲಿಬಟ್ಟೆಯನ್ನು ಹೊದಿಸ 
ಬೇಕು. ಬಳಿಕ ದೀಪಸ್ತಂಭಕ್ಕೂ ಅದರ ಎಲ್ಲಾ ಉಪ 
ಕರಣಗಳಿಗೂ ಶ್ರೇಷ್ಠವಾದ ತೊಗಲಿನಿಂದ ಮಾಡಿದ 
ಹೊದಿಕೆಯನ್ನು ಹೊದಿಸಬೇಕು. ಆಮೇಲೆ ಅವರು ಈ 
ಎಲ್ಲಾ ವಸ್ತುಗಳನ್ನು ಹೊರುವ ಕಂಬಗಳಿಗೆ ಕಟ್ಟಬೇಕು. 

11" ಅವರು ಚಿನ್ನದ ವೇದಿಕೆಯ ಮೇಲೆ ನೀಲಿಬಟ್ಟೆ 
ಯನ್ನು ಹಾಸಿ, ಶ್ರೇಷ್ಠ ತೊಗಲಿನಿಂದ ಅದನ್ನು ಮುಚ್ಚ 
ಬೇಕು. ಬಳಿಕ ಅವರು ಹೊರುವ ಕೋಲುಗಳನ್ನು 
ವೇದಿಕೆಯ ಬಳೆಗಳಿಗೆ ಸೇರಿಸಬೇಕು. 

> ಬಳಿಕ ಆರಾಧನೆಗಾಗಿ ಪವಿತ್ರಸ್ಥಳದಲ್ಲಿ ಉಪ 
ಯೋಗಿಸಲ್ಪಹುವ ಎಲ್ಲಾ ವಿಶೇಷ ವಸ್ತುಗಳನ್ನು ಒಟ್ಟಾಗಿ 
ಸೇರಿಸಬೇಕು. ಅವುಗಳನ್ನು ನೀಲಿಬಟ್ಟೆಯಿಂದ ಮುಚ್ಚ 
ಬೇಕು. ಬಳಿಕ ಅವುಗಳಿಗೆ ಶ್ರೇಷ್ಠವಾದ ತೊಗಲನ್ನು 
ಹೊದಿಸಬೇಕು. ಅವರು ಈ ವಸ್ತುಗಳನ್ನು ಹೊರು 
ಪುದಕ್ಕಾಗಿ ಚೌಕಟ್ಟಿಗೆ ಕಟ್ಟಬೇಕು. 

5" ಅವರು ತಾಮ್ರದ ವೇದಿಕೆಯಿಂದ ಬೂದಿಯನ್ನು 
ತೆಗೆದು, ನೇರಳಿಬಟ್ಟೆಯನ್ನು ಅದರ ಮೇಲೆ ಹಾಸಬೇಕು. 
ಬಳಿಕ ಅವರು ವೇದಿಕೆಯಲ್ಲಿ ಆರಾಧನೆಗಾಗಿ ಉಪ 


ಪಾತ್ರೆಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹೊಂದಿ 
ದ್ದಾನೆ. ದೀಪದ ಎಣ್ಣೆಗೂ ಪರಿಮಳಧೂಪಕ್ಕೂ ದೈನಂದಿನ 
ಧಾನ್ಯಸಮರ್ಪಣೆಗೂ ಅಭಿಷೇಕತ್ಕೆಲಕ್ಕೂ ಅವನು 
ಜವಾಬ್ದಾರನಾಗಿದ್ದಾನೆ.'' 

1 ಯೆಹೋವನು ಮೋಶೆ ಆರೋನರಿಗೆ, 
18"'ಕೆಹಾತ್ಯರು ಲೇವಿಯರ ಮಧ್ಯದಿಂದ ಇಲ್ಲವಾಗದಂತೆ 
ಎಚ್ಚರಿಕೆಯಾಗಿರಿ. ಅವರು ಮಹಾಪರಿಶುದ್ಧ ವಸ್ತುಗಳ 
ಹತ್ತಿರ ಬಂದಾಗ ಸಾಯದಂತೆ ನೀವು ಅವರ ವಿಷಯದಲ್ಲಿ 
ಮಾಡಬೇಕಾದದ್ದೇನೆಂದರೆ, ಆರೋನನೂ ಅವನ 
ಪುತ್ರರೂ ಒಳಗೆ ಬಂದು, ಪ್ರತಿಯೊಬ್ಬ ಕೆಹಾತ್ಯನು ಮಾಡ 
ಬೇಕಾದ ಕೆಲಸವನ್ನು ಮತ್ತು ಹೊತ್ತುಕೊಂಡು ಹೋಗ 
ಬೇಕಾದದ್ದನ್ನು ತೋರಿಸಲಿ. ಇಲ್ಲವಾದರೆ, ಕೆಹಾತ್ಯರು 
ಒಳಗೆ ಬಂದು ಪವಿತ್ರವಸ್ತುಗಳನ್ನು ಮುಟ್ಟುವರು. ಆ 
ಮಹಾಪರಿಶುದ್ಧ ವಸ್ತುಗಳನ್ನು ಅವರು ಒಂದು ಕ್ಟಣ 
ಮುಟ್ಟಿದರೂ ಸಾಯುತ್ತಾರೆ'' ಎಂದು ಹೇಳಿದನು. 





ಗೇರ್ಷೋನ್‌ ಕುಟುಂಬದವರ ಕೆಲಸಗಳು 

2! ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 2: 
ಚ"ನೀನು ಗೇರ್ಷೋನ್ಯರನ್ನು ಕುಟುಂಬಗಳಿಗನು 
ಸಾರವಾಗಿ ಮತ್ತು ಕುಲಗಳಿಗನುಸಾರವಾಗಿ ಲೆಕ್ಕಿಸು. 
ಅಲ್ಲದೆ ದೇವದರ್ಶನಗುಡಾರದ ಸೇವೆಯನ್ನು ಮಾಡಲು 
ಯೋಗ್ಯರಾದ ಗಂಡಸರನ್ನು ಪಟ್ಟೆಮಾಡು. ಅವರ 
ವಯಸ್ಸು ಮೂವತ್ತರಿಂದ ಐವತ್ತು ವರ್ಷದೊಳಗಿರ 
ಬೇಕು. 

24""ವರ್ಗಾವಣೆಗಾಗಿ ಸಾಮಾನುಗಳನ್ನು ಕಟ್ಟುವು 
ದರಲ್ಲಿಯೂ ವರ್ಗಾವಣೆಯಲ್ಲಿಯೂ ಗೇರ್ಷೋನ್ಯರು 





ಯೋಗಿಸಲ್ಪಡುವ ಎಲ್ಲ ವಸ್ತುಗಳನ್ನು ಒಟ್ಟಾಗಿ ಸೇರಿಸ 
ಬೇಕು. ಅವುಗಳು ಯಾವುವೆಂದರೆ, ಅಗ್ನಿಷ್ಟಿಕೆಗಳು, 


ಮಾಡತಕ್ಕ ಕೆಲಸ ಯಾವುದೆಂದರೆ, ಅವರು ಪವಿತ್ರ 
ಗುಡಾರದ ಬಟ್ಟೆಗಳನ್ನು, ದೇವದರ್ಶನಗುಡಾರ ಮತ್ತು 


ಅರಣ್ಯಕಾಂಡ 4:26-49 


ಅದರ ಹೊದಿಕೆ, ಅದರ ಮೇಲಿರುವ ಶ್ರೇಷ್ಠವಾದ 
ತೊಗಲಿನ ಹೊದಿಕೆ ಮತ್ತು ದೇವದರ್ಶನಗುಡಾರ 
ದಲ್ಲಿರುವ ಪ್ರವೇಶದ್ವಾರದ ಪರದೆಯನ್ನು ವರ್ಗಾಯಿಸ 
ಬೇಕು. ಅಂಗಳದ ಪರದೆಗಳನ್ನು, ಪವಿತ್ರಗುಡಾರವನ್ನು 
ಮತ್ತು ವೇದಿಕೆಯ ಸುತ್ತಲೂ ಇರುವ ಅಂಗಳ ಪ್ರವೇಶ 
ದ್ವಾರದ ಪರದೆಯನ್ನು, ಅವುಗಳ ಹಗ್ಗಗಳನ್ನು, ಮತ್ತು 
ಇವುಗಳ ಎಲ್ಲಾ ಉಪಕರಣಗಳನ್ನು ವರ್ಗಾಯಿಸಬೇಕು. 
27ಗೇರ್ಷೋನ್ಯರು ಮಾಡುವ ಎಲ್ಲಾ ಕೆಲಸಗಳನ್ನು 
ಅಂದರೆ ವರ್ಗಾವಣೆಗಾಗಿ ಸಾಮಾನುಗಳನ್ನು ಕಟ್ಟು 
ಪುದರಲ್ಲಿಯೂ ವರ್ಗಾವಣೆ ಮಾಡುವುದರಲ್ಲಿಯೂ 
ಆರೋನ ಮತ್ತು ಅವನ ಪುತ್ರರು ಮಾರ್ಗದರ್ಶನ ನೀಡು 
ವರು. ಗೇರ್ಷೋನ್ಯರು ವರ್ಗಾಯಿಸುವ ಎಲ್ಲವನ್ನು 
ಅವರೇ ಕಾಯಬೇಕೆಂಬ ಜವಾಬ್ದಾರಿಕೆಯನ್ನು ನೀನು 
ಅವರಿಗೆ ಕೊಡು. 

ದೇವದರ್ಶನ ಗುಹಾರಕ್ಕೋಸ್ಕರ ಮತ್ತು ತಮ್ಮ 
ಕಾವಲಿನ ಕರ್ತವ್ಯದಲ್ಲಿ ಗೇರ್ಷೋನ್ಯರು ಮಾಡಬೇಕಾದ 
ಕೆಲಸ ಇದೇ. ಆರೋನನ ಮಗನಾದ ಈತಾಮಾರನು 
ಅವರ ಮೇಲ್ವಿಚಾರಕನಾಗಿರಬೇಕು.'' 


ಮೆರಾರೀ ಕುಟುಂಬದವರ ಕೆಲಸಗಳು 

29"ನೀನು ಮೆರಾರೀಯರನ್ನೂ ಅವರ ಕುಲಗಳಿಗನು 
ಗುಣವಾಗಿ ಮತ್ತು ಕುಟುಂಬಗಳಿಗನುಗುಣವಾಗಿ 
ಲೆಕ್ಕಿಸು. *ದೇವದರ್ಶನಗುಡಾರದ ಸೇವೆಯ ದಳದಲ್ಲಿ 
ಕೆಲಸಮಾಡಲು ಯೋಗ್ಯರಾದ ಗಂಡಸರನ್ನು ಲೆಕ್ಕಿಸು. 
ಅವರ ವಯಸ್ಸು ಮೂವತ್ತರಿಂದ ಮೊದಲುಗೊಂಡು 
ಐವತ್ತರೊಳಗಿರಬೇಕು. 3!ಈ ಕೆಳಕಂಡ ವಸ್ತುಗಳನ್ನು 
ಮೆರಾರೀಯರು ವರ್ಗಾವಣೆಗಾಗಿ ಕಟ್ಟುವರು, 
ವರ್ಗಾಯಿಸುವರು ಮತ್ತು ಕಾವಲುಕಾಯುವರು; ಪವಿತ್ರ 
ಡೇರೆಯ ಚೌಕಟ್ಟುಗಳು, ಅದರ ಅಡ್ಡಪಟ್ಟಿಗಳು, ಅದರ 
ಸ್ತಂಬಗಳು, ಅದರ ಗದ್ದಿಗೆಕಲ್ಲುಗಳು, ಅಂಗಳದ 
ಸ್ತಂಬಗಳು ಮತ್ತು ಅವುಗಳ ಗದ್ದಿಗೆಕಲ್ಲುಗಳು, ಅಗುಳಿ 
ಗಳು, ಹಗ್ಗಗಳು ಮತ್ತು ಅವರ ಕೆಲಸಕ್ಕೆ ಬೇಕಾದ ಎಲ್ಲಾ 
ಉಪಕರಣಗಳು. ಅವರು ವರ್ಗಾಯಿಸಬೇಕಾದ ಮತ್ತು 
ಕಾವಲುಕಾಯಬೇಕಾದ ವಸ್ತುಗಳನ್ನು ನೀನು ಹೆಸರೆಸ 
ರಾಗಿ ಅವರಿಗೆ ವಹಿಸಿಕೊಡಬೇಕು. * ದೇವದರ್ಶನ 
ಗುಹಾರಕ್ಕೋಸ್ಕರ ಮೆರಾರೀಯರು ಮಾಡತಕ್ಕೆ ಕೆಲಸ 
ಇದೇ. ಅವರ ಕೆಲಸವನ್ನು ಮೇಲ್ವಿಚಾರಣೆ ಮಾಡುವುದು 
ಯಾಜಕನಾದ ಆರೋನನ ಮಗನಾದ ಈತಾಮಾರನ 
ಜವಾಬ್ದಾರಿಯಾಗಿದೆ.'' 








ಲೇವಿ ಕುಟುಂಬಗಳು 
3-3ಮೋಶೆ  ಆರೋನರೂ, ಸಮುದಾಯದ 
ಪ್ರಧಾನರೂ ಕುಲ ಮತ್ತು ಕುಟುಂಬಗಳಿಗನುಗುಣವಾಗಿ 


184 


ಕೆಹಾತ್ಯರಲ್ಲಿ ಮೂವತ್ತು ವರ್ಷದಿಂದ ಮೊದಲುಗೊಂಡು 
ಐವತ್ತು ವರ್ಷದೊಳಗಿರುವ ಗಂಡಸರನ್ನು ಲೆಕ್ಕಿಸಿದರು. 
ದೇವದರ್ಶನಗುಡಾರಕ್ಕೋಸ್ಕರ ಸೇವೆಯ ದಳದಲ್ಲಿ 
ಕೆಲಸ ಮಾಡಲು ಯೋಗ್ಯರಾದ ಗಂಡಸರನ್ನೇ ಅವರು 
ಲೆಕ್ಕಿಸಿದರು. 

36ಅವರಲ್ಲಿ ಈ ಕೆಲಸವನ್ನು ಮಾಡಲು ಅರ್ಹರಾಗಿ 
ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಲ್ಪಟ್ಟವರು 2,750 
ಮಂದಿ. *'ಯೆಹೋವನು ಮೋಶೆಗೆ ಆಜ್ಞಾಪಿಸಿದ ಪ್ರಕಾರ 
ಮೋಶೆ ಆರೋನರು ಕೆಹಾತ್ಯರನ್ನು ಲೆಕ್ಕಿಸಲಾಗಿ ಅವರಲ್ಲಿ 
ದೇವದರ್ಶನಗುಡಾರಕ್ಕೆ ಸಂಬಂಧಪಟ್ಟ ಕೆಲಸವನ್ನು 
ಮಾಡತಕ್ಕವರು ಇವರೇ. 3-9 ಗೇರ್ಷೋನ್ಯರಲ್ಲಿಯೂ 
ಮೂವತ್ತು ವರ್ಷ ಮೊದಲುಗೊಂಡು ಐವತ್ತು ವರ್ಷ 
ದೊಳಗಿರುವ ಮತ್ತು ದೇವದರ್ಶನಗುಡಾರಕ್ಕೋಸ್ಕರ 
ಸೇವೆಯ ದಳದಲ್ಲಿ ಕೆಲಸ ಮಾಡಲು ಯೋಗ್ಯರಾದ 
ಗಂಡಸರನ್ನು ಕುಲ ಮತ್ತು ಕುಟುಂಬಗಳಿಗನುಗುಣವಾಗಿ 
ಲೆಕ್ಕಿಸಲಾಯಿತು. ಅವರ ಸಂಖ್ಯೆ 2,630. 
“ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆ 
ಆರೋನರು ಗೇರ್ಷೋನ್ಯರನ್ನು ಲೆಕ್ಕಿಸಿದರು. ಅವರಲ್ಲಿ 
ದೇವದರ್ಶನಗುಡಾರದ ವಿಶೇಷ ಕೆಲಸವನ್ನು ಮಾಡತಕ್ಕ 
ವರು ಇವರೇ. *ಮೆರಾರೀಯರಲ್ಲಿಯೂ ಮೂವತ್ತ 
ರಿಂದ ಐವತ್ತು ವರುಷದ ಒಳಗಿರುವ ಮತ್ತು ದೇವದರ್ಶನ 
ಗುಡಾರಕ್ಕೋಸ್ಕರ ಸೇವೆಯ ದಳದಲ್ಲಿ ಕೆಲಸಮಾಡಲು 
ಯೋಗ್ಯರಾದ ಗಂಡಸರನ್ನು ಕುಲ ಮತ್ತು ಕುಟುಂಬ 
ಗಳಿಗೆ ಅನುಗುಣವಾಗಿ ಲೆಕ್ಕಿಸಲಾಯಿತು. “ಅವರ ಒಟ್ಟು 
ಸಂಖ್ಯೆ 3,200. 

“ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆ 
ಆರೋನರು ಅವರನ್ನು ಲೆಕ್ಕಿಸಿದರು. ಮೆರಾರೀಯರ 
ಕುಲಗಳಿಂದ ಈ ಗಂಡಸರನ್ನು ದಾಖಲಾತಿ ಮಾಡಿಕೊಳ್ಳ 
ಲಾಯಿತು. ಹೀಗೆ ಮೋಶೆ ಆರೋನರು ಇಸ್ರೇಲರ 
ಪ್ರಧಾನರನ್ನೂ ಎಲ್ಲಾ ಲೇವಿಯರನ್ನೂ ಕುಲ ಮತ್ತು 
ಕುಟುಂಬಗಳಿಗೆ ಅನುಗುಣವಾಗಿ ಲೆಕ್ಕಿಸಿದರು. 
“ಮೂವತ್ತರಿಂದ ಐವತ್ತು ವರ್ಷದೊಳಗಿರುವ ಮತ್ತು 
ದೇವದರ್ಶನಗುಡಾರಕ್ಕೆ ಸಂಬಂಧಿಸಿದ ವಸ್ತುಗಳನ್ನು 
ವರ್ಗಾವಣೆಗಾಗಿ ಕಟ್ಟುವುದಕ್ಕೂ ವರ್ಗಾವಣೆಯ ಕೆಲ 
ಸಕ್ಕೂ ಯೋಗ್ಯರಾದ ಎಲ್ಲಾ ಗಂಡಸರನ್ನು ಲೆಕ್ಕಿಸಿದರು. 
ಅವರ ಒಟ್ಟು ಸಂಖ್ಯೆ 8,580. 

ಅಹೀಗೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ 
ಮೇರೆಗೆ ಪ್ರತಿಯೊಬ್ಬನೂ ಲೆಕ್ಕಿಸಲ್ಪಟ್ಟನು. ಪ್ರತಿಯೊಬ್ಬ 
ನಿಗೂ ವರ್ಗಾವಣೆಗಾಗಿ ವಸ್ತುಗಳನ್ನು ಕಟ್ಟುವ ಮತ್ತು 
ವರ್ಗಾವಣೆ ಕೆಲಸದ ಕರ್ತವ್ಯಗಳನ್ನು ಗೊತ್ತುಪಡಿಸ 
ಲಾಯಿತು. ಯೆಹೋವನು ಆಜ್ಞಾಪಿಸಿದ ಮೇರೆಗೆ ಇದು 
ಮಾಡಲ್ಪಟ್ಟಿತು. 





185 


ಶುದ್ಧಾಚಾರದ ಕುರಿತು ನಿಯಮಗಳು 
ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 
2" ಭಯಂಕರವಾದ ಚರ್ಮರೋಗವುಳ್ಳವರನ್ನೂ 
ಮೇಹಸ್ರಾವವುಳ್ಳವರನ್ನೂ ಹೆಣದ ಸೋಂಕಿನಿಂದ ಅಶು 
ದ್ಹರಾದವರನ್ನೂ ಪಾಳೆಯದಿಂದ ಹೊರಗಿಡಬೇಕೆಂದು 
ಇಸ್ರೇಲರಿಗೆ ಆಜ್ಞಾಪಿಸು. "ಅಂಥವರು ಗಂಡಸರೇ ಆಗಲಿ 
ಹೆಂಗಸರೇ ಆಗಲಿ ಅವರೆಲ್ಲರನ್ನೂ ಪಾಳೆಯದಿಂದ ಹೊರ 
ಡಿಸಬೇಕು. ನಾನೇ ಅವರ ಪಾಳೆಯದಲ್ಲಿ ವಾಸಮಾಡು 
ವುದರಿಂದ ಅವರು ಅದನ್ನು ಅಶುದ್ಧ ಮಾಡಬಾರದು.'' 
“ಯೆಹೋವನು ಮೇರೆಗೆ ವಿಧಿಸಿದಂತೆಯೆ ಇಸ್ರೇಲರು 
ತಮ್ಮಲ್ಲಿರುವ ಅಂಥವರೆಲ್ಲರನ್ನೂ ಪಾಳೆಯದ ಹೊರಗಿರಿ 
ಸಿದರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ 
ಅವರು ಮಾಡಿದರು. 


ತಪ್ಪುಕಾರ್ಯಗಳಿಗೆ ಪ್ರಾಯಶ್ಚಿತ್ತ ವಿಧಿ 

*ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 
6""ಇದನ್ನು ಇಸ್ರೇಲರಿಗೆ ತಿಳಿಸು: ಯಾವ ಪುರುಷನಾಗಲೀ 
ಸ್ತ್ರೀಯಾಗಲೀ ಮತ್ತೊಬ್ಬನನ್ನು ಆಸ್ತಿಯ ವಿಷಯದಲ್ಲಿ 
ಮೋಸಗೊಳಿಸಿದರೆ ಅವನು ಸುಳ್ಳು ಪ್ರಮಾಣ ಮಾಡು 
ವುದರ ಮೂಲಕ ಯೆಹೋವನಿಗೆ ವಿರೋಧವಾಗಿ ಹೊಲ 
ಸಾದ ಕಾರ್ಯವನ್ನು ಮಾಡಿದಂತಾಯಿತು. ಆದ್ದರಿಂದ 
ಅವನು ದೋಷಿಯಾಗಿದ್ದಾನೆ. ಆದ್ದರಿಂದ ಅಂಥವನು 
ತನ್ನ ಪಾಪವನ್ನು ಅರಿಕೆಮಾಹಬೇಕು. ಅದಲ್ಲದೆ, ಅಪ 
ರಾಧ ಮಾಡಿದವನು ನಷ್ಟಪಟ್ಟವನಿಗೆ ಮೂಲದ್ರವ್ಯದ 
ಬೆಲೆಯೊಡನೆ ಐದನೆಯ ಭಾಗವನ್ನು ಹೆಚ್ಚಾಗಿ ಕೊಡ 
ಬೇಕು. ದಂಡವನ್ನು ತೆಗೆದುಕೊಳ್ಳ ತಕ್ಕವನು ತೀರಿ 
ಹೋಗಿ, ಹತ್ತಿರ ಸಂಬಂಧಿಯೂ ಇಲ್ಲದ ಪಕ್ಷಕ್ಕೆ ಆ ದ್ರವ್ಯ 
ವನ್ನು ಯೆಹೋವನಿಗೆ ಕೊಡಬೇಕು. ಅವನು ಯಾಜಕ 
ನಿಗೆ ಪೂರ್ಣ ಬೆಲೆಯನ್ನು ಕೊಡಬೇಕು. ತಪ್ಪು ಮಾಡಿದ 
ವನು ಯಾಜಕನಿಗೆ ಒಂದು ಟಗರನ್ನೂ ತಂದುಕೊಡ 
ಬೇಕು. ಈ ಟಗರನ್ನು ತಪ್ಪುಮಾಡಿದವನ ಪ್ರಾಯಶ್ಚಿತ್ತ 
ಕ್ಕಾಗಿ ಯಜ್ಞಮಾಹಬೇಕು. ಆದರೆ ಉಳಿದದ್ದನ್ನು 
ಯಾಜಕನು ಇಟ್ಟುಕೊಳ್ಳಬಹುದು. 

916" ಒಬ್ಬನು ದೇವರಿಗೆ ವಿಶೇಷ ಕಾಣಿಕೆಯನ್ನು 
ಅರ್ಪಿಸಿದರೆ, ಅದನ್ನು ಸ್ಟೀಕರಿಸುವ ಯಾಜಕನು ತನಗಾಗಿ 
ಅದನ್ನು ಇಟ್ಟುಕೊಳ್ಳಬಹುದು. ಅದು ಅವನದಾಗಿರು 
ತ್ತದೆ, ಒಬ್ಬನು ಈ ವಿಶೇಷ ಕಾಣಿಕೆಗಳನ್ನು ಕೊಡ 
ಬೇಕಾಗಿಲ್ಲ. ಆದರೆ ಅವನು ಅವುಗಳನ್ನು ಕೊಟ್ಟರೆ ಅವು 
ಯಾಜಕನಿಗೆ ಸೇರುತ್ತವೆ.'' 


ಸಂಶಯ ಪಡುವ ಗಂಡಂದಿರು 
!! ಬಳಿಕ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 
"ಪೂ ವಿಷಯಗಳನ್ನು ಇಸ್ರೇಲರಿಗೆ ಹೇಳು: ಒಬ್ಬನ 


ಅರಣ್ಯಕಾಂಹ 5:1-21 


ಹೆಂಡತಿ ಸನ್ಮಾರ್ಗವನ್ನು ಬಿಟ್ಟು ತನ್ನ ಗಂಡನಿಗೆ ಅಪನಂಬಿ 
ಗಸ್ತಳಾಗಿದ್ದು, ''ಇನ್ನೊಬ್ಬನೊಡನೆ ಲೈಂಗಿಕ ಸಂಬಂಧ 
ಮಾಡಿರಬಹುದು. ಅವಳ ಈ ಕಾರ್ಯವು ಗಂಡನಿಗೆ 
ಗೊತ್ತಿಲ್ಲದಿರಬಹುದು; ಯಾವ ಸಾಕ್ಷಿಯೂ ಇಲ್ಲದಿರು 
ವುದರಿಂದ ಮತ್ತು ಅವಳು ಈ ಕಾರ್ಯ ಮಾಡು 
ತ್ತಿರುವಾಗಲೇ ಸಿಕ್ಕಿಕೊಂಡಿಲ್ಲದಿರುವುದರಿಂದ ತಾನು 
ತನ್ನನ್ನು ಅಶುದ್ಧಳನ್ನಾಗಿ ಮಾಡಿಕೊಂಡ ಸತ್ಯಾಂಶವನ್ನು 
ಆಕೆ ಗುಪ್ತವಾಗಿಹಬಹುದು. ಆದರೆ ಗಂಡನು ಈರ್ಷೆ 
ಉಳ್ಳವನಾಗಿ ತನ್ನ ಹೆಂಡತಿ ತನ್ನನ್ನು ಅಶುದ್ಧಳನ್ನಾಗಿ 
ಮಾಡಿಕೊಂಡಿದ್ದಾಳೆ ಎಂದು ಸಂಶಯ ಪಡುವುದಾಗಿದ್ದರೆ 
ಅವಳು ಮಾಡಿಕೊಂಡಿರಲೀ ಮಾಡಿಕೊಂಡಿಲ್ಲದಿರಲೀ 
ಅವನು ಮೂರು ಸೇರು ಗೋಧಿಹಿಟ್ಟನ್ನು ಕಾಣಿಕೆ 
ಯಾಗಿ ಯಾಜಕನಿಗೆ ತಂದು ಕೊಡಬೇಕು. ಅವನು ಅದರ 
ಮೇಲೆ ಎಣ್ಣೆ ಹಾಕಬಾರದು; ಅವನು ಅದರ ಮೇಲೆ 
ಧೂಪ ಹಾಕಬಾರದು; ಯಾಕಂದರೆ ಇದು ಈರ್ಷೆಯುಳ್ಳ 
ಗಂಡನ ಧಾನ್ಯಸಮರ್ಪಣೆಯಾಗಿದೆ. ಆಕೆಯ ದೋಷ 
ವನ್ನು ಹೊರಪಡಿಸಲು ಕೊಟ್ಟಂಥ ಧಾನ್ಯಸಮರ್ಪಣೆ 
ಇದಾಗಿದೆ. ₹"" ಯಾಜಕನು ಅವಳನ್ನು ಸಮೀಪಕ್ಕೆ ತಂದು 
ಯೆಹೋವನ ಎದುರಿನಲ್ಲಿ ನಿಲ್ಲಿಸಬೇಕು. ''ಬಳಿಕ 
ಅವನು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಪವಿತ್ರ ಜಲವನ್ನು 
ತೆಗೆದುಕೊಂಡು ಪವಿತ್ರಗುಡಾರದ ನೆಲದಿಂದ ಸ್ವಲ್ಪ 
ಧೂಳನ್ನು ಆ ನೀರಿನಲ್ಲಿ ಹಾಕಬೇಕು. 18 ಯಾಜಕನು 
ಅವಳನ್ನು ಯೆಹೋವನ ಮುಂದೆ ನಿಲ್ಲಿಸಿ ಅವಳ ತಲೆಯ 
ಕೂದಲನ್ನು ಕೆದರಿಸಿ ಆಕೆಯ ದೋಷವನ್ನು ಹೊರ 
ಪಡಿಸುವ ಧಾನ್ಯಸಮರ್ಪಣೆಯನ್ನು ಅವಳ ಕೈಯಲ್ಲಿ 
ಇಡಬೇಕು. ಅದು ಈರ್ಷೆಯುಳ್ಳ ಗಂಡನ ಧಾನ್ಯ 
ಸಮರ್ಪಣೆ. ಅದೇ ಸಮಯದಲ್ಲಿ ಶಾಪವನ್ನು ಉಂಟು 
ಮಾಡುವ ನೀರಿನ ವಿಶೇಷ ಪಾತ್ರೆಯನ್ನು ಯಾಜಕನು ತನ್ನ 
ಕೈಯಲ್ಲಿ ಹಿಡಿದುಕೊಳ್ಳಬೇಕು. 

"ಬಳಿಕ ಯಾಜಕನು ಸ್ತ್ರೀಗೆ ಸುಳ್ಳಾಡದೆ ಸತ್ಯವನ್ನೇ 
ಹೇಳಬೇಕೆಂದು ಪ್ರಮಾಣ ಮಾಡಿಸುವನು. ಯಾಜಕನು 
ಅವಳಿಗೆ ಹೀಗನ್ನಬೇಕು: "ನೀನು ಪರಪುರುಷನ ಸಂಗ 
ಮಾಡದೆ ಗಂಡನ ಅಧೀನದಲ್ಲಿದ್ದು ಪಾತಿವ್ರತ್ಯವನ್ನು 
ಬಿಡದೆ ದುಷ್ಕಾರ್ಯವನ್ನು ಮಾಡದೆ ಇರುವವಳಾದರೆ, 
ಶಾಪವನ್ನು ಉಂಟುಮಾಡುವ ಕಹಿನೀರಿನಿಂದ ನಿನಗೆ 
ಹಾನಿಯಾಗಬಾರದು. 

2 ದರೆ ನೀನು ನಿನ್ನ ಗಂಡನಲ್ಲದ ಪರಪುರುಷ 
ನೊಡನೆ ಸಂಗಮಾಡಿ ನಿನ್ನ ಗಂಡನಿಗೆ ವಿರುದ್ಧವಾಗಿ ಪಾಪ 
ಮಾಡಿದ್ದರೆ, ನೀನು ಶುದ್ಧಳಲ್ಲ. 2! ಆದ್ದರಿಂದ ನೀನು ಈ 
ವಿಶೇಷ ಜಲವನ್ನು ಕುಡಿಯುವಾಗ, ನಿನಗೆ ಹಾನಿ 
ಯುಂಟಾಗುವುದು. ನಿನಗೆ ಮಕ್ಕಳಾಗುವುದಿಲ್ಲ. ನೀನು 
ಬಸುರಾಗಿದ್ದರೆ, ನಿನ್ನ ಮಗು ಸಾಯುವುದು. ಆಗ ನಿನ್ನ 





ಅರಣ್ಯಕಾಂಡ 5:22-6:9 


ಜನರು ನಿನ್ನನ್ನು ದೂರಮಾಡಿ ನಿನ್ನ ವಿರುದ್ಧವಾಗಿ ಕೆಟ್ಟ 
ಸಂಗತಿಗಳನ್ನು ಹೇಳುವರು.' 

""ಬಳಿಕ ಯಾಜಕನು ಆ ಸ್ತ್ರೀಗೆ ಪ್ರಮಾಣ ಮಾಡಲು 
ಹೇಳಬೇಕು. ಅವಳು, "ನಾನು ಸುಳ್ಳಾಡಿದ್ದರೆ, ಈ ಕೆಟ್ಟ 
ಸಂಗತಿಗಳು ನನಗೆ ಸಂಭವಿಸಲಿ' ಎಂದು ಹೇಳಬೇಕು. 
2 ಯಾಜಕನು, "ಹಾನಿಯನ್ನು ಉಂಟುಮಾಡುವ ಈ 
ನೀರನ್ನು ನೀನು ಕುಡಿಯಬೇಕು. ನೀನು ಪಾಪ 
ಮಾಡಿದ್ದರೆ ನಿನಗೆ ಮಕ್ಕಳಾಗುವುದಿಲ್ಲ ಮತ್ತು ನೀನು 
ಪಡೆಯುವ ಮಗು ಹುಟ್ಟುವ ಮೊದಲೇ ಸಾಯುವುದು' 
ಎಂದು ಹೇಳಬೇಕು. ಅದಕ್ಕೆ ಸ್ತ್ರೀಯು, "ಹಾಗೆಯೇ 
ಆಗಲಿ' ಎಂದು ಹೇಳಬೇಕು. 

23" ಯಾಜಕನು ಈ ಶಾಪಗಳನ್ನು ಒಂದು ಸುರುಳಿ 
ಯಲ್ಲಿ ಬರೆಯಬೇಕು. ಬಳಿಕ ಆ ಕಹಿ ನೀರಿನಿಂದ ಆ 
ಸುರುಳಿಯ ವಾಕ್ಯವನ್ನು ತೊಳೆಯಬೇಕು. ಆಮೇಲೆ 
ಶಾಪವನ್ನು ಬರಮಾಡುವ ಆ ನೀರನ್ನು ಆ ಸ್ತ್ರೀಗೆ ಕುಡಿಸ 
ಬೇಕು. ಈ ನೀರು ಅವಳೊಳಗೆ ಸೇರುವುದು. ಅವಳು 
ದೋಷಿಯಾಗಿದ್ದರೆ ಅವಳಿಗೆ ಮಹಾಸಂಕಟವನ್ನುಂಟು 
ಮಾಡುವುದು. 

25" ಯಾಜಕನು ಈರ್ಷೆಯುಳ್ಳ ಗಂಡನ ಧಾನ್ಯ 
ಸಮರ್ಪಣೆಯನ್ನು ಆಕೆಯ ಕೈಗಳಿಂದ ತೆಗೆದುಕೊಂಡು 
ಅದನ್ನು ಯೆಹೋವನ ಮುಂದೆ ಪ್ರತಿಷ್ಠಿಸಿ, ಬಳಿಕ ಅದನ್ನು 
ವೇದಿಕೆಯ ಮೇಲೆ ಅರ್ಪಿಸಬೇಕು. ಯಾಜಕನು 
ನೈವೇದ್ಯವಾದದ್ದನ್ನು ಸೂಚಿಸುವುದಕ್ಕಾಗಿ ಆ ಹಿಟ್ಟಿನಲ್ಲಿ 
ಒಂದು ಹಿಡಿಯನ್ನು ತೆಗೆದುಕೊಂಡು ಯಜ್ಞವೇದಿಕೆಯ 
ಮೇಲೆ ಹೋಮಮಾಡಬೇಕು. ತರುವಾಯ ಅವನು ಆ 
ನೀರನ್ನು ಕುಡಿಯಲು ಸ್ತ್ರೀಗೆ ಕೊಡಬೇಕು. 27ಅವಳು 
ಅಶುದ್ಧಳಾಗಿದ್ದರೆ ಮತ್ತು ತನ್ನ ಗಂಡನಿಗೆ ವಿರುದ್ಧವಾಗಿ 
ಪಾಪಮಾಡಿದ್ದರೆ, ನೀರು ಅವಳಿಗೆ ಹಾನಿಯನ್ನು ಉಂಟು 
ಮಾಡುವುದು, ನೀರು ಅವಳೊಳಗೆ ಹೋಗಿ ಅವಳಿಗೆ 
ಮಹಾಸಂಕಟವನ್ನು ಉಂಟುಮಾಡುವುದು. ನೀರು 
ಅವಳನ್ನು ಆ ಕೂಡಲೇ ಬಂಜೆಯನ್ನಾಗಿ ಮಾಡುವುದು. 
ಅವಳು ತನ್ನ ಜನರ ಮಧ್ಯದಲ್ಲಿ ಶಾಪಗ್ರಸ್ತಳಾಗಿರುವಳು. 
28 ಆದರೆ ಅವಳು ತನ್ನ ಗಂಡನಿಗೆ ವಿರುದ್ಧವಾಗಿ ಪಾಪ 
ಮಾಡದೆ ಶುದ್ಧಳಾಗಿದ್ದರೆ, ಯಾಜಕನು ಅವಳನ್ನು ದೋಷಿ 
ಯಲ್ಲವೆಂದು ಹೇಳುವನು. ಆಗ ಅವಳಿಗೆ ಯಾವ ಹಾನಿ 
ಯಾಗದೆ, ಇನ್ನೂ ಮಕ್ಕಳನ್ನು ಹಡೆಯಲು ಶಕ್ತ 
ಳಾಗಿರುವಳು. 

2೨""ಇದೇ ವ್ಯಭಿಚಾರ ಸಂಶಯವನ್ನು ಪರಿಹರಿಸುವ 
ವಿಧಿ. ಗಂಡನ ಸ್ವಾಧೀನದಲ್ಲಿರುವ ಹೆಂಡತಿಯು 
ಪಾತಿವ್ರತ್ಯವನ್ನು ಬಿಟ್ಟು ಜಾರತ್ವ ಮಾಡಿರುವಾಗಲೂ 
ಗಂಡನು ಹೆಂಹತಿಯ ವಿಷಯದಲ್ಲಿ ಸಂಶಯ ಪಹು 
ವಾಗಲೂ ಅವನು ಮಾಡಬೇಕಾದದ್ದು ಇದೇ. ಯಾಜ 





186 


ಕನು ಸ್ತ್ರೀಗೆ ಯೆಹೋವನ ಮುಂದೆ ನಿಲ್ಲಲು ಹೇಳಬೇಕು. 
ಆಗ ಯಾಜಕನು ಈ ಎಲ್ಲಾ ಸಂಗತಿಗಳನ್ನು ಮಾಡುವನು. 
ಇದು ನಿಯಮವಾಗಿದೆ. 3'ಗಂಡನು ನಿರಪರಾಧಿ 
ಯಾಗಿರುವನು. ಆದರೆ ಸ್ತ್ರೀಯು ಪಾಪ ಮಾಡಿದ್ದರೆ, ಆಕೆ 
ಅದರ ಫಲವನ್ನು ಅನುಭವಿಸಬೇಕು.'' 


ನಾಜೀರವ್ರತ 

6 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 2""ಈ 

ಸಂಗತಿಗಳನ್ನು ಇಸ್ರೇಲರಿಗೆ ಹೇಳು: ಯಾವ ಪುರುಷ 
ನಾಗಲೀ ಸ್ತ್ರೀಯಾಗಲೀ ನಾಜೀರವ್ರತವನ್ನು ಹೇಳು 
ವುದರ ಮೂಲಕ ತನ್ನನ್ನು ಪ್ರತಿಷ್ಠಿಸಿಕೊಂಡರೆ, 
ಯೆಹೋವನಿಗೋಸ್ಕರ ಹರಕೆ ಮಾಡಿಕೊಂಡರೆ, 3ಆ 
ಸಮಯದಲ್ಲಿ ಅವನು ದ್ರಾಕ್ಲಾರಸವನ್ನಾಗಲೀ ಮದ್ಯ 
ವನ್ನಾಗಲೀ ಕುಡಿಯಬಾರದು; ದ್ರಾಕ್ಟಾರಸದ ಹುಳಿಯ 
ನ್ನಾಗಲೀ ಬೇರೆ ಮದ್ಯದ ಹುಳಿಯನ್ನಾಗಲೀ ಕುಡಿಯ 
ಬಾರದು; ದ್ರಾಕ್ಸೆಹಣ್ಣಿನಿಂದ ಮಾಡಿದ ಯಾವ ಪಾನ 
ವನ್ನೂ ಕುಡಿಯಬಾರದು; ಹಸಿ ಅಥವಾ ಒಣ ದ್ರಾಕ್ಷೆ 
ಯನ್ನು ತಿನ್ನಬಾರದು; 

"ಅವನು ಹರಕೆ ಮಾಡಿಕೊಂಡಿರುವ ದಿನಗಳಲ್ಲಿ 
ದ್ರಾಕ್ಲಾಲತೆಯಿಂದ ಉತ್ಪನ್ನವಾಗುವ ಯಾವದನ್ನೂ ತಿನ್ನ 
ಬಾರದು. ಅವನು ದ್ರಾಕ್ಷೆಯ ಬೀಜವನ್ನಾಗಲೀ ಸಿಪ್ಪೆಯ 
ನ್ನಾಗಲೀ ತಿನ್ನಬಾರದು. 

5""ಅವನ ವ್ರತದ ಕಾಲದಲ್ಲಿ ಕ್ಪೌರದ ಕತ್ತಿಯು ಅವನ 
ತಲೆಯನ್ನು ಸೋಂಕಬಾರದು. ಯೆಹೋವನಿಗೋಸ್ಕರ 
ಪ್ರತಿಷ್ಠಿತವಾದ ತನ್ನ ಕಾಲವನ್ನು ಪೂರ್ಣಗೊಳಿಸುವ ತನಕ 
ಅವನು ಪರಿಶುದ್ಧನಾಗಿರಬೇಕು. ತನ್ನ ಪ್ರತದ ದಿನಗಳು 
ಮುಗಿಯುವ ತನಕ ಅವನು ಕೂದಲನ್ನು ಬೆಳೆಸಿ 
ಕೊಳ್ಳಬೇಕು.* 

6""ಅವನು ಯೆಹೋವನಿಗೋಸ್ಕರ ಹರಕೆ ಮಾಡಿ 
ಕೊಂಡ ಕಾಲವೆಲ್ಲಾ, ಶವದ ಬಳಿಗೆ ಹೋಗಕೂಡದು. 
7ಅವನ ತಂದೆ, ತಾಯಿ, ಸಹೋದರ, ಸಹೋದರಿ ಸತ್ತರೂ 
ಅವನು ಅವರ ಹೆಣವನ್ನು ಮುಟ್ಟಬಾರದು. ಮುಟ್ಟಿದರೆ 
ಅವನು ಅಶುದ್ಧನಾಗುವನು. ದೇವರಿಗೋಸ್ಕರ ಮೀಸ 
ಲಾಗಿರುವ ಅವನ ಕೂದಲು ಅವನ ತಲೆಯನ್ನು ಮುಚ್ಚಿ 
ಕೊಂಡಿರುತ್ತದೆ; ಆದ್ದರಿಂದ ಅವನು ಪರಿಶುದ್ಧನಾಗಿರ 
ಬೇಕು. ₹ಅವನು ತನ್ನನ್ನು ಪ್ರತಿಷ್ಠಿಸಿಕೊಂಡ ದಿನಗಳಲ್ಲೆಲ್ಲಾ 
ಅವನು ಯೆಹೋವನಿಗೆ ಪವಿತ್ರನಾಗಿರಬೇಕು. 

9"ಯಾವನಾದರೂ ಇದ್ದಕ್ಕಿದ್ದಂತೆ ಅವನ ಬಳಿಯಲ್ಲೇ 
ಸತ್ತದ್ದರಿಂದ ತಾನು ಪ್ರತಿಷ್ಠಿಸಿಕೊಂಡ ತಲೇ ಕೂದಲು 
ಅಪವಿತ್ರವಾದರೆ ಏಳನೆಯ ದಿನದಲ್ಲಿ ತಲೆಯನ್ನು ಕ್ಲೌರ 





ಬೆಳೆಸಿಕೊಳ್ಳಬೇಕು ವ್ರತದ ದಿನಗಳು ಮುಗಿದ ಮೇಲೆ ನಾಜೀರನು 
ತನ್ನ ಕೂದಲನ್ನು ಕತ್ತರಿಸಿ ಅದನ್ನು ದೇವರಿಗೆ ಕಾಣಿಕೆಯಾಗಿ ಕೊಡವನು. 


187 


ಮಾಡಿಸಿಕೊಳ್ಳಬೇಕು. ಬಳಿಕ ಎಂಟನೆಯ ದಿನದಲ್ಲಿ 
ಅವನು ಎರಹು ಕಾಡುಪಾರಿವಾಳವನ್ನಾಗಲೀ ಎರಡು 
ಪಾರಿವಾಳದ ಮರಿಗಳನ್ನಾಗಲೀ ದೇವದರ್ಶನ 
ಗುಡಾರದ ಪ್ರವೇಶದ್ವಾರದ ಬಳಿಯಿರುವ ಯಾಜಕನಿಗೆ 
ತಂದುಕೊಡಬೇಕು. !!ಆಗ ಯಾಜಕನು ಒಂದನ್ನು ಪಾಪ 
ಪರಿಹಾರಕ ಯಜ್ಞವಾಗಿಯೂ ಇನ್ನೊಂದನ್ನು ಸರ್ವಾಂಗ 
ಹೋಮವಾಗಿಯೂ ಅರ್ಪಿಸುವನು. ಈ ಸರ್ವಾಂಗ 
ಹೋಮವು ಅವನಿಗೆ ಪ್ರಾಯಶ್ಚಿತ್ತ ಯಜ್ಞವಾಗಿದೆ. 
(ಅವನಿಗೆ ಹೆಣವು ಸೋಂಕಿದ್ದರಿಂದ ಅಶುದ್ಧನಾದನು.) 
ಆ ಸಮಯದಲ್ಲಿ, ಅವನು ತನ್ನ ತಲೆಕೂದಲನ್ನು 
ಯೆಹೋವನಿಗೆ ಕಾಣಿಕೆಯಾಗಿ ಮತ್ತೆ ಹರಕೆ 
ಮಾಡುವನು. ಅವನು ಮತ್ತೊಮ್ಮೆ ನಿರ್ದಿಷ್ಟ ಕಾಲ 
ದವರೆಗೆ ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಳ್ಳ 
ಬೇಕೆಂಬುದೇ ಇದರರ್ಥ. ಅವನು ಒಂದು ವರ್ಷದ 
ಕುರಿಮರಿಯನ್ನು ತಂದು ಅದನ್ನು ದೋಷಪರಿಹಾರಕ 
ಯಜ್ಞಕ್ಕಾಗಿ ಕೊಡಬೇಕು. ಶವವು ಅವನನ್ನು ಅಶುದ್ಧ 
ನನ್ನಾಗಿ ಮಾಡಿದ್ದರಿಂದ ಮೊದಲಿನ ದಿನಗಳು ಲೆಕ್ಕಿಸ 
ಲ್ಪಹುವುದಿಲ್ಲ. (ಅವನು ಮತ್ತೊಮ್ಮೆ ಆರಂಭಿಸಬೇಕು.) 

13""ವ್ರತದ ದಿನಗಳು ಮುಗಿದ ನಂತರ, ಮಾಡಬೇಕಾದ 
ಕ್ರಮ: ಅವನು ದೇವದರ್ಶನಗುಡಾರದ ಪ್ರವೇಶದ್ವಾರದ 
ಬಳಿಗೆ ಬಂದು * ಯೆಹೋವನಿಗೆ ತನ್ನ ಸಮರ್ಪಣೆಯನ್ನು 
ಮಾಡಬೇಕು. ಅವನು ಸಮರ್ಪಿಸಬೇಕಾದುದು 
ಯಾವದೆಂದರೆ, 


ಸರ್ವಾಂಗಹೋಮಕ್ಕೆ ದೋಷವಿಲ್ಲದ ಒಂದು 
ವರ್ಷದ ಗಂಡು ಕುರಿಮರಿ, ದೋಷ ಪರಿಹಾರ 
ಯಜ್ಞಕ್ಕಾಗಿ ಯಾವ ದೋಷವಿಲ್ಲದ ಒಂದು 
ವರುಷದ ಹೆಣ್ಣು ಕುರಿಮರಿ, ಸಮಾಧಾನ ಯಜ್ಞ 
ಕ್ಕಾಗಿ ಯಾವ ದೋಷವಿಲ್ಲದ ಒಂದು ಟಗರು, 
15 ಶುದ್ಧವಾದ ಹಿಟ್ಟಿನಿಂದ ಮತ್ತು ಎಣ್ಣೆಯಿಂದ 
ಮಾಡಿದ ಹುಳಿಯಿಲ್ಲದ ರೊಟ್ಟಿಗಳನ್ನೂ ಎಣ್ಣೆ 
ಹಾಕಿ ಮಾಡಿದ ಹುಳಿಯಿಲ್ಲದ ತೆಳುವಾದ ರೊಟ್ಟಿ 
ಗಳನ್ನೂ ಒಂದು ಪುಟ್ಟಿ ತುಂಬಾ ಸಮರ್ಪಿಸ 
ಬೇಕು; ಅಲ್ಲದೆ. ಮೇಲೆ ವಿವರಿಸಿದ ಯಜ್ಞಗ 
ಳೊಡನೆ ಕೊಡಬೇಕಾದ ಧಾನ್ಯ ದ್ರವ್ಯಗಳನ್ನೂ 
ಪಾನದ್ರವ್ಯಗಳನ್ನೂ ಸಮರ್ಪಿಸಬೇಕು. 


16ಓಳಿಕ ಯಾಜಕನು ಇವುಗಳನ್ನು ಯೆಹೋವನ ಬಳಿಗೆ 
ತಂದು ದೋಷಪರಿಹಾರಕ ಯಜ್ಞವನ್ನೂ ಸರ್ವಾಂಗ 
ಹೋಮವನ್ನೂ ಮಾಡುವನು. ?ಯಾಜಕನು ಹುಳಿ 
ಯಿಲ್ಲದ ರೊಟ್ಟಿಯಿರುವ ಪುಟ್ಟಿಯನ್ನು ಯೆಹೋವನಿಗೆ 


ಅರಣ್ಯಕಾಂಹ 6:10-27 


ಸಮರ್ಪಿಸುವನು. ಬಳಿಕ ಅವನು ಟಗರನ್ನು ವಧಿಸಿ 
ಸಮಾಧಾನ ಯಜ್ಞವಾಗಿ ಅರ್ಪಿಸುವನು. ಅವನು ಅದನ್ನು 
ಧಾನ್ಯಸಮರ್ಪಣೆ ಮತ್ತು ಪಾನದ್ರವ್ಯ ಸಮರ್ಪಣೆ 
ಯೊಂದಿಗೆ ಅರ್ಪಿಸುವನು. 


PE 





ಯೆಹೋವನಿಗಾಗಿ ಪ್ರತಿಷ್ಠಿಸಿದ್ದ ತಲೆಕೂದಲನ್ನು ದೇವ 
ದರ್ಶನಗುಡಾರದ ಪ್ರವೇಶದ್ವಾರದ ಬಳಿ ಕೌ ರಮಾಡಿಸಿ 
ಕೊಳ್ಳಬೇಕು. ಆ ಕೂದಲನ್ನು ಸಮಾಧಾನಯಜ್ಞದ್ರವ್ಯಗಳ 
ಕೆಳಗಿರುವ ಬೆಂಕಿಯಲ್ಲಿ ಹಾಕಬೇಕು. 

19"ನಾಜೀರನು ತನ್ನ ತಲೆಕೂದಲನ್ನು ಕ್ಲೌರಮಾಡಿಸಿ 
ಕೊಂಡ ನಂತರ, ಯಾಜಕನು ಅವನಿಗೆ ಆ ಟಗರಿನ ಬೆಂದ 
ಮುಂದೊಡೆಯನ್ನೂ ಪುಟ್ಟಿಯಲ್ಲಿನ ಒಂದು ಹುಳಿ 
ಯಿಲ್ಲದ ಸಿಹಿರೊಟ್ಟಿಯನ್ನೂ ಒಂದು ಹುಳಿಯಿಲ್ಲದ 
ತೆಳುವಾದ ರೊಟ್ಟಿಯನ್ನೂ ಅವನ ಕೈಯಲ್ಲಿ ಇಡಬೇಕು. 
ನೈವೇದ್ಯವಾಗಿ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ 
ವಿಶೇಷ ಕಾಣಿಕೆಯಾಗಿ ನಿವಾಳಿಸಬೇಕು. ಇವುಗಳು 
ಪವಿತ್ರವಾಗಿದ್ದು ಯಾಜಕರ ಪಾಲಾಗುತ್ತವೆ. ಅಲ್ಲದೆ 
ಮೀಸಲಾಗಿಟ್ಟಿರುವ ನಿವಾಳಿಸಲ್ಪಟ್ಟ ಕಾಣಿಕೆಯ ಎದೆಯ 
ಭಾಗ ಮತ್ತು ತೊಡೆಯ ಭಾಗ ಸಹ ಯಾಜಕನ ಭಾಗ 
ವಾಗಿರುತ್ತದೆ. ಇದರ ನಂತರ ನಾಜೀರನು ದ್ರಾಕ್ಷಾ 
ರಸವನ್ನು ಕುಡಿಯಬಹುದು. 

2!""ಇದೇ ನಾಜೀರರ ವ್ರತ ವಿಧಿ. ಅವರು ತಮ್ಮ ವ್ರತ 
ಪೂರ್ತಿಗಾಗಿ ಯೆಹೋವನಿಗೆ ಸಮರ್ಪಿಸಬೇಕಾದ 
ಕಾಣಿಕೆ ಇದೇ. ಅವರು ತಮ್ಮ ಶಕ್ತಾನುಸಾರ ಹೆಚ್ಚಾ 
ಗಿಯೂ ಕೊಡಬಹುದು. ಆದರೆ ತಾವು ಕೊಡು ತ್ನೇವೆಂದು 
ಹರಕೆ ಮಾಡಿದಷ್ಟನ್ನು ಪ್ರತವಿಧಿಗನುಸಾರವಾಗಿ ಕೊಡಲೇ 
ಬೇಕು.'' 


ಯಾಜಕರು ಹೇಳಬೇಕಾದ ಆಶೀರ್ವಚನವು 
2ಯಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 
ಚ"ನೀನು ಆರೋನನಿಗೂ ಅವನ ಪುತ್ರರಿಗೂ ಹೀಗೆ 
ಆಜ್ಞಾಪಿಸು: "ನೀವು ಇಸ್ರೇಲರನ್ನು ಆಶೀರ್ವದಿಸುವಾಗ 
ಈ ಪ್ರಕಾರ ಹೇಳಬೇಕು: 


> ಯೆಹೋವನು 
ಕಾಪಾಡಲಿ. 

22 ಯೆಹೋವನು ನಿಮ್ಮನ್ನು ಕನಿಕರದಿಂದ ನೋಡಿ 
ನಿಮ್ಮ ಮೇಲೆ ದಯವಿಹಲಿ. 

26 ಯೆಹೋವನು ನಿಮ್ಮ ಮೇಲೆ ಕೃಪಾಕಟಾ ಕ್ಚವಿಟ್ಟು 
ಶಾಂತಿಯನ್ನು ಅನುಗ್ರಹಿಸಲಿ.'' 


ನಿಮ್ಮನ್ನು ಆಶೀರ್ವದಿಸಿ 


27 ಬಳಿಕ ಯೆಹೋವನು, "ಹೀಗೆ ಆರೋನನೂ 
ಅವನ ಪುತ್ರರೂ ಇಸ್ರೇಲರನ್ನು ನನ್ನ ಹೆಸರಿನಿಂದ 


ಅರಣ್ಯಕಾಂಡ 7:1-83 


ಆಶೀರ್ವದಿಸುವುದರಿಂದ ನಾನು ಅವರನ್ನು ಆಶೀರ್ವದಿ 
ಸುವೆನು'' ಎಂದನು. 


ಪವಿತ್ರಗುಡಾರದ ಪ್ರತಿಷ್ಠೆ 

7 ಮೋಶೆ ಪವಿತ್ರಗುಡಾರದ ನಿರ್ಮಾಣಕಾರ್ಯವನ್ನು 

ಪೂರ್ಣಗೊಳಿಸಿದಾಗ ಅದನ್ನು ಅದರ ವಸ್ತುಗ 
ಳೊಡನೆ, ಯಜ್ಞವೇದಿಕೆಯೊಡನೆ ಮತ್ತು ಅದರ ಎಲ್ಲಾ 
ಉಪಕರಣಗಳೊಡನೆ ಯೆಹೋವನಿಗಾಗಿ ಅಭಿಷೇಕಿಸಿ 
ಪ್ರತಿಷ್ಠಿಸಿದನು. ಇವು ಯೆಹೋವನ ಆರಾಧನೆಗಾಗಿ 
ಮಾತ್ರ, ಉಪಯೋಗಿಸಲ್ಪಡುತ್ತವೆಂದು ಹೀಗೆ ಪ್ರತ್ಯೇಕಿಸ 
ಲ್ಪಟ್ಟವು. ಬಳಿಕ ಇಸ್ರೇಲಿನ ಪ್ರಧಾನ ಪುರುಷರು, ಅವರ 
ಕುಟುಂಬಗಳ ನಾಯಕರು ಅಂದರೆ ಜನಗಣತಿಯ 
ಮೇಲ್ವಿಚಾರಣೆಯನ್ನು ಸಹ ವಹಿಸಿಕೊಂಡಿದ್ದ 


188 


'23ಹ್ರನ್ನೆರಡು ಪ್ರಧಾನರಲ್ಲಿ ಪ್ರತಿಯೊಬ್ಬನೂ ತನ್ನ 
ಕಾಣಿಕೆಯನ್ನು ತಂದನು. ಅವರು ಕೊಟ್ಟ ಕಾಣಿಕೆಗಳು 
ಹೀಗಿವೆ: ಪ್ರತಿಯೊಬ್ಬ ಪ್ರಧಾನನು ಮೂರುಕ್ಕಾಲು 
ಪೌಂಡು ತೂಕವುಳ್ಳ ಬೆಳ್ಳಿಯ ತಟ್ಟೆಯನ್ನೂ ಒಂದು 
ಮುಕ್ಕಾಲು ಪೌಂಡು ತೂಕವುಳ್ಳ ಬೆಳ್ಳಿಯ ಬಟ್ಟಲನ್ನೂ 
ತಂದನು. ಇವೆರಡನ್ನೂ ಅಧಿಕೃತ ಅಳತೆಯಿಂದ ತೂಕ 
ಮಾಡಲಾಯಿತು. ಧಾನ್ಯಸಮರ್ಪಣೆಗಾಗಿ ಉಪಯೋಗ 
ವಾಗುವ ಎಣ್ಣೆ ಬೆರೆಸಿದ ಶ್ರೇಷ್ಠ ಗೋಧಿಹಿಟ್ಟನ್ನು ಬಟ್ಟಲಲ್ಲಿ 
ಮತ್ತು ತಟ್ಟೆಯಲ್ಲಿ ತುಂಬಿಹಲಾಗಿತ್ತು. ಧೂಪದ್ರವ್ಯ 
ತುಂಬಿದ್ದ ನಾಲ್ಕು ತೊಲೆ ತೂಕವುಳ್ಳ ಚಿನ್ನದ ಧೂಪಾ 
ರತಿಯನ್ನೂ ಒಂದು ಎಳೆಯ ಹೋರಿಯನ್ನೂ ಸರ್ವಾಂಗ 
ಹೋಮಕ್ಕಾಗಿ ಒಂದು ಹೋರಿಯನ್ನೂ ಒಂದು 
ಟಗರನ್ನೂ ಒಂದು ವರುಷದ ಗಂಡು ಕುರಿಮರಿಯನ್ನೂ 





ಸಗೋತ್ರ ಪ್ರಧಾನರು ಮುಂದೆ ಬಂದು, ತಮ್ಮ ಕಾಣಿಕೆ 
ಗಳನ್ನು ಸಮರ್ಪಿಸಿದರು. ಇಬ್ಬಿಬ್ಬರು ಆರುಕಮಾನು 
ಬಂಡಿಗಳನ್ನೂ ಅವುಗಳನ್ನು ಎಳೆಯುವುದಕ್ಕೆ ಆರು ಜೊತೆ 
ಎತ್ತುಗಳನ್ನೂ ಕೊಟ್ಟರು. ಪ್ರಧಾನರು ಇವುಗಳನ್ನು ಪವಿತ್ರ 
ಗುಡಾರದಲ್ಲಿ ಯೆಹೋವನಿಗೆ ಒಪ್ಪಿಸಿದರು. 

“ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 
5""ಪ್ರಧಾನರಿಂದ ಈ ಕಾಣಿಕೆಗಳನ್ನು ಸ್ವೀಕರಿಸು. ಇವು 


ಪಾಪಪರಿಹಾರಕಯಜ್ಞಕ್ಕಾಗಿ ಒಂದು ಹೋತವನ್ನೂ 
ಎರಡು ಎತ್ತುಗಳನ್ನೂ ಐದು ಟಗರುಗಳನ್ನೂ ಐದು 
ಹೋತಗಳನ್ನೂ ಐದು ಒಂದು ವರುಷದ ಗಂಡು 
ಕುರಿಮರಿಗಳನ್ನೂ ಪ್ರತಿಯೊಬ್ಬ ಯಾಜಕನೂ ತಂದನು. 
ಇವೆಲ್ಲವೂ ಸಮಾಧಾನ ಯಜ್ಞವಾಗಿ ಸಮರ್ಪಿಸಲ್ಪಟ್ಟವು. 

ಮೊದಲನೆಯ ದಿನದಲ್ಲಿ ಯೆಹೂದ ಕುಲಾಧಿಪತಿ 
ಅಮ್ಮೀನಾದಾಬನ ಮಗನಾದ ನಹಶೋನನು ತನ್ನ 








ದೇವದರ್ಶನಗುಡಾರದ ವರ್ಗಾವಣೆಗೆ ಉಪಯೋಗಿಸ 
ಲ್ಪಹಲಿ. ಇವುಗಳನ್ನು ಲೇವಿಯರಿಗೆ ಕೊಡು. ಅವರು 
ತಮ್ಮ ಕೆಲಸಗಳನ್ನು ಮಾಡಲು ಇದು ಸಹಾಯ 
ಮಾಡುವುದು.'' 

ಆದ್ದರಿಂದ ಮೋಶೆಯು ಬಂಡಿಗಳನ್ನೂ ಎತ್ತುಗಳನ್ನೂ 
ಸ್ವೀಕರಿಸಿ ಅವುಗಳನ್ನು ಲೇವಿಯರಿಗೆ ಕೊಟ್ಟನು. 7ಅವನು 
ಗೇರ್ಷೋನ್‌ ಗೋತ್ರ ಪುರುಷರಿಗೆ ಅವರ ಕೆಲಸಕ್ಕೆ 
ಅಗತ್ಯವಾಗಿದ್ದ ಎರಡು ಬಂಡಿಗಳನ್ನು ಮತ್ತು ನಾಲ್ಕು 
ಎತ್ತುಗಳನ್ನು ಕೊಟ್ಟನು. ಬಳಿಕ ಮೆರಾರೀಯರ ಕೆಲಸಕ್ಕೆ 
ಬೇಕಾಗಿದ್ದ ನಾಲ್ಕು ಬಂಡಿಗಳನ್ನೂ ಎಂಟು ಎತ್ತುಗಳನ್ನೂ 
ಅವರಿಗೆ ಕೊಟ್ಟನು. ಇವರೆಲ್ಲರು ಮಾಡುವ ಕೆಲಸಕ್ಕೆ 
ಯಾಜಕನಾದ ಆರೋನನ ಮಗನಾದ ಈತಾಮಾರನು 
ಮೇಲ್ವಿಚಾರಕನಾಗಿದ್ದನು. ಮೋಶೆಯು ಕೆಹಾತ್ಯರಿಗೆ 
ಎತ್ತುಗಳನ್ನಾಗಲೀ ಬಂಡಿಗಳನ್ನಾಗಲೀ ಕೊಡಲಿಲ್ಲ. 
ಯಾಕಂದರೆ ಅವರು ಪವಿತ್ರವಸ್ತುಗಳನ್ನು ತಮ್ಮ ಭುಜದ 
ಮೇಲೆ ಹೊರಬೇಕು. ಅವರಿಗೆ ಈ ಕೆಲಸವು 
ಕೊಡಲ್ಪಟ್ಟಿತು. ವೇದಿಕೆಯು ಅಭಿಷೇಕಿಸಲ್ಪಟ್ಟಾಗ, 
ಯಜ್ಞವೇದಿಕೆಯ ಆರಂಭಕ್ಕಾಗಿ ಪ್ರಧಾನರು ಸಹ ತಮ್ಮ 
ಕಾಣಿಕೆಗಳನ್ನು ವೇದಿಕೆಯ ಮುಂದೆ ತಂದರು. 
!! ಯೆಹೋವನು ಮೋಶೆಗೆ, ""ಪ್ರತಿ ದಿನ ಒಬ್ಬ ಪ್ರಧಾನನು 
ವೇದಿಕೆಯ ಪ್ರತಿಷ್ಠೆಗಾಗಿ ತನ್ನ ಕಾಣಿಕೆಯನ್ನು ತರಬೇಕು'' 
ಎಂದು ಆಜ್ಞಾಪಿಸಿದ್ದನು. 


ಕಾಣಿಕೆಗಳನ್ನು ತಂದನು. 

ಎರಡನೆ ದಿನದಲ್ಲಿ ಇಸ್ಲಾಕಾರ್‌ ಕುಲಾಧಿಪತಿ 
ಚೂವಾರನ ಮಗನಾದ ನೆತನೇಲನು ತನ್ನ ಕಾಣಿಕೆಗಳನ್ನು 
ತಂದನು. 

ಮೂರನೆಯ ದಿನದಲ್ಲಿ ಜೆಬುಲೂನ್‌ ಕುಲಾಧಿಪತಿ 
ಹೇಲೋನನ ಮಗನಾದ ಎಲೀಯಾಬನು ತನ್ನ ಕಾಣಿಕೆ 
ಗಳನ್ನು ತಂದನು. 

ನಾಲ್ಕನೆಯ ದಿನದಲ್ಲಿ ರೂಬೇನ್‌ ಕುಲಾಧಿಪತಿ 
ಶೆದೇಯೂರನ ಮಗನಾದ ಎಲೀಚೂರನು ತನ್ನ 
ಕಾಣಿಕೆಗಳನ್ನು ತಂದನು. 

ಐದನೆಯ ದಿನದಲ್ಲಿ ಸಿಮೆಯೋನ್‌ ಕುಲಾಧಿಪತಿ 
ಚೂರೀಷದ್ದೈೈಯ ಮಗನಾದ ಶೆಲುಮೀಯೇಲನು ತನ್ನ 
ಕಾಣಿಕೆಗಳನ್ನು ತಂದನು. 

ಆರನೆಯ ದಿನದಲ್ಲಿ ಗಾದ್‌ ಕುಲಾಧಿಪತಿ ದೆಗೂ 
ವೇಲನ ಮಗನಾದ ಎಲ್ಯಾಸಾಫನು ತನ್ನ ಕಾಣಿಕೆಗಳನ್ನು 
ತಂದನು. 

ಏಳನೆಯ ದಿನದಲ್ಲಿ ಎಫ್ರಾಯೀಮ್‌ ಕುಲಾಧಿಪತಿ 
ಅಮ್ಮೀಹೂದನ ಮಗನಾದ ಎಲೀಷಾಮನು ತನ್ನ 
ಕಾಣಿಕೆಗಳನ್ನು ತಂದನು. 

ಎಂಟನೆಯ ದಿನದಲ್ಲಿ ಮನಸ್ಸೆ ಕುಲಾಧಿಪತಿ 
ಪೆದಾಚೂರನ ಮಗನಾದ ಗಮ್ಲೀಯೇಲನು ತನ್ನ 
ಕಾಣಿಕೆಗಳನ್ನು ತಂದನು. 





189 


ಒಂಭತ್ತನೆಯ ದಿನದಲ್ಲಿ ಬೆನ್ಯಾಮೀನ್‌ ಕುಲಾಧಿಪತಿ 
ಗಿದ್ಯೋನನ ಮಗನಾದ ಅಬೀದಾನನು ತನ್ನ 
ಕಾಣಿಕೆಗಳನ್ನು ತಂದನು. 

ಹತ್ತನೆಯ ದಿನದಲ್ಲಿ ದಾನ್‌ ಕುಲಾಧಿಪತಿ 
ಅಮ್ಮೀಷದ್ದೈನ ಮಗನಾದ ಅಹೀಗೆಜರನು ತನ್ನ ಕಾಣಿಕೆ 
ಗಳನ್ನು ತಂದನು. 

ಹನ್ನೊಂದನೆಯ ದಿನದಲ್ಲಿ ಅಶೇರ್‌ ಕುಲಾಧಿಪತಿ 
ಒಕ್ರಾನನ ಮಗನಾದ ಪಗೀಯೇಲನು ತನ್ನ ಕಾಣಿಕೆ 
ಗಳನ್ನು ತಂದನು. 

ಹನ್ನೆರಡನೆಯ ದಿನದಲ್ಲಿ ನಫ್ಲಾಲಿಯ ಕುಲಾಧಿಪತಿ 
ಏನಾನನ ಮಗನಾದ ಅಹೀರನು ತನ್ನ ಕಾಣಿಕೆಗಳನ್ನು 
ತಂದನು. 

ಅವೆಲ್ಲವೂ ಇಸ್ರೇಲರ ಪ್ರಧಾನರು ತಂದ ಕಾಣಿಕೆ 
ಗಳು. ಯಜ್ಞವೇದಿಕೆಯನ್ನು ಅಭಿಷೇಕಿಸಿ ಪ್ರತಿಷ್ಠಿಸಿದಾಗ 
ಯಜ್ಞವೇದಿಕೆಗೋಸ್ಕರ ಅವರು ಕೊಟ್ಟ ಕಾಣಿಕೆಗಳು 
ಇವುಗಳೇ. ಅವರು ಹನ್ನೆರಡು ಬೆಳ್ಳಿಯ ತಟ್ಟೆಗಳನ್ನೂ 
ಹನ್ನೆರಡು ಬೆಳ್ಳಿಯ ಬಟ್ಟಲುಗಳನ್ನೂ ಹನ್ನೆರಡು ಚಿನ್ನದ 
ಧೂಪಾರತಿಗಳನ್ನೂ ತಂದರು. ಪ್ರತಿಯೊಂದು ಬೆಳ್ಳಿಯ 
ತಟ್ಟೆಯ ತೂಕ ಸುಮಾರು ಮೂರುಕ್ಕಾಲು ಪೌಂಡುಗಳು, 
ಪ್ರತಿ ಬಟ್ಟಲು ಸುಮಾರು ಮೂರುಮುಕ್ಕಾಲು ಪೌಂಡು 
ತೂಕವುಳ್ಳದ್ದಾಗಿದ್ದವು. ಬೆಳ್ಳೆಯ ತಟ್ಟೆಗಳು ಮತ್ತು ಬೆಳ್ಳಿಯ 
ಬಟ್ಟಲುಗಳು ಒಟ್ಟಿಗೆ ಅಧಿಕೃತ ಅಳತೆಯ ಪ್ರಕಾರ 
ಅರವತ್ತು ಪೌಂಡುಗಳಷ್ಟು ತೂಕವಾಗಿದ್ದವು. "ಧೂಪ 
ಪುಳ್ಳ ಹನ್ನೆರಡು ಚಿನ್ನದ ಧೂಪಾರತಿಗಳಲ್ಲಿ ಪ್ರತಿಯೊಂದು 
ಅಧಿಕೃತ ಅಳತೆಯ ಪ್ರಕಾರ ನಾಲ್ಕು ತೊಲೆ ತೂಕವುಳ್ಳ 
ದ್ಹಾಗಿತ್ತು. ಹನ್ನೆರಡು ಚಿನ್ನದ ಧೂಪಾರತಿಗಳು ಒಟ್ಟಿಗೆ 
ಮೂರು ಪೌಂಹುಗಳಷ್ಟು ತೂಕವುಳ್ಳದ್ದಾಗಿತ್ತು. 
8'ಸರ್ವಾಂಗಹೋಮಕ್ಕಾಗಿ ಉಪಯೋಗಿಸಲ್ಪಟ್ಟ ಒಟ್ಟು 
ಪಶುಗಳು: ಹನ್ನೆರಡು ಹೋರಿಗಳು, ಹನ್ನೆರಡು ಟಗರು 
ಗಳು, (ಒಂದು ವರುಷದ ಎರಡು ಗಂಡು ಕುರಿಮರಿಗಳು. 
ಆ ಸಮರ್ಪಣೆಗಳೊಂದಿಗೆ ಧಾನ್ಯ ಸಮರ್ಪಣೆಗಳೂ 
ಅರ್ಪಿಸಲ್ಪಟ್ಟವು. ಪಾಪಪರಿಹಾರಕ ಯಜ್ಞವಾಗಿ ಹನ್ನೆ 
ರಡು ಹೋತಗಳು ಯೆಹೋವನಿಗೆ ಸಮರ್ಪಿಸಲ್ಪಟ್ಟವು. 
ಸಮಾಧಾನ ಯಜ್ಞಕ್ಕಾಗಿಯೂ ಪ್ರಧಾನರು ಪಶು 
ಗಳನ್ನು ಕೊಟ್ಟರು. ಅವುಗಳ ಒಟ್ಟು ಸಂಖ್ಯೆ ಇಪ್ಪತ್ನಾಲ್ಕು 
ಹೋರಿಗಳು, ಅರವತ್ತು ಟಗರುಗಳು, ಅರವತ್ತು ಹೋತ 
ಗಳು, ಒಂದು ವರುಷದ ಅರವತ್ತು ಗಂಡು ಕುರಿಮರಿ 
ಗಳು. ಯಜ್ಞವೇದಿಕೆಯನ್ನು ಅಭೀಪೇಕಿಸಿ ಪ್ರತಿಷ್ಠಿಸಿದಾಗ 
ಅದಕೋಸ್ಕರ ಅವರು ಕೊಟ್ಟ ಕಾಣಿಕೆಗಳು ಇವೇ. 

ಮೋಶೆ ಯೆಹೋವನ ಸಂಗಡ ಮಾತಾಡಲು ದೇವ 
ದರ್ಶನಗುಡಾರದೊಳಗೆ ಹೋದಾಗ, ಒಡಂಬಡಿಕೆಯ 
ಪವಿತ್ರಪೆಟ್ಟಿಗೆಯ ಹೊದಿಕೆಯ ಮೇಲಿದ್ದ ಎರಡು 











ಅರಣ್ಯಕಾಂಡ 7:84-8:12 


ಕೆರೂಬಿಗಳ ಮಧ್ಯದಿಂದ ಯೆಹೋವನು ಮಾತಾಡು 


ತ್ತಿರುವುದು ಮೋಶೆಗೆ ಕೇಳಿಸಿತು. 
8 ಯೆಹೋವನು ಮೋಶೆಗೆ, "ಆರೋನನು (ಪವಿತ್ರ 
ಗುಡಾರದ) ದೀಪಸ್ತಂಭದ ಮೇಲಿನ ದೀಪಗಳನ್ನು 
ಕ್ರಮಪಡಿಸಲು ಹೇಳು. ಆಗ ದೀಪಸ್ತಂಭದ ಮುಂದಿನ 
ಸ್ಥಳದಲ್ಲಿ ಬೆಳಕು ಪ್ರಕಾಶಿಸುವುದು'' ಎಂದು ಹೇಳಿದನು. 
3ಅಂತೆಯೇ ಆರೋನನು ಮಾಡಿದನು. ಆರೋನನು 
ದೀಪಗಳನ್ನು ಸರಿಯಾದ ಸ್ಥಳದಲ್ಲಿಟ್ಟು ಅವುಗಳು ದೀಪ 
ಸ್ತಂಭದ ಎದುರಿನಲ್ಲಿ ಪ್ರಕಾಶಿಸುವಂತೆ ಮಾಡಿದನು. ಹೀಗೆ 
ಯೆಹೋವನು ಹೇಳಿದಂತೆಯೇ ಮೋಶೆಯು 
ಮಾಡಿದನು. 

1 ದೀಪಸ್ತಂಭವನ್ನು ಅದರ ಬುಡದಿಂದ ಪುಷ್ಪಾ 
ಲಂಕಾರಗಳವರೆಗೂ ಸಂಪೂರ್ಣವಾಗಿ ಚಿನ್ನದ ತಗಡಿ 
ನಿಂದ ಮಾಡಲಾಗಿತ್ತು. ಯೆಹೋವನು ಮೋಶೆಗೆ 
ತೋರಿಸಿದ ಮಾದರಿಯಂತೆ ಅದು ಮಾಡಲ್ಪಟ್ಟಿತ್ತು 


ದೀಪಸ್ತಂಭ 


ಲೇವಿಯರ ಶುದ್ಧೀಕರಣ 

*ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
6""ಇಸ್ರೇಲರಿಂದ ಲೇವಿಯರನ್ನು ಪ್ರತ್ಯೇಕಿಸಿ ಶುದ್ಧೀ 
ಕರಿಸು. ಅವರನ್ನು ಶುದ್ಧೀಕರಿಸುವ ಕ್ರಮ ಹೇಗೆಂದರೆ, 
"ನೀನು ಅವರ ಮೇಲೆ ಶುದ್ಧೀಕರಣದ ನೀರನ್ನು ಜಿಮಿ 
ಕಿಸಬೇಕು. ಬಳಿಕ ಅವರು ಸರ್ವಾಂಗ ಕಿರ ಮಾಡಿಸಿ 
ಕೊಳ್ಳಬೇಕು; ತಮ್ಮ ಬಟ್ಟೆಗಳನ್ನು ತೊಳೆದುಕೊಳ್ಳಬೇಕು; 
ತಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕು. 

*""ತರುವಾಯ ಲೇವಿಯರು ಸರ್ವಾಂಗ ಹೋಮಕ್ಕಾಗಿ 
ಒಂದು ಎಳೆಹೋರಿಯನ್ನು ಮತ್ತು ಅದರೊಡನೆ ಸಮ 
ರ್ಪಿಸಬೇಕಾದ ಧಾನ್ಯ ಸಮರ್ಪಣೆಗಾಗಿ ಎಣ್ಣೆ ಬೆರೆಸಿದ 
ಗೋಧಿಯ ಹಿಟ್ಟನ್ನು ತೆಗೆದುಕೊಂಡು ಬರ ಬೇಕು; ನೀನು 
ಅವರಿಂದ ಪಾಪಪರಿಹಾರಕಯಜ್ಞಕ್ಕಾಗಿ ಮತ್ತೊಂದು 
ಎಳೆಹೋರಿಯನ್ನು ತೆಗೆದುಕೊಳ್ಳಬೇಕು. 9°" ಲೇವಿಯ 
ರನ್ನು ದೇವದರ್ಶನಗುಡಾರದ ಮುಂಭಾಗಕ್ಕೆ ಕರೆದು 
ಕೊಂಡು ಬಂದು ಇಸ್ರೇಲರನ್ನು ಒಟ್ಟಾಗಿ ಸೇರಿಸು. 
ನೀನು ಲೇವಿಯರನ್ನು ಯೆಹೋವನ ಮುಂದೆ ಕರೆದು 
ಕೊಂಡು ಬಂದಾಗ ಇಸ್ರೇಲರು ತಮ್ಮ ಕೈಗಳನ್ನು ಅವರ 
ತಲೆಯ ಮೇಲಿಹುವರು. !!ಆಗ ಆರೋನನು ಲೇವಿಯ 
ರನ್ನು ಯೆಹೋವನಿಗೆ ಇಸ್ರೇಲರ ಕಾಣಿಕೆಯಾಗಿ ಕೊಡು 
ವನು. ಈ ರೀತಿಯಾಗಿ ಲೇವಿಯರು ಯೆಹೋವನ 
ಪರಿಚರ್ಯ ಕೆಲಸಕ್ಕಾಗಿ ಸಿದ್ದ ರಾಗುವರು. 

12°" ಕೇವಿಯರು ಆ ಹೋರಿಗಳ ತಲೆಯ ಮೇಲೆ ತಮ್ಮ 
ಕೈಗಳನ್ನಿಟ್ಟ ನಂತರ, ನೀನು ಯೆಹೋವನಿಗೆ ಪಾಪಪರಿ 
ಹಾರಕಯಜ್ಞವಾಗಿ ಒಂದು ಹೋರಿಯನ್ನೂ ಸರ್ವಾಂಗ 








ಅರಣ್ಯಕಾಂಡ 8:13-9:8 


ಹೋಮವಾಗಿ ಇನ್ನೊಂದು ಹೋರಿಯನ್ನೂ ಸಮರ್ಪಿಸ 
ಬೇಕು. ಇವು ಲೇವಿಯರಿಗೆ ನೈವೇದ್ಯದ ಸಮರ್ಪಣೆ 
ಗಳಾಗಿವೆ. ಈ ರೀತಿಯಲ್ಲಿ ನೀನು ಲೇವಿಯರನ್ನು 
ಆರೋನ ಮತ್ತು ಅವನ ಪುತ್ರರ ಅಧೀನದಲ್ಲಿ ಸೇವೆ 
ಮಾಡುವಂತೆ ಮಾಡುವೆ ಮತ್ತು ಲೇವಿಯರನ್ನು 
ಯೆಹೋವನಿಗೆ ವಿಶೇಷ ಕೊಡುಗೆಯಾಗಿ ಸಲ್ಲಿಸುವೆ. 
[*ನೀನು ಲೇವಿಯರನ್ನು ಇತರ ಇಸ್ರೇಲರಿಂದ ಪ್ರತ್ಯೇಕಿಸ 
ಬೇಕು. ಲೇವಿಯರು ನನ್ನ ಆಸ್ತಿಯಾಗಿದ್ದಾರೆ. 

15""ನೀನು ಲೇವಿಯರನ್ನು ಶುದ್ಧೀಕರಿಸಿ ಅವರನ್ನು 
ವಿಶೇಷ ಕೊಡುಗೆಯಾಗಿ ನನಗೆ ಕೊಟ್ಟ ಮೇಲೆ, ಅವರು 
ಬಂದು ದೇವದರ್ಶನಗುಡಾರದ ಕೆಲಸವನ್ನು ಮಾಡ 
ಬಹುದು. ಯಾಕಂದರೆ ಲೇವಿಯರು ಇಸ್ರೇಲರ ಮಧ್ಯ 
ದಿಂದ ನನಗಾಗಿ ಸಂಪೂರ್ಣವಾಗಿ ಪ್ರತಿಷ್ಠಿತರಾಗಿದ್ದಾರೆ. 
ಇಸ್ರೇಲರ ಚೊಚ್ಚಲು ಗಂಡುಮಕ್ಕಳಿಗೆ ಬದಲಾಗಿ ನಾನು 
ಇವರನ್ನೇ ನನ್ನ ಸ್ವಂತಕ್ಕಾಗಿ ತೆಗೆದುಕೊಂಡಿದ್ದೇನೆ. 
!'ಇಸ್ರೇಲರಲ್ಲಿ ಚೊಚ್ಚಲಾದ ಮನುಷ್ಯರೂ ಪಶುಗಳೂ 
ನನ್ನ ಸ್ವತ್ತಾಗಿರುವರು. ಈಜಿಪ್ಟ್‌ ದೇಶದಲ್ಲಿದ್ದ ಚೊಚ್ಚ 
ಲಾದದ್ದನ್ನೆಲ್ಲ ನಾನು ಸಂಹರಿಸಿದಾಗ ಇಸ್ರೇಲರ ಚೊಚ್ಚ 
ಲಾದದ್ದನ್ನು ನನ್ನ ಸ್ವಂತಕ್ಕಾಗಿ ಪ್ರತಿಷ್ಠಿಸಿಕೊಂಡೆನಲ್ಲಾ. 
ಆದರೆ ಈಗ ನಾನು ಇಸ್ರೇಲರ ಚೊಚ್ಚಲು ಗಂಡು 
ಮಕ್ಕಳಿಗೆ ಬದಲಾಗಿ ಲೇವಿಯರನ್ನು ತೆಗೆದುಕೊಳ್ಳುವೆನು. 
''ಇಸ್ರ್ರೇಲರ ಮಧ್ಯದಿಂದ ನಾನು ಲೇವಿಯರನ್ನು ಆರಿಸಿ 
ಕೊಂಡಿದ್ದೇನೆ ಮತ್ತು ದೇವದರ್ಶನಗುಡಾರದಲ್ಲಿ 
ಇಸ್ರೇಲರ ಪರವಾಗಿ ಕೆಲಸಮಾಹಲೂ ಮತ್ತು ಇಸ್ರೇಲ 
ರಿಗೆ ದೋಷಪರಿಹಾರ ಮಾಡುವುದಕ್ಕೂ ನಾನು ಅವರನ್ನು 
ಆರೋನ ಮತ್ತು ಅವನ ಪುತ್ರರಿಗೆ ಒಪ್ಪಿಸಿಕೊಟ್ಟಿದ್ದೇನೆ. 
ಇಸ್ರೇಲರನ್ನು ಶುದ್ಧಿಗೊಳಿಸುವ ಯಜ್ಞಗಳನ್ನು ಸಮ 
ರ್ಪಿಸುವುದಕ್ಕೆ ಅವರು ಸಹಾಯಮಾಹುವರು. ಹೀಗಿರು 
ಪುದರಿಂದ ಇಸ್ರೇಲರು ಪವಿತ್ರವಸ್ತುಗಳ ಅತೀಸಮೀಪಕ್ಕೆ 
ಬಂದರೂ ಅವರಿಗೆ ಅಪಾಯವು ಸಂಭವಿಸುವುದಿಲ್ಲ” 

ಯೆಹೋವನು ಲೇವಿಯರ ವಿಷಯದಲ್ಲಿ ಆಜ್ಞಾಪಿಸಿ 
ದಂತೆ ಮೋಶೆ ಆರೋನರೂ ಇಸ್ರೇಲರ ಸಮೂಹ 
ದವರೆಲ್ಲರೂ ಮಾಡಿದರು. 2'ಲೇವಿಯರು ತಮ್ಮನ್ನು 
ಶುದ್ಧಮಾಡಿಕೊಂಡು ಬಟ್ಟೆಗಳನ್ನು ಒಗೆದುಕೊಂಡರು. 
ಬಳಿಕ ಆರೋನನು ಅವರನ್ನು ಯೆಹೋವನಿಗೆ ವಿಶೇಷ 
ಕೊಡುಗೆಯಾಗಿ ಕೊಟ್ಟನು. ಆರೋನನು ಅವರನ್ನು 
ಶುದ್ಧೀಕರಿಸುವುದಕ್ಕಾಗಿ ಪ್ರಾಯಶ್ವಿತ್ತ ಮಾಡಿದನು. 
ಆಗ ಲೇವಿಯರು ದೇವದರ್ಶನಗುಡಾರದಲ್ಲಿ 
ಆರೋನನ ಮತ್ತು ಅವನ ಪುತ್ರರ ಮೇಲ್ವಿಚಾರಣೆಯಲ್ಲಿ 
ಕೆಲಸ ಮಾಡಲು ಅರ್ಹರಾದರು. ಯೆಹೋವನು 
ಮೋಶೆಗೆ ಲೇವಿಯರ ಬಗ್ಗೆ ಆಜ್ಞಾಪಿಸಿದ್ದಂತೆಯೇ 
ಅವರಿಗೆ ಮಾಡಲಾಯಿತು. 





190 


ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
24""ಲೇವಿಯರು ಅನುಸರಿಸಬೇಕಾದ ಪದ್ಧತಿ ಏನೆಂದರೆ, 
ಲೇವಿಯರಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ವಯ 
ಸ್ಸಾಗಿರುವ ಗಂಡಸರು ದೇವದರ್ಶನಗುಡಾರದ ಸೇವೆಯ 
ದಳದಲ್ಲಿ ಕೆಲಸಮಾಡಲು ಯೋಗ್ಯರಾಗಿದ್ದಾರೆ. 23 ಅವರ 
ವಯಸ್ಸು ಐವತ್ತು ವರ್ಷವಾದ ನಂತರ ಸೇವೆಯಿಂದ 
ನಿವೃತ್ತರಾಗಬೇಕು; ಪವಿತ್ರಗುಹಾರವನ್ನು ವರ್ಗಾವಣೆ 
ಮಾಡುವ ಭಾರವಾದ ಕೆಲಸವನ್ನು ಅವರೆಂದಿಗೂ ಮಾಹ 
ಕೂಡದು. ಅವರು ಕಾವಲುಗಾರರಾಗಿ ದೇವದರ್ಶನ 
ಗುಡಾರದ ಬಳಿ ಇತರ ಲೇವಿಯರಿಗೆ ಸಹಾಯ ಮಾಡ 
ಬಹುದೇ ಹೊರತು ಭಾರವಾದ ಕೆಲಸವನ್ನು ಮಾಡಲೇ 
ಕೂಡದು. ನೀನು ಈ ರೀತಿಯಲ್ಲಿ ಲೇವಿಯರಿಗೆ 
ಕೆಲಸವನ್ನು ಹಂಚಿಕೊಡಬೇಕು.'' 


ಪಸ್ಕಹಬ್ಬ 

ಇಸ್ರೇಲರು ಈಜಿಪ್ಟ್‌ ದೇಶವನ್ನು ಬಿಟ್ಟಬಂದ 

ನಂತರದ ಎರಡನೆ ವರುಷದ ಮೊದಲನೆಯ ತಿಂಗ 
ಳಲ್ಲಿ ಸೀನಾಯಿ ಮರುಭೂಮಿಯಲ್ಲಿ ಯೆಹೋವನು 
ಮೋಶೆಯೊಡನೆ ಮಾತಾಡಿದನು. ಯೆಹೋವನು 
ಮೋಶೆಗೆ ಹೇಳಿದ್ದೇನೆಂದರೆ: 2""ಇಸ್ರೇಲರು ನೇಮಕ 
ವಾದ ಕಾಲದಲ್ಲಿ ಪಸ್ಕಹಬ್ಬವನ್ನು ಆಚರಿಸಬೇಕು. 3ಅವರು 
ಈ ತಿಂಗಳ ಹದಿನಾಲ್ಕನೆಯ ದಿನದ ನಸುಸಂಜೆಯ ವೇಳೆ 
ಪಸ್ಕದ ಊಟವನ್ನು ಮಾಡಬೇಕು. ಅವರು ಇದನ್ನು 
ಪಸ್ಕಹಬ್ಬದ ಎಲ್ಲಾ ನಿಯಮಗಳ ಪ್ರಕಾರ ನೇಮಕವಾದ 
ಕಾಲದಲ್ಲಿ ಮಾಹಬೇಕು.'' 

"ಆದುದರಿಂದ ಮೋಶೆ ಇಸ್ರೇಲರಿಗೆ, ನೀವು ಪಸ್ಕ 
ಹಬ್ಬವನ್ನು ಆಚರಿಸಬೇಕೆಂದು ಹೇಳಿದನು. 5ಜನರು 
ಮೊದಲನೆಯ ತಿಂಗಳಿನ ಹದಿನಾಲ್ಕನೆಯ ದಿನದ ನಸು 
ಸಂಜೆಯ ವೇಳೆಯಲ್ಲಿ ಸೀನಾಯಿ ಮರುಭೂಮಿಯಲ್ಲಿ 
ಇದನ್ನು ಆಚರಿಸಿದರು.ಯೆಹೋವನು ಮೋಶೆಗೆ 
ಆಜ್ಞಾಪಿಸಿದಂತೆ ಪ್ರತಿಯೊಂದನ್ನೂ ಮಾಡಿದರು. 

6ಆದರೆ ಕೆಲವು ಜನರು ಶವವನ್ನು ಮುಟ್ಟಿದ್ದರಿಂದ 
ಅಶುದ್ಧರಾಗಿ ಆ ದಿನದಲ್ಲಿ ಪಸ್ಕಹಬ್ಬವನ್ನು ಆಚರಿಸ 
ಲಾಗಲಿಲ್ಲ. ಆದುದರಿಂದ ಅವರು ಆ ದಿನ ಮೋಶೆ 
ಆರೋನರ ಬಳಿಗೆ ಬಂದು,?""ನಾವು ಮನುಷ್ಯಶವವನ್ನು 
ಮುಟ್ಟಿದ್ದರಿಂದ ಅಶುದ್ಧರಾಗಿದ್ದೇವೆ. ಆದರೆ ನೇಮಕ 
ವಾದ ಕಾಲದಲ್ಲಿ ಯೆಹೋವನ ಪಸ್ಕಹಬ್ಬದ ಯಜ್ಞವನ್ನು 
ಇತರ ಇಸ್ರೇಲರೊಡನೆ ಅರ್ಪಿಸುವುದಕ್ಕೆ ಸಾಧ್ಯ 
ವಿಲ್ಲವೇ?'' ಎಂದು ಕೇಳಿದರು. 

ಮೋಶೆಯು ಅವರಿಗೆ, ""ಇಲ್ಲೇ ಇರಿ. ಇದರ ವಿಷಯ 
ದಲ್ಲಿ ಯೆಹೋವನು ಏನು ಹೇಳುತ್ತಾನೆಂದು ನಾನು 
ಆತನನ್ನು ವಿಚಾರಿಸುತ್ತೇನೆ'' ಎಂದು ಹೇಳಿದನು. 


191 


*ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 
10""ನೀನು ಇಸ್ರೇಲರಿಗೆ ಹೀಗೆ ಆಜ್ಞಾಪಿಸು, ""ನಿಮ್ಮಲ್ಲಿ 
ಯಾಗಲೀ ನಿಮ್ಮ ಸಂತತಿಯವರಲ್ಲಿಯಾಗಲೀ ಶವ 
ಸೋಂಕಿದ್ದರಿಂದ ಅಶುದ್ಧರಾದವರೂ ದೂರಪ್ರಯಾಣ 
ದಲ್ಲಿರುವವರೂ ಸಹ ಯೆಹೋವನ ಪಸ್ಮಹಬ್ಬವನ್ನು 
ಆಚರಿಸಲೇಬೇಕು. !!ಅಂಥವರು ಎರಡನೆಯ ತಿಂಗಳಿನ 
ಹದಿನಾಲ್ಕನೆಯ ದಿನದ ನಸುಸಂಜೆ ವೇಳೆಯಲ್ಲಿ ಪಸ್ಕ 
ಹಬ್ಬವನ್ನು ಆಚರಿಸಬೇಕು. ಆ ಸಮಯದಲ್ಲಿ ಅವರು 
ಪಸ್ಕದ ಕುರಿಮರಿಯ ಮಾಂಸವನ್ನು ಹುಳಿಯಿಲ್ಲದ ರೊಟ್ಟಿ 
ಗಳೊಡನೆ ಮತ್ತು ಕಹಿಯಾದ ಸೊಪ್ಪುಗಳೊಡನೆ ಊಟ 
ಮಾಡಬೇಕು. ಅದರಲ್ಲಿ ಯಾವುದನ್ನೂ ಮರುದಿನದ 
ವರೆಗೆ ಇಡಬಾರದು. ಅವರು ಅದೆಲ್ಲವನ್ನು ತಿಂದು 
ಬಿಡಬೇಕು. ಆ ಕುರಿಮರಿಯ ಎಲುಬುಗಳನ್ನು ಮುರಿಯ 
ಬಾರದು. ಅಂತೂ ಪಸ್ಕಹಬ್ಬದ ವಿಷಯವಾಗಿ ನೇಮಕ 
ವಾಗಿರುವ ನಿಯಮಗಳ ಪ್ರಕಾರವೇ ಅದನ್ನು ಆಚರಿಸ 
ಬೇಕು. ಆದರೆ ಯಾವನಾದರೂ ಶುದ್ಧನಾಗಿದ್ದರೂ 
ಪ್ರಯಾಣದಲ್ಲಿಲ್ಲದಿದ್ದರೂ ಪಸ್ಕಹಬ್ಬವನ್ನು ಆಚರಿಸ 
ದಿದ್ದರೆ, ಅವನನ್ನು ಅವನ ಜನರಿಂದ ಬಹಿಷ್ಕರಿಸಬೇಕು. 
ಅವನು ಯೆಹೋವನಿಂದ ನೇಮಕವಾದ ಯಜ್ಞವನ್ನು 
ಸರಿಯಾದ ಕಾಲದಲ್ಲಿ ಸಮರ್ಪಿಸದೆ ಹೋದದ್ದರಿಂದ 
ಅವನು ದೋಷಿಯಾಗಿದ್ದಾನೆ ಮತ್ತು ಅವನಿಗೆ ಶಿಕ್ಚೆ 
ಯಾಗಬೇಕು. 

"ನಿಮ್ಮಲ್ಲಿ ವಾಸವಾಗಿರುವ ಅನ್ಯದೇಶಸ್ಥನು 
ಯೆಹೋವನಿಗೆ ಪಸ್ಕಹಬ್ಬವನ್ನು ಆಚರಿಸಬೇಕೆಂದು 
ಅಪೇಕ್ಷಿಸಿದರೆ, ಅದರ ವಿಷಯವಾದ ನಿಯಮಗಳ 
ಪ್ರಕಾರವೇ ಅದನ್ನು ಆಚರಿಸಬೇಕು. ಪರದೇಶದವನಿಗೂ 
ಸ್ವದೇಶದವನಿಗೂ ಒಂದೇ ವಿಧಿಯಿರಬೇಕು.'' 








ಮೇಘಸ್ತಂಭ ಮತ್ತು ಅಗ್ನಿಸ್ತ( ೦ಭ 

ಣಸ್ರೇಲರು ಒಡಂಬಡಿಕೆಯ ಗುಡಾರವಾದ ಪವಿತ್ರ 
ಗುಡಾರವನ್ನು ಎತ್ತಿ ನಿಲ್ಲಿಸಿದ ದಿನದಲ್ಲಿ ಮೇಘವು ಅದರ 
ಮೇಲೆ ಮುಚ್ಚಿಕೊಂಡಿತು ಮತ್ತು ಅದು ರಾತ್ರಿಯಲ್ಲಿ 
ಬೆಂಕಿಯಂತೆ ಕಾಣಿಸುತ್ತಿತ್ತು ಹೀಗೆ ಮೇಘವು ಯಾವಾ 
ಗಲೂ ದೇವದರ್ಶನಗುಡಾರವನ್ನು ಮುಚ್ಚಿಕೊಂಡಿರು 
ಪುದು. ರಾತ್ರಿವೇಳೆಯಲ್ಲಿ ಆ ಮೇಘವು ಬೆಂಕಿಯಂತೆ 
ಕಾಣಿಸುವುದು. ಆ ಮೇಘವು ಪವಿತ್ರಗುಹಾರದಿಂದ 
ಮೇಲಕ್ಕೆ ಎದ್ದಾಗಲೆಲ್ಲಾ ಇಸ್ರೇಲರು ಮುಂದಕ್ಕೆ 
ಪ್ರಯಾಣಮಾಡುವರು. ಆ ಮೇಘವು ನಿಂತಲ್ಲೆಲ್ಲಾ 
ಇಸ್ರೇಲರು ಪಾಳೆಯ ಮಾಡಿಕೊಳ್ಳುವರು. !*ಇಸ್ರೇಲರು 
ಯೆಹೋವನ ಸೂಚನೆಯನ್ನು ಹೊಂದಿದ ಮೇಲೆ 
ಪ್ರಯಾಣಮಾಡುವರು. ಆ ಮೋಡವು ಪವಿತ್ರಗುಡಾರದ 
ಮೇಲಿರುವ ತನಕ ಅವರು ತಾವಿರುವಲ್ಲಿಯೇ ಇರುವರು. 


ಅರಣ್ಯಕಾಂಡ 9:9-10:5 


ಕಲವು ಬಾರಿ ಆ ಮೇಘವು ಬಹುದಿನಗಳವರೆಗೂ 
ಪವಿತ್ರಗುಹಾರದ ಮೇಲೆ ಇರುವ ಸಂದರ್ಭದಲ್ಲಿ 
ಇಸ್ರೇಲರು ಯೆಹೋವನಿಗೆ ವಿಧೇಯರಾಗಿ ಮುಂದಕ್ಕೆ 
ಪ್ರಯಾಣಮಾಡಲಿಲ್ಲ. 

ಒಂದೊಂದು ವೇಳೆಯಲ್ಲಿ ಮೇಘವು ಕೆಲವು ದಿವಸ 
ಮಾತ್ರ ಪವಿತ್ರಗುಡಾರದ ಮೇಲೆ ನಿಂತಿರುವುದು. 
ಯೆಹೋವನ ಅಜ್ಜಿಯ ಪ್ರಕಾರ ಅವರು ಇಳಿದು 
ಕೊಳ್ಳುತ್ತಿದ್ದರು ಮತ್ತು ಯೆಹೋವನ ಅಜ್ಜಿಯ ಪ್ರಕಾರ 
ಹೊರಡುತ್ತಿದ್ದರು. ?!ಕೆಲವು ಸಮಯಗಳಲ್ಲಿ ಮೇಘವು 
ಸಾಯಂಕಾಲದಿಂದ ಹೊತ್ತಾರೆಯವರೆಗೂ ಇರುತ್ತಿತ್ತು; 
ಬೆಳಿಗ್ಗೆ ಅದು ಮೇಲಕ್ಕೆ ಎದ್ದಾಗ ಜನರು ಪ್ರಯಾಣ 
ಮಾಡುತ್ತಿದ್ದರು. ಮೋಡವು ಚಲಿಸಿದಾಗ ಅದು ಹಗಲಾ 
ಗಿರಲೀ ರಾತ್ರಿಯಾಗಿರಲೀ ಜನರು ಅದನ್ನು ಹಿಂಬಾಲಿಸು 
ವರು. ಆ ಮೇಘವು ಪವಿತ್ರಗುಹಾರದ ಮೇಲೆ ಎರಡು 
ದಿನವಾಗಲೀ ಒಂದು ತಿಂಗಳಾಗಲೀ ಒಂದು ವರ್ಷ 
ವಾಗಲೀ ನಿಂತರೆ ಅದು ನಿಂತಿರುವ ತನಕ ಇಸ್ರೇಲರು 
ಪ್ರಯಾಣ ಮಾಡದೆ ಇಳಿದುಕೊಂಡೇ ಇರುವರು. ಅದು 
ಮೇಲಕ್ಕೆ ಎದ್ದಾಗ ಅವರು ಹೊರಡುವರು. 3ಹೀಗೆ 
ಯೆಹೋವನ ಸೂಚನೆಯಂತೆ ಜನರು ಪಾಳೆಯ ಮಾಡಿ 
ಕೊಳ್ಳುವರು; ಪ್ರಯಾಣ ಮುಂದುವರಿಸುವರು. 
ಮೋಶೆಯ ಮೂಲಕವಾಗಿ ಆಜ್ಞಾಪಿಸಿದಂತೆ ಜನರು 
ಯೆಹೋವನ ಸೂಚನೆಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿ 
ನಡೆಯುತ್ತಿದ್ದರು. 





ಬೆಳ್ಳಿಯ ತುತ್ತೂರಿಗಳು 

10 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
2"“ನೀನು ಬೆಳ್ಳಿಯ ತಗಡುಗಳಿಂದ ಎರಡು 
ತುತ್ತೂರಿಗಳನ್ನು ಮಾಡಿಸಬೇಕು. ಜನಸಮೂಹದವ 
ರನ್ನು ಒಟ್ಟಾಗಿ ಕರೆಸುವುದಕ್ಕೂ ಅವರು ಯಾವಾಗ 
ಹೊರಡಬೇಕೆಂದು ಹೇಳುವುದಕ್ಕೂ ಇವುಗಳನ್ನು ಉಪ 
ಯೋಗಿಸಬೇಕು. 3ನೀನು ಎರಡು ತುತ್ತೂರಿಗಳನ್ನು 
ದೀರ್ಪಸ್ವರದಿಂದ ಊದಿಸುವಾಗ ಜನಸಮೂಹದವ 
ರೆಲ್ಲರೂ ನಿನ್ನ ಹತ್ತಿರ ದೇವದರ್ಶನಗುಡಾರದ ಪ್ರವೇಶ 
ದ್ವಾರದ ಬಳಿಯಲ್ಲಿ ಕೂಡಿರಬೇಕು. ಆದರೆ ನೀನು 
ಒಂದು ತುತ್ತೂರಿಯನ್ನು ಮಾತ್ರ ಊದಿಸಿದರೆ ಇಸ್ರೇಲಿನ 
ಕುಲಪ್ರಧಾನರಾದ ಮುಖ್ಯಸ್ಥರು ಮಾತ್ರ ನಿನ್ನನ್ನು 

ಸಂಧಿಸಲು ಬರಬೇಕು. 
5""ಜನರ ಕುಲಗಳು ಪಾಳೆಯದಿಂದ ಪ್ರಯಾಣ 
ಹೊರಹಬೇಕೆಂಬುದಕ್ಕೆ ಸೂಚನೆಯಾಗಿ ತುತ್ತೂರಿಯನ್ನು 
ಲಘುಸ್ವರದಿಂದ ಊದಿಸಬೇಕು. ನೀವು ಮೊದಲನೆ ಸಲ 
ತುತ್ತೂರಿಯನ್ನು ಲಘುಸ್ವರದಿಂದ ಊದಿಸುವಾಗ ದೇವ 
ದರ್ಶನಗುಡಾರದ ಪೂರ್ವದಿಕ್ಕಿನಲ್ಲಿ ಪಾಳೆಯ 


ಅರಣ್ಯಕಾಂಡ 10:6-30 


ಹಾಕಿಕೊಂಡಿರುವ ಕುಲಗಳು ಹೊರಡಬೇಕು. "ನೀವು 
ಎರಡನೆಯ ಸಲ ತುತ್ತೂರಿಗಳನ್ನು ಲಘುಸ್ವರದಲ್ಲಿ 
ಊದಿಸುವಾಗ ದೇವದರ್ಶನಗುಡಾರದ ದಕ್ಷಿಣದಿಕ್ಕಿನಲ್ಲಿ 
ಪಾಳೆಯ ಹಾಕಿಕೊಂಡಿರುವ ಕುಲಗಳು ಹೊರಡಬೇಕು. 
7ಆದರೆ ಜನಸಮುದಾಯವು ಕೂಡಿಬರಬೇಕಾದಾಗ 
ತುತ್ತೂರಿಗಳನ್ನು ದೀರ್ಪಸ್ವರದಲ್ಲಿ ಊದಿಸಬೇಕೇ 
ಹೊರತು ಲಘುಸ್ವರದಲ್ಲಲ್ಲ. *ಯಾಜಕರಾದ ಆರೋ 
ನನ ಪುತ್ರರು ಮಾತ್ರವೇ ತುತ್ತೂರಿಗಳನ್ನು ಊದಬೇಕು. 
ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತ 
ನಿಯಮ. 

9""ನೀವು ಸ್ವದೇಶವನ್ನು ಸೇರಿದ ಮೇಲೆ ನಿಮ್ಮ ಶತ್ರು 
ಗಳನ್ನು ಎದುರಿಸುವುದಕ್ಕಾಗಿ ಯುದ್ದಕ್ಕೆ ಹೊರಡುವಾಗ 
ತುತ್ತೂರಿಗಳನ್ನು ಲಘುಸ್ವರದಲ್ಲಿ ಊದಿಸಬೇಕು. ಆಗ 
ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಜ್ಞಾಪಕ 
ಮಾಡಿಕೊಂಡು ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸುವನು. 


192 


''ಬಳಿಕ ಪವಿತ್ರಗುಡಾರವನ್ನು ಕೆಳಗಿಳಿಸಲಾಯಿತು. 
ಗೇರ್ಷೋನ್‌ ಮತ್ತು ಮೆರಾರೀ ಕುಲಗಳ ಗಂಡಸರು 
ಪವಿತ್ರಗುಹಾರವನ್ನು ಹೊತ್ತುಕೊಂಡು ಅವರ ಹಿಂದೆ 
ಹೊರಟರು. ಅವರ ತರುವಾಯ ರೂಬೇನ್‌ ಕುಲ 
ದಿಂದ ಮುನ್ನಡೆಸಲ್ಪಟ್ಟ ಮೂರು ಗುಂಪುಗಳು 
ಹೊರಟವು. ಅವರು ತಮ್ಮ ಧ್ವಜದೊಂದಿಗೆ ಹೊರಟರು. 
ಶೆದೇಯೂರನ ಮಗನಾದ ಎಲೀಚೂರನು ರೂಬೇನ್‌ 
ಕುಲದ ಸೇನಾಧಿಪತಿಯಾಗಿದ್ದನು. '9 ಚೂರೀಷದ್ಹೈನ 
ಮಗನಾದ ಶೆಲುಮೀಯೇಲನು ಸಿಮೆಯೋನ್‌ ಕುಲದ 
ಸೇನಾಧಿಪತಿ. ದೆಗೂವೇಲನ ಮಗನಾದ ಎಲ್ಯಾಸಾಫನು 
ಗಾದ್‌ ಕುಲದ ಸೇನಾಧಿಪತಿ. ಬಳಿಕ ಕೆಹಾತನ ಕುಲ 
ದವರು ಹೊರಟರು. ಅವರು ದೇವಸ್ಥಾನದ ಪವಿತ್ರ 
ವಸ್ತುಗಳನ್ನು ಹೊತ್ತುಕೊಂಡಿದ್ದರು. ಕೆಹಾತ್ಯರು ಪವಿತ್ರ 
ವಸ್ತುಗಳೊಡನೆ ಬರುವಷ್ಟರೊಳಗೆ ಇತರ ಲೇವಿಯರು 
ದೇವದರ್ಶನಗುಡಾರವನ್ನು ಎತ್ತಿ ನಿಲ್ಲಿಸುವರು. 2 ಬಳಿಕ 





'0ಿಇದಲ್ಲದೆ, ನೀವು ಉತ್ಸವಕಾಲಗಳಲ್ಲಿಯೂ ಹಬ್ಬ 
ಗಳಲ್ಲಿಯೂ ಅಮಾವಾಸ್ಯೆಯಲ್ಲಿಯೂ ಸರ್ವಾಂಗ 
ಹೋಮಗಳನ್ನೂ ಸಮಾಧಾನ ಯಜ್ಞಗಳನ್ನೂ ಸಮ 
ರ್ಪಿಸುವಾಗ ತುತ್ತೂರಿಗಳನ್ನು ಊದಿಸಬೇಕು. ನಿಮ್ಮನ್ನು 
ಗಮನಿಸಬೇಕೆಂದು ಆ ತುತ್ತೂರಿ ಧ್ವನಿಗಳು ನಿಮ್ಮ 
ದೇವರಿಗೆ ನೆನಪನ್ನುಂಟುಮಾಡುತ್ತವೆ. ನೀವು ಇದನ್ನು 
ಮಾಡಬೇಕೆಂದು ನಾನು ಆಜ್ಞಾಪಿಸುತ್ತೇನೆ. ನಿಮ್ಮ ದೇವ 
ರಾದ ಯೆಹೋವನು ನಾನೇ.'' 


ಇಸ್ರೇಲರ ಪ್ರಯಾಣ 

!!ಇಸ್ರ್ರೇಲರು ಈಜಿಷ್ಟನ್ನು ಬಿಟ್ಟ ನಂತರದ ಎರಡನೆಯ 
ವರ್ಷದ ಎರಡನೆಯ ತಿಂಗಳಿನ ಇಪ್ಪತ್ತನೆಯ ದಿನದಲ್ಲಿ 
ಮೇಘವು ಒಡಂಬಡಿಕೆಯ ಗುಡಾರದಿಂದ ಮೇಲೆ 
ಎದ್ದಿತು. ''ಆದ್ದರಿಂದ, ಇಸ್ರೇಲರು ತಮ್ಮ ಪ್ರಯಾಣ 
ಗಳನ್ನು ಪ್ರಾರಂಭಿಸಿದರು. ಅವರು ಸೀನಾಯಿ ಮರು 
ಭೂಮಿಯನ್ನು ಬಿಟ್ಟು ಮೇಘವು ಪಾರಾನ್‌ ಮರು 
ಭೂಮಿಯಲ್ಲಿ ನಿಲ್ಲುವವರೆಗೆ ಪ್ರಯಾಣ ಮಾಡಿದರು. 
3ಯೆಹೋವನು ಮೋಶೆಯ ಮೂಲಕ ಕೊಟ್ಟ 
ಸೂಚನೆಯ ಪ್ರಕಾರ ಅವರು ಮೊಟ್ಟಮೊದಲನೆಯ ಸಲ 
ಪ್ರಯಾಣವನ್ನು ಆರಂಭಿಸಿದರು. "ಮೊದಲು ಯೆಹೂದ 
ಪಾಳೆಯದ ಮೂರು ದಂಡುಗಳು ಹೊರಟವು. ಅವರು 
ತಮ್ಮ ಧ್ವಜದೊಂದಿಗೆ ಪ್ರಯಾಣ ಮಾಡಿದರು. 
ಅಮ್ಮೀನಾದಾಬನ ಮಗನಾದ ನಹಶೋನನು ಯೆಹೂದ 
ಕುಲದ ಸೇನಾಧಿಪತಿಯಾಗಿದ್ದನು. ಚೂವಾರನ ಮಗ 
ನಾದ ನೆತನೇಲನು ಇಸ್ಸಾಕಾರನ ಕುಲದ ಸೇನಾಧಿಪತಿ. 
ಹೇಲೋನನ ಮಗನಾದ ಎಲೀಯಾಬನು 
ಜೆಬುಲೂನ್‌ ಕುಲದ ಸೇನಾಧಿಪತಿ. 


ಎಫ್ರಾಯೀಮ್‌ ಪಾಳೆಯದಿಂದ ಮೂರು ಗುಂಪುಗಳು 
ಹೊರಟವು. ಅವರು ತಮ್ಮ ಧ್ವಜದೊಂದಿಗೆ ಪ್ರಯಾಣ 
ಮಾಡಿದರು. ಅಮ್ಮೀಹೂದನ ಮಗನಾದ 
ಎಲೀಷಾಮನು ಎಫ್ರಾ,ಯೀಮ್‌ ಕುಲದ ಸೇನಾಧಿಪತಿ. 
ಔಪೆದಾಚೂರನ ಮಗನಾದ ಗಮ್ಲೀಯೇಲನು ಮನಸ್ಸೆ 
ಕುಲದ ಸೇನಾಧಿಪತಿ. “ಗಿದ್ಯೋನಿಯ ಮಗನಾದ 
ಅಬೀದಾನನು ಬೆನ್ಯಾಮೀನನ ಕುಲದ ಸೇನಾಧಿಪತಿ. 

ಆಮೇಲೆ ಎಲ್ಲಾ ಕುಲಗಳ ಹಿಂಭಾಗದಲ್ಲಿ ದಾನ್‌ 
ಕುಲದಿಂದ ಮುನ್ನಡೆಸಲ್ಪಟ್ಟ ಗುಂಪುಗಳು ಹೊರಟವು. 
ಅವರು ತಮ್ಮ ಧ್ವಜದೊಂದಿಗೆ ಪ್ರಯಾಣ ಮಾಡಿದರು. 
ಅಮ್ಮೀಷದ್ದೈೈನ ಮಗನಾದ ಅಹೀಗೆಜೆರನು ದಾನ್‌ 
ಕುಲದ ಸೇನಾಧಿಪತಿ. *ಅಶೇರನ ಕುಲಕ್ಕೆ ಒಕ್ರಾನನ 
ಮಗನಾದ ಪಗೀಯೇಲನು ಸೇನಾಧಿಪತಿಯಾಗಿದ್ದನು. 
2'ನಫ್ತಾಲಿ ಕುಲಕ್ಕೆ ಏನಾನ ಮಗನಾದ ಅಹೀರನು 
ಸೇನಾಧಿಪತಿಯಾಗಿದ್ದನು. ೫ ಈ ರೀತಿಯಾಗಿ ಇಸ್ರೇಲರು 
ತಮ್ಮ ಗುಂಪುಗಳಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ 
ಪ್ರಯಾಣ ಮಾಡಿದರು. 

ಔೌಹೋಬಾಬನು ಮಿದ್ಯಾನ್ಯನಾದ ರೆಗೂವೇಲನ 
ಮಗನು. (ರೆಗೂವೇಲನು ಮೋಶೆಯ ಮಾವ.) 
ಮೋಶೆಯು ಹೋಬಾಬನಿಗೆ, "ದೇವರು ನಮಗೆ ಕೊಡು 
ತ್ತೇನೆಂದು ವಾಗ್ದಾನ ಮಾಡಿದ ದೇಶಕ್ಕೆ ನಾವು ಪ್ರಯಾಣ 
ಮಾಡುತ್ತಿದ್ದೇವೆ. ನಮ್ಮೊಂದಿಗೆ ಬಾ. ನಾವು ನಿನ್ನೊಂದಿಗೆ 
ಉದಾರವಾಗಿರುತ್ತೇವೆ; ಯಾಕಂದರೆ ಯೆಹೋವನು 
ಇಸ್ರೇಲರಿಗೆ ಒಳ್ಳೆಯವುಗಳನ್ನು ವಾಗ್ದಾನ ಮಾಡಿದ್ದಾನೆ.'' 

ಆದರೆ ಹೋಬಾಬನು, ""ಇಲ್ಲ. ನಾನು ನಿಮ್ಮೊಂದಿಗೆ 
ಬರುವುದಿಲ್ಲ. ನಾನು ನನ್ನ ಸ್ವದೇಶಕ್ಕೂ ನನ್ನ ಸ್ವಜನರ 
ಬಳಿಗೂ ಹೋಗುವೆನು'' ಎಂದು ಉತ್ತರಕೊಟ್ಟನು. 





193 


3!'ಆಗ ಮೋಶೆ, ""ದಯಮಾಡಿ ನಮ್ಮನ್ನು ಬಿಟ್ಟು 
ಹೋಗಬೇಡ. ನಾವು ಮರುಭೂಮಿಯಲ್ಲಿ ಎಲ್ಲಿ 
ಪಾಳೆಯ ಮಾಡಿಕೊಳ್ಳಬಹುದೆಂಬುದು ನಿನಗೆ ಗೊತ್ತಿದೆ. 
ನೀನು ನಮ್ಮ ಮಾರ್ಗದರ್ಶಕನಾಗಿರಬಹುದು.3`ನೀನು 
ನಮ್ಮೊಂದಿಗೆ ಬಂದರೆ, ಯೆಹೋವನು ನಮಗೆ ಕೊಡುವ 
ಎಲ್ಲಾ ಒಳ್ಳೆಯ ವಸ್ತುಗಳಲ್ಲಿ ನಿನಗೆ ಪಾಲು ಕೊಡುವೆವು'' 
ಎಂದು ಹೇಳಿದನು. 

3ಅವರು ಯೆಹೋವನ ಬೆಟ್ಟದಿಂದ ಹೊರಟು 
ಮೂರು ದಿನ ಪ್ರಯಾಣಮಾಡಿದರು. ಲೇವಿಯರು 
ಹೊತ್ತುಕೊಂಡಿದ್ದ ಯೆಹೋವನ ಒಡಂಬಡಿಕೆ 
ಪೆಟ್ಟಿಗೆಯು ಮತ್ತೆ ಪಾಳೆಯ ಹಾಕಲು ಯೋಗ್ಯವಾದ 
ಸ್ಥಳವನ್ನು ಎದುರುನೋಹುತ್ತಾ ಜನರ ಮುಂದೆ ಮೂರು 
ದಿನಗಳವರೆಗೆ ಹೋಯಿತು. 3 ಅವರು ಪಾಳೆಯದೊಡನೆ 
ಹೊರಟಾಗ ಪ್ರತಿದಿನವೂ ಯೆಹೋವನ ಮೋಡವು 
ಅವರ ಮೇಲಿರುತ್ತಿತ್ತು 

ಜನರು ಪವಿತ್ರ, ಪೆಟ್ಟಿಗೆಯನ್ನು ಎತ್ತಿಕೊಂಡು 
ಹೊರಡುವಾಗ, ಮೋಶೆಯು, 


"ಯೆಹೋವನೇ, ಎದ್ದೇಳು! ನಿನ್ನ ವೈರಿಗಳು 
ಚದರಿಹೋಗಲಿ, ನಿನ್ನ ಶತ್ರುಗಳು ಬೆನ್ನು ಕೊಟ್ಟು 
ಓಡಿಹೋಗಲಿ'' ಎಂದು ಹೇಳುತ್ತಿದ್ದನು. 


36ಪವಿತ್ರಪೆಟ್ಟಿಗೆಯು ಕೆಳಗಿಳಿಸಲ್ಪಟ್ಟಾಗ ಮೋಶೆಯು, 
ಚ ಲ ಚ 


"ಯೆಹೋವನೇ, ಇಸ್ರೇಲರ ಲಕ್ಷಾಂತರ 
ಕುಟುಂಬಗಳ ಬಳಿಗೆ ಹಿಂತಿರುಗಿ ಬಾ'' ಎಂದು 
ಹೇಳುತ್ತಿದ್ದನು. 


ಜನರು ಮತ್ತೆ ಗುಣಗುಟ್ಟಿದರು 

ಜನರು ತಮಗೆ ತೊಂದರೆ ಉಂಟಾಯಿತೆಂದು 
1 1 ಗಟ್ಟೆಯಾಗಿ ಗುಣಗುಟ್ಟಿದರು. ಅದನ್ನು 
ಯೆಹೋವನು ಕೇಳಿ ಕೋಪಗೊಂಡನು. ಯೆಹೋವ 
ನಿಂದ ಬಂದ ಬೆಂಕಿ ಅವರ ವಿರುದ್ಧವಾಗಿ ಹೊತ್ತಿಕೊಂಡದ್ದ 
ರಿಂದ ಪಾಳೆಯದ ಹೊರಭಾಗದಲ್ಲಿದ್ದವರು ನಾಶ 
ವಾದರು.?ಆಗ ಜನರು ಸಹಾಯಕ್ಕಾಗಿ ಮೋಶೆಗೆ ಮೊರೆ 
ಯಿಟ್ಟರು. ಮೋಶೆಯು ಯೆಹೋವನಿಗೆ ಪ್ರಾರ್ಥಿಸಲಾಗಿ 
ಬೆಂಕಿ ಆರಿಹೋಯಿತು. ಯೆಹೋವನು ಅವರಿಗೆ 
ವಿರುದ್ಧವಾಗಿ ಬೆಂಕಿ ಉರಿಯುವಂತೆ ಮಾಡಿದ್ದರಿಂದ 
ಜನರು ಆ ಸ್ಥಳಕ್ಕೆ "ತಬೇರ''* ಎಂದು ಹೆಸರಿಟ್ಟರು. 





ತಬೇರ ಅಂದರೆ ""ಉರಿಯುವಿಕೆ.'' 


ಅರಣ್ಯಕಾಂಹ 10:31-11:15 


ಎಪ್ಪತ್ತು ಮಂದಿ ಹಿರಿಯರು 

ಅವರ ಮಧ್ಯದಲ್ಲಿದ್ದ ಕಿರುಕುಳಕೊಡುವ ಪರ 
ದೇಶಸ್ಥರು ಬೇರೆ ರೀತಿಯ ಆಹಾರಕ್ಕಾಗಿ ಬಹಳವಾಗಿ 
ಆಶಿಸಿದರು. ಇಸ್ರೇಲರು ಸಹ ಮತ್ತೆ ಅಳಲು ಆರಂಭಿಸಿ, 
""ನಮಗೆ ಯಾರು ಮಾಂಸವನ್ನು ಕೊಡುತ್ತಾರೆ. *ನಾವು 
ಈಜಿಪ್ಟಿನಲ್ಲಿ ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸವತೆ 
ಕಾಯಿ, ಕರ್ದೂಜು, ಈರುಳ್ಳಿಸೊಪ್ಪು ಈರುಳ್ಳಿ, ಬೆಳ್ಳುಳ್ಳಿ 
ಇವುಗಳನ್ನು ನಾವು ಜ್ಞಾಪಿಸಿಕೊಳ್ಳುತ್ತೇವೆ. ಆದರೆ ನಾವು 
ಈಗ ನಮ್ಮ ಬಲವನ್ನು ಕಳೆದುಕೊಂಡಿದ್ದೇವೆ. ಈ 
ಮನ್ನವನ್ನು ಬಿಟ್ಟು ನಮ್ಮಲ್ಲಿ ತಿನ್ನಲು ಬೇರೇನೂ ಇಲ್ಲ'' 
ಎಂದರು. 7ಈ ಮನ್ನವು ಕೊತ್ತುಂಬರಿ ಕಾಳಿನಂತಿತ್ತು 
ಮತ್ತು ಬದೋಲಖಧೂಪದಂತೆ ಕಾಣಿಸಿತು. ಜನರು 
ಮನ್ನವನ್ನು ಕೂಡಿಸಿಕೊಂಡು ಬೀಸುವ ಕಲ್ಲುಗಳಿಂದ 
ಬೀಸಿ ಅಥವಾ ಒರಳಲ್ಲಿ ಕುಟ್ಟಿ ಮಡಕೆಗಳಲ್ಲಿ ಬೇಯಿಸಿ 
ತೆಳುವಾದ ರೊಟ್ಟಿಗಳನ್ನು ಮಾಡಿಕೊಂಡರು. ಅದರ ರುಚಿ 
ಆಲಿವ್‌ ಎಣ್ಣೆಯಿಂದ ಮಾಡಿದ ಭಕ್ಷ್ಯಗಳಂತಿತ್ತು ರಾತ್ರಿ, 
ಕಾಲದಲ್ಲಿ ಮಂಜು ಪಾಳೆಯದಲ್ಲಿ ಬೀಳುತ್ತಿದ್ದಾಗ 
ಅದರೊಂದಿಗೆ ಮನ್ನವೂ ಬೀಳುತ್ತಿತ್ತು. 

ಎಲ್ಲಾ ಕುಟುಂಬದವರೂ ತಮ್ಮತಮ್ಮ ಗುಡಾರದ 
ಬಾಗಿಲುಗಳಲ್ಲಿ ನಿಂತು ಗುಣಗುಟ್ಟುತ್ತಿರುವ ಶಬ್ದವು 
ಮೋಶೆಗೆ ಕೇಳಿಸಿತು. ಆಗ ಯೆಹೋವನು ಬಹು ಕೋಪ 
ಗೊಂಡನು. ಇದರಿಂದಾಗಿ ಮೋಶೆಗ ಬಹಳ ಬೇಸರ 
ವಾಯಿತು. !!ಆಗ ಮೋಶೆ ಯೆಹೋವನಿಗೆ, ""ನಿನ್ನ ಸೇವಕ 
ನಾದ ನನಗೆ ಯಾಕೆ ತೊಂದರೆಯನ್ನು ಉಂಟುಮಾಡಿದೆ. 
ನಾನು ನಿನಗೆ ಬೇಸರವನ್ನು ಉಂಟುಮಾಡಿದೆನೇ? ಈ 
ಜನರೆಲ್ಲರನ್ನು ಮುನ್ನಡೆಸಿಕೊಂಡು ಹೋಗುವ ಭಾರ 
ವನ್ನು ನೀನು ನನ್ನ ಮೇಲೆ ಯಾಕೆ ಹಾಕಿದೆ? 12ನಾನು 
ಇವರಿಗೆ ಹೆತ್ತ ತಾಯಿಯೋ? ನಾನು ಅವರಿಗೆ ಜನ್ಮ 
ಕೊಡಲಿಲ್ಲವೆಂದು ನಿನಗೆ ಗೊತ್ತಿದೆ. ದಾದಿಯು ಮಗು 
ವನ್ನು ಎತ್ತಿಕೊಂಡು ಹೋಗುವಂತೆ, ಈ ಜನರನ್ನು ನಾನು 
ನನ್ನ ಮಡಿಲಲ್ಲಿ ಇಟ್ಟು, ನೀನು ಅವರ ಪೂರ್ವಿಕರಿಗೆ 
ವಾಗ್ದಾನಮಾಡಿರುವ ದೇಶಕ್ಕೆ ಎತ್ತಿಕೊಂಡು ಹೋಗು 
ವಂತೆ ನೀನು ನನಗೇಕೆ ಹೇಳುವೇ? ಇವರು ನನ್ನ ಬಳಿಗೆ 
ಬಂದು, ""ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು' ಎಂದು 
ಕೇಳಿಕೊಳ್ಳುತ್ತಾರಲ್ಲಾ? ಇಷ್ಟು ಜನಕ್ಕೆ ಬೇಕಾದ 
ಮಾಂಸವು ನನಗೆ ಎಲ್ಲಿಂದ ದೊರಕೀತು? '*ಇಷ್ಟು ಜನರ 
ಭಾರವನ್ನು ನಾನೊಬ್ಬನೇ ಹೊರುವುದು ನನಗೆ ಅಸಾಧ್ಯ. 
ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ. 15ನೀನು ಹೀಗೆಯೇ 
ನನಗೆ ಮಾಡುವುದಾಗಿದ್ದರೆ ಅದಕ್ಕೆ ಬದಲಾಗಿ ನನ್ನನ್ನು 
ಕೊಂದುಬಿಡು ಎಂದು ಬೇಡಿಕೊಳ್ಳುತ್ತೇನೆ. ಆಗ ನಾನು 
ಈ ದುರವಸ್ಥೆಗಳಿಂದ ವಿಮುಕ್ತನಾಗುವೆನು'' ಎಂದು 
ಹೇಳಿದನು. 


ಅರಣ್ಯಕಾಂಡ 11:16-33 


ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
""ಇಸ್ರೇಲರಲ್ಲಿ ಹಿರಿಯರೆಂದೂ ಅಧಿಕಾರಿಗಳಂದೂ 
ನೀನು ತಿಳಿದುಕೊಂಡಿರುವ ಎಪ್ಪತ್ತು ಮಂದಿಯನ್ನು 
ಕೂಡಿಸಿ ದೇವದರ್ಶನಗುಡಾರದ ಬಾಗಿಲಿಗೆ ಕರೆದು 
ತಂದು ಅಲ್ಲೇ ನಿನ್ನೊಡನೆ ನಿಲ್ಲಿಸಿಕೊ. !7ನಾನು ಅಲ್ಲಿಗೆ 
ಇಳಿದುಬಂದು ನಿನ್ನ ಸಂಗಡ ಮಾತಾಡುವೆನು. ಅದಲ್ಲದೆ 
ನಾನು ನಿನಗೆ ಅನುಗ್ರಹಿಸಿದ ಆತ್ಮವನ್ನೇ ಅವರ ಮೇಲೆ 
ಸುರಿಸುವೆನು. ಆಗ ಸ್ವತಃ ನೀನೇ ಈ ಜನರ ಭಾರವನ್ನು 
ವಹಿಸಬೇಕಾಗಿರುವುದಿಲ್ಲ. ಈ ಎಪ್ಪತ್ತು ಮಂದಿ 
ಹಿರಿಯರು ಆ ಭಾರವನ್ನು ಹೊರಲು ನಿನಗೆ ಸಹಾಯ 
ಮಾಡುವರು. 

""ಇಸ್ರೇಲರಿಗೆ ಹೀಗೆ ಹೇಳು: ನಾಳೆಗಾಗಿ ನಿಮ್ಮನ್ನು 
ಪವಿತ್ರರನ್ನಾಗಿ ಮಾಡಿಕೊಳ್ಳಿರಿ. ನಾಳೆ ನೀವು ಮಾಂಸವನ್ನು 
ತಿನ್ನುವಿರಿ. "ನಮಗೆ ಮಾಂಸವನ್ನು ಕೊಡುವವರು 
ಯಾರು? ನಾವು ಈಜಿಪ್ಟಿನಲ್ಲಿ ಇದಕ್ಕಿಂತಲೂ ಚೆನ್ನಾಗಿ 
ದ್ವೆವಲ್ಲಾ' ಎಂಬ ನಿಮ್ಮ ದೂರನ್ನು ಯೆಹೋವನು ಕೇಳಿ 
ದ್ದಾನೆ. ಆದ್ದರಿಂದ ಯೆಹೋವನು ನಿಮಗೆ ಮಾಂಸವನ್ನು 
ಕೊಡುವನು ಮತ್ತು ನೀವು ತಿನ್ನುವಿರಿ. '*ನೀವು ಒಂದು 
ದಿನವಲ್ಲ, ಎರಡು ದಿನವಲ್ಲ, ಐದು ದಿನವಲ್ಲ ಹತ್ತು 
ದಿನವಲ್ಲ, ಇಪ್ಪತ್ತು ದಿನವಲ್ಲ ಒಂದು ತಿಂಗಳು ಪೂರ್ತಿ 
ಮಾಂಸವನ್ನು ತಿನ್ನುವಿರಿ. ಅದು ನಿಮ್ಮ ಮೂಗಿನಲ್ಲಿ ಹೊರ 
ಬರುವ ತನಕ ಮತ್ತು ನಿಮಗೆ ಅಸಹ್ಯವಾಗುವವರೆಗೆ 
ಅದನ್ನು ತಿನ್ನುವಿರಿ. ನೀವು ನಿಮ್ಮ ಮಧ್ಯದಲ್ಲಿರುವ 
ಯೆಹೋವನನ್ನು ತಿರಸ್ಕರಿಸಿದ್ದರಿಂದ ಮತ್ತು "ನಾವೇಕೆ 
ಈಜಿಷ್ಟನ್ನು ಬಿಟ್ಟುಬಂದೆವು' ಎಂದು ಆತನ ಮುಂದೆ 
ದೂರುಹೇಳಿದ್ದರಿಂದ ಇದು ನಿಮಗೆ ಸಂಭವಿಸುವುದು.'' 

ಮೋಶೆ ""ಯೆಹೋವನೇ, ಇಲ್ಲಿ ಆರು ಲಕ್ಷ ಗಂಡ 
ಸರು ನನ್ನೊಂದಿಗೆ ಇದ್ದಾರೆ. ಆದಾಗ್ಯೂ ನೀನು ಇವರಿಗೆ 
ಮಾಂಸ ಕೊಡುವುದಾಗಿಯೂ ಇವರು ಒಂದು ತಿಂಗ 
ಳಿಲ್ಲಾ ಅದನ್ನು ತಿನ್ನುವುದಾಗಿಯೂ ನೀನು ಹೇಳುತ್ತಿರುವೆ. 
ನಾವು ಎಲ್ಲಾ ಕುರಿಗಳನ್ನು ದನಕರುಗಳನ್ನು ಕೊಂದರೂ 
ಇಷ್ಟು ಜನರು ಒಂದು ತಿಂಗಳು ತಿನ್ನುವುದಕ್ಕೆ ಸಾಕಾಗದು. 
ಸಮುದ್ರದಲ್ಲಿರುವ ಮೀನುಗಳಲ್ಲವನ್ನು ಹಿಡಿದರೂ 
ಅದು ಇಷ್ಟು ಜನರಿಗೆ ಸಾಕಾಗದು'' ಎಂದು ಹೇಳಿದನು. 

ಚಆದರೆ ಯೆಹೋವನು ಮೋಶೆಗೆ, " ಯೆಹೋವನ 
ಶಕ್ತಿಗೆ ಮಿತಿಯಿಲ್ಲ ನಾನು ಹೇಳುತ್ತಿರುವ ಸಂಗತಿಗಳು 
ನಡೆಯುವುದನ್ನು ನೀನು ನೋಡುವೆ'' ಎಂದು 
ಹೇಳಿದನು. 

ಮೋಶೆಯು ಹೊರಟುಹೋಗಿ, ಯೆಹೋವನು 
ಹೇಳಿದ್ದನ್ನು ಜನರಿಗೆ ತಿಳಿಸಿ, ಇಸ್ರೇಲರ ಹಿರಿಯರಲ್ಲಿ 
ಎಪ್ಪತ್ತು ಮಂದಿಯನ್ನು ಒಟ್ಟಾಗಿ ಸೇರಿಸಿದನು. ಅವರು 
ಗುಹಾರದ ಸುತ್ತಲೂ ನಿಲ್ಲುವಂತೆ ಆಜ್ಞಾಪಿಸಿದನು. ಬಗ 


194 


ಯೆಹೋವನು ಮೇಘದಲ್ಲಿ ಇಳಿದು ಮೋಶೆಯೊಡನೆ 
ಮಾತಾಡಿ ಮೋಶೆಯಲ್ಲಿದ್ದ ಆತ್ಮವನ್ನೇ* ಆ ಎಪ್ಪತ್ತು 
ಮಂದಿ ಹಿರಿಯರಿಗೆ ಕೊಟ್ಟನು. ಆತ್ಮಿಕ ವರಗಳು ಅವರಿಗೆ 
ಕೊಡಲ್ಪಟ್ಟಾಗ ಅವರು ಪ್ರವಾದಿಗಳಂತೆ ಪ್ರವಾದಿಸಿದರು. 
ಆದರೆ ಮತ್ತೆ ಅವರು ಹಾಗೆ ಪ್ರವಾದಿಸಲಿಲ್ಲ. 

26ಎಲ್ಹಾದ್‌ ಮತ್ತು ಮೇದಾದ್‌ ಎಂಬ ಹಿರಿಯರಿಬ್ಬರು 
ಗುಹಾರದ ಬಳಿಗೆ ಹೋಗಲಿಲ್ಲ ಹಿರಿಯರ ಹೆಸರುಗಳಿದ್ದ 
ಪಟ್ಟಿಯಲ್ಲಿ ಅವರ ಹೆಸರುಗಳಿದ್ದುವು. ಆದರೆ ಅವರು 
ಗುಡಾರದಲ್ಲೇ ಉಳಿದುಕೊಂಡರು. ಅದರೆ ಅವರಿಗೆ 
ಆತ್ಮಿಕ ವರಗಳು ಕೊಡಲ್ಪಟ್ಟಿದ್ದರಿಂದ ಅವರು ಪಾಳೆಯ 
ದಲ್ಲಿ ಪ್ರವಾದಿಗಳಂತೆ ಪ್ರವಾದಿಸತೊಡಗಿದರು. 'ಒಬ್ಬ 
ಯೌೌವನಸ್ಥನು ಮೋಶೆಯ ಬಳಿಗೆ ಓಡಿಹೋಗಿ, 
""ಎಲ್ಹಾದ್‌ ಮತ್ತು ಮೇದಾದ್‌ ಎಂಬಿಬ್ಬರು ಪಾಳೆಯ 
ದಲ್ಲಿ ಪ್ರವಾದಿಗಳಂತೆ ಪ್ರವಾದಿಸುತ್ತಿದ್ದಾರೆ'' ಎಂದು 
ಹೇಳಿದನು. ನೂನನ ಮಗನಾದ ಯೆಹೋಶುವನು 
ಮೋಶೆಗೆ, ""ಸ್ವಾಮೀ, ನೀನು ಅವರನ್ನು ತಡೆಯಬೇಕು'' 
ಎಂದನು. (ಯೆಹೋಶುವನು ಯೌವನಸ್ಥನಾಗಿದ್ದಾಗಿ 
ನಿಂದಲೂ ಮೋಶೆಯ ಸಹಾಯಕನಾಗಿದ್ದನು.) ಆದರೆ 
ಮೋಶೆಯು, ""ನೀನು ನನಗೋಸ್ಕರ ಭಾವೋದ್ವೇಗ 
ಗೊಂಡಿರುವೆಯೋ? ಯೆಹೋವನ ಜನರೆಲ್ಲರೂ 
ಪ್ರವಾದಿಗಳಾಗಿರಬೇಕೆಂದು ನಾನು ಬಯಸುತ್ತೇನೆ. ಅವ 
ರೆಲ್ಲರ ಮೇಲೆ ಯೆಹೋವನು ತನ್ನ ಆತ್ಮನನ್ನು ಇರಿಸ 
ಬೇಕೆಂದು ನಾನು ಬಯಸುತ್ತೇನೆ'' ಎಂದುತ್ತರಿಸಿದನು. 
ಬಳಿಕ ಮೋಶೆಯು ಮತ್ತು ಇಸ್ರೇಲರ ನಾಯಕರು 
ಪಾಳೆಯಕ್ಕೆ ಹಿಂತಿರುಗಿದರು. 


ಲಾವಕ್ಕಿಗಳು 

3!ಆಗ ಯೆಹೋವನು ಸಮುದ್ರದ ಕಡೆಯಿಂದ ಬಲ 
ವಾದ ಗಾಳಿಯು ಬೀಸುವಂತೆ ಮಾಡಿದನು. ಗಾಳಿಯು 
ಲಾವಕ್ಕಿಗಳನ್ನು ಹೊತ್ತುಕೊಂಡು ಬಂತು. ಲಾವಕ್ಕಿಗಳು 
ಪಾಳೆಯದ ಸುತ್ತಲೂ ಹಾರಿಬಂದವು. ಒಬ್ಬನು ಪ್ರತಿ 
ಯೊಂದು ದಿಕ್ಕಿನಲ್ಲಿ ಒಂದು ದಿನ ನಡೆಯಬಹುದಾದಷ್ಟು 
ದೂರದವರೆಗೂ ಲಾವಕ್ಕಿಗಳು ಭೂಮಿಯಿಂದ ಮೂರು 
ಅಡಿ ಎತ್ತರದಲ್ಲಿ ಹಾರಾಡುತ್ತಿದ್ದವು. ಜನರು ಎದ್ದು ಆ 
ದಿನವೆಲ್ಲಾ ಮತ್ತು ರಾತ್ರಿಯೆಲ್ಲಾ ಮತ್ತು ಮರುದಿನವೆಲ್ಲಾ 
ಲಾವಕ್ಕಿಗಳನ್ನು ಕೂಡಿಸಿಕೊಂಡರು. ಸ್ವಲ್ಪ ಕೂಡಿಸಿ 
ಕೊಂಡವನು ಅರವತ್ತು ಕಿಲೋ ಗ್ರಾಂ ಕೂಡಿಸಿ 
ಕೊಂಡನು. ಬಳಿಕ ಜನರು ಲಾವಕ್ಕಿಗಳ ಮಾಂಸವನ್ನು 
ಪಾಳೆಯದ ಸುತ್ತಲೂ ಹರಡಿ ಬಿಸಿಲಿನಲ್ಲಿ ಒಣಗಿಸಿ 
ಕೊಂಡರು. *ಜನರು ಮಾಂಸವನ್ನು ಇನ್ನೂ 











ಆತ್ಮವನ್ನೇ ಅಕ್ಷರಶಃ, ದೇವರು ಮೋಶೆಯಲ್ಲಿದ್ದ ಆತ್ಮವನ್ನು ತೆಗೆದು 
ಕೊಂಡು ಅವರ ಮೇಲೆ ಸುರಿಸಿದನು. 


195 


ತಿನ್ನುತ್ತಿರುವಾಗಲೇ ಮತ್ತು ಲಾವಕ್ಕಿಗಳ ಸರಬರಾಜು 
ನಿಂತು ಹೋಗುವುದಕ್ಕಿಂತ ಮೊದಲೇ ಯೆಹೋವನು 
ಬಹಳವಾಗಿ ಕೋಪಗೊಂಡು ಜನರ ಮಧ್ಯದಲ್ಲಿ ಭಯಂ 
ಕರವಾದ ಕಾಯಿಲೆಯನ್ನು ಉಂಟುಮಾಡಿದನು. ಜನ 
ರಲ್ಲಿ ಅನೇಕರು ಸತ್ತದ್ದರಿಂದ ಅವರನ್ನು ಅಲ್ಲೇ 
ಹೂಳಿಟ್ಟರು. **ಈ ಕಾರಣದಿಂದ ಆ ಸ್ಥಳಕ್ಕೆ "ಕಿಬ್ರೋತ್‌ 
ಹತಾವಾ' ಎಂದು ಹೆಸರಿಟ್ಟರು. ಮಾಂಸಕ್ಕಾಗಿ ಅತ್ಯಾಶೆ 
ಪಟ್ಟವರನ್ನು ಅಲ್ಲಿ ಹೂಳಿಟ್ಟಿದ್ದರಿಂದ ಆ ಸ್ಥಳಕ್ಕೆ ಈ 
ಹೆಸರನ್ನು ಇಟ್ಟರು. ಜನರು ಕಿಬ್ರೋತ್‌ ಹತಾವಾದಿಂದ 
ಪ್ರಯಾಣಮಾಡಿ ಹಚೇರೋತಿಗೆ ಹೋಗಿ ಅಲ್ಲಿ ಇಳಿದು 
ಕೊಂಡರು. 


ಮಿರ್ಯಾಮಳು ಮತ್ತು ಆರೋನನು ಮೋಶೆಗೆ 
ವಿರುದ್ಧವಾಗಿ ಗುಣಗುಟ್ಟಿದ್ದು 
1 1... ಇಥಿಯೋಪ್ಯದ ಸ್ತ್ರೀಯನ್ನು 
ಮದುವೆ ಮಾಡಿಕೊಂಡ ಕಾರಣ ಮಿರ್ಯಾಮಳೂ 
ಆರೋನನೂ ಮೋಶೆಗೆ ವಿರೋಧವಾಗಿ ಮಾತಾಡಿದರು. 
2ಅವರು, "ಯೆಹೋವನು ಮೋಶೆಯೊಡನೆ ಮಾತ್ರ 
ಮಾತಾಡಿದ್ದಾನೊ? ಆತನು ನಮ್ಮೊಡನೆಯೂ ಮಾತಾ 
ಡಿದನಲ್ಲವೇ?'' ಅಂದರು. 
ಯೆಹೋವನು ಅವರ ಮಾತುಗಳನ್ನು ಕೇಳಿದನು. 
(ಮೋಶೆಯು ಬಹಳ ದೀನನಾದ ವ್ಯಕ್ತಿ. ಅವನು 
ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ 
ದೀನನಾಗಿದ್ದನು.) “ಆದ್ದರಿಂದ ಕೂಡಲೇ ಯೆಹೋ 
ವನು ಮೋಶೆ, ಆರೋನರ ಮತ್ತು ಮಿರ್ಯಾಮಳ ಸಂಗಡ 
ಮಾತಾಡಿ, ""ನೀವು ಮೂವರು ದೇವದರ್ಶನ ಗುಡಾರಕ್ಕೆ 
ಬನ್ನಿ'' ಎಂದು ಹೇಳಿದನು. 
ಆದ್ದರಿಂದ ಮೋಶೆ, ಆರೋನರು ಮತ್ತು ಮಿರ್ಯಾಮಳು 
ದೇವದರ್ಶನಗುಡಾರಕ್ಕೆ ಹೋದರು. 5ಯೆಹೋವನು 
ಎತ್ತರವಾದ ಮೇಘದಲ್ಲಿ ಇಳಿದುಬಂದು ದೇವದರ್ಶನ 
ಗುಡಾರದ ಪ್ರವೇಶದ್ವಾರದ ಬಳಿ ನಿಂತನು. 
ಯೆಹೋವನು ಆರೋನನನ್ನೂ ಮಿರ್ಯಾಮಳನ್ನೂ 
ಕರೆದನು. ಆರೋನನೂ ಮಿರ್ಯಾಮಳೂ ಹತ್ತಿರಕ್ಕೆ 
ಹೋದರು. ದೇವರು, ""ನನ್ನ ಮಾತನ್ನು ಕೇಳಿರಿ. 
ನಿಮ್ಮಲ್ಲಿ ಪ್ರವಾದಿಯಿದ್ದರೆ, ನಾನು ಅವನಿಗೆ ನನ್ನನ್ನು 
ದರ್ಶನದಲ್ಲಿ ಗೊತ್ತುಪಡಿಸಿಕೊಳ್ಳುವೆನು ಅಥವಾ ಸ್ವಪ್ನ 
ದಲ್ಲಿ ಅವನ ಸಂಗಡ ಮಾತಾಡುವೆನು. 'ಆದರೆ ಮೋಶೆ 
ಯೊಡನೆ ನಾನು ಆ ರೀತಿ ಮಾಡುವುದಿಲ್ಲ ಮೋಶೆಯು 
ನನ್ನ ನಂಬಿಗಸ್ತನಾದ ಸೇವಕನು. ಅವನ ಮೇಲೆ ನನಗೆ 
ಭರವಸೆಯಿದೆ. *ನಾನು ಅವನೊಂದಿಗೆ ಗೂಡಾರ್ಥದಿಂದ 
ಮಾತಾಡದೆ ನೇರವಾಗಿಯೂ ಸ್ಪಷ್ಟವಾಗಿಯೂ ಮಾತಾ 
ಡುತ್ತೇನೆ. ಅವನು ನನ್ನ ಸ್ವರೂಪವನ್ನೇ ನೋಹಬಲ್ಲನು. 


ಅರಣ್ಯಕಾಂಹ 11:34-13:5 


ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡಲು 
ನೀವು ಯಾಕೆ ಭಯಪಡಲಿಲ್ಲ?'' ಎಂದು ಹೇಳಿದನು. 

*ಯೆಹೋವನು ಅವರ ಮೇಲೆ ಬಹಳವಾಗಿ ಕೋಪ 
ಗೊಂಡು ಹೊರಟುಹೋದನು. ಮೇಘವು ಗುಡಾರ 
ದಿಂದ ಮೇಲಕ್ಕೆ ಎದ್ದಿತು. ಆರೋನನು ಹಿಂತಿರುಗಿ 
ಮಿರ್ಯಾಮಳನ್ನು ನೋಡಿದನು. ಆಕೆಯ ಚರ್ಮವು ಹಿಮ 
ದಂತೆ ಬೆಳ್ಳಗಾಗಿತ್ತು. ಆಕೆಗೆ ಭಯಂಕರವಾದ ಚರ್ಮ 
ರೋಗ ಹಿಡಿದಿತ್ತು 

!!ಆಗ ಆರೋನನು ಮೋಶೆಗೆ, “ಸ್ವಾಮೀ, ನಾವು 
ಮೂರ್ಪತನದಿಂದ ಮಾಡಿದ ಪಾಪಕ್ಕೆ ದಯವಿಟ್ಟು 
ನಮ್ಮನ್ನು ದಂಡಿಸಬೇಡ. ಗರ್ಭದಲ್ಲೇ ಅರ್ಧ ಮಾಂಸ 
ಕೊಳೆತುಹೋಗಿ, ಹುಟ್ಟುವಾಗಲೇ ಸತ್ತ ಮಗುವಿನಂತೆ 
ಈಕೆಗೆ ಆಗದಂತೆ ದಯವಿಟ್ಟು ಕಾಪಾಡು'' ಎಂದು ಬೇಡಿ 
ಕೊಂಡನು. ಆದ್ಧರಿಂದ ಮೋಶೆ ಯೆಹೋವನಿಗೆ 
ಪ್ರಾರ್ಥಿಸಿ, "ದೇವರೇ, ದಯಮಾಡಿ ಈಕೆಯನ್ನು ವಾಸಿ 
ಮಾಡು'' ಎಂದು ಹೇಳಿದನು. 

“ಅದಕ್ಕೆ ಯೆಹೋವನು, ""ತಂದೆ ಮುಖದ ಮೇಲೆ 
ಉಗುಳಿದ್ದರೆ ಆಕೆ ಏಳು ದಿವಸ ನಾಚಿಕೆಯಿಂದ ಇರುತ್ತಿರ 
ಲಿಲ್ಲವೇ? ಹಾಗಾದರೆ ಆಕೆ ಏಳು ದಿವಸ ಪಾಳೆಯದ 
ಹೊರಗೆ ಇರಬೇಕು. ತರುವಾಯ ಆಕೆ ಪಾಳೆಯದೊಳಗೆ 
ಬರಬಹುದು'' ಎಂದು ಉತ್ತರಿಸಿದನು. 

15 ಆದಕಾರಣ ಅವರು ಮಿರ್ಯಾಮಳನ್ನು ಏಳು ದಿವಸಗಳ 
ವರೆಗೆ ಪಾಳೆಯದ ಹೊರಗೆ ಇಟ್ಟರು. ಆಕೆ ತಿರುಗಿ 
ಸೇರಿಕೊಳ್ಳುವ ಪರ್ಯಂತರ ಇಸ್ರೇಲರು ಪ್ರಯಾಣ 
ಮಾಡಲಿಲ್ಲ. ಇದಾದ ನಂತರ, ಜನರು ಹಚೇರೋತಿ 
ನಿಂದ ಹೊರಟು ಪಾರಾನ್‌ ಮರುಭೂಮಿಯಲ್ಲಿ 
ಪಾಳೆಯ ಮಾಡಿಕೊಂಡರು. 


ಗೂಢಚಾರರು ಕಾನಾನ್‌ ದೇಶಕ್ಕೆ ಹೋದದ್ದು 
ಯೆಹೋವನು ಮೋಶೆಗೆ, ?""ಕಾನಾನ್‌ ದೇಶದ 
1 3 ಬಗ್ಗೆ ವಿಷಯವನ್ನು ಸಂಗ್ರಹಿಸಿಕೊಂಡು ಬರಲು 
ಗೂಢಚಾರರನ್ನು ಕಳುಹಿಸು. ನಾನು ಇಸ್ರೇಲರಿಗೆ 
ಕೊಡುವ ದೇಶ ಇದಾಗಿದೆ. ಹನ್ನೆರಡು ಕುಲಗಳಿಂದ 
ಒಬ್ಬೊಬ್ಬ ನಾಯಕನನ್ನು ಕಳುಹಿಸು'' ಎಂದು ಹೇಳಿದನು. 
*ಜನರು ಪಾರಾನ್‌ ಮರುಭೂಮಿಯಲ್ಲಿ ಇಳಿದು 
ಕೊಂಡಿದ್ದಾಗ ಯೆಹೋವನ ಆಜ್ಞೆಗನುಸಾರವಾಗಿ 
ಮೋಶೆಯು ಈ ನಾಯಕರನ್ನು ಕಳುಹಿಸಿದನು. 1 
ನಾಯಕರು ಯಾರೆಂದರೆ: 


ರೂಬೇನ್‌ ಕುಲದಿಂದ ಜಕ್ಕೂರನ ಮಗನಾದ 
ಶಮ್ಮೂವ, 

5  ಸಿಮೆಯೋನ್‌ ಕುಲದಿಂದ 
ಮಗನಾದ ಶಾಫಾಟ್‌, 


ಹೋರಿಯ 


ಅರಣ್ಯಕಾಂಡ 13:6-32 


6. ಯೆಹೂದ ಕುಲದಿಂದ ಯೆಪುನ್ನೆಯ ಮಗನಾದ 

ಕಾಲೇಬ್‌, 

ಇಸ್ಸಾಕಾರನ ಕುಲದಿಂದ 

ಮಗನಾದ ಇಗಾಲ್‌, 

8. ಎಫ್ರಾಯೀಮ್‌ ಕುಲದಿಂದ ನೂನನ ಮಗನಾದ 
ಹೋಶೇಯ, 


ಯೋಸೇಫನ 


9 ಬೆನ್ಯಾಮೀನ್‌ ಕುಲದಿಂದ ರಾಪೂವನ 
ಮಗನಾದ ಪಲ್ಟೀ, 
0 ಜೆಬುಲೂನ್‌ ಕುಲದಿಂದ ಸೋದೀಯ 


ಮಗನಾದ ಗದ್ದೀಯೇಲ್‌, 
! ಯೋಸೇಫನ ಕುಲದಿಂದ (ಮನಸ್ಸೆ) ಸೂಸೀಯ 


ಮಗನಾದ ಗದ್ದೀ. 

2 ದಾನ್‌ ಕುಲದಿಂದ ಗೆಮಲ್ಲೀಯ ಮಗನಾದ 
ಅಮ್ಮೀಯೇಲ್‌. 

3 ಅಶೇರ್‌ ಕುಲದಿಂದ ಮೀಕಾಯೇಲನ 


ಮಗನಾದ ಸೆತೂರ್‌, 

* ನಫ್ತಾಲಿ ಕುಲದಿಂದ ವಾಪೆಸೀಯನ ಮಗನಾದ 
ನಹಬೀ, 

5 ಗಾದ್‌ ಕುಲದಿಂದ ಮಾಕೀಯನ ಮಗನಾದ 
ಗೆಯೂವೇಲ್‌. 





'6ದೇಶದ ವಿಷಯವನ್ನು ಸಂಗ್ರಹಿಸಿಕೊಂಡು ಬರಲು 
ಮೋಶೆ ಕಳುಹಿಸಿದ ಗೂಢಚಾರರ ಹೆಸರುಗಳು ಇವೆ. 

(ಮೋಶೆಯು ನೂನನ ಮಗನಾದ ಹೋಶೇಯನಿಗೆ 
ಯೆಹೋಶುವನೆಂದು ಹೆಸರಿಟ್ಟನು.) 

ಕಾನಾನ್‌ ದೇಶದ ವಿಷಯವನ್ನು ಸಂಗ್ರಹಿಸಿಕೊಂಡು 
ಬರಲು ಮೋಶೆ ಅವರನ್ನು ಕಳುಹಿಸುವಾಗ ಅವರಿಗೆ, 
""ನೀವು ಬೆಟ್ಟದ ಸೀಮೆಗೆ ನೆಗೆವ್‌ ಮೂಲಕ ಹತ್ತಿ ಹೋಗಿ 
18ಆ ದೇಶದ ಸಂಗತಿಯನ್ನೆಲ್ಲಾ ತಿಳಿದುಕೊಳ್ಳಿರಿ. ಅಲ್ಲಿಯ 
ನಿವಾಸಿಗಳು ಬಲಿಷ್ಠರೋ ಅಥವಾ ಬಲಹೀನರೋ, 
ಬಹಳ ಮಂದಿಯೋ ಅಥವಾ ಸ್ವಲ್ಪ ಮಂಡಿಯೋ, 
1 ಅವರ ದೇಶ ಒಳ್ಳೆಯದೋ ಅಧವಾ ಕೆಟ್ಟದ್ದೋ, ಅವರ 
ಪಟ್ಟಣಗಳು ಗೋಡೆಗಳನ್ನು ಹೊಂದಿವೆಯೋ ಅಥವಾ 
ಇಲ್ಲವೋ, ಭೂಮಿಯು ಸಾರವಾದದ್ದೋ ಅಥವಾ 
ನಿಸ್ಸಾರವಾದದ್ದೋ, ಮರಗಳನ್ನು ಹೊಂದಿದೆಯೋ 
ಅಥವಾ ಇಲ್ಲವೋ, ಎಂಬುದನ್ನು ತಿಳಿದುಕೊಳ್ಳಿ. 
ಅದಲ್ಲದೆ ಆ ದೇಶದ ಉತ್ಪನ್ನಗಳಲ್ಲಿ ಕೆಲವನ್ನು ತರಲು 
ಪ್ರಯತ್ನ ಮಾಡಿ'' ಎಂದು ಹೇಳಿದನು. (ಆಗ 
ದ್ರಾಕ್ಬಾಲತೆಗಳ ಪ್ರಥಮಫಲದ ಕಾಲವಾಗಿತ್ತು.) 

2!ಅವರು ಬೆಟ್ಟದ ಸೀಮೆಗೆ ಹತ್ತಿಹೋಗಿ ಚಿನ್‌ 
ಅರಣ್ಯದಿಂದಿಡಿದು ಲೆಬೊಹಮಾತಿನ ಬಳಿಯಲ್ಲಿರುವ 
ರೆಹೋಬಿನವರೆಗೂ ದೇಶದ ವಿಷಯಗಳನ್ನು ಸಂಗ್ರಹಿಸಿ 
ಕೊಂಡರು. ಅವರು ನೆಗೆವ್‌ ಮೂಲಕ ದೇಶವನ್ನು 





196 


ಪ್ರವೇಶಿಸಿ ಹೆಬ್ರೋನಿಗೆ ಹೋದರು. ಹೆಬ್ರೋನ್‌ 
ಪಟ್ಟಣವು ಚೋವನ್‌ ಪಟ್ಟಣಕ್ಕಿಂತ ಏಳು ವರುಷಗಳ 
ಮುಂಚೆ ಕಟ್ಟಲ್ಪಟ್ಟೆತ್ತು ಅಲ್ಲಿ ಅಹೀಮನ್‌, ಶೇಷ ಮತ್ತು 
ತಲ್ಕೈ ಎಂಬವರು ವಾಸಿಸುತ್ತಿದ್ದರು. ಇವರು ಅನಾಕನ 
ಸಂತತಿಯವರು. 2 ಬಳಿಕ ಅವರು ಎಷ್ಕೋಲ್‌*್‌ ಕಣಿವೆಗೆ 
ಹೋದರು. ಅಲ್ಲಿ ಅವರು ದ್ರಾಕ್ಟಾಲತೆಯಿಂದ ಒಂದು 
ಕೊಂಬೆಯನ್ನು ಕಡಿದರು. ಆ ಕೊಂಬೆಯಲ್ಲಿ ದ್ರಾಕ್ಷೆಯ 
ಗೊಂಚಲಿತ್ತು ಅವರು ಅದನ್ನು ಒಂದು ಕೋಲಿಗೆ ಕಟ್ಟಿ 
ಇಬ್ಬರು ಅದನ್ನು ಹೊತ್ತುಕೊಂಡು ಬಂದರು. ಕೆಲವು 
ದಾಳಿಂಬೆ ಹಣ್ಣುಗಳನ್ನು ಮತ್ತು ಅಂಜೂರದ ಹಣ್ಣು 
ಗಳನ್ನು ಹೊತ್ತು ತಂದರು.?*ಇಸ್ರೇಲರು ಅಲ್ಲಿ ದ್ರಾಕ್ಸೆಯ 
ಗೊಂಚಲನ್ನು ಕತ್ತರಿಸಿದ್ದರಿಂದ ಆ ಸ್ಥಳಕ್ಕೆ ಎಷ್ಕೋಲ್‌ 
ಕಣಿವೆ ಎಂದು ಹೆಸರಾಯಿತು. 

ಜ್ಜನರು ನಲವತ್ತು ದಿನಗಳವರೆಗೆ ದೇಶವನ್ನು 
ಸಂಚರಿಸಿ ನೋಡಿ, ತಮ್ಮ ಪಾಳೆಯಕ್ಕೆ ಹಿಂತಿರುಗಿದರು. 
5ಇಸ್ರೀಲರು ಪಾರಾನ್‌ ಮರುಭೂಮಿಯ ಕಾದೇಶಿನಲ್ಲಿ 
ತಂಗಿದ್ದರು. ಅವರು ನೋಡಿದ್ದರ ಬಗ್ಗೆ ಎಲ್ಲವನ್ನು 
ಮೋಶೆಗೂ ಆರೋನನಿಗೂ ಎಲ್ಲ ಇಸ್ರೇಲರಿಗೂ ತಿಳಿಸಿ 
ದರು. ಅವರು ಕಾನಾನ್‌ ದೇಶದಿಂದ ತಂದ ಹಣ್ಣುಗಳನ್ನು 
ತೋರಿಸಿದರು. 277ಜನರು ಮೋಶೆಗೆ, ""ನೀನು ಕಳುಹಿಸಿದ 
ದೇಶಕ್ಕೆ ನಾವು ಹೋಗಿ ಸಂಚರಿಸಿ ನೋಡಿದೆವು. ಅದು 
ಹಾಲೂ ಜೇನೂ ಹರಿಯುವ ದೇಶವಾಗಿದೆ. ಇಗೋ 
ಹಣ್ಣುಗಳಲ್ಲಿ ಕೆಲವು ಇಲ್ಲಿವೆ. ಅಲ್ಲಿನ ಜನರು ಬಲಿಷ್ಠರು. 
ಪಟ್ಟಣಗಳೂ ಬಹಳ ದೊಡ್ಡದಾಗಿವೆ. ಪಟ್ಟಣಗಳು 
ಕೋಟಿಕೊತ್ತಲುಗಳುಳ್ಳದಾಗಿವೆ. ನಾವು ಕೆಲವು ಅನಾಕ್ಯ 
ರನ್ನು ಸಹ ನೋಡಿದೆವು. * ಅಮಾಲೇಕ್ಯರು ನೆಗೆವ್‌ನಲ್ಲಿ 
ವಾಸಿಸುತ್ತಾರೆ. ಹಿತ್ತಿಯರು, ಯೆಬೂಸಿಯರು ಮತ್ತು 
ಅಮೋರಿಯರು ಪರ್ವತಪ್ರದೇಶದಲ್ಲಿ ವಾಸಿಸುತ್ತಾರೆ. 
ಕಾನಾನ್ಯರು ಸಮುದ್ರ ತೀರದಲ್ಲಿಯೂ ಮತ್ತು 
ಯೊರ್ದನ್‌ ನದಿಯ ಉದ್ದಕ್ಕೂ ವಾಸಿಸುತ್ತಾರೆ'' ಎಂದು 
ಹೇಳಿದರು. 

ಕಾಲೇಬನು ಮೋಶೆಯ ಬಳಿಯಲ್ಲಿದ್ದ ಜನರನ್ನು 
ಸುಮ್ಮನಿರಿಸಿ, "ನಾವು ಹೋಗಿ ದೇಶವನ್ನು ವಶಪಡಿಸಿ 
ಕೊಳ್ಳಬೇಕು. ನಾವು ಸುಲಭವಾಗಿ ದೇಶವನ್ನು ವಶಪಡಿಸಿ 
ಕೊಳ್ಳಬಹುದು” ಎಂದು ಹೇಳಿದನು. 

3!ಆದರೆ ಅವನೊಡನೆ ಹೋದ ಜನರು, ""ನಾವು ಆ 
ಜನರೊಡನೆ ಹೋರಾಡಲಾರೆವು, ಅವರು ನಮ 
ಗಿಂತಲೂ ಬಲಿಷ್ಠರು'' ಎಂದು ಹೇಳಿದರು. 32""ನಾವು 
ಸಂಚರಿಸಿ ವಿಷಯ ಸಂಗ್ರಹಿಸಿಕೊಂಡು ಬಂದ ದೇಶವು 
ಅಲ್ಲಿ ವಾಸಿಸುವವರನ್ನು ನಾಶಪಡಿಸುವ ದೇಶವಾಗಿದೆ. 





ಎಷ್ಕೋಲ್‌ ಹೀಬ್ರೂ ಭಾಷೆಯಲ್ಲಿ ಈ ಪದದ ಅರ್ಥ "ದ್ರಾಕ್ಷಿಯ 
ಗೊಂಚಲು.'' 


197 


ನಾವು ಅಲ್ಲಿ ನೋಡಿದ ಎಲ್ಲಾ ಜನರು ರಾಕ್ಟಸರಂತಿದ್ದಾರೆ. 
3ರಾಕ್ಷಸರಾದ ನೆಫೀಲರು ಅಲ್ಲಿ ವಾಸವಾಗಿರುವುದನ್ನು 
ನಾವು ನೋಡಿದೆವು. (ಅನಾಕ್ಯರು ನೆಫೀಲಿಯ ಜನರ 
ಸಂತತಿಯವರಾಗಿದ್ದಾರೆ.) ಅವರ ಮುಂದೆ ನಾವು ಮಿಹತೆ 
ಗಳೊ ಎಂದೆನಿಸಿತು. ಅವರಿಗೂ ಸಹ ನಾವು ಮಿಡತೆಗಳಂತೆ 
ಕಂಡುಬಂದೆವು'' ಎಂದರು. 


ಜನರು ಮತ್ತೆ ಗುಣಗುಟ್ಟಿದ್ದು 

14; ರಾತ್ರಿಯಲ್ಲಿ ಜನರೆಲ್ಲರೂ ಗಟ್ಟಿಯಾಗಿ 

ಕೂಗಿಕೊಂಡರು. ?ಇಸ್ತ್ರೇಲರು ಮೋಶೆ 
ಆರೋನರ ವಿರುದ್ಧ ಗುಣಗುಟ್ಟಿದರು. ಜನರೆಲ್ಲರೂ 
ಒಟ್ಟಾಗಿ ಮೋಶೆ ಆರೋನರ ಬಳಿಗೆ ಬಂದು, ""ನಾವು 
ಈಜಿಷ್ಟಿನಲ್ಲಿಯಾಗಲೀ ಅಥವಾ ಈ ಮರುಭೂಮಿ 
ಯಲ್ಲಾಗಲೀ ಸತ್ತಿದ್ದರೆ ಒಳ್ಳೆಯದಿತ್ತು. *ಯುದ್ಧದಲ್ಲಿ 
ನಾವು ಸತ್ತುಹೋಗುವಂತೆ ಯೆಹೋವನು ನಮ್ಮನ್ನು ಈ 


ಅರಣ್ಯಕಾಂಹ 13:33-14:21 


11""ಈ ಜನರು ಇನ್ನೆಷ್ಟು ಕಾಲದವರೆಗೆ ನನ್ನನ್ನು 
ತಿರಸ್ಕರಿಸುವರು? ನಾನು ನಡಿಸಿದ ಎಲ್ಲಾ ಮಹತ್ಕಾರ್ಯ 
ಗಳನ್ನು ಇವರು ಪ್ರತ್ಯಕ್ಚವಾಗಿ ನೋಡಿದಾಗ್ಯೂ ಇನ್ನೆಷ್ಟು 
ಕಾಲದವರೆಗೆ ನನ್ನನ್ನು ನಂಬದೆ ಇರುವರು? 12ಸಿ, 
ನಾನು ಇವರಿಗೆ ವ್ಯಾಧಿಯನ್ನು ಉಂಟುಮಾಡಿ ಇವರನ್ನು 
ನಿರ್ಮೂಲಮಾಡಿ ಈ ಜನಕ್ಕಿಂತ ಹೆಚ್ಚಾಗಿಯೂ ಬಲಿಷ್ಠ 
ವಾಗಿಯೂ ಇರುವ ಜನಾಂಗವನ್ನು ನಿನ್ನ ಮೂಲಕವೇ 
ಹುಟ್ಟಿಸುವೆನು'' ಎಂದು ಹೇಳಿದನು. 

ಅದಕ್ಕೆ ಮೋಶೆ ಯೆಹೋವನಿಗೆ, ""ನೀನು ನಿನ್ನ 
ಜನರಾದ ಇಸ್ರೇಲರನ್ನು ನಿನ್ನ ಶಕ್ತಿಯ ಮೂಲಕ ಈಜಿಪ್ಟಿ 
ನಿಂದ ಕರೆದುಕೊಂಡು ಬಂಡೆ. ನೀನು ನಿನ್ನ ಜನರನ್ನು 
ನಾಶಮಾಡಿದರೆ, ಈಜಿಪ್ಟಿನವರು ಈ ಸುದ್ದಿಗಳನ್ನು ಕೇಳಿ 
ಕಾನಾನಿನ ನಿವಾಸಿಗಳಿಗೆ ಅದರ ಬಗ್ಗೆ ತಿಳಿಸುವರು. 
"ಅದಲ್ಲದೆ, ಈ ದೇಶದವರು ನೀನು ಇಸ್ರೇಲರ ಮಧ್ಯ 
ದಲ್ಲಿರುವ ಸಂಗತಿಯನ್ನು ಕೇಳಿದ್ದಾರೆ. ನೀನು ಇಸ್ರೇಲರಿಗೆ 





ಹೊಸ ದೇಶಕ್ಕೆ ತರುತ್ತಿರುವುದೇಕೆ? ವೈರಿಗಳು ನಮ್ಮನ್ನು 
ಕೊಂದು ನಮ್ಮ ಹೆಂಡತಿಯರನ್ನೂ ಮಕ್ಕಳನ್ನೂ ತೆಗೆದು 
ಕೊಳ್ಳುವರು. ನಾವು ಈಜಿಪ್ಟಿಗೆ ಮರಳಿಹೋಗುವುದೇ 
ಉತ್ತಮ'' ಎಂದು ಹೇಳಿದರು. 

*ಬಳಿಕ ಜನರು, ""ನಾವು ಇನ್ನೊಬ್ಬ ನಾಯಕನನ್ನು 
ಆರಿಸಿಕೊಂಡು ಈಜಿಪ್ಟಿಗೆ ಮರಳಿಹೋಗೋಣ'' ಎಂದು 
ಮಾತಾಡಿಕೊಂಡರು. `ಮೋಶೆ ಆರೋನರು ಇಸ್ರೇಲರ 
ಸರ್ವಸಮೂಹದವರ ಮುಂದೆ ಬೋರಲಬಿದ್ದರು. 
ನೂನನ ಮಗನಾದ ಯೆಹೋಶುವನೂ ಯೆಫುನ್ನೆಯ 
ಮಗನಾದ ಕಾಲೇಬನೂ ದೇಶದ ವಿಷಯವನ್ನು ಸಂಗ್ರ 
ಹಿಸಿಕೊಂಡು ಬಂದವರಲ್ಲಿ ಇಬ್ಬರಾಗಿದ್ದರು. ಅವರು 
ಬೇಸರಗೊಂಡು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡರು. 
ಇವರಿಬ್ಬರು ಇಸ್ರೇಲರೆಲ್ಲರಿಗೆ, "ನಾವು ಸಂಚರಿಸಿ 
ನೋಡಿದ ದೇಶವು ಅತ್ಯುತ್ತಮವಾದದ್ದು *ಅದು ಹಾಲೂ 
ಜೇನೂ ಹರಿಯುವ ದೇಶ. ಯೆಹೋವನು ನಮ್ಮನ್ನು 
ಮೆಚ್ಚಿಕೊಂಡರೆ ಆ ದೇಶದೊಳಗೆ ನಮ್ಮನ್ನು ಕರೆದೊಯ್ದು 
ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ೨ಹೀಗಿರು 
ವುದರಿಂದ ಯೆಹೋವನಿಗೆ ವಿರುದ್ಧವಾಗಿ ಏಳಬೇಡಿರಿ. 
ಆ ದೇಶದ ಜನರಿಗೆ ಭಯ ಪಡಬೇಡಿರಿ. ನಾವು ಅವರನ್ನು 
ಸೋಲಿಸಬಹುದು. ಅವರಿಗೆ ಯಾವ ಸಂರಕ್ಷಣೆ ಇರು 
ವುದಿಲ್ಲ. ಆದರೆ ನಮ್ಮ ಕಡೆ ಯೆಹೋವನು ಇದ್ದಾನೆ. 
ಆದ್ದರಿಂದ ಭಯಪಡಬೇಡಿರಿ” ಅಂದರು. 

ಎಲ್ಲಾ ಜನರು ಯೆಹೋಶುವನನ್ನು ಮತ್ತು 
ಕಾಲೇಬನನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮಾತಾಡ 
ತೊಡಗಿದರು. ಆದರೆ ಯೆಹೋವನ ತೇಜಸ್ಸು ದೇವ 
ದರ್ಶನ ಗುಡಾರದಲ್ಲಿ ಹೊಳೆದು ಇಸ್ರೇಲರೆಲ್ಲರಿಗೆ 
ಕಾಣಿಸಿತು. ಯೆಹೋವನು ಮೋಶೆಯೊಡನೆ ಮತಾಡಿ, 


ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡದ್ದು ಅವರಿಗೆ ತಿಳಿದಿದೆ. ನಿನ್ನ 
ಮೇಘವು ಇಸ್ರೇಲರ ಮೇಲಿರುವುದು ಅವರಿಗೆ ಗೊತ್ತಿದೆ. 
ನೀನು ಇಸ್ರೇಲರನ್ನು ಹಗಲಲ್ಲಿ ಮೇಘಸ್ತಂಭದ ಮೂಲಕ 
ವಾಗಿಯೂ ರಾತ್ರಿಯಲ್ಲಿ ಅಗ್ನಿಸ್ತಂಭದ ಮೂಲಕ 
ವಾಗಿಯೂ ಮುನ್ನಡೆಸುತ್ತಿರುವುದು ಅವರಿಗೆ ತಿಳಿದಿದೆ. 
15ಹೀಗಿರಲಾಗಿ, ನೀನು ಒಂದೇ ಪೆಟ್ಟಿನಿಂದ ಈ ಜನರನ್ನು 
ಸಾಯಿಸಿದರೆ, ನಿನ್ನ ಪ್ರಖ್ಯಾತಿಯನ್ನು ಕೇಳಿದ ಜನಾಂಗ 
ಗಳವರು ನಿನ್ನ ವಿಷಯದಲ್ಲಿ 1"" ಯೆಹೋವನು ಪ್ರಮಾಣ 
ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ಇಸ್ರೇಲ 
ರನ್ನು ಸೇರಿಸುವುದಕ್ಕೆ ಶಕ್ತಿಸಾಲದೆ ಅವರನ್ನು ಮರು 
ಭೂಮಿಯಲ್ಲಿ ನಾಶಮಾಡಿದನು' ಎಂದು ಮಾತಾಡಿ 
ಕೊಳ್ಳುವರು. 

! ಆದ್ದರಿಂದ ಒಡೆಯನೇ, ನೀನು ಹೇಳಿದಂತೆಯೇ 
ನಿನ್ನ ತಾಳ್ಮೆಯು ದೀರ್ಥವಾಗಿರಲಿ. 18ನೀನು ನಿನ್ನ ವಿಷಯ 
ದಲ್ಲಿ "ಯೆಹೋವನು ದೀರ್ಪಶಾಂತನು, ಬಹುಪ್ರೀತಿ 
ಯುಳ್ಳವನು, ಅಪರಾಧ ಪಾಪಗಳನ್ನು ಕೃಮಿಸುವವ 
ನಾಗಿದ್ದರೂ ಎಲ್ಲಾ ದಂಡನೆಯನ್ನು ರದ್ದುಪಡಿಸದವನು. 
ತಂದೆಗಳ ಪಾಪಫಲವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು 
ತಲೆಗಳವರೆಗೆ ಬರಮಾಡುವವನು' ಎಂದು ನೀನೇ 
ಹೇಳಿರುವಿಯಲ್ಲಾ! ನಾವು ಈಜಿಪ್ಟಿನಿಂದ ಬಂದದ್ದು 
ಮೊದಲುಗೊಂಡು ಇದುವರೆಗೆ ನೀನು ಈ ಜನರ ಪಾಪ 
ಗಳನ್ನು ಕ್ಷಮಿಸಿದ ಪ್ರಕಾರವೇ ಈಗಲೂ ಮಹಾಕೃಪೆ 
ಯಿಂದ ಇವರ ಪಾಪವನ್ನು ಕ್ಚಮಿಸಬೇಕೆಂದು ನಿನ್ನನ್ನು 
ಬೇಡಿಕೊಳ್ಳುತ್ತೇನೆ'' ಎಂದು ಪ್ರಾರ್ಥಿಸಿದನು. 

ಅದಕ್ಕೆ ಯೆಹೋವನು, ""ನೀನು ಕೇಳಿಕೊಂಡಂತೆ 
ನಾನು ಜನರನ್ನು ಕ್ಚಮಿಸುವೆನು. ”'ಆದಾಗ್ಯೂ ನನ್ನ 
ಜೀವದಾಣೆ ಮತ್ತು ಯೆಹೋವನ ಮಹಿಮೆಯು 


ಅರಣ್ಯಕಾಂಡ 14:22-44 


ಭೂಲೋಕದಲ್ಲೆಲ್ಲಾ ತುಂಬಿರಬೇಕೆಂಬುವ ನಿಶ್ಚಯ 
ವಾಕ್ಯದ ಆಣೆ, 2 ಈ ಜಿಪ್ಟಿನಲ್ಲಿಯೂ ಮರುಭೂಮಿ 
ಯಲ್ಲಿಯೂ ನಾನು ನಡಿಸಿರುವ ಮಹಾತ್ಕಾರ್ಯಗಳನ್ನೂ 
ನನ್ನ ಮಹಿಮೆಯನ್ನೂ ನೋಡಿದ ಈ ಜನರೆಲ್ಲರೂ 
ಪದೇಪದೇ ನನ್ನನ್ನು ಪರೀಕ್ಬಿಸಿದ್ದರಿಂದ ಮತ್ತು ನನಗೆ 
ವಿಧೇಯರಾಗದಿದ್ದ ಕಾರಣ, ನಾನು ಅವರ ಪೂರ್ವಿಕ 
ರಿಗೆ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ 
ದೇಶವನ್ನು ಇವರಲ್ಲಿ ಯಾರೂ ನೋಡುವುದಿಲ್ಲ ನನ್ನನ್ನು 
ತಿರಸ್ಕರಿಸಿದ ಇವರಲ್ಲಿ ಯಾರೂ ಅದನ್ನು ನೋಡು 
ವುದಿಲ್ಲ ಆದರೆ ನನ್ನ ಸೇವಕನಾದ ಕಾಲೇಬನು ಅವರ 
ಹಾಗಲ್ಲ, ಅವನು ನನ್ನನ್ನು ಮನಃಪೂರ್ವಕವಾಗಿ ಹಿಂಬಾ 
ಲಿಸಿದ್ದಾನೆ. ಆದ್ದರಿಂದ ಅವನು ಸಂಚರಿಸಿ ನೋಡಿದ 
ದೇಶಕ್ಕೆ ಅವನನ್ನು ಬರಮಾಹುವೆನು ಮತ್ತು ಅವನ ಸಂತತಿ 
ಯವರು ಆ ದೇಶವನ್ನು ಹೊಂದುವರು. 23ಅಮಾಲೇ 
ಕ್ಯರೂ ಕಾನಾನ್ಯರೂ ಆ ಕಣಿವೆಯಲ್ಲಿ ವಾಸವಾಗಿದ್ದಾರೆ. 
ಆದ್ದರಿಂದ ಕೆಂಪು ಸಮುದ್ರಕ್ಕೆ ಹೋಗುವ ದಾರಿಯ 
ಮೂಲಕ ಅರಣ್ಯಕ್ಕೆ ಮರಳಿ ಪ್ರಯಾಣ ಮಾಡಬೇಕು” 
ಎಂದು ಹೇಳಿದನು. 


ಯೆಹೋವನು ಜನರನ್ನು ಶಿಕ್ಸಿಸಿದ್ದು 

26274 ಹೋವನು ಮೋಶೆ ಆರೋನರಿಗೆ, ""ಈ 
ದುಷ್ಟ ಸಮೂಹದವರು ನನಗೆ ವಿರುದ್ಧವಾಗಿ ಇನ್ನೆಷ್ಟ 
ರವರೆಗೆ ಗುಣಗುತ್ತಲೇ ಇರುತ್ತಾರೆ. ಇಸ್ರೇಲರು ನನಗೆ 
ವಿರೋಧವಾಗಿ ಗುಣಗುಟ್ಟುವುದು ನನಗೆ ಕೇಳಿಸಿದೆ. 
ಆದ್ದರಿಂದ ನೀನು ಅವರಿಗೆ ಹೀಗೆ ಹೇಳಬೇಕು. 
ಯೆಹೋವನು ಹೇಳುವುದೇನೆಂದರೆ, "ನನ್ನ ಜೀವದಾಣೆ. 
ನೀವು ಏನನ್ನು ಹೇಳಿದಿರೋ ಅದನ್ನೇ ನಿಮಗೆ ಮಾಡು 
ತ್ತೇನೆ; ಚನಿಮ್ಮ ಶವಗಳು ಈ ಮರುಭೂಮಿಯಲ್ಲಿಯೇ 
ಬೀಳುವವು. ನೀವು ನನಗೆ ವಿರೋಧವಾಗಿ ಗುಣಗುಟ್ಟಿದ್ದ 
ರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ ಅಂದರೆ ಇಪ್ಪತ್ತು 
ವರುಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವ 
ರೆಲ್ಲರೂ ಅರಣ್ಯದಲ್ಲಿಯೇ ಸಾಯುವರು. ಯೆಫುನ್ನೆಯ 
ಮಗನಾದ ಕಾಲೇಬ್‌ ಮತ್ತು ನೂನನ ಮಗನಾದ 
ಯೆಹೋಶುವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಬೇರೆ 
ಯಾರೂ ನಾನು ಪ್ರಮಾಣಪೂರ್ವಕವಾಗಿ ವಾಗ್ದಾನ 
ಮಾಡಿದ ದೇಶವನ್ನು ಸೇರುವುದಿಲ್ಲ. 31ಪರರ ಪಾಲಾಗು 
ವರೆಂದು ನೀವು ಹೇಳಿದ ನಿಮ್ಮ ಚಿಕ್ಕಮಕ್ಕಳನ್ನು ಅಲ್ಲಿಗೆ 
ಪ್ರವೇಶಿಸುವಂತೆ ಮಾಡುವೆನು. ನೀವು ತಿರಸ್ಕರಿಸಿದ 
ದೇಶವನ್ನು ಅವರು ಅನುಭೋಗಿಸುವರು. 32 ನೀವಂತೂ 
ಈ ಮರುಭೂಮಿಯಲ್ಲಿ ಸಾಯುವಿರಿ. ನಿಮ್ಮೆಲ್ಲರ 
ಶವಗಳು ಈ ಅರಣ್ಯದಲ್ಲಿ ಪರ್ಯಂತರ ಬೀಳುವವು. 

"ನಿಮ್ಮ ಅಪನಂಬಿಗಸ್ತಿಕೆಯ ಫಲವನ್ನು ನಿಮ್ಮ 
ಮಕ್ಕಳು ಅನುಭವಿಸುವವರಾಗಿ ನೀವು ಸಾಯುವತನಕ 


198 


ನಲವತ್ತು ವರ್ಷ ಮರುಭೂಮಿಯಲ್ಲಿ ಅಲೆದಾಡುವರು. 
ನೀವು ಆ ದೇಶವನ್ನು ಸಂಚರಿಸಿ ನೋಡಿದ ನಲವತ್ತು 
ದಿನಗಳಿಗೆ ಸಮನಾಗಿ, ದಿನ ಒಂದಕ್ಕೆ ಒಂದು ಸಂವತ್ಸರದ 
ಮೇರೆಗೆ ನಲವತ್ತು ವರುಷ ನಿಮ್ಮ ಪಾಪದ ಫಲವನ್ನು 
ಅನುಭವಿಸುವಿರಿ. ನನ್ನನ್ನು ತಿರಸ್ಕರಿಸುವುದೆಂದರೆ 
ಏನೆಂಬುದು ನಿಮಗೆ ಗೊತ್ತಾಗುತ್ತದೆ. 

35""ಇದು ಯೆಹೋವನೆಂಬ ನಾನು ಹೇಳಿದ ಮಾತು. 
ನನಗೆ ವಿರೋಧವಾಗಿ ಕೂಡಿಕೊಂಡಿರುವ ಈ ದುಷ್ಟ 
ಸಮೂಹದವರೆಲ್ಲರಿಗೆ ಈ ಮಾತಿನ ಮೇರೆಗೆ ಖಂಡಿತ 
ವಾಗಿ ಮಾಡುತ್ತೇನೆ. ಈ ಮರುಭೂಮಿಯಲ್ಲಿಯೇ ಇವ 
ರೆಲ್ಲರೂ ಸಾಯಬೇಕು'' ಎಂದು ಹೇಳಿದನು. 

36-37 ದೇಶವನ್ನು ಸಂಚರಿಸಿ ನೋಡುವುದಕ್ಕೆ 
ಮೋಶೆಯಿಂದ ಕಳುಹಿಸಲ್ಪಟ್ಟು ಹಿಂದಿರುಗಿಬಂದು ಆ 
ದೇಶದ ವಿಷಯದಲ್ಲಿ ಅಶುಭಸಮಾಚಾರವನ್ನು ಹೇಳಿ 
ಸರ್ವಸಮೂಹದವರನ್ನು ಅವರಿಗೆ ವಿರೋಧವಾಗಿ ಗುಣ 
ಗುಟ್ಟುವಂತೆ ಮಾಡಿದ ಹತ್ತು ಜನರು ಯೆಹೋವನಿಂದ 
ವ್ಯಾಧಿಗೊಳಗಾಗಿ ಸತ್ತರು. ನೂನನ ಮಗನಾದ 
ಯೆಹೋಶುವನು ಮತ್ತು ಯೆಪುನ್ನೆಯನ ಮಗನಾದ 
ಕಾಲೇಬನ ಹೊರತು ಉಳಿದ ಹತ್ತು ಮಂದಿ ಸತ್ತರು. 
ಯೆಹೋವನು ಅವರಿಬ್ಬರನ್ನು ಉಳಿಸಿದನು. ಅವರಿಗೆ 
ವ್ಯಾಧಿಯು ತಗಲಲಿಲ್ಲ. 





ಜನರು ಕಾನಾನಿಗೆ ಹೋಗಲು ಪ್ರಯತ್ನಿಸಿದ್ದು 

ಮೋಶೆಯು ಈ ಎಲ್ಲಾ ಸಂಗತಿಗಳನ್ನು ಇಸ್ರೇಲ 
ರಿಗೆಲ್ಲಾ ಹೇಳಲಾಗಿ ಅವರು ಬಹಳ ದುಃಖಪಟ್ಟರು. 
ಮರುದಿನ ಬೆಳಿಗ್ಗೆ ಜನರು ಎದ್ದು, '"ನಾವು ಪಾಪ 
ಮಾಡಿರುವುದು ನಿಜ. ಯೆಹೋವನು ವಾಗ್ದಾನ 
ಮಾಡಿರುವ ದೇಶಕ್ಕೆ ಹೋಗಲು ನಾವು ಈಗ ಸಿದ್ದ 
ರಾಗಿದ್ದೇವೆ'' ಎಂದು ಹೇಳಿದರು. 

11ಆದರೆ ಮೋಶೆ ಅವರಿಗೆ, ""ನೀವು ಯಾಕೆ ಹೀಗೆ 
ಮಾಡಿ ಯೆಹೋವನ ಆಜ್ಞೆಯನ್ನು ಮೀರುತ್ತೀರಿ? ನೀವು 
ಯಶಸ್ವಿಯಾಗುವುದಿಲ್ಲ. "ಯೆಹೋವನು ನಿಮ್ಮ ಸಂಗಡ 
ಇರುವುದಿಲ್ಲ. ನೀವು ಆ ದೇಶಕ್ಕೆ ಹೋಗಬೇಡಿರಿ. ಇಲ್ಲ 
ವಾದರೆ, ನಿಮ್ಮ ಶತ್ರುಗಳಿಂದ ಸೋಲಿಸಲ್ಪಡುವಿರಿ. 
“3ಅಮಾಲೇಕ್ಕರೂ ಕಾನಾನ್ಯರೂ ನಿಮ್ಮನ್ನು ಎದುರಿಸಲು 
ಅಲ್ಲಿರುವುದರಿಂದ ನೀವು ಅವರ ಖಡ್ಗದಿಂದ ಸಾಯು 
ವಿರಿ. ನೀವು ಯೆಹೋವನಿಗೆ ವಿರೋಧವಾಗಿ ದಂಗೆಯೆದ್ದ 
ಕಾರಣ ಆತನು ನಿಮ್ಮೊಂದಿಗೆ ಇರುವುದಿಲ್ಲ'' ಎಂದು 
ಹೇಳಿದನು. 

“ಆದರೆ ಜನರು ಮೋಶೆಯ ಮಾತನ್ನು ನಂಬಲಿಲ್ಲ. 
ಅವರು ಪರ್ವತ ಪ್ರದೇಶದ ಕಡೆಗೆ ಹೊರಟರು. ಆದರೆ 
ಮೋಶೆಯೂ ಯೆಹೋವನ ಒಡಂಬಡಿಕೆಯ ಪೆಟ್ಟಿ 


199 


ಗೆಯೂ ಜನರೊಂದಿಗೆ ಹೋಗಲಿಲ್ಲ “ಆಗ ಬೆಟ್ಟದ 
ಸೀಮೆಯಲ್ಲಿ ವಾಸವಾಗಿದ್ದ ಅಮಾಲೇಕ್ಕರೂ 
ಕಾನಾನ್ಯರೂ ಇಳಿದುಬಂದು ಅವರನ್ನು ಸೋಲಿಸಿ 
ಹೊರ್ಮಾ ಪಟ್ಟಣದವರೆಗೂ ಅಟ್ಟಿಸಿಕೊಂಡು ಬಂದು 
ಸಂಹರಿಸಿದರು. 


ಯಜ್ಞಗಳ ನಿಯಮಗಳು 

15 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 

2""ಇಸ್ರೇಲರಿಗೆ ಹೀಗೆ ಆಜ್ಞಾಪಿಸಬೇಕು: ನಾನು 
ನಿಮ್ಮ ನಿವಾಸಕ್ಕಾಗಿ ಒಂದು ದೇಶವನ್ನು ಕೊಡುತ್ತಿದ್ದೇನೆ. 
ನೀವು ಆ ದೇಶಕ್ಕೆ ಸೇರಿದ ನಂತರ*ನೀವು ಯೆಹೋವನಿಗೆ 
ಸುವಾಸನೆಯನ್ನು ಉಂಟುಮಾಡುವುದಕ್ಕಾಗಿ ನಿಮ್ಮ 
ಮಂದೆಯಿಂದಾಗಲೀ ಹಿಂಡಿನಿಂದಾಗಲೀ ಅಗ್ನಿಯ 
ಮೂಲಕ ಯಜ್ಞವನ್ನರ್ಪಿಸುವವನು ಸರ್ವಾಂಗಹೋಮ 
ಮಾಡಿದರೂ ಅಥವಾ ಸಮಾಧಾನಯಜ್ಞ ಮಾಡಿದರೂ 
ಹರಕೆಯ ಯಜ್ಞ ಮಾಡಿದರೂ ಅಥವಾ ಸ್ವಇಚ್ಛೆಯಿಂದ 
ಯಜ್ಞಮಾಡಿದರೂ ನಿಯಮಿತ ಹಬ್ಬಗಳಲ್ಲಿ ಯಜ್ಞ 


ಅರಣ್ಯಕಾಂಹ 14:45-15:25 


ಸಮರ್ಪಿಸುವ ಪಶುಗಳ ಲೆಕ್ಕದ ಪ್ರಕಾರವೇ ಒಂದೊಂದು 
ಪಶುವಿನ ಸಂಗಡ ಈ ಮೇರೆಗೆ ಮಾಡಬೇಕು. 

"ಇಸ್ರೇಲಿನ ಪ್ರತಿಯೊಬ್ಬ ಸ್ವದೇಶಿಯೂ ಯೆಹೋವ 
ನಿಗೆ ಸುಗಂಧಹೋಮವನ್ನು ಸಮರ್ಪಿಸುವಾಗ ಈ ರೀತಿ 
ಯಾಗಿ ಮಾಡಬೇಕು. “ನಿಮ್ಮ ಮಧ್ಯದಲ್ಲಿ ವಾಸಿಸುವ 
ವಿದೇಶಿಯರಲ್ಲಿ ಯಾವನೇ ಆಗಲಿ, ಯೆಹೋವನಿಗೆ 
ಸುಗಂಧಹೋಮ ಮಾಡಬೇಕಾದರೆ ನಿಮ್ಮಂತಯೇ 
ಅವನು ಮಾಡಬೇಕು. "ನಿಮಗೂ ನಿಮ್ಮಲ್ಲಿರುವ ಪರ 
ದೇಶದವರಿಗೂ ಒಂದೇ ವಿಧಿಯಿರಬೇಕು. ಇದು 
ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತ ನಿಯಮ. 
ಯೆಹೋವನ ಸನ್ನಿಧಿಯಲ್ಲಿ ನೀವೂ ಪರದೇಶಿಯರೂ 
ಒಂದೇ ಆಗಿದ್ದೀರಿ. ನಿಮಗೂ ನಿಮ್ಮ ಬಳಿಯಲ್ಲಿ 
ವಾಸಿಸುವ ಪರದೇಶದವನಿಗೂ ಒಂದೇ ವಿಧವಾದ 
ಪ್ರಮಾಣ ವಿಧಿಗಳಿರಬೇಕು.'' 

ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 
18""ಇಸ್ರೇಲರಿಗೆ ಈ ಸಂಗತಿಗಳನ್ನು ತಿಳಿಸು: ನಾನು 
ನಿಮ್ಮನ್ನು ಇನ್ನೊಂದು ದೇಶಕ್ಕೆ ಕರೆದುಕೊಂಡು ಹೋಗು 
ತ್ತಿದ್ದೇನೆ. ೌನೀವು ಆ ದೇಶದ ಭೂಮಿಯ ಬೆಳೆಯನ್ನು 








ಮಾಡಿದರೂ *'ಅದರೊಂದಿಗೆ ಧಾನ್ಯನೈವೇದ್ಯಕ್ಕಾಗಿ 
ಒಂದುವರೆ ಸೇರು ಎಣ್ಣೆ ಬೆರಸಿದ ಮೂರು ಸೇರು 
ಗೋಧಿಯ ಹಿಟ್ಟನ್ನೂ 

*ಫಾನದ್ರವ್ಯಕ್ಕಾಗಿ ಒಂದುವರೆ ಸೇರು ದ್ರಾಕ್ಷಾ 
ರಸವನ್ನೂ ತರಬೇಕು. ನೀವು ಸರ್ವಾಂಗ ಹೋಮವಾಗಿ 
ಇ ಲ್ಲವೆ ಸಮಾಧಾನಯ ಜ್ಞವಾ ಗಿ ಸಮರ್ಪಿಸುವ 
ಒಂದೊಂದು ಕುರಿಯೊಂದಿಗೆ ಇದನ್ನೂ ಸಮರ್ಪಿಸ 
ಬೇಕು. €""ನೀವು ಟಗರನ್ನು ಸಮರ್ಪಿಸುವುದಾದರೆ, 
ಧಾನ್ಯನೈವೇದ್ಯಕ್ಕಾಗಿ ಎರಡು ಸೇರು ಎಣ್ಣೆ ಬೆರಸಿದ ಆರು 
ಸೇರು ಒಳ್ಳೆಯ ಗೋಧಿಯ ಹಿಟ್ಟನ್ನೂ 'ಪಾನದ್ರವ್ಯಕ್ಕಾಗಿ 
ಎರಡು ಸೇರು ದ್ರಾಕ್ಟಾರಸವನ್ನೂ ಸಮರ್ಪಿಸಬೇಕು. 
ಅದು ಯೆಹೋವನಿಗೆ ಸುವಾಸನೆಯನ್ನು ಉಂಟು 
ಮಾಡುವ ಯಜ್ಞವಾಗಿರುತ್ತದೆ. 

*"" ನಿಮ್ಮಲ್ಲಿ ಎಳೆಹೋರಿಯನ್ನು ಯೆಹೋವನಿಗೆ 
ಸರ್ವಾಂಗಹೋಮವನ್ನಾಗಲೀ ಹರಕೆಯ ಯಜ್ಞವನ್ನಾ 
ಗಲೀ ಸಮಾಧಾನಯಜ್ಞವನ್ನಾಗಲೀ ಅರ್ಪಿಸುವವನು 
ಅದರೊಂದಿಗೆ ಧಾನ್ಯನೈವೇದ್ಯಕ್ಕಾಗಿ ಮೂರು ಸೇರು 
ಎಣ್ಣೆ ಬರಸಿದ ಒಂಭತ್ತು ಸೇರು ಗೋಧಿಯ ಹಿಟ್ಟನ್ನೂ 





ಅನುಭೋಗಿಸುವಾಗ, ಸ್ವಲ್ಪವನ್ನು ಪ್ರಭುವಿಗೋಸ್ಕರ 
ಪ್ರತ್ಯೇಕಿಸಬೇಕು. ನೀವು ಕಣದಲ್ಲಿರುವ ಗೋಧಿಯಲ್ಲಿ 
ಪ್ರಥಮ ಫಲವನ್ನು ಯೆಹೋವನಿಗೆ ಕಾಣಿಕೆಯಾಗಿ 
ಕೊಡುವಂತೆಯೇ ನೀವು ಪ್ರಥಮವಾಗಿ ನಾದಿದ ಹಿಟ್ಟಿ 
ನಿಂದ ಒಂದು ರೊಟ್ಟಿಯನ್ನು ಯೆಹೋವನಿಗೆ ಕಾಣಿಕೆ 
ಯಾಗಿ ಕೊಡಬೇಕು.?'ನೀವೂ ನಿಮ್ಮ ಸಂತತಿಯವರೂ 
ಕಣಕದಿಂದ ಮಾಡುವ ಮೊದಲನೆಯ ರೊಟ್ಟಿಯನ್ನು 
ಯೆಹೋವನಿಗೋಸ್ಕರ ಪ್ರತ್ಯೇಕಿಸಬೇಕು. 

223 ಯೆಹೋವನು ಮೋಶೆಯ ಮೂಲಕ 
ಪ್ರಕಟಿಸಿದ ಆಜ್ಜಿಗಳನ್ನು ಅಂದರೆ ಯೆಹೋವನು ಅಜ್ಜಿ 
ಯನ್ನು ಕೊಟ್ಟ ದಿನದಿಂದಿಡಿದು ಮುಂದಿನ ಎಲ್ಲಾ 
ಕಾಲದಲ್ಲಿ ನೀವು ತಿಳಿಯದೆ ಯೆಹೋವನ ಆಜ್ಞೆಗಳನ್ನು 
ಉಲ್ಲಂಘಿಸಿದರೆ ಹೀಗೆ ಮಾಡಬೇಕು: ನಿರುದ್ದೇಶದಿಂದ 
ಮತ್ತು ಸಮುದಾಯಕ್ಕೆ ತಿಳಿಯದಂತೆ ಇದನ್ನು ಮಾಡಿ 
ದ್ಹಾಗಿದ್ದರೆ, ಯೆಹೋವನಿಗೆ ಸುಗಂಧ ವಾಸನೆಯನ್ನು 
ಉಂಟುಮಾಡುವುದಕ್ಕಾಗಿ ಒಂದು ಎಳೆಹೋರಿಯನ್ನು 
ಸರ್ವಾಂಗಹೋಮವಾಗಿ ಅರ್ಪಿಸಬೇಕು ಮತ್ತು ಅದ 
ರೊಡನೆ ಧಾನ್ಯಾರ್ಪಣೆಯನ್ನೂ ಪಾನಾರ್ಪಣೆಯನ್ನೂ 








ಪಾನದ್ರವ್ಯಕ್ಕಾಗಿ ಮೂರು ಸೇರು ದ್ರಾಕ್ಟಾರಸವನ್ನೂ 
ತಂದು ಸಮರ್ಪಿಸಬೇಕು. ಇದು ಅಗ್ನಿಯ ಮೂಲಕ 
ಸಮರ್ಪಿಸುವ ಯಜ್ಞವಾಗಿದೆ. ಇದರ ಸುವಾಸನೆಯು 
ಯೆಹೋವನಿಗೆ ಮೆಚ್ಚಿಕೆಯನ್ನು ಉಂಟುಮಾಡುತ್ತದೆ. 
ಕುರಿ, ಆಡು, ಟಗರು, ಹೋರಿ ಇವುಗಳಲ್ಲಿ ಯಾವು 


ದನ್ನು ಅರ್ಪಿಸಿದರೂ ಇದನ್ನು ಮಾಡಲೇಬೇಕು. 12 ಕೀವು 


ಪಾಪಪರಿಹಾರಕ ಯಜ್ಞವಾಗಿ ಒಂದು ಹೋತವನ್ನೂ 
ಅರ್ಪಿಸಬೇಕು. 

2"ಈ ರೀತಿಯಲ್ಲಿ ಇಸ್ರೇಲರ ಇಡೀ ಸಮುದಾಯ 
ದವರ ಕ್ಷಮೆಗಾಗಿ ಯಾಜಕನು ಪ್ರಾಯಶ್ಚಿತ್ತ ಮಾಡು 
ವನು. ಯಾಕಂದರೆ ಅದು ತಿಳಿಯದೆ ಮಾಡಿದ ತಪ್ಪಾಗಿತ್ತು 
ಮತ್ತು ಆ ತಪ್ಪಿಗಾಗಿ ಅವರು ತಮ್ಮ ಅರ್ಪಣೆಯನ್ನು 


ಅರಣ್ಯಕಾಂಡ 15:26-16:5 


ಯೆಹೋವನಿಗೆ ಕಾಣಿಕೆಯಾಗಿ ತಂದರು ಮತ್ತು 
ಯೆಹೋವನ ಎದುರಿನಲ್ಲಿ ಪಾಪಪರಿಹಾರಕ ಯಜ್ಞವನ್ನು 
ಅರ್ಪಿಸಿದರು. ಆದ್ದರಿಂದ ಇಡೀ ಇಸ್ರೇಲ್‌ ಸಮುದಾ 
ಯದವರಿಗೆ ಕ್ಚಮಾಪಣೆಯಾಗುವುದು ಮತ್ತು ಅವರ 
ಮಧ್ಯದಲ್ಲಿ ವಾಸಿಸುವ ಪರದೇಶಸ್ಥರಿಗೂ ಕ್ಚಮಾಪಣೆ 
ಯಾಗುವುದು; ಯಾಕಂದರೆ ಜನರೆಲ್ಲರೂ ನಿರುದ್ದೇಶ 
ದಿಂದ ಮಾಡಿದ ಆ ತಪ್ಪಿನಲ್ಲಿ ಸಿಕ್ಕಿಕೊಂಡಿದ್ದರು. 

2""ಆದರೆ ಒಬ್ಬನು ತಿಳಿಯದೆ ಪಾಪಮಾಡಿದರೆ, 
ಅವನು ಒಂದು ವರುಷದ ಹೆಣ್ಣು ಆಡನ್ನು ದೋಷ ಪರಿ 
ಹಾರಕ ಯಜ್ಞವಾಗಿ ಅರ್ಪಿಸಬೇಕು. 28 ಆಗ ಯಾಜಕನು 
ನಿರುದ್ದೇಶದಿಂದ ತಪ್ಪುಮಾಡಿದವನ ಕ್ಚಮಾಪಣೆಗಾಗಿ 
ಯೆಹೋವನ ಸನ್ನಿಧಿಯಲ್ಲಿ ಪ್ರಾಯಶ್ಚಿತ್ತ ಮಾಡುವನು. 
Bನಿರುದ್ದೇಶದಿಂದ ತಪ್ಪುಮಾಡಿದ ಪ್ರತಿಯೊಬ್ಬರಿಗೂ ಈ 
ನಿಯಮ ಅನ್ವಯಿಸುತ್ತದೆ. ಈ ವಿಷಯದಲ್ಲಿ ಇಸ್ರೇಲ 
ರಲ್ಲಿರುವ ಸ್ವದೇಶದವರಿಗೂ ಪರದೇಶದವರಿಗೂ 
ಒಂದೇ ವಿಧಿಯಿರಬೇಕು. 

3%""ಆದರೆ ಉದ್ದೇಶಪೂರ್ವಕವಾಗಿ ಪಾಪಮಾಡು 
ವವನು ಯೆಹೋವನಿಗೆ ಅವಮಾನ ಮಾಡುವವ 
ನಾಗಿದ್ದಾನೆ. ಅವನನ್ನು ಕುಲದಿಂದ ಬಹಿಷ್ಕರಿಸಬೇಕು. ಈ 
ನಿಯಮವು ಇಸ್ರೇಲರಲ್ಲಿ ಹುಟ್ಟಿದ ಪ್ರತಿಯೊಬ್ಬನಿಗೂ 
ಹಾಗೂ ಪರದೇಶಸ್ಥರಿಗೂ ಅನ್ವಯಿಸುವುದು. 31ಆ 
ಮನುಷ್ಯನು ಯೆಹೋವನ ಮಾತನ್ನು ತಾತ್ಸಾರ ಮಾಡಿ 
ಆತನ ಆಜ್ಞೆಯನ್ನು ಮೀರಿದ್ದರಿಂದ ಕುಲದಿಂದ ತೆಗೆದು 
ಹಾಕಲ್ಪಡಲೇಬೇಕು. ಅವನು ತನ್ನ ಪಾಪದ ಫಲವನ್ನು 
ಅನುಭವಿಸಲಿ.'' 





ಸಬ್ಬತ್‌ ದಿನದಲ್ಲಿ ಕೆಲಸಮಾಡುವ ಮನುಷ್ಯನು 

32ಇಸ್ರ್ರೇಲರು ಮರುಭೂಮಿಯಲ್ಲಿ ಇನ್ನೂ ಇದ್ದಾಗ 
ಒಬ್ಬನು ಸಬ್ಬತ್‌ ದಿನದಲ್ಲಿ ಕಟ್ಟಿಗೆ ಕೂಡಿಸುವುದನ್ನು 
ಜನರು ಕಂಡರು. *ಕಂಹವರು ಅವನನ್ನು ಮೋಶೆ 
ಆರೋನರ ಮತ್ತ ಸರ್ವಸಮೂಹದವರ ಬಳಿಗೆ ಹಿಡು 
ಕೊಂಡು ಬಂದರು. *'ಅವನನ್ನು ಶಿಕ್ಷಿಸಬೇಕಾದ ವಿಧಿ 
ಯನ್ನು ಅವರು ತಿಳಿಯದೆ ಇದ್ದುದರಿಂದ ಅವನನ್ನು 
ಕಾವಲಲ್ಲಿಟ್ಟರು. 

35ಆಗ ಯೆಹೋವನು ಮೋಶೆಗೆ, ""ಆ ಮನುಷ್ಯನು 
ಸಾಯಬೇಕು. ಅವನನ್ನು ಪಾಳೆಯದ ಹೊರಗೆ ತೆಗೆದು 
ಕೊಂಡು ಹೋಗಿ ಎಲ್ಲಾ ಜನರು ಕಲ್ಲೆಸೆದು ಕೊಲ್ಲ 
ಬೇಕು'' ಎಂದು ಹೇಳಿದನು. ಆಗ ಜನರು ಅವನನ್ನು 
ಪಾಳೆಯದ ಹೊರಗೆ ಕರೆದುಕೊಂಡು ಹೋಗಿ ಕಲ್ಲೆಸೆದು 
ಕೊಂದರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ 
ಅವರು ಇದನ್ನು ಮಾಡಿದರು. 


200 


ಜನರು ವಿಧಿಗಳನ್ನು ಜ್ಞಾಪಕ ಮಾಡುವಂತೆ ದೇವರು 
ಸಹಾಯ ಮಾಡಿದ್ದು 

ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 
38""ಇಸ್ರೇಲರಿಗೆ ಈ ಸಂಗತಿಗಳನ್ನು ತಿಳಿಸು: ನನ್ನ ಅಪ್ಪಣೆ 
ಗಳನ್ನು ಜ್ಞಾಪಕಮಾಡುವುದಕ್ಕೆ ನಿಮಗೆ ಒಂದು 
ಗುರುತನ್ನು ಕೊಡುತ್ತೇನೆ. ನಿಮ್ಮ ಬಟ್ಟೆಗಳ ಮೂಲೆಯಲ್ಲಿ 
ಗೊಂಡೆಗಳನ್ನು ಕಟ್ಟಿಕೊಳ್ಳಬೇಕು. ಪ್ರತಿಯೊಂದು 
ಗೊಂಡೆಯೂ ಒಂದೊಂದು ನೀಲಿ ದಾರದಿಂದ ಕೂಡಿರ 
ಬೇಕು. ನೀವು ಇವುಗಳನ್ನು ಇಂದಿನಿಂದ ಯಾವಾಗಲೂ 
ಧರಿಸಿಕೊಳ್ಳಬೇಕು. 39 ಗೊಂಡೆಗಳನ್ನು ನೀವು 
ನೋಡುವಾಗ, ಯೆಹೋವನು ನಿಮಗೆ ಕೊಟ್ಟ ಅಪ್ಪಣೆ 
ಗಳನ್ನೆಲ್ಲ ಜ್ಞಾಪಕ ಮಾಡಿಕೊಳ್ಳಬೇಕು ಮತ್ತು ಅವುಗಳಿಗೆ 
ವಿಧೇಯರಾಗಬೇಕು. ನೀವು ನಿಮ್ಮ ಮನಸ್ಸಿಗೆ ಮತ್ತು 
ಕಣ್ಣಿಗೆ ತೋರಿದ ಪ್ರಕಾರ ನಡೆಯದೆ ನಂಬಿಗಸ್ತರಾಗಿರ 
ಬೇಕು. ನೀವು ನನ್ನ ಎಲ್ಲಾ ಆಜ್ಞೆಗಳನ್ನು ಜ್ಞಾಪಿಸಿ 
ಕೊಂಡು ವಿಧೇಯರಾಗಿರಬೇಕು. ಆಗ ನೀವು ನಿಮ್ಮ 
ದೇವರ ವಿಶೇಷವಾದ ಜನರಾಗಿರುವಿರಿ. “ನಿಮ್ಮ ದೇವ 
ರಾಗಿರುವುದಕ್ಕೆ ನಿಮ್ಮನ್ನು ಈಜಿಷ್ಟಿನಿಂದ ಹೊರಗೆ 
ಕರೆತಂದ ನಿಮ್ಮ ದೇವರಾದ ಯೆಹೋವನು ನಾನೇ.'' 


ಮೋಶೆಗೆ ವಿರುದ್ಧ ದಂಗೆ ಎದ್ದದ್ದು 

ಕೋರಹ, ದಾತಾನ್‌, ಅಬೀರಾಮ್‌ ಮತ್ತು 
16 ಓನ್‌ ಎಂಬವರು ಮೋಶೆಗೆ ವಿರುದ್ಧವಾಗಿ 
ಎದ್ದರು. (ಕೋರಹನು ಇಚ್ಚಾರನ ಮಗನು, ಇಚ್ಚಾರನು 
ಕೆಹಾತನ ಮಗನು. ಕೆಹಾತನು ಲೇವಿಯ ಮಗನು. 
ದಾತಾನ್‌ ಮತ್ತು ಅಬೀರಾಮ್‌ ಇವರು ಎಲೀಯಾಬನ 
ಗಂಡು ಮಕ್ಕಳು ಮತ್ತು ಓನನು ಪೆಲೆತನ ಮಗನು. 
ದಾತಾನ್‌, ಅಬೀರಾಮ್‌ ಮತ್ತು ಓನ್‌ ಇವರು 
ರೂಬೇನನ ಸಂತತಿಯವರು.) `ಈ ನಾಲ್ಕು ಮಂದಿ 
ಇಸ್ರೇಲರು ಇನ್ನಿತರ ಇನ್ನೂರೈವತ್ತು ಗಂಡಸರೊಂದಿಗೆ 
ಮೋಶೆಗೆ ವಿರುದ್ಧವಾಗಿ ಎದ್ದರು. ಅವರು ಜನರಿಂದ 
ಆರಿಸಲ್ಪಟ್ಟ ನಾಯಕರಾಗಿದ್ದುದರಿಂದ ಜನರೆಲ್ಲರೂ 
ಅವರನ್ನು ಬಲ್ಲವರಾಗಿದ್ದರು. *ಅವರು ಮೋಶೆ ಮತ್ತು 
ಆರೋನರ ವಿರುದ್ಧ ಒಟ್ಟಾಗಿ ಸೇರಿಬಂದು, ಅವರಿಗೆ, 
""ನೀವು ಅಧಿಕಾರವನ್ನು ಮತ್ತು ಘನತೆಯನ್ನು ಅತಿಯಾಗಿ 
ಅಪೇಶ್ಟಿಸುತ್ತಿರುವಿರಿ. ಈ ಸಮೂಹದವರಲ್ಲಿರುವ ಪ್ರತಿ 
ಯೊಬ್ಬನೂ ದೇವರಿಗೆ ಪ್ರತಿಷ್ಠಿತನೇ. ಯೆಹೋವನು 
ಇವರೆಲ್ಲರ ಮಧ್ಯದಲ್ಲಿ ಇದ್ದಾನೆ. ಹೀಗಿರಲಾಗಿ 
ಯೆಹೋವನ ಜನರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿ 

ಕೊಳ್ಳುವುದೇನು?'' ಎಂದು ಕೇಳಿದರು. 
ಮೋಶೆ ಇದನ್ನು ಕೇಳಿ ನೆಲದವರೆಗೆ ಬಾಗಿ 5ಕೋರಹ 
ಮತ್ತು ಅವನ ಹಿಂಬಾಲಕರೆಲ್ಲರಿಗೆ ಹೇಳಿದ್ದೇನೆಂದರೆ, 


201 


""ನಾಳೆ ಮುಂಜಾನೆ ಯಾವನು ಯೆಹೋವನವನೆಂದು 
ಯೆಹೋವನು ತೋರಿಸುವನು. ಯಾವನು ಪ್ರತಿಷ್ಠಿತ 
ನೆಂದು ಯೆಹೋವನು ತೋರಿಸುವನು ಮತ್ತು 
ಯೆಹೋವನು ಅವನನ್ನು ತನ್ನ ಹತ್ತಿರ ಕರೆದುಕೊಳ್ಳು 
ವನು. ಆದ್ದರಿಂದ ಕೋರಹನೇ, ನೀನೂ ನಿನ್ನ ಹಿಂಬಾ 
ಲಕರೆಲ್ಲರೂ ಈ ಕಾರ್ಯವನ್ನು ಮಾಡಬೇಕು. ನಾಳೆ 
ಅಗ್ನಿಷ್ಠಿಕೆಗಳನ್ನು ತೆಗೆದುಕೊಂಡು ಅವುಗಳ ಮೇಲೆ 
ಉರಿಯುವ ಕೆಂಡಗಳನ್ನು ಹಾಕಿರಿ ಮತ್ತು ಯೆಹೋವನ 
ಮುಂದೆ ಅವುಗಳ ಮೇಲೆ ಧೂಪವನ್ನು ಹಾಕಿರಿ. ಆಗ 
ಯೆಹೋವನು ಯಾರನ್ನು ಆರಿಸಿಕೊಳ್ಳುವನೊ ಅವನೇ 
ನಿಜವಾಗಿಯೂ ಪವಿತ್ರನಾದವನು. ಲೇವಿಯರಾದ ನೀವು 
ಅಧಿಕಾರವನ್ನು ಮತ್ತು ಘನತೆಯನ್ನು ಅತಿಯಾಗಿ 
ಅಪೇಕ್ಬಿಸುತ್ತೀರಿ.'' *ಮೋಶೆಯು ಕೋರಹನಿಗೆ, ""ಲೇವಿ 
ಯರೇ, ಕೇಳಿರಿ! *ಇಸ್ರೇಲರ ದೇವರು ನಿಮ್ಮನ್ನು 
ಸರ್ವಸಮೂಹದಿಂದ ಆರಿಸಿಕೊಂಡದ್ದಕ್ಕಾಗಿ ನೀವು 
ಸಂತೋಷಪಡಬೇಕು. ದೇವರ ಪವಿತ್ರ, ಗುಡಾರಕ್ಕೆ 
ಸಂಬಂಧಿಸಿದ ಕೆಲಸವನ್ನು ಮಾಡುವುದಕ್ಕೂ ಇಸ್ರೇಲರ 
ಸೇವೆಯನ್ನು ಮಾಡುವುದಕ್ಕೂ ಮತ್ತು ಯಜ್ಞಗಳನ್ನು 
ಸಿದ್ಧಪಡಿಸುವುದರಲ್ಲಿ ಅವರಿಗೆ ಸಹಾಯಕರಾಗಿರ 
ಬೇಕೆಂದು ಯೆಹೋವನು ನಿಮ್ಮನ್ನು ತನ್ನ ಸಮೀಪಕ್ಕೆ 
ಬರಗೊಡಿಸಿದ್ದಾನೆ. ಅದು ನಿಮಗೆ ಸಾಕಾಗಲಿಲ್ಲವೇ? 
[0 ರೀತಿ ಆತನ ಬಳಿಯಲ್ಲಿ ಸೇವೆಮಾಡಲು ನಿನಗೂ 
ನಿನ್ನ ಸಹೋದ್ಯೋಗಿಗಳಾದ ಎಲ್ಲಾ ಲೇವಿಯರಿಗೂ 
ಯೆಹೋವನು ಅವಕಾಶ ಕೊಟ್ಟಿದ್ದಾನೆ. ಆದರೆ ಈಗ 
ನೀವು ಯಾಜಕರಾಗಬೇಕೆಂದು ಸಹ ಪ್ರಯತ್ನಿಸುತ್ತಿದ್ದೀರಿ. 
!!ನೀವೂ ನಿಮ್ಮ ಹಿಂಬಾಲಕರೂ ಒಟ್ಟಾಗಿ ಸೇರಿಕೊಂಡು 
ಯೆಹೋವನಿಗೆ ವಿರೋಧವಾಗಿ ದಂಗೆ ಎದ್ದಿದ್ದೀರಿ. 
ಆರೋನನು ತನ್ನನ್ನು ತಾನೇ ಮಹಾಯಾಜಕನನ್ನಾಗಿ 
ಆರಿಸಿಕೊಂಡನೋ? ಇಲ್ಲ! ಹೀಗಿರಲು ಆರೋನನಿಗೆ 
ವಿರೋಧವಾಗಿ ಗುಣಗುಟ್ಟುವುದೇಕೆ?'' ಎಂದು 
ಹೇಳಿದನು. 

2ಬ್ಬಳಿಕ ಮೋಶೆ ಎಲೀಯಾಬನ ಗಂಡುಮಕ್ಕಳಾದ 
ದಾತಾನನನ್ನೂ ಅಬೀರಾಮನನ್ನೂ ಕರೇಕಳುಹಿಸಲಾಗಿ, 
ಅವರು ಅವನಿಗೆ, ""ನಾವು ಬರುವುದಿಲ್ಲ. ನೀನು 
ಹಾಲೂ ಜೇನೂ ಹರಿಯುವ ದೇಶದಿಂದ ನಮ್ಮನ್ನು 





ಅರಣ್ಯಕಾಂಹ 16:6-26 


ಜನರಿಗೆ ಇದೇ ರೀತಿ ಮೋಸಮಾಡಬೇಕೆಂದಿ 
ರುವಿಯೋ? ನಾವು ಬರುವುದಿಲ್ಲ'' ಎಂದು ಹೇಳಿದರು. 

ಇದರಿಂದ ಮೋಶೆ ಬಹಳ ಕೋಪಗೊಂಡನು. 
ಅವನು ಯೆಹೋವನಿಗೆ, ""ನಾನು ಈ ಜನರಿಗೆ ಎಂದೂ 
ತೊಂದರೆ ಮಾಡಲಿಲ್ಲ. ಅವರಿಂದ ನಾನು ಒಂದು ಕತ್ತೆ 
ಯನ್ನಾದರೂ ತೆಗೆದುಕೊಂಡವನಲ್ಲ. ಯೆಹೋವನೇ, 
ಅವರ ಕಾಣಿಕೆಯನ್ನು ಸ್ವೀಕರಿಸಬೇಡ'' ಎಂದು 
ಹೇಳಿದನು. 

ಆಗ ಮೋಶೆಯು ಕೋರಹನಿಗೆ, "ನೀನು ಮತ್ತು 
ನಿನ್ನ ಹಿಂಬಾಲಕರೆಲ್ಲರು ನಾಳೆ ಯೆಹೋವನ ಸನ್ನಿಧಿ 
ಯಲ್ಲಿ ಆರೋನನೊಡನೆ ನಿಲ್ಲಬೇಕು. ''ನಿಮ್ಮಲ್ಲಿ ಪ್ರತಿ 
ಯೊಬ್ಬನು ತನ್ನತನ್ನ ಧೂಪಾರತಿಯನ್ನು ಅಂದರೆ ಒಟ್ಟಾಗಿ 
ಇನ್ನೂರೈವತ್ತು ಧೂಪಾರತಿಗಳನ್ನು ತೆಗೆದುಕೊಂಡು 
ಧೂಪಹಾಕಿ ಯೆಹೋವನ ಸನ್ನಿಧಿಗೆ ಬರಬೇಕು. 
ಹಾಗೆಯೇ ನೀನೂ ಆರೋನನೂ ನಿಮ್ಮನಿಮ್ಮ ಧೂಪಾ 
ರತಿಗಳನ್ನು ತೆಗೆದುಕೊಂಡು ಬರಬೇಕು'' ಎಂದು 
ಹೇಳಿದನು. 

ಅದಕ್ಕನುಸಾರವಾಗಿ ಅವರೆಲ್ಲರೂ ತಮ್ಮತಮ್ಮ 
ಧೂಪಾರತಿಗಳನ್ನು ಕೈಯಲ್ಲಿ ತೆಗೆದುಕೊಂಡು ಅವುಗಳಲ್ಲಿ 
ಕೆಂಡಗಳನ್ನಿಟ್ಟು ಧೂಪದ್ರವ್ಯಗಳನ್ನು ಹಾಕಿ ಮೋಶೆ 
ಆರೋನರ ಜೊತೆಯಲ್ಲಿ ದೇವದರ್ಶನಗುಡಾರದ 
ಪ್ರವೇಶದ್ವಾರದಲ್ಲಿ ನಿಂತುಕೊಂಡರು. ''ಕೋರಹನು 
ತಮಗೆ ಎದುರಾಗಿ ಸರ್ವಸಮೂಹದವರನ್ನು ದೇವ 
ದರ್ಶನಗುಡಾರದ ಪ್ರವೇಶದ್ವಾರದ ಹತ್ತಿರಕ್ಕೆ ಕೂಡಿಸಿ 
ದನು. ಆಗ ಯೆಹೋವನ ಮಹಿಮೆ ಸಮೂಹ 
ದವರೆಲ್ಲರಿಗೆ ಹೊಳೆಯಿತು. 

ಯೆಹೋವನು ಮೋಶೆ ಆರೋನರಿಗೆ, 2!""ಈ 
ಜನರನ್ನು ಬಿಟ್ಟು ಪ್ರತ್ಯೇಕವಾಗಿ ನಿಲ್ಲಿರಿ. ನಾನು ಅವರನ್ನು 
ಈಗ ನಾಶಮಾಡಬಯಸುತ್ತೇನೆ'' ಅಂದನು. 

2 ದರೆ ಮೋಶೆ ಆರೋನರು ನೆಲದವರೆಗೆ ಬಾಗಿ, 
""ದೇವರೇ, ಎಲ್ಲಾ ಜನರ ಆಲೋಚನೆ ನಿನಗೆ ಗೊತ್ತಿದೆ. 
ದಯಮಾಡಿ ಎಲ್ಲಾ ಜನರ ಮೇಲೆ ಕೋಪಗೊಳ್ಳಬೇಡ. 
ನಿಜವಾಗಿ ಪಾಪಮಾಡಿದವನು ಕೇವಲ ಒಬ್ಬನಲ್ಲವೇ?'' 
ಎಂದು ಮೊರೆಯಿಟ್ಟನು. 

ಚಿಆಗ ಯೆಹೋವನು ಮೋಶೆಗೆ, ""ಜನರಿಗೆ 








ಕರೆದುಕೊಂಡು ಬಂದು ಮರಳುಗಾಡಿನಲ್ಲಿ ಸಾಯಿಸು 
ವುದು ಸಾಕಾಗಲಿಲ್ಲವೆಂದು ಭಾವಿಸಿ ನಮ್ಮ ಮೇಲೆ 
ದೊರೆತನ ಮಾಡಲು ಅಪೇಕ್ಬಿಸುತ್ತಿರುವೆಯೋ? "ನಾವು 
ನಿನ್ನನ್ನು ಯಾಕೆ ಹಿಂಬಾಲಿಸಬೇಕು? ನೀನು ನಮ್ಮನ್ನು 
ಹಾಲೂ ಜೇನೂ ಹರಿಯುವ ದೇಶಕ್ಕೆ ಕರೆದುಕೊಂಡು 
ಬರಲಿಲ್ಲ. ನೀನು ನಮ್ಮ ಸ್ವಂತಕ್ಕೆ ಹೊಲಗಳನ್ನಾಗಲೀ 
ದ್ರಾಕ್ಸೆಶೋಟಗಳನ್ನಾಗಲೀ ಕೊಡಲಿಲ್ಲ! ನೀನು ಈ 


ಕೋರಹ, ದಾತಾನ್‌ ಮತ್ತು ಅಬೀರಾಮರ ಗುಡಾರದ 
ಸುತ್ತಮುತ್ತಲಿಂದ ದೂರಹೋಗಬೇಕೆಂದು ಆಜ್ಞಾಪಿಸು'' 
ಎಂದು ಹೇಳಿದನು. 

ಮೋಶೆಯು ಎದ್ದು ಕೋರಹ, ದಾತಾನ್‌ ಮತ್ತು 
ಅಬೀರಾಮರ ಬಳಿಗೆ ಹೋದನು. ಇಸ್ರೇಲರ ಹಿರಿಯ 
ರೆಲ್ಲರೂ ಅವನನ್ನು ಹಿಂಬಾಲಿಸಿದರು. ಮೋಶೆಯು 
ಜನರನ್ನು ಎಚ್ಚರಿಸಿ, "ಈ ಕೆಟ್ಟ ಜನರ ಗುಡಾರಗಳಿಂದ 


ಅರಣ್ಯಕಾಂಡ 16:27-47 


ಹೊರಟು ಹೋಗಿರಿ. ಇವರ ಸ್ವಕ್ತಿನಲ್ಲಿ ಯಾವುದನ್ನೂ 
ಮುಟ್ಟಬಾರದು. ಇಲ್ಲವಾದರೆ ಅವರ ಪಾಪಗಳ ದೆಸೆ 
ಯಿಂದ ನೀವೂ ನಾಶವಾಗುವಿರಿ'' ಎಂದು ಹೇಳಿದನು. 

ಆದ್ದರಿಂದ ಜನರು ಕೋರಹ, ದಾತಾನ್‌ ಮತ್ತು 
ಅಬೀರಾಮರ ಗುಹಾರಗಳನ್ನು ಬಿಟ್ಟು ದೂರಹೋದರು. 
ದಾತಾನ್‌ ಮತ್ತು ಅಬೀರಾಮ್‌ ಹೊರಗೆ ಬಂದು ತಮ್ಮ 
ಡೇರೆಗಳ ಪ್ರವೇಶದ್ವಾರದ ಬಳಿ ತಮ್ಮ ಹೆಂಡತಿಯ 
ರೊಡನೆ, ಮಕ್ಕಳೊಡನೆ ಮತ್ತು ಕೂಸುಗಳೊಡನೆ 
ನಿಂತುಕೊಂಡರು. 

ಆಗ ಮೋಶೆ ಜನರಿಗೆ, "ಈ ಕಾರ್ಯಗಳಿಲ್ಲಾ ನನ್ನ 
ಆಲೋಚನೆಯಿಂದ ಆಗಲಿಲ್ಲವೆಂದೂ ಯೆಹೋವನೇ 
ಈ ಕಾರ್ಯಗಳನ್ನು ಮಾಡುವುದಕ್ಕೆ ನನ್ನನ್ನು ಕಳುಹಿಸಿ 
ದನೆಂದು ನೀವು ತಿಳಿದುಕೊಳ್ಳುವಂತೆ ನಾನು ಸಾಕ್ಟಿಯನ್ನು 
ಕೊಡುವೆನು. ಇಲ್ಲಿರುವ ಜನರು ಸಾಯುವರು. ಆದರೆ 
ಇವರ ಅಂತ್ಯವು ಎಲ್ಲರಿಗೂ ಸಂಭವಿಸುವ ಅಂತ್ಯ 
ವಾಗಿದ್ದರೆ, ಯೆಹೋವನು ನನ್ನನ್ನು ಕಳುಹಿಸಲಿಲ್ಲವೆಂದು 
ತಿಳಿದುಕೊಳ್ಳಬೇಕು. 30ಆದರೆ ಯೆಹೋವನು ಇವರಿ 
ಗೋಸ್ಕರ ಅಪೂರ್ವ ಶಿಕ್ಷೆಯನ್ನು ಕಲ್ಪಸಿದರೆ ಅಂದರೆ 
ಭೂಮಿಯು ಬಾಯ್ದೆರೆದು ಇವರನ್ನೂ ಇವರ ಸರ್ವ 
ಸ್ವವನ್ನೂ ನುಂಗುವುದರಿಂದ ಇವರೆಲ್ಲರೂ ಸಜೀವಿಗಳಾಗಿ 
ಸಮಾಧಿಯಾದರೆ, ಇವರು ನಿಜವಾಗಿಯೂ ಯೆಹೋವ 
ನನ್ನು ತಿರಸ್ಕರಿಸಿದವರೆಂದು ನೀವು ತಿಳಿದುಕೊಳ್ಳಬೇಕು'' 
ಎಂದನು. *'ಕೂಡಲೇ, ಆ ಜನರು ನಿಂತಿದ್ದ ನೆಲವು 
ಸೀಳಿತು. ಭೂಮಿಯೇ ಬಾಯಿತೆರೆದು ಅವರನ್ನು 
ನುಂಗಿಬಿಟ್ಟಿತೊ ಎಂಬಂತೆ, ಅವರ ಕುಟುಂಬಗಳವರನ್ನು 
ಕೋರಹನ ಎಲ್ಲಾ ಹಿಂಬಾಲಕರನ್ನು ಮತ್ತು ಅವರ 
ಆಸ್ಲಿಯೆಲ್ಲವನ್ನು ನುಂಗಿಬಿಟ್ಟಿತು. 3 ಜನರೆಲ್ಲಾ ಸಜೀವ 
ಸಮಾಧಿಯಾದರು. ಅವರ ಆಸ್ತಿಪಾಸ್ತಿಯೆಲ್ಲಾ ಅವ 
ರೊಹನೆ ಭೂಸಮಾಧಿಯಾಯಿತು. ಆ ಬಳಿಕ ಭೂಮಿ 
ಅವರ ಸಮೇತವಾಗಿ ಮುಚ್ಚಿಕೊಂಡಿತು. ಅದೇ ಅವರ 
ಅಂತ್ಯವಾಯಿತು. ಅವರು ಸಮುದಾಯದಿಂದ ಶಾಶ್ವತ 
ವಾಗಿ ಇಲ್ಲವಾದರು! 

ನಾಶವಾಗುತ್ತಿರುವ ಜನರ ಗೋಳಾಟವನ್ನು ಕೇಳಿದ 
ಇಸ್ರೇಲ್‌ ಜನರು, ""ಭೂಮಿಯು ನಮ್ಮನ್ನೂ ನುಂಗಿ 
ಬಿಡುತ್ತದೆ!'' ಎಂದುಕೊಂಡು ನಾನಾ ದಿಕ್ಕುಗಳಿಗೆ ಓಡಿ 
ಹೋದರು. *ಅಲ್ಲದೆ ಯೆಹೋವನಿಂದ ಬೆಂಕಿಯು 
ಹೊರಟುಬಂದು ಧೂಪವನ್ನು ಅರ್ಪಿಸುತ್ತಿದ್ದ ಇನ್ನೂ 
ರೈವತ್ತು ಮಂದಿಯನ್ನು ದಹಿಸಿಬಿಟ್ಟಿತು. 

36ಆಗ ಯೆಹೋವನು ಮೋಶೆಗೆ, '""ಯಾಜಕನಾದ 
ಆರೋನನ ಮಗ ಎಲ್ಲಾಜಾರನು ಸುಟ್ಟುಹೋದವರ 
ನಡುವೆಯಿಂದ ಧೂಪಾರತಿಗಳನ್ನು ಎತ್ತಬೇಕೆಂದು 
ಆಜ್ಞಾಪಿಸು ಮತ್ತು ನೀನು ಅವುಗಳಲ್ಲಿರುವ ಕೆಂಡಗಳನ್ನು 


202 


ದೂರಕ್ಕೆ ಚೆಲ್ಲು. ಯಾಕಂದರೆ ಆ ಧೂಪಾರತಿಗಳು 
ಪವಿತ್ರವಾದವುಗಳು. ಪ್ರಾಣವನ್ನು ಕಳೆದುಕೊಂಡ ಆ 
ದೋಷಿಗಳ ಧೂಪಾರತಿಗಳು ಯೆಹೋವನ ಸನ್ನಿಧಿಗೆ 
ತರಲ್ಪಟ್ಟ ಕಾರಣ ಪರಿಶುದ್ಧವಾಗಿವೆ. ಆದುದರಿಂದ 
ಅವುಗಳನ್ನು ತೆಗೆದು ತಗಡುಗಳಾಗಿ ಹೊಡೆದು ಯಜ್ಞ 
ವೇದಿಕೆಗೆ ಮುಚ್ಚಳವನ್ನು ಮಾಡಿಸಬೇಕು. ಇದು ಇಸ್ರೇಲ 
ರೆಲ್ಲರಿಗೆ ಎಚ್ಚರಿಕೆಯಾಗಿರುವುದು'' ಎಂದು ಹೇಳಿದನು. 
3 ಯೆಹೋವನು ಮೋಶೆಗೆ ಕೊಟ್ಟ ಅಪ್ಪಣೆಯ ಮೇರೆಗೆ 
ಯಾಜಕನಾದ ಎಲ್ಲಾಜಾರನು ಸುಟ್ಟು ಹೋದವರಿಂದ 
ಮೊದಲು ತರಲ್ಪಟ್ಟಿದ್ದ ಆ ತಾಮ್ರದ ಧೂಪಾರತಿಗಳನ್ನು 
ತೆಗೆದುಕೊಂಡು ತಗಡುಗಳಾಗಿ ಹೊಡಿಸಿ ಯಜ್ಞವೇದಿಕೆಗೆ 
ಮುಚ್ಚಳವನ್ನು ಮಾಡಿಸಿದನು. ಆರೋನನ ಕುಟುಂಬ 
ದವನು ಮಾತ್ರ ಯೆಹೋವನ ಎದುರಿನಲ್ಲಿ ಧೂಪವನ್ನು 
ಹಾಕತಕ್ಕದ್ದು ಮತ್ತು ಬೇರೆ ಯಾರಾದರೂ ಹಾಕಿದರೆ 
ಅವರು ಕೋರಹ ಮತ್ತು ಅವನ ಹಿಂಬಾಲಕರಂತೆ 
ಸಾಯುವರು ಎಂಬುದನ್ನು ಇಸ್ರೇಲರಿಗೆ ಆ ಮುಚ್ಚಳವು 
ನೆನಪು ಮಾಡುವ ಗುರುತಾಗಿದೆ. 


ಆರೋನನು ಜನರನ್ನು ರಕ್ಷಿಸಿದ್ದು 

“ಮರುದಿನ ಇಸ್ರೇಲರೆಲ್ಲರೂ ಮೋಶೆ ಆರೋನರ 
ವಿರುದ್ಧ ಗುಣಗುಟ್ಟುತ್ತಾ, "ನೀವೇ ಯೆಹೋವನ 
ಜನರನ್ನು ಸಾಯಿಸಿದಿರಿ'' ಎಂದು ಹೇಳಿದರು. 

ಓವೋಶೆ ಆರೋನರನ್ನು ಎದುರಿಸಲು ಜನರು 
ಒಟ್ಟಾಗಿ ಸೇರಿಬಂದಿದ್ದಾಗ, ದೇವದರ್ಶನ ಗುಡಾರದ 
ಕಡೆಗೆ ತಿರುಗಿ ನೋಡಲಾಗಿ, ದೇವದರ್ಶನಗುಡಾರವನ್ನು 
ಮೋಡ ಮುಚ್ಚಿಕೊಂಡಿರುವುದನ್ನೂ ಯೆಹೋವನ 
ಮಹಿಮೆಯು ಪ್ರತ್ಯಕ್ಷವಾಗಿರುವುದನ್ನೂ ಅವರು 
ಕಂಡರು. “ಆಗ ಮೋಶೆ ಆರೋನರು ದೇವದರ್ಶನ 
ಗುಡಾರದ ಮುಂದಕ್ಕೆ ಬಂದರು. 

“ಯೆಹೋವನು ಮೋಶೆಗೆ, *""ಆ ಜನರಿಂದ 
ನೀವಿಬ್ಬರೂ ದೂರಹೋಗಿರಿ. ನಾನು ಈಗ ಅವರನ್ನು 
ನಾಶಮಾಡುತ್ತೇನೆ'' ಎಂದು ಹೇಳಿದನು. ಆಗ ಮೋಶೆ 
ಆರೋನರು ಅಡ್ಡಬಿದ್ದರು. “ಮೋಶೆಯು ಆರೋನ 
ನಿಗೆ " ಯೆಹೋವನಿಗೆ ಕೋಪವುಂಟಾಗಿ ಈ ಜನರೊಳಗೆ 
ಘೋರವ್ಯಾಧಿ ಪ್ರಾರಂಭವಾಗಿದೆ. ನೀನು ಧೂಪಾರತಿ 
ಯನ್ನು ತೆಗೆದುಕೊಂಡು ಅದರಲ್ಲಿ ಯಜ್ಞವೇದಿಕೆಯಿಂದ 
ತೆಗೆದ ಕೆಂಡಗಳನ್ನು ಇಟ್ಟು ಧೂಪಹಾಕಿ ಸಮೂಹದವರ 
ಬಳಿಗೆ ಬೇಗ ಹೋಗಿ ಅವರಿಗೋಸ್ಕರ ದೋಷಪರಿ 
ಹಾರವನ್ನು ಮಾಡಬೇಕು'' ಎಂದು ಹೇಳಿದನು. 

“ಮೋಶೆ ಹೇಳಿದಂತೆ ಆರೋನನು ಧೂಪಾ 
ರತಿಯನ್ನು ತೆಗೆದುಕೊಂಡು ಸಮೂಹದವರ ಮಧ್ಯಕ್ಕೆ 
ಓಡಿ ಹೋದಾಗ, ಘೋರವ್ಯಾಧಿ ಆ ಜನರಲ್ಲಿ ಹರಡಿ 


203 


ಕೊಳ್ಳುತ್ತಾ ಇತ್ತು ಅವನು ಧೂಪಹಾಕಿ ಜನರಿಗೋಸ್ಕರ 
ದೋಷಪರಿಹಾರವನ್ನು ಮಾಡಿದನು. “ಅವನು ಸತ್ತ 
ವರಿಗೂ ಬದುಕಿರುವವರಿಗೂ ನಹುವೆ ನಿಂತುಕೊಂಡನು, 
ಆಗ ಕಾಯಿಲೆ ನಿಂತುಹೋಯಿತು. *ಕೋರಹನೂ 
ಸೇರಿದಂತೆ ಆ ಕಾಯಿಲೆಯಿಂದ ಸತ್ತವರು ಹದಿನಾಲ್ಕು 
ಸಾವಿರದ ಏಳುನೂರು ಮಂದಿ. ಕಾಯಿಲೆಯು ನಿಂತು 
ಹೋದಾಗ, ಆರೋನನು ದೇವದರ್ಶನಗುಡಾರದ 
ಪ್ರವೇಶದ್ವಾರದಲ್ಲಿದ್ದ ಮೋಶೆಯ ಬಳಿಗೆ ತಿರುಗಿ 
ಬಂದನು. 


ಆರೋನನು ಪ್ರಧಾನಯಾಜಕನಾಗಿದ್ದಾನೆಂದು 
ದೇವರು ಸಾಕ್ಟೀಕರಿಸಿದ್ದು 
17 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
2""ಇಸ್ರೇಲರ ಸಂಗಡ ಮಾತಾಡಿ ಹೀಗೆ ಮಾಡ 
ಬೇಕು. ಅವರ ಕುಲಗಳ ಪ್ರತಿಯೊಬ್ಬ ಪ್ರಧಾನನಿಂದ 
ಒಂದೊಂದು ಕೋಲಿನ ಮೇರೆಗೆ ಹನ್ನೆರಡು ಕೋಲು 
ಗಳನ್ನು ತೆಗೆದುಕೊಳ್ಳಬೇಕು. ಅವನವನ ಕೋಲಿನ ಮೇಲೆ 
ಆಯಾ ಕುಲಪ್ರಧಾನನ ಹೆಸರನ್ನು ಬರೆಯಿಸಬೇಕು. 
3ಲೇವಿ ಕುಲದ ಕೋಲಿನ ಮೇಲೆ ಆರೋನನ ಹೆಸರನ್ನು 
ಬರೆಯಿಸಬೇಕು. “ನೀನು ಆ ಕುಲಗಳನ್ನು ದೇವದರ್ಶನ 
ಗುಡಾರದಲ್ಲಿ ಅಂದರೆ ನಾನು ನಿನ್ನನ್ನು ಸಂಧಿಸುವ 
ಒಡಂಬಡಿಕೆ ಪೆಟ್ಟಿಗೆಯ ಮುಂದೆ ಇಹಬೇಕು. *ನಾನು 
ಒಬ್ಬನನ್ನು ನನ್ನ ಯಾಜಕನನ್ನಾಗಿ ಆರಿಸಿಕೊಳ್ಳುವೆನು; 
ಅವನ ಕೋಲು ಚಿಗುರುವುದು, ಇಸ್ರೇಲ್‌ ಜನರು ನಿಮ್ಮ 
ವಿರುದ್ಧವಾಗಿ ಹೇಳುತ್ತಿರುವ ದೂರುಗಳನ್ನು ನಾನು ಹೀಗೆ 
ನಿಲ್ಲಿಸುವೆನು.'' 
ಅದಕ್ಕನುಸಾರವಾಗಿ ಮೋಶೆಯು ಇಸ್ರೇಲರ ಸಂಗಡ 
ಮಾತಾಡಲಾಗಿ ಅವರ ಕುಲಪ್ರಧಾನರೆಲ್ಲ ಅವನಿಗೆ, ಒಬ್ಬ 
ಕುಲಪ್ರಧಾನನಿಗೆ ಒಂದು ಕೋಲಿನಂತೆ, ಹನ್ನೆರಡು 
ಕೋಲುಗಳನ್ನು ಕೊಟ್ಟರು. ಅವುಗಳೊಡನೆ ಆರೋನನ 
ಕೋಲೂ ಇತ್ತು. "ಮೋಶೆ ಆ ಕೋಲುಗಳನ್ನು 
ಒಡಂಬಡಿಕೆಯ ಗುಡಾರದಲ್ಲಿ ಯೆಹೋವನ ಮುಂದೆ 
ಇಟ್ಟನು. *ಮರುದಿನ ಮೋಶೆ ಗುಡಾರದೊಳಗೆ ಹೋಗಿ 
ನೋಡಲಾಗಿ ಲೇವಿ ಕುಲದ ಆರೋನನ ಕೋಲು ಚಿಗುರಿ 
ಮೊಗ್ಗುಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನು 
ಫಲಿಸಿತ್ತು ಮೋಶೆ ಎಲ್ಲಾ ಕೋಲುಗಳನ್ನು ಯೆಹೋವನ 
ಸನ್ನಿಧಿಯಿಂದ ಹೊರಗೆ ತೆಗೆದುಕೊಂಡು ಬಂದು 
ಅವುಗಳನ್ನೆಲ್ಲಾ ಇಸ್ರೇಲರಿಗೆ ತೋರಿಸಿದನು. ಪ್ರಧಾನರು 
ಆ ಕೋಲುಗಳನ್ನು ನೋಡಿ, ತಮ್ಮತಮ್ಮ ಕೋಲುಗಳನ್ನು 
ತೆಗೆದುಕೊಂಡರು. 
10ತರುವಾಯ ಯೆಹೋವನು ಮೋಶೆಗೆ, 
"ಆರೋನನ ಕೋಲನ್ನು ಮತ್ತೆ ಒಡಂಬಡಿಕೆಯ 


ಅರಣ್ಯಕಾಂಹ 16:48-18:7 


ಪೆಟ್ಟಿಗೆಯ ಮುಂದಿಡು. ದಂಗೆಕೋರರಿಗೆ ಅದು ಎಚ್ಚರಿಕೆ 
ಯಾಗಿ ಅಲ್ಲೇ ಇರಬೇಕು, ಇವರು ಇನ್ನು ಮುಂದೆ ನನಗೆ 
ವಿರೋಧವಾಗಿ ಗುಣಗುಟ್ಟಿ ಮರಣಕ್ಕೆ ಗುರಿಯಾಗದಂತೆ 
ನೀನು ಹೀಗೆ ಮಾಡಬೇಕು'' ಎಂದು ಆಜ್ಞಾಪಿಸಿದನು. 
'! ಆದ್ದರಿಂದ ಯೆಹೋವನ ಅಪ್ಪಣೆಯ ಪ್ರಕಾರವೇ 
ಮೋಶೆ ಮಾಡಿದನು. 

'2ಇಸ್ರ್ರೇಲರು ಮೋಶೆಗೆ, ""ನಾವೆಲ್ಲರು ಪ್ರಾಣ ಕಳೆದು 
ಕೊಂಡು ನಾಶವಾಗುತ್ತೇವಲ್ಲಾ ನಮ್ಮಲ್ಲಿ ಯಾರೂ 
ಉಳಿಯುವುದಿಲ್ಲ. "ಯೆಹೋವನ ಗುಡಾರದ ಹತ್ತಿರಕ್ಕೆ 
ಬಂದವರೆಲ್ಲರೂ ಸಾಯುತ್ಮಾರಷ್ಕೆ ಕ, ನಾವೆಲ್ಲರೂ 
ಹಾಗೆಯೇ ಸಾಯುತ್ನ್ತೇವೋ?'' ಎಂದು ಹೇಳಿದರು. 


ಯಾಜಕರ ಮತ್ತು ಲೇವಿಯರ ಕಾರ್ಯಗಳು 
ಯೆಹೋವನು ಆರೋನನಿಗೆ, ""ಪವಿತ್ರ, 
1 8 ವಸ್ತುಗಳ ವಿಷಯದಲ್ಲಿ ಏನಾದರೂ ಹೊಲಸು 
ತನ ನಡೆದರೆ, ನೀನೂ ನಿನ್ನ ಕುಟುಂಬದವರೂ ಅದರ 
ಅಪರಾಧದ ಫಲವನ್ನು ಅನುಭವಿಸಬೇಕು. ಯಾಜಕತ್ವದ 
ವಿಷಯದಲ್ಲಿ ಏನಾದರೂ ಹೊಲಸುತನ ನಡೆದರೆ, ನೀನು 
ಮತ್ತು ನಿನ್ನ ಗಂಡುಮಕ್ಕಳು ಮಾತ್ರ ಅದರ ಅಪರಾಧದ 
ಫಲವನ್ನು ಅನುಭವಿಸಬೇಕು. 2ನಿನ್ನ ತಂದೆಯ 
ಕುಲದವರೂ ನಿನ್ನ ರಕ್ತ ಸಂಬಂಧಿಗಳೂ ಆಗಿರುವ ಲೇವಿ 
ಕುಲದವರನ್ನು ನಿನ್ನೊಡನೆ ಸೇರಿಸಿಕೊ; ನೀನು ಮತ್ತು 
ನಿನ್ನ ಗಂಡು ಮಕ್ಕಳು ಒಡಂಬಡಿಕೆಯ ಮುಂದೆ ಇರುವಾಗ 
ಅವರು ನಿನ್ನೊಂದಿಗಿದ್ದು ನಿನಗೆ ಸಹಾಯ ಮಾಡುವರು. 
3ಆ ಲೇವಿಯರು ನಿನಗೆ ಕಾವಲುಗಾರರಾಗಿರಬೇಕು. 
ಅಂದರೆ ಇಡೀ ಗುಡಾರವನ್ನು ಕಾಯಬೇಕು. ಆದರೆ 
ಅವರು ಪವಿತ್ರವಾದ ಪಾತ್ರೆಯನ್ನಾಗಲೀ ಯಜ್ಞವೇದಿ 
ಕೆಯನ್ನಾಗಲೀ ಮುಟ್ಟಬಾರದು; ಮುಟ್ಟಿದರೆ ಅವರೂ 
ಸಾಯುವರು ಮತ್ತು ನೀವೂ ಸಾಯುವಿರಿ. “ಅವರು 
ದೇವದರ್ಶನ ಗುಹಾರವನ್ನು ಕಾಯಬೇಕು ಮತ್ತು 
ಗುಡಾರಕ್ಕೆ ಸಂಬಂಧಿಸಿದ ಭಾರವಾದ ಕೆಲಸವನ್ನು ಮಾಡ 
ಬೇಕು. ಬೇರೆ ಯಾರೂ ನಿನ್ನೊಂದಿಗೆ ಭಾಗಿಗಳಾಗಿರ 
ಬಾರದು. 
5""ನಾನು ಮತ್ತೆ ಕೋಪಗೊಂಡು ಇಸ್ರೇಲರನ್ನು 
ದಂಡಿಸದಂತೆ ನೀವು ಪವಿತ್ರ ಸ್ಥಳವನ್ನು ಮತ್ತು ಯಜ್ಞ 
ವೇದಿಕೆಯನ್ನು ಕಾಯಬೇಕು. "ಎಲ್ಲಾ ಇಸ್ರೇಲರಿಂದ 
ನಾನೇ ಲೇವಿಯರನ್ನು ಆರಿಸಿಕೊಂಡಿದ್ದೇನೆ. ಅವರು 
ನಿನಗೆ ಕೊಡಲ್ಪಟ್ಟ ಬಹುಮಾನವಾಗಿದ್ದಾರೆ. ದೇವ 
ದರ್ಶನ ಗುಡಾರಕ್ಕೆ ಸಂಬಂಧಿಸಿದ ಭಾರವಾದ ಕೆಲಸವನ್ನು 
ಮಾಡಲು ಅವರು ಪ್ರಭುವಿಗೆ ಪ್ರತಿಷ್ಠಿತರಾಗಿದ್ದಾರೆ. 
ಆದರೆ ಆರೋನನೇ, ನೀನೂ ನಿನ್ನ ಪುತ್ರರೂ ನಿಮ್ಮ 
ಯಾಜಕತ್ವವನ್ನು ಕಾಪಾಡಿಕೊಳ್ಳಬೇಕು. ಅಯೋಗ್ಯನಾದ 


ಅರಣ್ಯಕಾಂಡ 18:8-26 


ಯಾವನೂ ಯಜ್ಞವೇದಿಕೆಯ ಬಳಿ ಕೆಲಸ ಮಾಡುವುದ 
ಕ್ಕಾಗಲೀ ತೆರೆಯ ಆಚೆಯಿರುವ ಮಹಾಪವಿತ್ರ ಸ್ಥಳಕ್ಕೆ 
ಪ್ರವೇಶಿಸುವುದಕ್ಕಾಗಲೀ ನೀವು ಬಿಡಕೂಡದು. ನೀವು 
ಸಹ ಕೆಲಸ ಮಾಡಬೇಕು. ನಾನು ನಿಮಗೆ ಅಮೂಲ್ಯವಾದ 
ಯಾಜಕತ್ವವನ್ನು ಕೊಟ್ಟಿದ್ದೇನೆ. ಆದರೆ ಅಯೋಗ್ಯನಾದ 
ಯಾವನಾದರೂ ಯಾಜಕತ್ವದ ಈ ಕರ್ತವ್ಯಗಳನ್ನು 
ಮಾಡಲು ಪ್ರಯತ್ನಿಸಿದರೆ ಅವನು ಕೊಲ್ಲಲ್ಪಹುವನು.'' 

8ಆಗ ಯೆಹೋವನು ಆರೋನನಿಗೆ ಹೀಗೆ ಹೇಳಿದನು: 
"ನನಗೆ ಬರಬೇಕಾಗಿರುವ ಕೊಡುಗೆಗಳನ್ನು ಮತ್ತು 
ಇಸ್ರೇಲರ ಪವಿತ್ರವಾದ ಎಲ್ಲಾ ಕಾಣಿಕೆಗಳನ್ನು ಕಾಯುವ 
ಜವಾಬ್ದಾರಿಕೆಯನ್ನು ನಾನೇ ನಿನಗೆ ವಹಿಸಿದ್ದೇನೆ. ಅವು 
ಗಳನ್ನು ನಿನಗೂ ನಿನ್ನ ಸಂತತಿಯಪರಿಗೂ ಪಾಲಾಗಿ 
ಕೊಟ್ಟಿದ್ದೇನೆ. ಅವು ಯಾವಾಗಲೂ ನಿಮ್ಮವೇ. *ಯಜ್ಞ 
ವೇದಿಕೆಯ ಬೆಂಕಿಯಲ್ಲಿ ಹೋಮಮಾಡದೆ ಉಳಿಸಿರುವ 
ಮಹಾಪರಿಶುದ್ಧ ಪದಾರ್ಥಗಳಲ್ಲಿ ನಿಮಗೆ ದೊರೆಯ 
ಬೇಕಾದವುಗಳು ಯಾವುವೆಂದರೆ: ಅವರು ನನಗೆ ಕೊಡ 
ಲಿರುವ ಯಜ್ಞಗಳು, ಧಾನ್ಯಾರ್ಪಣೆಗಳು, ಪಾಪಪರಿ 
ಹಾರಕ ಯಜ್ಞಗಳು, ದೋಷಪರಿಹಾರಕ ಯಜ್ಞಗಳು 
ಮತ್ತ ಅಂತಹ ಪ್ರತಿಯೊಂದು ಅರ್ಪಣೆಗಳು ನಿನಗೂ ನಿನ್ನ 
ಗಂಡುಮಕ್ಕಳಿಗೂ ಮಹಾಪವಿತ್ರವಾಗಿವೆ. ''ನೀವು ಮಹಾ 
ಪವಿತ್ರವಾದ ಸ್ಥಳದಲ್ಲಿ ಅದನ್ನು ಊಟಮಾಹಬೇಕು. 
ನಿಮ್ಮಲ್ಲಿರುವ ಪುರುಷರೆಲ್ಲರೂ ಅವುಗಳನ್ನು ತಿನ್ನ 
ಬಹುದು; ಅವು ಮಹಾಪವಿತ್ರವಾದವುಗಳೆಂದು ನೀವು 
ಪರಿಗಣಿಸಬೇಕು. 

"ಅದಲ್ಲದೆ, ಅವರ ಪ್ರತಿಷ್ಠಿತಾ ಕಾಣಿಕೆಗಳು ಮತ್ತು 
ಇಸ್ರೇಲರ ನಿವಾಳಿಸಲ್ಪಟ್ಟ ಕಾಣಿಕೆಗಳು ನಿಮಗೆ ಸೇರಿವೆ. 
ಅವುಗಳನ್ನು ನಾನು ನಿನಗೂ ನಿನ್ನ ಗಂಡುಮಕ್ಕಳಿಗೂ 
ಹೆಣ್ಣುಮಕ್ಕಳಿಗೂ ಶಾಶ್ವತವಾದ ಪಾಲಾಗಿ ಕೊಡುವೆನು. 

12""ಇದಲ್ಲದೆ, ಇಸ್ರೇಲರು ಯೆಹೋವನಿಗೆ ಸಮರ್ಪಿ 
ಸುವ ಪ್ರಥಮ ಫಲದ ಪದಾರ್ಥಗಳಲ್ಲಿ ಅಂದರೆ 
ಉತ್ತಮವಾದ ಎಣ್ಣೆ ಹೊಸ ದ್ರಾಕ್ಸಾರಸ, ಧಾನ್ಯ ಇವು 
ಗಳನ್ನೆಲ್ಲ ನಾನು ನಿಮಗೆ ಕೊಡುತ್ತೇನೆ. 3ಅವರು ತಮ್ಮ 
ದೇಶದ ಎಲ್ಲಾ ಬೆಳೆಗಳಲ್ಲಿ ಯೆಹೋವನಿಗೋಸ್ಕರ ತರುವ 
ಪ್ರಥಮ ಫಲವು ನಿಮಗೆ ಸಲ್ಲಬೇಕು. ನಿಮ್ಮ ಕುಟುಂಬ 
ಗಳಲ್ಲಿ ಶುದ್ಧರಾಗಿರುವವರೆಲ್ಲರೂ ಅವುಗಳನ್ನು ಊಟ 
ಮಾಡಬಹುದು. 

14""ಇಸ್ರ್ರೇಲರು. ಯೆಹೋವನಿಗೆ ಹರಕೆಹೊತ್ತು 
ಕೊಂಡು ಕೊಹುವ ಪ್ರತಿಯೊಂದೂ ನಿಮ್ಮದಾಗಿವೆ. 

15""ಮನುಷ್ಯರಲ್ಲಾಗಲೀ ಪ್ರಾಣಿಗಳಲ್ಲಾಗಲೀ ಅವರು 
ಯೆಹೋವನಿಗೆ ಸಮರ್ಪಿಸುವ ಚೊಚ್ಚಲಾದದ್ದು ನಿನಗೆ 
ಸಲ್ಲಬೇಕು. ಆದರೆ ಮನುಷ್ಯರ ಚೊಚ್ಚಲು ಮಕ್ಕಳಿಗೂ 
ಅಪವಿತ್ರವಾದ ಪಶುಗಳ ಮರಿಗಳಿಗೂ ಬದಲಾಗಿ ನೀನು 








204 


ಈಡನ್ನು ತೆಗೆದುಕೊಳ್ಳಬೇಕು. 16ಉ0ದು ತಿಂಗಳಿನ 
ಪ್ರಾಯಕ್ಕೆ ಬಂದಿರುವ ಎಲ್ಲರಿಂದಲೂ ನಿಗಧಿಪಡಿಸಿದ 
ಐದು ಶೆಕೆಲ್‌ಗಳನ್ನು ಈಡಾಗಿ ತೆಗೆದುಕೊಳ್ಳಬೇಕು. 

17° ಆದರೆ ಚೊಚ್ಚಲು ಆಕಳಿಗಾಗಲೀ ಕುರಿಗಾಗಲೀ 
ಆಡಿಗಾಗಲೀ ಈಡನ್ನು ಕೊಡಕೂಡದು. ಆ ಪಶುಗಳು 
ಪವಿತ್ರವಾಗಿವೆ. ಅವುಗಳ ರಕ್ತವನ್ನು ವೇದಿಕೆಯ ಮೇಲೆ 
ಚಿಲ್ಲಿ ಅವುಗಳ ಕೊಬ್ಬನ್ನು ಯೆಹೋವನಿಗೆ ಮೆಚ್ಚಿಗೆಕರ 
ವಾದ ಸುಗಂಧ ವಾಸನೆಯ ತ್ಯಾಗಮಯವಾದ 
ಕಾಣಿಕೆಯನ್ನಾಗಿ ಹೋಮಮಾಡಿರಿ. ಆದರೆ ಅವುಗಳ 
ಮಾಂಸದಲ್ಲಿ ನಿವಾಳಿಸಲ್ಪಹುವ ಕಾಣಿಕೆಯಂತೆ ಎದೆಯ 
ಭಾಗ ಮತ್ತು ಬಲತೊಡೆ ನಿಮ್ಮದಾಗಿವೆ. '*ಇಸ್ರೇಲರು 
ಯೆಹೋವನಿಗೋಸ್ಕರ ಪ್ರತ್ಯೇಕಿಸಿ ಸಮರ್ಪಿಸುವ ಪವಿತ್ರ 
ವಸ್ತುಗಳೆಲ್ಲವನ್ನು ನನಗೂ ನಿನ್ನ ಸಂತತಿಯವರಾದ ಸ್ತ್ರೀ 
ಪುರುಷರೆಲ್ಲರಿಗೂ ಶಾಶ್ವತವಾದ ಪಾಲಾಗಿ ಅನು ಗ್ರಹಿಸಿ 
ದ್ದೇನೆ. ಇದು ಯೆಹೋವನ ಸನ್ನಿಧಿಯಲ್ಲಿ ನಿನ್ನೂಡ 
ನೆಯೂ ನಿನ್ನ ನಂತರದ ಸಂತತಿಯವರೊಡನೆಯೂ 
ಮಾಡಿಕೊಂಡ ಶಾಶ್ವತವಾದ ಒಡಂಬಡಿಕೆ.'' 

ಇದಲ್ಲದೆ ಯೆಹೋವನು ಆರೋನನಿಗೆ, ""ಅವರ 
ಭೂಮಿಯಲ್ಲಿ ನಿನಗೆ ಯಾವ ಪಾಲೂ ದೊರೆಯು 
ವುದಿಲ್ಲ. ಅವರ ಮಧ್ಯದಲ್ಲಿ ನೀನು ಭೂಮಿಯ ಯಾವ 
ಭಾಗವನ್ನೂ ಹೊಂದಿರುವುದಿಲ್ಲ. ಇಸ್ರೇಲರ ಮಧ್ಯದಲ್ಲಿ 
ಯೆಹೋವನಾದ ನಾನೇ ನಿಮ್ಮ ಪಾಲೂ ಭಾಗವೂ 
ಆಗಿದ್ದೇನೆ. 

21""ಲೇವಿಯರು ದೇವದರ್ಶನಗುಡಾರಕ್ಕೋಸ್ಕರ 
ಮಾಡುವ ಭಾರವಾದ ಕೆಲಸಕ್ಕೆ ಪ್ರತಿಫಲವಾಗಿ ಪ್ರತಿ 
ಯೊಬ್ಬ ಇಸ್ರೇಲನ ದಶಾಂಶವನ್ನು ನಾನು ಲೇವಿಯರಿಗೆ 
ಅವರ ಪಾಲಾಗಿ ಕೊಡುತ್ತಿದ್ದೇನೆ. ಈಗಿನಿಂದ 
ಇಸ್ರೇಲರು ದೇವದರ್ಶನಗುಡಾರದೊಳಗೆ ಅತಿಕ್ರಮಿಸಿ 
ಬರುವುದಿಲ್ಲ. ಬಂದರೆ ತಮ್ಮ ಮೇಲೆ ದಂಡನೆಯನ್ನು 
ಬರಮಾಡಿಕೊಂಡು ಸಾಯುವರು. ದೇವದರ್ಶನ 
ಗುಡಾರಕ್ಕೋಸ್ಕರ ಲೇವಿಯರು ಮಾತ್ರ ಕೆಲಸ ಮಾಡ 
ಬೇಕು. ದೇವದರ್ಶನಗುಡಾರದಲ್ಲಿ ಏನಾದರೂ ಅತಿ 
ಕ್ರಮಣ ನಡೆದರೆ ಇಸ್ರೇಲರ ದಂಡನೆಯನ್ನು ಅವರೇ 
ಪಡೆಯುವರು. ಈಗಿನಿಂದ ಇದೇ ಶಾಶ್ವತ ಕಟ್ಟಳೆ. ಇತರ 
ಇಸ್ರೇಲರಿಗೆ ನಾನು ವಾಗ್ದಾನ ಮಾಡಿದ ಭೂಮಿಯಲ್ಲಿ 
ಯಾವ ಪಾಲೂ ದೊರೆಯುವುದಿಲ್ಲ. ೫ಇಸ್ರೇಲರು 
ಪ್ರತ್ಯೇಕಿಸಿ ಯೆಹೋವನಿಗೆ ಸಮರ್ಪಿಸುವ ಹತ್ತನೆಯ 
ಪಾಲನ್ನು ಲೇವಿಯರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದೇನೆ. 
ಇವರಿಗೆ ಇಸ್ರೇಲರೊಂದಿಗೆ ಪಾಲು ದೊರೆಯುವುದಿಲ್ಲ 
ವೆಂದು ನಾನು ಲೇವಿಯರ ಕುರಿತು ಹೇಳಿದ ಮಾತಿಗೆ 
ಇದೇ ಕಾರಣ'' ಎಂದು ಹೇಳಿದನು. ನ ಯೆಹೋವನು 
ಮೋಶೆಗೆ ಹೇಳಿದ್ದೇನೆಂದರೆ: 3""ನೀನು ಲೇವಿಯರಿಗೆ 





205 


ಇದನ್ನು ತಿಳಿಸಬೇಕು; ಇಸ್ರೇಲರು ತಮ್ಮ ಆದಾಯದಲ್ಲಿ 
ಕೊಡುವ ದಶಾಂಶವನ್ನು ನಿಮ್ಮ ಪಾಲೆಂದು ನಾನು ನಿಗಧಿ 
ಪಡಿಸಿದ್ದೇನೆ. ಇಸ್ರೇಲರು ದಶಾಂಶ ಕೊಟ್ಟಾಗ ನೀವು ಆ 
ದಶಾಂಶದಲ್ಲಿ ಹತ್ತನೆಯ ಒಂದು ಭಾಗವನ್ನು ಯೆಹೋವ 
ನಿಗೆ ಸಲ್ಲಿಸಬೇಕು. 3'ನೀವು ಹೀಗೆ ಸಮರ್ಪಿಸಿದ ಹತ್ತನೆಯ 
ಪಾಲು ಕಣದಲ್ಲಿನ ದವಸವನ್ನು, ದ್ರಾಕ್ಟಿ ಆಲೆಯಿಂದ 
ರಸವನ್ನು ಕೊಟ್ಟಂತೆ ನಿಮ್ಮ ಲೆಕ್ಕದಲ್ಲಿ ಎಣಿಸಲ್ಪಡುವುದು. 
26ಸ್ರ್ರೇಲರಿಂದ ನಿಮಗೆ ಸಲ್ಲುವ ಹತ್ತನೆಯ ಪಾಲಿನಲ್ಲಿ 
ನೀವು ಯೆಹೋವನಿಗೋಸ್ಕರ ಹತ್ತನೆಯ ಭಾಗವನ್ನು 
ಪ್ರತ್ಯೇಕಿಸಿ ಯಾಜಕನಾದ ಆರೋನನಿಗೆ ಒಪ್ಪಿಸಬೇಕು. 
ಶಿಂಸ್ರ್ರೇಲರು ನಿಮಗೆ ಕೊಡುವ ಸಕಲ ಪದಾರ್ಥಗಳಿಂದ 
ನೀವು ಯೆಹೋವನಿಗೆ ಕೊಡಬೇಕಾಗಿರುವ ಪಾಲನ್ನು 
ಪ್ರತ್ಯೇಕಿಸಿಹಬೇಕು. ಪ್ರತಿಷ್ಠಿಸಲ್ಪಟ್ಟಿರುವ ಉತ್ತಮ 
ಭಾಗವನ್ನು ನೀವು ಪ್ರತ್ಯೇಕವಾಗಿಹಬೇಕು. 

301"ಮೋಶೆಯೇ, ಲೇವಿಯರಿಗೆ ಹೀಗೆ ಹೇಳು: ಆ 
ಕಾಣಿಕೆಗಳಲ್ಲಿ ಉತ್ತಮವಾದ ಭಾಗವನ್ನು ನೀವು 
ಯೆಹೋವನಿಗೆ ಕೊಡುವಾಗ, ಲೇವಿಯರಾದ ನಿಮಗೆ 
ಅದು ಕಣದ ಉತ್ಪಾದನೆಯಂತೆಯೂ ದ್ರಾಕ್ಷಿ ಆಲೆಯ 
ಉತ್ಪಾದನೆಯಂತೆಯೂ ಪರಿಗಣಿಸಲ್ಪಡುವುದು. *'ಉಳಿ 
ದದ್ದನ್ನು ನೀವು ಮತ್ತು ನಿಮ್ಮ ಕುಟುಂಬದವರು ಎಲ್ಲಿ 
ಬೇಕಾದರೂ ತಿನ್ನಬಹುದು. ನೀವು ದೇವದರ್ಶನ 
ಗುಡಾರದಲ್ಲಿ ಮಾಡುವ ಕೆಲಸಕ್ಕೆ ಇದು ನಿಮಗೆ ಪ್ರತಿ 
ಫಲವಾಗಿದೆ. ನೀವು ಯಾವಾಗಲೂ ಉತ್ತಮ 
ಭಾಗವನ್ನು ಯೆಹೋವನಿಗೆ ಕೊಟ್ಟರೆ, ಸಂಕಟದ ದಂಡನೆ 
ಯಿಂದ ತಪ್ಪಿಸಿಕೊಳ್ಳುವಿರಿ. ಇಸ್ರೇಲರು ಕೊಟ್ಟ ಪವಿತ್ರ 
ವಾದ ಕಾಣಿಕೆಗಳಿಗೆ ನೀವು ಅಪಮಾನ ಮಾಡುವುದಿಲ್ಲ 
ಮತ್ತು ನೀವು ಸಾಯುವುದಿಲ್ಲ.'' 


ಕೆಂಪು ಹಸುವಿನ ಬೂದಿ 

ಯೆಹೋವನು ಮೋಶೆ ಮತ್ತು ಆರೋನ 
10 ರೊಡನೆ ಮಾತಾಡಿ ಹೀಗಂದನು: 
>“ ಯೆಹೋವನು ಆಜ್ಞಾಪಿಸಿದ ಸಂಪ್ರದಾಯದ ನಿಯಮ 
ವಿದು. ಯಾವ ದೋಷವಿಲ್ಲದ ಕೆಂಪು ಹಸುವನ್ನು ನಿನಗೆ 
ತಂದು ಕೊಡುವಂತೆ ಇಸ್ರೇಲರಿಗೆ ಹೇಳು. ಆ ಹಸುವಿನಲ್ಲಿ 
ಯಾವ ಗಾಯಗಳಿರಬಾರದು ಮತ್ತು ಆ ಹಸುವು 
ಎಂದಿಗೂ ನೊಗವನ್ನು ಹೊತ್ತಿರಬಾರದು. ಅದನ್ನು 
ಯಾಜಕನಾದ ಎಲ್ಲಾಜಾರನಿಗೆ ಒಪ್ಪಿಸಿರಿ. ಅವನು ಅದನ್ನು 
ಪಾಳೆಯದ ಹೊರಗೆ ಹೊಡಿಸಿಕೊಂಡು ಹೋಗಿ ತನಗೆದು 
ರಾಗಿಯೇ ಒಬ್ಬನ ಕೈಯಿಂದ ವಧೆ ಮಾಡಿಸಬೇಕು. ಬಳಿಕ 
ಅವನು ಅದರ ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ದೇವ 
ದರ್ಶನ ಗುಡಾರದ ಮುಂಭಾಗದ ಕಡೆಗೆ ಏಳು ಸಾರಿ 
ಚಿಮಿಕಿಸ ಬೇಕು. 5 ಬಳಿಕ ಅವನು ಆ ಹಸುವನ್ನು ಚರ್ಮ, 





ಅರಣ್ಯಕಾಂಡ 18:27-19:16 


ಮಾಂಸ, ರಕ್ತ ಮತ್ತು ಕಲ್ಮಶಗಳ ಸಹಿತವಾಗಿ ತನ್ನ ಎದುರಿ 
ನಲ್ಲಿಯೇ ಸುಡಿಸಬೇಕು. ಯಾಜಕನು ದೇವದಾರು 
ಮರದ ಕಟ್ಟಿಗೆಯನ್ನೂ ಹಿಸ್ಸೋಪ್‌ ಗಿಹದ ಎಳೆಕೊಂಬೆ 
ಯನ್ನೂ ಕೆಂಪು ದಾರವನ್ನೂ ತೆಗೆದುಕೊಂಡು ಉರಿಯು 
ತ್ತಿರುವ ಆ ಹಸುವಿನ ಮೇಲೆ ಎಸೆಯಬೇಕು. 7ಆ 
ಯಾಜಕನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ 
ಮಾಡಿದ ನಂತರ ಪಾಳೆಯ ದೊಳಗೆ ಬರಬಹುದು. ಆದರೆ 
ಆ ದಿನದ ಸಾಯಂಕಾಲದವರೆಗೆ ಅಶುದ್ಧನಾಗಿರಬೇಕು. 
S$ ಹಸುವನ್ನು ಸುಟ್ಟು ಹಾಕಿದವನು ತನ್ನ ಬಟ್ಟೆಗಳನ್ನು 
ಒಗೆದುಕೊಂಡು, ಸ್ನಾನ ಮಾಡಿಕೊಳ್ಳಬೇಕು; ಅವನು 
ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. 

9""ಆಗ ಶುದ್ಧನಾದವನೊಬ್ಬನು ಹಸುವಿನ ಬೂದಿ 
ಯನ್ನು ಕೂಡಿಸಿ ಪಾಳೆಯದ ಹೊರಗೆ ಶುದ್ಧವಾದ ಸ್ಥಳ 
ದಲ್ಲಿ ಇಡಬೇಕು. ಇಸ್ರೇಲರ ಶುದ್ಧೀಕರಣದ ನೀರನ್ನು 
ಸಿದ್ಧಪಡಿಸುವುದಕ್ಕಾಗಿ ಆ ಬೂದಿಯನ್ನು ಉಪಯೋಗಿಸ 
ಬೇಕು. ಅದು ದೋಷಪರಿಹಾರಕವಾದದ್ದು. 

10" ಬೂದಿಯನ್ನು ಕೂಡಿಸಿದವನು ತನ್ನ ಬಟ್ಟೆಗಳನ್ನು 
ಒಗೆದುಕೊಂಡು ಸಾಯಂಕಾಲದವರೆಗೆ ಅಶುದ್ಧ 
ನಾಗಿರಬೇಕು. 

""ಇದು ಇಸ್ರೇಲರಿಗೂ ಅವರ ಮಧ್ಯದಲ್ಲಿ ಇಳಿದು 
ಕೊಂಡಿರುವ ಪರದೇಶಸ್ಥರಿಗೂ ಶಾಶ್ವತ ನಿಯಮ. 
11 ಯಾವನಾದರೂ ಮನುಷ್ಯ ಶವವನ್ನು ಮುಟ್ಟಿದರೆ, ಏಳು 
ದಿನಗಳವರೆಗೆ ಅಶುದ್ಧನಾಗಿರುವನು. 12ಅವನು ಶುದ್ಧೀ 
ಕರಣದ ನೀರಿನಿಂದ ಮೂರನೆಯ ದಿನದಲ್ಲಿ ಮತ್ತು 
ತಿರುಗಿ ಏಳನೆಯ ದಿನದಲ್ಲಿ ತನ್ನನ್ನು ಶುದ್ಧೀಕರಿಸಿಕೊಳ್ಳ 
ಬೇಕು. ಆಗ ಅವನು ಶುದ್ಧನಾಗಿರುವನು. ಒಬ್ಬನು 
ಮನುಷ್ಯ ಶವವನ್ನು ಮುಟ್ಟಿ ತನ್ನನ್ನು ಶುದ್ದೀ ಕರಿಸಿಕೊಳ್ಳದೆ 
ಹೋದರೆ ಅವನು ಯೆಹೋವನ ಪವಿತ್ರ ಗುಡಾರವನ್ನು 
ಅಶುದ್ಧಮಾಡುತ್ತಾನೆ. ಆದ್ದರಿಂದ ಆ ವ್ಯಕ್ತಿಯನ್ನು 
ಇಸ್ರೇಲರಿಂದ ಬಹಿಷ್ಕರಿಸಬೇಕು. ಶುದ್ಧೀಕರಣದ ವಿಶೇಷ 
ನೀರು ಅವನ ಮೇಲೆ ಚಿಮಕಿಸಲ್ಪಡದ ಕಾರಣ ಅವನು 
ಅಶುದ್ಧನಾಗಿಯೇ ಇರುವನು. ಅವನ ಅಶುದ್ಧತ್ವ ಅವನಲ್ಲಿ 
ನೆಲೆಸುವುದು. ಅವನು ಅಶುದ್ಧನಾಗಿಯೇ ಇರುವನು. 

14": ಯಾವನಾದರೂ ಗುಡಾರದಲ್ಲಿ ಸತ್ತರೆ ಅನುಸರಿಸ 
ಬೇಕಾದ ನಿಯಮವಿದು: ಒಬ್ಬನು ಗುಡಾರದಲ್ಲಿ ಸತ್ತರೆ, 
ಆ ಗುಡಾರವನ್ನು ಪ್ರವೇಶಿಸುವ ಪ್ರತಿಯೊಬ್ಬನು ಮತ್ತು 
ಆ ಗುಡಾರದಲ್ಲಿರುವ ಪ್ರತಿಯೊಬ್ಬನು ಅಶುದ್ಧನಾಗು 
ವನು. ಅವರು ಏಳು ದಿನಗಳವರೆಗೆ ಅಶುದ್ಧರಾಗಿರು 
ವರು. “ಮತ್ತು ಮುಚ್ಚಳವಿಲ್ಲದಿರುವ ಪ್ರತಿಯೊಂದು 
ಪಾತ್ರೆಯೂ ಅಶುದ್ಧವಾಗಿರುವುದು. ಹೊರಗೆ ಹೋಗಿ 
ರುವವನು ಯುದ್ದದಲ್ಲಿ ಸತ್ತವನ ಶವವನ್ನಾಗಲೀ ಸಹಜ 
ವಾಗಿ ಸತ್ತವನ ಶವವನ್ನಾಗಲೀ ಮನುಷ್ಯನ ಮೂಳೆಯ 





ಅರಣ್ಯಕಾಂಡ 19:17-20:13 


ನ್ನಾಗಲೀ ಅಥವಾ ಸಮಾಧಿಯನ್ನಾಗಲೀ ಮುಟ್ಟಿದರೆ 
ಅವನು ಏಳು ದಿನಗಳವರೆಗೆ ಅಶುದ್ಧನಾಗಿರವನು. 

1?" ಆದ್ದರಿಂದ ಅಶುದ್ಧ ವ್ಯಕ್ತಿಯನ್ನು ಶುದ್ಧೀಕರಿಸು 
ವುದಕ್ಕಾಗಿ ಶುದ್ಧೀಕರಣ ಯಜ್ಞದ ಬೂದಿಯಲ್ಲಿ ಸ್ವಲ್ಪ 
ವನ್ನು ಪಾತ್ರೆಯಲ್ಲಿ ತೆಗೆದುಕೊಂಡು ಹರಿಯುವ ನೀರನ್ನು 
ಅದರ ಮೇಲೆ ಸುರಿಯಬೇಕು. ಆಗ ಶುದ್ಧನಾಗಿರುವ 
ಒಬ್ಬನು ಹಿಸ್ಸೋಪ್‌ಗಿಡದ ಎಳೆಕೊಂಬೆಯನ್ನು ಆ 
ನೀರಿನಲ್ಲಿ ಅದ್ದಿ ಗುಹಾರದ ಮೇಲೆಯೂ ಪಾತ್ರೆಗಳ 
ಮೇಲೆಯೂ ಮತ್ತು ಅದರೊಳಗಿದ್ದ ವ್ಯಕ್ತಿಗಳ 
ಮೇಲೆಯೂ ಚಿಮಿಕಿಸಬೇಕು. ಸತ್ತವನ ದೇಹವನ್ನು 
ಮುಟ್ಟಿದವನಿಗೂ ಯುದ್ಧದಲ್ಲಿ ಕೊಲ್ಲಲ್ಪಟ್ಟವನ ದೇಹ 
ವನ್ನು ಮುಟ್ಟಿ ದವನಿಗೂ ಸತ್ತವನ ಮೂಳೆಗಳನ್ನು ಮುಟ್ಟಿದ 
ವನಿಗೂ ನೀವು ಹೀಗೆ ಮಾಡಲೇಬೇಕು. 

19"" ಶುದ್ಧನಾಗಿರುವವನು ಮೂರನೆಯ ದಿನದ 
ಲ್ಲಿಯೂ ಏಳನೆಯ ದಿನದಲ್ಲಿಯೂ ಅಶುದ್ಧನಾದವನ 
ಮೇಲೆ ಚಿಮಿಕಿಸಬೇಕು. ಹೀಗೆ ಅವನು ಏಳನೆಯ ದಿನ 
ದಲ್ಲಿ ಶುದ್ಧನಾಗುವನು. ಬಳಿಕ ಅಶುದ್ದನಾದವನು ತನ್ನ 
ಬಟ್ಟೆಯನ್ನು ತೊಳೆದುಕೊಳ್ಳಬೇಕು. 

ಅಶುದ್ಧನಾಗಿದ್ದರೂ ತನ್ನನ್ನು ಶುದ್ಧ ಮಾಡಿಕೊಳ್ಳ 
ದವನು ಯೆಹೋವನ ಗುಡಾರವನ್ನು ಅಶುದ್ದ ಮಾಡಿದವ 
ನಾಗಿರುತ್ತಾನೆ. ಆದ್ದರಿಂದ ಅವನನ್ನು ಇಸ್ರೇಲರಿಂದ 
ಬಹಿಷ್ಕರಿಸಬೇಕು. ಶುದ್ಧಪಡಿಸಿಕೊಳ್ಳುವ ನೀರನ್ನು ಚಿಮಿ 
ಕಿಸಿಕೊಳ್ಳದೆ ಹೋದದರಿಂದ ಅವನು ಅಶುದ್ಧನೇ. 
2[ಇದು ನಿಮಗೆ ಶಾಶ್ವತನಿಯಮ. ಶುದ್ಧಪಡಿಸುವ ಆ 
ನೀರನ್ನು ಚಿಮಿಕಿಸಿದವನು ತನ್ನ ಬಟ್ಟೆಗಳನ್ನು ಒಗೆದು 
ಕೊಳ್ಳಬೇಕು; ಮತ್ತು ಆ ನೀರನ್ನು ಯಾವನಾದರೂ 
ಮುಟ್ಟಿದರೆ, ಅವನು ಆ ದಿನದ ಸಾಯಂಕಾಲದವರೆಗೆ 
ಅಶುದ್ಧನಾಗಿರುವನು. ”ಅಶುದ್ಧನಾದವನು ಮುಟ್ಟು 
ವುದೆಲ್ಲಾ ಅಶುದ್ಧವಾಗುತ್ತದೆ. ಅಲ್ಲದೆ ಅವನನ್ನು ಮಟ್ಟು 
ವವನು ಆ ದಿನದ ಸಾಯಂಕಾಲದವರೆಗೆ ಅಶುದ್ಧ 
ನಾಗಿರುವನು.'' 


ಮಿರ್ಯಾಮಳ ಮರಣ 
ಮೊದಲನೆಯ ತಿಂಗಳಲ್ಲಿ ಇಡೀ ಇಸ್ರೇಲ್‌ ಸಮು 
20 ದಾಯವು ಚಿನ್‌ ಮರುಭೂಮಿಗೆ ಬಂದಿತು. 
ಅವರು ಕಾದೇಶಿನಲ್ಲಿ ಇಳಿದುಕೊಂಡರು. ಅಲ್ಲಿ 
ಮಿರ್ಯಾಮಳು ಸತ್ತಳು. ಆಕೆಯ ಶವವನ್ನು ಅಲ್ಲಿ ಸಮಾಧಿ 
ಮಾಡಲಾಯಿತು. 


ಮೋಶೆಯ ತಪ್ಪು 
?ಅಲ್ಲಿ ನೀರಿಲ್ಲದಿದ್ದ ಕಾರಣ ಅವರು ಮೋಶೆ 
ಆರೋನರ ವಿರುದ್ಧವಾಗಿ ಸೇರಿಬಂದರು. 3ಜನರು 


206 


ಮೋಶೆಯ ಸಂಗಡ ವಾದಮಾಡಿ, ""ನಮ್ಮ ಸಹೋದರರು 
ಯೆಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವೂ ಸತ್ತು 
ಹೋಗಿದ್ದರೆ ಎಷ್ಟೋ ಮೇಲಾಗಿತ್ತು ಯೆಹೋವನ ಜನ 
ರನ್ನು ಈ ಮರುಭೂಮಿಗೆ ಯಾಕೆ ಕರೆದುಕೊಂಡು 
ಬಂದೆ? ನಾವು ಮತ್ತು ನಮ್ಮ ಪ್ರಾಣಿಗಳು ಇಲ್ಲಿ ಸಾಯ 
ಬೇಕೆಂದು ನೀನು ಇಚ್ಛಿಸುತ್ತೀಯೊ? 3ಈಜಿಪ್ಟಿನಿಂದ 
ನಮ್ಮನ್ನು ಇಲ್ಲಿಗೆ ಯಾಕೆ ಕರೆತಂದೆ? ಈ ಕೆಟ್ಟಸ್ಥಳಕ್ಕೆ 
ನಮ್ಮನ್ನು ಯಾಕೆ ಕರೆದುಕೊಂಡು ಬಂದೆ? ಇಲ್ಲಿ ಧಾನ್ಯ 
ವಾಗಲೀ ಅಂಜೂರವಾಗಿಲೀ ದ್ರಾಕ್ಸೆಯಾಗಲೀ ದಾಳಿಂಬೆ 
ಯಾಗಲೀ ಇಲ್ಲ, ಕುಡಿಯುವುದಕ್ಕೆ ನೀರೂ ಇಲ್ಲ'' 
ಎಂದು ಹೇಳಿದರು. 

6ಮೋಶೆ ಆರೋನರು ಜನಸಮೂಹದ ಎದುರಿನಿಂದ 
ದೇವದರ್ಶನಗುಹಾರದ ಪ್ರವೇಶದ್ವಾರಕ್ಕೆ ಹೋಗಿ ಅಡ್ಡ 
ಬಿದ್ದರು. ಆಗ ಯೆಹೋವನ ಮಹಿಮೆಯು ಅವರಿಗೆ 
ಪ್ರತ್ಯಕ್ಟವಾಯಿತು. 

ಯೆಹೋವನು ಮೋಶೆಯೊಡನೆ ಮಾತಾಡಿ, *"" ಬಳಿಕ 
ನೀನು ಮತ್ತು ನಿನ್ನ ಸಹೋದರನಾದ ಆರೋನನು 
ಜನರನ್ನು ಬಂಡೆಯ ಮುಂದೆ ಸಭೆಸೇರಿಸಿ, ಜನರ ಮುಂದೆ 
ಆ ಬಂಡೆಗೆ ಮಾತಾಹು. ಆಗ ನೀರು ಬಂಡೆಯಿಂದ 
ಹರಿಯುವುದು ಮತ್ತು ನೀರನ್ನು ಜನರಿಗೂ ಅವರ 
ಪಶುಗಳಿಗೂ ಕೊಡು'' ಎಂದು ಹೇಳಿದನು. 

*ಕೋಲು ಪವಿತ್ರಗುಡಾರದಲ್ಲಿ ಯೆಹೋವನ ಸನ್ನಿಧಿ 
ಯಲ್ಲಿತ್ತು. ಯೆಹೋವನು ಹೇಳಿದಂತೆ ಮೋಶೆ 
ಕೋಲನ್ನು ತೆಗೆದುಕೊಂಡನು. 10ಇನರು ಬಂಡೆಯ 
ಮುಂದೆ ಒಟ್ಟಾಗಿ ಸೇರಿಬರಬೇಕೆಂದು ಮೋಶೆ 
ಆರೋನರು ಹೇಳಿದರು. ಆಗ ಮೋಶೆ, ""ದಂಗೆ 
ಕೋರರೇ, ಈಗ ನನಗೆ ಕಿವಿಗೊಡಿರಿ. ನಿಮಗೋಸ್ಕರ 
ವಾಗಿ ಈ ಬಂಡೆಯಿಂದ ನೀರು ಹರಿಯುವಂತೆ ನಾವು 
ಮಾಡಬೇಕೊ?'' ಎಂದು ಹೇಳಿ, [ತನ್ನ ಕೈಯಲ್ಲಿದ್ದ 
ಕೋಲನ್ನು ಎತ್ತಿ ಎರಡು ಬಾರಿ ಬಂಡೆಯನ್ನು 
ಹೊಡೆದನು. ಬಂಡೆಯಿಂದ ನೀರು ಹರಿಯತೊಡಗಿತು. 
ಜನರಿಗೆ ಮತ್ತು ಪಶುಗಳಿಗೆ ಕುಡಿಯಲು ನೀರು 
ದೊರೆಯಿತು. 

12 ಆದರೆ ಯೆಹೋವನು ಮೋಶೆ ಆರೋನರಿಗೆ ಹೇಳಿ 
ದ್ದೇನೆಂದರೆ, '"ನೀವು ನನ್ನನ್ನು ನಂಬದವರಾಗಿ ಇಸ್ರೇಲರ 
ಎದುರಿನಲ್ಲಿ ನನ್ನ ಪವಿತ್ರತೆಯನ್ನು ತೋರಿಸದೆ ಹೋದ 
ದ್ದರಿಂದ ಈ ಸಮುದಾಯದವರಿಗೆ ಕೊಡಲಿರುವ ದೇಶಕ್ಕೆ 
ನೀವು ಅವರನ್ನು ಕರೆದುಕೊಂಡು ಹೋಗುವುದಿಲ್ಲ.'' 

ಮ್ರ ಸ್ಥಳವು ""ಮೆರೀಬಾ* ಬುಗ್ಗೆ” ಎಂದು 
ಕರೆಯಲ್ಪಟ್ಟಿತು. ಇಲ್ಲಿಯೇ ಇಸ್ರೇಲರು ಯೆಹೋವ 
ನೊಡನೆ ವಾದ ಮಾಡಿದರು ಮತ್ತು ಯೆಹೋವನು ತಾನು 





ಮೆರೀಬಾ ಈ ಹೆಸರಿನ ಅರ್ಥ ""ದೂರು ಹೇಳು.'' 


207 


ಪರಿಶುದ್ಧನು ಎಂಬುದನ್ನು ಅವರಿಗೆ ತೋರಿಸಿದ ಸ್ಥಳವು 
ಇದೇ. 


ಎದೋಮ್ಯರು ಇಸ್ರೇಲರನ್ನು ದಾಟಿಹೋಗಲು 
ಬಿಡುವುದಿಲ್ಲ 

ಮೋಶೆಯು ಕಾದೇಶಿನಲ್ಲಿದ್ದಾಗ ಎದೋಮಿನ 
ಅರಸನ ಬಳಿಗೆ ದೂತರನ್ನು ಕಳುಹಿಸಿ, ""ನಿಮ್ಮ ಸಂಬಂಧಿಕ 
ರಾದ ಇಸ್ರೇಲರು ಕೇಳಿಕೊಳ್ಳುವುದೇನೆಂದರೆ: ನಮಗೆ 
ಸಂಭವಿಸಿದ ಎಲ್ಲಾ ಕಷ್ಟಗಳು ನಿಮಗೆ ಗೊತ್ತಿದೆ. ನಮ್ಮ 
ಪೂರ್ವಿಕರು ಈಜಿಪ್ಟ್‌ ದೇಶಕ್ಕೆ ಇಳಿದುಹೋದದ್ದೂ 
ನಾವು ಅಲ್ಲಿ ಬಹುಕಾಲ ವಾಸವಾಗಿದ್ದದ್ದೂ ಈಜಿಪ್ಟಿನವರು 
ನಮಗೂ ನಮ್ಮ ಪೂರ್ಪಿಕರಿಗೂ ಕ್ರೂರರಾಗಿದ್ದದ್ದೂ 
ನಿಮಗೆ ತಿಳಿದದೆ. ನಾವು ಯೆಹೋವನಿಗೆ ಮೊರೆಯಿಡ 
ಲಾಗಿ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ದೂತನನ್ನು 
ಕಳುಹಿಸಿ ನಮ್ಮನ್ನು ಈಜಿಷ್ಟಿನಿಂದ ಬಿಡಿಸಿದ್ದನ್ನು ನೀವು 
ಬಲ್ಲಿರಿ. 

""ಈಗ ನಾವು ನಿಮ್ಮ ಪ್ರದೇಶದ ಗಡಿಯಲ್ಲಿರುವ 
ಕಾದೇಶೆಂಬ ಊರಲ್ಲಿದ್ದೇವೆ. ''ನಿಮ್ಮ ದೇಶವನ್ನು ದಾಟಿ 
ಹೋಗುವುದಕ್ಕೆ ನಮಗೆ ಅಪ್ಪಣೆಯಾಗಬೇಕೆಂದು ಬೇಡಿ 
ಕೊಳ್ಳುತ್ತೇವೆ. ನಾವು ಹೊಲಗಳಲ್ಲಿಯಾಗಲೀ ದ್ರಾಕ್ಷಿ 
ತೋಟಗಳಲ್ಲಿಯಾಗಲೀ ಹಾದುಹೋಗುವುದಿಲ್ಲ ಬಾವಿ 
ಗಳ ನೀರನ್ನು ಕುಡಿಯುವುದಿಲ್ಲ. ರಾಜಮಾರ್ಗದಲ್ಲಿಯೇ 
ನಡೆದು ನಿಮ್ಮ ದೇಶದ ಮೇರೆಗಳನ್ನು ದಾಟುವ ತನಕ 
ಎಡಕ್ಕಾಗಲೀ ಬಲಕ್ಕಾಗಲೀ ತಿರುಗುವುದಿಲ್ಲ'' ಎಂದು 
ಹೇಳಿಸಿದನು. 

8ಆದರೆ ಎದೋಮಿನ ಅರಸನು, “ನಮ್ಮ ದೇಶವನ್ನು 
ನೀವು ದಾಟಿಹೋಗಕೂಡದು. ದಾಟುವುದಾದರೆ, ನಾವು 
ನಿಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೇವೆ'' ಎಂದು ಉತ್ತರ 
ಕೊಟ್ಟನು. 

ಅದಕ್ಕೆ ಇಸ್ರೇಲರು, ""ನಾವು ರಾಜಮಾರ್ಗದಲ್ಲಿಯೇ 
ಹೋಗುವೆವು. ನಾವೂ ನಮ್ಮ ಪಶುಗಳೂ ನಿಮ್ಮ ನೀರನ್ನು 
ಕುಡಿದರೆ ಅದಕ್ಕೆ ಬೆಲೆ ಕೊಡುವೆವು. ನಮಗೆ ಕೇವಲ 
ನಡೆದುಕೊಂಡು ಹೋಗಲು ಅನುಮತಿ ಕೊಡಿ. 
ಇದೊಂದೇ ನಮ್ಮ ಚಿಕ್ಕ ಬೇಡಿಕೆ'' ಎಂದು ಹೇಳಿದರು. 

ಆದರೆ ಮತ್ತೆ ಎದೋಮ್ಯರು, ""ನೀವು ನಮ್ಮ ದೇಶ 
ವನ್ನು ದಾಟಿಹೋಗುವುದಕ್ಕೆ ನಾವು ಬಿಡುವುದಿಲ್ಲ'' 
ಎಂದು ಉತ್ತರಿಸಿದರು. 

ಬಳಿಕ ಎದೋಮ್ಯರ ಅರಸನು ಬಲಿಷ್ಠವಾದ ದೊಡ್ಡ 
ಸೈನ್ಯವನ್ನು ಕೂಡಿಸಿಕೊಂಡು ಇಸ್ರೇಲರ ವಿರುದ್ಧ ಯುದ್ಧ 
ಮಾಡಲು ಹೊರಟನು.'ಇಸ್ರೇಲರು ಅವನ ದೇಶವನ್ನು 
ಹಾದುಹೋಗಲು ಎದೋಮ್ಯರ ಅರಸನು ಬಿಡಲಿಲ್ಲ. 
ಆಗ ಇಸ್ರೇಲರು ಬೇರೊಂದು ದಿಕ್ಕಿನಲ್ಲಿ ಹೋದರು. 


ಅರಣ್ಯಕಾಂಹ 20:14-21:3 


ಆರೋನನ ಮರಣ 

2ೀಸ್ರೇಲರೆಲ್ಲರೂ ಕಾದೇಶಿನಿಂದ ಹೊರಟು 
ಹೋರ್‌ ಬೆಟ್ಟಕ್ಕೆ ಹೋದರು. ಹೋರ್‌ ಬೆಟ್ಟವು 
ಎದೋಮ್ಯರ ಗಡಿಯ ಬಳಿಯಲ್ಲಿ ಇತ್ತು ಯೆಹೋವನು 
ಮೋಶೆ ಆರೋನರಿಗೆ, ""ಆರೋನನು ಸತ್ತು 
ಪೂರ್ವಿಕರ ಬಳಿ ಸೇರುವ ಸಮಯ ಬಂದಿದೆ. ಇಸ್ರೇಲರಿಗೆ 
ನಾನು ವಾಗ್ದಾನ ಮಾಡಿದ ದೇಶದೊಳಗೆ ಆರೋನನು 
ಪ್ರವೇಶಿಸುವುದಿಲ್ಲ. ಮೆರಿಬಾ ನೀರಿನ ಬಗ್ಗೆ ನಾನು ಕೊಟ್ಟ 
ಆಜ್ಞೆಗೆ ವಿಧೇಯರಾಗದಿದ್ದುದರಿಂದ ನಾನು ನಿಮಗೆ 
ಇದನ್ನು ಹೇಳುತ್ತಿದ್ದೇನೆ. 

25""ಈಗ ನೀನು ಮೋಶೆ ಆರೋನನನ್ನೂ ಅವನ 
ಮಗನಾದ ಎಲ್ಲಾಜಾರನನ್ನೂ ಕರೆದುಕೊಂಡು ಹೋರ್‌ 
ಬೆಟ್ಟಕ್ಕೆ ಬಾ. ಆರೋನನ ಪ್ರತಿಷ್ಠಿತ ವಸ್ತ್ರಗಳನ್ನು ಅವ 
ನಿಂದ ತೆಗೆದು ಅವನ ಮಗನಾದ ಎಲ್ಲಾಜಾರನ ಮೇಲೆ 
ಹಾಕು. ಆರೋನನು ಅಲ್ಲಿ ಬೆಟ್ಟದ ಮೇಲೆ ಸತ್ತು 
ಪೂರ್ವಿಕರ ಬಳಿ ಸೇರುವನು'' ಎಂದು ಹೇಳಿದನು. 

ಮೋಶೆಯು ಯೆಹೋವನ ಅಪ್ಪಣೆಗೆ ವಿಧೇಯ 
ನಾದನು. ಮೋಶೆ, ಆರೋನ ಮತ್ತು ಎಲ್ಲಾಜಾರ ಇವರು 
ಹೋರ್‌ ಬೆಟ್ಟವನ್ನು ಹತ್ತಿದರು. ಅವರು ಹೋಗುತ್ತಿರು 
ವುದನ್ನು ಇಸ್ರೇಲರೆಲ್ಲರೂ ನೋಡಿದರು. *ಮೋಶೆಯು 
ಆರೋನನ ಪ್ರತಿಷ್ಠಿತಾ ವಸ್ತ್ರಗಳನ್ನು ಅವನಿಂದ ತೆಗೆದು 
ಅವನ ಮಗನಾದ ಎಲ್ಲಾಜಾರನ ಮೇಲೆ ಹಾಕಿದನು. 
ಬಳಿಕ ಆರೋನನು ಬೆಟ್ಟದ ಮೇಲೆ ಸತ್ತನು. ಮೋಶೆ 
ಮತ್ತು ಎಲ್ಲಾಜಾರನು ಬೆಟ್ಟದಿಂದ ಇಳಿದು ಬಂದರು. 
ಆರೋನನು ಸತ್ತನೆಂದು ಇಸ್ರೇಲರೆಲ್ಲರಿಗೆ ತಿಳಿಯಿತು. 
ಆದ್ದರಿಂದ ಇಸ್ರೇಲಿನಲ್ಲಿ ಪ್ರತಿಯೊಬ್ಬನೂ ಆರೋನನಿ 
ಗಾಗಿ ಮೂವತ್ತು ದಿನಗಳವರೆಗೆ ಶೋಕಿಸಿದನು. 


ಕಾನಾನ್ಯರೊಡನೆ ಯುದ್ಧ 
9) 1 ಕಾನಾನ್ಯನಾಗಿದ್ದ ಆರಾದಿನ ರಾಜನು ನೆಗೆವ್‌ 
ನಲ್ಲಿದ್ದುಕೊಂಡು ರಾಜ್ಯಭಾರ ಮಾಡುತ್ತಿದ್ದನು. 
ಇಸ್ರೇಲರು ಅತಾರೀಮಿನ ಮಾರ್ಗವಾಗಿ ಬರುತ್ತಾರೆಂಬ 
ಸುದ್ದಿಯು ಅವನಿಗೆ ಮುಟ್ಟಿತು. ಆದ್ದರಿಂದ ಅವನು 
ಹೋಗಿ ಇಸ್ರೇಲರೊಡನೆ ಯುದ್ಧಮಾಡಿ ಅವರಲ್ಲಿ ಕೆಲ 
ವರನ್ನು ಸೆರೆಹಿಡಿದನು. ಇಸ್ರೇಲರು ಯೆಹೋವನಿಗೆ 
ಹರಕೆಯನ್ನು ಮಾಡಿಕೊಂಡು, ""ನಾವು ಈ ಜನರನ್ನು 
ಜಯಿಸುವಂತೆ ನೀನು ಅನುಗ್ರಹಿಸಿದರೆ ನಾವು ಅವರ 
ಗ್ರಾಮಗಳನ್ನು ಪೂರ್ಣವಾಗಿ ಹಾಳುಮಾಡಿ ಯೆಹೋವ 

ನಿಗಾಗಿಯೇ ಬಿಟ್ಟುಬಿಡುತ್ತೇವೆ'' ಅಂದರು. 
*ಯೆಹೋವನು ಅವರ ಪ್ರಾರ್ಥನೆಯನ್ನು ಕೇಳಿ 
ಕಾನಾನ್ಯರನ್ನು ಜಯಿಸಲು ಸಹಾಯಮಾಡಿದ್ದರಿಂದ 
ಅವರು ಕಾನಾನ್ಯರನ್ನೂ ಅವರ ಗ್ರಾಮಗಳನ್ನೂ 


ಅರಣ್ಯಕಾಂಡ 21:4-22 


ಸಂಪೂರ್ಣವಾಗಿ ನಾಶಮಾಡಿಬಿಟ್ಟರು. ಆದುದರಿಂದ ಆ 
ಪ್ರದೇಶಕ್ಕೆ ಹೊರ್ಮಾ* ಎಂದು ಹೆಸರಾಯಿತು. 


ತಾಮ್ರದ ಸರ್ಪ 
*ಇಸ್ರೇಲರು ಹೋರ್‌ ಬೆಟ್ಟದಿಂದ ಹೊರಟು ಕೆಂಪು 
ಸಮುದ್ರದ ಮಾರ್ಗವಾಗಿ ಪ್ರಯಾಣಮಾಡಿದರು. 
ಅವರು ಎದೋಮ್‌ ದೇಶವನ್ನು ಸುತ್ತಿಕೊಂಡು ಹೋಗು 


208 


ಕಡೆಯಲ್ಲಿ ಅಂದರೆ ಅಮೋರಿಯರ ಪ್ರದೇಶದೊಳಗೆ 
ವಿಸ್ತರಿಸಿರುವ ಮರುಭೂಮಿಯಲ್ಲಿ ಪಾಳೆಯ ಮಾಡಿ 
ಕೊಂಡರು. ಅರ್ನೋನ್‌ ನದಿಯು ಮೋವಾಬ್ಯರಿಗೂ 
ಅಮೋರಿಯರಿಗೂ ಗಡಿಯಾಗಿದೆ. '*ಅದಕ್ಕನುಸಾರ 
ವಾಗಿ " ಯೆಹೋವನ ಯುದ್ಧಗಳು'' ಎಂಬ ಗ್ರಂಥದಲ್ಲಿ 


""ಸೂಫದಲ್ಲಿರುವ ವಾಹೇಬನ್ನು, ಅರ್ನೋನ್‌ 





ವುದಕ್ಕೆ ಹೀಗೆ ಮಾಡಿದರು. ಜನರು ಮಾರ್ಗದಲ್ಲಿ ತಾಳ್ಮೆ 
ತಪ್ಪಿದರು. ಆಗ ಅವರು ದೇವರಿಗೂ ಮೋಶೆಗೂ 
ವಿರೋಧವಾಗಿ ಮಾತಾಹುತ್ತಾ '"ಈ ಮರುಭೂಮಿಯಲ್ಲಿ 
ಸಾಯಲೆಂದು ನಮ್ಮನ್ನು ಈಜಿಷ್ಟಿನಿಂದ ಯಾಕೆ ಬರ 
ಮಾಡಿದೆ? ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ. ಈ 
ನಿಸ್ಸಾರವಾದ ಆಹಾರವನ್ನು ತಿಂದು ನಮಗೆ ಬೇಸರ 
ವಾಯಿತು'' ಎಂದು ಹೇಳಿದರು. 

ಆದುದರಿಂದ ಯೆಹೋವನು ಅವರ ಮಧ್ಯದಲ್ಲಿ 
ವಿಷಕರವಾದ ಹಾವುಗಳನ್ನು ಕಳುಹಿಸಿದನು. ಅವುಗಳು 
ಅವರನ್ನು ಕಚ್ಚಿದ್ದರಿಂದ ಅನೇಕ ಇಸ್ರೇಲರು ಸತ್ತರು.'ಆಗ 
ಜನರು ಮೋಶೆಯ ಬಳಿಗೆ ಬಂದು, ""ನಾವು ನಿನಗೂ 
ಯೆಹೋವನಿಗೂ ವಿರೋಧವಾಗಿ ಮಾತಾಡಿ ಪಾಪ 
ಮಾಡಿದ್ದೇವೆ. ಈ ಸರ್ಪಗಳನ್ನು ನಮ್ಮಿಂದ ತೊಲಗಿ 
ಹೋಗುವಂತೆ ಪ್ರಾರ್ಥನೆ ಮಾಡು'' ಎಂದು ಬೇಡಿ 
ಕೊಂಡರು. ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಿದನು. 

ಯೆಹೋವನು ಮೋಶೆಗೆ, ""ನೀನು ತಾಮ್ರದಿಂದ 
ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ 
ಎತ್ತಿ ನಿಲ್ಲಿಸಬೇಕು, ಸರ್ಪಗಳಿಂದ ಕಚ್ಚಿಸಿಕೊಂಡವನು 
ಅದನ್ನು ನೋಡಿದರೆ ಬದುಕಿಕೊಳ್ಳುವನು'' ಎಂದು 
ಆಜ್ಞಾಪಿಸಿದನು. "ಆದುದರಿಂದ ಮೋಶೆ ತಾಮ್ರದಿಂದ 
ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ 
ಇಡಿಸಿದನು. ಸರ್ಪಗಳಿಂದ ಕಚ್ಚಿಸಿಕೊಂಡಿದ್ದವನು ಆ 
ತಾಮ್ರ,ದ ಸರ್ಪವನ್ನು ನೋಡಿ ಬದುಕಿಕೊಂಡನು. 





ಹೋರ್‌ ಬೆಟ್ಟದಿಂದ ಮೋವಾಬಿಗೆ 

ಲಸ್ರ್ರೇಲರು ಪ್ರಯಾಣವನ್ನು ಮುಂದುವರಿಸಿ 
ಓಬೋತ್‌ ಎಂಬ ಸ್ಥಳದಲ್ಲಿ ಇಳಿದುಕೊಂಡರು. 11 ಬಳಿಕ 
ಅವರು ಓಬೋತಿನಿಂದ ಇಯ್ಯೇ ಅಬಾರೀಮಿಗೆ 
ಹೋದರು. ಇದು ಮೋವಾಬಿನ ಪೂರ್ವದಲ್ಲಿರುವ 
ಮರುಭೂಮಿಯ ಪ್ರದೇಶದಲ್ಲಿತ್ತು. ''ಬಳಿಕ ಜನರು 
ಅಲ್ಲಿಂದ ಹೊರಟು ಜೆರೆದ್‌ ಕಣಿವೆಗೆ ಪ್ರಯಾಣ 
ಮಾಡಿದರು. ಅವರು ಅಲ್ಲಿ ಇಳಿದುಕೊಂಡರು. ಅವರು 
ಅಲ್ಲಿಂದ ಹೊರಟು ಅರ್ನೋನ್‌ ಹೊಳೆಯ ಆಚೆ 





ಹೊರ್ಮಾ ಇದರರ್ಥ ""ನಾಶನ'' ಅಥವಾ ""ಸಂಪೂರ್ಣವಾಗಿ 
ನಾಶವಾದರು.'' 


ಹೊಳೆಗೆ ಕೂಡುವ ಕಣಿವೆಗಳನ್ನು ಮತ್ತು ಆರ್‌ 
ವಸತಿ ಪ್ರದೇಶಕ್ಕೆ ನಡೆಸುವ ಮೋವಾಬಿನ ಗಡಿಯ 
ಉದ್ದಕ್ಕೂ ಇರುವ ಕಣಿವೆಗಳನ್ನು ದಾಟಿ 
ದ್ಹಾಯಿತು'' ಎಂದು ಬರೆದಿದೆ. 


ಅಲ್ಲಿಂದ ಅವರು ಬೇರ್‌ ಎಂಬ ಸ್ಥಳಕ್ಕೆ ಬಂದರು. 
""ಜನರನ್ನು ಕೂಡಿಸಿಕೋ, ನಾನು ಅವರಿಗೆ ನೀರನ್ನು 
ಕೊಡುವೆನು'' ಎಂದು ಯೆಹೋವನು ಮೋಶೆಗೆ 
ಹೇಳಿದ್ದು ಈ ಬಾವಿಯ ಸ್ಥಳದಲ್ಲೇ. ''ಆಗ ಇಸ್ರೇಲರು 
ಈ ಹಾಡನ್ನು ಹಾಡಿದರು, 


""ಬಾವಿಯೇ, ಉಕ್ಕುತ್ತಾ ಬಾ! ಜನರೇ, ಅದರ 
ಕುರಿತು ಹಾಡಿ! 

18 ಪ್ರಧಾನರು ಈ ಬಾವಿಯನ್ನು ತೋಡಿದರು. 
ಪ್ರಮುಖ ನಾಯಕರು ಈ ಬಾವಿಯನ್ನು 
ತೋಡಿದರು. ಅವರು ತಮ್ಮ ದೊಣ್ಣೆಗಳಿಂದ 
ಮತ್ತು ಕೋಲುಗಳಿಂದ ಈ ಬಾವಿಯನ್ನು 
ಅಗೆದರು.'' 


ಆಮೇಲೆ ಜನರು ""ಮತ್ತಾನ'' ಎಂಬ ಮರುಭೂಮಿ 
ಯಿಂದ ಹೊರಟರು. ಬಳಿಕ ಅವರು ಮತ್ತಾನದಿಂದ 
ನಹಲೀಯೇಲಿಗೆ ಪ್ರಯಾಣಮಾಡಿದರು. ಬಳಿಕ ಅವರು 
ನಹಲೀಯೇಲಿನಿಂದ ಬಾಮೋತಿಗೆ ಪ್ರಯಾಣ 
ಮಾಡಿದರು. ಜನರು ಬಾಮೋತಿನಿಂದ ಮೋವಾಬ್ಯರ 
ಪ್ರದೇಶದ ಕಣಿವೆಗೆ ಪ್ರಯಾಣ ಮಾಡಿದರು. ಪಿಸ್ಲಾ 
ಬೆಟ್ಟದ ತುದಿಯ ಸಮೀಪದಲ್ಲಿ ನಿಂತುಕೊಂಡರೆ ಮರು 
ಭೂಮಿಯು ಕಾಣುವುದು. 





ಸೀಹೋನ್‌ ಮತ್ತು ಓಗ್‌ 
2'ಇಸ್ರೇಲರು ಸಂದೇಶಕರನ್ನು ಅಮೋರಿಯರ 
ಅರಸನಾದ ಸೀಹೋನನ ಬಳಿಗೆ ಕಳುಹಿಸಿದರು. ಅವರು 
ಅರಸನಿಗೆ, ನಿನ್ನ ದೇಶವನ್ನು ಹಾದುಹೋಗುವುದಕ್ಕೆ 
ನಮಗೆ ಅಪ್ಪಣೆಕೊಡು. ನಿಮ್ಮ ಹೊಲಗಳಿಗಾಗಲೀ ದ್ರಾಕ್ಷಿ 
ತೋಟಗಳಿಗಾಗಲೀ ನಾವು ತಿರುಗಿಕೊಳ್ಳುವುದಿಲ್ಲ. ನಿನ್ನ 


209 


ಯಾವ ಬಾವಿಗಳಿಂದಲೂ ನಾವು ನೀರು 
ಕುಡಿಯುವುದಿಲ್ಲ. ನಾವು ನಿನ್ನ ದೇಶವನ್ನು ದಾಟಿ 
ಹೋಗುವ ತನಕ ಮುಖ್ಯ ದಾರಿಯಲ್ಲೇ ಪ್ರಯಾಣ 
ಮಾಡುತ್ತೇವೆ'' ಎಂದು ಹೇಳಿದರು. 

ಆದರೆ ಅರಸನಾದ ಸೀಹೋನನು ಇಸ್ರೇಲರಿಗೆ ತನ್ನ 
ದೇಶದ ಮೂಲಕ ಹಾದುಹೋಗಲು ಬಿಹಲಿಲ್ಲ. 
ಅರಸನು ತನ್ನ ಇಡೀ ಸೈನ್ಯವನ್ನು ಕೂಡಿಸಿಕೊಂಡು 
ಇಸ್ರೇಲರ ವಿರುದ್ಧ ಯುದ್ಧಮಾಡಲು ಮರುಭೂಮಿಯ 
ಕಡೆಗೆ ಹೊರಟನು. ಅವನು ಯಹಜ್‌ ಎಂಬಲ್ಲಿಗೆ 
ಬಂದನು; ಅಲ್ಲಿ ರಾಜನ ಸೈನ್ಯವು ಇಸ್ರೇಲರಿಗೆ ವಿರೋಧ 
ವಾಗಿ ಯುದ್ಧಮಾಡಿತು. 

ಆದರೆ ಇಸ್ರೇಲರು ಅರಸನನ್ನು ಕೊಂದುಹಾಕಿದರು. 
ಬಳಿಕ ಅವರು ಅರ್ನೋನ್‌ ನದಿಯಿಂದ ಹಿಡಿದು 
ಯಬ್ಬೋಕ್‌ ನದಿಯವರೆಗಿರುವ ಅವನ ಭೂಮಿಯನ್ನು 
ವಶಪಡಿಸಿಕೊಂಡರು. ಅವರು ಅಮ್ಮೋನಿಯರ ಮೇರೆ 
ಯವರೆಗಿರುವ ಪ್ರದೇಶವನ್ನೆಲ್ಲಾ ವಶಪಡಿಸಿಕೊಂಡರು. 
ಅಮ್ಮೋನಿಯರು ತಮ್ಮ ಗಡಿಯನ್ನು ಭದ್ರವಾಗಿ 
ರಕ್ಷಿಸಿಕೊಂಹದ್ದರಿಂದ ಇಸ್ರೇಲರು ಮುಂದಕ್ಕೆ ಹೋಗ 
ಲಿಲ್ಲ. ನಇಸ್ರೇಲರು ಅಮೋರಿಯರ ಈ ಪಟ್ಟಣ 
ಗಳನ್ನೆಲ್ಲಾ ವಶಪಡಿಸಿಕೊಂಡು ಅವುಗಳಲ್ಲಿ ವಾಸಿಸಿದರು. 
ಅವರು ಹಷ್ಟೋನನ್ನು ಮತ್ತು ಅದರ ಸುತ್ತಲಿರುವ ಎಲ್ಲಾ 
ಚಿಕ್ಕ ಪಟ್ಟಣಗಳನ್ನು ಸಹ ವಶಪಡಿಸಿಕೊಂಡರು. 
24ಹೆಷ್ಟೋನಿನಲ್ಲಿ ಅಮೋರಿಯರ ಅರಸನಾದ 
ಸೀಹೋನನು ವಾಸಿಸುತ್ತಿದ್ದನು. ಸೀಹೋನನು ಮೊದ 
ಲಿನ ಮೋವಾಬ್ಯರ ಅರಸನೊಡನೆ ಯುದ್ಧಮಾಡಿದ್ದನು. 
ಸೀಹೋನನು ಅರ್ನೋನ್‌ ನದಿಯವರೆಗಿರುವ ಆ 
ರಾಜನ ಪ್ರದೇಶವನ್ನೆಲ್ಲ ವಶಪಡಿಸಿಕೊಂಡಿದ್ದನು. 7ಆದ 
ಕಾರಣ ಹಾಡುವವರು ಈ ಗೀತೆಯನ್ನು ಹಾಡುತ್ತಾರೆ: 





""ಹೆಷ್ಟೋನೇ, ಬಾ! ಮತ್ತೆ ಅದನ್ನು ನಿರ್ಮಿಸು! 
ಸೀಹೋನನ ಪಟ್ಟಣವನ್ನು ಮತ್ತೆ ಸ್ಥಾಪಿಸಿರಿ.'' 
ಹೆಷ್ಬೋನಿನಲ್ಲಿ ಬೆಂಕಿಯುಂಟಾಯಿತು. ಆ ಬೆಂಕಿ 
ಸೀಹೋನ ಪಟ್ಟಣದಲ್ಲಿ ಉಂಟಾಯಿತು. ಆ 


ಅರಣ್ಯಕಾಂಡ 21:23-22:4 


3 ಆದರೆ ನಾವು ಆ ಅಮೋರಿಯರನ್ನು ಸೋಲಿ 
ಸಿದೆವು. ಹೆಷ್ಟೋನಿನಿಂದ ದೀಬೋನಿನವ 
ರೆಗಿರುವ ಅವರ ಪಟ್ಟಣಗಳನ್ನೂ ನಾಶೀಮಿ ನಿಂದ 
ನೋಫಹದ (ಮೇದೆಬಾದ ಹತ್ತಿರ) ವರೆಗಿರುವ 
ಪಟ್ಟಣಗಳನ್ನೂ ನಾವು ನಾಶ ಮಾಡಿದೆವು.” 


*'ಹೀಗೆ ಇಸ್ರೇಲರು ಅಮೋರಿಯರ ದೇಶದಲ್ಲಿ ತಮ್ಮ 
ಪಾಳೆಯ ಹಾಕಿದರು. ಮೋಶೆಯು ಯಗ್ದೇರ್‌ 
ಪಟ್ಟಣದ ಗುಟ್ಟನ್ನು ತಿಳಿದುಕೊಂಡು ಬರುವುದಕ್ಕೆ ಕೆಲವು 
ಜನರನ್ನು ಕಳುಹಿಸಿದ ನಂತರ, ಇಸ್ರೇಲರು ಆ ಪಟ್ಟಣ 
ವನ್ನು ವಶಪಡಿಸಿಕೊಂಡರು. ಅದರ ಸುತ್ತಲಿರುವ ಚಿಕ್ಕ 
ಪಟ್ಟಣಗಳನ್ನು ಅವರು ವಶಪಡಿಸಿಕೊಂಡರು. ಇಸ್ರೇಲರು 
ಅಲ್ಲಿದ್ದ ಅಮೋರಿಯರನ್ನು ಓಡಿಸಿದರು. 

3 ಬಳಿಕ ಇಸ್ರೇಲರು ಬೇರೆ ದಿಕ್ಕಿಗೆ ತಿರುಗಿ ಬಾಷಾನಿನ 
ಮಾರ್ಗವಾಗಿ ಪ್ರಯಾಣಮಾಡಿದರು. ಆಗ ಬಾಷಾನಿನ 
ಅರಸನಾದ ಓಗನು ಎದ್ಳೈ ಎಂಬಲ್ಲಿ ಇಸ್ರೇಲರೊಂದಿಗೆ 
ಯುದ್ಧಮಾಡಲು ತನ್ನ ಸೈನ್ಯ ಸಮೇತವಾಗಿ ಬಂದನು. 
3*ಆದರೆ ಯೆಹೋವನು ಮೋಶೆಗೆ, '"ಆ ಅರಸನಿಗೆ ಹೆದರ 
ಬೇಡ. ನೀನು ಅವನನ್ನು ಸೋಲಿಸುವಂತೆ ಮಾಡುವೆನು. 
ನೀನು ಅವನ ಸೈನ್ಯವನ್ನು ಮತ್ತು ಅವನ ದೇಶವನ್ನು 
ಪೂರ್ಣವಾಗಿ ವಶಪಡಿಸಿಕೊಳ್ಳುವೆ. ಹೆಷ್ಟೋನಿನಲ್ಲಿ 
ವಾಸಿಸಿದ್ದ ಅಮೋರಿಯರ ಅರಸನಾದ ಸೀಹೋನನಿಗೆ 
ಮಾಡಿದಂತೆ ಇವನಿಗೂ ಸಹ ಮಾಡುವಿರಿ'' ಅಂದನು. 

3ಇಸ್ರೇಲರು ಓಗನನ್ನೂ ಅವನ ಸೈನ್ಯವನ್ನೂ ಸೋಲಿ 
ಸಿದರು. ಅವರು ಅವನನ್ನೂ ಅವನ ಪುತ್ರರನ್ನೂ ಕೊಂದು 
ಹಾಕಿ ಅವನ ಸೈನ್ಯವನ್ನೆಲ್ಲಾ ನಾಶಮಾಡಿದರು. ಯಾರನ್ನೂ 
ಜೀವಂತವಾಗಿ ಉಳಿಸಲಿಲ್ಲ. ಇಸ್ರೇಲರು ಅವನ ದೇಶ 
ವನ್ನು ವಶಪಡಿಸಿಕೊಂಡರು. 


ಬಿಳಾಮನೂ ಮೋವಾಬ್ಯರ ಅರಸನೂ 

ಬಳಿಕ ಇಸ್ರೇಲರು ಹೊರಟು ಯೆರಿಕೋ 
22 ಪಟ್ಟಣದ ಎದುರಾಗಿದ್ದ ಯೊರ್ದನ್‌ ನದಿಯ 
ಆಚೆಕಡೆಯಲ್ಲಿರುವ ಮೋವಾಬ್ಯರ ಬಯಲುಗಳಲ್ಲಿ 





ಬೆಂಕಿಯು ಮೋವಾಬಿನಲ್ಲಿರುವ "ಆರ್‌' ಪಟ್ಟಣ 
ವನ್ನು ನಾಶಮಾಡಿತು. ಅದು ಅರ್ನೋನ್‌ 
ನದಿಯ ಬಳಿಯಲ್ಲಿರುವ ಬೆಟ್ಟಗಳನ್ನು ಸುಟ್ಟು 
ಹಾಕಿತು. 

> ಮೋವಾಬೇ, ಇದು ನಿನಗೆ ಕೆಟ್ಟದ್ದಾಗಿದೆ. 
ಕೆಮೋಷಿನ ಜನರೇ, ನೀವು ನಾಶವಾದಿರಿ. ಅವನ 
ಪುತ್ರರು ಓಡಿಹೋದರು. ಅಮೋರಿಯ ರಾಜ 
ನಾದ ಸೀಹೋನನು ಅವನ ಪುತ್ರಿಯರನ್ನು ಸೆರೆ 


ಪಾಳೆಯ ಮಾಡಿಕೊಂಡರು. 3ಚಿಪ್ಪೋರನ ಮಗನಾದ 
ಬಾಲಾಕನು ಮೋವಾಬ್ಯರ ಅರಸನಾಗಿದ್ದನು. ಇಸ್ರೇಲರು 
ಅಮೋರಿಯರಿಗೆ ಮಾಡಿದ್ದೆಲ್ಲವನ್ನು ಅವನು ಕಂಡಿದ್ದನು. 
*ಮೋವಾಬಖ್ಯರು ನಿಜವಾಗಿಯೂ ಬಹಳ ಭಯಗೊಂಡಿ 
ದ್ದರು. ಯಾಕೆಂದರೆ ಇಸ್ರೇಲರು ಬಹುಸಂಖ್ಯಾತ 
ರಾಗಿದ್ದರು. *ಮೋವಾಬಖ್ಯರು ಮಿದ್ಯಾನ್ಯರ ಹಿರಿಯರಿಗೆ, 
""ಈ ಜನಸಮೂಹವು ನಮ್ಮನ್ನೂ ನಮ್ಮ ಸುತ್ತಲಿರುವ 
ಎಲ್ಲವನ್ನೂ ಹೋರಿಯಂತೆ ನಾಶ ಮಾಡುವುದು'' ಎಂದು 
ಹೇಳಿದನು. 





ಅರಣ್ಯಕಾಂಡ 22:5-22 


ಮೋವಾಬ್ಯರ ಅರಸನೂ ಚಿಪ್ಪೋರನ ಮಗನೂ ಆದ 
ಬಾಲಾಕನು “ಬೆಯೋರನ ಮಗನಾದ ಬಿಳಾಮನನ್ನು 
ಕರೆಸುವುದಕ್ಕೆ ಕೆಲವು ಸಂದೇಶಕರನ್ನು ಕಳುಹಿಸಿದನು. 
ಬಿಳಾಮನು ಯೂಫ್ರೆ ಟೀಸ್‌ ನದಿಯ ಬಳಿ '"ಪೆತೋರ್‌'' 
ಎಂಬ ಸ್ಥಳದಲ್ಲಿದ್ದನು. ಬಿಳಾಮನ ಜನರು ಇಲ್ಲಿ ವಾಸಿಸು 
ತ್ತಿದ್ದರು. ಬಾಲಾಕನು ತನ್ನ ಸಂದೇಶಕರನ್ನು ಕಳುಹಿಸಿ 
ಬಿಳಾಮನಿಗೆ, ""ಒಂದು ಜನಾಂಗವು ಈಜಿಷ್ಟಿನಿಂದ 
ಬಂದಿದೆ. ಅವರು ನೆಲವನ್ನೆಲ್ಲಾ ಮುಚ್ಚಿಕೊಂಡು ನನ್ನ 
ಪಕ್ಕದಲ್ಲಿ ನೆಲೆಸಿದ್ದಾರೆ. ಅವರು ನಮಗಿಂತ ಬಲಿಷ್ಠರು. 
ಆದುದರಿಂದ ನೀನು ದಯಮಾಡಿ ಬಂದು ನನ 
ಗೋಸ್ಕರ ಈ ಜನಕ್ಕೆ ಶಾಪಕೊಡಬೇಕು, ಯಾಕಂದರೆ 
ಅವರು ನನಗಿಂತ ಬಲಿಷ್ಠರಾಗಿದ್ದಾರೆ. ನೀನು ಶಪಿಸಿದರೆ 
ಆಗ ನಾನು ಅವರನ್ನು ಸೋಲಿಸಿ ಈ ದೇಶದಿಂದ ಓಡಿಸಲು 
ನನಗೆ ಸಾಧ್ಯವಾಗುವುದು. ನೀನು ಯಾವನನ್ನು ಆಶೀರ್ವ 
ದಿಸುವಿಯೋ ಅವನು ಯಶಸ್ವಿಯಾಗುವನೆಂದೂ ನೀನು 
ಯಾವನನ್ನು ಶಪಿಸುವೆಯೋ ಅವನಿಗೆ ಸೋಲಾಗುವು 
ದೆಂದೂ ನನಗೆ ಗೊತ್ತಿದೆ'' ಎಂದು ಹೇಳಿದನು. 
'ಮೋವಾಬ್ಯರ ಹಿರಿಯರು ಮತ್ತು ಮಿದ್ಯಾನ್ಯರ 
ಹಿರಿಯರು ಬಿಳಾಮನ ಸೇವೆಗೋಸ್ಕರ ಹಣಕೊಡಲು 
ಹಣವನ್ನು ತೆಗೆದುಕೊಂಡು ಹೊರಟು ಅವನ ಬಳಿಗೆ 
ಬಂದು ಬಾಲಾಕನ ಮಾತುಗಳನ್ನು ತಿಳಿಸಿದರು. 

ಬಿಳಾಮನು, ""ಈ ರಾತ್ರಿ, ನೀವು ಇಲ್ಲೇ ಇಳಿದು 
ಕೊಳ್ಳಿರಿ. ಯೆಹೋವನು ನನಗೆ ಹೇಳುವ ಮಾತನ್ನು 
ಬೆಳಿಗ್ಗೆ ನಿಮಗೆ ತಿಳಿಸುವೆನು'' ಎಂದು ಹೇಳಿದನು. 

ಆದ್ದರಿಂದ ಮೋವಾಬ್ಯರ ಹಿರಿಯರು ಆ ರಾತ್ರಿ 
ಬಿಳಾಮನ ಮನೆಯಲ್ಲಿ ಇಳಿದುಕೊಂಡರು. 

ದೇವರು ಬಿಳಾಮನ ಬಳಿಗೆ ಬಂದು, “ನಿನ್ನ 
ಬಳಿಯಲ್ಲಿರುವ ಈ ಮನುಷ್ಯರು ಯಾರು?'' ಎಂದು 
ಕೇಳಿದನು. 

10ಬಿಳಾಮನು ದೇವರಿಗೆ, ""ಮೋವಾಬ್ಯರ ಅರಸನು 
ಅಂದರೆ ಜಿಪ್ಪೋರನ ಮಗನಾದ ಬಾಲಾಕನು ನನ್ನ ಬಳಿಗೆ 
ದೂತರನ್ನು ಕಳುಹಿಸಿ, !!ಓಂದು ಜನಾಂಗವು ಈಜಿಷ್ಟಿ 
ನಿಂದ ಹೊರಟು ಬಂದಿದೆ ಮತ್ತುಅವರು ದೇಶವನ್ನೆಲ್ಲಾ 
ಮುಚ್ಚಿಕೊಂಡಿದ್ದಾರೆ. ಈಗ ನೀನು ಬಂದು ನನಗೋಸ್ಕರ 
ಅವರನ್ನು ಶಪಿಸು. ನೀನು ಶಪಿಸಿದರೆ, ನಾನು ಅವರನ್ನು 
ಸೋಲಿಸಲು ಮತ್ತು ಓಡಿಸಲು ಸಾಧ್ಯವಾಗುತ್ತದೆ 
ಎಂಬುದಾಗಿ ಹೇಳಿ ಕಳುಹಿಸಿದ್ದಾನೆ'' ಎಂದು ಉತ್ತರ 
ಕೊಟ್ಟನು. 

ಅದಕ್ಕೆ ದೇವರು ಬಿಳಾಮನಿಗೆ,""ನೀನು ಅವರ 
ಜೊತೆಯಲ್ಲಿ ಹೋಗಬಾರದು, ಆ ಜನರಿಗೆ ಶಾಪಕೊಡ 
ಬಾರದು. ನಾನು ಅವರನ್ನು ಆಶೀರ್ವದಿಸಿದ್ದೇನೆ'' ಎಂದು 
ಹೇಳಿದನು. 





210 


ಮರುದಿನ ಬೆಳಿಗ್ಗೆ ಬಿಳಾಮನು ಎದ್ದು ಬಾಲಾಕನ 
ಹಿರಿಯರಿಗೆ, "ನಿಮ್ಮ ಸ್ವಂತ ದೇಶಕ್ಕೆ ಹಿಂದಕ್ಕೆ ಹೋಗಿರಿ. 
ನಿಮ್ಮ ಸಂಗಡ ಬರಲು ಯೆಹೋವನು ನನಗೆ ಅಪ್ಪಣೆ 
ಕೊಡುತ್ತಿಲ್ಲ'' ಎಂದು ಹೇಳಿದನು. 

'“ಮೋವಾಬ್ಯರ ನಾಯಕರು ಬಾಲಾಕನ ಬಳಿಗೆ 
ಹಿಂತಿರುಗಿ, "ಬಿಳಾಮನು ನಮ್ಮೊಡನೆ ಬರಲು ಒಪ್ಪು 
ತ್ತಿಲ್ಲ'' ಎಂದು ತಿಳಿಸಿದರು. 

ಆದ್ದರಿಂದ ಬಾಲಾಕನು ಅವರಿಗಿಂತಲೂ ಶ್ರೇಷ್ಠ 
ರಾದ ಅನೇಕ ನಾಯಕರನ್ನು ಕಳುಹಿಸಿದನು. ಇವರು 
ಬಿಳಾಮನ ಬಳಿಗೆ ಬಂದು ಅವನಿಗೆ, ""ಚಿಪ್ಪೋರನ ಮಗ 
ನಾದ ಬಾಲಾಕನು ಹೀಗನ್ನುತ್ತಾನೆ: ನೀನು ನನ್ನ ಬಳಿಗೆ 
ಬರಲು ಅಡ್ಡಿಮಾಡುವ ಯಾವುದಕ್ಕೂ ಅವಕಾಶ ಕೊಡ 
ಬೇಡ. ''ನಾನು ಹೇಳುವುದನ್ನು ನೀನು ಮಾಡಿದರೆ, 
ನಾನು ನಿನಗೆ ಹಣವನ್ನು ಮತ್ತು ಗೌರವವನ್ನು ಬಹಳವಾಗಿ 
ಕೊಡುವೆನು ಮತ್ತು ನೀನು ಹೇಳಿದ್ದೆಲ್ಲವನ್ನು ಮಾಡು 
ವೆನು. ಬಂದು, ನನಗಾಗಿ ಈ ಜನರನ್ನು ಶಪಿಸು'' ಎಂದು 
ಹೇಳಿಸಿದನು. 

18 ಬಿಳಾಮನು ಬಾಲಾಕನ ಅಧಿಕಾರಿಗಳಿಗೆ, "ನನ್ನ 
ದೇವರಾದ ಯೆಹೋವನ ಆಜ್ಞೆಗೆ ವಿರೋಧವಾಗಿ 
ನಾನೇನೂ ಮಾಡಲು ಸಾಧ್ಯವಿಲ್ಲ ಯೆಹೋವನು ಅಪ್ಪಣೆ 
ಕೊಡದ ಹೊರತು ನಾನು ಚಿಕ್ಕಕಾರ್ಯವನ್ನಾಗಲೀ 
ದೊಡ್ಡಕಾರ್ಯವನ್ನಾಗಲೀ ಮಾಡಲಾರೆ. ಬಾಲಾಕನು 
ತನ್ನ ಅರಮನೆ ತುಂಬ ಬೆಳ್ಳಿಬಂಗಾರಗಳನ್ನು ಕೊಟ್ಟರೂ 
ಯೆಹೋವನ ಆಜ್ಞೆಗೆ ವಿರುದ್ಧವಾಗಿ ಏನನ್ನೂ ಮಾಹ 
ಲಾರೆ. ಆದ್ದರಿಂದ ನೀವು ಸಹ ಈ ರಾತ್ರಿ ಇಲ್ಲೇ 
ಇರಬೇಕು. ಯೆಹೋವನು ನನಗೆ ಇನ್ನೂ ಹೇಳ 
ಬೇಕಾದದ್ದನ್ನು ಈ ರಾತ್ರಿ ತಿಳಿದುಕೊಳ್ಳುವೆನು'' ಎಂದು 
ಹೇಳಿದನು. 

20ಆ ರಾತ್ರಿ ದೇವರು ಬಿಳಾಮನ ಬಳಿಗೆ ಬಂದು, ""ಈ 
ಜನರು ನಿನ್ನನ್ನು ತಮ್ಮೊಡನೆ ಬರಬೇಕೆಂದು ಆಹ್ವಾನಿಸಲು 
ಬಂದಿದ್ದಾರೆ. ಆದ್ದರಿಂದ ನೀನು ಅವರೊಂದಿಗೆ ಹೋಗ 
ಬಹುದು. ಆದರೆ ನಾನು ಹೇಳುವುದನ್ನು ಮಾತ್ರ ಮಾಡು'' 
ಎಂದು ಹೇಳಿದನು. 





ಬಿಳಾಮನು ಮತ್ತು ಅವನ ಕತ್ತೆ 

2[ಮರುದಿನ ಬೆಳಿಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿಹಾಕಿಸಿ 
ಮೋವಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟನು. 
ಬ್ರಿಛಾಮನು ಕತ್ತೆಯ ಮೇಲೆ ಸವಾರಿ ಮಾಡುತ್ತಿದ್ದನು. 
ಅವನ ಜೊತೆ ಇಬ್ಬರು ಆಳುಗಳಿದ್ದರು. ಬಿಳಾಮನು 
ಪ್ರಯಾಣ ಮಾಹತೊಡಗಿದ್ದರಿಂದ ದೇವರು ಕೋಪ 
ಗೊಂಡನು. ಆದ್ದರಿಂದ ಯೆಹೋವನ ದೂತನು ಬಿಳಾಮ 
ನನ್ನು ತಡೆಯಲು ದಾರಿಯಲ್ಲಿ ನಿಂತುಕೊಂಡನು. 


211 


3 ಯೆಹೋವನ ದೂತನು ಬಿಚ್ಚುಕತ್ತಿಯನ್ನು ಹಿಡಿದು 
ಕೊಂಡು ದಾರಿಯಲ್ಲೇ ನಿಂತಿರುವುದನ್ನು ಆ ಕತ್ತೆ ನೋಡಿ 
ದಾರಿಯನ್ನು ಬಿಟ್ಟು ಬಯಲಿನ ಕಡೆ ಹೋಯಿತು. 
ಕತ್ತೆಯನ್ನು ದಾರಿಗೆ ತಿರುಗಿಸುವದಕ್ಕೆ ಬಿಳಾಮನು ಅದನ್ನು 
ಹೊಡೆದನು. ಅವನಿಗೆ ದೂತನು ಕಾಣಿಸಲಿಲ್ಲ. "ಆಮೇಲೆ 
ಯೆಹೋವನ ದೂತನು ಎರಡು ದ್ರಾಕ್ಸಿಶೋಟಗಳ 
ನಡುವಿನ ಕಿರಿದಾದ ದಾರಿಯಲ್ಲಿ ನಿಂತುಕೊಂಡನು. 
ಎರಡು ಕಡೆಯಲ್ಲಿಯೂ ಗೋಡೆಗಳಿದ್ದವು. ತಿರುಗಿ 
ಕತ್ತೆಯು ಯೆಹೋವನ ದೂತನನ್ನು ನೋಡಿ ಗೋಡೆಗೆ 
ತನ್ನನ್ನು ಒತ್ತರಿಸಿಕೊಂಡಿತು. ಆಗ ಬಿಳಾಮನ ಪಾದವು 
ಗೋಡೆಗೆ ಒತ್ತರಿಸಿತು. ಆದ್ದರಿಂದ ಬಿಳಾಮನು ತಿರುಗಿ 
ಕತ್ತೆಯನ್ನು ಹೊಡೆದನು. 

ಬಳಿಕ ಯೆಹೋವನ ದೂತನು ಮತ್ತೆ ಮುಂದೆ 
ಹೋಗಿ ಕತ್ತೆಯು ಎಡಕ್ಕಾಗಲೀ ಬಲಕ್ಕಾಗಲೀ ಹೊರ 
ಳಲು ಸಾಧ್ಯವಿಲ್ಲದಷ್ಟು ಇನ್ನೂ ಕಿರಿದಾದ ಸ್ಥಳದಲ್ಲಿ ನಿಂತು 
ಕೊಂಡನು. ಕತ್ತೆಯು ಯೆಹೋವನ ದೂತನನ್ನು 
ನೋಡಿ ಬಿಳಾಮನ ಕೆಳಗೆ ಅಡಗಿ ಮಲಗಿಕೊಂಡಿತು. 
ಆಗ ಬಿಳಾಮನು ಸಿಟ್ಟುಗೊಂಡು ತನ್ನ ಕೋಲಿನಿಂದ 
ಕತ್ತೆಯನ್ನು ಹೊಡೆದನು. 

ಗ ಯೆಹೋವನು ಆ ಕತ್ತೆಗೆ ಮಾತಾಡುವ ಶಕ್ತಿ 
ಯನ್ನು ಕೊಟ್ಟನು. ಅದು ಬಿಳಾಮನನ್ನು, "ನೀನು 
ಮೂರು ಸಾರಿ ನನ್ನನ್ನು ಹೊಡೆದದ್ದೇಕೆ? ನಾನು ನಿನ 
ಗೇನು ಮಾಡಿದ್ದೇನೆ'' ಎಂದು ಕೇಳಿತು. 

2ಬಿಳಾಮನು, ""ನೀನು ನನ್ನನ್ನು ಮೂರ್ಯನನ್ನಾಗಿ 
ಮಾಡಿರುವೆ. ನನ್ನ ಕೈಯಲ್ಲಿ ಕತ್ತಿಯಿದ್ದರೆ ನಿನ್ನನ್ನು ಈಗಲೇ 
ಕೊಂದು ಹಾಕಿ ಬಿಡುತ್ತಿದ್ದೆ'' ಅಂದನು. 

ಅದಕ್ಕೆ ಕತ್ತೆಯು ಬಿಳಾಮನಿಗೆ, "ನೋಡು, ನಾನು 
ನಿನ್ನ ಸ್ವಂತ ಕತ್ತೆ. ಅನೇಕಾನೇಕ ವರ್ಷಗಳಿಂದ ನೀನು ನನ್ನ 
ಮೇಲೆ ಸವಾರಿ ಮಾಡುತ್ತಿರುವೆ. ನಾನು ಹಿಂದೆಂದೂ ಹೀಗೆ 
ಮಾಡಲಿಲ್ಲವೆಂದು ನಿನಗೆ ತಿಳಿದದೆ'' ಎಂದು ಹೇಳಿತು. 

ಅದಕ್ಕೆ ಬಿಳಾಮನು, ""ಅದು ನಿಜ'' ಅಂದನು. 

3!'ಆಗ ಯೆಹೋವನು ಬಿಳಾಮನ ಕಣ್ಣುಗಳನ್ನು ತೆರೆದು 
ಬಿಚ್ಚುಕತ್ತಿಯನ್ನು ಹಿಡಿದುಕೊಂಡು ದಾರಿಯಲ್ಲಿ ನಿಂತಿ 
ರುವ ಯೆಹೋವನ ದೂತನನ್ನು ನೋಡುವಂತೆ ಮಾಡಿ 
ದನು. ಅವನನ್ನು ಕಂಹಾಗ ಬಿಳಾಮನು ಮೊಣಕಾಲೂರಿ 
ತನ್ನ ಮುಖವನ್ನು ನೆಲದವರೆಗೂ ಬಾಗಿಸಿದನು. 

3 ಯೆಹೋವನ ದೂತನು ಬಿಳಾಮನಿಗೆ, ""ನೀನು 
ಮೂರು ಸಲವೂ ಕತ್ತೆಯನ್ನು ಹೊಡೆದದ್ದೇಕೆ? ನಿನ್ನ 
ಪ್ರಯಾಣವು ನನ್ನ ಚಿತ್ತಕ್ಕೆ ವಿರುದ್ಧವಾದದ್ದರಿಂದ ನಿನ್ನನ್ನು 
ತಡೆಯುವುದಕ್ಕೆ ನಾನೇ ಬಂದಿದ್ದೇನೆ. 3 ಆ ಕತ್ತೆ ನನ್ನನ್ನು 
ನೋಡಿ ಮೂರು ಸಲ ನನ್ನೆದುರಿನಿಂದ ಇನ್ನೊಂದು ಕಡೆಗೆ 
ತಿರುಗಿಕೊಂಡಿತು. ಹಾಗೆ ತಿರುಗಿಕೊಳ್ಳದಿದ್ದಲ್ಲಿ ನಾನು 


ಅರಣ್ಯಕಾಂಹ 22:23-23:2 


ಕತ್ತೆಯನ್ನು ಉಳಿಸಿ ನಿನ್ನನ್ನು ಆಗಲೇ ಕೊಂದು ಹಾಕಿ 
ಬಿಡುತ್ತಿದ್ದೆನು'' ಎಂದು ಹೇಳಿದನು. 

31ಆಗ ಬಿಳಾಮನು ಯೆಹೋವನ ದೂತನಿಗೆ, ""ನಾನು 
ಪಾಪ ಮಾಡಿದ್ದೇನೆ. ನೀನು ದಾರಿಯಲ್ಲಿ ನಿಂತುಕೊಂಡಿ 
ರುವುದು ನನಗೆ ಗೊತ್ತಾಗಲಿಲ್ಲ. ನನ್ನ ಪ್ರಯಾಣವು ನಿನಗೆ 
ಮೆಚ್ಚಿಕೆಯಾಗಿಲ್ಲದಿದ್ದರೆ, ನಾನು ಮನೆಗೆ ಹಿಂತಿರುಗು 
ವೆನು'' ಎಂದು ಹೇಳಿದನು. 

35ಆಗ ಯೆಹೋವನ ದೂತನು ಬಿಳಾಮನಿಗೆ, ""ಆ 
ಮನುಷ್ಯರ ಜೊತೆಯಲ್ಲಿ ಹೋಗು. ಆದರೆ ನಾನು ನಿನಗೆ 
ಹೇಳುವ ಮಾತನ್ನೇ ಹೊರತು ಬೇರೆ ಯಾವುದನ್ನೂ ಹೇಳ 
ಬಾರದು'' ಎಂದು ಹೇಳಿದನು. ಆದ್ದರಿಂದ ಬಿಳಾಮನು 
ಬಾಲಾಕನ ನಾಯಕರೊಡನೆ ಹೋದನು. 

36 ಬಿಳಾಮನು ಬರುತ್ತಿರುವ ಸುದ್ದಿಯನ್ನು ಬಾಲಾಕನು 
ಕೇಳಿ ಅವನನ್ನು ಎದುರುಗೊಳ್ಳುವುದಕ್ಕಾಗಿ ತನ್ನ ದೇಶದ 
ಸರಹದ್ದಿನಲ್ಲಿ ಅರ್ನೋನ್‌ ನದಿಯ ಬಳಿಯಲ್ಲಿರುವ 
ಮೋವಾಬ್ಯರ ಊರಿನಲ್ಲಿ ಅವನನ್ನು ಭೇಟಿಯಾಗಲು 
ಹೋದನು. *`ಬಾಲಾಕನು ಬಿಳಾಮನನ್ನು ಕಂಡಾಗ, 
"ನಿನ್ನನ್ನು ಅವಸರದಿಂದ ಕರೆಸುವುದಕ್ಕೆ ದೂತರನ್ನು ಕಳು 
ಹಿಸಿದೆನಲ್ಲಾ. ನೀನು ಆಗಲೇ ಯಾಕೆ ಬರಲಿಲ್ಲ. ನಿನ್ನನ್ನು 
ಘನಪಡಿಸುವುದಕ್ಕೆ ನಾನು ಸಮರ್ಥನಲ್ಲವೆಂದು ನೀನು 
ಭಾವಿಸಿಕೊಂಡಿರುವಿಯಾ?'' ಎಂದು ಕೇಳಿದನು. 

ಬಿಳಾಮನು, "ನಾನು ಈಗ ಬಂದಿದ್ದೇನೆ. ಆದರೆ, 
ನಿನಗೆ ಇಷ್ಟವಾಗುವಂಥದ್ದನ್ನು ಹೇಳಲು ನನಗೆ 
ಸಾಧ್ಯವಿಲ್ಲ. ದೇವರು ನನಗೆ ತಿಳಿಸುವುದನ್ನೇ ನಾನು ಹೇಳ 
ಬೇಕು'' ಅಂದನು. 

3ಆಗ ಬಿಳಾಮನು ಬಾಲಾಕನೊಡನೆ ಕಿರ್ಯತ್‌ 
ಹುಚೋತಿಗೆ ಹೋದನು. ಬಾಲಾಕನು ಹೋರಿಗಳನ್ನು 
ಮತ್ತು ಕುರಿಗಳನ್ನು ವಧಿಸಿ ಯಜ್ಞಮಾಡಿ ಬಿಳಾಮನಿಗೂ 
ಅವನ ಸಂಗಡವಿದ್ಧ್ದ ಪ್ರಧಾನರಿಗೂ ಊಟಕ್ಕೆ 
ಕಳುಹಿಸಿದನು. *'ಮರುದಿನ ಬೆಳಿಗ್ಗೆ ಬಾಲಾಕನು 
ಬಿಳಾಮನನ್ನು ಬಾಮೋತ್‌ ಬಾಳ್‌ ಎಂಬ ಸ್ಥಳದವರೆಗೂ 
ಕರೆದುಕೊಂಡು ಹೋದನು. ಅಲ್ಲಿಂದ ಇಸ್ರೇಲರ 
ಪಾಳೆಯ ಸ್ವಲ್ಪಸ್ವಲ್ಪ ಕಾಣುತ್ತಿತ್ತು 


ಬಿಳಾಮನ ಮೊದಲನೆಯ ಸಂದೇಶ 

ಬಿಳಾಮನು ಬಾಲಾಕನಿಗೆ, ""ಇಲ್ಲಿ ನೀನು ಏಳು 
23 ಯಜ್ಞವೇದಿಕೆಗಳನ್ನು ನನಗೆ ಕಟ್ಟಿಸಿ ಏಳು 
ಹೋರಿಗಳನ್ನೂ ಏಳು ಟಗರುಗಳನ್ನೂ ನನಗೆ ಸಿದ್ಧ 
ಪಡಿಸು'' ಅಂದನು. ಬಾಲಾಕನು ಹಾಗೆಯೇ ಮಾಡಿ 
ದನು. ಬಾಲಾಕನೂ ಬಿಳಾಮನೂ ಪ್ರತಿಯೊಂದು ಯಜ್ಞ 
ವೇದಿಕೆಯ ಮೇಲೆ ಒಂದು ಹೋರಿಯನ್ನೂ ಒಂದು 
ಟಗರನ್ನೂ ಸರ್ವಾಂಗಹೋಮವಾಗಿ ಸಮರ್ಪಿಸಿದಾಗ, 


ಅರಣ್ಯಕಾಂಡ 23:3-20 


ಬಿಳಾಮನು ಬಾಲಾಕನಿಗೆ, ""ನೀನು ಸರ್ವಾಂಗ 
ಹೋಮ ಮಾಡಿದ ಸ್ಥಳದಲ್ಲೇ ಇರು. ನಾನು ಸ್ವಲ್ಪದೂರ 
ಹೋಗಿ ಬರುತ್ತೇನೆ. ಒಂದು ವೇಳೆ ಯೆಹೋವನು 
ನನ್ನನ್ನು ಸಂಧಿಸಲು ಬರಬಹುದು. ಆತನು ನನಗೆ 
ಪ್ರಕಟಿಸುವುದನ್ನು ನಿನಗೆ ತಿಳಿಸುವೆನು'' ಎಂದು ಹೇಳಿ 
ಮರವಿಲ್ಲದ ಒಂದು ದಿಣ್ಣೆಗೆ ಹೋದನು. ದೇವರು 
ಬಿಳಾಮನಿಗೆ ಎದುರಾಗಿ ಬಂದಾಗ ಬಿಳಾಮನು ಆತನಿಗೆ, 
"ನಾನು ಆ ಏಳು ಯಜ್ಞವೇದಿಕೆಗಳನ್ನು ಕಟ್ಟಿಸಿ 
ಒಂದೊಂದು ಪೀಠದಲ್ಲಿ ಒಂದು ಹೋರಿಯನ್ನೂ ಒಂದು 
ಟಗರನ್ನೂ ಸರ್ವಾಂಗಹೋಮವಾಗಿ ಸಮರ್ಪಿಸಿದ್ದೇನೆ'' 
ಎಂದು ಹೇಳಿದನು. 

5ಆಗ ಯೆಹೋವನು ಬಿಳಾಮನಿಗೆ ಅವನು ಹೇಳ 
ಬೇಕಾದ ಮಾತನ್ನು ಕಲಿಸಿಕೊಟ್ಟು "ನೀನು ಬಾಲಾಕನ 
ಬಳಿಗೆ ತಿರುಗಿ ಹೋಗಿ ಹೀಗೆ ಹೇಳಬೇಕು'' ಎಂದು 
ಆಜ್ಞಾಪಿಸಿದನು. 

ಬಿಳಾಮನು ಬಾಲಾಕನ ಬಳಿಗೆ ತಿರುಗಿಬಂದಾಗ 
ಬಾಲಾಕನು ಯಜ್ಞವೇದಿಕೆಯ ಬಳಿಯಲ್ಲಿ ನಿಂತಿದ್ದನು. 
ಮೋವಾಬ್ಯರ ಪ್ರಧಾನರೆಲ್ಲರೂ ಅವನೊಡನೆ 
ನಿಂತಿದ್ದರು. "ಆಗ ಬಿಳಾಮನು ಹೀಗೆ ಹೇಳಿದನು: 


""ಮೋವಾಬಜ್ಯರ ಅರಸನಾದ ಬಾಲಾಕನು ನನ್ನನ್ನು 
ಅರಾಮಿನಿಂದ ಕರೆಸಿದನು. ಪೂರ್ವ ದಿಕ್ಕಿನ 
ಬೆಟ್ಟಗಳಿಂದ ನನ್ನನ್ನು ಕರೇ ಕಳುಹಿಸಿದನು. 

""ನೀನು ಬಂದು ನನಗೋಸ್ಕರ ಯಾಕೋಬನನ್ನು 
ಶಪಿಸು'' ಎಂದು ಬಾಲಾಕನು ಹೇಳಿದನು. 

8. ಆದರೆ ದೇವರು ಅವರನ್ನು ಆಶೀರ್ವದಿಸಿರುವಾಗ 
ನಾನು ಅವರನ್ನು ಶಪಿಸಲು ಆಗುವುದಿಲ್ಲ. 
ಯೆಹೋವನು ಅವರ ಮೇಲೆ ನಾಶನವನ್ನು ಬರ 
ಮಾಡಲಿಲ್ಲ. ಆದ್ದರಿಂದ ನಾಶನವು ಅವರ ಮೇಲೆ 
ಇಳಿದುಬರುವಂತೆ ಮಾಡಲು ನನಗೆ ಸಾಧ್ಯವಿಲ್ಲ. 

4 ಬೆಟ್ಟದ ಶಿಖರದಿಂದ ಅವರನ್ನು ನಾನು ನೋಡಿ 
ದೆನು; ಗುಡ್ಡದಿಂದ ಅವರನ್ನು ಕಂಡೆನು. ಅವರು 
ತಮ್ಮನ್ನು ಇತರ ಜನಾಂಗಗಳಿಗಿಂತ ಬೇರೆ 
ಯಾದವರು ಎಂದು ಪರಿಗಣಿಸಿಕೊಂಡಿದ್ದಾರೆ. 

20 ಧೂಳಿನಷ್ಟು ಅಸಂಖ್ಯವಾದ ಯಾಕೋಬ್ಯರನ್ನು 
ಲೆಕ್ಕಿಸುವುದಕ್ಕೆ ಯಾರಿಂದಾದೀತು; ಇಸ್ರೇಲರ 
ಕಾಲ್ಬಾಗವನ್ನಾದರೂ ಯಾರೂ ಲೆಕ್ಕಿಸಲಾರರು. 
ಸಜ್ಜನರಾದ ಅವರು ಸಾಯುವ ರೀತಿಯಲ್ಲೇ 
ನಾನೂ ಸಾಯ ಬಯಸುವೆ. ಅವರಿಗುಂಟಾಗುವ 
ಅಂತ್ಯ ನನಗೂ ಉಂಟಾಗಲಿ.” 


!! ಬಾಲಾಕನು ಬಿಳಾಮನಿಗೆ, ""ಇದೇನು ನೀನು ನನಗೆ 
ಮಾಡಿದ್ದು! ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು 


212 


ಕರೆಸಿದೆನು. ನೀನು ಅವರನ್ನು ಶಪಿಸದೆ ಆಶೀರ್ವಾದವನ್ನೇ 
ಮಾಡಿಬಿಟ್ಟೆ” ಎಂದು ಹೇಳಿದನು. 

ಅದಕ್ಕೆ ಬಿಳಾಮನು, ""ಯೆಹೋವನು ನನಗೆ ತಿಳಿಸು 
ವುದನ್ನು ನಾನು ಹೇಳಬಾರದೇ?'' ಎಂದು ಕೇಳಿದನು. 

!3ಆಗ ಬಾಲಾಕನು, "ದಯಮಾಡಿ ನನ್ನೊಂದಿಗೆ 
ಇನ್ನೊಂದು ಸ್ಥಳಕ್ಕೆ ಬಾ; ಅಲ್ಲಿಂದ ಅವರನ್ನು ನೋಡ 
ಬಹುದು. ಆದರೆ ಅವರೆಲ್ಲರೂ ಕಾಣಿಸದೆ ಕಡೇಭಾಗವು 
ಮಾತ್ರ ಕಾಣಿಸುವುದು. ಅಲ್ಲಿಂದ ನನಗೋಸ್ಕರ ಅವರನ್ನೇ 
ಶಪಿಸಬೇಕು'' ಎಂದು ಹೇಳಿದನು. "ಹೀಗೆ ಬಾಲಾಕನು 
ಬಿಳಾಮನನ್ನು “ಕಾವಲುಗಾರರ ಬೆಟ್ಟಗಳು'' ಎಂಬ ಸ್ಥಳಕ್ಕೆ 
ಕರೆದುಕೊಂಡು ಹೋದನು. ಇದು ಪಿಸ್ಸಾ ಪರ್ವತ 
ಶ್ರೇಣಿಯ ತುದಿಯಲ್ಲಿತ್ತು ಅಲ್ಲಿಯೂ ಏಳು ಯಜ್ಞ 
ವೇದಿಕೆಗಳನ್ನು ಕಟ್ಟಿಸಿ ಪ್ರತಿಯೊಂದು ವೇದಿಕೆಯಲ್ಲಿ 
ಒಂದು ಹೋರಿಯನ್ನು ಮತ್ತು ಒಂದು ಟಗರನ್ನು 
ಸರ್ವಾಂಗ ಹೋಮವಾಗಿ ಸಮರ್ಪಿಸಿದನು. 

15 ಬಿಳಾಮನು ಬಾಲಾಕನಿಗೆ, ""ನೀನು ನಿನ್ನ ಯಜ್ಞ 
ವೇದಿಕೆಯ ಬಳಿಯಲ್ಲಿರು. ನಾನು ಆ ಕಡೆ ಹೋಗಿ 
ಯೆಹೋವನನ್ನು ಸಂಧಿಸುವೆನು'' ಎಂದು ಹೇಳಿದನು. 

16 ಯೆಹೋವನು ಬಿಳಾಮನಿಗೆ ಎದುರಾಗಿ ಬಂದು 
ಅವನು ಹೇಳಬೇಕಾದ ಮಾತನ್ನು ಕಲಿಸಿಕೊಟ್ಟು ""ನೀನು 
ಬಾಲಾಕನ ಬಳಿಗೆ ಹೋಗಿ ಹೀಗೆ ಹೇಳಬೇಕು'' ಅಂದನು. 
17 ಬಿಳಾಮನು ಬಾಲಾಕನ ಬಳಿಗೆ ಬಂದಾಗ ಅವನು 
ಇನ್ನೂ ಯಜ್ಞಪೀಠದ ಬಳಿಯಲ್ಲಿ ನಿಂತಿದ್ದನು. 
ಮೋವಾಬ್ಯರ ಪ್ರಧಾನರು ಅವನ ಸಂಗಡ ಇದ್ದರು. 
ಬಾಲಾಕನು,""ಯೆಹೋವನು ಏನು ಹೇಳಿದ್ದಾನೆ?'' 
ಎಂದು ಕೇಳಿದನು. 


ಬಿಳಾಮನ ಎರಡನೆಯ ಸಂದೇಶ 
153ಗ ಬಿಳಾಮನು ಈ ಸಂಗತಿಗಳನ್ನು ಹೇಳಿದನು, 


“ಬಾಲಾಕನೇ, ಎದ್ದುನಿಂತು ನಾನು ಹೇಳುವು 
ದನ್ನು ಕೇಳು. ಚಿಪ್ಪೋರನ ಮಗನಾದ 
ಬಾಲಾಕನೇ, ಕೇಳು. 

19 ದೇವರು ಮನುಷ್ಯನಲ್ಲ; ಆತನು ಸುಳ್ಳಾಡು 
ವುದಿಲ್ಲ. ದೇವರು ಮಾನವನಲ್ಲ: ಆತನ ಉದ್ದೇಶ 
ಗಳು ಬದಲಾಗುವುದಿಲ್ಲ. ಯೆಹೋವನು ತಾನು 
ಮಾಡುತ್ತೇನೆಂದು ಹೇಳಿದರೆ, ಅದನ್ನು 
ಮಾಡಿಯೇ ಮಾಡುತ್ತಾನೆ. ಯೆಹೋವನು 
ವಾಗ್ದಾನ ಮಾಡಿದರೆ, ಅದನ್ನು ನೆರವೇರಿಸುತ್ತಾನೆ. 

0 ಆ ಜನರನ್ನು ಆಶೀರ್ವದಿಸಬೇಕೆಂದು 
ಯೆಹೋವನು ನನಗೆ ಆಜ್ಞಾಪಿಸಿದನು; 
ಯೆಹೋವನು ಅವರನ್ನು ಆಶೀರ್ವದಿಸಿದ್ದಾನೆ. 
ಅದನ್ನು ಬದಲಾಯಿಸಲು ನನಗೆ ಸಾಧ್ಯವಿಲ್ಲ. 


213 


1 ಯಾಕೋಬನ ಜನರಲ್ಲಿ ಯಾವ ದೋಷವೂ 
ಇಲ್ಲ. ಇಸ್ರೇಲಿನ ಜನರಲ್ಲಿ ಯಾವ ಆಪತ್ತು 
ಕಾಣುತ್ತಿಲ್ಲ ಯೆಹೋವನೇ ಅವರ ದೇವರು. 
ಆತನು ಅವರೊಂದಿಗಿದ್ದಾನೆ. 

> ದೇವರು ಅವರನ್ನು ಈಜಿಪ್ಟಿನಿಂದ ಕರೆದು 


ಅರಣ್ಯಕಾಂಹ 23:21-24:11 


ತಿರುಗಿಸಿಕೊಂಡನು. ಬಿಳಾಮನು ಕಣ್ಣೆತ್ತಿ ನೋಡಲಾಗಿ 
ಇಸ್ರೇಲರೆಲ್ಲರನ್ನು ನೋಡಿದನು. ಅವರು ತಮ್ಮ ಕುಲಗಳ 
ಪ್ರಕಾರ ಡೇರೆಗಳನ್ನು ಹಾಕಿ ಕೊಂಡಿದ್ದರು. "ಆಗ ಅವನು 
ದೇವರಾತ್ಮ ಪ್ರೇರಿತನಾಗಿ ಇಂತೆಂದನು: 

""ಬೆಯೋರನ ಮಗನಾದ ಬಿಳಾಮನ ಸಂದೇಶವಿದು. 





ಕೊಂಡು ಬಂದನು. ಅವರು ಕಾಡು ಎತ್ತಿನಷ್ಟು 
ಬಲಿಷ್ಠರಾಗಿದ್ದಾರೆ. 

3 ನಿಜವಾಗಿಯೂ ಯಾಕೋಬನ ಜನರ ಮಧ್ಯ 
ದಲ್ಲಿ ಶಕುನ ನೋಡುವವರು ಇಲ್ಲ. ಇಸ್ರೇಲಿನಲ್ಲಿ 
ಕಣಿಹೇಳುವವರು ಇಲ್ಲ. ಯಾಕೋಬನಿಗೆ 
ಒಂದುಸಲ ತಿಳಿಸಲಾಗಿದೆ. "ಹೌದು, ದೇವರ 
ಯೋಜನೆಯನ್ನು' ಇಸ್ರೇಲರಿಗೆ ತಿಳಿಸಲಾಗಿದೆ. 

2. ಜನರು ಸಿಂಹದಂತೆ ಬಲಿಷ್ಠರು. ಅವರು ಸಿಂಹ 
ದಂತೆ ಹೋರಾಡುತ್ತಾರೆ. ಆ ಸಿಂಹ ತನ್ನ ವೈರಿ 
ಯನ್ನು ತಿಂದು ಬಿಡುವ ತನಕ ವಿಶ್ರಮಿಸುವುದಿಲ್ಲ. 
ಆ ಸಿಂಹವು ತನಗೆ ಬಲಿಯಾದವರ ರಕ್ತವನ್ನು 
ಹೀರುವವರೆಗೆ ಎಂದಿಗೂ ವಿಶ್ರಮಿಸುವುದಿಲ್ಲ. 


25ಆಗ ಬಾಲಾಕನು ಬಿಳಾಮನಿಗೆ, ""ನೀನು ಅವರನ್ನು 
ಶಪಿಸಲೂ ಬೇಡ, ಆಶೀರ್ವದಿಸಲೂ ಬೇಡ'' ಎಂದು 
ಹೇಳಿದನು. 

ಅದಕ್ಕೆ ಬಿಳಾಮನು, ""ಯೆಹೋವನು ಹೇಳುವು 
ದನ್ನೇ ನಾನು ಮಾಡುತ್ತೇನೆ ಎಂದು ನಾನು ನಿನಗೆ 
ಮೊದಲೇ ಹೇಳಲಿಲ್ಲವೆ'' ಅಂದನು. 

77 ಆಮೇಲೆ ಬಾಲಾಕನು ಬಿಳಾಮನಿಗೆ, ""ಸರಿ 
ಇನ್ನೊಂದು ಸ್ಥಳಕ್ಕೆ ಬಾ. ಒಂದು ವೇಳಿ ನೀನು ಅವರನ್ನು 
ಶಪಿಸಬೇಕೆಂದು ದೇವರು ಅಪೇಕ್ಟೆಪಡಬಹುದು'' ಎಂದು 
ಹೇಳಿದನು. ಬಾಲಾಕನು ಬಿಳಾಮನನ್ನು ""ಪೆಗೋರ್‌'' 
ಬೆಟ್ಟದ ತುದಿಗೆ ಕರೆದುಕೊಂಡು ಹೋದನು. ಆ ಬೆಟ್ಟದ 
ಮೇಲಿಂದ ಕೆಳಗಿರುವ ಮರುಭೂಮಿಯು ಕಾಣಿಸುತ್ತದೆ. 

ಆಗ ಬಿಳಾಮನು ಬಾಲಾಕನಿಗೆ, "ಇಲ್ಲಿಯೂ ಏಳು 
ಯಜ್ಞವೇದಿಕೆಗಳನ್ನು ಕಟ್ಟಿಸಿ ಏಳು ಹೋರಿಗಳನ್ನು ಮತ್ತು 
ಏಳು ಟಗರುಗಳನ್ನು ಸಿದ್ಧಪಡಿಸು'' ಎಂದು ಹೇಳಿದನು. 
ಬಾಲಾಕನು ಅವನ ಅಪ್ಪಣೆಯ ಮೇರೆಗೆ ಪ್ರತಿ 
ಯೊಂದನ್ನು ಮಾಡಿ ಪ್ರತಿಯೊಂದು ಪೀಠದಲ್ಲಿ ಒಂದು 
ಹೋರಿಯನ್ನು ಮತ್ತು ಒಂದು ಟಗರನ್ನು ಸರ್ವಾಂಗ 
ಹೋಮವಾಗಿ ಅರ್ಪಿಸಿದನು. 


ಬಿಳಾಮನ ಮೂರನೆ ಸಂದೇಶ 
ಸ ಬಬ ಚಾರ ಬಾರಾ 
ಆಸೆಯೆಂದು ಬಿಳಾಮನು ತಿಳಿದುಕೊಂಡನು. 
ಆದ್ದರಿಂದ ಬಿಳಾಮನು ಮೊದಲಿನಂತೆ ಶಕುನ ನೋಡು 
ವುದಕ್ಕೆ ಹೋಗದೆ ಮರುಭೂಮಿಯ ಕಡೆಗೆ ಮುಖವನ್ನು 


ನನ್ನ ಕಣ್ಣುಗಳು ತೆರೆಯಲ್ಪಟ್ಟಿವೆ. ನಾನು ನೋಡುವುದನ್ನೇ 
ಹೇಳುತ್ತೇನೆ. 

ನಾನು ಈ ಸಂದೇಶವನ್ನು ದೇವರಿಂದ ಕೇಳಿದೆನು. 
ಸರ್ವಶಕ್ತನಾದ ದೇವರು ತೋರಿಸಿದವುಗಳನ್ನು ನೋಡಿ 
ದೆನು. ನಾನು ಸ್ಪಷ್ಟವಾಗಿ ನೋಡುವುದನ್ನು ದೀನತೆ 
ಯಿಂದ ತಿಳಿಸುತ್ತೇನೆ. 

3"" ಯಾಕೋಬ್ಯರೇ, ನಿಮ್ಮ ಡೇರೆಗಳು ಬಹಳ ಚೆಲು 
ವಾಗಿವೆ! ಇಸ್ರೇಲರೇ, ನೀವು ವಾಸಿಸುವ ಸ್ಥಳಗಳು ಬಹಳ 
ರಮ್ಯವಾಗಿವೆ! 

"ನಿಮ್ಮ ಗುಹಾರಗಳು ಕಣಿವೆಗಳಂತೆ ಹರಡಿಕೊಂಡಿವೆ. 
ನಿಮ್ಮ ಗುಡಾರಗಳು ನದಿಯ ಬಳಿಯಿರುವ ತೋಟ 
ಗಳಂತಿವೆ. ನಿಮ್ಮ ಗುಡಾರಗಳು ಯೆಹೋವನು ನೆಟ್ಟ 
ಸುವಾಸನೆಯ ಪೊದೆಗಳಂತೆಯೂ ನೀರಿನ ಬಳಿಯಿರುವ 
ದೇವದಾರಿನ ಮರದಂತೆಯೂ ಇವೆ. 

ನಿಮಗೆ ಕುಡಿಯಲು ಯಾವಾಗಲೂ ಬೇಕಾದಷ್ಟು 
ನೀರು ಇರುವುದು. ನೀವು ಬಿತ್ತಿದ ಬೀಜಗಳು ಬೆಳೆಯಲು 
ಸಾಕಷ್ಟು ನೀರು ಇರುವುದು. ನಿಮ್ಮ ಅರಸನು ಆಗಾಗ್‌ 
ಎಂಬವನಿಗಿಂತಲೂ ದೊಡ್ಡವನಾಗಿದ್ದಾನೆ. ನಿಮ್ಮ 
ರಾಜ್ಯವು ಬಹಳ ಬಲಿಷ್ಠವಾಗಿರುವುದು. 

*""ದೇವರು ಆ ಜನರನ್ನು ಈಜಿಪ್ಟಿನಿಂದ ಕರೆದು 
ಕೊಂಡು ಬಂದನು. ಅವರು ಕಾಡು ಎತ್ತಿನಂತೆ ಬಲಿಷ್ಠ 
ರಾಗಿದ್ದಾರೆ. ಅವರು ತಮ್ಮೆಲ್ಲಾ ಶತ್ರುಗಳನ್ನು ಸೋಲಿಸು 
ವರು. ಅವರು ತಮ್ಮ ವೈರಿಗಳ ಮೂಳೆಗಳನ್ನು ಮುರಿದು 
ಹಾಕುವರು. ಅವರ ಬಾಣಗಳು ಅವರ ವೈರಿಗಳನ್ನು 
ಕೊಲ್ಲುವವು.?"ಅವರು ಅಡಗಿಕೊಂಡಿರುವರು; ಇಸ್ರೇ 
ಲರು ಸಿಂಹದಂತೆಯೂ ಹೆಣ್ಣು ಸಿಂಹದಂತೆಯೂ ವಿಶ್ರಮಿ 
ಸುವರು. ಅದನ್ನು ಎಬ್ಬಿಸಲು ಯಾರಿಗೆ ಧೈರ್ಯವಿದೆ. 
ನಿಮ್ಮನ್ನು ಆಶೀರ್ವದಿಸುವವನು ಆಶೀರ್ವದಿಸಲ್ಪಡು 
ವನು. ನಿಮ್ಮನ್ನು ಶಪಿಸುವವನು ಶಪಿಸಲ್ಪಹುವನು.'' 

10ಬಾಲಾಕನು ಬಿಳಾಮನ ಮೇಲೆ ಕೋಪಗೊಂಡು, 
ಚಪ್ಪಾಳೆಹೊಡೆದು, ""ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ 
ನಿನ್ನನ್ನು ಕರೆಸಿದೆನು. ಆದರೆ ನೀನು ಅವರನ್ನು ಮೂರು 
ಸಾರಿಯೂ ಆಶೀರ್ವದಿಸಿದೆ. '! ಆದ್ದರಿಂದ ನೀನೀಗ ನೇರ 
ವಾಗಿ ಮನೆಗೆ ಹೋಗಿಬಿಡು. ನಿನಗೆ ಹೆಚ್ಚು ಹಣ ಕೊಡುವು 
ದಾಗಿ ಆಲೋಚಿಸಿದ್ದೆನು. ಆದರೆ ನಿನ್ನ ಬಹುಮಾನವನ್ನು 
ಕಳೆದುಕೊಳ್ಳುವಂತೆ ಯೆಹೋವನು ಮಾಡಿದನು'' 
ಎಂದು ಹೇಳಿದನು. 


ಅರಣ್ಯಕಾಂಡ 24:12-25:8 


ದಕ್ಕೆ ಬಿಳಾಮನು ಬಾಲಾಕನಿಗೆ, ""ಬಾಲಾಕನು 
ತನ್ನ ಮನೆತುಂಬ ಬೆಳ್ಳಿಬಂಗಾರವನ್ನು ಕೊಟ್ಟರೂ ನಾನು 
ಯೆಹೋವನ ಆಜ್ಞೆಯನ್ನು ಮೀರಿ ನನಗೆ ಇಷ್ಟಬಂದಂತೆ 
ಕೆಟ್ಟದ್ದನ್ನಾಗಲೀ ಒಳ್ಳೆಯದನ್ನಾಗಲೀ ನಾನು ಮಾಡ 
ಲಾರೆನು; ಆದರೆ ಯೆಹೋವನು ಆಜ್ಞಾಪಿಸುವುದನ್ನೇ 
ಮಾತಾಡುವೆನೆಂದು ನೀನು ನನ್ನ ಬಳಿಗೆ ಕಳುಹಿಸಿದ 
ದೂತರಿಗೆ ಹೇಳಲಿಲ್ಲವೇ. ಆಗಲಿ, ನಾನು ನನ್ನ ಸ್ವಜನರ 
ಬಳಿಗೆ ಹೋಗುತ್ತೇನೆ. ಆದರೆ ಮುಂದೆ ಆ ಜನರು ನಿನ್ನ 
ಜನರಿಗೆ ಏನು ಮಾಡುವರೋ ಅದನ್ನು ನಿನಗೆ ತಿಳಿಸು 
ತ್ತೇನೆ, ಕೇಳು'' ಎಂದು ಹೇಳಿದನು. 


ಬಿಳಾಮನ ಕೊನೆಯ ಸಂದೇಶ 

5ಆಗ ಬಿಳಾಮನು ಇಂತೆಂದನು: ""ಬೆಯೋರನ 
ಮಗನಾದ ಬಿಳಾಮನ ಸಂದೇಶವಿದು: ನಾನು ಸ್ಪಷ್ಟವಾಗಿ 
ನೋಡುತ್ತಿರುವ ಸಂಗತಿಗಳ ಬಗ್ಗೆ ಮಾತಾಡುತ್ತಿದ್ದೇನೆ. 

16"ನಾನು ದೇವರ ಮುಂದೆ ಅಡ್ಡ ಬೀಳುತ್ತೆ. ನೆ, ಆದರೆ 
ನನ್ನ ಕಣ್ಣುಗಳು ಮುಚ ರಿಲ್ಪಟ್ಟಿಲ್ಲ. ನಾನು ದೇವರ ವಾಕ್ಯ 
ಗಳನ್ನು ಕೇಳುತ್ತಿದ್ದೇನೆ. ನಾನು ಮಹೋನ್ನತನಾದ ದೇವ 
ರಿಂದ ಜ್ಞಾನವನ್ನು ಹೊಂದಿಕೊಳ್ಳುತ್ತಿದ್ದೇನೆ. ಸರ್ವಶಕ್ತ 
ನಾದ ದೇವರು ತೋರಿಸುವ ಸಂಗತಿಗಳನ್ನು ನಾನು 
ನೋಡುತ್ತಿದ್ದೇನೆ. !? ಬರುತ್ತಿರುವ ಒಬ್ಬನನ್ನು ನೋಡುತ್ತಿ 
ದ್ದೇನೆ. ಆದರೆ ಈಗಲ್ಲ. ಬರುತ್ತಿರುವ ಒಬ್ಬನನ್ನು ನೋಡು 
ತ್ತಿದ್ದೇನೆ. ಆದರೆ ಬೇಗನೆ ಅಲ್ಲ. ಯಾಕೋಬನ ವಂಶ 
ದಿಂದ ನಕ್ಷತ್ರವೊಂದು ಬರುವುದು. ಇಸ್ರೇಲರಿಂದ ಅರಸ 
ನೊಬ್ಬನು ಬರುವನು. ಅವನು ಮೋವಾಬ್ಯರ ತಲೆಯನ್ನು 


ಜಜ್ಜುವನು. ಆ ಅರಸನು ಶೇತನ ಪುತ್ರರೆಲ್ಲರ ತಲೆಗಳನ್ನು 


ಹ 
"ಇಸ್ರೇಲರು ಬಲಿಷ್ಕ ರಾಗುವರು. ಅವರು 
ಎದೋಮ್‌ ದೇಶವನ್ನು ಪಡೆಯುವರು. ಅವರು ತಮ್ಮ 
ವೈರಿಯಾದ ಸೇಯೀರನ. ದೇಶವನ್ನು ಪಡೆಯುವರು. 
“19: ಯಾಕೋಬನ ವಂಶದಿಂದ ಹೊಸ ಅರಸನೊಬ್ಬನು 


ಬರುವನು. ಆ ಅರಸನು ಆ ಪಟ್ಟಣದಲ್ಲಿ ಉಳಿದವರನ್ನು 


ನಾಶಮಾಹುವನು.'' 

2°"ತರುವಾಯ ಬಿಳಾಮನು ಅಮಾಲೇಕ್ಯರನ್ನು 
ನೋಡಿ ಹೀಗಂದನು: 

""ಅಮಾಲೇಕ್ಕರು ಎಲ್ಲಾ ಜನಾಂಗಗಳಲ್ಲಿ ಬಲಿಷ್ಠರು; 
ಅಮಾಲೇಕ್ಯರು” ಎಲ್ಲಾ ಜನಾಂಗಗಳಲ್ಲಿ ಮೊದಲನೆಯ 
ವರು; ಆದರೆ ಕೊನೆಯಲ್ಲಿ ಅವರು ನಾಶವಾಗುವರು.'' 

21ಆಗ ಬಿಳಾಮನು ಕೇನ್ಯರನ್ನು ನೋಡಿ ಹೀಗಂದನು: 

""ನಿಮ್ಮ ಮನೆಯು ಬೆಟ್ಟದ ತುದಿಯಲ್ಲಿರುವ ಪಕ್ಷಿಯ 
ಗೂಡಿನಂತೆ*  ಸುರಕ್ಷಿತವಾಗಿದೆಯೆಂದು ನೀವು 
ನಂಬುತ್ತೀರಿ. 





ಗೂಡು ಹೀಬ್ರೂ ಭಾಷೆಯಲ್ಲಿ ಈ ಪದವು ""ಕೇನ್ಯರು'' ಎಂಬ 


ಉಚ್ಛರಣೆಯನ್ನು ಹೊಂದಿದೆ. 


214 


22""ಆದರೆ ಕೇನ್ಯರೇ, ಅಶ್ಯೂರವು ನಿಮ್ಮನ್ನು ಸೆರೆ 
ಹೊಯ್ಯುವಾಗ ಅದು ನಾಶವಾಗುವುದು.'' ಚಿಆಗ 
ಬಿಳಾಮನು ಹೀಗಂದನು: ""ದೇವರು ಇದನ್ನು 
ಬ ಯಾರೂ ಉಳಿಯರು. 

೫"ಸ್ನೆಪ್ರಸ್‌ನ ತೀರಗಳಿಂದ ಹಡಗುಗಳು ಬರುವವು. 
ಅವರು ಟೂ ಏಬೆರವನ್ನೂ ಸೋಲಿಸುವರು; 
ಆದರೆ ಅವರು ಸಹ ನಾಶವಾಗುವರು.'' 

ಆಗ ಬಿಳಾಮನು ಎದ್ದು ತನ್ನ ಸ್ಥಳಕ್ಕೆ ಹಿಂತಿರುಗಿ 
ಹೋದನು. ಬಾಲಾಕನೂ ಸಹ ಹೊರಟುಹೋದನು. 


ಪೆಯೋರಿನಲ್ಲಿ ಇಸ್ರೇಲರು 
ಇಸ್ರೇಲರು ಅಖಾಸಿಯದ ಸಮೀಪದಲ್ಲಿ 
25 ಇಳಿದುಕೊಂಡಿದ್ದರು. ಅವರು ಅಲ್ಲಿದ್ದಾಗ 
ಮೋವಾಬ್‌ ಸ್ತ್ರೀಯರೊಡನೆ ಲೈಂಗಿಕ ಪಾಪಗಳನ್ನು 
ಮಾಡತೊಡಗಿದರು. ಮೋವಾಬ್‌ ಸ್ತ್ರೀಯರು ತಮ್ಮ 
ಸುಳ್ಳುದೇವರಿಗೆ ಮಾಡಿದ ಔತಣಯಜ್ಞಗಳಿಗೆ ಅವರನ್ನು 
ಆಮಂತ್ರಿಸಿದರು. ಹೀಗಾಗಿ ಇಸ್ರೇಲರು ಅವರ ಯಜ್ಞಗಳ 
ಆಹಾರವನ್ನು ತಿಂದರು ಮತ್ತು ಅವರ ದೇವರನ್ನು ಪೂಜಿಸಿ 
ದರು. ಈ ರೀತಿ ಇಸ್ರೇಲರು ಸುಳ್ಳುದೇವರಾದ ಪೆಗೋರ್‌ 
ಬಾಳನ ಭಕ್ತರಾದರು. ಹೀಗಾಗಿ ಯೆಹೋವನು ಅವರ 
ಮೇಲೆ ಬಹಳವಾಗಿ ಕೋಪಗೊಂಡನು. “ಯೆಹೋವನು 
ಮೋಶೆಗೆ, ""ನೀನು ಜನರ ನಾಯಕರನ್ನೆಲ್ಲ ಬಂಧಿಸಿ 
ಯೆಹೋವನ ಮುಂದೆ ಬಹಿರಂಗವಾಗಿ ಅವರನ್ನು ನೇಣು 
ಗಂಬಕ್ಕೆ ಏರಿಸು. ಹೀಗೆ ಯೆಹೋವನ ಕೋಪಾಗ್ನಿಯನ್ನು 
ಇಸ್ರೇಲರಿಂದ ತೊಲಗಿಸಬೇಕು'' ಎಂದು ಹೇಳಿದನು. 
ಆದಕಾರಣ ಮೋಶೆ ಇಸ್ರೇಲರ ನ್ಯಾಯಾಧಿಪತಿಗಳಿಗೆ, 
""ನಿಮ್ಮಲ್ಲಿ ಪ್ರತಿಯೊಬ್ಬನು ಪೆಗೋರದ ಬಾಳನಿಗೆ ಸೇರಿ 
ಕೊಂಡ ತನ್ನತನ್ನ ವಶದಲ್ಲಿರುವವರನ್ನು ಕೊಲ್ಲಬೇಕು'' 
ಎಂದು ಆಜ್ಞಾಪಿಸಿದನು. 
6ಆಗ ಮೋಶೆ ಮತ್ತು ಇಡೀ ಇಸ್ರೇಲ್‌ ಸಮುದಾಯವು 
ಒಟ್ಟಾಗಿ ಸೇರಿಬಂದು ದೇವದರ್ಶನಗುಡಾರದ ಬಾಗಿ 
ಲಲ್ಲಿ ಆಳುತ್ತಿದ್ದರು. ಅಷ್ಟರಲ್ಲಿ ಇಸ್ರೇಲ್‌ ಮನುಷ್ಯ 
ನೊಬ್ಬನು ಮಿದ್ಯಾನ್‌ ಸ್ತ್ರೀಯೊಬ್ಬಳನ್ನು ತನ್ನ ಸಂಬಂಧಿಕರ 
ಬಳಿಗೆ ಕರೆದುಕೊಂಡು ಬಂದನು. ಮೋಶೆಯ ಮತ್ತು 
ಎಲ್ಲಾ ಜನರ ಕಣ್ಣೆದುರಿನಲ್ಲೇ ಅವನು ಹೀಗೆ ಮಾಡಿದನು. 
ಕೂಡಲೇ ಯಾಜಕನಾಗಿದ್ದ ಆರೋನನ ಮೊಮ್ಮಗನೂ 
ಎಲ್ಲಾಜಾರನ ಮಗನೂ ಆದ ಫೀನೆಹಾಸನು ಸಭೆಯ 
ನಡುವೆಯಿಂದೆದ್ದು ಈಟಿಯನ್ನು ತೆಗೆದುಕೊಂಡು $y 
ಇಸ್ರೇಲನನ್ನು ಹಿಂಬಾಲಿಸಿ ಮದುವೆಯ ಮಲಗುವ 
ಕೋಣೆಯೊಳಗೆ ಹೋಗಿ ಅವನನ್ನೂ ಆ ಮಿದ್ಯಾನ್‌ 
ಸ್ತ್ರೀಯನ್ನೂ ಒಂದೇ ಏಟಿನಿಂದ ಹೊಟ್ಟೆಯಲ್ಲಿ ತಿವಿದು 
ಕೊಂದನು. ಆಗ ಇಸ್ರೇಲರಿಗುಂಟಾದ ವ್ಯಾಧಿ ನಿಂತು 





215 


ಹೋಯಿತು.?ಆ ವ್ಯಾಧಿಯಿಂದ ಇಪ್ಪತ್ತನಾಲ್ಕು ಸಾವಿರ 
ಜನರು ಸತ್ತುಹೋದರು. 

1011ಆಗ ಯೆಹೋವನು ಮೋಶೆಗೆ, ""ನಾನೇ ನನ್ನ 
ಗೌರವವನ್ನು ಕಾಪಾಡಿಕೊಳ್ಳುವ ಮೇರೆಗೆ ಯಾಜಕ 
ನಾಗಿದ್ದ ಆರೋನನ ಮೊಮ್ಮಗನೂ ಎಲ್ಲಾಜಾರನ 
ಮಗನೂ ಆಗಿರುವ ಫೀನೆಹಾಸನು ನನ್ನ ಗೌರವವನ್ನು 
ಕಾಪಾಡಿ ಇಸ್ರೇಲರ ಮೇಲಿದ್ದ ನನ್ನ ಕೋಪವನ್ನು 
ತೊಲಗಿಸಿದ್ದಾನೆ. ಹೀಗಿರುವುದರಿಂದ ನಾನು ನನ್ನ 
ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಇಸ್ರೇಲರನ್ನು 


ಅರಣ್ಯಕಾಂಹ 25:9-26:13 


ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು'' ಎಂದು 
ಆಜ್ಞಾಪಿಸಿದನು. 

ಈ ಸಮಯದಲ್ಲಿ ಜನರು ಮೋವಾಬಿನ 
ಬಯಲುಗಳಲ್ಲಿ ತಂಗಿದ್ದರು. ಇದು ಜಿರಿಕೋ ಪಟ್ಟಣದ 
ಆಚೆಕಡೆಯಲ್ಲಿರುವ ಜೋರ್ಡನ್‌ ನದಿಯ ಸಮೀಪ 
ದಲ್ಲಿತ್ತು ಮೋಶೆ ಮತ್ತು ಯಾಜಕನಾದ ಎಲ್ಲಾಜಾರನು 
ಜನರೊಡನೆ ಮಾತಾಡಿ ಹೇಳಿದ್ದೇನೆಂದರೆ: “""ಮೋಶೆ 
ಮತ್ತು ಇಸ್ರೇಲರು ಈಜಿಷ್ಟಿನಿಂದ ಹೊರಬಂದಾಗ 
ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದಂತೆಯೇ ನೀವು 





ನಿರ್ಮೂಲ ಮಾಡುವ ಅಗತ್ಯವಿಲ್ಲ. 12 ಆದಕಾರಣ ನಾನು 
ಅವನ ಸಂಗಡ ಸಮಾಧಾನದ ಒಡಂಬಡಿಕೆಯನ್ನು 
ಮಾಡಿಕೊಳ್ಳುತ್ತೇನೆಂದು ಎಲ್ಲರಿಗೂ ತಿಳಿಸು; 13 
ಒಡಂಬಡಿಕೆಯು ಅವನಿಗೂ ಅವನ ತರುವಾಯ ಅವನ 
ಸಂತತಿಯವರಿಗೂ ಯಾಜಕತ್ವವು ಶಾಶ್ವತವಾಗಿಯೇ 
ಇರುವುದೆಂದು ಮಾತುಕೊಡುತ್ತೇನೆ. ಅವನು ತನ್ನ 
ದೇವರ ಗೌರವವನ್ನು ಕಾಪಾಡಿ ಇಸ್ರೇಲರಿಗೋಸ್ಕರ 
ದೋಷಪರಿಹಾರವನ್ನು ಮಾಡಿದ್ದರಿಂದ ನಾನು ಅವನಿಗೆ 
ಈ ಮಾತನ್ನು ಕೊಟ್ಟಿದ್ದೇನೆ” ಎಂದು ಹೇಳಿದನು. 

4.3 ಮಿದ್ಯಾನ್‌ ಸ್ತ್ರೀಯೊಡನೆ ಕೊಲ್ಲಲ್ಪಟ್ಟವನು 
ಸಿಮಯೋನ್‌ ಕುಲದವರಲ್ಲಿ ಗೋತ್ರಪ್ರಧಾನನಾಗಿದ್ದ 
ಜಿಮ್ರೀ. ಇವನು ಸಾಲೂ ಎಂಬವನ ಮಗ. '5ಹತಳಾದ 
ಮಿದ್ಯಾನ್‌ ಸ್ತ್ರೀಯ ಹೆಸರು ಕೊಜ್ಜೇ. ಅವಳು ಮಿದ್ಯಾನ್ಯ 
ರಲ್ಲಿ ಗೋತ್ರಪ್ರಧಾನನಾದ ಅಥವಾ ಕುಟುಂಬಪ್ರ ,ದಾನ 
ನಾದ ಚೂರ್‌ ಎಂಬವನ ಮಗಳು. 

16ತರುವಾಯ ಯೆಹೋವನು ಮೋಶೆಗೆ ಹೇಳಿದ್ದೇ 
ನೆಂದರೆ, "ನೀನು ಮಿದ್ಯಾನ್ಯರನ್ನು ವೈರಿಗಳೆಂದು 
ಪರಿಗಣಿಸಿರುವುದರಿಂದ ಅವರನ್ನು ಸಂಹರಿಸಬೇಕು. 
! ಯಾಕೆಂದರೆ ಅವರು ನಿಮ್ಮನ್ನು ವೈರಿಗಳೆಂದು ಪರಿಗಣಿಸಿ 
ಪೆಗೋರನ ಘಟನೆಯಲ್ಲಿ ನಿಮ್ಮನ್ನು ಮೋಸಗೊಳಿಸಿ 
ದರು. ಮಿದ್ಯಾನಿನ ನಾಯಕನೊಬ್ಬನ ಮಗಳೂ ತಮ್ಮ 
ರಕ್ತಸಂಬಂಧಿಯೂ ಆಗಿದ್ದ ಕೊಜ್ಜೀಯ ವಿಷಯ 
ದಲ್ಲಿಯೂ ಅವರು ನಿಮ್ಮನ್ನು ಮೋಸಗೊಳಿಸಿದರು. 
ಪೆಗೋರಿನ ಘಟನೆಯಿಂದ ಇಸ್ರೇಲರಿಗೆ ಕಾಯಿಲೆ 
ಉಂಟಾದಾಗ ಆಸ್ತ್ರೀಯೂ ಸತ್ತಳು.'' 


ಜನರು ಲೆಕ್ಕಿಸಲ್ಪಟ್ಟದ್ದು 
76 ಘೋರ ವ್ಯಾಧಿ ನಿಂತಮೇಲೆ ಯೆಹೋವನು 
ಮೋಶೆಗೂ ಯಾಜಕ ಆರೋನನ ಮಗನಾದ 
ಎಲ್ಲಾಜಾರನಿಗೂ, *"ನೀವು ಇಸ್ರೇಲರ ಸರ್ವಸಮೂಹ 
ದವರಲ್ಲಿ ಇಪ್ಪತ್ತು ವರ್ಷ ಮೊದಲುಗೊಂಡು ಹೆಚ್ಚಾದ 
ವಯಸ್ಸಾಗಿರುವ ಮತ್ತು ಇಸ್ರೇಲ್‌ ಸೈನ್ಯದಲ್ಲಿ ಸೇವೆ 
ಮಾಡಲು ಶಕ್ತರಾಗಿರುವ ಗಂಡಸರನ್ನು ಕುಟುಂಬ 


ಇಪ್ಪತ್ತು ವರ್ಷ ಮೊದಲುಗೊಂಡು ಹೆಚ್ಚು ವಯಸ್ಸಾದ 
ಗಂಡಸರನ್ನು ಲೆಕ್ಕಿಸಬೇಕು.'' 

*ರೂಬೇನ್‌ ಕುಲದ ಜನರು: (ರೂಬೇನನು 
ಇಸ್ರೇಲನ (ಯಾಕೋಬನ) ಚೊಚ್ಚಲ ಮಗನು.) 


ಹನೋಕನ ಕುಟುಂಬದವರಾದ ಹನೋಕ್ಯರು; 
ಪಲ್ಲೂವಿನ ಕುಟುಂಬದವರಾದ ಪಲ್ಲೂವಿ 
ನವರು; 

6  ಹೆಚ್ರೋನನ ಕುಟುಂಬದವರಾದ ಹೆಚ್ರೋ 
ನ್ಯರು; ಕಮ್ಮೀಯ ಕುಟುಂಬದವರಾದ 
ಕಮರ್ಮೀಯರು. 


'ರೂಬೇನ್ಯ ಕುಲದವರಲ್ಲಿ ಲೆಕ್ಕಿಸಲ್ಪಟ್ಟ ಗಂಡಸರ 


ಒಟ್ಟು ಸಂಖ್ಯೆ 43,730. 
ಪಲ್ಲೂವಿನ ಮಗನು ಎಲೀಯಾಬ್‌. *ಎಲೀಯಾಬನ 
ಗಂಡುಮಕ್ಕಳು: ನೆಮೂವೇಲ್‌, ದಾತಾನ್‌, 


ಅಬೀರಾಮ್‌ ಎಂಬವರೇ. ಕೋರಹನ ಗುಂಪಿನವರು 
ಯೆಹೋವನಿಗೆ ವಿರೋಧವಾಗಿ ದಂಗೆಯೆದ್ದ ಕಾಲದಲ್ಲಿ 
ಅವರೊಳಗೆ ಸೇರಿಕೊಂಡು ಮೋಶೆ ಆರೋನರಿಗೆ 
ವಿರೋಧವಾಗಿ ದಂಗೆ ಎದ್ದವರೇ ದಾತಾನ್‌ ಮತ್ತು 
ಅಬೀರಾಮ್‌. ಭೂಮಿಯು ಬಾಯ್ದೆರೆದು ಅವರನ್ನೂ 
ಕೋರಹನನ್ನೂ ನುಂಗಿಬಿಟ್ಟಿತು ಮತ್ತು ಬೆಂಕಿಯು ಆ 
ಗುಂಪಿನವರಲ್ಲಿ ಇತರ ಇನ್ನೂರೈವತ್ತು ಮಂದಿಯನ್ನು 
ದಹಿಸಿ ಇಸ್ರೇಲರಿಗೆ ಎಚ್ಚರಿಕೆಯುಂಟಾಗುವ ಹಾಗೆ 
ಮಾಡಿತು. !!ಆ ಗುಂಪಿನವರೆಲ್ಲರು ಸತ್ತರೂ ಕೋರಹನ 
ಮಕ್ಕಳು ಆ ಕಾಲದಲ್ಲಿ ಸಾಯಲಿಲ್ಲ. 
12ಸಿಮಯೋನ್‌ ಕುಲದ ಕುಟುಂಬಗಳು: 


ನೆಮೂವೇಲನ ಕುಟುಂಬದವರಾದ ನೆಮೂವೇ 
ಲ್ಯರು; ಯಾಮೀನನ ಕುಟುಂಬದವರಾದ 
ಯಾಮೀನ್ಯರು; ಯಾಕೀನನ ಕುಟುಂಬದವ 
ರಾದ ಯಾಕೀನ್ಯರು; 

13. ಜೆರಹನ ಕುಟುಂಬದವರಾದ ಜೆರಹಿಯರು; 


ಸೌಲನ ಕುಟುಂಬದವರಾದ ಸೌಲ್ಯರು; 


ಅರಣ್ಯಕಾಂಡ 26:14-37 


11ಸಿಮೆಯೋನ್‌ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟ 


ಗಂಡಸರ ಒಟ್ಟು ಸಂಖ್ಯೆ 22,200. 
15ಗಾದ್‌ ಕುಲದ 


ಚೆಫೋನನ ಕುಟುಂಬದವರಾದ ಚೆಫೋನ್ಯರು; 
ಹಗ್ಗೀಯನ ಕುಟುಂಬದವರಾದ ಹಗ್ಗೀಯರು. 
ಶೂನೀಯ ಕುಟುಂಬದವರಾದ ಶೂನೀಯರು; 

> ಒಜ್ಜೇಯ ಕುಟುಂಬದವರಾದ ಒಜ್ಜೇಯರು; 
ಏರೀಯ ಕುಟುಂಬದವರಾದ ಏರೀಯರು; 

17 ಆರೋದನ ಕುಟುಂಬದವರಾದ ಆರೋದ್ಯರು. 
ಅರೇಲೀಯ ಕುಟುಂಬದವರಾದ ಅರೇಲೀ 
ಯರು. 


ಗಾದ್‌ ಕುಲದವರಲ್ಲಿ ಲೆಕ್ಕಿಸಲ್ಪಟ್ಟ ಗಂಡಸರ ಒಟ್ಟು 
ಸಂಖ್ಯೆ 40,500. 
1920ಯಹೂದ ಕುಲದ ಕುಟುಂಬಗಳು: 


ಶೇಲಹನ ಕುಟುಂಬದವರಾದ ಶೇಲಾನ್ಯರು; 

ಪೆರೆಚನ ಕುಟುಂಬದವರಾದ ಪೆರೆಚ್ಯರು, 
ಜೆರಹನ ಕುಟುಂಬದವರಾದ ಜಿರಹಿಯರು; 
(ಯೆಹೂದನ ಇಬ್ಬರು ಗಂಡುಮಕ್ಕಳಾದ 
ಏರ್‌ ಮತ್ತು ಓನಾನನು ಕಾನಾನ್‌ನಲ್ಲಿ 
ಸತ್ತರು.) 


2! ಪೆರೆಚನ ಕುಟುಂಬಗಳು: 


ಹೆಚ್ರೋನನ ಕುಟುಂಬದವರಾದ ಹೆಚ್ರೋ 
ನ್ಯರು, ಹಾಮೂಲನ ಕುಟುಂಬದವರಾದ 
ಹಾಮೂಲ್ಯರು; 


ಯೆಹೂದ ಕುಲದವರಲ್ಲಿ ಲೆಕ್ಕಿಸಲ್ಪಟ್ಟ ಗಂಡಸರ 
ಒಟ್ಟು ಸಂಖ್ಯೆ 76500. 
ಇಸ್ಸಾಕಾರನ ಕುಟುಂಬಗಳು: 


ತೋಲನ ಕುಟುಂಬದವರಾದ ತೋಲಾಯರು. 
ಪೂವ್ವನ ಕುಟುಂಬದವರಾದ ಪೂವ್ವರು. 

24 ಯಾಶೂಬನ ಕುಟುಂಬದವರಾದ ಯಾಶೂ 
ಬೃರು. ಶಿಮ್ರೋನನ ಕುಟುಂಬದವರಾದ 


೪ 
ಶಿಮ್ರೋನ್ಯರು. 


ತಂಸ್ಸಾಕಾರ್‌ ಕುಲದವರಲ್ಲಿ ಲೆಕ್ಕಿಸಲ್ಪಟ್ಟ ಗಂಡಸರ 
ಒಟ್ಟು ಸಂಖ್ಯೆ 64300 ಮಂದಿ. 


216 


26 ಜಬುಲೂನ್‌ ಕುಲದ ಕುಟುಂಬಗಳು: 


ಸೆರೆದನ ಕುಟುಂಬದವರಾದ ಸೆರೆದ್ಯರು; 
ಏಲೋನನ ಕುಟುಂಬದವರಾದ ಏಲೋ 
ನ್ಯರು; ಯಹಲೇಲನ ಕುಟುಂಬದವರಾದ 
ಯಹಲೇಲ್ಯರು. 


7 ಜಿಬುಲೂನ್‌ ಕುಲದವರಲ್ಲಿ ಲೆಕ್ಕಿಸಲ್ಪಟ್ಟ ಗಂಡಸರ 
ಒಟ್ಟು ಸಂಖ್ಯೆ 60500 ಯೋಸೇಫನ ಇಬ್ಬರು ಗಂಡು 
ಮಕ್ಕಳು: ಮನಸ್ಸೆ ಮತ್ತು ಎಫ್ರಾಯೀಮ್‌. ಮನಸ್ಸೆ 
ಕುಲದ ಕುಟುಂಬಗಳು: 


ಮಾಕೀರನ ಕುಟುಂಬದವರಾದ ಮಾಕೀರ್ಯರು; 
ಮಾಕೀರನ ಮಗನಾದ ಗಿಲ್ಯಾದನ ಕುಟುಂಬದವ 
ರಾದ ಗಿಲ್ಯಾದ್ಯರು. 

ನೆ ಗಿಲ್ಯಾದನ ಕುಟುಂಬದವರು: ಈಯೆಜಿರನ 
ಕುಟುಂಬದವರಾದ ಈಯೆಜಿರ್ಯರು; ಹೇಲೆ ಕನ 
ಕುಟುಂಬದವರಾದ ಹೇಲೆಕ್ಯರು; 

31 ಅಸ್ತ್ರೀಯೇಲನ ಕುಟುಂಬದವರಾದ ಅಸ್ರೀ 
ಯೇಲ್ಯರು. ಶೆಕೆಮನ ಕುಟುಂಬದವರಾದ 
ಶೆಕೆಮ್ಯರು. 

3 ಶೆಮೀದಾಯನ ಕುಟುಂಬದವರಾದ ಶೆಮೀ 
ದಾಯರು. ಹೇಫೆರನ ಕುಟುಂಬದವರಾದ 
ಹೇಫೆರ್ಯರು. 

3  ಹೇಫೆರನ ಮಗನಾದ ಚಲ್ಪಹಾದನಿಗೆ ಹೆಣ್ಣು 
ಮಕ್ಕಳು ಮಾತ್ರ ಹುಟ್ಟಿದರು. ಗಂಡುಮಕ್ಕಳು 
ಹುಟ್ಟಲಿಲ್ಲ. ಅವನ ಹೆಣ್ಣುಮಕ್ಕಳ ಹೆಸರು: 
ಮಹ್ಹಾ, ನೋವಾ, ಹೊಗ್ಣಾ, ಮಿಲ್ಕಾ ತಿರ್ಚಾ. 





ಮನಸೆ, ಕುಲದವರಲ್ಲಿ ಲೆಕ್ತಿಸಲ್ಪಟ್ಟ ಗಂಡಸರ ಒಟ್ಟು 
ಜಿ ಇಂ ಕ ಬಟ ಆ 
ಸಂಖ್ಯೆ 52,700. 
35ಎಫ್ರಾ.ಯೀಮ್‌ ಕುಲದ ಕುಟುಂಬಗಳು: 


ಶೂತೆಲಹನ ಕುಟುಂಬದವರಾದ ಶೂತೆಲ 
ಹ್ಯರು; ಬೆಕೆರನ ಕುಟುಂಬದವರಾದ ಬೆಕೆರ್ಯರು; 
ತಹನನ ಕುಟುಂಬದವರಾದ ತಹನಿಯರು; 

3 ಶೂತೆಲಹನ ಮಗನಾದ ಏರಾನನ ಕುಟುಂಬ 
ದವರಾದ ಏರಾನ್ಯರು; 


*ಎಫ್ರಾಯೀಮ್‌ ಕುಲದವರಲ್ಲಿ ಲೆಕ್ಕಿಸಲ್ಪಟ್ಟ ಗಂಡ 
ಸರ ಒಟ್ಟು ಸಂಖ್ಯೆ 32,500. ಇದೇ ಯೋಸೇಫನ ಕುಲದ 


ಕುಟುಂಬಗಳ ವಿವರ. 


217 


3 ಬೆನ್ಯಾಮೀನ್‌ ಕುಲದ ಕುಟುಂಬಗಳು: 


ಬೆಲಗನ ಕುಟುಂಬದವರಾದ ಬೆಲಗ್ಯರು; ಅಷ್ಟೇ 
ಲನ ಕುಟುಂಬದವರಾದ ಅಷ್ಟೇಲ್ಯರು. ಅಹೀ 
ರಾಮನ ಕುಟುಂಬದವರಾದ ಅಹೀರಾಮ್ಯರು. 

39 ಶೂಫಾಮನ ಕುಟುಂಬದವರಾದ ಶೂಫಾ 
ಮ್ಯರು. ಹೂಫಾಮನ ಕುಟುಂಬದವರಾದ 
ಹೂಫಾಮ್ಯರು. 

“ ಬೆಲಗನಿಗೆ ಅರ್ದ್‌ ಮತ್ತು ನಾಮಾನ್‌ ಎಂಬ 
ಇಬ್ಬರು ಗಂಡು ಮಕ್ಕಳಿದ್ದರು. ಬೆಲಗನ 
ಕುಟುಂಬಗಳು: ಅರ್ದನ ಕುಟುಂಬದವರಾದ 
ಅರ್ದ್ಯರು. ನಾಮಾನನ ಕುಟುಂಬದವರಾದ 
ನಾಮಾನ್ಯರು. 


41 pel 
ಬೆನ್ಯಾಮೀನ್‌ ಕುಲದವರಲ್ಲಿ ಲೆಕ್ಕಿ ಲೃಟ್ಟವರ ಒಟ್ಟು 
ಸಂಖ್ಯೆ 45,600. 
“ದಾನ್‌ ಕುಲದ ಕುಟುಂಬಗಳು: 


ಶೂಹಾಮನ ಕುಟುಂಬದವರಾದ ಶೂಹಾಮ್ಯರು. 


43 ಸ ಸ 
ದಾನ್‌ ಕುಲದವರಲ್ಲಿ ಲೆಕ್ಕ ಲ್ಪಟ್ಟವರ ಒಟ್ಟು ಸಂಖ್ಯೆ 
64400. 
““ಅಶೇರ್‌ ಕುಲದ ಕುಟುಂಬಗಳು: 


ಇಮ್ನಾಹನ ಕುಟುಂಬದವರಾದ ಇಮ್ನಾಹ್ಯರು; 
ಇಷ್ಟೀಯ ಕುಟುಂಬದವರಾದ ಇಷ್ಟೀಯರು; 
ಬೆರೀಯನ ಕುಟುಂಬದವರಾದ ಬೆರೀಯರು; 


1 ಬೆರೀಯನ ಮಕ್ಕಳ ಕುಟುಂಬಗಳು: 


ಹೇಬೆರನ ಕುಟುಂಬದವರಾದ ಹೇಬೆರ್ಯರು; 
ಮಲ್ಕೀಯೇಲನ ಕುಟುಂಬದವಾರದ ಮಲ್ಕೀ 
ಯೇಲ್ಯರು. 


“6(ಅಶೇರನಿಗೆ ಸೆರಹ ಎಂಬ ಮಗಳೂ ಇದ್ದಳು.) 
“7ಅಶೇರನ ಕುಲದವರಲ್ಲಿ ಲೆಕ್ಕಿಸಲ್ಪಟ್ಟವರ ಒಟ್ಟು ಸಂಖ್ಯೆ 
53400. 

“ನಫ್ತಾಲಿಯ ಕುಲದ ಕುಟುಂಬಗಳು: 


ಯಹಚೇಲನ ಕುಟುಂಬದವರಾದ ಯಹ 
ಚೇಲ್ಯರು; ಗೂನೀಯ ಕುಟುಂಬದವರಾದ 
ಗೂನೀಯರು; 


ಅರಣ್ಯಕಾಂಹ 26:38-61 


49 ಯೇಚಿರನ ಕುಟುಂಬದವರಾದ ಯೇಚೆರ್ಯರು; 
ಶಿಲ್ಲೇಮನ ಕುಟುಂಬದವರಾದ ಶಿಲ್ಲೇಮ್ಯರು. 


ನಫ್ತಾಲಿಯ ಕುಲದವರಲ್ಲಿ ಲೆಕ್ಕಿಸಲ್ಪಟ್ಟವರ ಒಟ್ಟು 
ಸಂಖ್ಯೆ 45,400. 

3!ಹೀಗೆ ಇಸ್ರೇಲರಲ್ಲಿ ಲೆಕ್ಕಿಸಲ್ಪಟ್ಟವರ ಒಟ್ಟು ಸಂಖ್ಯೆ 
601,730. 

32ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
5""ನೀವು ಈ ಕುಲಗಳಿಗೆ ಅವರವರ ಸಂಖ್ಯೆಯ ಪ್ರಕಾರ 
ಆ ದೇಶವನ್ನು ಹಂಚಿಕೊಡಬೇಕು. ಹೆಚ್ಚು ಮಂದಿ 
ಯುಳ್ಳ ಕುಲಕ್ಕೆ ಹೆಚ್ಚಾಗಿಯೂ ಕಡಿಮೆಯಾದ ಕುಲಕ್ಕೆ 
ಕಡಿಮೆಯಾಗಿಯೂ ಕೊಡಬೇಕು. ಲೆಕ್ಕಿಸಿದ ಸಂಖ್ಯೆಯ 
ಪ್ರಕಾರವೇ ಪ್ರತಿಯೊಂದು ಕುಲಕ್ಕೆ ಭೂಮಿಯನ್ನು ಸ್ವಾನ್ಯ್ಯ 
ಕ್ಕಾಗಿ ಕೊಡಬೇಕು. ಪ್ರತಿಯೊಂದು ಕುಲದ ಪಿತೃವಿನ 
ಹೆಸರನ್ನು ಬರೆದು ಚೀಟುಹಾಕಿ ಆಯಾ ಕುಲಕ್ಕೆ 
ಸ್ವಾನ್ಕವನ್ನು ಗೊತ್ತುಮಾಡಬೇಕು. 

ಕುಲವು ದೊಡ್ಡದಾಗಿರಲೀ ಚಿಕ್ಕದಾಗಿರಲೀ ಚೀಟು 
ಬಂದ ಪ್ರಕಾರವೇ ಸ್ವಾಸ್ಕವನ್ನು ಗೊತ್ತುಪಡಿಸಬೇಕು.'' 

57ಲೇವಿಯರೊಳಗಿನ ಕುಲಗಳನ್ನು ಲೆಕ್ಕಿಸಲಾಗಿ, 
ಅವರಲ್ಲಿನ ಕುಟುಂಬಗಳು: 





ಗೇರ್ಷೋನನ ಕುಟುಂಬದವರಾದ 
ಗೇರ್ಷೋನ್ಯರು, ಕೆಹಾತನ ಕುಟುಂಬದವ 
ರಾದ ಕೆಹಾತ್ಯರು; ಮೆರಾರೀಯ ಕುಟುಂಬ 
ದವರಾದ ಮೆರಾರೀಯರು. 


58ಲೇವಿ ಕುಲದವರ ಕುಟುಂಬಗಳು: 


ಲಿಬ್ದೀಯರ ಕುಟುಂಬ, ಹೆಬ್ರೋನ್ಯರ 
ಕುಟುಂಬ, ಮಹ್ಲೀಯರ ಕುಟುಂಬ, 
ಮೂಷೀಯರ ಕುಟುಂಬ, ಕೋರಹಿಯರ 
ಕುಟುಂಬ. 


ಅಮ್ರಾಮನು ಕೆಹಾತನ ಕುಲಕ್ಕೆ ಸೇರಿದವನು. 
ಅಮ್ರಾಮನ ಹೆಂಡತಿಯ ಹೆಸರು ಯೋಕೆಬೆದಳು. 
ಅವಳು ಲೇವಿ ಕುಟುಂಬದವಳು. ಅವಳು ಈಜಿಪ್ಟಿನಲ್ಲಿ 
ಹುಟ್ಟಿದಳು. ಅಮ್ರಾಮ್‌ ಮತ್ತು ಯೋಕೆಬೆದಳಿಗೆ 
ಇಬ್ಬರು ಗಂಡುಮಕ್ಕಳು ಹುಟ್ಟಿದರು. ಅವರಾರೆಂದರೆ 
ಆರೋನ ಮತ್ತು ಮೋಶೆ. ಅವರಿಗೆ ಒಬ್ಬ ಮಗಳೂ 
ಇದ್ದಳು. ಅವಳ ಹೆಸರು ಮಿರ್ಯಾಮಳು. 

60ಆರೋನನು ನಾದಾಬ್‌, ಅಬೀಹೂ, ಎಲ್ಲಾಜಾರ್‌, 
ಈತಾಮಾರ್‌ ಇವರ ತಂದೆ. ಆದರೆ ನಾದಾಬ್‌ ಮತ್ತು 


ಅರಣ್ಯಕಾಂಡ 26:62-27:17 


ಅಬೀಹೂ ಸತ್ತರು. ಯೆಹೋವನು ತಿಳಿಸದ ಹೊಸ 
ಬೆಂಕಿಯಿಂದ ಧೂಪವನ್ನು ಯೆಹೋವನ ಮುಂದೆ 
ಅರ್ಪಿಸಿದ್ದರಿಂದ ಅವರು ಸತ್ತರು. 

ಲೇವಿ ಕುಟುಂಬಗಳಲ್ಲಿ ಒಂದು ತಿಂಗಳು 
ಮೊದಲುಗೊಂಡು ಹೆಚ್ಚು ವಯಸ್ಸಾದ ಪುರುಷರ ಒಟ್ಟು 
ಸಂಖ್ಯೆ 23,000. ಆದರೆ ಈ ಜನರು ಇತರ ಇಸ್ರೇಲ 
ರೊಡನೆ ಲೆಕ್ಕಿಸಲ್ಪಹಲಿಲ್ಲ. ಯೆಹೋವನು ಬೇರೆ ಇಸ್ರೇಲ 
ರಿಗೆ ಕೊಟ್ಟ ಸ್ವಾಸ್ಕ್ರದಲ್ಲಿ ಅವರಿಗೆ ಪಾಲು ಸಿಕ್ಕಲಿಲ್ಲ. 

ಮೋಶೆ ಮತ್ತು ಯಾಜಕನಾದ ಎಲ್ಲಾಜಾರನು ಈ 
ಜನರನ್ನೆಲ್ಲಾ ಲೆಕ್ಕಿಸಿದರು. ಇಸ್ರೇಲರು ಜೋರ್ಡನ್‌ 
ಹೊಳೆಯ ತೀರದಲ್ಲಿ ಜಿರಿಕೋ ಪಟ್ಟಣದ ಆಚೆಯಲ್ಲಿ 
ಮೋವಾಬ್ಯರ ಬಯಲುಗಳಲ್ಲಿದ್ದಾಗ ಇವರನ್ನು ಲೆಕ್ಕಿಸಿ 
ದರು. “ಮೋಶೆಯೂ ಯಾಜಕನಾದ ಆರೋನನೂ 
ಸೀನಾಯಿ ಮರುಭೂಮಿಯಲ್ಲಿ ಇಸ್ರೇಲರ ಸಂಖ್ಯೆಯನ್ನು 
ನೋಡಿದಾಗ ಲೆಕ್ಕಿಸಲ್ಪಟ್ಟವರೊಳಗೆ ಒಬ್ಬರಾದರೂ 
ಇವರಲ್ಲಿ ಇರಲಿಲ್ಲ. ಯೆಹೋವನು ಅವರೆಲ್ಲರೂ 
ಮರುಭೂಮಿಯಲ್ಲಿಯೇ ಸಾಯುವರೆಂದು ಹೇಳಿದ್ದನು. 
ಆದುದರಿಂದ ಯೆಫುನ್ನೆಯ ಮಗನಾದ ಕಾಲೇಬ್‌ ಮತ್ತು 
ನೂನನ ಮಗನಾದ ಯೆಹೋಶುವ ಇವರಿಬ್ಬರ ಹೊರ 
ತಾಗಿ ಅವರಲ್ಲಿ ಯಾರೂ ಉಳಿಯಲಿಲ್ಲ. 





ಚಲ್ಪಹಾದನ ಹೆಣ್ಣುಮಕ್ಕಳು 
)7 ಚಲ್ಪಹಾದನು ಹೇಫೆರನ ಮಗನು. ಹೇಫೆರನು 
ಗಿಲ್ಯಾದನ ಮಗನು. ಗಿಲ್ಯಾದನು ಮಾಕೀರನ 
ಮಗನು. ಮಾಕೀರನು ಮನಸ್ಸೆಯ ಮಗನು. ಮನಸ್ಸೆಯು 
ಯೋಸೇಫನ ಮಗನು. ಚಲ್ಬಹಾದನಿಗೆ ಐದು ಮಂದಿ 
ಹೆಣ್ಣುಮಕ್ಕಳಿದ್ದರು. ಅವರು ಯಾರೆಂದರೆ: ಮಹ್ಲ್ಹಾ, 
ನೋವಾ, ಹೊಗ್ಲಾ, ಮಿಲ್ಕಾ ಮತ್ತು ತಿರ್ಚಾ. 25 ಐದು 
ಮಂದಿ ಸ್ತ್ರೀಯರು ದೇವದರ್ಶನಗುಡಾರದ ಪ್ರವೇಶ 
ದ್ವಾರದ ಬಳಿಗೆ ಹೋಗಿ ಮೋಶೆಯ, ಯಾಜಕನಾದ 
ಎಲ್ಲಾಜಾರನ, ನಾಯಕರ ಮತ್ತು ಎಲ್ಲಾ ಇಸ್ರೇಲರ 
ಮುಂದೆ ನಿಂತರು. 
3ಈ ಐದು ಹೆಣ್ಣುಮಕ್ಕಳು, ""ನಮ್ಮ ತಂದೆ ಮರು 


218 


*ಮೋಶೆಯು ಇದರ ವಿಷಯದಲ್ಲಿ ತಾನು ಏನು ಮಾಡ 
ಬೇಕೆಂದು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಲಾಗಿ, 
"ಯೆಹೋವನು ಅವನಿಗೆ ಹೇಳಿದ್ದೇನೆಂದರೆ, 
?""ಚಲ್ಪಹಾದನ ಹೆಣ್ಣುಮಕ್ಕಳು ಹೇಳುವುದು ನ್ಯಾಯ 
ವಾಗಿದೆ. ಅವರ ತಂದೆಯ ಸಂಬಂಧಿಕರೊಡನೆ ಅವರಿಗೂ 
ನೀನು ಸ್ವಾಸ್ಥ್ಯವನ್ನು ಕೊಡಬೇಕು. ಅವರ ತಂದೆಯ 
ಸ್ವಾಸ್ಯವನ್ನು ನೀನು ಅವರಿಗೆ ವರ್ಗಾವಣೆ ಮಾಡಬೇಕು. 

"ಮತ್ತು ನೀನು ಇಸ್ರೇಲರಿಗ ಹೀಗೆ ಅಪ್ಪಣೆ ಕೊಡ 
ಬೇಕು: "ಒಬ್ಬ ಮನುಷ್ಯನು ಮಗನಿಲ್ಲದೆ ಸತ್ತರೆ, ನೀವು 
ಅವನ ಸ್ವಾಸ್ತ್ಯವನ್ನು ಅವನ ಮಗಳಿಗೆ ವರ್ಗಾವಣೆ 
ಮಾಡಬೇಕು. "ಮಗಳು ಇಲ್ಲದ ಪಕ್ಕಕ್ಕೆ ಅವನ ಸ್ವಾಸ್ತ್ಯ 
ವನ್ನು ಅವನ ಅಣ್ಣತಮ್ಮಂದಿರಿಗೆ ಕೊಡಬೇಕು. ಅಣ್ಣ 
ತಮ್ಮಂದಿರು ಇಲ್ಲದ ಪಕ್ಷಕ್ಕೆ ಅವನ ಸ್ವಾಸ್ಥ್ಯವನ್ನು ಅವನ 
ತಂದೆಯ ಸಹೋದರರಿಗೆ ಕೊಡಬೇಕು. !' ಅವನ ತಂದೆಗೆ 
ಸಹೋದರರಿಲ್ಲದಿದ್ದರೆ, ಅವನ ಸ್ವಂತ ಕುಲದ ಅತಿ 
ಸಮೀಪದ ಸಂಬಂಧಿಕನಿಗೆ ಅದನ್ನು ವಹಿಸಿಕೊಡಬೇಕು. 
ಆಗ ಅವನು ಅದನ್ನು ಸ್ವಾಧೀನಪಡಿಸಿಕೊಳ್ಳುವನು. 
ಯೆಹೋವನು ಮೋಶೆಗೆ ಆಜ್ಞಾಪಿಸಿದ ಈ ನಿರ್ಧಾರವು 
ಇಸ್ರೇಲರಿಗೆ ಕಾನೂನುಬದ್ಧವಾದ ವಿಧಿಯಾಗಿದೆ.'' 


ಯೆಹೋಶುವನು ನೂತನ ನಾಯಕ 
ಬಳಿಕ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
""ಅಬಾರೀಮ್‌* ಪರ್ವತ ಶ್ರೇಣಿಯಲ್ಲಿರುವ ಈ ಬೆಟ್ಟ 
ವನ್ನು ಹತ್ತು ನಾನು ಇಸ್ರೇಲರಿಗೆ ಕೊಡಲಿಕ್ಕಿರುವ ದೇಶ 
ವನ್ನು ನೀನು ಅಲ್ಲಿಂದ ನೋಡು. 13ಆ ದೇಶವನ್ನು 
ನೋಡಿದ ನಂತರ ನಿನ್ನ ಅಣ್ಣನಾದ ಆರೋನನಂತೆ 
ನೀನೂ ಸಾಯುವೆ. '“ಇಸ್ರೇಲರ ಸಮೂಹದವರು ಚಿನ್‌ 
ಮರುಭೂಮಿಯಲ್ಲಿ ನನ್ನೊಡನೆ ವಿವಾದಿಸಿದಾಗ 
ನೀವಿಬ್ಬರೂ ನನ್ನ ಪವಿತ್ರತೆಯನ್ನು ಜನರ ಮುಂದೆ 
ತೋರಿಸದೆ ನನ್ನ ಆಜ್ಞೆಗೆ ಅವಿಧೇಯರಾದ ಕಾರಣ ಆ 
ದೇಶವನ್ನು ನೀನು ಸೇರಬಾರದು.'' ಜಿನ್‌ ಮರು 
ಭೂಮಿಯಲ್ಲಿ ಕಾದೇಶಿನ ಬಳಿ ಮೆರೀಬಾ ಬುಗ್ಗೆಯ 

ಕುರಿತಾಗಿ ಯೆಹೋವನು ಇದನ್ನು ಹೇಳಿದನು. 
ಆಗ ಮೋಶೆಯು ಯೆಹೋವನಿಗೆ, !""ಎಲ್ಲಾ 





ಭೂಮಿಯಲ್ಲಿ ಸತ್ತುಹೋದನು. ಅವನು ಕೋರಹನ 
ಜೊತೆಯಲ್ಲಿ ಯೆಹೋವನಿಗೆ ವಿರೋಧವಾಗಿ ತಿರುಗಿ 
ಬಿದ್ದವರಲ್ಲಿ ಸೇರಿದವನಲ್ಲ. ನಮ್ಮ ತಂದೆಯು ತನ್ನ ಪಾಪದ 
ಫಲವಾಗಿ ಸತ್ತನು. ಅವನಿಗೆ ಗಂಡುಮಕ್ಕಳಿರಲಿಲ್ಲ. “ನಮ್ಮ 
ತಂದೆಗೆ ಗಂಡುಮಗನಿಲ್ಲದ ಮಾತ್ರದಿಂದ ಅವನ 
ಹೆಸರನ್ನು ಅವನ ಕುಲದವರ ಮಧ್ಯದಿಂದ ತೆಗೆಯುವುದು 
ನ್ಯಾಯವೋ? ನಮ್ಮ ತಂದೆಯ ಸಂಬಂಧಿಕರೊಡನೆ 
ನಮಗೂ ಸ್ವಾಸ್ತ್ಯವನ್ನು ಕೊಡು'' ಎಂದು ಹೇಳಿದರು. 


ಮನುಷ್ಯರ ಯೋಜನೆಗಳನ್ನು ತಿಳಿದಿರುವ ದೇವರಾದ 
ಯೆಹೋವನು ಈ ಸಮೂಹಕ್ಕೆ ಒಬ್ಬ ನಾಯಕನನ್ನು 
ನೇಮಿಸಲಿ. ಅವನು ಅವರನ್ನು ಯುದ್ಧದಲ್ಲಿ ಮುನ್ನಡೆ 
ಸುವವನೂ ಸೈನ್ಯದ ಯೋಜನೆಗಳನ್ನು ರೂಪಿಸುವವನೂ 
ಆಗಿರಲಿ. ಆಗ ಯೆಹೋವನ ಸಮೂಹವು ಕುರುಬನಿಲ್ಲದ 
ಕುರಿಯಂತಾಗುವುದಿಲ್ಲ.'' 





ಅಬಾರೀಮ್‌ ಈ ಪರ್ವತಗಳು ಜೋರ್ಡನ್‌ ನದಿಯ ಪೂರ್ವ 
ದಿಕ್ಕಿನಲ್ಲಿದ್ದ ಮರುಭೂಮಿಯಲ್ಲಿದ್ದವು. 


219 


ಅದಕ್ಕೆ ಯೆಹೋವನು, ""ನೂನನ ಮಗನಾದ 
ಯೆಹೋಶುವನು ಹೊಸ ನಾಯಕನಾಗಿರುವನು. ಅವನು 
ಧೈರ್ಯವಂತನು. ಅವನನ್ನು ಹೊಸ ನಾಯಕನನ್ನಾಗಿ 
ಮಾಡಲು ಅವನ ಮೇಲೆ ನಿನ್ನ ಕೈಯನ್ನು ಇಡು. 
ಯಾಜಕನಾದ ಎಲ್ಲಾಜಾರನ ಮುಂದೆಯೂ ಸಮಸ್ತ 
ಇಸ್ರೇಲರ ಮುಂದೆಯೂ ಅವನನ್ನು ನಿಲ್ಲಿಸು. ಅವರ 
ಎದುರಿನಲ್ಲಿಯೇ ಅವನಿಗೆ ಆದೇಶಗಳನ್ನು ಕೊಡು. 

20°" ಇಸ್ರೇಲರ ಇಡೀ ಸಮುದಾಯವು ವಿಧೇಯ 
ರಾಗುವಂತೆ ನಿನ್ನ ಅಧಿಕಾರಗಳಲ್ಲಿ ಸ್ವಲ್ಪವನ್ನು ಅವನಿಗೆ 
ಕೊಡು. ?'ಯೆಹೋಶುವನು ತೀರ್ಮಾನವೇನಾದರೂ 
ಮಾಡಬೇಕಾದರೆ ಅವನು ಯಾಜಕನಾದ ಎಲ್ಲಾಜಾರನ 
ಬಳಿಗೆ ಹೋಗಲಿ, ಎಲ್ಲಾಜಾರನು ಊರೀಮಿನಿಂದ 
ಯೆಹೋವನ ಉತ್ತರವನ್ನು ಪಡೆಯುವನು. ಆಗ 
ಯೆಹೋಶುವನೂ ಇಸ್ರೇಲರೆಲ್ಲರೂ ದೇವರು ಹೇಳುವ 
ಕಾರ್ಯಗಳನ್ನು ಮಾಡುವರು. ಆತನು ""ಯುದ್ಧಕ್ಕೆ 
ಹೋಗಿರಿ' ಎಂದು ಹೇಳಿದರೆ ಅವರು ಯುದ್ಧಕ್ಕೆ 
ಹೋಗುವರು. ಆತನು "ಮನೆಗೆ ಹೋಗಿರಿ' ಎಂದು 
ಹೇಳಿದರೆ ಅವರು ಮನೆಗೆ ಹೋಗುವರು'' ಎಂದು 
ಹೇಳಿದನು. ಮೋಶೆಯು ಯೆಹೋವನಿಗೆ ವಿಧೇಯ 
ನಾಗಿ ಯೆಹೋಶುವನನ್ನು ಯಾಜಕನಾದ ಎಲ್ಲಾಜಾರನ 
ಮಂದೆಯೂ ಸಮಸ್ತ ಇಸ್ರೇಲರ ಮುಂದೆಯೂ 
ನಿಲ್ಲಿಸಿದನು. 3 ಬಳಿಕ ಮೋಶೆಯು ತನ್ನ ಕೈಯನ್ನು ಅವನ 
ಮೇಲಿಟ್ಟು ಹೊಸನಾಯಕನಿಗೆ ಕೊಡತಕ್ಕ ಆದೇಶಗಳನ್ನು 
ಕೊಟ್ಟನು. ಯೆಹೋವನು ಆಜ್ಞಾಪಿಸಿದಂತೆ ಅವನು 
ಇದನ್ನು ಮಾಡಿದನು. 








ದಿನಂಪ್ರತಿ ಸಲ್ಲಿಸತಕ್ಕ ಅರ್ಪಣೆಗಳು 

28 ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 

"ನೀನು ಇಸ್ರೇಲರಿಗೆ ಈ ಅಜ್ಜಿಯನ್ನು ಕೊಡು. 
ನೀವು ಎಚ್ಚರಿಕೆಯಾಗಿದ್ದು ನೇಮಿತ ಕಾಲಗಳಲ್ಲಿ ನನಗೆ 
ಅರ್ಪಿಸತಕ್ಕ ಧಾನ್ಯಸಮರ್ಪಣೆಗಳನ್ನು ನನಗೆ ಸುಗಂಧ 
ಹೋಮ ಮಾಡಬೇಕು. ಅವರಿಗೆ ಹೀಗೆ ಹೇಳು: ನೀವು 
ಯೆಹೋವನಿಗೆ ಕೊಡಬೇಕಾಗಿರುವ ತ್ಯಾಗಮಯವಾದ 
ಕಾಣಿಕೆಗಳು ಇವುಗಳೇ: ದಿನನಿತ್ಯದ ಸರ್ವಾಂಗಹೋಮ 
ಕ್ಕಾಗಿ ಒಂದು ವರ್ಷ ವಯಸ್ಸಿನ ಎರಡು ಗಂಡುಕುರಿಗಳು. 
ನೀವು ಒಂದು ಕುರಿಮರಿಯನ್ನು ಹೊತ್ತಾರೆಯಲ್ಲಿಯೂ 
ಇನ್ನೊಂದನ್ನು ನಸುಸಂಜೆಯಲ್ಲಿಯೂ ಅರ್ಪಿಸಬೇಕು. 
*ಹೊತ್ತಾರೆಯ ಸಮರ್ಪಣೆಯೊಂದಿಗೆ ನೀವು ಧಾನ್ಯ 
ಸಮರ್ಪಣೆಗಾಗಿ ಒಂದುವರೆ ಸೇರು ಶ್ರೇಷ್ಠವಾದ ಎಣ್ಣೆ 
ಯನ್ನೂ ಮೂರು ಸೇರು ಗೋಧಿಹಿಟ್ಟನ್ನೂ ಬೆರೆಸಿ 


ಅರಣ್ಯಕಾಂಹ 27:18-28:14 


ವಾದ ಕಾಣಿಕೆಯಾಗಿಯೂ ಸುಗಂಧವಾಸನೆಯಾಗಿಯೂ 
ಕ್ರಮವಾಗಿ ಅರ್ಪಿಸಲಾಯಿತು.) ?""ಪ್ರತಿಯೊಂದು 
ಕುರಿಮರಿಯೊಂದಿಗೆ ಒಂದುವರೆ ಸೇರು ದ್ರಾಕ್ಟಾರಸವನ್ನು 
ಪಾನದ್ರವ್ಯದ ಕಾಣಿಕೆಯಾಗಿ ಅರ್ಪಿಸಬೇಕು. ಯೆಹೋವ 
ನಿಗೆ ಪಾನದ್ರವ್ಯವಾಗಿ ಅರ್ಪಿಸತಕ್ಕ ದ್ರಾಕ್ಟಾರಸವನ್ನು 
ಪವಿತ್ರಸ್ಥಳದಲ್ಲಿ ಸುರಿಯಿರಿ. *ನೀವು ಎರಡನೆ ಕುರಿಮರಿ 
ಯನ್ನು ನಸುಸಂಜಿಯಲ್ಲಿ ಅರ್ಪಿಸುವಾಗ, ಮುಂಜಾನೆ 
ಯಲ್ಲಿ ಅರ್ಪಿಸಿದಂತೆಯೇ ಅದರೊಡನೆ ಸಮರ್ಪಕವಾದ 
ಧಾನ್ಯಾರ್ಪಣೆಯನ್ನು ಮತ್ತು ಪಾನದ್ರವ್ಯಾರ್ಪಣೆಯನ್ನು 
ಮಾಡಬೇಕು. ಇದು ಯೆಹೋವನಿಗೆ ತ್ಯಾಗಮಯವಾದ 
ಅರ್ಪಣೆಯಾಗಿದ್ದು ಸುಗಂಧವಾಸನೆಯನ್ನು ಉಂಟು 
ಮಾಡುವುದು.” 





ಸಬ್ಬತ್ತಿನ ಸಮರ್ಪಣೆಗಳು 

ಸಬ್ಬತ್‌ ದಿನದಲ್ಲಿ ಎರಡು ಪೂರ್ಣಾಂಗವಾದ 
ಒಂದು ವರುಷದ ಗಂಡುಕುರಿಗಳನ್ನೂ ಧಾನ್ಯ 
ದ್ರವ್ಯಾರ್ಪಣೆಗಾಗಿ ಎಣ್ಣೆ ಬರೆಸಿದ ಆರು ಸೇರು ಗೋಧಿ 
ಹಿಟ್ಟನ್ನೂ ಅದಕ್ಕೆ ತಕ್ಕ ಪಾನದ್ರವ್ಯವನ್ನೂ ಸಮರ್ಪಿಸ 
ಬೇಕು. ಕ್ರಮವಾಗಿ ಅರ್ಪಿಸತಕ್ಕ ಸರ್ವಾಂಗಹೋಮ 
ಮತ್ತು ಅದರ ಪಾನದ್ರವ್ಯಾರ್ಪಣೆಗಳಲ್ಲದೆ, ಪ್ರತಿ 
ಸಬ್ಬತ್‌ ದಿನ ಸರ್ವಾಂಗಹೋಮವನ್ನು ಅರ್ಪಿಸಬೇಕು.'' 


ತಿಂಗಳ ಯಜ್ಞಗಳು 

!!""ಪ್ರತಿ ತಿಂಗಳ ಮೊದಲನೆಯ ದಿನದಲ್ಲಿ, ನೀವು 
ಯೆಹೋವನಿಗೆ ಸರ್ವಾಂಗಹೋಮವನ್ನು ಅರ್ಪಿಸ 
ಬೇಕು: ಎರಡು ಹೋರಿಗಳು, ಒಂದು ಟಗರು ಮತ್ತು 
ಒಂದು ವರುಷದ ಏಳು ಕುರಿಮರಿಗಳು. ಇವುಗಳೆಲ್ಲಾ 
ಪೂರ್ಣಾಂಗವಾದವುಗಳಾಗಿರಬೇಕು. !?ಇವುಗಳೊಡನೆ 
ಧಾನ್ಯನೈವೇದ್ಯಕ್ಕಾಗಿ ನೀವು ಪ್ರತಿಯೊಂದು ಹೋರಿಗೆ 
ಎಣ್ಣೆ ಬೆರೆಸಿದ ಉತ್ತಮವಾದ ಒಂಭತ್ತು ಸೇರು 
ಗೋಧಿಹಿಟ್ಟನ್ನು ಅರ್ಪಿಸಬೇಕು. ಪ್ರತಿಯೊಂದು ಟಗರಿಗೆ 
ಎಣ್ಣೆ ಬೆರೆಸಿದ ಉತ್ತಮವಾದ ಆರು ಸೇರು ಗೋಧಿ 
ಹಿಟ್ಟನ್ನು ಅರ್ಪಿಸಬೇಕು. "ಪ್ರತಿಯೊಂದು ಕುರಿಮರಿಗೆ 
ಎಣ್ಣೆ ಬೆರೆಸಿದ ಉತ್ತಮವಾದ ಮೂರು ಸೇರು ಗೋಧಿ 
ಹಿಟ್ಟನ್ನು ಅರ್ಪಿಸಬೇಕು. ಈ ಸರ್ವಾಂಗಹೋಮವು 
ಯೆಹೋವನಿಗೆ ಸುಗಂಧ ವಾಸನೆಯಾಗಿಯೂ ತ್ಯಾಗ 
ಮಯವಾದ ಕಾಣಿಕೆಯಾಗಿಯೂ ಇದೆ. '“ಇವುಗಳಿಗೆ ತಕ್ಕ 
ಪಾನದ್ರವ್ಯಾರ್ಪಣೆಗಳನ್ನು ಮಾಡಬೇಕು. ಅವು ಯಾವು 
ವೆಂದರೆ: ಒಂದು ಹೋರಿಯೊಡನೆ ಮೂರು ಸೇರು 
ದ್ರಾಕ್ಟಾರಸವನ್ನೂ ಟಗರಿನೊಹನೆ ಎರಡು ಸೇರು 





ಸಮರ್ಪಿಸಬೇಕು.'' 5(ಈ ಸರ್ವಾಂಗಹೋಮವನ್ನು 
ಸೀನಾಯಿ ಬೆಟ್ಟದ ಮೇಲೆ ಯೆಹೋವನಿಗೆ ತ್ಯಾಗಮಯ 


ದ್ರಾಕ್ಟಾರಸವನ್ನೂ ಕುರಿಮರಿಯೊಡನೆ ಒಂದುವರೆ ಸೇರು 
ದ್ರಾಕ್ಷಾರಸವನ್ನೂ ಅರ್ಪಿಸಬೇಕು. ವರ್ಷದ ಪ್ರತಿತಿಂಗಳು 


ಅರಣ್ಯಕಾಂಡ 28:15-29:6 


ಅಮಾವಾಸ್ಯೆಯಲ್ಲಿ ಅರ್ಪಿಸತಕ್ಕ ಮಾಸಿಕ ಸರ್ವಾಂಗ 
ಹೋಮಗಳು ಇವುಗಳೇ. 'ಕ್ರಮಾನುಸಾರವಾದ 


220 


ಯೆಹೋವನಿಗೆ ಅರ್ಪಿಸುವಾಗ, ದೇವರನ್ನು ಆರಾಧಿಸಲು 
ನೀವು ಸಭೆಸೇರಬೇಕು. ನೀವು ಯಾವ ಪ್ರಯಾಸದ 





ಸರ್ವಾಂಗಹೋಮ ಮತ್ತು ಅದರ ಪಾನದ್ರವ್ಯಾರ್ಪಣೆ 
ಗಳಲ್ಲದೆ, ಪಾಪಪರಿಹಾರಕ ಯಜ್ಞವಾಗಿ ಒಂದು 
ಹೋತವನ್ನು ಯೆಹೋವನಿಗೆ ಅರ್ಪಿಸಬೇಕು. 


ಪಸ್ಯಹಬ್ಬ 
16°" ಮೊದಲನೆಯ ತಿಂಗಳಿನ ಹದಿನಾಲ್ಕನೆಯ ದಿನ 
ದಲ್ಲಿ ಯೆಹೋವನಿಗೆ ಪಸ್ಕಹಬ್ಬದ ಯಜ್ಞವನ್ನು ಅರ್ಪಿಸ 
ಬೇಕು. 'ಹುಳಿಯಿಲ್ಲದ ರೊಟ್ಟಿಯ ಹಬ್ಬವು ಅದೇ 
ತಿಂಗಳಿನ ಹದಿನೈದನೆಯ ದಿನದಿಂದ ಪ್ರಾರಂಭ 
ವಾಗುವುದು. ಏಳು ದಿನಗಳವರೆಗೂ ಹುಳಿಯಿಲ್ಲದ 
ರೊಟ್ಟಿಯನ್ನೇ ಊಟಮಾಹಬೇಕು. ''ಮೂದಲನೆಯ 
ದಿನದಲ್ಲಿ ದೇವಾರಾಧನೆಗಾಗಿ ಸಭೆಸೇರಬೇಕು. ಆ ದಿನ 
ದಲ್ಲಿ ಯಾವ ಪ್ರಯಾಸದ ಕೆಲಸವನ್ನು ಮಾಡಬಾರದು. 
9 ಯೆಹೋವನಿಗೆ ಸರ್ವಾಂಗಹೋಮಕ್ಕಾಗಿ ಎರಡು 
ಹೋರಿಗಳನ್ನು, ಒಂದು ಟಗರನ್ನು ಮತ್ತು ಒಂದು 
ವರುಷದ ಏಳು ಗಂಡುಕುರಿಮರಿಗಳನ್ನು ಅರ್ಪಿಸಬೇಕು. 
ಈ ಪಶುಗಳೆಲ್ಲ ಪೂರ್ಣಾಂಗವಾದವುಗಳಾಗಿರಬೇಕು. 
ಇವುಗಳೊಂದಿಗೆ ಧಾನ್ಯಸಮರ್ಪಣೆಗಾಗಿ ಎಣ್ಣೆ ಬೆರೆಸಿದ 
ಗೋಧಿಹಿಟ್ಟನ್ನು ತಂದುಕೊಡಬೇಕು; ಹೇಗೆಂದರೆ, 
ಒಂದು ಹೋರಿಗೆ ಒಂಭತ್ತು ಸೇರು ಗೋಧಿಹಿಟ್ಟು 
ಒಂದು ಟಗರಿಗೆ ಆರು ಸೇರು ಗೋಧಿಹಿಟ್ಟು 21ಏಳು 
ಕುರಿಮರಿಗಳಲ್ಲಿ ಪ್ರತಿಯೊಂದಕ್ಕೂ ಮೂರು ಸೇರು 
ಗೋಧಿಹಿಟ್ಟು ಇದಲ್ಲದೆ ನಿಮಗೋಸ್ಕರ ಪ್ರಾಯಶ್ಚಿತ್ತ 
ಮಾಡಲು ಒಂದು ಹೋತವನ್ನು ಪಾಪಪರಿಹಾರಕ 
ಯಜ್ಞವಾಗಿ ಅರ್ಪಿಸಬೇಕು. ಚಕ್ರಮವಾಗಿ ಮುಂಜಾನೆ 
ಅರ್ಪಿಸುವ ಸರ್ವಾಂಗಹೋಮವಲ್ಲದೆ ಇವುಗಳನ್ನೂ 
ಅರ್ಪಿಸಬೇಕು. 

"ಪಃ ಎಲ್ಲ ಅರ್ಪಣೆಗಳನ್ನು ಆ ಏಳು ದಿನಗಳಲ್ಲಿ ಪ್ರತಿ 
ಯೊಂದು ದಿನವೂ ಆಹಾರವಾಗಿಯೂ ತ್ಯಾಗಮಯ 
ವಾದ ಕಾಣಿಕೆಯಾಗಿಯೂ ಯೆಹೋವನಿಗೆ ಸುಗಂಧ 
ವಾಸನೆಯಾಗಿಯೂ ಅರ್ಪಿಸಬೇಕು. ಕ್ರಮಾನುಸಾರ 
ವಾದ ಸರ್ವಾಂಗಹೋಮ ಮತ್ತು ಅದರ ಪಾನದ್ರವ್ಯಾ 
ರ್ಪಣೆಗಳಲ್ಲದೆ ಇವುಗಳನ್ನೂ ಅರ್ಪಿಸಬೇಕು. 

"ಇದಲ್ಲದೆ ಏಳನೆಯ ದಿನದಲ್ಲಿ ನೀವು ಪವಿತ್ರ 
ಸಭಾಕೂಟವನ್ನು ಹೊಂದಿರುವಿರಿ. ಆ ದಿನದಲ್ಲಿ ನೀವು 
ಪ್ರಯಾಸದ ಕೆಲಸವನ್ನು ಮಾಡಕೂಡದು. 


ವಾರಗಳ ಹಬ್ಬ (ಪಂಚಾಶತ್ತಮ) 
3" ನಿಮ್ಮ ಪ್ರಥಮಫಲಗಳ ಹಬ್ಬದಲ್ಲಿ ಅಂದರೆ ವಾರ 
ಗಳ ಹಬ್ಬದಲ್ಲಿ ನೀವು ಹೊಸದಾಗಿ ಬೆಳೆದ ಗೋಧಿಯನ್ನು 


ಕೆಲಸವನ್ನೂ ಮಾಡಬಾರದು. 21ಆ ದಿನದಲ್ಲಿ ಎರಡು 
ಹೋರಿಗಳನ್ನು, ಒಂದು ಟಗರನ್ನು ಮತ್ತು ಒಂದು 
ವರ್ಷದ ಏಳು ಗಂಡುಕುರಿಮರಿಗಳನ್ನು ಯೆಹೋವನಿಗೆ 
ಸುಗಂಧವಾಸನೆಯಾಗಿರುವ ಸರ್ವಾಂಗಹೋಮವಾಗಿ 
ಅರ್ಪಿಸಬೇಕು. ಇವುಗಳೊಂದಿಗೆ ಧಾನ್ಯಸಮರ್ಪಣೆ 
ಗಾಗಿ ಎಣ್ಣೆಬೆರೆಸಿದ ಗೋಧಿಹಿಟ್ಟನ್ನು ಪ್ರತಿಯೊಂದು 
ಹೋರಿಗೆ ಒಂಭತ್ತು ಸೇರು, ಟಗರಿಗೆ ಆರು ಸೇರು 
ಮತ್ತು ಪ್ರತಿಯೊಂದು ಕುರಿಗೆ ಮೂರು ಸೇರು ಈ ಮೇರೆಗೆ 
ಸಮರ್ಪಿಸಬೇಕು. ನಿಮಗೋಸ್ಕರ ಪ್ರಾಯಶ್ಚಿತ್ತ 
ಮಾಡಲು ಒಂದು ಹೋತವನ್ನೂ ಪಾಪಪರಿಹಾರಕ 
ಯಜ್ಞವಾಗಿ ಅರ್ಪಿಸಬೇಕು. 

31ಈ ಪಶುಗಳೆಲ್ಲಾ ಪೂರ್ಣಾಂಗವಾದವುಗಳಾಗಿರ 
ಬೇಕು. ಕ್ರಮಾನುಸಾರವಾದ ಸರ್ವಾಂಗಹೋಮ ಮತ್ತು 
ಅದರ ಧಾನ್ಯಾರ್ಪಣೆಗಳಲ್ಲದೆ ಈ ಯಜ್ಞಗಳನ್ನು ಮತ್ತು 
ಅವುಗಳೊಹನೆ ಪಾನ ದ್ರವ್ಯಾರ್ಪಣೆಗಳನ್ನು ಅರ್ಪಿಸ 
ಬೇಕು. ನೀವು ಸಮರ್ಪಿಸುವ ಪಶುಗಳಲ್ಲಿಯೂ ಅಥವಾ 
ಪಾನದ್ರವ್ಯ ಸಮರ್ಪಣೆಗಳಲ್ಲಿಯೂ ಯಾವ ದೋಷವೂ 
ಇರಬಾರದು. 


ತುತ್ತೂರಿಗಳ ಹಬ್ಬ 

""ಏಳನೆಯ ತಿಂಗಳಿನ ಮೊದಲನೆ ದಿನದಲ್ಲಿ 
20 ವಿಶೇಷ ಸಭೆಸೇರಬೇಕು. ಆ ದಿನದಲ್ಲಿ ನೀವು 
ಯಾವ ಪ್ರಯಾಸದ ಕೆಲಸವನ್ನೂ ಮಾಡಬಾರದು. ಅದು 
ತುತ್ತೂರಿಗಳ ದ್ವನಿಯಿಂದ ಪ್ರಕಟವಾಗುವ ದಿನವಾಗಿದೆ. 
ಅದರಲ್ಲಿ ನೀವು ಯೆಹೋವನಿಗೆ ಸುಗಂಧಕರವಾದ 
ಸರ್ವಾಂಗಹೋಮಕ್ಕಾಗಿ ಒಂದು ಹೋರಿಯನ್ನೂ 
ಒಂದು ಟಗರನ್ನೂ ಒಂದು ವರುಷದ ಏಳು ಕುರಿ ಮರಿ 
ಗಳನ್ನೂ ಸಮರ್ಪಿಸಬೇಕು. ಇವುಗಳೆಲ್ಲ ಪೂರ್ಣಾಂಗ 
ವಾದವುಗಳಾಗಿರಬೇಕು. *ಇವುಗಳೊಡನೆ ಧಾನ್ಯ 
ಸಮರ್ಪಣೆಗಾಗಿ ಹೋರಿಗೆ ಒಂಭತ್ತು ಸೇರು, ಟಗರಿಗೆ 
ಆರು ಸೇರು ಮತ್ತು "ಪ್ರತಿಯೊಂದು ಕುರಿಮರಿಗೆ ಮೂರು 
ಸೇರು, ಈ ಮೇರೆಗೆ ಎಣ್ಣೆ ಬೆರೆಸಿದ ಗೋಧಿಹಿಟ್ಟನ್ನು 
ಸಮರ್ಪಿಸಬೇಕು. *ಪಾಪಪರಿಹಾರಕ ಯಜ್ಞಕ್ಕಾಗಿ ಒಂದು 
ಹೋತವನ್ನು ಅರ್ಪಿಸಬೇಕು. 5ಅಮಾವಾಸ್ಯೆಯಲ್ಲಿ 
ಅರ್ಪಿಸುವ ಸರ್ವಾಂಗಹೋಮ ಮತ್ತು ಅದರೊಡನೆ 
ಅರ್ಪಿಸುವ ಧಾನ್ಯಾರ್ಪಣೆ ಮತ್ತು ಕ್ರಮವಾಗಿ ಪ್ರತಿನಿತ್ಯ 
ಅರ್ಪಿಸುವ ಸರ್ವಾಂಗಹೋಮ ಮತ್ತು ಅದರೊಡನೆ 
ಅರ್ಪಿಸುವ ಧಾನ್ಯಾರ್ಪಣೆ ಮತ್ತು ಪಾನದ್ರವ್ಯಾರ್ಪಣೆ ಇವು 
ಗಳಲ್ಲದೆ ಈ ಅರ್ಪಣೆಗಳನ್ನು ಅರ್ಪಿಸಬೇಕು. ಇವುಗಳನ್ನು 
ನಿಯಮಗಳ ಪ್ರಕಾರವಾಗಿ ಮಾಡಬೇಕು. ಅವು 





221 


ಯೆಹೋವನಿಗೆ ಸುಗಂಧ ವಾಸನೆಯಾಗಿಯೂ ತ್ಯಾಗ 
ಮಯವಾದ ಕಾಣಿಕೆಯಾಗಿಯೂ ಇವೆ. 


ದೋಷಪರಿಹಾರಕ ದಿನ 

?""ಏಳನೆಯ ತಿಂಗಳಿನ ಹತ್ತನೆಯ ದಿನದಲ್ಲಿ ವಿಶೇಷ 
ಸಭೆ ಸೇರಬೇಕು. ಆ ದಿನದಲ್ಲಿ ನೀವು ಉಪವಾಸ ಮಾಡ 
ಬೇಕು; ಯಾವ ಕೆಲಸವನ್ನೂ ಮಾಡಬಾರದು. ನೀವು 
ಇವುಗಳನ್ನು ಯೆಹೋವನಿಗೆ ಸುಗಂಧಕರವಾಗಿರುವ 
ಸರ್ವಾಂಗಹೋಮವನ್ನಾಗಿ ಒಂದು ಹೋರಿಯನ್ನೂ 
ಒಂದು ಟಗರನ್ನೂ ಒಂದು ವರ್ಷದ ಏಳು ಗಂಡುಕುರಿ 
ಮರಿಗಳನ್ನೂ ಅರ್ಪಿಸಬೇಕು. ಇವು ಪೂರ್ಣಾಂಗವಾದವು 
ಗಳಾಗಿರಬೇಕು. 9*ಇವುಗಳೊಹನೆ, ಧಾನ್ಯನೈವೇದ್ಯಕ್ಕಾಗಿ 
ಎಣ್ಣೆ ಬೆರೆಸಿದ ಗೋಧಿಹಿಟ್ಟನ್ನು ಒಂದು ಹೋರಿಗೆ 
ಒಂಭತ್ತು ಸೇರು, ಟಗರಿಗೆ ಆರು ಸೇರು ಮತ್ತು ಒಂದು 
ಕುರಿಮರಿಗೆ ಮೂರು ಸೇರು ಸಮರ್ಪಿಸಬೇಕು. !'ಪಾಪ 
ಪರಿಹಾರಕಯಜ್ಞಕ್ಕಾಗಿ ಒಂದು ಹೋತವನ್ನು ಸಮರ್ಪಿಸ 
ಬೇಕು. ದೋಷಪರಿಹಾರಕ ದಿನಕ್ಕೋಸ್ಕರ ಅರ್ಪಿಸುವ 
ಪಾಪಪರಿಹಾರಕ ಯಜ್ಞ, ಕ್ರಮವಾಗಿ ಪ್ರತಿನಿತ್ಯ 
ಅರ್ಪಿಸುವ ಸರ್ವಾಂಗಹೋಮ ಮತ್ತು ಅದರ ಧಾನ್ಯಾ 
ರ್ಪಣೆ ಮತ್ತು ಇವುಗಳೂಡನೆ ಅರ್ಪಿಸುವ ದ್ರ ವ್ಯಾ ರ್ಪಣೆ 
ಇವುಗಳಲ್ಲದೆ. ಮೇಲೆ ಹೇಳಿದವುಗಳನ್ನು ಚಾಚಿತು. 
ಇವು ಯೆಹೋವನಿಗೆ ಸುಗಂಧಕರವಾಗಿವೆ. 








ಪರ್ಣಶಾಲೆಗಳ ಹಬ್ಬ 

12""ಏಳನೆಯ ತಿಂಗಳಿನ ಹದಿನೈದನೆಯ ದಿನದಲ್ಲಿ 
ವಿಶೇಷ ಸಭೆಕೂಡಬೇಕು. ಇದು ಪರ್ಣಶಾಲೆಗಳ ಹಬ್ಬ 
ವಾಗಿದೆ. ಆ ದಿವಸ ನೀವು ಯಾವ ಪ್ರಯಾಸದ ಕೆಲಸವನ್ನೂ 
ಮಾಡಬಾರದು. ಯೆಹೋವನಿಗೆ ಗೌರವಾರ್ಥವಾಗಿ 
""ಪರ್ಣಶಾಲೆಗಳ ಹಬ್ಬ'' ವನ್ನು ನೀವು ಏಳು ದಿನಗಳವರೆಗೆ 
ಆಚರಿಸಬೇಕು. ನೀವು ಯೆಹೋವನಿಗೆ ಸರ್ವಾಂಗ 
ಹೋಮಗಳನ್ನು ಅರ್ಪಿಸಬೇಕು. ಅದರ ಸುವಾಸನೆಯು 
ಯೆಹೋವನಿಗೆ ಮೆಚ್ಚಿಗೆಕರವಾಗಿದೆ. ಸರ್ವಾಂಗ 
ಹೋಮವಾಗಿ ಹದಿಮೂರು ಹೋರಿಗಳನ್ನು, ಎರಡು 


ಟಗರುಗಳನ್ನು ಮತ್ತು ಒಂದು ವರುಷದ ಹದಿನಾಲ್ಕು 


ಗಂಡುಕುರಿಮರಿಗಳನ್ನು ಅರ್ಪಿಸಬೇಕು. “ಧಾನ್ಯ 
ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಹಿಟ್ಟನ್ನು ಅರ್ಪಿಸ 
ಬೇಕು. ಅಂದರೆ ಪ್ರತಿಯೊಂದು ಹೋರಿಗೆ ಒಂಭತ್ತು 
ಸೇರು, ಟಗರಿಗೆ ಆರು ಸೇರು ಮತ್ತು ಒಂದು ಕುರಿ 
ಮರಿಗೆ ಮೂರು ಸೇರು ಸಮರ್ಪಿಸಬೇಕು. ಕ್ರಮವಾಗಿ 
ಪ್ರತಿನಿತ್ಯ ಅರ್ಪಿಸುವ ಸರ್ವಾಂಗಹೋಮ ಮತ್ತು ಅದ 


ಅರಣ್ಯಕಾಂಹ 29:7-27 


17""ಆ ಉತ್ಸವದ ಎರಡನೆಯ ದಿನದಲ್ಲಿ ನೀವು 
ಹನ್ನೆರಡು ಹೋರಿಗಳನ್ನು, ಎರಡು ಟಗರುಗಳನ್ನು ಮತ್ತು 
ಒಂದು ವರ್ಷದ ಹದಿನಾಲ್ಕು ಗಂಡುಕುರಿಮರಿಗಳನ್ನು 


ಅರ್ಪಿಸಬೇಕು. ಇವುಗಳೆಲ್ಲ ಪೂರ್ಣಾಂಗವಾದವು 
ಗಳಾಗಿರಬೇಕು. ಅಲ್ಲದೆ ಈ ಪಶುಗಳಲ್ಲಿ ಪ್ರತಿ 


ಯೊಂದಕ್ಕೂ ನೇಮಕಗೊಂಡ ಧಾನ್ಯಾರ್ಪಣೆಯನ್ನು 
ಮತ್ತು ಪಾನದ್ರವ್ಯಾರ್ಪಣೆಯನ್ನು ಸರಿಯಾದ ಪ್ರಮಾಣ 
ದಲ್ಲಿ ಅರ್ಪಿಸಬೇಕು. ೌಪಾಪಪರಿಹಾರಕ ಯಜ್ಞಕ್ಕಾಗಿ 
ಒಂದು ಹೋತವನ್ನು ಸಮರ್ಪಿಸಬೇಕು. ಕ್ರಮವಾಗಿ 
ಪ್ರ ಪ್ರತಿನಿತ್ಯ ಅರ್ಪಿಸುವ ““ರ್ವಾಂಗಹೋಮ ಮತ್ತು ಅದ 
ರೊಡನೆ ಅರ್ಪಿಸುವ ಧಾನ್ಯಾ ರ್ಪಣೆ ಮತ್ತು ಪಾನ 
ದ್ರವ್ಯಾರ್ಪಣೆಗಳಲ್ಲದೆ ಭಲ, ಿಂಡವುಗಳನ್ನು ಅರ್ಪಿಸ 
ಬೇಕು: 

20"" ಉತ್ಸವದ ಮೂರನೆಯ ದಿನದಲ್ಲಿ ನೀವು 
ಹನ್ನೊಂದು ಹೋರಿಗಳನ್ನು, ಎರಡು ಟಗರುಗಳನ್ನು 
ಮತ್ತು ಒಂದು ವರ್ಷದ ಹದಿನಾಲ್ಕು ಗಂಡು ಕುರಿ 
ಮರಿಗಳನ್ನು ಅರ್ಪಿಸಬೇಕು. ಇವುಗಳು ಪೂರ್ಣಾಂಗ 
ವಾದವುಗಳಾಗಿರಬೇಕು. ?'ಈ ಪಶುಗಳಲ್ಲಿ ಪ್ರತಿ 
ಯೊಂದಕ್ಕೂ ನೇಮಕವಾಗಿರುವ ಧಾನ್ಯಾರ್ಪಣೆಯನ್ನು 
ಮತ್ತು ಪಾನದ್ರವ್ಯಾರ್ಪಣೆಯನ್ನು ಸರಿಯಾದ ಪ್ರಮಾಣ 
ದಲ್ಲಿ ಅರ್ಪಿಸಬೇಕು. 2 ದೋಷಪರಿಹಾರಕ್ಕಾಗಿ ಒಂದು 
ಹೋತವನ್ನು ಸಮರ್ಪಿಸಬೇಕು. ಕ್ರಮಾನುಸಾರವಾದ 
ದೈನಂದಿನ ಸರ್ವಾಂಗಹೋಮ ಮತ್ತು ಅದರೊಡನೆ 
ಅರ್ಪಿಸುವ ಧಾನ್ಯಾರ್ಪಣೆ ಮತ್ತು ಪಾನದ್ರವ್ಯಾರ್ಪಣೆ 
ಗಳಲ್ಲದೆ ಮೇಲ್ಕಂಡವುಗಳನ್ನು ಅರ್ಪಿಸಬೇಕು. 

23""ಈ ಉತ್ಸವದ ನಾಲ್ಕನೆಯ ದಿನದಲ್ಲಿ ನೀವು ಹತ್ತು 
ಹೋರಿಗಳನ್ನು, ಎರಡು ಟಗರುಗಳನ್ನು ಮತ್ತು ಒಂದು 
ವರ್ಷದ ಹದಿನಾಲ್ಕು ಗಂಡು ಕುರಿಮರಿಗಳನ್ನು ಅರ್ಪಿಸ 
ಬೇಕು. ಇವು ಪೂರ್ಣಾಂಗವುಳ್ಳವುಗಳಾಗಿರಬೇಕು. ದ್ರು 
ಪಶುಗಳಲ್ಲಿ ಪ್ರತಿಯೊಂದಕ್ಕೆ ನೇಮಕವಾದ ಪ್ರಕಾರವೇ 
ಧಾನ್ಯಾರ್ಪಣೆಯನ್ನು ಮತ್ತು ಪಾನದ್ರವ್ಯಾರ್ಪಣೆಯನ್ನು 
ಸರಿಯಾದ ಪ್ರಮಾಣದಲ್ಲಿ ಅರ್ಪಿಸಬೇಕು. ೫ ಪಾಪಪರಿ 
ಹಾರಕ ಯಜ್ಞಕ್ಕಾಗಿ ಒಂದು ಹೋತವನ್ನು ಸಮರ್ಪಿಸ 
ಬೇಕು. ಕ್ರಮವಾಗಿ ಪ ಪ್ರತಿನಿತ್ಯ ಅರ್ಪಿಸುವ ಸರ್ವಾಂಗ 
ಹೋಮ ಮತ್ತು ಅದರೊಡನೆ ಅರ್ಪಿಸುವ ಧಾನ್ಯಾರ್ಪಣೆ 
ಮತ್ತು ಪಾನದ್ರವ್ಯಾರ್ಪಣೆಗಳಲ್ಲದೆ ಮೇಲ್ಕಂಹವುಗಳನ್ನು 
ಅರ್ಪಿಸಬೇಕು. 

26"" ಈ ಉತ್ಸವದ ಐದನೆಯ ದಿನದಲ್ಲಿ ನೀವು ಒಂಭತ್ತು 
ಹೋರಿಗಳನ್ನು, ಎರಡು ಟಗರುಗಳನ್ನು ಮತ್ತು ಒಂದು 








ರೊಡನೆ ಅರ್ಪಿಸುವ ಧಾನ್ಯಾ ರ್ಪಣೆ ಮತ್ತು ಪಾನ 
ದ್ರ ವ್ಯಾ ರ್ಪಣೆಗಳಲ್ಲ ದೆ re ಯಜ್ಞ ಕ್ಕಾ ಗಿ 
ಸ್‌ ಹೋತವನ್ನು ಸಮರ್ಪಿಸಬೇಕು. 


ವರ್ಷದ ಹದಿನಾಲ್ಕು ಗಂಡುಕುರಿಮರಿಗಳನ್ನು ಅರ್ಪಿಸ 
ಬೇಕು. ಇವುಗಳೆಲ್ಲಾ ಪೂರ್ಣಾಂಗವಾದವುಗಳಾಗಿರ 
ಬೇಕು. 'ಈ ಪಶುಗಳಲ್ಲಿ ಪ್ರತಿಯೊಂದಕ್ಕೂ ನೇಮಕ 


ಅರಣ್ಯಕಾಂಡ 29:28-30:8 


ಗೊಂಡ ಧಾನ್ಯಾರ್ಪಣೆಯನ್ನು ಮತ್ತು ಪಾನದ್ರವ್ಯಾ 
ರ್ಪಣೆಯನ್ನು ಸರಿಯಾದ ಪ್ರಮಾಣದಲ್ಲಿ ಅರ್ಪಿಸಬೇಕು. 
ಪಾಪಪರಿಹಾರಕಯಜ್ನಕ್ಕಾಗಿ ಒಂದು ಹೋತವನ್ನು 
ಸಮರ್ಪಿಸಬೇಕು. ಕ್ರಮವಾದ ದೈನಂದಿನ ಸರ್ವಾಂಗ 
ಹೋಮ ಮತ್ತು ಅದರೊಡನೆ ಅರ್ಪಿಸಬೇಕಾದ ಧಾನ್ಯಾ 
ರ್ಪಣೆ ಮತ್ತು ಪಾನದ್ರವ್ಯಾರ್ಪಣೆಗಳಲ್ಲದೆ ಮೇಲ್ಕಂಡವು 
ಗಳನ್ನೂ ಅರ್ಪಿಸಬೇಕು. 

29" ಕ್ರ ಉತ್ಸವದ ಆರನೆಯ ದಿನದಲ್ಲಿ ನೀವು ಎಂಟು 
ಹೋರಿಗಳನ್ನು, ಎರಡು ಟಗರುಗಳನ್ನು ಮತ್ತು ಒಂದು 
ವರ್ಷದ ಹದಿನಾಲ್ಕು ಗಂಡುಕುರಿಮರಿಗಳನ್ನು ಅರ್ಪಿಸ 
ಬೇಕು. ಇವುಗಳೆಲ್ಲ ಪೂರ್ಣಾಂಗವುಳ್ಳವುಗಳಾಗಿರ 
ಬೇಕು. *'ಈ ಪಶುಗಳಲ್ಲಿ ಪ್ರತಿಯೊಂದಕ್ಕೆ ನೇಮಕವಾದ 
ಪ್ರಕಾರವೇ ಧಾನ್ಯಾರ್ಪಣೆಯನ್ನೂ ಪಾನದ್ರವ್ಯಾರ್ಪಣೆ 
ಯನ್ನೂ ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕು. 
*' ದೋಷಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತವನ್ನು 
ಸಮರ್ಪಿಸಬೇಕು. ಕ್ರಮವಾಗಿ ಪ್ರತಿನಿತ್ಯ ಅರ್ಪಿಸುವ 
ಸರ್ವಾಂಗಹೋಮ ಮತ್ತು ಅದರೊಡನೆ ಅರ್ಪಿಸುವ 
ಧಾನ್ಯಾರ್ಪಣೆ ಮತ್ತು ಪಾನದ್ರವ್ಯಾರ್ಪಣೆಗಳಲ್ಲದೆ 
ಮೇಲ್ಕಂಡವುಗಳನ್ನು ಅರ್ಪಿಸಬೇಕು. 

32" ಈ ಉತ್ಸವದ ಏಳನೆಯ ದಿನದಲ್ಲಿ ನೀವು ಏಳು 
ಹೋರಿಗಳನ್ನು, ಎರಡು ಟಗರುಗಳನ್ನು ಮತ್ತು ಒಂದು 
ವರ್ಷದ ಹದಿನಾಲ್ಕು ಗಂಡುಕುರಿಮರಿಗಳನ್ನು ಅರ್ಪಿಸ 
ಬೇಕು. ಅವುಗಳೆಲ್ಲ ಪೂರ್ಣಾಂಗವಾದವುಗಳಾಗಿರ 
ಬೇಕು. **ಈ ಪಶುಗಳಲ್ಲಿ ಪ್ರತಿಯೊಂದಕ್ಕೆ ನೇಮಕವಾದ 
ಪ್ರಕಾರವೇ ಧಾನ್ಯಾರ್ಪಣೆಗಳನ್ನು ಮತ್ತು ಪಾನದ್ರವ್ಯಾ 
ರ್ಪಣೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಅರ್ಪಿಸಬೇಕು. 
**ದೋಷಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತವನ್ನು 
ಸಮರ್ಪಿಸಬೇಕು. ಕ್ರಮವಾಗಿ ಪ್ರತಿನಿತ್ಯ ಅರ್ಪಿಸುವ 
ಸರ್ವಾಂಗಹೋಮ ಮತ್ತು ಅದರೊಡನೆ ಅರ್ಪಿಸುವ 
ಧಾನ್ಯಾರ್ಪಣೆ ಮತ್ತು ಪಾನದ್ರವ್ಯಾರ್ಪಣೆಗಳಲ್ಲದೆ 
ಮೇಲ್ಕಂಡವುಗಳನ್ನೂ ಅರ್ಪಿಸಬೇಕು. 

3°" ಎಂಟನೆಯ ದಿನದಲ್ಲಿ ಮುಕ್ತಾಯ ಸಭಾಕೂಟ 


























222 


ಯಜ್ಞಕ್ಕಾಗಿ ಒಂದು ಹೋತವನ್ನು ಸಮರ್ಪಿಸಬೇಕು. 
ಕ್ರಮವಾಗಿ ಪ್ರತಿನಿತ್ಯ ಅರ್ಪಿಸುವ ಸರ್ವಾಂಗಹೋಮ 
ಮತ್ತು ಅದರೊಡನೆ ಅರ್ಪಿಸುವ ಧಾನ್ಯಾರ್ಪಣೆ ಮತ್ತು 
ಅದರ ಪಾನದ್ರವ್ಯಾರ್ಪಣೆಗಳಲ್ಲದೆ ಮೇಲ್ಕಂಹವುಗಳನ್ನು 
ಅರ್ಪಿಸಬೇಕು. 

39""ಮೇಲೆ ತಿಳಿಸಿರುವ ಸಾರ್ವಜನಿಕ ಯಜ್ಞಗಳನ್ನು 
ಇಡೀ ಸಮುದಾಯಕ್ಕೋಸ್ಕರ ಹಬ್ಬದ ದಿನಗಳಲ್ಲಿ ನಿಮ್ಮ 
ಸರ್ವಾಂಗಹೋಮಗಳನ್ನಾಗಿಯೂ ಧಾನ್ಯಾರ್ಪಣೆಗಳ 
ನ್ನಾಗಿಯೂ ಪಾನದ್ರವ್ಯಾರ್ಪಣೆಗಳನ್ನಾಗಿಯೂ ಮತ್ತು 
ಸಮಾಧಾನ ಯಜ್ಞಗಳನ್ನಾಗಿಯೂ ಅರ್ಪಿಸಬೇಕು. ನಿಮ್ಮ 
ವೈಯಕ್ತಿಕ ಹರಕೆಯ ಅರ್ಪಣೆ ಮತ್ತು ಸ್ವಯಿಚ್ಛಾರ್ಪಣೆ 
ಗಳಲ್ಲದೆ ಮೇಲ್ಕಂಡವುಗಳನ್ನು ಅರ್ಪಿಸಬೇಕು.'' 

40" ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲಾ ಮೋಶೆಯು 
ಇಸ್ರೇಲರಿಗೆ ತಿಳಿಸಿದನು. 








ವಿಶೇಷ ಹರಕೆಗಳು 

ಮೋಶೆಯು ಇಸ್ರೇಲರ ಕುಲಪ್ರಧಾನರಿಗೆ ಹೇಳಿ 
30 ದ್ದೇನೆಂದರೆ, “ಯೆಹೋವನು ಹೀಗೆ ಆಜ್ಞಾಪಿಸಿ 
ದ್ದಾನೆ: "ಯಾವನಾದರೂ ಯೆಹೋವನಿಗೆ ಇಂಥದ್ದನ್ನು 
ಕೊಡುತ್ತೇನೆಂದು ಹರಕೆ ಮಾಡಿದರೆ ಅಥವಾ ತಾನು 
ಇಂಥದ್ದನ್ನು ಮಾಡುವುದಿಲ್ಲ ಎಂದು ಆಣೆಯಿಟ್ಟು 
ಕೊಂಡರೆ, ಅವನು ತನ್ನ ಮಾತನ್ನು ಮೀರದೆ ತಾನು 
ಹೇಳಿದಂತೆಯೇ ನೆರವೇರಿಸಬೇಕು. 

"ಇನ್ನೂ ತನ್ನ ತಂದೆಯ ಮನೆಯಲ್ಲಿರುವ 
ಯುವತಿಯು ಯೆಹೋವನಿಗೆ ಇಂಥದ್ದನ್ನು ಕೊಡುತ್ತೇ 
ನೆಂದು ಹರಕೆ ಮಾಡಿಕೊಂಡರೆ ಅಥವಾ ಇಂಥದ್ದನ್ನು 
ಮಾಡುವುದಿಲ್ಲ ಎಂದು ಆಣೆಯಿಟ್ಟುಕೊಂಡರೆ, ಆದರೆ 
ಅವಳ ತಂದೆಯು ಅವಳ ಹರಕೆಯನ್ನಾಗಲೀ ಆಣೆಯ 
ನ್ನಾಗಲೀ ಕೇಳಿಯೂ ಅದರ ಬಗ್ಗೆ ಅವಳಿಗೆ ಏನೂ ಹೇಳ 
ದಿದ್ದರೆ, ಆಕೆಯು ಅಂಥಾ ಹರಕೆಯನ್ನೂ ಆಣೆಯನ್ನೂ 
ನೆರವೇರಿಸಲೇಬೇಕು. *ಆದರೆ ತಂದೆಯು ಆ ಸಂಗತಿ 
ಯನ್ನು ತಿಳಿದ ದಿನವೇ ಅದನ್ನು ಆಕ್ಷೇಫಿಸಿದರೆ, ಆಕೆಯು 





ವಿರುವುದು. ಆ ದಿನದಲ್ಲಿ ಯಾವ ಪ್ರಯಾಸದ ಕೆಲಸ 
ವನ್ನೂ ಮಾಡಬಾರದು. ನೀವು ಈ ಕೆಳಕಂಡವುಗಳನ್ನು 
ಯೆಹೋವನಿಗೆ ಸುಗಂಧಕರವಾದ ತ್ಯಾಗಮಯವಾದ 
ಸರ್ವಾಂಗಹೋಮವನ್ನಾಗಿ ಒಂದು ಹೋರಿಯನ್ನೂ 
ಒಂದು ಟಗರನ್ನೂ ಒಂದು ವರ್ಷದ ಏಳು ಗಂಡುಕುರಿ 
ಮರಿಗಳನ್ನೂ ಅರ್ಪಿಸಬೇಕು. ಇವುಗಳೆಲ್ಲ ಪೂರ್ಣಾಂಗ 
ವಾದವುಗಳಾಗಿರಬೇಕು. *'ಈ ಪಶುಗಳಲ್ಲಿ ಪ್ರತಿ 


ಮಾಡಿದ ಹರಕೆಯನ್ನಾಗಲೀ ಇಟ್ಟುಕೊಂಡ ಆಣೆಯ 
ನ್ನಾಗಲೀ ನೆರವೇರಿಸಬೇಕಿಲ್ಲ. ತಂದೆಯು ಆಕ್ಬೇಪಿಸಿದ್ದ 
ರಿಂದ ಯೆಹೋವನು ಅವಳನ್ನು ಕ್ಚಮಿಸುವನು. 
6"ಆದರೆ ಅವಳು ತನ್ನ ಹರಕೆಯನ್ನಾಗಲೀ ಆಣೆ 
ಯನ್ನಾಗಲೀ ನೆರವೇರಿಸಿಲ್ಲದಿರುವಾಗಲೇ ಮದುವೆ 
ಯಾದರೆ, ಗಂಡನು ಅದರ ಬಗ್ಗೆ ತಿಳಿದ ದಿನದಂದು ಆಕೆಗೆ 
ಅದರ ಬಗ್ಗೆ ಏನೂ ಹೇಳದಿದ್ದರೆ, ಆಕೆ ತಾನು ಮಾಡಿದ 





ಯೊಂದಕ್ಕೆ ನೇಮಕವಾದ ಪ್ರಕಾರವೇ ಧಾನ್ಯಾರ್ಪಣೆ 
ಗಳನ್ನು ಮತ್ತು ಪಾನದ್ರವ್ಯಾರ್ಪಣೆಗಳನ್ನು ಸರಿಯಾದ 
ಪ್ರಮಾಣದಲ್ಲಿ ಅರ್ಪಿಸಬೇಕು. ಪಾಪಪರಿಹಾರಕ 





ಹರಕೆಯನ್ನಾಗಲೀ ಆಣೆಯನ್ನಾಗಲೀ ನೆರವೇರಿಸಬೇಕು. 
*ಆದರೆ ಗಂಡನು ಅದನ್ನು ಕೇಳಿದ ದಿನವೇ ಆಕ್ಬೇಪಿಸಿದರೆ, 
ಅವನು ಆಕೆಯ ಹರಕೆಯನ್ನಾಗಲೀ ಅಥವಾ 


223 


ಆಣೆಯನ್ನಾಗಲೀ ರದ್ದುಪಡಿಸುವನು. ಯೆಹೋವನು 
ಅವಳನ್ನು ಕ್ಷಮಿಸುವನು. 

9""ವಿಧವೆಯಾಗಲೀ ವಿವಾಹವಿಚ್ಛೇಧನ ಹೊಂದಿದ 
ಸ್ತ್ರೀಯಾಗಲೀ ತಾನು ಮಾಡಿದ ಪ್ರತಿಯೊಂದು ಹರಕೆ 
ಯನ್ನೂ ಆಣೆಯನ್ನೂ ನೆರವೇರಿಸಲೇಬೇಕು. 
ವಿವಾಹಿತ ಸ್ತ್ರೀಯು ಅಂಥಾ ಹರಕೆಯನ್ನಾಗಲೀ 
ಪ್ರಮಾಣವನ್ನಾಗಲೀ ಮಾಡಿದಾಗ, ''ಅವಳ ಗಂಡನು 
ತಿಳಿದು ಅಡ್ಡಿಮಾಡದೆ ಏನೂ ಹೇಳದಿದ್ದರೆ ಆಕೆಯು ಆ 
ಹರಕೆಗಳನ್ನೂ ಆಣೆಗಳನ್ನೂ ನೆರವೇರಿಸಬೇಕು. ಆದರೆ 
ಗಂಡನು ಅವುಗಳನ್ನು ತಿಳಿದಾಗಲೇ ರದ್ದುಗೊಳಿಸಿದರೆ, 
ಅವಳ ಎಲ್ಲ ಹರಕೆಗಳಿಗೆ ಮತ್ತು ಆಣೆಗಳಿಗೆ ಬೆಲೆ 
ಯಿರುವುದಿಲ್ಲ. ಯಾಕಂದರೆ ಗಂಡನು ಅವುಗಳನ್ನು ರದ್ದು 
ಪಡಿಸಿದನು ಮತ್ತು ಯೆಹೋವನು ಆಕೆಯನ್ನು ಕೃಮಿಸು 
ತ್ತಾನೆ. ಹೆಂಡತಿ ಮಾಡಿದ ಹರಕೆಯನ್ನೂ ಆಣೆಯನ್ನೂ 
ಸ್ಥಾಪಿಸುವುದಕ್ಕಾಗಲೀ ರದ್ದುಮಾಡುವುದಕ್ಕಾಗಲೀ 
ಗಂಡನಿಗೆ ಅಧಿಕಾರವಿರುವುದು. ಆದರೆ ಅವಳ ಗಂಡನು 
ಅದನ್ನು ಕೇಳಿದ ದಿನದಿಂದ ಅದರ ಬಗ್ಗೆ ಆಕ್ಟೇಪಿಸದಿದ್ದರೆ, 
ಅವನು ಅವಳ ಎಲ್ಲಾ ಹರಕೆಗಳನ್ನು ಮತ್ತು ಆಣೆಗಳನ್ನು 
ಸ್ಥಾಪಿಸಿದ್ದಾನೆ. ಯಾಕಂದರೆ ಅವನು ಅದರ ಬಗ್ಗೆ ಕೇಳಿದ 
ದಿನದಂದು ಅವಳಿಗೆ ಏನೂ ಹೇಳಲಿಲ್ಲ. '5ಆದರೆ ಅವನು 
ಅವುಗಳ ಬಗ್ಗೆ ಕೇಳಿ ಸ್ವಲ್ಪ ದಿನಗಳಾದ ಮೇಲೆ ಆಕೆಯ 
ಹರಕೆಗಳನ್ನಾಗಲೀ ವಾಗ್ದಾನಗಳನ್ನಾಗಲೀ ರದ್ದು ಪಡಿಸಿ 
ದರೆ, ಆಕೆಯ ಹರಕೆಯನ್ನು ಮುರಿದದ್ದಕ್ಕಾಗಿ ಅವನು 
ಶಿಕ್ಷೆಯನ್ನು ಅನುಭವಿಸುವನು.'' 

16ಗಂಡಹೆಂಡತಿಯರ ಬಗ್ಗೆ, ತಂದೆಯೊಡನೆ ಇನ್ನೂ 
ಮನೆಯಲ್ಲಿರುವ ಮಗಳ ವಿಷಯದಲ್ಲಿ ಯೆಹೋವನು 
ಮೋಶೆಗೆ ಈ ಆಜ್ಞೆಗಳನ್ನು ಕೊಟ್ಟನು. 


ಇಸ್ರೇಲರು ಮಿದ್ಯಾನ್ಯರನ್ನು ಸಂಹರಿಸಿದ್ದು 

ಯೆಹೋವನು ಮೋಶೆಯೊಡನೆ ಮಾತಾಡಿ 
3 1 ಹೀಗಂದನು, *""ಮಿದ್ಯಾನ್ಯರನ್ನು ಸೋಲಿಸು 
ವುದರಿಂದ ನಾನು ಇಸ್ರೇಲರ ಗೌರವವನ್ನು ಸ್ಥಾಪಿಸು 

ವೆನು. ಇದಾದನಂತರ ನೀನು ಸಾಯುವಿ.'' 
3ಆಗ ಮೋಶೆ ಇಸ್ರೇಲರಿಗೆ, ""ಮಿದ್ಯಾನ್ಯರು 
ಯೆಹೋವನಿಗೆ ವಿರೋಧವಾಗಿ ಮಾಡಿದ ಕೃತ್ಯಗಳಿಗಾಗಿ 
ಅವರ ಮೇಲೆ ಆಕ್ರಮಣಮಾಡಿ ದಂಡಿಸಲು ನಿಮ್ಮಲ್ಲಿರುವ 
ಗಂಡಸರಲ್ಲಿ ಕೆಲವರನ್ನು ದಂಡಯಾತ್ರೆಗೆ ಆರಿಸಿಕೊಳ್ಳ 
ಬೇಕು. ಇಸ್ರೇಲಿನ ಕುಲಗಳವರಲ್ಲಿ ಪ್ರತಿಯೊಂದು 
ಕುಲದಿಂದ ಒಂದು ಸಾವಿರ ಗಂಡಸರನ್ನು ದಂಡಯಾತ್ರೆಗೆ 
ಕಳುಹಿಸಬೇಕು. ನಆದುದರಿಂದ ಇಸ್ರೇಲರ ಕುಲಗಳಿಂದ 
ಪ್ರತಿಯೊಂದು ಕುಲಕ್ಕೆ ಒಂದು ಸಾವಿರ ಗಂಡಸರ ಪ್ರಕಾರ 


ಅರಣ್ಯಕಾಂಡ 30:9-31:19 


ಹನ್ನೆರಡು ಸಾವಿರ ಗಂಡಸರನ್ನು ಯುದ್ಧಕ್ಕೆ ಆರಿಸಿ 
ಕೊಳ್ಳಲಾಯಿತು'' ಅಂದನು. 

6ಮೋಶೆಯು ಅವರನ್ನು ಯುದ್ಧಕ್ಕೆ ಕಳುಹಿಸಿದನು. 
ಅವರ ಸಂಗಡ ಎಲ್ಲಾಜಾರನ ಮಗನಾದ ಫೀನೆಹಾಸ 
ನನ್ನೂ ಕಳುಹಿಸಿದನು. ಫೀನೆಹಾಸನು ಪವಿತ್ರವಸ್ತುಗಳನ್ನು 
ತೆಗೆದುಕೊಂಡನು ಮತ್ತು ಸೂಚನೆ ಕೊಡುವುದಕ್ಕಾಗಿ 
ತುತ್ತೂರಿಗಳನ್ನು ತೆಗೆದುಕೊಂಡನು. 7ಯೆಹೋವನು 
ಆಜ್ಞಾಪಿಸಿದಂತೆಯೇ ಇಸ್ರೇಲರು ಮಿದ್ಯಾನ್ಯರೊಡನೆ 
ಯುದ್ಧಮಾಡಿದರು. ಅವರು ಮಿದ್ಯಾನ್ಯರ ಗಂಡಸ 
ರೆಲ್ಲರನ್ನು ಕೊಂದರು. ಅವರು ಕೊಂದವರಲ್ಲಿ ಎವೀ, 
ರೆಕೆಮ್‌, ಚೂರ್‌, ಹೂರ್‌ ಮತ್ತು ರೆಬಾ ಎಂಬ 
ಮಿದ್ಯಾನ್ಯರ ಐದು ಮಂದಿ ರಾಜರು ಸೇರಿದ್ದರು. ಅವರು 
ಕತ್ತಿಯಿಂದ ಬೆಯೋರನ ಮಗನಾದ ಬಿಳಾಮನನ್ನೂ 
ಕೊಂದರು. *ಇಸ್ರೇಲರು ಮಿದ್ಯಾನ್ಯರ ಹೆಂಗಸರನ್ನು 
ಮತ್ತು ಮಕ್ಕಳನ್ನು ಸೆರೆಹಿಡಿದರು. ಅವರು ಮಿದ್ಯಾನ್ಯರ 
ಎಲ್ಲಾ ಪಶುಗಳನ್ನು, ಮತ್ತು ಇತರ ಅಮೂಲ್ಯವಾದ 
ವಸ್ತುಗಳನ್ನು ತೆಗೆದುಕೊಂಡರು. ಅವರು ನೆಲೆಸಿದ್ದ 
ಊರುಗಳನ್ನೂ ಪಾಳೆಯಗಳನ್ನೂ ಸುಟ್ಟುಹಾಕಿದರು. 
!!ಎಲ್ಲಾ ಜನರನ್ನೂ ಪಶುಗಳನ್ನೂ ಹಿಡಿದು, 2ತಾವು 
ಸೆರೆಹಿಡಿದವರನ್ನೂ ಪಶುಗಳನ್ನೂ ಆಸ್ತಿಯನ್ನೂ ತೆಗೆದು 
ಕೊಂಡು ಜೆರಿಕೋ ಪಟ್ಟಣದ ಆಚೆ ಜೋರ್ಡನ್‌ 
ಹೊಳೆಯ ತೀರದಲ್ಲಿ ಮೋವಾಬ್ಯರ ಬಯಲಿನಲ್ಲಿದ್ದ 
ಪಾಳೆಯಕ್ಕೆ ಅಂದರೆ ಮೋಶೆ, ಯಾಜಕನಾದ 
ಎಲ್ಲಾಜಾರ್‌ ಮತ್ತು ಇಸ್ರೇಲರ ಸರ್ವಸಮೂಹದವರು 
ಇದ್ದಲ್ಲಿಗೆ ಬಂದರು. ''ಮೋಶೆಯೂ ಯಾಜಕನಾದ 
ಎಲ್ಲಾಜಾರನೂ ಸಮೂಹದ ಪ್ರಧಾನರೂ ಪಾಳೆಯದ 
ಹೊರಗೆ ಬಂದು ಸೈನಿಕರನ್ನು ಎದುರುಗೊಂಡರು. 
ಮೋಶೆಯು ಯುದ್ಧದಿಂದ ಹಿಂತಿರುಗಿ ಬರುತ್ತಿದ್ದ 
ಸೈನ್ಯಾಧಿಕಾರಿಗಳ ಮೇಲೆ ಅಂದರೆ ಸಹಸ್ರಾಧಿಪತಿಗಳ 
ಮತ್ತು ಶತಾಧಿಪತಿಗಳ ಮೇಲೆ ಕೋಪಗೊಂಡನು. 
ಅವನು ಅವರಿಗೆ, ""ನೀವು ಎಲ್ಲಾ ಹೆಂಗಸರನ್ನು 
ಉಳಿಸಿದ್ದೇಕೆ? ಬಿಳಾಮನ ಸಲಹೆಯನ್ನು ಅನುಸರಿಸಿ, 
ಯೆಹೋವನಿಗೆ ವಿರೋಧವಾಗಿ ಇಸ್ರೇಲರು ಪಾಪ 
ಮಾಡುವಂತೆ ಮಾಡಿ ಪೆಗೋರದ ಬಾಳನ ಸಂಗತಿಗೆ 
ಕಾರಣರಾದವರು ಇವರೇ ಅಲ್ಲವೇ? ಅದರ ಫಲವಾಗಿ 
ಭಯಂಕರವಾದ ಕಾಯಿಲೆಯು ಜನರಿಗೆ ಬಂದಿತು. 
ಆದುದರಿಂದ ಈ ಗುಂಪಿನಲ್ಲಿರುವ ಎಲ್ಲಾ ಹುಡುಗ 
ರನ್ನೂ ಪುರುಷಸಂಗಮ ಮಾಡಿದ ಎಲ್ಲಾ ಮಿದ್ಯಾನ್‌ 
ಹೆಂಗಸರನ್ನೂ ಕೊಲ್ಲಬೇಕು. ಪುರುಷ ಸಂಗಮ 
ಮಾಡದಿರುವ ಕನ್ಯೆಯರನ್ನು ನಿಮಗಾಗಿ ಉಳಿಸಿರಿ. 
ಔೌನೀವಾದರೊ ಏಳು ದಿನಗಳವರೆಗೂ ಪಾಳೆಯದ 
ಹೊರಗೆ ಇರಬೇಕು. ಮನುಷ್ಯರನ್ನು ಕೊಂದವರೂ 


ಅರಣ್ಯಕಾಂಡ 31:20-54 


ಶವಸೋಂಕಿದವರೂ ನಿಮ್ಮವರಾಗಿರಲೀ ಸೆರೆಯವ 


ರಾಗಿರಲೀ ಮೂರನೆಯ ಮತ್ತು ಏಳನೆಯ ದಿನದಲ್ಲಿ 


ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳಬೇಕು. ಅದಲ್ಲದೆ ಎಲ್ಲಾ 
ಬಟ್ಟೆಗಳನ್ನೂ ತೊಗಲಿನ ಸಾಮಾನುಗಳನ್ನೂ ಮೇಕೆ 
ಕೂದಲಿನ ವಸ್ತುಗಳನ್ನೂ ಮರದ ಸಾಮಾನನ್ನೂ 
ಶುದ್ಧಮಾಹಬೇಕು.'' 

ಆಗ ಯಾಜಕನಾದ ಎಲ್ಲಾಜಾರನು ಸೈನಿಕರೊಡನೆ 
ಮಾತಾಡಿ ಇಂತೆಂದೆನು: "ಯೆಹೋವನು ಮೋಶೆಗೆ 
ಯುದ್ಧ! ದಿಂದ ಮರಳಿಬರುವ ಸೈನಿಕರ ಬಗ್ಗೆ ಆನಿಯಮ 
ಗಳನ್ನು ಕೊಟ್ಟನು: ನ 3ಚ್ರಂಕಿಯನ್ನು ಸ ಹಿಸ ಬಲ್ಲ ಚಿನ್ನ, 
ಬೆಳ್ಳಿ, "ತಾಮ್ರ, ಕಬ್ಬಿಣ, ತವರ, ಸೀಸ ಮೊದಲಾದ 
ಪುಗಳನ್ನು ಬೆಂಕಿಯಲ್ಲಿ ಹಾಯಿಸಿ ಶುದ್ಧ ಮಾಡಬೇಕು. 
ಬಳಿಕ ಶುದ್ಧೀಕರಣದ ನೀರಿನಿಂದ ಅವುಗಳನ್ನು ಶುದ್ದೀಕ 


ರಿಸಬೇಕು. ಬೆಂಕಿಯನ್ನು ಸಹಿಸಲಾರದ ವಸ್ತುಗಳನ್ನು 


ನೀರಿನಿಂದ ಮಾತ್ರ ತೊಳೆಯಬೇಕು. ಏಳನೆಯ ದಿನ 
ದಲ್ಲಿ ನಿಮ್ಮ ಬಟ್ಟೆಗಳನ್ನು ಒಗೆದುಕೊಂಡ ನಂತರ ನೀವು 
ಶುದ್ಧರಾಗುವಿರಿ. ಆಮೇಲೆ ನೀವು ಪಾಳೆಯದೊಳಗೆ 
ಬರಬಹುದು.'' 

2ತರುವಾಯ ಯೆಹೋವನು ಮೋಶೆಗೆ, ""ನೀನೂ 


ಯಾಜಕನಾದ ಎಲ್ಲಾಜಾರನೂ ಸಮುದಾಯದ ಎಲ್ಲಾ 


ಕುಲಪ್ರಧಾನರೂ ಸೆರೆಸಿಕ್ಕಿದ ಮನುಷ್ಯರನ್ನು ಮತ್ತು 
ಪಶುಗಳನ್ನು ಲೆಕ್ಕಿಸಿ ಪಟ್ಟಿಮಾಡಬೇಕು. ?' ಅವುಗಳನ್ನು 
ಎರಡು ಭಾಗಮಾಡಿ ಯುದ್ದಕ್ಕೆ ಹೋದ ಸೈನಿಕರಿಗೆ ಅರ್ಧ 
ವನ್ನು ಮಿಕ್ಕಸಮೂಹದವರಿಗೆ ಅರ್ಧವನ್ನು ಹಂಚಿ ಕೊಡ 
ಬೇಕು. ಯುದ್ಧಕ್ಕೆ ಹೋದ ಸೈನಿಕರಿಗೆ ಬರುವ ಭಾಗ 


ದಿಂದ ಮನುಷ್ಯರನ್ನು, ದನಕರುಗಳನ್ನು, ಕತ್ತೆಗಳನ್ನು 


ಮತ್ತು ಕುರಿಗಳನ್ನು ನೀನು ಐನೂರರಲ್ಲಿ ಒಂದರ 
ಮೇರೆಗೆ ಯೆಹೋವನಿಗೋಸ್ಕರ ಕಪ್ಪವನ್ನು ತೆಗೆದು 
ಕೊಂಡು, ಅದನ್ನು ಪ್ರತ್ಯೇಕಿಸಿ ಯಾಜಕನಾದ ಎಲ್ಲಾಜಾರ 
ನಿಗೆ ಒಪ್ಪಿಸಬೇಕು. ಮಿಕ್ಕ ಇಸ್ರೇಲರಿಗೆ ಬರುವ ಭಾಗ 
ದಿಂದ ಮನುಷ್ಯರನ್ನು, ದನಕರುಗಳನ್ನು, ಕತ್ತೆಗಳನ್ನು, 
ಕುರಿಗಳನ್ನು ಐವತ್ತರಲ್ಲಿ ಒಂದರ ಮೇರೆಗೆ ತೆಗೆದುಕೊಳ್ಳ 


ಬೇಕು. ಅದನ್ನು ಯೆಹೋವನ ಪವಿತ್ರಗುಡಾರವನ್ನು 


ನೋಡಿಕೊಳ್ಳುವ ಲೇವಿಯರಿಗೆ ಕೊಡಬೇಕು'' ಎಂದು 
ಆಜ್ಞಾಪಿಸಿದನು. 

3! ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದಂತೆಯೇ 
ಮೋಶೆ ಮತ್ತು ಎಲ್ಲಾಜಾರರು ಮಾಡಿದರು. ಸೈನಿಕರು 
ಆರು ಲಕ್ಸದ ಎಪ್ಪತ್ತೈದು ಸಾವಿರ ಕುರಿಗಳನ್ನು, 3 ಎಫ 

El ಬ 
ತ್ತೆರಡು ಸಾವಿರ ದನಕರುಗಳನ್ನು, *'ಅರವತ್ತೊಂದು 


224 


ಮೂವತ್ತೇಳು ಸಾವಿರದ ಐನೂರು ಕುರಿಗಳನ್ನು ಪಡೆದು 
ಕೊಂಡರು. *'ಅವರು ಆರುನೂರ ಐವತ್ತೇಳು ಕುರಿ 
ಗಳನ್ನು ಯೆಹೋವನಿಗೆ ಕೊಟ್ಟರು. 38ಸ ಸೈನಿಕರು ಮೂವ 
ತ್ತಾರು ಸಾವಿರ ದನಕರುಗಳನ್ನು ಫಡರುಕಡರಡರು. 
ಅವುಗಳಲ್ಲಿ ಎಪ್ಪತ್ತೆ. ರಡು ದನಕರುಗಳನ್ನು ಯೆಹೋವನಿಗೆ 
ಕೊಟ್ಟರು. ಸ್ಸನಿಕರು ಮೂವತ್ತು ಸಾವಿರದ ಐನೂರು 
ಕತ್ತೆಗಳನ್ನು ಪಡೆದುಕೊಂಡರು. ಅವರು ಅರವತ್ತೊಂದು 
ಕತ್ತೆಗಳನ್ನು ಯೆಹೋವನಿಗೆ ಕೊಟ್ಟರು. “ಸೈನಿಕರು 
ಹದಿನಾರು ಸಾವಿರ ಮಂದಿ ಕನ್ನಿಕೆಯರನ್ನು ಪಡೆದು 
ಕೊಂಡರು. ಅವರು ಮೂವತ್ತೆರಡು ಮಂದಿ ಕನ್ನಿಕೆ 
ಯರನ್ನು ಯೆಹೋವನಿಗೆ ಕೊಟ್ಟರು. 41'ಸಷೋಶೆಯು 
ಯೆಹೋವನ ಅಪ್ಪಣೆಯ ಮೇರೆಗೆ ಆ ಕಪ್ಪವನ್ನೆಲ್ಲ 
ಯೆಹೋವನಿಗೆ ಕೊಡುಗೆಯಾಗಿ ಯಾಜಕನಾದ 
ಎಲ್ಲಾಜಾರನಿಗೆ ಕೊಟ್ಟನು. 

ೊನೋಶೆಯು 'ಜನರ ಅರ್ಧಭಾಗವನ್ನು ಎಣಿಸಿ 
ದನು. ಯುದ್ಧಕ್ಕೆ ಹೋಗಿದ್ದ ಸೈನಿಕರಿಂದ ಮೋಶೆಯು 
ತೆಗೆದುಕೊಂಡ ಜನರ ಅರ್ಧಭಾಗ: ಮೂರು ಲಕ್ಷದ 
ಮೂವತ್ತೇಳು ಸಾವಿರದ ಐನೂರು ಕುರಿಗಳು, “ಮೂವ 
ತ್ತಾರು ಸಾವಿರ ದನಕರುಗಳು, “ಮೂವತ್ತು ಸಾವಿರದ 
ಐನೂರು ಕತ್ತೆಗಳು “ಮತ್ತು ಹದಿನಾರು ಸಾವಿರ ಸ್ತ್ರೀ 
ಯರು. ಇಸ್ರೇಲ್‌ ಜನರಿಗೆ ದೊರಕಿದ ಅರ್ಧಭಾಗ 
ದಿಂದ ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಮೋಶೆ 
ಐವತ್ತನೆ ಒಂದು ಭಾಗವನ್ನು ತೆಗೆದುಕೊಂಡು 
ಯೆಹೋವನ ಪವಿತ್ರಗುಹಾರವನ್ನು ನೋಡಿಕೊಳ್ಳುತ್ತಿದ್ದ 
ಲೇವಿಯರಿಗೆ ಕೊಟ್ಟನು. 

ಆಗ ದಂಡಿನ ಸಹಸ್ರಾಧಿಪತಿಗಳೂ ಶತಾಧಿಪತಿಗಳೂ 
ಮೋಶೆಯ ಬಳಿಗೆ ಬಂದು, ನಿನ್ನ ದಾಸರಾದ ನಾವು 
ನಮ್ಮ ಅಧಿಕಾರದೊಳಗೆ ಇದ್ದ ಸೈನಿಕರನ್ನು ಲೆಕ್ಕಿಸಲಾಗಿ 
ಒಬ್ಬನಾದರೂ ಕಡಿಮೆಯಾಗಿಲ್ಲವೆಂದು ತಿಳಿಯಿತು. 
ಆದಕಾರಣ ಯೆಹೋವನು ಕಾಪಾಡಿದ ನಮ್ಮ ಪ್ರಾಣ 
ಗಳಿಗೆ ಈಡಾಗಿ ಆತನಿಗೋಸ್ಕರ ಕಾಣಿಕೆಯಾಗಿ ನಮ್ಮಲ್ಲಿ 
ಒಬ್ಬೊಬ್ಬನು ತನಗೆ ಸಿಕ್ಕಿದ ಚಿನ್ನದ ಒಹವೆಗಳನ್ನು ಅಂದರೆ 
ತೋಳ್ಪಳಿ, ಕಡಗ, ಮುದ್ರೆ,ಯುಂಗುರ, ಮುರುವು, ಕಂಠ 
ಮಾಲೆ ಮುಂತಾದವುಗಳನ್ನು ನಮ್ಮ ಶುದ್ಧೀಕರಣಕ್ಕಾಗಿ 
ಯೆಹೋವನಿಗೆ ತಂದಿದ್ದೇವೆ'' ಅಂದರು. 

5!ಅವರು ಕೊಟ್ಟ ಎಲ್ಲಾ ಚಿನ್ನದ ವಸ್ತುಗಳನ್ನು 
ಮೋಶೆಯು ತೆಗೆದುಕೊಂಡು ಅವುಗಳನ್ನು ಯಾಜಕನಾದ 
ಎಲ್ಲಾಜಾರನಿಗೆ ಕೊಟ್ಟನು. ಅವುಗಳನ್ನು ವಿಚಿತ್ರವಾಗಿ 
ಮಾಡಲಾಗಿತ್ತು. ಸಹಸ್ರಾ ಧಿಪತಿಗಳು ಮತ್ತು ಶತಾಧಿ 











ಸಾವಿರ ಕತ್ತೆಗಳನ್ನು, ಮೂವತ್ತೆರಡು ಸಾವಿರ ಕನ್ನಿಕೆ 


ಪತಿಗಳು ಯೆಹೋವನಿಗೆ ಕೊಟ್ಟ ಚಿನ್ನವು ನಾನೂರಿಪ್ಪತ್ತು 





ಯರನ್ನು ಪಡೆದುಕೊಂಡರು. ಯುದ್ಧಕ್ಕೆ ಹೋದ 
ಸೈನಿಕರು ಅರ್ಧಭಾಗವನ್ನು ಅಂದರೆ ಮೂರು ಲಕ್ಷದ 


ಪೌಂಡು ತೂಕವಿತ್ತು ಉಳಿದದ್ದನ್ನು ಸೈನಿಕರು ತಮ 
ಗಾಗಿ ಇಟ್ಟುಕೊಂಡರು. 5 ಮೋಶೆಯೂ ಯಾಜಕನಾದ 


225 


ಅರಣ್ಯಕಾಂಹ 32:1-23 





ಎಲ್ಲಾಜಾರನೂ ಸಹಸ್ರಾಧಿಪತಿಗಳೂ ಶತಾಧಿಪತಿಗಳೂ 
ಕೊಟ್ಟ ಚಿನ್ನವನ್ನು ತೆಗೆದುಕೊಂಡು ದೇವದರ್ಶನ 
ಗುಹಾರದಲ್ಲಿ ಇಟ್ಟರು. ಇಸ್ರೇಲರ ವಿಷಯದಲ್ಲಿ 
ಜ್ಞಾಪಕಾರ್ಥವಾಗಿ ಇದು ಯೆಹೋವನ ಸನ್ನಿಧಿಯಲ್ಲಿ 
ಇಡಲ್ಪಟ್ಟಿತು. 


ಜೋರ್ಡನ್‌ ಹೊಳೆಯ ಪೂರ್ವದಲ್ಲಿ ಇಸ್ರೇಲರ 
ಕುಟುಂಬಗಳು 
ರೂಬೇನ್‌ ಕುಲದವರಿಗೂ ಗಾದ್‌ ಕುಲದವ 
3 2 ರಿಗೂ ಬಹಳ ದನಗಳಿದ್ದವು. ಅವರು ಯಗ್ವೇರ್‌ 
ಮತ್ತು ಗಿಲ್ಯಾದ್‌ ಪ್ರದೇಶಗಳನ್ನು ನೋಡಿದಾಗ ಅವು 
ಅವರ ಪಶುಗಳ ಮೇವಿಗೆ ಒಳ್ಳೆಯ ಸ್ಥಳವೆಂದು ತಿಳಿದು 
ಕೊಂಡರು. ?ಆದ್ದರಿಂದ ರೂಬೇನ್‌ ಮತ್ತು ಗಾದ್‌ 
ಕುಲದವರು ಮೋಶೆಯ ಬಳಿಗೆ ಬಂದರು. ಅವರು 
ಮೋಶೆಯ ಸಂಗಡದಲ್ಲೂ ಯಾಜಕನಾದ ಎಲ್ಲಾಜಾರನ 
ಸಂಗಡದಲ್ಲೂ ಜನರ ನಾಯಕರ ಸಂಗಡದಲ್ಲೂ 
ಮಾತಾಡಿ ಹೀಗೆ ಹೇಳಿದರು: **ಯೆಹೋವನು 
ಇಸ್ರೇಲರಿಗೆ ಅಧೀನಪಡಿಸಿದ ಈ ಪ್ರದೇಶವು ಅಂದರೆ, 
ಅಟಾರೋತ್‌, ದೀಬೋನ್‌, ಯಗ್ದೇರ್‌, ನಿಮ್ರಾ, 
ಹೆಷ್ಟೋನ್‌, ಎಲೆಯಾಲೆ, ಸೆಬಾಮ್‌, ನೆಬೋ, 
ಬೆಯೋನ್‌ ಎಂಬ ಪಟ್ಟಣಗಳ ಪ್ರದೇಶವು ಪಶುಗಳ 
ಮೇವಿಗೆ ಒಳ್ಳೆಯ ಸ್ಥಳವಾಗಿದೆ. ನಿಮ್ಮ ದಾಸರಾದ ನಮಗೆ 
ಬಹಳ ಪಶುಗಳು ಇವೆ. ಆದ್ದರಿಂದ ಈ ಪ್ರದೇಶವನ್ನೇ 
ನಮಗೆ ಸ್ವಾಸ್ತವನ್ನಾಗಿ ಕೊಟ್ಟರೆ ನಮಗೆ ಉಪಕಾರ 
ಮಾಡಿದಂತಾಗುವುದು. ನಾವು ಜೋರ್ಡನ್‌ ನದಿಯನ್ನು 
ದಾಟಿಹೋಗುವಂತೆ ಮಾಡಬೇಡ.'' 
ಮೋಶೆಯು ರೂಬೇನ್‌ ಮತ್ತು ಗಾದ್‌ ಕುಲಗಳ 
ವರಿಗೆ, ""ನಿಮ್ಮ ಸಹೋದರರು ಯುದ್ಧಕ್ಕೆ ಹೋಗುವಾಗ 
ನೀವು ಇಲ್ಲೇ ಕುಳಿತಿರಬೇಕೇ? ಯೆಹೋವನು 
ಇಸ್ರೇಲರಿಗೆ ಕೊಟ್ಟ ದೇಶಕ್ಕೆ ಅವರು ಹೋಗದಂತೆ ನೀವು 
ಯಾಕೆ ಅವರಿಗೆ ಅಧೈರ್ಯವನ್ನು ಹುಟ್ಟಿಸುತ್ತೀರಿ? 8ಆ 
ದೇಶವನ್ನು ನೋಡಿಕೊಂಡು ಬರುವುದಕ್ಕೆ ನಾನು 
ಕಾದೇಶ್‌ ಬರ್ನೇಯದಿಂದ ನಿಮ್ಮ ಪೂರ್ವಿಕರನ್ನು 
ಗೂಢಚಾರರನ್ನಾಗಿ ಕಳುಹಿಸಿದಾಗ ಅವರೂ ಹಾಗೆಯೇ 
ಮಾಡಿದರಲ್ಲಾ. ಅವರು ಎಷ್ಕೋಲ್‌ ತಗ್ಗಿಗೆ ಬಂದು ಆ 
ದೇಶವನ್ನು ನೋಡಿ ಇಸ್ರೇಲರಿಗೆ ಅಧೈರ್ಯವನ್ನು 
ಹುಟ್ಟಿಸಿದ್ದರಿಂದ ಇಸ್ರೇಲರು ತಮಗೆ ಯೆಹೋವನು 
ವಾಗ್ದಾನ ಮಾಡಿದ್ದ ದೇಶಕ್ಕೆ ಹೋಗಲೇ ಇಲ್ಲ. ಆಗ 
ಯೆಹೋವನು ಕೋಪಗೊಂಡು, 1112 ಈ ಜಿಪ್ಟಿನಿಂದ 
ಬಂದ ಈ ಜನರಲ್ಲಿ ಮತ್ತು ಇಪ್ಪತ್ತು ವರ್ಷ ಮೊದಲು 
ಗೊಂಡು ಅದಕ್ಕಿಂತ ಹೆಚ್ಚು ವಯಸ್ಸಾದ ನಿಮ್ಮವರೆಲ್ಲಾ 
ಕೆನಿಜ್ಜೀಯನಾದ ಯೆಫುನ್ನೆಯ ಮಗ ಕಾಲೇಬನ ಮತ್ತು 





ನೂನನ ಮಗನಾದ ಯೆಹೋಶುವನ ಹೊರತು ಯಾರೂ 
ನನ್ನನ್ನು ನಿಜವಾಗಿಯೂ ಅನುಸರಿಸದೆ ಹೋದದ್ದರಿಂದ, 
ನಾನು ಅಬ್ರಹಾಮ್‌, ಇಸಾಕ್‌, ಯಾಕೋಬರಿಗೆ 
ಪ್ರಮಾಣಪೂರ್ವಕವಾಗಿ ಕೊಟ್ಟ ದೇಶವನ್ನು ಅವರಿಬ್ಬರೇ 
ಹೊರತು ಬೇರೆ ಯಾರೂ ನೋಡುವುದೇ ಇಲ್ಲ' ಎಂದು 
ಖಂಡಿತವಾಗಿ ಹೇಳಿದನು. 

"ಆದ್ದರಿಂದ ಯೆಹೋವನು ಇಸ್ರೇಲರ ಮೇಲೆ 
ಕೋಪಗೊಂಡು, ತನ್ನನ್ನು ಬೇಸರಗೊಳಿಸಿದ್ದ ಇಡೀ ತಲೆ 
ಮಾರು ಸಾಯುವತನಕ ಇಸ್ರೇಲರನ್ನು ಮರು 
ಭೂಮಿಯಲ್ಲಿ ನಲವತ್ತು ವರ್ಷಗಳ ಕಾಲ ಅಲೆ 
ದಾಡಿಸಿದನು. "ದುಷ್ಟ ಸಂತತಿಯವರೇ, ಈಗ ನೀವು 
ಯೆಹೋವನ ಭಯಂಕರವಾದ ಕೋಪವನ್ನು ಇನ್ನೂ 
ಹೆಚ್ಚಾಗಿ ಮಾಡಲು ನಿಮ್ಮ ಪೂರ್ವಿಕರ ಸ್ಥಾನವನ್ನು 
ತೆಗೆದುಕೊಂಡಿದ್ದೀರಿ. ೌನೀವು ಆತನನ್ನು ಹಿಂಬಾಲಿಸದೆ 
ಹೋದರೆ, ಆತನು ಇಸ್ರೇಲರನ್ನು ಮರುಭೂಮಿಯಲ್ಲಿ 
ಇನ್ನೂ ಹೆಚ್ಚು ಕಾಲ ಬಿಟ್ಟುಬಿಡುವನು. ಈ ಜನರೆಲ್ಲರ 
ನಾಶನಕ್ಕೆ ನೀವೇ ಕಾರಣರಾಗುವಿರಿ'' ಎಂದು ಹೇಳಿದನು. 

165ಗ ಅವರು ಮೋಶೆಯ ಬಳಿಗೆ ಬಂದು, ""ನಮ್ಮ 
ಪಶುಗಳಿಗಾಗಿ ನಾವು ಬೇಲಿಯನ್ನು ಹಾಕೋಣ ಮತ್ತು 
ಸ್ತ್ರೀಯರಿಗಾಗಿ ಮತ್ತು ಮಕ್ಕಳಿಗಾಗಿ ಊರುಗಳನ್ನು 
ಕಟ್ಟುವೆವು. "ಬಳಿಕ ಇಸ್ರೇಲರನ್ನು ಅವರವರ ಸ್ಥಳಗಳಿಗೆ 
ಸೇರಿಸುವವರೆಗೆ ನಾವು ಅವರ ಮುಂದೆ ಹೋಗುವ 
ಸೈನಿಕರಾಗಿ ಹೊರಡುವೆವು ಅಲ್ಲದೆ ನಮ್ಮ ಸ್ತ್ರೀಯರು 
ಮತ್ತು ಮಕ್ಕಳು ಈ ದೇಶದ ಇತರ ನಿವಾಸಿಗಳಿಂದ 
ತೊಂದರೆಗೊಳಗಾಗದೆ ಕೋಟೆಗಳುಳ್ಳ ಊರುಗಳಲ್ಲಿ 
ಸುರಕ್ಷಿತವಾಗಿರುವರು. '*ಇಸ್ರೇಲರೆಲ್ಲರು ದೇಶದಲ್ಲಿ 
ನಮಗೆ ಬರಬೇಕಾದ ಸ್ವಾಸ್ತ್ಯವನ್ನು ತೆಗೆದುಕೊಳ್ಳುವ ತನಕ 
ನಾವು ನಮ್ಮ ಮನೆಗಳಿಗೆ ಹೋಗುವುದಿಲ್ಲ. ನಮಗೆ 
ಜೋರ್ಡನ್‌ ಹೊಳೆಯ ಈಚಿ ಪೂರ್ವದಿಕ್ಕಿನಲ್ಲಿ ಸ್ವಾಸ್ಯವು 
ದೊರಕಿದ್ದರಿಂದ ನಾವು ಹೊಳೆಯ ಆಚೆ ಎಲ್ಲಿಯೂ ಅವ 
ರೊಂದಿಗೆ ಸ್ವಾಸ್ತ್ಯವನ್ನು ಅಪೇಶಿಸುವುದಿಲ್ಲ'' ಅಂದರು. 

ಸಜ ದಕ್ಕೆ ಮೋಶೆ, "'ನೀವು ನಿಮ್ಮ ಮಾತಿನಂತೆ 
ಯೆಹೋವನ ಮುಂದೆ ಸನ್ನದ್ದರಾದ ಸೈನಿಕರಾಗಿ ಯುದ್ಧಕ್ಕೆ 
ಹೋಗುವುದಾದರೆ, ಯೆಹೋವನು ತನ್ನ ವೈರಿಗಳನ್ನು 
ಓಡಿಸುವ ತನಕ ಮತ್ತು ಆ ದೇಶವನ್ನು ಗೆದ್ದುಕೊಳ್ಳು 
ವತನಕ ಪ್ರತಿಯೊಬ್ಬ ಪ್ರವೀಣ ಸೈನಿಕನು ಯೆಹೋವನ 
ಮುಂದೆ ಜೋರ್ಡನ್‌ ನದಿಯನ್ನು ದಾಟಿದರೆ, ಆ ಬಳಿಕ 
ನೀವು ನಿಮ್ಮ ಮನೆಗಳಿಗೆ ಹಿಂತಿರುಗಬಹುದು ಮತ್ತು 
ನೀವು ಯೆಹೋವನ ದೃಷ್ಟಿಯಲ್ಲಿಯೂ ಇಸ್ರೇಲರ 
ದೃಷ್ಟಿಯಲ್ಲಿಯೂ ನಿಮ್ಮ ಕರ್ತವ್ಯವನ್ನು ಮಾಡಿದವ 
ರಾಗಿರುವಿರಿ. ಚ ಆದರೆ ನೀವು ಈ ಸಂಗತಿಗಳನ್ನು ಮಾಡ 
ದಿದ್ದರೆ, ಯೆಹೋವನಿಗೆ ವಿರೋಧವಾಗಿ ಪಾಪ 


ಅರಣ್ಯಕಾಂಡ 32:24-33:5 


ಮಾಡಿದವರಾಗಿರುವಿರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು 
ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು 
ಖಚಿತವಾಗಿ ತಿಳಿದುಕೊಳ್ಳಿರಿ. ನಿಮ್ಮ ಸ್ತ್ರೀಯರಿ 
ಗಾಗಿಯೂ ಮಕ್ಕಳಿಗಾಗಿಯೂ ಊರುಗಳನ್ನು ಕಟ್ಟಿರಿ 
ಮತ್ತು ಪಶುಗಳಿಗಾಗಿ ದೊಡ್ಡಿಯನ್ನು ಕಟ್ಟಿರಿ. ಬಳಿಕ ನೀವು 
ವಾಗ್ದಾನ ಮಾಡಿದಂತೆಯೇ ಮಾಡಿರಿ'' ಎಂದನು. 

ಬಗ ಗಾದ್ಯರು ಮತ್ತು ರೂಬೇನ್ಯರು ಮೋಶೆಗೆ, 
""ಸ್ವಾಮೀ, ನಾವು ನಿನ್ನ ಸೇವಕರಾಗಿದ್ದೇವೆ. ಆದ್ದರಿಂದ 
ನೀನು ಆಜ್ಞಾಪಿಸಿದಂತೆಯೇ ನಾವು ಮಾಡುತ್ತೇವೆ. 
ನಮ್ಮ ಹೆಂಡತಿಯರು, ಮಕ್ಕಳು, ಪಶುಗಳು ಮತ್ತು 
ಇತರ ಪ್ರಾಣಿಗಳು ಗಿಲ್ಯಾದಿನ ಊರುಗಳಲ್ಲಿ ವಾಸಿಸು 
ವರು. ?'ಆದರೆ ನಿನ್ನ ಸೇವಕರಾದ ನಾವು ಮತ್ತು 
ದಂಡೆಯಾತ್ರೆಗಾಗಿ ಆರಿಸಲ್ಪಟ್ಟವರು ನಿನ್ನ ಆಜ್ಜಿಯ 
ಪ್ರಕಾರ ಜೋರ್ಡನ್‌ ನದಿಯನ್ನು ಯೆಹೋವನ ಮುಂದೆ 
ದಾಟಿಹೋಗಿ ಹೋರಾಡುತ್ತೇವೆ'' ಎಂದರು. 

ಆದ್ದರಿಂದ ಮೋಶೆಯು, ಅವರ ಬಗ್ಗೆ ಯಾಜಕ 
ಎಲ್ಲಾಜಾರನಿಗೂ ನೂನನ ಮಗನಾದ ಯೆಹೋಶು 
ವನಿಗೂ ಇಸ್ರೇಲ್‌ ಕುಲಗಳ ಗೋತ್ರಪ್ರಧಾನರಿಗೂ 
ಆದೇಶಗಳನ್ನು ಕೊಟ್ಟನು. ಮೋಶೆ ಅವರಿಗೆ, ""ಗಾದ್‌ 
ಮತ್ತು ರೂಬೇನ್‌ ಕುಲಗಳಿಂದ ಯುದ್ಧಕ್ಕಾಗಿ ಆರಿಸ 
ಲ್ಪಟ್ಟವರು ಜೋರ್ಡನ್‌ ನದಿಯನ್ನು ಯೆಹೋವನ 
ಮುಂದೆ ದಾಟಿ ಆ ದೇಶವನ್ನು ಗೆದ್ದುಕೊಂಡರೆ, ನೀವು 
ಅವರಿಗೆ ಗಿಲ್ಯಾದ್‌ ಪ್ರಾಂತ್ಯವನ್ನು ಸ್ವಾಸ್ಕವಾಗಿ ಕೊಡ 
ಬೇಕು. ಆದರೆ ಆರಿಸಲ್ಪಟ್ಟವರು ನಿಮ್ಮೊಂದಿಗೆ 
ನದಿಯನ್ನು ದಾಟದಿದ್ದರೆ, ಅವರು ನಿಮ್ಮೊಂದಿಗೆ ಕಾನಾನ್‌ 
ದೇಶದಲ್ಲಿ ಭೂಮಿಯನ್ನು ಪಡೆದುಕೊಳ್ಳಬೇಕು'' ಎಂದು 
ಹೇಳಿದನು. 

3'ಅದಕ್ಕೆ ಗಾದ್‌ ಮತ್ತು ರೂಬೇನ್‌ ಕುಲಗಳವರು 
ಒಪ್ಪಿ, "ನಿನ್ನ ಸೇವಕರಾದ ನಾವು ಯೆಹೋವನ ಆಜ್ಞೆ 
ಯಂತೆಯೇ ಮಾಡುವೆವು. ನಾವೇ ಯುದ್ಧ ಮಾಡುವ 
ಸೈನಿಕರಾಗಿ ನದಿಯನ್ನು ದಾಟಿ ಯೆಹೋವನ ಮುಂದೆ 
ಕಾನಾನ್‌ ದೇಶದೊಳಗೆ ಹೋಗುವೆವು. ಆದರೆ ನಮ್ಮ 
ಸ್ವಾಸ್ಥವಾದ ಭೂಮಿಯು ಜೋರ್ಡನ್‌ ನದಿಯ 
ಈಚಿಕಡೆಯಲ್ಲಿರುವುದು'' ಎಂದರು. 

3ಆಗ ಮೋಶೆಯು ಗಾದ್‌ ಮತ್ತು ರೂಬೇನ್‌ 
ಕುಲಗಳವರಿಗೆ ಮತ್ತು ಯೋಸೇಫನ ಮಗನಾದ 
ಮನಸ್ಸೆಯ ಅರ್ಧಕುಲದವರಿಗೆ ಅಮೋರಿಯರ ರಾಜ 
ನಾದ ಸೀಹೋನನ ರಾಜ್ಯವನ್ನೂ ಬಾಷಾನಿನ ರಾಜನಾದ 
ಓಗನ ರಾಜ್ಯವನ್ನೂ ಅವುಗಳ ಎಲ್ಲಾ ಊರುಗಳನ್ನೂ ಆ 
ಊರುಗಳಿಗೆ ಸೇರಿದ ಭೂಮಿಗಳನ್ನೂ ಕೊಟ್ಟನು. 
೫ಗಾದ್‌ ಕುಲದವರು ದೀಬೋನ್‌, ಅಟಾರೋತ್‌, 
ಅರೋಯೇರ್‌, *ಅಟ್ರೋತ್ಪೋಫಾನ್‌, ಯಗ್ವೇರ್‌, 


226 


ಯೊಗ್ಬೆಹಾ, ಬೇತ್ಲಿಮ್ರಾ, **ಬೇತ್‌ಹಾರಾನ್‌ ಎಂಬ 
ಕೋಟೆಗಳುಳ್ಳ ಊರುಗಳನ್ನು ಹೊಸದಾಗಿ ಕಟ್ಟಿ 
ಕೊಂಡರು ಮತ್ತು ತಮ್ಮ ಪಶುಗಳಿಗಾಗಿ ದೊಡ್ಡಿಗಳನ್ನು 
ಕಟ್ಟಿಕೊಂಡರು. 338 ರೂಬೇನ್‌ ಕುಲದವರು 
ಹೆಷ್ಟೋನ್‌, ಎಲೆಯಾಲೆ, ಕಿರ್ಯಾತಯಿಮ್‌, ನೆಬೋ, 
ಬಾಳ್ಮೆಯೋನ್‌ ಮತ್ತು ಸಿಬ್ಮಾ ಎಂಬ ಊರುಗಳನ್ನು 
ಕೋಟೆ ಸಮೇತವಾಗಿ ಕಟ್ಟಿದರು; ಅಲ್ಲದೆ ತಮ್ಮ 
ಪಶುಗಳಿಗಾಗಿ ದೊಡ್ಡಿಯನ್ನು ಕಟ್ಟಿದರು. ಅವರು ತಾವು 
ಮತ್ತೆ ಕಟ್ಟಿದ ಊರುಗಳಿಗೆ ಅವುಗಳ ಮೊದಲಿನ 
ಹೆಸರುಗಳನ್ನು ಕೊಟ್ಟರು; ಆದರೆ ನೆಬೋ ಮತ್ತು 
ಬಾಳ್ಮೆಯೋನ್‌ಗಳ ಹೆಸರುಗಳನ್ನು ಬದಲಾಯಿಸಿದರು. 
ಮಾಕೀರನ ಕುಲದವರು ಗಿಲ್ಯಾದಿಗೆ ಹೋದರು. 
(ಮಾಕೀರನು ಮನಸ್ಸೆಯ ಮಗ.) ಅವರು ಆ ಪಟ್ಟಣದಲ್ಲಿ 
ವಾಸಿಸುತ್ತಿದ್ದ ಅಮೋರಿಯರನ್ನು ಓಡಿಸಿ ಅದನ್ನು ವಶ 
ಪಡಿಸಿಕೊಂಡರು. ಆದ್ದರಿಂದ ಮೋಶೆಯು ಗಿಲ್ಯಾದನ್ನು 
ಮನಸ್ಸೆಯ ಮಗನಾದ ಮಾಕೀರನ ಕುಲದವರಿಗೆ 
ಕೊಟ್ಟನು. ಮಾಕೀರನ ಕುಲದವರು ಅಲ್ಲಿ ನೆಲೆಸಿದರು. 
*!ಮನಸ್ಸೆಯ ಕುಲದವನಾದ ಯಾಯೀರನು (ಅಮೋರಿ 
ಯರ)ಕೋಟೆಗಳುಳ್ಳ ಹಳ್ಳಿಗಳನ್ನು ವಶಪಡಿಸಿಕೊಂಡು 
ಅವುಗಳಿಗೆ, " ಯಾಯೀರನ ಹಳ್ಳಿಗಳು'' ಎಂದು ಹೆಸರಿ 
ಟ್ವನು. “ನೋಬಹ ಎಂಬವನು ಕೆನಾತ್‌ ಮತ್ತು ಅದರ 
ಹತ್ತಿರವಿದ್ದ ಚಿಕ್ಕ ಊರುಗಳನ್ನು ವಶಪಡಿಸಿಕೊಂಡು 
ಅವುಗಳಿಗೆ ""ನೋಬಹ'' ಎಂಬ ತನ್ನ ಹೆಸರನ್ನೇ 
ಕೊಟ್ಟನು. 


ಈಜೆಪ್ಪಿನಿಂದ ಇಸ್ರೇಲರು ಪ್ರಯಾಣ ಮಾಡಿದ 


ಸ್ಥಳಗಳ ಪಟ್ಟಿ 

ಗ್ಗ ಗ್ಗ ಮೋಶೆ ಮತ್ತು ಆರೋನರ ನೇತೃತ್ವದಲ್ಲಿ 
ಈಜಿಪ್ಟ್‌ ದೇಶದಿಂದ ಹೊರಬಂದ ಇಸ್ರೇಲರ 
ಪ್ರಯಾಣಗಳ ವಿವರ: ಮೋಶೆ ಯೆಹೋವನ ಅಪ್ಪಣೆ 
ಯನ್ನು ಹೊಂದಿ ಇಸ್ರೇಲರು ಪ್ರಯಾಣಗಳಲ್ಲಿ ಇಳಿದು 

ಕೊಂಡ ಸ್ಥಳಗಳ ಹೆಸರುಗಳನ್ನು ಬರೆದನು. 
3ಮೊದಲನೆ ತಿಂಗಳಿನ ಹದಿನೈದನೆಯ ದಿನದಲ್ಲಿ ಅವರು 
ರಮ್ಸೇಸ್‌ ಪಟ್ಟಣವನ್ನು ಬಿಟ್ಟು ಹೊರಟರು. ಪಸ್ಕಹಬ್ಬದ 
ಮರುದಿನದಲ್ಲಿ ಇಸ್ರೇಲರು ಜಯದಲ್ಲಿ ತಮ್ಮ ಕೈಗಳನ್ನು 
ಎತ್ತಿಕೊಂಡು ಈಜಿಷ್ಟಿನಿಂದ ಹೊರಗೆ ನಡೆದರು. 
ಈಜಿಪ್ಟಿನ ಜನರೆಲ್ಲರೂ ಇದನ್ನು ನೋಡಿದರು. “ಈಜಿಪ್ಟಿ 
ನವರು ಯೆಹೋವನು ಕೊಂದುಹಾಕಿದ ತಮ್ಮ ಚೊಚ್ಚಲು 
ಮಕ್ಕಳನ್ನು ಹೂಳಿಡುತ್ತಿದ್ದರು. ಯೆಹೋವನು ಈಜಿಪ್ಟಿನ 
ದೇವರುಗಳನ್ನು ಶಿಕ್ಸಿಸಿದನು. "ಜಸ್ರೇಲರು ರಮ್ಸೇಸ್‌ 
ನಿಂದ ಹೊರಟು ಸುಕ್ಕೋತಿಗೆ ಪ್ರಯಾಣಮಾಡಿ ಅಲ್ಲಿ 


227 


ಪಾಳೆಯ ಮಾಡಿಕೊಂಡರು. *ಸುಕ್ಕೋತಿನಿಂದ ಅವರು 
ಏತಾಮಿಗೆ ಪ್ರಯಾಣಮಾಡಿ ಅಲ್ಲಿ ಪಾಳೆಯ ಮಾಡಿ 
ಕೊಂಡರು. ಜನರು ಅಲ್ಲಿ ಮರುಭೂಮಿಯ ಗಡಿಯಲ್ಲಿ 
ಪಾಳೆಯಮಾಡಿಕೊಂಡರು. 7ಅವರು ಏತಾಮನ್ನು ಬಿಟ್ಟು 
ಪೀಹಹೀರೋತಿಗೆ ಪ್ರಯಾಣಮಾಡಿ ಅಲ್ಲಿ ಪಾಳೆಯ 
ಮಾಡಿಕೊಂಡರು. ಇದು ಬಾಳೆಫೋನಿನ ಹತ್ತಿರವಿತ್ತು. 
ಜನರು ಮಿಗ್ದೋಲಿನ ಬಳಿ ಪಾಳೆಯ ಮಾಡಿಕೊಂಡರು. 

*ಜನರು ಪೀಹಹೀರೋತನ್ನು ಬಿಟ್ಟು ಸಮುದ್ರದ 
ಮಧ್ಯದಲ್ಲೇ ನಡೆದು ಮರುಭೂಮಿಗೆ ಬಂದರು. ಅವರು 
ಏತಾಮ್‌ ಮರುಭೂಮಿಯಲ್ಲಿ ಮೂರು ದಿನಗಳವರೆಗೆ 
ಪ್ರಯಾಣಮಾಡಿ ಅಲ್ಲಿ ಪಾಳೆಯ ಮಾಡಿಕೊಂಡರು. 

*ಜನರು ಮಾರಾವನ್ನು ಬಿಟ್ಟು ಏಲೀಮಿಗೆ ಪ್ರಯಾಣ 
ಮಾಡಿ ಅಲ್ಲಿ ಇಳಿದುಕೊಂಡರು. ಅಲ್ಲಿ ಹನ್ನೆರಡು ನೀರಿನ 
ಒರತೆಗಳೂ ಎಪ್ಪತ್ತು ಖರ್ಜೂರದ ಮರಗಳೂ ಇದ್ದವು. 

10ಜನರು ಏಲೀಮನ್ನು ಬಿಟ್ಟು ಕೆಂಪುಸಮುದ್ರದ ಹತ್ತಿರ 
ಪಾಳೆಯ ಮಾಡಿಕೊಂಡರು. 

'!ಕೆಂಪುಸಮುದ್ರದಿಂದ ಹೊರಟು ಸೀನ್‌ ಅರಣ್ಯದಲ್ಲಿ 
ಪಾಳೆಯ ಮಾಡಿಕೊಂಡರು. 

!2ೀನ್‌ ಅರಣ್ಯದಿಂದ ಹೊರಟು ದೊಫ್ಮದಲ್ಲಿ ಇಳಿದು 
ಕೊಂಡರು. 

ದೊಫ್ಯದಿಂದ ಹೊರಟು ಅಲೂಪಿನಲ್ಲಿ ಇಳಿದು 
ಕೊಂಡರು. 

'ಅಲೂಷಿನಿಂದ ಹೊರಟು ರೆಫೀದೀಮಿನಲ್ಲಿ ಇಳಿದು 
ಕೊಂಡರು. ಅಲ್ಲಿ ಜನರಿಗೆ ಕುಡಿಯಲು ನೀರು ಇರಲಿಲ್ಲ. 

15ರೈಫೀದೀಮಿನಿಂದ ಹೊರಟು ಸೀನಾಯಿ ಮರು 
ಭೂಮಿಯಲ್ಲಿ ಇಳಿದುಕೊಂಡರು. 

16ಸೀನಾಯಿ ಅರಣ್ಯದಿಂದ ಹೊರಟು ಕಿಬ್ರೋತ್‌ 
ಹತಾವದಲ್ಲಿ ಇಳಿದುಕೊಂಡರು. 

!1ಕಿಬ್ರೋತ್‌ ಹತಾವದಿಂದ ಹೊರಟು ಹಚೇರೋತಿ 
ನಲಿ ಇಳಿದುಕೊಂಡರು. 

ಸ ಚೀರೋತಿನಿಂದ ಹೊರಟು ರಿತ್ಮದಲ್ಲಿ ಇಳಿದು 
ಕೊಂಡರು. 





ೌರಿತ್ಮದಿಂದ ಹೊರಟು ರಿಮ್ಮೋನ್‌ ಪೆರೆಚಿನಲ್ಲಿ 


ಇಳಿದುಕೊಂಡರು. 

ರಿಮ್ಮೋನ್‌ ಪೆರೆಚಿನಿಂದ ಹೊರಟು ಲಿಬ್ಬದಲ್ಲಿ 
ಇಳಿದುಕೊಂಡರು. 

21 ಲಿಬ್ನದಿಂದ ಹೊರಟು ರಿಸ್ಸದಲ್ಲಿ ಇಳಿದುಕೊಂಡರು. 

2ರಿಸ್ಸದಿಂದ ಹೊರಟು ಕೆಹೇಲಾತದಲ್ಲಿ ಇಳಿದು 
ಕೊಂಡರು. 

ಚಿಕಿಹೇಲಾತದಿಂದ ಹೊರಟು ಶೆಫೆರ್‌ ಬೆಟ್ಟದಲ್ಲಿ 
ಇಳಿದುಕೊಂಡರು. 


೫ಶೆಫೆರ್‌ ಬೆಟ್ಟದಿಂದ ಹೊರಟು ಹರಾದದಲ್ಲಿ 


ಇಳಿದುಕೊಂಡರು. 


ಅರಣ್ಯಕಾಂಹ 33:6-44 


3ಹರಾದದಿಂದ ಹೊರಟು ಮಖೇಲೋತಿನಲ್ಲಿ 
ಇಳಿದುಕೊಂಡರು. 

2-ಮಖೇಲೋತಿನಿಂದ ಹೊರಟು ತಹತಿನಲ್ಲಿ ಇಳಿದು 
ಕೊಂಡರು. 

2ತಹತಿನಿಂದ ಹೊರಟು ತೆರಹದಲ್ಲಿ ಇಳಿದು 
ಕೊಂಡರು. 

28ರಹದಿಂದ ಹೊರಟು ಮಿತ್ಮದಲ್ಲಿ ಇಳಿದು 
ಕೊಂಡರು. 

ೌಮಿತ್ಮದಿಂದ ಹೊರಟು ಹಷ್ಕೋನದಲ್ಲಿ ಇಳಿದು 
ಕೊಂಡರು. 

3ಹಷ್ಮೋನದಿಂದ ಹೊರಟು ಮೋಸೇರೋತಿನಲ್ಲಿ 
ಇಳಿದುಕೊಂಡರು. 

3!ಮೋಸೇರೋತಿನಿಂದ ಹೊರಟು ಬೆನೇಯಾಕಾನಿ 
ನಲ್ಲಿ ಇಳಿದುಕೊಂಡರು. 

32 ಬೆನೇಯಾಕಾನಿನಿಂದ ಹೊರಟು ಹೋರ್ಹಗಿದ್ದಾದ್‌ 
ನಲ್ಲಿ ಇಳಿದುಕೊಂಡರು. 

3*ಹೋರ್ಹಗಿದ್ದಾದ್‌ನಿಂದ ಹೊರಟು ಯೊಟ್ಟಾಕದಲ್ಲಿ 
ಇಳಿದುಕೊಂಡರು. 

**ಯೊಟ್ಟಾತದಿಂದ ಹೊರಟು ಅಬ್ರೋನದಲ್ಲಿ ಇಳಿದು 
ಕೊಂಡರು. 

ನ ಅಬ್ರೋನದಿಂದ ಹೊರಟು ಎಚ್ಯೋನ್‌'ಗೆಬೆರಿನಲ್ಲಿ 
ಇಳಿದುಕೊಂಡರು. 

3*ಎಚ್ಯೋನ್‌ಗೆಬೆರಿನಿಂದ ಹೊರಟು ಚಿನ್‌ ಮರು 
ಭೂಮಿಯಲ್ಲಿ ಇಳಿದುಕೊಂಡರು. ಅದು ಕಾದೇಶ್‌. 

37್ರಾದೇಶಿನಿಂದ ಹೊರಟು ಎದೋಮ್ಯರ ದೇಶದ 
ಅಂಚಿನಲ್ಲಿರುವ ಹೋರ್‌ ಬೆಟ್ಟದ ಬಳಿಯಲ್ಲಿ ಇಳಿದು 
ಕೊಂಡರು. 3*ಮಹಾಯಾಜಕನಾದ ಆರೋನನು 
ಯೆಹೋವನಿಂದ ಆಜ್ಞಾಪಿಸಲ್ಪಟ್ಟ ಹೋರ್‌ ಬೆಟ್ಟವನ್ನು 
ಹತ್ತಿದನು. ಇಸ್ರೇಲರು ಈಜಿಷ್ಟನ್ನು ಬಿಟ್ಟು ಹೊರಟ 
ನಂತರ ನಲವತನೆ ವರ್ಷದ ಐದನೆ ತಿಂಗಳಿನ ಮೊದಲನೆ 
ದಿನದಲ್ಲಿ ಆರೋನನು ಅಲ್ಲಿ ಪ್ರಾ.ಣಬಿಟ್ಟನು. 
39ಆರೋನನು "ಹೋರ್‌' ಬೆಟ್ಟದಲ್ಲಿ ಸತ್ತಾಗ ಅವನಿಗೆ 
ನೂರಿಪ್ಪತ್ಮೂರು ವರ್ಷ ವಯಸ್ಸಾಗಿತ್ತು. 

*ಉಇಸ್ರೇಲರು ಬರುತ್ತಾರೆಂಬ ಸುದ್ದಿಯನ್ನು ನೆಗೆವ್‌ 
ನಲ್ಲಿ ವಾಸವಾಗಿದ್ದ ಅರಾದ್‌ ಪಟ್ಟಣದ ಅರಸನು ಕೇಳಿ 
ದನು. *'ಇಸ್ರೇಲರು ಹೋರ್‌ ಬೆಟ್ಟದಿಂದ ಹೊರಟು 
ಚಲ್ಮೋನದಲ್ಲಿ ಇಳಿದುಕೊಂಡರು. 

“ಚಲ್ಕೋನದಿಂದ ಹೊರಟು ಪೂನೋನಿನಲ್ಲಿ 
ಇಳಿದುಕೊಂಡರು. “ಪೂನೋನಿನಿಂದ ಹೊರಟು 
ಓಬೋತಿನಲ್ಲಿ ಇಳಿದುಕೊಂಡರು. 

“ಓಬೋತಿನಿಂದ ಹೊರಟು ಮೋವಾಬ್ಯರ ಸರಹದ್ದಿ 
ನಲ್ಲಿರುವ ಜೋರ್ಡನ್‌ ಆಚೆ ಇರುವ ಇಯ್ಯಿಮಿನಲ್ಲಿ 
ಇಳಿದುಕೊಂಡರು. 





ಅರಣ್ಯಕಾಂಡ 33:45-34:17 


228 





“ಇಯ್ಯಿಮಿನಿಂದ ಹೊರಟು ದೀಬೋನ್‌ಗಾದಿನಲ್ಲಿ 
ಇಳಿದುಕೊಂಡರು. 

4*ದೀಬೋನ್‌ಗಾದಿನಿಂದ ಹೊರಟು ಅಲ್ಮೋನ್‌ 
ದಿಬ್ಲಾತಯಿಮಿನಲ್ಲಿ ಇಳಿದುಕೊಂಡರು. 

*'ಅಲ್ಮೋನ್‌ದಿಬ್ಲಾತಯಿಮಿನಿಂದ ಹೊರಟು 
ಅಬಾರೀಮ್‌ ಬೆಟ್ಟಗಳಲ್ಲಿರುವ ನೆಬೋವಿನ ಪೂರ್ವ 
ದಿಕ್ಕಿನಲ್ಲಿ ಇಳಿದುಕೊಂಡರು. Bಅಬಾರೀಮ್‌ ಬೆಟ್ಟ 
ಗಳಿಂದ ಹೊರಟು ಜಿರಿಕೋ ಪಟ್ಟಣದ ಆಚಿಕಡೆಯಲ್ಲಿ 
ರುವ ಜೋರ್ಡನ್‌ ನದಿಯ ತೀರದಲ್ಲಿ ಮೋವಾಬಿನ 
ಬಯಲಿನಲ್ಲಿ ಇಳಿದುಕೊಂಡರು. ಅವರು ಮೋವಾ 
ಬ್ಯರ ಮೈದಾನದಲ್ಲಿ ಬೇತ್‌ ಯೆಷೀಮೋತಿನಿಂದ 
ಅಬೇಲ್‌ಶಿಟ್ಟೀಮಿನವರೆಗೂ ಜೋರ್ಡನ್‌ ನದಿಯ 
ತೀರದಲ್ಲಿ ಇಳಿದುಕೊಂಡರು. 

5063 ಸ್ಥಳದಲ್ಲಿದ್ದಾಗ ಯೆಹೋವನು ಮೋಶೆಯೊಡನೆ 
ಮಾತಾಡಿ ಹೇಳಿದ್ದೇನೆಂದರೆ: 5!""ನೀನು ಇಸ್ರೇಲರಿಗೆ 
ಹೀಗೆ ಆಜ್ಞಾಪಿಸು, "ನೀವು ಜೋರ್ಡನ್‌ ಹೊಳೆದಾಟಿ 
ಕಾನಾನ್‌ ದೇಶವನ್ನು ಸೇರಿದಾಗ ಆ ದೇಶದ ನಿವಾಸಿ 
ಗಳನ್ನೆಲ್ಲ ಹೊರಡಿಸಿಬಿಟ್ಟು ಅವರ ಕೆತ್ತಿದ ಪ್ರತಿಮೆಗಳನ್ನು 
ಮತ್ತು ಲೋಹದ ವಿಗ್ರಹಗಳನ್ನು ನಾಶಮಾಡಿ ಅವರ 
ಪೂಜಾಸ್ಥಳಗಳನ್ನು ಹಾಳುಮಾಹಬೇಕು. ನಾನು ನಿಮಗೆ 
ಆ ದೇಶವನ್ನು ಸ್ವದೇಶವಾಗುವುದಕ್ಕೆ ಕೊಟ್ಟಿದ್ದೇನೆ. ನೀವು 
ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸ 
ಬೇಕು. “ನೀವು ಚೀಟುಹಾಕಿ ಆ ದೇಶವನ್ನು ನಿಮ್ಮನಿಮ್ಮ 
ಕುಲಗಳಿಗೆ ಹಂಚಿಕೊಳ್ಳಬೇಕು. ಹೆಚ್ಚು ಮಂದಿಯುಳ್ಳ 
ಕುಲಕ್ಕೆ ಹೆಚ್ಚಾಗಿಯೂ ಕಡಿಮೆ ಮಂದಿಯುಳ್ಳ ಕುಲಕ್ಕೆ 
ಕಡಿಮೆಯಾಗಿಯೂ ಸ್ವಾಸ್ಯವು ದೊರೆಯಬೇಕು. 
ಒಂದೊಂದು ಕುಲಕ್ಕೆ ಯಾವಯಾವ ಸ್ಥಳವನ್ನು ಸೂಚಿಸು 
ತ್ತದೊ ಆ ಸ್ಥಳದಲ್ಲಿಯೇ ಆ ಕುಲದ ಸ್ವಾಸ್ಕವಿರಬೇಕು. 
ಒಂದೊಂದು ಕುಲದ ಕುಟುಂಬಗಳು ಒಂದೇ ಪ್ರದೇಶ 
ದಲ್ಲಿರಬೇಕು. 

5 "ನೀವು ಆ ದೇಶದ ನಿವಾಸಿಗಳನ್ನು ಹೊರಡಿಸದೆ 
ಹೋದರೆ, ಅವರು ಉಳಿದುಕೊಂಡು ನಿಮ್ಮ ಕಣ್ಣುಗಳಲ್ಲಿ 
ಮರದ ಚೂರಿನಂತೆಯೂ ನಿಮ್ಮ ಪಕ್ಕೆಗಳಲ್ಲಿ ಮುಳ್ಳು 
ಗಳಂತೆಯೂ ಇರುವರು. ನೀವು ವಾಸಿಸುವ ದೇಶದಲ್ಲಿ 
ನಿಮಗೆ ತೊಂದರೆ ಮಾಡುವರು. 5 ಅದಲ್ಲದೆ ನಾನು 
ಅವರಿಗೆ ಮಾಡಲು ಯೋಚಿಸಿದಂತೆ ನಿಮಗೆ 
ಮಾಡುವೆನು.'' 


ಕಾನಾನಿನ ಮೇರೆಗಳು 
ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ: 
ರ್ನ ಇಸ್ರೇಲರಿಗೆ ಹೀಗೆ ಆಜ್ಞಾಪಿಸಬೇಕು: 
ನೀವು ಕಾನಾನ್‌ದೇಶವನ್ನು ಪ್ರವೇಶಿಸಿದಾಗ, ಇಡೀ 


ಕಾನಾನ್‌ ದೇಶವನ್ನು ಅದರ ಗಡಿಗಳೊಡನೆ ನಿಮಗೆ ಸ್ವಾಸ್ಥ್ಯ 
ವಾಗಿ ಕೊಡಲಾಗುವುದು. * ದಕ್ಸಿಣಭಾಗವು ಎದೋಮಿನ 
ಗಡಿಯಲ್ಲಿರುವ ಜಿನ್‌ ಮರುಭೂಮಿಯನ್ನು ಒಳ 
ಗೊಂಡಿದೆ. ಪೂರ್ವದ ಕಡೆಯಿರುವ ದಕ್ಷಿಣ ಗಡಿಯು 
ಉಪ್ಪುಸಮುದ್ರ,ದ ದಕ್ಸಿಣಭಾಗದಿಂದ ಆರಂಭ 
ವಾಗುತ್ತದೆ. "ಅಲ್ಲಿಂದ ಅದು ಅಕ್ರಬ್ಬೀಮ್‌ ಕಣಿವೆಗೆ 
ತಿರುಗಿಕೊಂಡು ಚಿನಿಗೆ ಮುಂದುವರಿಯುವುದು. ಅದರ 
ಪರಿಮಿತಿ ದಕ್ಷಿಣ ಕಾದೇಶ್‌ ಬರ್ನೇಯಾ. ಅಲ್ಲಿಂದ ಅದು 
ಹಚರದ್ದಾರ್‌ಗೆ ಹೋಗಿ ಅಚ್ಮೋನಿಗೆ ಮುಂದುವರಿ 
ಯುತ್ತದೆ. ಗಡಿಯು ಅಚ್ಮೋನಿನಿಂದ ಈಜಿಪ್ಟಿನ ನದಿಯ 
ಕಡೆಗೆ ತಿರುಗಿಕೊಂಡು ಸಮುದ್ರವನ್ನು ಸೇರುವುದು. 
"ಪಶ್ಚಿಮದಿಕ್ಕಿನಲ್ಲಿ ಮೆಡಟಿರೇನಿಯನ್‌ ಸಮುದ್ರದ ತೀರ 
ನಿಮ್ಮ ದೇಶದ ಮೇರೆಯಾಗಿರುವುದು. ಉತ್ತರದಿಕ್ಕಿನ 
ಮೇರೆ ಮೆಡಿಟೆರೇನಿಯನ್‌ ಸಮುದ್ರದಿಂದ ಹಿಡಿದು 
ಲೆಬನೋನಿನಲ್ಲಿರುವ ಹೋರ್‌ ಬೆಟ್ಟದವರೆಗೂ ಇರು 
ವುದು. *ಹೋರ್‌ ಬೆಟ್ಟದಿಂದ ಅದು ಲೆಬೊಹಮಾತಿಗೆ 
ಹೋಗಿ ಅಲ್ಲಿಂದ ಚೆದಾದಿಗೆ ಹೋಗುವುದು. ಬಳಿಕ ಆ 
ಮೇರೆಯು ಜಿಪ್ರೋನಿಗೆ ಹೋಗಿ ಹಚರೇನಾನಿನಲ್ಲಿ 
ಮುಗಿಯುವುದು. ಹೀಗೆ ಅದು ನಿಮ್ಮ ಉತ್ತರಮೇರೆ 
ಯಾಗಿರುವುದು. ನಿಮ್ಮ ಪೂರ್ವಮೇರೆಯು 
ಹಚರೇನಾನಿನಿಂದ ಹೊರಟು ಶೆಫಾಮಿಗೆ ಹೋಗು 
ವುದು. !!ಶೆಫಾಮಿನಿಂದ ಆ ಮೇರೆಯು ಆಯಿನಿನ 
ಪೂರ್ವದಲ್ಲಿರುವ ರಿಬ್ಲಕ್ಕೆ ಹೋಗಿ ಗಲಿಲೇಯ 
ಸರೋವರದ ಪೂರ್ವದಲ್ಲಿರುವ ಬೆಟ್ಟಗಳನ್ನು ಮುಟ್ಟು 
ವುದು. ಬಳಿಕ ಈ ಮೇರೆಯು ಜೋರ್ಡನ್‌ ನದಿಯ 
ಉದ್ದಕ್ಕೂ ಮುಂದುವರೆಯುವುದು. ಅದು ಉಪ್ಪು 
ಸಮುದ್ರದಲ್ಲಿ ಕೊನೆಗೊಳ್ಳುವುದು. ಇವುಗಳೇ ನಿಮ್ಮ 
ದೇಶದ ಸುತ್ತಲಿನ ಮೇರೆಗಳು.'' 

ಮೋಶೆಯು ಇಸ್ರೇಲರಿಗೆ ಹೀಗೆ ಆಜ್ಞಾಪಿಸಿದನು: 
""ನೀವು ಚೀಟುಹಾಕಿ ಭಾಗಮಾಡಿಕೊಳ್ಳುವ ದೇಶವೇ 
ಇದು. ಒಂಭತ್ತುವರೆ ಕುಲಗಳವರಿಗೆ ಈ ದೇಶವನ್ನು 
ಕೊಡಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. 15 
15ಜೀರೆ ಎರಡುವರೆ ಕುಲಗಳವರು ಅಂದರೆ ರೂಬೇನ್‌ 
ಕುಲ ಮತ್ತು ಗಾದ್‌ ಕುಲ ಮತ್ತು ಮನಸ್ಸೆಯ 
ಅರ್ಧಕುಲವು ಜೆರಿಕೋ ಪಟ್ಟಣದ ಆಚೆಯಲ್ಲಿರುವ 
ಜೋರ್ಡನ್‌ ನದಿಯ ಪೂರ್ವಭಾಗದಲ್ಲಿ ಈಗಾಗಲೇ 
ಸ್ವಾಸ್ಯವನ್ನು ಹೊಂದಿ ತಮ್ಮ ಕುಟುಂಬಗಳ ಪ್ರಕಾರ 
ಹಂಚಿಕೊಂಡಿದ್ದಾರೆ.'' 

168ಗ ಯೆಹೋವನು ಮೋಶೆಗೆ ಆಜ್ಞಾಪಿಸಿ 
ದ್ವೇನೆಂದರೆ: 1?""ನಿಮಗೋಸ್ಕರ ದೇಶವನ್ನು ಹಂಚಿ 
ಕೊಡುವ ಕುಲಪ್ರಧಾನರು ಯಾರೆಂದರೆ: ಮಹಾ 
ಯಾಜಕನಾದ ಎಲ್ಲಾಜಾರ್‌, ನೂನನ ಮಗನಾದ 


229 


ಯೆಹೋಶುವ*ಮತ್ತು ಪ್ರತಿಯೊಂದು ಕುಲದಿಂದ ಒಬ್ಬ 
ಕುಲಪ್ರಧಾನ. ೌಪ್ರತಿಯೊಂದು ಕುಲದಿಂದ ನೀವು 
ನೇಮಿಸಬೇಕಾದವರು ಇವರೇ: 


ಯೆಹೂದ ಕುಲದಿಂದ ಯೆಫುನ್ನೆಯ 
ಮಗನಾದ ಕಾಲೇಬ್‌. 

20 ಸಿಮೆಯೋನ್‌ ಕುಲದಿಂದ ಅಮ್ಮೀಹೂದನ 
ಮಗನಾದ ಶೆಮೂವೇಲ್‌. 

21 ಬೆನ್ಯಾಮೀನ್‌ ಕುಲದಿಂದ ಕಿಸ್ಲೋನನ 
ಮಗನಾದ ಎಲೀದಾದ್‌. 

2. ದಾನ್‌ ಕುಲದಿಂದ ಯೊಗ್ಗೀಯ ಮಗನಾದ 
ಬುಕ್ಕೀ ಕುಲಾಧಿಪತಿ. 

2 ಯೋಸೇಫನ ಸಂತತಿಯವರಲ್ಲಿ ಮನಸ್ಸೆ 
ಕುಲದಿಂದ ಏಪೋದನ ಮಗನಾದ 
ಹನ್ನೀಯೇಲ್‌ ಕುಲಾಧಿಪತಿ. 

೫ ಎಫ್ರಾಯೀಮ್‌ ಕುಲದಿಂದ ಶಿಫ್ಟಾನನ 
ಮಗನಾದ ಕೆಮೂವೇಲ್‌ ಕುಲಾಧಿಪತಿ. 

ನ ಜೆಬುಲೂನ್‌ ಕುಲದಿಂದ ಪರ್ನಾಕನ 

ಮಗನಾದ ಎಲೀಚಾಫಾನ್‌ ಕುಲಾಧಿಪತಿ. 

ಇಸ್ಸಾಕಾರ್‌ ಕುಲದಿಂದ ಅಜ್ಜಾನನ 
ಮಗನಾದ ಪಲ್ಟೀಯೇಲ್‌ ಕುಲಾಧಿಪತಿ. 

27 ಅಶೇರ್‌ ಕುಲದಿಂದ ಶೆಲೋಮಿಯ 
ಮಗನಾದ ಅಹೀಹೂದ್‌ ಕುಲಾಧಿಪತಿ. 

೫ ನಫ್ತಾಲಿ ಕುಲದಿಂದ ಅಮ್ಮೀಹೂದನ 
ಮಗನಾದ ಪೆದಹೇಲ್‌ ಕುಲಾಧಿಪತಿ.'' 


26 


ಕಾನಾನ್‌ ದೇಶದಲ್ಲಿ ಇಸ್ರೇಲರಿಗೆ ಅವರವರ ಸ್ವಾಸ್ತ್ಯ 
ಗಳನ್ನು ಹಂಚಿಕೊಡುವುದಕ್ಕೆ ಯೆಹೋವನು ಇವರನ್ನೆಲ್ಲ 
ನೇಮಿಸಿದನು. 


ಲೇವಿಯರ ಪಟ್ಟಣಗಳು 

5 ಜೆರಿಕೋ ಪಟ್ಟಣದ ಆಚೆಕಡೆಯಲ್ಲಿ 

ಜೋರ್ಡನ್‌ ನದಿಯ ತೀರದ ಬಳಿಯಿಂದ 
ಮೋವಾಬ್ಯರ ಬಯಲಿನಲ್ಲಿ ಯೆಹೋವನು ಮೋಶೆ 
ಯೊಡನೆ ಮಾತಾಡಿ ಹೇಳಿದ್ದೇನೆಂದರೆ, 3""ಇಸ್ರೇಲರು 
ತಾವು ಹೊಂದುವ ಸ್ವಾಸ್ಯದಲ್ಲಿ ಕೆಲವು ಊರುಗಳನ್ನೂ ಆ 
ಊರುಗಳ ಸುತ್ತಲಿರುವ ಭೂಮಿಯನ್ನೂ ಲೇವಿಯರಿಗೆ 
ಕೊಡಬೇಕೆಂದು ಆಜ್ಞಾಪಿಸು. 3ಅವರು ಆ ಪಟ್ಟಣಗಳಲ್ಲಿ 
ವಾಸಿಸುವರು. ಆ ಊರುಗಳು ಲೇವಿಯರ ನಿವಾಸಕ್ಕಾಗಿ 
ಸುತ್ತಲಿರುವ ಭೂಮಿಗಳು ಅವರ ಪಶುಗಳಿಗಾಗಿ ಮತ್ತು 
ಇತರ ಪ್ರಾಣಿಗಳಿಗಾಗಿ ಇರುವವು. “ನೀವು ಲೇವಿಯರಿಗೆ 
ಕೊಡುವ ಹುಲ್ಲುಗಾವಲುಗಳು ಅಂದರೆ ಪಟ್ಟಣಗಳ 


ಅರಣ್ಯಕಾಂಹ 34:18-35:15 


ಸುತ್ತಲೂ ಇರುವ ಹುಲ್ಲುಗಾವಲುಗಳು ಪಟ್ಟಣದ 
ಗೋಡೆಯ ಹೊರಗೆ ಎಲ್ಲಾ ದಿಕ್ಕಿನಲ್ಲೂ ಒಂದು ಸಾವಿರ 
ಮೊಳ ವಿಸ್ತರಿಸಬೇಕು. *ಪಟ್ಟಣದ ಹೊರಗೆ ಪ್ರತಿ 
ಯೊಂದು ದಿಕ್ಕಿನಲ್ಲಿ ಎರಡು ಸಾವಿರ ಮೊಳಗಳನ್ನು ಅಳೆದು 
ಪಟ್ಟಣಕ್ಕೆ ಗಡಿಯನ್ನು ಗೊತ್ತುಪಡಿಸಬೇಕು; ಪೂರ್ವ 
ದಿಕ್ಕಿನಲ್ಲಿ ಎರಡು ಸಾವಿರ ಮೊಳಗಳು; ದಕ್ಷಿಣದಿಕ್ಕಿನಲ್ಲಿ 
ಎರಡು ಸಾವಿರ ಮೊಳಗಳು; ಪಶ್ಚಿಮದಿಕ್ಕಿನಲ್ಲಿ ಎರಡು 
ಸಾವಿರ ಮೊಳಗಳು ಮತ್ತು ಉತ್ತರದಿಕ್ಕಿನಲ್ಲಿ ಎರಡು 
ಸಾವಿರ ಮೊಳಗಳು. ಇವುಗಳ ಮಧ್ಯದಲ್ಲಿ ಪಟ್ಟಣವಿರ 
ಬೇಕು. ಅದು ಅವರ ಪಟ್ಟಣಗಳಿಗೆ ಹುಲ್ಲುಗಾವಲು 
ಗಳಾಗಿರುವುದು. ನೀವು ಲೇವಿಯರಿಗೆ ಕೊಡುವ ಆರು 
ಪಟ್ಟಣಗಳು ಆಶ್ರಯನಗರಗಳಾಗಿರುತ್ತವೆ. ಬೇರೊಬ್ಬ 
ನನ್ನು ಕೊಂದು ಸಂರಕ್ಷಣೆಗಾಗಿ ಓಡಿಹೋಗುವವರು ಈ 
ಪಟ್ಟಣಗಳಿಗೆ ಬಂದು ಸಂರಕ್ಷಣೆ ಪಡೆಯಲು ನೀವು 
ಅವಕಾಶಕೊಡಬೇಕು. ಇದಲ್ಲದೆ ಇತರ ನಲವತ್ತೆರಡು 
ಪಟ್ಟಣಗಳನ್ನು ನೀವು ಲೇವಿಯರಿಗೆ ಕೊಡಬೇಕು. 
ಅಂದರೆ ನೀವು ಲೇವಿಯರಿಗೆ ಒಟ್ಟು ನಲವತ್ತೆಂಟು 
ಪಟ್ಟಣಗಳನ್ನು ಅವುಗಳ ಸುತ್ತಲಿರುವ ಹುಲ್ಲುಗಾವಲಿನ 
ಸಮೇತವಾಗಿ ಕೊಡುತ್ತೀರಿ. ನೀವು ಇತರ ಇಸ್ರೇಲರ 
ಆಸ್ತಿಯಿಂದ ಲೇವಿಯರಿಗೆ ಪಟ್ಟಣಗಳನ್ನು ಕೊಡುವಾಗ, 
ಪ್ರತಿಯೊಂದು ಕುಲವು ಹೊಂದಿರುವ ಭೂಮಿಗನು 
ಸಾರವಾಗಿ ಕೊಡಬೇಕು. ದೊಡ್ಡಕುಲಗಳಿಂದ ಹೆಚ್ಚು 
ಪಟ್ಟಣಗಳನ್ನೂ ಚಿಕ್ಕಕುಲಗಳಿಂದ ಕೆಲವು ಪಟ್ಟಣಗಳನ್ನೂ 
ತೆಗೆದುಕೊಳ್ಳಿ” 

ತರುವಾಯ ಯೆಹೋವನು ಮೋಶೆಗೆ ಹೇಳಿದ್ದೇ 
ನೆಂದರೆ, '""ಇಸ್ರೇಲರಿಗೆ ಈ ಸಂಗತಿಗಳನ್ನು ತಿಳಿಸು. 
ನೀವು ಜೋರ್ಡನ್‌ ನದಿಯನ್ನು ದಾಟಿ ಕಾನಾನ್‌ 
ದೇಶವನ್ನು ಸೇರಿದ ನಂತರ ''ಆಶ್ರಯ ಸ್ಥಳಗಳಾಗು 
ವುದಕ್ಕೆ ಪಟ್ಟಣಗಳನ್ನು ಆರಿಸಿಕೊಳ್ಳಬೇಕು. ಕೈತಪ್ಪಿ 
ಮತ್ತೊಬ್ಬನನ್ನು ಕೊಂದವನು ಅವುಗಳಲ್ಲಿ ಒಂದಕ್ಕೆ 
ಓಡಿಹೋಗಿ ಸುರಕ್ಷಿತನಾಗಿರಬಹುದು. ಕೊಂದವನು 
ನ್ಯಾಯವಿಚಾರಣಾಸಭೆಯ ಮುಂದೆ ನಿಂತುಕೊಳ್ಳು 
ವುದಕ್ಕಿಂತ ಮೊದಲೇ ಕೊಲ್ಲಲ್ಪಟ್ಟವನ ಸಂಬಂಧಿಕನಿಂದ 
ಕೊಲ್ಲಲ್ಪಡದೆ ಸುರಕ್ಷಿತನಾಗಿರಲು ಆ ಆಶ್ರಯ ಸ್ಥಳಗಳು 
ನಿಮ್ಮ ಮಧ್ಯದಲ್ಲಿ ಇರಲೇಬೇಕು. !*ಹೀಗೆ ಆಶ್ರಯ 
ಸ್ಥಳಗಳಾಗಿರುವುದಕ್ಕೆ ನೀವು ಜೋರ್ಡನ್‌ ನದಿಯ ಈಚೆ 
ಮೂರು ಮತ್ತು ಕಾನಾನ್‌ ದೇಶದಲ್ಲಿ ಮೂರು, ಹೀಗೆ 
ಒಟ್ಟು ಆರು ಪಟ್ಟಣಗಳನ್ನು ನೇಮಿಸಬೇಕು. ಕೈತಪ್ಪಿ 
ಮತ್ತೊಬ್ಬನನ್ನು ಕೊಂದವನು ಇಸ್ರೇಲನಾಗಲೀ 
ಪರದೇಶದವನಾಗಲೀ ನಿಮ್ಮಲ್ಲಿ ಇಳಿದುಕೊಂಡವ 
ನಾಗಲೀ, ಆ ಆರು ಪಟ್ಟಣಗಳೊಳಗೆ ಒಂದಕ್ಕೆ ಓಡಿ 
ಹೋಗಿ ಆಶ್ರಯ ಹೊಂದಬಹುದು. 





ಅರಣ್ಯಕಾಂಡ 35:16-36:5 


16" ಯಾವನಾದರೂ ಕಬ್ಬಿಣದ ಆಯುಧದಿಂದ 
ಮತ್ತೊಬ್ಬನನ್ನು ಹೊಡೆದು ಕೊಂದರೆ ಅವನನ್ನು ಕೊಲೆ 
ಗಾರನೆಂದು ನೀವು ತೀರ್ಮಾನಿಸಬೇಕು. ಅಂಥವನಿಗೆ 
ಮರಣಶಿಕ್ಟೆಯಾಗಬೇಕು. ಯಾವನಾದರೂ ಮನುಷ್ಯ 
ನನ್ನು ಕೊಲ್ಲುವಷ್ಟು ದೊಡ್ಡ ಕಲ್ಲನ್ನು ಕೈಯಲ್ಲಿ ಹಿಡಿದು 
ಮತ್ತೊಬ್ಬನನ್ನು ಹೊಡೆದು ಕೊಂದರೆ, ಅವನು ನರಹತ್ಯ 
ಮಾಡಿದವನಾಗಿದ್ದಾನೆ. ಅವನಿಗೆ ಮರಣ ಶಿಕ್ಬೆಯಾಗ 
ಬೇಕು. "ಯಾವನಾದರೂ ಮನುಷ್ಯನನ್ನು ಕೊಲ್ಲುವಷ್ಟು 
ದೊಡ್ಡ ಮರದ ವಸ್ತುವನ್ನು ಕೈಯಲ್ಲಿ ಹಿಡಿದು ಮತ್ತೊಬ್ಬ 
ನನ್ನು ಹೊಡೆದು ಕೊಂದರೆ, ಅವನು ಕೊಲೆಗಾರ, ಅವನಿಗೆ 
ಮರಣಶಿಕ್ಟೆಯಾಗಬೇಕು. ''ಕೊಲ್ಲಲ್ಪಟ್ಟವನ ಸಮೀಪ 
ಬಂಧುವು ಕೊಲೆಗಾರನನ್ನು ಮರಣಕ್ಕೀಡು ಮಾಡ 
ಬೇಕು. ಅವನು ಕೊಲೆಗಾರನನ್ನು ಯಾವಾಗ ಕಂಡರೂ 
ಅವನನ್ನು ಕೊಲ್ಲಬೇಕು. 

2°" ಯಾವನಾದರೂ ಮತ್ತೊಬ್ಬನನ್ನು ದ್ವೇಷಿಸಿ 
ನೂಕುವುದರಿಂದಾಗಲೀ ಉದ್ದೇಶಪೂರ್ವಕವಾಗಿ ಅವನ 
ಮೇಲೆ ಏನಾದರೂ ಎಸೆಯುವುದರಿಂದಾಗಲೀ 2! ದ್ವೇಷ 
ದಿಂದ ಕೈಯಾರೆ ಹೊಡೆಯುವುದರಿಂದಾಗಲೀ ಕೊಂದರೆ 
ಅವನು ನರಹತ್ಯ ಮಾಡಿದವನೇ. ಅವನಿಗೆ ಮರಣ 
ಶಿಕ್ಷೆಯಾಗಬೇಕು. ಹತವಾದವನ ಸಮೀಪ ಬಂಧುವು 
ಅವನನ್ನು ಎಲ್ಲಿ ಕಂಡರೂ ಕೊಲ್ಲಲಿ. 

ಆದರೆ ಒಬ್ಬನು ಯಾವ ದ್ವೇಷವೂ ಇಲ್ಲದೆ ನಿರು 
ದ್ವೇಶದಿಂದ ಎಸೆದ ಯಾವುದೊ ವಸ್ತುವಿನಿಂದ ಒಬ್ಬನನ್ನು 
ಕೊಂದರೆ, ಅಧವಾ ದೊಡ್ಡ ಕಲ್ಲನ್ನು ತಿಳಿಯದೆ 
ಬೀಳಿಸಿದ್ದರಿಂದ ಮತ್ತೊಬ್ಬನು ಸತ್ತರೆ, ಅವನು ಕೊಲ್ಲಲ್ಪ 
ಟ್ವವನ ವೈರಿಯಾಗಿರದೆಯೂ ಹಾನಿಯನ್ನು ಮಾಡ 
ಬೇಕೆಂಬ ಉದ್ದೇಶವಿಲ್ಲದೆಯೂ ಇದ್ದ ಪಕ್ಕಕ್ಕೆ 
24ಸಭೆಯವರು ಕೊಂದವನಿಗೂ ಕೊಲ್ಲಲ್ಪಟ್ಟವನಿಗೂ ಈ 
ನಿಯಮಗಳಿಗನುಸಾರವಾಗಿ ನ್ಯಾಯತೀರ್ಪು ನೀಡ 
ಬೇಕು. (ಕೊಂದವನು ನಿರಪರಾಧಿಯೆಂದು ಸಾಬೀತಾ 
ದರೆ) ಕೊಂದವನು ಓಡಿಹೋಗಿದ್ದ ಆಶ್ರಯ ನಗರಕ್ಕೆ 
ಸಭೆಯವರು ಅವನನ್ನು ಮತ್ತೆ ಕರೆದುಕೊಂಡು ಹೋಗಿ 
ಕೊಲ್ಲಲ್ಪಟ್ಟವನ ಸಮೀಪಬಂಧುವಿನಿಂದ ರಕ್ಷಿಸಬೇಕು. 
ಅಭಿಷೇಕ ಹೊಂದಿದ ಮಹಾಯಾಜಕನು ಜೀವ 
ದಿಂದಿರುವ ತನಕ ಅವನು ಆ ಪಟ್ಟಣದಲ್ಲೇ ವಾಸಿಸಬೇಕು. 

2627" ಆ ವ್ಯಕ್ತಿಯು ತನ್ನ ಆಶ್ರಯನಗರದ ಮೇರೆ 
ಯನ್ನು ಎಂದಿಗೂ ದಾಟಿ ಹೊರಗೆ ಹೋಗಬಾರದು. ಆ 
ಮೇರೆಗಳನ್ನು ದಾಟಿ ಹೊರಗೆ ಹೋದರೆ, ಹತವಾದವನ 
ಸಮೀಪಬಂದುವು ಅವನನ್ನು ಕಂಡು ಕೊಂದುಹಾಕಿದರೆ, 
ಆಗ ಆ ಸಮೀಪಬಂಧು ನರಹತ್ಯ ಮಾಡಿದ ದೋಷಿ 
ಯಾಗುವುದಿಲ್ಲ *ಮಹಾಯಾಜಕನು ಜೀವದಿಂದಿರುವ 
ತನಕ ಅವನು ಆಶ್ರಯನಗರದೊಳಗೆ ಇರಬೇಕು. ಮಹಾ 





230 


ಯಾಜಕನು ತೀರಿಹೋದ ನಂತರ ಅವನು ತನ್ನ ಸ್ವಾಸ್ತ್ಯ 
ವಿರುವ ಸ್ಥಳಕ್ಕೆ ಹೋಗಬಹುದು. ನೀವೂ ನಿಮ್ಮ ಸಂತತಿ 
ಯವರೂ ನಿಮ್ಮ ಎಲ್ಲಾ ನಿವಾಸ ಗಳಲ್ಲಿ ಈ ಕಟ್ಟಳಿಗೆ ಅನು 
ಸಾರವಾಗಿ ನ್ಯಾಯತೀರಿಸಬೇಕು. 3 ಯಾವನಾದರೂ 
ಮತ್ತೊಬ್ಬನನ್ನು ಕೊಂದರೆ, ಸಾಕ್ವ್ಯಾಧಾರಗಳು ಇದ್ದರೆ 
ಮಾತ್ರ ಕೊಂದವನು ಕೊಲ್ಲಲ್ಪಡಬೇಕು. 

3!""ಮರಣಶಿಕ್ಸೆಗೆ ಒಳಗಾಗಿರುವ ಕೊಲೆಪಾತಕನನ್ನು 
ಉಳಿಸಲು ನೀವು ಯಾವ ಈಡನ್ನೂ ತೆಗೆದುಕೊಳ್ಳ 
ಕೂಡದು. ಅವನಿಗೆ ಮರಣಶಿಕ್ಟೆಯೇ ಆಗಬೇಕು. 

32""ಆಶ್ರಯನಗರಕ್ಕೆ ಓಡಿಹೋದವನಿಂದ ಹಣವನ್ನು 
ಈಡಾಗಿ ತೆಗೆದುಕೊಂಡು ಪ್ರಧಾನಯಾಜಕನು ಜೀವ 
ದಿಂದಿರುವಾಗಲೇ ತನ್ನ ಸ್ವಂತ ಸ್ಥಳಕ್ಕೆ ಹೋಗಿ ವಾಸಿಸಲು 
ನೀವು ಅವಕಾಶಕೊಡಕೂಡದು. 

33""ನೀವು ವಾಸವಾಗಿರುವ ದೇಶವನ್ನು ಕೆಡಿಸಬಾರದು. 
ಕೊಲೆಯು ದೇಶವನ್ನು ಕೆಡಿಸುತ್ತದೆ. ಕೊಲೆಯು ನಡೆಯ 
ಲ್ಪಟ್ಟಿರುವ ದೇಶಕ್ಕೆ ಕೊಲೆಗಾರನ ರಕ್ತವೇ ಹೊರತು ಬೇರೆ 
ಯಾವ ಈಡೂ ಇಲ್ಲ. **ನಾನು ವಾಸಿಸುವ ದೇಶವನ್ನು 
ನೀವು ಅಶುದ್ಧಮಾಹಬಾರದು, ಯಾಕಂದರೆ ಯೆಹೋವ 
ನಾದ ನಾನೇ ಇಸ್ರೇಲರೊಂದಿಗೆ ವಾಸಿಸುತ್ತೇನೆ.'' 


ಚಲ್ಪಹಾದನ ಹೆಣ್ಣುಮಕ್ಕಳ ಭೂಮಿ 
6 ಒಂದು ದಿನ ಗಿಲ್ಯಾದ್‌ ಕುಲದ ಕುಟುಂಬಗಳ 
ನಾಯಕರು ಮೋಶೆಯೊಡನೆಯೂ ಇತರ 
ಇಸ್ರೇಲರ ಕುಟುಂಬಗಳ ನಾಯಕರೊಡನೆಯೂ 
ಮಾತಾಡುವುದಕ್ಕೆ ಬಂದರು. (ಗಿಲ್ಯಾದನು ಮಾಕೀರನ 
ಮಗ; ಮಾಕೀರನು ಮನಸ್ಸೆಯ ಮಗ; ಮನಸ್ಸೆಯು 
ಯೋಸೇಫನ ಮಗ.) ಅವರು, “ಸ್ವಾಮೀ, ಚೀಟುಹಾಕಿ 
ಇಸ್ರೇಲರಿಗೆ ದೇಶವನ್ನು ಹಂಚಿಕೊಡಬೇಕೆಂದು 
ಯೆಹೋವನು ನಿಮಗೆ ಆಜ್ಞಾಪಿಸಿದ್ದಾನೆ. ಅದಲ್ಲದೆ ನಮ್ಮ 
ಸಂಬಂಧಿಕನಾದ ಚಲ್ಪಹಾದನ ಭೂಮಿಯನ್ನು ಅವನ 
ಹೆಣ್ಣುಮಕ್ಕಳಿಗೆ ಕೊಡಬೇಕಂದು ಯೆಹೋವನು ಆಜ್ಞಾ 
ಪಿಸಿದ್ದಾನೆ. ಹೀಗಿರಲು ಅವರು ಇಸ್ರೇಲರ ಬೇರೆ ಯಾವ 
ಕುಲದವರನ್ನಾದರೂ ಮದುವೆಯಾದರೆ ಅವರ ಸ್ವಾಸ್ಯವು 
ನಮ್ಮ ಪೂರ್ವಿಕರ ಕುಲದಿಂದ ತೆಗೆಯಲ್ಪಟ್ಟು ಅವರು 
ಮದುವೆಯ ಮೂಲಕ ಸೇರಿಕೊಳ್ಳುವ ಕುಲಕ್ಕೆ ಹೋಗು 
ವುದು. ಇದರಿಂದ ನಮ್ಮ ಸ್ವಾಸ್ತ್ಯಕ್ಕೆ ನಷ್ಟವುಂಟಾಗುವುದು. 
*ಇಸ್ರೇಲರ ಜೂಬಿಲಿ ಸಂವತ್ಸರವು ಬಂದಾಗ ಅವರ 
ಸ್ವಾಸ್ಯವು ಅವರು ಸೇರಿಕೊಳ್ಳುವ ಕುಲದ ಸ್ವಾಸ್ಕಕ್ಕೆ ಕೂಡಿ 
ಕೊಳ್ಳುವುದರಿಂದ ನಮ್ಮ ಕುಲದಿಂದ ತೆಗೆಯಲ್ಪಡು 
ವುದು'' ಎಂದು ಹೇಳಿದರು. 
5ಆಗ ಮೋಶೆಯು ಯೆಹೋವನ ಅಪ್ಪಣೆಯನ್ನು 
ಹೊಂದಿ ಇಸ್ರೇಲರಿಗೆ, " ಯೋಸೇಫನ ಸಂತತಿಯವರು 


231 


ಹೇಳುವುದು ನ್ಯಾಯ. ಆದಕಾರಣ ಚಲ್ಪಹಾದನ ಹೆಣ್ಣು 
ಮಕ್ಕಳು ಮದುವೆಯಾಗುವುದಾದರೆ ತಮ್ಮ ತಂದೆಯ 
ಗೋತ್ರಕ್ಕೆ ಸಂಬಂಧಿಸಿದ ಯಾರನ್ನು ಬೇಕಾದರೂ 
ಮದುವೆಯಾಗಬಹುದೆಂದು ಯೆಹೋವನು ಆಜ್ಞಾಪಿ 
ಸಿದ್ದಾನೆ. 

7ಇಸ್ರೇಲರ ಯಾವ ಸ್ವಾಸ್ತ್ಯವೂ ಒಂದು ಕುಲದಿಂದ 
ಬೇರೊಂದು ಕುಲಕ್ಕೆ ಹೋಗಬಾರದು. ಇಸ್ರೇಲರೆಲ್ಲರೂ 
ತಮ್ಮ ಪೂರ್ವಿಕರಿಂದ ಸ್ವಾಸ್ತ್ಯವಾಗಿ ಪಡೆದುಕೊಂಡ ತಮ್ಮ 
ಗೋತ್ರದ ಭೂಮಿಯನ್ನು ತಮ್ಮ ಸ್ವಾಧೀನದಲ್ಲೇ ಇಟ್ಟು 
ಕೊಂಡಿರಬೇಕು. ₹ಆದ್ದರಿಂದ ಇಸ್ರೇಲರ ಕುಲಗಳಲ್ಲಿ 
ಭೂಮಿಯನ್ನು ಸ್ವಾಸ್ತ್ಯವಾಗಿ ಹೊಂದುವ ಪ್ರತಿಯೊಬ್ಬ 
ಮಗಳು, ತನ್ನ ತಂದೆಯ ಗೋತ್ರ ದವನನ್ನೇ ಮದುವೆ 
ಯಾಗಬೇಕು. 

ಹೀಗೆ ಯಾವ ಸ್ವಾಸ್ಥ್ಯವೂ ಒಂದು ಕುಲದಿಂದ 
ಬೇರೊಂದು ಕುಲಕ್ಕೆ ಹೋಗದೆ ಇಸ್ರೇಲರ ಪ್ರತಿ 





ಅರಣ್ಯಕಾಂಡ 34:6-13 


ಯೊಂದು ಕುಲವೂ ತನ್ನ ಸ್ವಾಸ್ತ್ಯವನ್ನು ಹೊಂದಿಕೊಂಡೇ 
ಇರುವುದು'' ಎಂದು ಹೇಳಿದನು. 

10 ಯೆಹೋವನು ಮೋಶೆಗೆ ಕೊಟ್ಟ ಅಜ್ಜಿಗೆ ಚಲ್ಬ 
ಹಾದನ ಹೆಣ್ಣುಮಕ್ಕಳು ವಿಧೇಯರಾದರು. '! ಆದ್ದರಿಂದ 
ಚಲ್ಪಹಾದನ ಹೆಣ್ಣುಮಕ್ಕಳಾದ ಮಹ್ಲಾ ತಿರ್ಚಾ, ಹೊಗ್ಲಾ, 
ಮಿಲ್ಕಾ ನೋವಾ ಎಂಬವರು ಯೆಹೋವನ ಆಜ್ಞಾನು 
ಸಾರವಾಗಿ ನಡೆದು ತಂದೆಯ ಅಣ್ಣತಮ್ಮಂದಿರ ಗಂಡು 
ಮಕ್ಕಳನ್ನು ಮದುವೆಯಾದರು. 

12 ಅವರು ಯೋಸೇಫನ ಮಗನಾದ ಮನಸ್ಸೆಯ ಕುಲ 
ದವರನ್ನೇ ಮದುವೆಯಾದದ್ದರಿಂದ ಅವರ ಸ್ವಾಸ್ಕವು 
ತಂದೆಯ ಕುಲದಲ್ಲಿಯೇ ನಿಂತಿತು. ಜಿರಿಕೋ ಪಟ್ಟಣದ 
ಎದುರಾಗಿರುವ ಜೋರ್ಡನ್‌ ನದಿಯ ಬಳಿಯಲ್ಲಿರುವ 
ಮೋವಾಬಿನ ಬಯಲಿನಲ್ಲಿ ಯೆಹೋವನು ಇಸ್ರೇಲರಿಗೆ 
ಮೋಶೆಯ ಮೂಲಕ ಕೊಟ್ಟ ಆಜ್ಞೆಗಳೂ ವಿಧಿಗಳೂ 
ಇವೇ. 


232 


ಧರ್ಮೋಪದೇಶಕಾಂಡ 


ಇಸ್ರೇಲರಿಗೆ ಮೋಶೆಯ ಸಂದೇಶ 

ಇಸ್ರೇಲರಿಗೆ ಮೋಶೆಯು ಕೊಟ್ಟ ಸಂದೇಶ. ಆಗ 

ಅವರು ಜೋರ್ಡನ್‌ ನದಿಯ ಪೂರ್ವದಿಕ್ಕಿನಲ್ಲಿರುವ 
ಅಡವಿಯಲ್ಲಿ ಪಾಳೆಯ ಮಾಡಿಕೊಂಡಿದ್ದರು. ಇದು 
ಸೂಫಿಗೆ ಎದುರಾಗಿತ್ತು. ಪಾರಾನಿನ ಮರುಭೂಮಿಗೂ 
ತೋಫೆಲ್‌,ಲಾಬಾನ್‌, ಹಚೇರೋತ್‌ ಮತ್ತು 
ದೀಜಾಹಾಬ್‌ ಪಟ್ಟಣಗಳ ನಡುವೆ ಇತ್ತು 

2ಹೋರೇಬ್‌ (ಸೀನಾಯಿ) ಪರ್ವತದಿಂದ ಸೇಯೀರ್‌ 
ಪರ್ವತ ಮಾರ್ಗವಾಗಿ ಕಾದೇಶ್‌ ಬರ್ನೇಯಕ್ಕೆ ತಲುಪಲು 
ಹನ್ನೊಂದು ದಿವಸದ ಪ್ರಯಾಣ ಮಾಡಬೇಕಾಗುತ್ತದೆ. 
ಆದರೆ ಇಸ್ರೇಲರು ಈಜಿಷ್ಟನ್ನು ಬಿಟ್ಟು ಈ ಸ್ಥಳಕ್ಕೆ ಬರಲು 
ನಲವತ್ತು ವರ್ಷಗಳು ಹಿಡಿದವು. ನಲವತ್ತನೆ ವರ್ಷದ 
ಹನ್ನೊಂದನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ 
ಮೋಶೆಯು ಜನರೊಂದಿಗೆ ಮಾತಾಡಿ ಯೆಹೋವನು 
ಆಜ್ಞಾಪಿಸಿದ ಸಮಸ್ತ ವಿಷಯಗಳನ್ನು ತಿಳಿಸಿದನು. 
*ಸೀಹೋನನನ್ನು ಮತ್ತು ಓಗನನ್ನು ದೇವರಾದ 
ಯೆಹೋವನು ಸೋಲಿಸಿದ ಬಳಿಕ ನಡೆದ ಸಂಗತಿಯಿದು. 
(ಸೀಹೋನನು ಅಮೋರಿಯರ ರಾಜನಾಗಿದ್ದನು. 


ಮಹಾನದಿಯವರೆಗೂ ಹೋಗಿರಿ. ನಾನು ನಿಮಗೆ ಆ 
ಪ್ರಾಂತ್ಯವನ್ನೆಲ್ಲಾ ಕೊಡುವೆನು. ಅಲ್ಲಿಗೆ ಹೋಗಿ ಅದನ್ನು 
ತೆಗೆದುಕೊಳ್ಳಿರಿ. ನಿಮ್ಮ ಪೂರ್ವಿಕರಾದ ಅಬ್ರಹಾಮನಿಗೆ, 
ಇಸಾಕನಿಗೆ ಮತ್ತು ಯಾಕೋಬನಿಗೆ ಅವರ ಸಂತತಿಯ 
ವರಿಗೆ ಆ ಪ್ರದೇಶವನ್ನು ಕೊಡುವೆನು ಎಂದು ನಾನು 
ವಾಗ್ದಾನ ಮಾಡಿದ್ದೇನೆ.''' 


ಮೋಶೆಯಿಂದ ನಾಯಕರ ಆಯ್ಕೆ 

*ಮೋಶೆಯು, ""ಆ ಸಮಯದಲ್ಲಿ ನಾನು ನಿಮಗೆ 
ನಿಮ್ಮನ್ನು ಪರಾಂಬರಿಸಲು ನನಗೆ ಸಾಧ್ಯವಿಲ್ಲ ಎಂದು 
ಹೇಳಿದೆನು. ಈಗ ನಿಮ್ಮ ಜನಸಂಖ್ಯೆಯು ಇನ್ನೂ ಅಧಿಕ 
ವಾಗಿರುತ್ತದೆ. ದೇವರಾದ ಯೆಹೋವನು ನಿಮ್ಮನ್ನು ವೃದ್ಧಿ 
ಪಡಿಸುತ್ತಿರುವುದರಿಂದ ನೀವು ಈಗ ಆಕಾಶದ ನಕ್ಷತ್ರ 
ಗಳಷ್ಟು ಇರುವಿರಿ. !!ನಮ್ಮ ಪೂರ್ವಿಕರ ದೇವರಾದ 
ಯೆಹೋವನು ಈಗ ಇರುವುದಕ್ಕಿಂತ ಸಾವಿರಪಟ್ಟು ಅಧಿಕ 
ವಾಗಿ ನಿಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸಲಿ. ತನ್ನ ವಾಗ್ದಾನ 
ಕೃನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸಲಿ. 12 ಆದರೆ 
ನಾನೇ ಸ್ವತಃ ನಿಮ್ಮನ್ನು ಪರಾಂಬರಿಸುವುದಕ್ಕಾಗಲೀ ನಿಮ್ಮ 








ಅವನು ಹೆಷ್ಟೋನಿನಲ್ಲಿ ವಾಸಿಸುತ್ತಿದ್ದನು. ಓಗನು ಬಾಷಾ 
ನಿನ ಅರಸನು. ಇವನು ಅಷ್ಟಾರೋತ್‌ ಮತ್ತು ಎದ್ರೆ 
ಎಂಬಲ್ಲಿ ವಾಸವಾಗಿದ್ದನು. *ಇಸ್ರೇಲರು ಜೋರ್ಡನ್‌ 
ನದಿಯ ಪೂರ್ವದಿಕ್ಕಿನಲ್ಲಿ ಮೋವಾಬ್ಯರ ಸ್ಥಳದಲ್ಲಿ 
ಪಾಳೆಯ ಮಾಡಿಕೊಂಡಿದ್ದರು. ದೇವರು ತಿಳಿಸಿದ ಕಟ್ಟಳೆ 
ಗಳನ್ನು ಮೋಶೆಯು ವಿವರಿಸುತ್ತಾ ಹೀಗಂದನು: 
6""ನಮ್ಮ ದೇವರಾದ ಯೆಹೋವನು ಹೋರೇಬ್‌ 
ಬೆಟ್ಟದಲ್ಲಿ ನಮ್ಮೊಂದಿಗೆ ಮಾತಾಡಿದನು. ಆತನು ಹೇಳಿ 
ದ್ದೇನೆಂದರೆ "ನೀವು ಈ ಪ್ರದೇಶಕ್ಕೆ ಬಂದು 'ಬಹಳ ಕಾಲ 


ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಲೀ ಸಾಧ್ಯ 
ವಾಗಲಿಲ್ಲ. ಆಗ ನಾನು ನಿಮಗೆ ಹೇಳಿದ್ದೇನೆಂದರೆ, 
"ನಿಮ್ಮ ನಿಮ್ಮ ಕುಲಗಳಿಂದ ಯೋಗ್ಯರಾದವರನ್ನು ಆರಿ 
ಸಿರಿ. ಅವರನ್ನು ನಿಮ್ಮ ನಾಯಕರನ್ನಾಗಿ ನೇಮಿಸುವೆನು. 
ಅವರು ವಿವೇಕಿಗಳಾಗಿಯೂ ಅನುಭವಶಾಲಿಗ 
ಳಾಗಿಯೂ ಇರಬೇಕು' ಎಂದು ಹೇಳಿದೆನು. "ಆಗ 
ನೀವು, "ಇದು ಒಳ್ಳೆ ಯ ಆಲೋಜನೆ' ಎಂದು ಹೇಳಿದಿರಿ. 

5" ಆದ್ದರಿಂದ, ನಿಮ್ಮ ಕುಲಗಳಿಂದ ನೀವು ಆರಿಸಿ 
ಕೊಂಡ ಬುದ್ದಿವಂತರಾದ ಮತ್ತು ಅನುಭವಸ್ಥರಾದ ಜನ 





ವಾಯಿತು, ಅಮೋರಿಯರು ವಾಸಿಸುವ ಬೆಟ್ಟಪ್ರಾಂತ್ಯ 
ಗಳಿಗೆ ಹೋಗಿರಿ. ಅದರ ಸುತ್ತಲೂ ಇರುವ ಜೋರ್ಡನಿನ 
ಬಯಲು ಪ್ರದೇಶಕ್ಕೆ ಬೆಟ್ಟಪ್ರದೇಶಕ್ಕೆ, ಪಶ್ಚಿಮದ 
ಇಳಕಲುಪ್ರ ದೇಶಕ್ಕೆ, ನೆಗೆವ್‌ ಮತ್ತು ಸಮುದ್ರ ಕರಾವಳಿ 
ಪ್ರದೇಶಗಳಿಗೆ ಹೋಗಿರಿ. ಕಾನಾನ್‌ ಮತ್ತು 
ಲೆಬನೋನ್‌ ಪ್ರದೇಶಗಳ ಮೂಲಕ ಯೂಫ್ರೇಟೀಸ್‌ 


ರನ್ನು ನಾನು ನೇಮಿಸಿದೆನು. ಈ ರೀತಿಯಾಗಿ ಅವರನ್ನು 
ಸಾವಿರ ಜನರ ಮೇಲೆಯೂ, ನೂರು ಜನರ 
ಮೇಲೆಯೂ, ಐವತ್ತು ಜನರ ಮೇಲೆಯೂ, ಮತ್ತು ಹತ್ತು 
ಜನರ ಮೇಲೆಯೂ ನಾಯಕರನ್ನಾಗಿ ನೇಮಿಸಿದೆನು. 
ಅಲ್ಲದೆ ನಿಮ್ಮ ನಿಮ್ಮ ಕುಲಗಳಿಗೆ ಪ್ರಧಾನರನ್ನೂ 
ನೇಮಿಸಿದೆನು. 


233 


16""ನಿಮ್ಮ ನ್ಯಾಯಗಳನ್ನು ತೀರಿಸುವ, "ಆ ನಾಯಕರು 
ಗಳಿಗೆ ಹೇಳಿದ್ದೇನೆಂದರೆ: ನಿಮ್ಮ ಅಧೀನದಲ್ಲಿರುವ ಜನರ 
ದೂರುಗಳನ್ನು ಚೆನ್ನಾಗಿ ಕೇಳಿಕೊಂಡು ಪಕ್ಷಪಾತವಿಲ್ಲದೆ 
ನ್ಯಾಯತೀರಿಸಬೇಕು. ಅವರಿಬ್ಬರೂ ಇಸ್ರೇಲರೇ ಆಗಿರ 
ಬಹುದು; ಅಥವಾ ಒಬ್ಬನು ಇಸ್ರೇಲನೂ ಮತ್ತೊಬ್ಬನು 
ಪರದೇಶಿಯೂ ಆಗಿರಬಹುದು. ನೀವು ಪ್ರತಿಯೊಂದು 
ದೂರನ್ನು ನ್ಯಾಯವಾಗಿ ಬಗೆಹರಿಸಿ ತೀರ್ಪು ನೀಡಬೇಕು. 

''ನ್ಯಾಯತೀರಿಸುವಾಗ ಒಬ್ಬನು ಇನ್ನೊಬ್ಬನಿಗಿಂತ 
ವಿಶೇಷ ವ್ಯಕ್ತಿಯಾಗಿದ್ದಾನೆ ಎಂಬುದನ್ನು ಲೆಕ್ಕಿಸದೆ 


ಧರ್ಮೋಪದೇಶಕಾಂಡ 1:16-35 


ಸಂಚರಿಸಿ ವಿಷಯಗಳನ್ನು ಸಂಗ್ರಹಿಸಿದರು. ಜಅಲ್ಲಿ 
ಬೆಳೆಯುವ ಹಣ್ಣುಗಳನ್ನು ಕಿತ್ತು ನಮ್ಮ ಬಳಿಗೆ ತಂದರು. 
ಅವರು ಆ ದೇಶದ ವಿಷಯವಾಗಿ ತಿಳಿಸಿದರು. "ನಮ್ಮ 
ದೇವರಾದ ಯೆಹೋವನು ನಮಗೆ ಒಳ್ಳೆಯ ದೇಶವನ್ನು 
ಕೊಡುತ್ತಿದ್ದಾನೆ!' ಅಂದರು. 

26""ಆದರೆ ನೀವು ದೇಶದೊಳಗೆ ಪ್ರವೇಶಿಸಿ ಸ್ವಾಧೀನ 
ಮಾಡಿಕೊಳ್ಳಲಿಲ್ಲ; ನಿಮ್ಮ ದೇವರಾದ ಯೆಹೋವನ 
ಮಾತನ್ನು ಕೇಳಲಿಲ್ಲ. 2ನಿಮ್ಮ ನಿಮ್ಮ ಗುಡಾರಗಳಲ್ಲಿ 
ಯೆಹೋವನ ವಿರುದ್ಧವಾಗಿ ಗೊಣಗುಟ್ಟಿದ್ದೀರಿ, "ನಮ್ಮ 





ಇಬ್ಬರೂ ಸಮಾನರೆಂದು ಪರಿಗಣಿಸಿ ಸರಿಯಾದ ತೀರ್ಪು 
ಕೊಡಬೇಕು. ನೀವು ಯಾರಿಗೂ ಭಯಪಡಬೇಡಿರಿ. 
ಯಾಕಂದರೆ ನಿಮ್ಮ ತೀರ್ಪು ದೇವರಿಂದ ಬಂದ ತೀರ್ಪಾಗಿ 
ರುತ್ತದೆ. ನಿಮಗೆ ಬಗೆಹರಿಸಲು ಕಷ್ಟವಾಗುವ ದೂರುಗ 
ಳಿದ್ದಲ್ಲಿ ಅವುಗಳನ್ನು ನನ್ನ ಬಳಿಗೆ ತನ್ನಿರಿ. ಅವುಗಳಿಗೆ ನಾನು 
ನ್ಯಾಯತೀರ್ಪು ನೀಡುವೆನು, ಅದೇ ಸಮಯದಲ್ಲಿ, 
ನೀವು ಮಾಡತಕ್ಕ ಬೇರೆ ಎಲ್ಲಾ ಸಂಗತಿಗಳನ್ನೂ ನಾನು 
ನಿಮಗೆ ತಿಳಿಸಿದೆನು. 


ಕಾನಾನ್‌ ದೇಶಕ್ಕೆ ಗೂಢಚಾರರನ್ನು ಕಳುಹಿಸಿದ್ದು 

19""ನಾವು ಬಳಿಕ ನಮ್ಮ ದೇವರಾದ ಯೆಹೋವನ 
ಆಜ್ಞಾನುಸಾರವಾಗಿ ಹೋರೇಬ್‌ ಬೆಟ್ಟಪ್ರದೇಶವನ್ನು 
ಬಿಟ್ಟು ಅಮೋರಿಯರ ಗುಡ್ಡಗಾಡು ಪ್ರದೇಶದಲ್ಲಿ 
ಪ್ರಯಾಣಮಾಡುತ್ತಾ ನೀವು ನೋಡಿದ ಅತ್ಯಂತ ಭಯಂ 
ಕರವಾದ ಮತ್ತು ವಿಶಾಲವಾದ ಮರುಭೂಮಿಯನ್ನು 
ದಾಟಿ ಕಾದೇಶ್‌ ಬರ್ನೇಯಕ್ಕೆ ಬಂದೆವು. 2ಆಗ ನಾನು 
ನಿಮಗೆ ಹೇಳಿದ್ದೇನೆಂದರೆ , "ನೀವೀಗ ಅಮೋರಿಯರ 
ಬೆಟ್ಟಪ್ರದೇಶಕ್ಕೆ ಬಂದಿರುವಿರಿ. ನಮ್ಮ ದೇವರಾದ 


ಯೆಹೋವನು ನಮ್ಮನ್ನು ದ್ವೇಷಿಸುತ್ತಾ ನೆ! ನಮ್ಮನ್ನು 
ಈಜಿಪ್ಟ್‌ ದೇಶದಿಂದ ಹೊರತಂದು ಅಮೋರಿಯರಿಂದ 
ನಾಶಪಡಿಸುತ್ತಿದ್ದಾನೆ! ನಾವೀಗ ಎಲ್ಲಿಗೆ ಹೋಗೋಣ? 
ನಮ್ಮ ಸಹೋದರರು (ಹನ್ನೆರಡು ಮಂದಿ ಗೂಢಾ 
ಚಾರರು) ತಮ್ಮ ವರದಿಯಿಂದ ನಮ್ಮನ್ನು ಹೆದರಿಸಿದ್ದಾರೆ. 
ಅಲ್ಲಿಯ ಜನರು ದೃಢಕಾಯರೂ ಬಲಶಾಲಿಗಳೂ ಎತ್ತರ 
ವಾದ ಪುರುಷರೂ ಆಗಿದ್ದಾರೆ. ಅವರ ಪಟ್ಟಣಗಳು ದೊಡ್ಡ 
ಪುಗಳಾಗಿದ್ದು ಅವುಗಳ ಗೋಡೆಗಳು ಆಕಾಶಕ್ಕೆ ಮುಟ್ಟು 
ವಷ್ಟು ಎತ್ತರವಾಗಿವೆ. ನಾವು ಅಲ್ಲಿ ಅನಾಕ್ಯರೆಂಬ ಮಹಾ 
ಶರೀರಗಳನ್ನು ನೋಡಿದೆವು!' ಎಂದು ಅವರು ಹೇಳಿದಾಗ 
ನಾವು ಭಯದಿಂದ ತತ್ತರಿಸಿದೆವು. 

2""ಆಗನಾನು, "ನೀವು ಕಳವಳಗೊಳ್ಳಬೇಡಿರಿ! ಆ ಜನ 
ರಿಗೆ ಭಯಪಡಬೇಡಿರಿ! ನಿಮ್ಮ ದೇವರಾದ 
ಯೆಹೋವನು ನಿಮ್ಮ ಮುಂದೆ ಹೋಗಿ ಅವರೊಂದಿಗೆ 
ಯುದ್ಧಮಾಹುವನು. ಈಜಿಪ್ಟ್‌ನಲ್ಲಿ ಆತನು ಮಾಡಿ 
ದಂತೆಯೇ ಇಲ್ಲಿಯೂ ಮಾಡುವನು. *[ಅಹವಿಗಳ 
ಲ್ಲಿಯೂ ಮರುಭೂಮಿಗಳಲ್ಲಿಯೂ ಮನುಷ್ಯನು ತನ್ನ 
ಮಗುವನ್ನು ಹೊತ್ತುಕೊಂಡು ತರುವಂತೆ ದೇವರಾದ 





ಯೆಹೋವನು ಈ ದೇಶವನ್ನು ನಮಗೆ ಕೊಡುವನು. 
2! ದೇಶ ನಿಮ್ಮೆದುರಿಗೇ ಇದೆ, ಎದ್ದು ವಶಪಡಿಸಿಕೊಳ್ಳಿರಿ. 
ನಿಮ್ಮ ಪೂರ್ವಿಕರ ದೇವರಾದ ಯೆಹೋವನು ಹೀಗೆಯೇ 
ಆಜ್ಞಾಪಿಸಿದ್ದಾನೆ. ಆದುದರಿಂದ ಭಯಪಡಬೇಡಿ; 
ಯಾವುದಕ್ಕೂ ಹೆದರಬೇಡಿ!' 

>" ಆದರೆ ನೀವೆಲ್ಲಾ ನನ್ನ ಬಳಿಗೆ ಬಂದು, "ಆ ದೇಶ 
ವನ್ನು ಸಂಚರಿಸಿ ಅದರ ಬಲವುಳ್ಳ ಮತ್ತು ಬಲಹೀನ ಸ್ಥಳ 
ಗಳನ್ನು ನೋಡಿಕೊಂಡು ನಾವು ಯಾವ ಮಾರ್ಗವಾಗಿ 
ಹೋಗಬೇಕು ಮತ್ತು ಯಾವ ಯಾವ ಪಟ್ಟಣಗಳನ್ನು 
ದಾಟಬೇಕು ಎಂಬುದನ್ನು ನಮಗೆ ತಿಳಿಸಲು ನಮ್ಮಲ್ಲಿ 
ಕೆಲವರನ್ನು ಕಳುಹಿಸಿ'' ಎಂದು ಹೇಳಿದಿರಿ. 

ಚ ಇದು ಒಂದು ಒಳ್ಳೆಯ ಆಲೋಚನೆ ಎಂದು 
ಕೊಂಡು ನಿಮ್ಮ ಕುಲಗಳಿಂದ ಹನ್ನೆರಡು ಮಂದಿಯನ್ನು 
ಆರಿಸಿಕೊಂಡೆನು. ಅವರು ಹೊರಟುಹೋಗಿ ಬೆಟ್ಟ 
ಪ್ರದೇಶಗಳನ್ನು ದಾಟಿ ಎಷ್ಕೋಲ್‌ ಕಣಿವೆಯನ್ನೆಲ್ಲಾ 


ಯೆಹೋವನು ನಿಮ್ಮನ್ನು ಹೊತ್ತುಕೊಂಡು ತಂದಿದ್ದಾನೆ. 
ಈ ಸ್ಥಳಕ್ಕೆ ಸುರಕ್ಷಿತವಾಗಿ ನಿಮ್ಮನ್ನು ತಂದು 
ಮುಟ್ಟಿಸಿದ್ದಾನೆ.' 

32°" ಆದರೂ ನೀವು ಇನ್ನೂ ನಿಮ್ಮ ದೇವರಾದ 
ಯೆಹೋವನ ಮೇಲೆ ಭರವಸೆ ಇಡಲಿಲ್ಲ. ನೀವು 
ಪ್ರಯಾಣಮಾಡುತ್ತಿರುವಾಗ ಆತನು ನಿಮ್ಮ ಮುಂದೆ 
ಹೋದನು. ತಂಗಲು ಯೋಗ್ಯವಾದ ಸ್ಥಳದಲ್ಲಿ ನೀವು 
ಪಾಳೆಯ ಮಾಡಿಕೊಳ್ಳುವಂತೆ ಮಾಡಿದನು. ಹಗಲಲ್ಲಿ 
ಮೇಘಸ್ಮಂಭವಾಗಿಯೂ ರಾತ್ರಿಯಲ್ಲಿ ಅಗ್ನಿಸ್ತಂಭ 
ವಾಗಿಯೂ ಆತನು ನಿಮಗೆ ಮಾರ್ಗದರ್ಶಕನಾಗಿದ್ದನು. 


ಜನರನ್ನು ಕಾನಾನ್‌ ದೇಶದೊಳಗೆ 
ಹೋಗದಂತೆ ಮಾಡಿದ್ದು 
34""ನೀವು ಹೇಳುತ್ತಿದ್ದದನ್ನು ಯೆಹೋವನು ಕೇಳಿ 
ಸಿಟ್ಟುಗೊಂಡು, "ಈಗ ಜೀವಿಸುತ್ತಿರುವ ದುಷ್ಟಜನರಾದ 


ಧರ್ಮೋಪದೇಶಕಾಂಡ 1:36-2:9 


ನಿಮ್ಮಲ್ಲಿ ಯಾರೂ ನಾನು ನಿಮ್ಮ ಪೂರ್ಪಿಕರಿಗೆ ವಾಗ್ದಾನ 
ಮಾಡಿದ ಒಳ್ಳೆಯನಾಡಿಗೆ ಹೋಗುವುದಿಲ್ಲ. 
3*ಯೆಪುನ್ನೆಯ ಮಗನಾದ ಕಾಲೇಬನು ಮಾತ್ರ ಆ ದೇಶ 
ವನ್ನು ನೋಡುವನು. ಕಾಲೇಬನು ಸಂಚರಿಸಿದ ನಾಡನ್ನು 
ಅವನಿಗೂ ಅವನ ಸಂತತಿಯವರಿಗೂ ಕೊಡುವೆನು. 
ಯಾಕಂದರೆ ನಾನು ಆಜ್ಞಾಪಿಸಿದ್ದನ್ನೆಲ್ಲ ಕಾಲೇಬನು 
ಮಾಡಿದನು' ಎಂದು ಪ್ರಮಾಣಮಾಡಿದನು. 

37°" ದೇವರಾದ ಯೆಹೋವನು ನಿಮ್ಮಿಂದಾಗಿ ನನ್ನ 
ಮೇಲೂ ಸಿಟ್ಟುಗೊಂಡು "ಮೋಶೆಯೇ, "ನೀನು ಸಹ 
ವಾಗ್ದಾನದ ದೇಶವನ್ನು ಪ್ರವೇಶಿಸುವುದಿಲ್ಲ. ಆದರೆ ನಿನ್ನ 
ಸಹಾಯಕನಾದ ನೂನನ ಮಗನಾದ ಯೆಹೋಶುವನು 
ಆ ದೇಶವನ್ನು ಪ್ರವೇಶಿಸುವನು. ಯೆಹೋಶುವನನ್ನು 
ಪ್ರೋತ್ಸಾಹಿಸು; ಯಾಕಂದರೆ ಆ ದೇಶವನ್ನು ವಶಪಡಿಸಿ 
ಕೊಳ್ಳಲು ಅವನು ಇಸ್ರೇಲರನ್ನು ಮುನ್ನಡೆಸಬೇಕು' 
ಎಂದು ಹೇಳಿದನು. 

೫""ದೇವರಾದ ಯೆಹೋವನು ನಮಗೆ ಹೇಳಿದ್ದೇ 
ನೆಂದರೆ, "ವೈರಿಗಳ ಪಾಲಾಗುವರೆಂದು ನೀವು ಹೇಳಿದ 
ನಿಮ್ಮ ಮನೆಯವರೂ ಒಳ್ಳೆಯದು ಮತ್ತು ಕೆಟ್ಟದ್ದು ಅರಿ 
ಯದ ನಿಮ್ಮ ಮಕ್ಕಳಿಗೆ ಆ ದೇಶವನ್ನು ಕೊಡುವೆನು; 
ಅವರು ಆ ದೇಶವನ್ನು ಸ್ವಾಧೀನಮಾಡಿಕೊಳ್ಳುವರು. 
“ದರೆ ನೀವು ಹಿಂತಿರುಗಿ ಕೆಂಪು ಸಮುದ್ರಕ್ಕೆ ಹೋಗುವ 
ಮರುಭೂಮಿಯ ಮಾರ್ಗದಲ್ಲಿ ಹೋಗಬೇಕು.' 

41°" ಗ ನೀವು ಹೀಗೆ ಹೇಳಿದಿರಿ, "ಮೋಶೆಯೇ, ನಾವು 
ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದೆವು. ದೇವ 
ರಾದ ಯೆಹೋವನು ನಮಗೆ ಆಜ್ಜಿಮಾಡಿದ ಪ್ರಕಾರ 
ನಾವು ಈಗ ಹೋಗಿ ಅವರೊಂದಿಗೆ ಯುದ್ಧಮಾಡು 
ತ್ತೇವೆ.” ಆಮೇಲೆ ನೀವು ಪ್ರತಿಯೊಬ್ಬರೂ ಆಯುಧ 
ಗಳನ್ನು ಧರಿಸಿಕೊಂಡಿರಿ. ಬೆಟ್ಟ ಪ್ರದೇಶಗಳನ್ನು ಜಯಿ 
ಸುವುದು ಸುಲಭವೆಂದು ನೀವು ಭಾವಿಸಿದ್ದೀರಿ. 

"ಆದರೆ ಯೆಹೋವನು ನನಗೆ ಹೇಳಿದ್ದೇನೆಂದರೆ: 
"ಆ ಜನರಿಗೆ ಬೆಟ್ಟವನ್ನೇರಿ ಯುದ್ಧಮಾಹಬಾರದೆಂದು 
ಹೇಳು. ಯಾಕಂದರೆ ನಾನು ಅವರೊಂದಿಗಿರುವುದಿಲ್ಲ 
ಮತ್ತು ಅವರ ವೈರಿಗಳು ಅವರನ್ನು ಸೋಲಿಸಿ ಬಿಡುವರು!' 

""ನಾನು ನಿಮ್ಮೊಂದಿಗೆ ಮಾತನಾಡಿದರೂ ನೀವು ನನ್ನ 
ಮಾತನ್ನು ಕೇಳಲಿಲ್ಲ. ನೀವು ಯೆಹೋವನ ಆಜ್ಞೆಗೆ 
ವಿಧೇಯರಾಗಲು ಒಪ್ಪಲಿಲ್ಲ. ನೀವು ನಿಮ್ಮ ಸ್ವಂತ ಶಕ್ತಿ 
ಯಿಂದ ಜಯಹೊಂದುವುದಾಗಿ ಭಾವಿಸಿ ಬೆಟ್ಟಪ್ರದೇಶ 
ವನ್ನು ಏರಿದಿರಿ. “ಆದರೆ ಅಲ್ಲಿ ವಾಸಿಸುತ್ತಿದ್ದ ಅಮೋರಿ 
ಯರು ಹೊರಗೆ ಬಂದು ಜೇನುಹುಳಗಳಂತೆ ನಿಮ್ಮನ್ನು 
ಮುತ್ತಿ ಸೇಯೀರಿನಿಂದ ಹೊರ್ಮದ ತನಕ ನಿಮ್ಮನ್ನು 
ಓಡಿಸಿದರು. “ಆಗ ನೀವು ಹಿಂತಿರುಗಿ ಬಂದು 
ಯೆಹೋವನ ಸಹಾಯಕ್ಕಾಗಿ ಮೊರೆಯಿಟ್ಟಿದ್ದೀರಿ. ಆದರೆ 





234 


ಯೆಹೋವನು ನಿಮಗೆ ಕಿವಿಗೊಡಲಿಲ್ಲ ಹೀಗೆ ನೀವು 
ಕಾದೇಶಿನಲ್ಲಿ ತುಂಬ ದಿನಗಳನ್ನು ಕಳೆದಿರುಪಿರಿ. 


ಮರುಭೂಮಿಯಲ್ಲಿ ಇಸ್ರೇಲರ ಅಲೆದಾಟ 

“ಆಗ ಯೆಹೋವನು ನನಗೆ ಆಜ್ಞಾಪಿಸಿದಂತೆ ನಾವು 

ಮರುಭೂಮಿಗೆ ತಿರುಗಿಹೋದೆವು. ಆ ಮಾರ್ಗವು 
ಕೆಂಪುಸಮುದ್ರದ ಕಡೆಹೋಗುತ್ತಿತ್ತು ಸೇಯೀರ್‌ ಬೆಟ್ಟ 
ವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ನಮಗೆ ತುಂಬಾ 
ದಿವಸಗಳಾದವು. ಆಗ ಯೆಹೋವನು ನನಗೆ ಹೀಗೆ ಹೇಳಿ 
ದನು: 3""ನೀವು ಬೆಟ್ಟದ ಸುತ್ತ ಸುತ್ತುತ್ತಾ ಬಹಳ ದಿವಸ 
ಗಳನ್ನು ಕಳೆದಿರಿ. ಈಗ ನೀವು ಉತ್ತರದಿಕ್ಕಿಗೆ ತಿರುಗಿರಿ. 
"ಇದನ್ನು ಜನರಿಗೆ ತಿಳಿಸು. ನೀವು ಸೇಯಿರ್‌ ದೇಶದ 
ಮೂಲಕ ದಾಟಿಹೋಗುವಿರಿ. ಇದು ನಿಮ್ಮ ಸಂಬಂಧಿಕರ 
ದೇಶ. ಇವರು ಏಸಾವನ ಸಂತತಿಯವರು. ಅವರು ನಿಮಗೆ 
ಭಯಪಡುವರು; ಆದರೆ ನೀವು ಅವರ ವಿಷಯದಲ್ಲಿ 
ಎಚ್ಚರಿಕೆಯಾಗಿರಿ. 5ಅವರ ವಿರುದ್ಧ ಯುದ್ಧ ಮಾಡ 
ಬಾರದು. ನಾನು ನಿಮಗೆ ಅವರ ದೇಶದಲ್ಲಿ ಯಾವ 
ಪಾಲನ್ನೂ ಕೊಡುವುದಿಲ್ಲ ಅದರ ಒಂದು ಅಡಿ ಜಾಗ 
ವನ್ನೂ ಕೊಡುವುದಿಲ್ಲ. ಯಾಕಂದರೆ ಸೇಯೀರ್‌ ಬೆಟ್ಟ 
ಪ್ರದೇಶವನ್ನು ಏಸಾವನ ಸ್ವಂತ ದೇಶವನ್ನಾಗಿ ಕೊಟ್ಟಿರು 
ತ್ತೇನೆ. 6ನೀವು ಅವರ ದೇಶವನ್ನು ದಾಟುವಾಗ ಅವರ 
ಆಹಾರ ಸಾಮಾಗ್ರಿಗಳಿಗೂ ನೀರಿಗೂ ಹಣವನ್ನು ಕೊಡ 
ಬೇಕು. ನಿಮ್ಮ ದೇವರಾದ ಯೆಹೋವನು ಪ್ರತಿ 
ಯೊಂದು ವಿಷಯದಲ್ಲಿ ನಿಮ್ಮನ್ನು ಆಶೀರ್ವದಿಸಿದ್ದನ್ನು 
ನೆನಪಿಗೆ ತಂದುಕೊಳ್ಳಿರಿ. ಈ ಮಹಾ ಮರುಭೂಮಿಯ 
ಮೂಲಕ ನೀವು ನಡೆದುಹೋದದ್ದರ ಬಗ್ಗೆಯೂ ಆತನಿಗೆ 
ತಿಳಿದಿದೆ. ಕಳೆದ ನಲವತ್ತು ವರ್ಷಗಳಿಂದ ದೇವರು 
ನಿಮ್ಮೊಂದಿಗಿದ್ದು ನಿಮ್ಮನ್ನು ನಡಿಸಿದ್ದಾನೆ. ನಿಮಗೆ 
ಬೇಕಾದವುಗಳನ್ನೆಲ್ಲಾ ಒದಗಿಸಿರುತ್ತಾನೆ.' 

*""ಹಾಗೆ ನಾವು ನಮ್ಮ ಸಂಬಂಧಿಕರಾದ ಏಸಾವನ 
ಜನರ ದೇಶದ ಮೂಲಕ ಪ್ರಯಾಣ ಬೆಳೆಸಿದೆವು. 
ಜೋರ್ಡನ್‌ ಕಣಿವೆಯಿಂದ ಏಲತ್‌ ಮತ್ತು ಎಚ್ಯೋನ್ಗೆ 
ಬೆರ್‌ ಪಟ್ಟಣಗಳಿಗೆ ಹೋಗುವ ಮಾರ್ಗವನ್ನು ಬಿಟ್ಟು 
ನಾವು ಮೋವಾಬ್‌ ದೇಶದ ಮರುಭೂಮಿಗೆ ಹೋಗುವ 
ರಸ್ತೆಯಲ್ಲಿ ನಡೆದೆವು. 


ಆರ್‌ನಲ್ಲಿ ಇಸ್ರೇಲರು 
9"ಯೆಹೋವನು ನನಗೆ ಹೀಗೆ ಹೇಳಿದನು, 
"ಮೋವಾಬಿನ ಜನರಿಗೆ ತೊಂದರೆ ಕೊಡಬೇಡ. ಅವರ 
ವಿರುದ್ಧ ಯುದ್ಧಕ್ಕೆ ಹೋಗಬೇಡ; ಅವರ ದೇಶದಲ್ಲಿ 
ನಿಮಗೆ ಯಾವ ಪಾಲೂ ಸಿಗದು. ಅವರು ಲೋಟನ 
ಸಂತತಿಯವರು. ನಾನು ಅವರಿಗೆ ಆರ್‌ ಪಟ್ಟಣವನ್ನು 
ಕೊಟ್ಟಿರುತ್ತೇನೆ.'' 


235 


10(ಹಿಂದಿನ ಕಾಲದಲ್ಲಿ, ಏಮಿಯ ಜನರು ಆರ್‌ನಲ್ಲಿ 
ವಾಸ ಮಾಡುತ್ತಿದ್ದರು. ಅವರು ಬಲಾಢ್ಯರೂ ಉನ್ನತ 
ಪುರುಷರೂ ಆಗಿದ್ದರು ಮತ್ತು ಅವರ ಸಂಖ್ಯೆ ಹೆಚ್ಚಾಗಿತ್ತು 
11 ಅವರು ಅನಾಕ್ಯರಂತೆ ರೆಫಾಯರಿಗೆ ಸೇರಿದವರೆಂದು 
ಹೇಳಲಾಗುತ್ತಿತ್ತು ಆದರೆ ಮೋವಾಬ್ಯರು ಅವರನ್ನು 
ಏಮಿಯರು ಎಂದೇ ಕರೆಯುತ್ತಿದ್ದರು. 'ಹೋರಿಯರು 
ಕೂಡಾ ಸೇಯೀರ್‌ ಪ್ರಾಂತ್ಯದಲ್ಲಿ ವಾಸಿಸುತ್ತಿದ್ದರು. 
ಆದರೆ ಏಸಾವನ ಜನರು ಅವರಿಂದ ದೇಶವನ್ನು ವಶ 
ಮಾಡಿಕೊಂಡು, ಹೋರಿಯರನ್ನು ಹತಿಸಿ ಆ ದೇಶದಲ್ಲಿ 
ನೆಲೆಸಿದರು. ಇಸ್ರೇಲರೂ ಅದೇ ರೀತಿಯಲ್ಲಿ 
ಯೆಹೋವನು ವಾಗ್ದಾನ ಮಾಡಿದ ದೇಶದಲ್ಲಿದ್ದ ನಿವಾಸಿ 
ಗಳನ್ನು ಸೋಲಿಸಿ ಅವರ ದೇಶವನ್ನು ಸ್ವಾಧೀನ 
ಮಾಡಿಕೊಂಡರು.) 

1" ಯೆಹೋವನು ನನಗೆ, "ಜಿರೆದ್‌ ಕಣಿವೆಯ ಆಚೆ 
ಕಡೆಗೆ ಹೋಗು' ಎಂದು ಹೇಳಿದನು. ಆದುದರಿಂದ ನಾವು 
ಜೆರೆದ್‌ ಕಣಿವೆಯನ್ನು ದಾಟಿದೆವು. “ಕಾದೇಶ್‌ 
ಬರ್ನೇಯದಿಂದ ಜಿರೆದ್‌ಕಣಿವೆಯನ್ನು ದಾಟಿ ಆಗಲೇ 
ಮೂವತ್ತೆಂಟು ವರುಷಗಳು ದಾಟಿದ್ದವು. ನಮ್ಮ ಸಮೂಹ 
ದಲ್ಲಿದ್ದ ಯುದ್ಧ ಭಟರೆಲ್ಲಾ ಸತ್ತು ಹೋಗಿದ್ದರು. ಹೀಗೆ 
ಆಗುವುದೆಂದು ದೇವರು ಪ್ರಮಾಣ ಮಾಡಿದ್ದನು. 
15 ಯೆಹೋವನು ಅವರಿಗೆ ವಿರುದ್ಧವಾಗಿ ಇದ್ದುದರಿಂದ 
ಅವರೆಲ್ಲಾ ಸತ್ತು ಜನಸಮೂಹದಿಂದ ಇಲ್ಲವಾದರು. 

16" ಯುದ್ಧಭಟರೆಲ್ಲಾ ಸತ್ತುಹೋದ ಬಳಿಕ 
!'ಯೆಹೋವದೇವರು ನನಗೆ ಹೇಳಿದ್ದೇನೆಂದರೆ: '₹"ಈ 
ಹೊತ್ತು ಆರ್‌ ಎಂಬ ಪಟ್ಟಣದ ಗಡಿಯನ್ನು ದಾಟಿ 
ಮೋವಾಬ್‌ ದೇಶವನ್ನು ಪ್ರವೇಶಿಸಬೇಕು. 'ನೀನು 
ಅಮ್ಮೋನಿಯರ ಬಳಿಗೆ ಹೋಗಬೇಕು. ಆದರೆ ಅವರಿಗೆ 
ತೊಂದರೆ ಕೊಡಬೇಡ. ಅವರೊಂದಿಗೆ ಯುದ್ಧಮಾಡ 
ಬೇಹ. ಯಾಕಂದರೆ ಅವರ ದೇಶದಲ್ಲಿ ನಿನಗೆ ಪಾಲಿಲ್ಲ. 
ಅವರು ಲೋಟನ ಸಂತತಿಯವರು, ಆ ದೇಶವನ್ನು ನಾನು 
ಅವರಿಗೆ ಕೊಟ್ಟಿರುತ್ತೇನೆ.'' 

ಆ ಪ್ರದೇಶವನ್ನು ರೆಫಾಯ ದೇಶವೆಂದೂ ಕರೆಯು 
ತ್ತಾರೆ. ಹಿಂದಿನ ಕಾಲದಲ್ಲಿ ರೆಫಾಯರು ಅಲ್ಲಿ ವಾಸಿಸುತ್ತಿ 
ದ್ದರು. ಅಮ್ಮೋನಿಯರು ಅವರನ್ನು ಜಂಜುಮ್ಯರು 
ಎಂದು ಕರೆಯುತ್ತಿದ್ದರು. 2! ಜಂಜುಮ್ಯರು ತುಂಬಾ ಬಲ 
ಶಾಲಿಗಳಾಗಿದ್ದರು; ಅನಾಕ್ಯರಂತೆ ಉನ್ನತಪುರುಷ 
ರಾಗಿದ್ದರು. ಆದರೆ ಯೆಹೋವನು ಜಂಜುಮ್ಯರನ್ನು 
ಸೋಲಿಸುವಂತೆ ಅಮೋರಿಯರಿಗೆ ಸಹಾಯ ಮಾಡಿ 
ದನು. ಅಮೋರಿಯರು ಆ ದೇಶವನ್ನು ತಮ್ಮ ಸ್ವಾಧೀನಕ್ಕೆ 
ತೆಗೆದುಕೊಂಡು ಈಗ ಅದರಲ್ಲಿ ನೆಲೆಸಿರುತ್ತಾರೆ. 
22 ಏಸಾವನ ಜನರಿಗೂ ದೇವರು ಅದೇ ರೀತಿ ಮಾಡಿದನು. 
ಹಿಂದಿನ ಕಾಲದಲ್ಲಿ ಹೋರಿಯರು ಸೇಯೀರ್‌ನಲ್ಲಿ ವಾಸಿ 


ಧರ್ಮೋಪದೇಶಕಾಂಹ 2:10-30 


ಸುತ್ತಿದ್ದರು. ಆದರೆ ಏಸಾವನ ಜನರು ಅವರನ್ನು ಸೋಲಿಸಿ 
ದರು. ಅವನ ಸಂತತಿಯವರು ಈಗಲೂ ಅಲ್ಲಿ ವಾಸ 
ಮಾಡುತ್ತಿದ್ದಾರೆ. ಕಪ್ಲೋರ್ಯದವರಿಗೂ ದೇವರು 
ಅದೇ ರೀತಿ ಮಾಡಿದ್ದನು. ಗಾಜದ ಸುತ್ತಲೂ ಪಟ್ಟಣಗ 
ಳಲ್ಲಿ ಅವ್ವಿಯ ಜನರು ವಾಸಿಸುತ್ತಿದ್ದರು. ಆದರೆ ಕಪ್ತೋ 
ರಿಂದ ಬಂದ ಜನರು ಅವ್ವಿಯರನ್ನು ನಾಶಮಾಡಿ ಅವರ 
ದೇಶದಲ್ಲಿ ಈಗಲೂ ಅವರು ವಾಸಿಸಿರುತ್ತಾರೆ. 


ಅಮೋರಿಯರೊಂದಿಗೆ ಯುದ್ಧ 

೫""ಯೆಹೋವನು ನನಗೆ ಹೇಳಿದ್ದೇನೆಂದರೆ: 
"ಅರ್ನೋನ್‌ ಕಣಿವೆಯನ್ನು ದಾಟಲು ಸಿದ್ಧಪಡಿಸಿಕೊ. 
ಅಮೋರಿಯನೂ ಹೆಷ್ಟೋನಿನ ರಾಜನೂ ಆಗಿರುವ 
ಸೀಹೋನನ್ನು ಸೋಲಿಸಲು ನಾನು ನಿನಗೆ ಸಹಾಯ 
ಮಾಹುವೆನು. ಅವನ ರಾಜ್ಯವನ್ನು ನಾನು ನಿನಗೆ ಕೊಡು 
ವೆನು. ಅದುದರಿಂದ ಅವನಿಗೆ ವಿರುದ್ಧವಾಗಿ ಯುದ್ಧ 
ಮಾಡಿ ದೇಶವನ್ನು ಸ್ವಾಧೀನಪಡಿಸಿಕೋ. ಚಿಸುತ್ತಲಿರುವ 
ಜನಾಂಗಗಳು ನಿಮಗೆ ಹೆದರಿ ನಡುಗುವಂತೆ ನಾನು 
ಮಾಡುತ್ತಿದ್ದೇನೆ. ಅವರು ನಿಮ್ಮ ಬಗ್ಗೆ ಸುದ್ದಿಯನ್ನು ಕೇಳಿ 
ಹೆದರಿಕೊಳ್ಳುವರು ಮತ್ತು ಭಯದಿಂದ ನಡುಗುವರು.' 

26""ನಾವು ಕೆದೇಮೋತಿನ ಮರುಭೂಮಿಯಲ್ಲಿರು 
ವಾಗ ಹೆಷ್ಟೋನಿನ ಅರಸನಾದ ಸೀಹೋನನಿಗೆ ದೂತ 
ರನ್ನು ಸಂದೇಶದೊಂದಿಗೆ ಕಳುಹಿಸಿದೆನು. ಆ ದೂತರು 
ಸಮಾಧಾನವನ್ನು ತಂದಿದ್ದರು. 27 ಅವರು ಸೀಹೋನನಿಗೆ, 
"ನಿನ್ನ ರಾಜ್ಯವನ್ನು ನಾವು ದಾಟುವಂತೆ ನಮಗೆ ಅಪ್ಪಣೆ 
ಕೊಡು. ನಾವು ಮಾರ್ಗದಲ್ಲಿ ಬಲಕ್ಕಾಗಲೀ ಎಡಕ್ಕಾಗಲೀ 
ಹೋಗುವುದಿಲ್ಲ. ನಾವೇನಾದರೂ ನಿನ್ನ ದೇಶದ 
ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡರೆ, ನೀರನ್ನು 
ಉಪಯೋಗಿಸಿದರೆ ಅದಕ್ಕೆ ಪ್ರತಿಯಾಗಿ ಬೆಳ್ಳೆಯನ್ನು 
ಪಾವತಿ ಮಾಡುವೆವು. ನಿಮ್ಮ ದೇಶದ ಮೂಲಕ 
ನಾವು ಹಾದು ಹೋಗಬೇಕಾಗಿದೆಯಷ್ಟೇ. ನಾವು 
ಜೋರ್ಡನ್‌ ನದಿಯನ್ನು ದಾಟುವವರೆಗೆ ನಿಮ್ಮ ದೇಶದ 
ಮೂಲಕ ಹೋಗಿ, ನಮ್ಮ ದೇವರಾದ ಯೆಹೋವನು 
ಕೊಡಲಿರುವ ದೇಶವನ್ನು ಪ್ರವೇಶಿಸುತ್ತೇವೆ. ಸೇಯೀರ್‌ 
ನಲ್ಲಿ ವಾಸಿಸುವ ಏಸಾವನ ಜನರೂ, ಆರ್‌'ನಲ್ಲಿ ವಾಸಿಸುವ 
ಮೋವಾಬ್ಯರೂ ತಮ್ಮ ದೇಶಗಳ ಮೂಲಕ ಹೋಗಲು 
ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ.” 


30°" ಆದರೆ ಸೀಹೋನನು ನಮಗೆ ದಾಟಿಹೋಗಲು 
ಬಿಡಲಿಲ್ಲ. ನಮ್ಮ ದೇವರಾದ ಯೆಹೋವನು ಅವನ 
ಹೃದಯದಲ್ಲಿ ಕಲ್ಲಾಗಿ ಮಾಡಿದನು. ನಾವು ಅವನನ್ನು 
ಸೋಲಿಸಬೇಕೆಂದೇ ಯೆಹೋವನು ಹಾಗೆ ಮಾಡಿದನು. 
ಈ ದಿನ ಏನಾಯಿತೆಂದು ನಾವು ತಿಳಿದಿದ್ದೇವೆ. 








ಧರ್ಮೋಪದೇಶಕಾಂಡ 2:31-3:12 


31" ಯೆಹೋವನು ನನಗೆ, "ನಾನು ನಿನಗೆ ಸೀಹೋನ 
ನನ್ನೂ ಅವನ ಎಲ್ಲಾ ಜನರನ್ನೂ ಅವನ ದೇಶವನ್ನೂ ನಿನಗೆ 
ಕೊಡುತ್ತೇನೆ. ಈಗ ಹೋಗಿ ಅವನ ದೇಶವನ್ನು ವಶ 
ಪಡಿಸಿಕೋ!' ಎಂದು ಹೇಳಿದನು. 

32°" ಅನಂತರ ಸೀಹೋನ್‌ ಅರಸನೂ ಅವನ ಜನರೂ 
ನಮ್ಮೊಂದಿಗೆ ಕಾದಾಡಲು ಯಹಜ ಎಂಬ ಸ್ಥಳಕ್ಕೆ 
ಬಂದರು. 3ಆದರೆ ನಮ್ಮ ದೇವರಾದ ಯೆಹೋವನು 
ಅವನನ್ನು ನಮ್ಮ ವಶಕ್ಕೆ ಕೊಟ್ಟನು. ನಾವು ಸೀಹೋನ್‌ 
ಅರಸನನ್ನು ಅವನ ಮಕ್ಕಳನ್ನೂ ಅವನ ಎಲ್ಲಾ ಜನರನ್ನು 
ಸದೆಬಡೆದು ಸೋಲಿಸಿದೆವು. ಅವನಿಗೆ ಒಳಪಟ್ಟ ಪಟ್ಟಣ 
ಗಳನ್ನೆಲ್ಲಾ ವಶಪಡಿಸಿಕೊಂಡೆವು. ಪ್ರತಿಯೊಂದು ಪಟ್ಟಣ 
ದಲ್ಲಿದ್ದ ಗಂಡಸರು ಹೆಂಗಸರು ಮಕ್ಕಳನ್ನೆಲ್ಲಾ ಸಂಪೂರ್ಣ 
ವಾಗಿ ನಾಶಮಾಡಿದೆವು. ಯಾರನ್ನೂ ಜೀವಂತವಾಗಿ 
ಉಳಿಸಲಿಲ್ಲ. *ಅವರ ದನಕರುಗಳನ್ನು ಮತ್ತು ಅವರ 
ಲ್ಲಿದ್ದ ಬೆಲೆಬಾಳುವ ವಸ್ತುಗಳನ್ನು ಸೂರೆಮಾಡಿದೆವು. 
ನಾವು ಅರ್ನೋನ್‌ಕಣಿವೆಯ ಅಂಚಿನಲ್ಲಿದ್ದ ಅರೋ 
ಯೇರ್‌ ಎಂಬ ಊರನ್ನು ಮತ್ತು ಆ ಕಣಿವೆಯ ಮಧ್ಯ 
ದಲ್ಲಿದ್ದ ಇನ್ನೊಂದು ಊರನ್ನು ವಶಪಡಿಸಿಕೊಂಡೆವು. 
ಅರ್ನೋನ್‌ ಕಣಿವೆ ಮತ್ತು ಗಿಲ್ಯಾದ್‌ಗಳ ನಡುವೆ ಇರುವ 
ಎಲ್ಲಾ ಪಟ್ಟಣಗಳನ್ನು ಸೋಲಿಸಲು ಯೆಹೋವನು ಅವ 
ಕಾಶ ಮಾಡಿಕೊಟ್ಟನು. ಯಾವ ಪಟ್ಟಣವೂ ನಮಗೆ 
ಅಸಾಧ್ಯವಾಗಿ ಕಂಡುಬರಲಿಲ್ಲ. 37 ಆದರೆ ಅಮ್ಮೋನಿಯ 
ರಿಗೆ ಸೇರಿದ ದೇಶದ ಸಮೀಪಕ್ಕೆ ನಾವು ಹೋಗಲಿಲ್ಲ: 
ಯಬ್ಬೋಕ್‌ ನದಿಯ ಬದಿಗೂ ನಾವು ಹೋಗಲಿಲ್ಲ: 
ಬೆಟ್ಟ ಪ್ರದೇಶಗಳ ಪಟ್ಟಣಗಳಿಗೂ ನಾವು ಹೋಗಲಿಲ್ಲ: 
ನಮ್ಮ ದೇವರಾದ ಯೆಹೋವನು ನಮಗೆ ಕೊಡದೆ 
ಇರುವ ದೇಶಗಳ ಬಳಿಗೆ ನಾವು ಹೋಗಲೇ ಇಲ್ಲ. 





ಬಾಷಾನಿನ ಜನರೊಂದಿಗೆ ಯುದ್ಧ 
""ನಾವು ನಮ್ಮ ದಾರಿಯಿಂದ ಹಿಂತಿರುಗಿ ಬಾಷಾನಿಗೆ 
ಹೋಗುವ ದಾರಿಯಲ್ಲಿ ಹೋದೆವು. ಎದ್ರೆ,ಯಲ್ಲಿ 
ಬಾಷಾನಿನ ಅರಸನಾದ ಓಗನೂ ಅವನ ಸೈನ್ಯವೂ 
ನಮ್ಮೊಂದಿಗೆ ಯುದ್ಧಮಾಡಲು ಹೊರಟು ಬಂದವು. 
2೬ಗ ಯೆಹೋವನು ನನಗೆ, "ಓಗನಿಗೆ ನೀನು ಭಯಪಡ 
ಬೇಡ. ಅವನನ್ನೂ ಅವನ ಜನರನ್ನೂ ಅವನ ದೇಶವನ್ನೂ 
ನಿನಗೊಪ್ಪಿಸುವೆನು. ಹೆಷ್ಬೋನಿನಲ್ಲಿ ಆಳುತ್ತಿದ್ದ ಅಮೋರಿ 
ಯರ ರಾಜನಾದ ಸೀಹೋನನನ್ನು ಸೋಲಿಸಿದಂತೆಯೇ 
ಇವನನ್ನು ಸೋಲಿಸುವೆ.' 
3""ಅದೇ ಪ್ರಕಾರ ನಾವು ಓಗನನ್ನು ಸೋಲಿಸುವಂತೆ 
ದೇವರಾದ ಯೆಹೋವನು ಸಹಾಯ ಮಾಡಿದನು. ಅವ 
ನನ್ನೂ ಅವನ ಸೈನದಲ್ಲಿ ಯಾರೂ ಉಳಿಯದಂತೆ ನಾಶ 
ಮಾಡಿದೆವು. “ಆ ಸಮಯದಲ್ಲಿ ಓಗನಿಗೆ ಸೇರಿದ್ದ ಎಲ್ಲಾ 


236 


ಪಟ್ಟಣಗಳನ್ನು ಸ್ವಾಧೀನಮಾಡಿಕೊಂಡೆವು. ಬಾಷಾನಿನಲ್ಲಿ 
ಓಗನ ರಾಜ್ಯದಲ್ಲಿರುವ ಆರ್ಗೋಬ್‌ ಪ್ರದೇಶದಲ್ಲಿ ಅರ 
ವತ್ತು ಪಟ್ಟಣಗಳು ನಮ್ಮ ವಶವಾದವು. 5ಆ ಪಟ್ಟಣಗಳೆಲ್ಲಾ 
ಬಹಳ ಪ್ರಬಲವಾಗಿದ್ದವು. ಅವುಗಳಿಗೆ ಎತ್ತರವಾದ ಪೌಳಿ 
ಗೋಡೆಗಳಿದ್ದು ಕದಗಳಿಂದಲೂ ಅಗುಳಿಗಳಿಂದಲೂ 
ಭದ್ರಮಾಡಲ್ಪಟ್ಟಿದ್ದವು. ಇನ್ನೂ ಅನೇಕ ಪಟ್ಟಣಗಳಿಗೆ 
ಕೋಟೆಗಳಿರಲಿಲ್ಲ. "ಹೆಷ್ಬೋನಿನ ಅರಸನಾದ 
ಸೀಹೋನನಿಗೆ ಸೇರಿದ ಪಟ್ಟಣಗಳನ್ನು ನಾವು ಹೇಗೆ ಧ್ವಂಸ 
ಮಾಡಿದೆವೋ ಹಾಗೆಯೇ ಈ ಪಟ್ಟಣಗಳನ್ನು ಧ್ವಂಸ 
ಮಾಡಿ ಸ್ತ್ರೀಯರೂ ಕೂಸುಗಳೂ ಸೇರಿದಂತೆ ಅದರ 
ನಿವಾಸಿಗಳಲ್ಲಿ ಒಬ್ಬರನ್ನೂ ಬಿಡದೆ ಹತಿಸಿಬಿಟ್ಟೆವು. "ಆದರೆ 
ಅವರ ಪಶುಗಳನ್ನೂ ಬೆಲೆಬಾಳುವ ವಸ್ತುಗಳನ್ನೂ ನಾವು 
ಇಟ್ಟುಕೊಂಡೆವು. 

₹""ಈ ರೀತಿಯಾಗಿ ನಾವು ಇಬ್ಬರು ಅಮೋರಿಯ 
ಅರಸರ ದೇಶಗಳನ್ನು ಸ್ವಾಧೀನ ಮಾಡಿಕೊಂಡೆವು. ಅವರ 
ದೇಶಗಳು ಜೋರ್ಡನ್‌ ನದಿಯ ಪೂರ್ವದಲ್ಲಿದ್ದು 
ಅರ್ನೋನ್‌ ಕಣಿವೆಯಿಂದ ಹಿಡಿದು, ಹೆರ್ಮೋನ್‌ 
ಪರ್ವತದ ತನಕ ವಿಸ್ತಾರವಾಗಿತ್ತು. 9(ಚೇದೋನಿನ 
ಜನರು ಹೆರ್ಮೋನ್‌ ಪರ್ವತವನ್ನು ಸಿರ್ಯೋನ್‌ ಎಂದು 
ಕರೆಯುವರು. ಆದರೆ ಅಮೋರಿಯರು ಅದನ್ನು ಸೆನೀರ್‌ 
ಎಂದು ಕರೆಯುತ್ತಾರೆ.) "ಗಿಲ್ಯಾದ್‌ ಪ್ರಾಂತ್ಯ ಮತ್ತು 
ಎತ್ತರವಾದ ಬಯಲಿನಲ್ಲಿದ್ದ ಪಟ್ಟಣಗಳನ್ನೆಲ್ಲಾ ನಾವು 
ಸ್ವಾಧೀನ ಮಾಡಿಕೊಂಡೆವು. ಸಲ್ಮಾ ಮತ್ತು ಎದ್ರೈ 
ಪಟ್ಟಣಗಳ ತನಕವಿರುವ ಬಾಷಾನ್‌ ದೇಶವನ್ನೆಲ್ಲಾ ನಾವು 
ಸ್ವಾಧೀನ ಮಾಡಿಕೊಂಡಿದ್ದೆವು.'' 

!1(ಓಗನು ಬಾಷಾನಿನ ರಾಜನಾಗಿದ್ದನು.) ಎದ್ರೆ 
ಮತ್ತು ಸಲ್ಮಾ ಬಾಷಾನಿನಲ್ಲಿದ್ದ ಓಗನ ರಾಜ್ಯದ ಪಟ್ಟಣ 
ಗಳಾಗಿದ್ದವು. ಅವನು ರೆಫಾಯರಲ್ಲಿ ಅಳಿದುಳಿದವರಲ್ಲಿ 
ಒಬ್ಬನಾಗಿದ್ದನು. ಅವನ ಮಂಚವು ಕಬ್ಬಿಣದಿಂದ ಮಾಡ 
ಲ್ಪಟ್ಟೆತ್ತು ಅದು ಹದಿಮೂರು ಅಡಿ ಉದ್ದವಿತ್ತು ಆರು 
ಅಡಿ ಅಗಲವಿತ್ತು ಆ ಮಂಚವು ಈಗಲೂ ಅಮ್ಮೋನಿ 
ಯರು ವಾಸಿಸುವ ರಬ್ಬಾದಲ್ಲಿದೆ. 


ಜೋರ್ಡನ್‌ ನದಿಯ ಪೂರ್ವಕ್ಕೆ ಇರುವ ದೇಶ 

"ನಾವು ಗೆದ್ದುಕೊಂಡಿದ್ದ ಆ ದೇಶಗಳನ್ನು ನಮ್ಮದಾಗಿ 
ಮಾಡಿಕೊಂಡೆವು. ಇದರ ಒಂದು ಭಾಗವನ್ನು ನಾನು 
ರೂಬೇನ್‌ ಮತ್ತು ಗಾದ್‌ ಕುಲದವರಿಗೆ ಹಂಚಿ 
ಕೊಟ್ಟೆನು. ಅದು ಅರೋಯೇರ್‌ನಿಂದ ಹಿಡಿದು 
ಗಿಲ್ಯಾದ್‌ ಪ್ರದೇಶದ ತನಕವಿತ್ತು. ಅಂದರೆ ಅರ್ನೋನ್‌ 
ಕಣಿವೆಯಲ್ಲಿರುವ ಅರೋಯೇರ್‌ನಿಂದ ಮೊದಲು 
ಗೊಂಡು ಗಿಲ್ಯಾದ್‌ ಬೆಟ್ಟಪ್ರದೇಶದವರೆಗೂ ಅದರ 
ಎಲ್ಲಾ ಪಟ್ಟಣಗಳ ಸಮೇತವಾಗಿ ನಾನು ಕೊಟ್ಟೆನು. ಬೆಟ್ಟ 


237 


ಪ್ರದೇಶವಾದ ಗಿಲ್ಯಾದಿನಲ್ಲಿ ಅರ್ಧಭಾಗ ಅವರಿಗೆ ದೊರೆ 
ಯಿತು. '*ಗಿಲ್ಯಾದಿನ ಇನ್ನೊಂದು ಅರ್ಧಪ್ರದೇಶ ಮತ್ತು 
ಇಡೀ ಬಾಷಾನ್‌ ದೇಶವನ್ನು ಮನಸ್ಸೆಯ ಅರ್ಧಕುಲ 
ದವರಿಗೆ ಹಂಚಿದೆನು.'' (ಬಾಷಾನ್‌ ಓಗನ ಸಾಮ್ರಾಜ್ಯ 
ವಾಗಿತ್ತು. ಬಾಷಾನಿನ ಒಂದು ಭಾಗವನ್ನು ಆರ್ಗೋಬ್‌ 
ಎಂದು ಕರೆಯುತ್ತಾರೆ. ಅಲ್ಲದೆ ರೆಫಾಯರ ದೇಶ 
ವೆಂತಲೂ ಕರೆಯುತ್ತಾರೆ. "ಮನಸ್ಸೆ ಕುಲದ ಯಾಯಿ 
ರನು ಎಂಬಾತನು ಆರ್ಗೋಬ್‌ ಪ್ರದೇಶಗಳನ್ನು ವಶ 
ಪಡಿಸಿಕೊಂಡನು. ಆ ಪ್ರದೇಶ ಗೆಷೂರ್ಯರ ಮತ್ತು 
ಮಾಕಾತ್ಯರ ದೇಶದ ಮೇರೆಯ ತನಕ ಹಬ್ಬಿತ್ತು ಆದುದ 
ರಿಂದ ಆ ಪ್ರದೇಶಕ್ಕೆ ಯಾಯೀರ್‌ ಎಂಬ ಹೆಸರು ಬಂತು. 
ಇಂದಿಗೂ ಜನರು ಆ ಊರುಗಳಿಗೆ, "ಯಾಯೀರನ 
ಬಾಷಾನ್‌ ಊರುಗಳು'' ಎಂದು ಕರೆಯುತ್ತಾರೆ.) 

"ಗಿಲ್ಯಾದ್‌ ಪ್ರಾಂತ್ಯವನ್ನು ನಾನು ಮಾಕೀರನಿಗೆ 
ಕೊಟ್ಟೆನು. 1€ರೂಬೇನ್‌ ಮತ್ತು ಗಾದ್‌ ಕುಲಗಳವರಿಗೆ 
ಗಿಲ್ಯಾದಿನಿಂದ ಪ್ರಾರಂಭವಾಗುವ ಪ್ರಾಂತ್ಯವನ್ನು 
ಕೊಟ್ಟೆನು. ಇದು ಅನ್ನೋನ್‌ ಕಣಿವೆಯಿಂದಿಡಿದು 
ಯಬ್ಬೋಕ್‌ ಹೊಳೆಯ ತನಕ ವಿಸ್ತಾರವಾಗಿದೆ. 
ಯಬ್ಬೋಕ್‌ ಹೊಳೆಯು ಅಮ್ಮೋನಿಯರ ಮೇರೆ 
ಯಾಗಿದೆ. ''ಅವರ ಪಶ್ಚಿಮದ ಮೇರೆ ಜೋರ್ಡನ್‌ 
ಹೊಳೆಯಾಗಿದೆ; ಉತ್ತರದ ಮೇರೆ ಗಲಿಲಾಯ ಸಮುದ್ರ 
ವಾಗಿದೆ; ದಕ್ಷಿಣದ ಮೇರೆ ಮೃತ್ಯು ಸಮುದ್ರವಾಗಿದೆ. ಅದು 
ಪಿಸ್ಲಾ ಬೆಟ್ಟದ ಬುಡದಲ್ಲಿದೆ. 

"ಆ ಕಾಲದಲ್ಲಿ ನಾನು ನಿಮಗೆ ಆಜ್ಞಾಪಿಸಿದ್ದೇ 
ನೆಂದರೆ: "ನಿಮ್ಮ ದೇವರಾದ ಯೆಹೋವನು ನಿಮಗೆ 
ಜೋರ್ಡನ್‌ ನದಿಯ ಪೂರ್ವದಿಕ್ಕಿನಲ್ಲಿ ಸ್ವಾಸ್ಯವನ್ನು 
ಕೊಟ್ಟಿದ್ದಾನೆ. ಆದರೆ ನಿಮ್ಮಲ್ಲಿ] ರುವ ಸೈನಿಕರು ತಮ್ಮ 
ಆಯುಧಗಳನ್ನು ತೆಗೆದುಕೊಂಡು ಇತರ ಇಸ್ರೇಲ 
ರೊಂದಿಗೆ ನದಿಯಾಚಿಗೆ ಬರಬೇಕು. ಅಲ್ಲಿಯ ದೇಶ 
ಗಳನ್ನು ಸ್ವಾಧೀನಪಡಿಸಿಕೊಂಡು ಶಾಂತಿನೆಲೆಸುವ ತನಕ 
ಅವರೊಂದಿಗಿರಬೇಕು. ನಾನು ನಿಮಗೆ ಕೊಟ್ಟಿರುವ 
ಪಟ್ಟಣಗಳಲ್ಲಿ ನಿಮ್ಮ ಹೆಂಡತಿಯರೂ ಮಕ್ಕಳೂ ಪಶು 
ಗಳೂ ವಾಸಿಸಬೇಕು; (ನಿಮಗೆ ಪಶುಗಳು ಹೆಚ್ಚಾಗಿವೆ 
ಎಂದು ನನಗೆ ಗೊತ್ತುಂಟು.) ಜೋರ್ಡನ್‌ ನದಿಯ 
ಮತ್ತೊಂದು ಕಡೆಯಲ್ಲಿರುವ ದೇಶವನ್ನು ಯೆಹೋವನು 
ನಿಮ್ಮ ಸಂಬಂಧಿಕರಾದ ಇಸ್ರೇಲರಿಗೆ ಕೊಡಲಿದ್ದಾನೆ. ಆ 
ದೇಶವನ್ನು ಇಸ್ರೇಲರು ತೆಗೆದುಕೊಳ್ಳುವ ತನಕ ನೀವು ಅವ 
ರಿಗೆ ಸಹಾಯ ಮಾಡಲೇಬೇಕು. ಇಲ್ಲಿ ಯೆಹೋವನು 
ನಿಮಗೆ ಶಾಂತಿಯನ್ನು ದಯಪಾಲಿಸಿದಂತೆ ಅಲ್ಲಿಯೂ 
ದಯಪಾಲಿಸುವ ತನಕ ಅವರಿಗೆ ಸಹಾಯ ಮಾಡಿರಿ. 
ಬಳಿಕ ನಾನು ನಿಮಗೆ ಕೊಟ್ಟಿರುವ ಈ ದೇಶಕ್ಕೆ ನೀವು 
ಮರಳಿ ಬರಬಹುದು.' 


ಧರ್ಮೋಪದೇಶಕಾಂಡ 3:13-4:1 


1°" ಆಗ ನಾನು ಯೆಹೋಶುವನಿಗೆ, " ಈ ಇಬ್ಬರು 
ಅರಸರಿಗೆ ನಾನು ಮಾಡಿದ್ದನ್ನು ಕಣ್ಣಾರೆ ನೋಡಿರುವೆ. 
ಅದೇ ಪ್ರಕಾರ ನೀವು ಈಗ ಪ್ರವೇಶಿಸುವ ದೇಶಗಳಿಗೂ 
ಮಾಡುವೆನು. ಆ ಪ್ರಾಂತ್ಯದ ಅರಸುಗಳಿಗೆ ನೀನು ಹೆದರ 
ಬೇಡ. ನಿನ್ನ ದೇವರಾದ ಯೆಹೋವನು ನಿನಗಾಗಿ ಯುದ್ದ 
ಮಾಡುವನು' ಎಂದು ಹೇಳಿದೆನು. 


ಕಾನಾನ್‌ ದೇಶದೊಳಗೆ ಮೋಶೆಗೆ ಪ್ರವೇಶವಿಲ್ಲ 

3""ನಾನು ನನ್ನ ಮನವಿಯನ್ನು ನೆರವೇರಿಸಲು 
ಯೆಹೋವನನ್ನು ಬೇಡಿಕೊಂಡೆನು. ನಾನು 
"ಯೆಹೋವನೇ, ನನ್ನ ಒಡೆಯನೇ, ನಾನು ನಿನ್ನ ಸೇವಕ. 
ನಿನ್ನ ತ್ರಾಣವುಳ್ಳ ಹಸ್ತದಿಂದ ಮಾಡಿದ ಪರಾಕ್ರಮದ 
ಕಾರ್ಯಗಳನ್ನು ನೀನು ನನಗೆ ಸ್ವಲ್ಪಮಟ್ಟಿಗೆ ತೋರಿಸಿ 
ರುವಿ. ನೀನು ಮಾಡಿದ ಮಹಾಕೃತ್ಯಗಳನ್ನು ಮಾಡಲು ಪರ 
ಲೋಕದ ಅಥವಾ ಭೂಲೋಕದ ಯಾವ ದೇವರು 
ಗಳಿಗೂ ಸಾಧ್ಯವಿಲ್ಲ. 2ನಾನು ಜೋರ್ಡನ್‌ ನದಿದಾಟಿ, 
ನೀನು ನಮಗೆ ಕೊಡುವ ಉತ್ತಮವಾದ ದೇಶವನ್ನು 
ನಾನು ನೋಡುವಂತೆ ಮಾಡು. ಅದರ ಮನೋಹರವಾದ 
ಬೆಟ್ಟಪ್ರದೇಶಗಳನ್ನೂ ಲೆಬನೋನ್‌ ಪ್ರಾಂತ್ಯಗಳನ್ನೂ 
ನೋಡುವಂತೆ ಮಾಡು'' ಎಂದು ಬೇಡಿದೆನು. 

26" ಆದರೆ ನಿಮ್ಮ ಕಾರಣದಿಂದ ಯೆಹೋವನು ನನ್ನ 
ಮೇಲೆ ಕೋಪಗೊಂಡಿದ್ದನು. ಆತನು ನನಗೆ ಕಿವಿಗೊಡ 
ಲಿಲ್ಲ. ಆತನು ನನಗೆ ಹೇಳಿದ್ದೇನೆಂದರೆ: "ಅಷ್ಟೇ ಸಾಕು! 
ಇನ್ನು ಈ ವಿಷಯವನ್ನು ನೀನು ಎತ್ತಬಾರದು. 27ನೀನು 
ಪಿಸ್ಗಾ ಬೆಟ್ಟವನ್ನು ಹತ್ತಿ ಉತ್ತರ, ಪಶ್ಚಿಮ, ಪೂರ್ವ ದಕ್ಷಿಣ 
ದಿಕ್ಕುಗಳ ಕಡೆಗೆ ನೋಡು ಮತ್ತು ಆನಂದಿಸು. ಆದರೆ 
ನೀನು ಜೋರ್ಡನ್‌ ನದಿ ದಾಟಿ ಆ ಪ್ರದೇಶಗಳನ್ನು 
ಪ್ರವೇಶಿಸುವುದಿಲ್ಲ. ನೀನು ಯೆಹೋಶುವನನ್ನು 
ಪ್ರೋತ್ಸಾಹಿಸು. ಅವನಿಗೆ ವಿಷಯಗಳನ್ನೆಲ್ಲಾ ತಿಳಿಯ 
ಪಡಿಸು. ಅವನು ಜನರನ್ನು ಜೋರ್ಡನ್‌ ನದಿಯಾಚಿ 
ನಡೆಸಬೇಕು. ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಲು 
ಅವನು ಅವರಿಗೆ ಸಹಾಯಮಾಹುವನು. ಆದುದರಿಂದ 
ಅವನನ್ನು ಬಲಪಡಿಸು' ಎಂದು ಹೇಳಿದನು. 

>" ಅಂತೆಯೇ ನಾವು ಬೇತ್‌ಪೆಗೋರಿನ ಎದುರಿ 
ಗಿರುವ ಕಣಿವೆಯಲ್ಲಿ ಇಳಿದುಕೊಂಡೆವು.'' 


ದೇವರ ಕಟ್ಟಳೆಗಳಿಗೆ ವಿಧೇಯರಾಗಬೇಕೆಂದು 
ಮೋಶೆಯು ಹೇಳಿದ್ದು 
""ಇಸ್ರೇಲರೇ, ಈಗ ನಾನು ಉಪದೇಶಿಸಲಿರುವ 
ಕಟ್ಟಳಿಗಳಿಗೂ ಆಜ್ಞೆಗಳಿಗೂ ಕಿವಿಗೊಡಿರಿ. ನೀವು 
ಅವುಗಳಿಗೆ ವಿಧೇಯರಾದರೆ ಜೀವಿಸುಪಿರಿ. ಆಗ ನೀವು 
ನಿಮ್ಮ ಪೂರ್ವಿಕರ ದೇವರಾದ ಯೆಹೋವನು ನಿಮಗೆ 
ಕೊಡಲಿರುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. 


ಧರ್ಮೋಪದೇಶಕಾಂಡ 4:2-24 


238 





2ನಾನು ಕೊಡುವ ಆಜ್ಞೆಗಳಿಗೆ ನೀವು ಏನನ್ನೂ ಸೇರಿಸ 
ಬಾರದು; ಏನನ್ನೂ ತೆಗೆಯಬಾರದು. ನಾನು ನಿಮಗೆ 
ತಿಳಿಸುವ ದೇವರ ಆಜ್ಞೆಗಳಿಗೆ ನೀವು ವಿಧೇಯರಾಗ 
ಬೇಕು. 

3""ಬಾಳ್‌ಪೆಗೋರಿನಲ್ಲಿ ನಡೆದ ಸಂಗತಿಯನ್ನು ನೀವು 
ನೋಡಿದ್ದೀರಿ. ಅಲ್ಲಿ ಬಾಳನನ್ನು ಪೂಜಿಸಿದವರನ್ನೆಲ್ಲಾ 
ಯೆಹೋವನು ನಾಶಮಾಡಿದನು. “ಆದರೆ ಯಾರು ದೇವ 
ರಾದ ಯೆಹೋವನನ್ನು ಮಾತ್ರ ಸೇವಿಸಿದರೋ ಅವರು 
ಈಗಲೂ ಜೀವಂತರಾಗಿದ್ದಾರೆ. 

5"ಯೆಹೋವನು ನನಗೆ ಆಜ್ಞಾಪಿಸಿದ ವಿಧಿನಿಯಮ 
ಗಳನ್ನು ನಾನು ನಿಮಗೆ ಬೋಧಿಸಿದೆನು. ಈಗ ನೀವು 
ಸ್ವಾಧೀನ ಪಡಿಸಿಕೊಳ್ಳುವ ದೇಶದಲ್ಲಿ ನೀವು ನೆಲೆಸುವಾಗ 
ಆ ವಿಧಿನಿಯಮಗಳನ್ನು ಅನುಸರಿಸಬೇಕೆಂದು ನಾನು 
ನಿಮಗೆ ಬೋಧಿಸಿದೆನು. 9ಆ ನಿಯಮಗಳನ್ನು ಪರಿ 
ಪೂರ್ಣವಾಗಿ ಅಭ್ಯಾಸಿಸಿರಿ, "ಆಗ ಅನ್ಯಜನರು ನಿಮ್ಮನ್ನು 
ನೋಡಿ ನೀವು ಜ್ಞಾನಿಗಳು ಎಂದು ತಿಳಿದುಕೊಳ್ಳುವರು. 
ಆ ದೇಶದ ಜನರು ನಿಮ್ಮ ವಿಧಿನಿಯಮಗಳನ್ನು ಕೇಳಿ 
ತಿಳಿದು ನೀವು ನಿಜವಾಗಿಯೂ ಬುದ್ಧಿಯುಳ್ಳವರಾದ 
ಜ್ಞಾನಿಗಳು ಎಂದು ತಿಳಿದು ಕೊಳ್ಳುವರು.” 

7""ನಾವು ನಮ್ಮ ದೇವರಾದ ಯೆಹೋವನಿಗೆ 
ಪ್ರಾರ್ಥಿಸುವಾಗ ಆತನು ನಮ್ಮ ಹತ್ತಿರವೇ ಇದ್ದಾನೆ. 
ಯಾವ ದೇಶದವರಿಗೂ ಆತನಂಥ ದೇವರಿಲ್ಲ. ನಾನು 
ನಿಮಗೆ ಈ ಹೊತ್ತು ಕೊಡುವ ಉಪದೇಶಗಳಿಗೆ ನ್ಯಾಯ 
ದಲ್ಲೂ ಒಳ್ಳೆಯದರಲ್ಲೂ ಸರಿಸಮಾನವಾದ ಕಟ್ಟಳೆಗಳನ್ನು 
ಮತ್ತು ನಿಯಮಗಳನ್ನು ಬೇರೆ ಯಾವ ದೊಡ್ಡ ದೇಶವೂ 
ಹೊಂದಿಲ್ಲ! ಆದರೆ ನೀವು ನೋಡಿದ್ದನ್ನು ನಿಮ್ಮ ಜೀವ 
ಮಾನವೆಲ್ಲಾ ಜಾಗ್ರತೆಯಿಂದಿದ್ದು ಮರೆಯದೆ ಅದನ್ನು 
ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸಬೇಕು. 
ೀನಾಯಿ ಬೆಟ್ಟದ ಬಳಿಯಲ್ಲಿ ನೀನು ಯೆಹೋವನ 
ಸನ್ನಿಧಾನದಲ್ಲಿ ನಿಂತಿದ್ದನ್ನು ನೀವು ಜ್ಞಾಪಕ ಮಾಡಿ 
ಕೊಳ್ಳಿರಿ. ಆತನು ನನಗೆ ಹೇಳಿದ್ದೇನೆಂದರೆ: "ನಾನು 
ಹೇಳುವ ಮಾತುಗಳನ್ನು ಕೇಳುವಂತೆ ಜನರನ್ನೆಲ್ಲಾ ಒಟ್ಟು 
ಗೂಡಿಸು. ನನ್ನ ಮಾತುಗಳನ್ನು ಕೇಳಿ ಅವರು ಜೀವ 
ಮಾನವೆಲ್ಲಾ ನನ್ನನ್ನು ಸನ್ಮಾನಿಸಲು ಕಲಿತುಕೊಳ್ಳುವರು 
ಮತ್ತು ಅವರ ಮಕ್ಕಳಿಗೂ ಕಲಿಸುವರು.' !'ಆಗ ನೀವು 
ಬೆಟ್ಟದ ಸಮೀಪಕ್ಕೆ ಬಂದು ನಿಂತುಕೊಂಡಿರಿ. ಆ 
ಪರ್ವತವು ಬೆಂಕಿಯಿಂದ ಪ್ರಜ್ವಲಿಸಿ ಆಕಾಶದ ತನಕ 
ಮುಟ್ಟಿತ್ತು ಆಗ ಕಾರ್ಮೋಡವು ಕತ್ತಲೆಯೂ ಆವರಿಸಿತು. 
12ಆ ಬೆಂಕಿಯೊಳಗಿಂದ ಯೆಹೋವನು ಮಾತನಾಡಿ 
ದನು. ಅದು ಯಾರೋ ಮಾತಾಡಿದಂತಿತ್ತು ಆದರೆ ನೀವು 
ಯಾರನ್ನು ಕಾಣಲಿಲ್ಲ. ಸ್ವರವನ್ನು ಮಾತ್ರ ಕೇಳಿದಿರಿ. 
ಅಲ್ಲಿ ಆತನು ನಿಮ್ಮೊಂದಿಗೆ ಒಡಂಬಡಿಕೆ ಮಾಡಿ 


ಕೊಂಡನು. ಆತನು ಹತ್ತು ಆಜ್ಞೆಗಳನ್ನು ಹೇಳಿ ಅದನ್ನು 
ಅನುಸರಿಸಲು ಆಜ್ಞಾಪಿಸಿದನು. ಆ ಹತ್ತು ಆಜ್ಞೆಗಳನ್ನು 
ಎರಡು ಕಲ್ಲಿನ ಹಲಗೆಗಳ ಮೇಲೆ ಬರೆದನು. ಅದೇ 
ಸಮಯದಲ್ಲಿ ದೇವರಾದ ಯೆಹೋವನು ನನಗೆ ಇತರ 
ವಿಧಿನಿಯಮಗಳನ್ನು ತಿಳಿಸಿ ನೀವು ವಾಗ್ದಾನ ಮಾಡಿದ 
ದೇಶದೊಳಗೆ ನೆಲೆಸಿದಾಗ ಆ ವಿಧಿನಿಯಮಗಳನ್ನು 
ಅನುಸರಿಸಲು ನಿಮಗೆ ತಿಳಿಸಲು ಹೇಳಿದನು. 

15°" ಆ ದಿನ ಸೀನಾಯಿ ಬೆಟ್ಟದಲ್ಲಿ ಸ್ವರವನ್ನು ಮಾತ್ರ 
ಕೇಳಿದಿರಿ. ನೀವು ಯೆಹೋವನ ರೂಪವನ್ನು ನೋಡ 
ಲಿಲ್ಲ. ದೇವರಿಗೆ ಯಾವ ಆಕಾರವೂ ಇಲ್ಲ. ಆದುದ 
ರಿಂದ ಜಾಗ್ರತೆಯಿಂದಿರಬೇಕು. ನೀವು ಪಾಪಮಾಡಿ 
ನಿಮ್ಮನ್ನು ನಾಶಪಡಿಸಿಕೊಳ್ಳಬೇಡಿ. ಮನುಷ್ಯನ ರೂಪವ 
ನ್ನಾಗಲೀ !ಆಕಾಶದಲ್ಲಿ ಹಾರಾಡುವ ಪಕ್ಷಿಯ ರೂಪವ 
ನ್ನಾಗಲೀ ಭೂಮಿಯ ಮೇಲೆ ಸಂಚರಿಸುವ ಪ್ರಾಣಿಯ 
ರೂಪವನ್ನಾಗಲೀ ನೆಲದ ಮೇಲೆ ಹರಿದಾಡುವ ಕ್ರಿಮಿ 
ಕೀಟಗಳ ರೂಪವನ್ನಾಗಲೀ ನೀರಿನಲ್ಲಿ ಈಜಾಡುವ 
ಮೀನುಗಳ ರೂಪವನ್ನಾಗಲೀ ಮಾಡಿಕೊಳ್ಳಬೇಡಿ. 
ಔೌನೀವು ಆಕಾಶವನ್ನು ತಲೆಯೆತ್ತಿ ನೋಡುವಾಗ ಅಲ್ಲಿ 
ಕಾಣುವ ಸೂರ್ಯ ಚಂದ್ರ ನಕ್ಚತ್ರಾದಿಗಳನ್ನು ಪೂಜಿಸ 
ಬೇಡಿ. ಇವುಗಳನ್ನೆಲ್ಲಾ ಅನ್ಯರು ಪೂಜಿಸುವರು. 2 ಆದರೆ 
ಯೆಹೋವನು ನಿಮ್ಮನ್ನು ಈಜಿಪ್ಟ್‌ ದೇಶದಿಂದ ಹೊರ 
ತಂದು ತನ್ನ ಸ್ವಕೀಯ ಪ್ರಜೆಯನ್ನಾಗಿ ಮಾಡಿಕೊಂಡಿರು 
ತ್ತಾನೆ. ಕಬ್ಬಿಣವನ್ನು ಕರಗಿಸುವ ಬೆಂಕಿಯ ಕುಲುಮೆ 
ಯಂತಿದ್ದ ಈಜಿಷ್ಟಿನಿಂದ ನಿಮ್ಮನ್ನು ಎಳೆದುತಂದು ತನ್ನ 
ವಿಶೇಷ ಜನಾಂಗವಾಗಿ ನಿಮ್ಮನ್ನು ತೆಗೆದುಕೊಂಡಿರು 
ತ್ತಾನೆ. ಈಗ ನೀವು ಆತನ ಜನರಾಗಿದ್ದೀರಿ. 

>" ನಿಮ್ಮ ದೆಸೆಯಿಂದ ಯೆಹೋವನು ನನ್ನ ಮೇಲೆ 
ಸಿಟ್ಟುಗೊಂಡನು. ಆ ಕಾರಣದಿಂದ ಕಾನಾನ್‌ ದೇಶವನ್ನು 
ನಾನು ಪ್ರವೇಶಿಸಬಾರದು ಎಂದು ನನಗೆ ಹೇಳಿರುತ್ತಾನೆ. 
ಜೋರ್ಡನ್‌ ನದಿಯಾಚಿ ನಿಮಗೆ ಕೊಡುವ ಆ ಉತ್ತಮ 
ದೇಶವನ್ನು ನಾನು ನೋಡಬಾರದೆಂದು ಪ್ರಮಾಣ ಮಾಡಿ 
ದ್ದಾನೆ. ಆದುದರಿಂದ ನಾನು ಇದೇ ದೇಶದಲ್ಲಿ ಸಾಯು 
ವೆನು. ಆದರೆ ನೀವು ಬೇಗನೆ ಜೋರ್ಡನ್‌ ನದಿಯನ್ನು 
ದಾಟಿ ಆ ಒಳ್ಳೆಯ ದೇಶವನ್ನು ವಶಪಡಿಸಿಕೊಂಡು ಅಲ್ಲಿ 
ವಾಸಿಸುವಿರಿ. ನೀವು ಆ ದೇಶದಲ್ಲಿ ವಾಸಿಸುವಾಗ ನಿಮ್ಮ 
ದೇವರಾದ ಯೆಹೋವನೊಡನೆ ನೀವು ಮಾಡಿರುವ 
ಒಡಂಬಡಿಕೆಯನ್ನು ಮರೆಯಬೇಡಿರಿ. ನೀವು ಆತನ 
ಕಟ್ಟಳೆಗಳಿಗೆ ವಿಧೇಯರಾಗಿರಿ. ಯಾವ ವಿಗ್ರಹಗಳ 
ನ್ನಾಗಲೀ ಮಾಡಿಕೊಳ್ಳಬೇಡಿರಿ. 24ನೀವು ಇತರ ದೇವರು 
ಗಳನ್ನು ಪೂಜಿಸುವುದನ್ನು ಜೀವಸ್ವರೂಪನಾದ 
ಯೆಹೋವನು ದ್ವೇಷಿಸುವುದರಿಂದ ಬೆಂಕಿಯಂತೆ ಆತನು 
ನಿಮ್ಮನ್ನು ದಹಿಸಿಬಿಡುವನು. 











239 


23""ನೀವು ಹೋಗುವ ದೇಶದಲ್ಲಿ ಬಹಳ ವರ್ಷಬಾಳಿದ 
ನಂತರ ನಿಮಗೆ ಮಕ್ಕಳೂ ಮೊಮ್ಮಕ್ಕಳೂ ಆಗುವರು. 
ಬಳಿಕ ನೀವು ನಿಮ್ಮ ಜೀವಿತಗಳನ್ನು ಹಾಳುಮಾಡಿ 
ಕೊಳ್ಳುವಿರಿ. ನೀವು ಎಲ್ಲ ಬಗೆಯ ವಿಗ್ರಹಗಳನ್ನು ಮಾಡಿ 
ಕೊಳ್ಳುವಿರಿ. ಅದು ದೇವರಿಗೆ ಬಹಳ ಕೋಪವನ್ನು 
ಉಂಟುಮಾಡುವುದು! ಆದುದರಿಂದ ನಾನು ನಿಮಗೆ 
ಎಚ್ಚರಿಕೆ ಕೊಡುತ್ತಿದ್ದೇನೆ. ಆಕಾಶವೂ ಭೂಮಿಯೂ 
ಇದಕ್ಕೆ ಸಾಕ್ಟಿ. ಆ ಕೆಟ್ಟ ಕೆಲಸವನ್ನು ನೀವು ಮಾಡಿದರೆ ನೀವು 
ಹಾಳಾಗಿಹೋಗುವಿರಿ. ನೀವೀಗ ಜೋರ್ಡನ್‌ ನದಿ 
ಯನ್ನು ದಾಟಿ ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಲು 
ಹೋಗುತ್ತೀರಿ. ಆದರೆ ನೀವು ಮೂರ್ತಿಗಳನ್ನು ಮಾಡಿ 
ಕೊಂಡರೆ ಅಲ್ಲಿ ಹೆಚ್ಚುಕಾಲ ಬಾಳುವುದಿಲ್ಲ. ನೀವು 
ಸಂಪೂರ್ಣವಾಗಿ ನಾಶವಾಗುವಿರಿ. "ಯೆಹೋವನು 
ನಿಮ್ಮನ್ನು ಅನ್ಯದೇಶಗಳಿಗೆ ಚದರಿಸಿಬಿಡುವನು. ಆತನು 
ನಿಮ್ಮನ್ನು ಚದರಿಸಿಬಿಡುವ ದೇಶಗಳವರ ಮಧ್ಯದಲ್ಲಿ 
ನಿಮ್ಮಲ್ಲಿ ಕೆಲವರು ಮಾತ್ರ, ಜೀವಂತವಾಗಿ ಉಳಿದು 
ಕೊಳ್ಳುವರು. ಅಲ್ಲಿ ಮನುಷ್ಯರು ಕೈಯಿಂದ ಮಾಡಿದ 
ದೇವರುಗಳನ್ನು ಪೂಜಿಸುವಿರಿ. ಅವು ಮರ ಕಲ್ಲುಗಳಿಂದ 
ರೂಪಿಸಲ್ಪಟ್ಟಿವೆ. ಅವು ನೋಡಲಾರವು, ಕೇಳಲಾರವು, 
ತಿನ್ನಲಾರವು ಮತ್ತು ಮೂಸಿನೋಡಲಾರವು! ಗ 
ನೀವು ನಿಮ್ಮ ದೇವರಾದ ಯೆಹೋವನನ್ನು ಹುಡುಕು 
ವಿರಿ. ನೀವು ನಿಮ್ಮ ಹೃದಯ ಆತ್ಮಗಳಿಂದ ಹುಡುಕಿದಾಗ 
ಆತನು ನಿಮಗೆ ಸಿಗುವನು. ನೀವು ಕಷ್ಟದಲ್ಲಿ ಬಿದ್ದಾಗ, 
ಅವೆಲ್ಲಾ ನಿಮಗೆ ಸಂಭವಿಸಿದಾಗ ನೀವು ನಿಮ್ಮ ದೇವರಾದ 
ಯೆಹೋವನ ಬಳಿಗೆ ಹಿಂದಿರುಗಿಬಂದು ಆತನಿಗೆ 
ವಿಧೇಯರಾಗುವಿರಿ. 3! ನಿಮ್ಮ ದೇವರಾದ ಯೆಹೋವನು 
ಕರುಣೆಯುಳ್ಳ ದೇವರಾಗಿದ್ದಾನೆ. ನಿಮ್ಮನ್ನು ಅಲ್ಲಿಯೇ 
ಇರಗೊಡಿಸುವುದಿಲ್ಲ; ನಿಮ್ಮನ್ನು ಸಂಪೂರ್ಣವಾಗಿ ನಾಶ 
ಪಡಿಸುವುದಿಲ್ಲ; ನಿಮ್ಮ ಪೂರ್ವಿಕರೊಂದಿಗೆ ಮಾಡಿದ 
ಒಹಂಬಡಿಕೆಯನ್ನು ಆತನು ಮರೆತುಬಿಡುವವನಲ್ಲ. 


ದೇವರ ಅದ್ಬುತ ಕಾರ್ಯಗಳನ್ನು ಜ್ಞಾ; ಪಕಕ್ಕೆ 
ತಂದುಕೊಳ್ಳಿರಿ 

32""ಇಂಥಾ ಅದ್ಭುತಕಾರ್ಯಗಳು ಹಿಂದೆ ಎಂದಾದರೂ 
ನಡೆದಿವಿಯೋ? ದೇವರು ಭೂಮಿಯ ಮೇಲೆ ಮಾನವ 
ನನ್ನು ನಿರ್ಮಿಸಿದ ಕಾಲದಿಂದಿಡಿದು ಇಂದಿನವರೆಗೂ 
ಲೋಕದ ಎಲ್ಲಾ ಕಡೆಗಳಲ್ಲಿ ನಡೆದಿರುವ ಸಂಗತಿಗಳನ್ನು 
ವೀಕ್ಷಿಸಿ ನೋಡಿರಿ. ಇದರಷ್ಟು ಮಹತ್ತಾದ ಯಾವುದ 
ನ್ನಾದರೂ ಎಂದಾದರೂ ಕೇಳಿರುವುದುಂಟೆ? 
3೫ಬೆಂಕಿಯ ಜ್ವಾಲೆಯೊಳಗಿಂದ ದೇವರು ಮಾತನಾ 
ಡಿದ್ದನ್ನು ನೀವು ಕೇಳಿದರೂ ಬದುಕಿದ್ದೀರಿ. ಬೇರೆ ಜನರಿಗೆ 
ಇಂಥಾ ಅನುಭವವಿದೆಯೋ? ಇಲ್ಲ. *ಬೇರೊಂದು 


ಧರ್ಮೋಪದೇಶಕಾಂಡ 4:25-42 


ಜನಾಂಗದೊಳಗಿಂದ ಜನರನ್ನು ತನಗೋಸ್ಕರ ತೆಗೆದು 
ಕೊಳ್ಳಲು ಬೇರೆ ಯಾವ ದೇವರಾದರೂ ಎಂದಾದರೂ 
ಪ್ರಯತ್ನಿಸಿದ್ದುಂಟೆ? ಇಲ್ಲ! ಆದರೆ ದೇವರಾದ 
ಯೆಹೋವನು ಇಂಥ ಮಹಾಕಾರ್ಯಗಳನ್ನು ಮಾಡು 
ವುದನ್ನು ನೀವು ನೋಡಿದ್ದೀರಿ! ಆತನು ನಿಮಗೆ ತನ್ನ 
ಶಕ್ತಿಯನ್ನು, ಬಲವನ್ನು, ಅದ್ಬುತಕಾರ್ಯಗಳನ್ನು ಮತ್ತು 
ಆಶ್ಚರ್ಯಕರವಾದ ಕಾರ್ಯಗಳನ್ನು ತೋರಿಸಿದ್ದಾನೆ. 
ಆತನು ಈಜಿಪ್ಟಿನ ಮೇಲೆ ಬರಮಾಡಿದ ವಿಪತ್ತುಗಳನ್ನು 
ಮತ್ತು ಭಯಂಕರವಾದ ಘಟನೆಗಳನ್ನು ನೀವು ನೋಡಿ 
ದಿರಿ! ಯೆಹೋವನು ನಿಮಗೆ ಇವುಗಳನ್ನು ತೋರಿಸಿ 
ದ್ದಾನೆ, ಯಾಕಂದರೆ ಆತನೇ ದೇವರೆಂದೂ ಆತನಲ್ಲದೆ 
ಬೇರೆ ಯಾವ ದೇವರೂ ಇಲ್ಲವೆಂದು ನೀವು ತಿಳಿದು 
ಕೊಳ್ಳಬೇಕೆಂಬುದು ಆತನ ಉದ್ದೇಶವಾಗಿತ್ತು. 36ಆಕಾಶ 
ದಿಂದ ಆತನ ಮಾತುಗಳನ್ನು ನೀವು ಕೇಳುವಂತೆ ಮಾಡಿ 
ದನು; ಭೂಮಿಯ ಮೇಲೆ ಒಂದು ದೊಡ್ಡ ಬೆಂಕಿಯನ್ನು 
ನೋಡುವಂತೆ ಮಾಡಿದನು; ಮತ್ತು ಅದರೊಳಗಿಂದ 
ನಿಮ್ಮೊಡನೆ ಮಾತನಾಡಿದನು. ನಿಮಗೆ ಪಾಠಗಳನ್ನು 
ಕಲಿಸುವುದಕ್ಕಾಗಿ ಇವೆಲ್ಲವನ್ನು ಮಾಡಿದನು. 

37°" ದೇವರಾದ ಯೆಹೋವನು ನಿಮ್ಮ ಪೂರ್ವಿಕರನ್ನು 
ಪ್ರೀತಿಸಿದ್ದರಿಂದ ನಿಮ್ಮನ್ನು ಆರಿಸಿಕೊಂಡನು. ಆತನು ತನ್ನ 
ಮಹಾಶಕ್ತಿಯಿಂದ ನಿಮ್ಮನ್ನು ಈಜಿಪ್ಟಿನಿಂದ ಹೊರ 
ತಂದನು. *ನೀವು ಮುಂದುವರಿಯುತ್ತಿದ್ದಾಗ ನಿಮ 
ಗಿಂತಲೂ ಮಹತ್ತಾದ ಮತ್ತು ಬಲಿಷ್ಠವಾಗಿದ್ದ ಜನಾಂಗಗ 
ಳನ್ನು ಹೊರಡಿಸಿಬಿಟ್ಟನು. ಅವರ ದೇಶದೊಳಗೆ 
ಯೆಹೋವನು ನಿಮ್ಮನ್ನು ನಡಿಸಿದನು. ಅಲ್ಲಿ ನೀವು ವಾಸಿ 
ಸುವುದಕ್ಕಾಗಿ ಆ ದೇಶಗಳನ್ನು ನಿಮಗೆ ಕೊಟ್ಟನು. 
ಈಗಲೂ ಆತನು ಹಾಗೆಯೇ ಮಾಡುತ್ತಿದ್ದಾನೆ. 

3""ಆದುದರಿಂದ ಈ ಹೊತ್ತು ನೀವೆಲ್ಲಾ ಯೆಹೋವ 
ನನ್ನು ದೇವರೆಂದು ಸ್ವೀಕರಿಸಬೇಕು. ಆತನು ಮೇಲಿರುವ 
ಆಕಾಶಕ್ಕೂ ಕೆಳಗಿರುವ ಭೂಮಿಗೂ ದೇವರಾಗಿದ್ದಾನೆ. 
ಆತನ ಹೊರತು ಬೇರೆ ದೇವರುಗಳಿಲ್ಲ. ನಾನು ಈ 
ಹೊತ್ತು ಕೊಡಲಿರುವ ಆತನ ಕಟ್ಟಳೆಗಳನ್ನೂ ಆಜ್ಞೆ 
ಗಳನ್ನೂ ನೀವು ಪರಿಪಾಲಿಸಬೇಕು. ಆಗ ನಿಮಗೂ ನಿಮ್ಮ 
ನಂತರ ನಿಮ್ಮ ಮಕ್ಕಳಿಗೂ ಶುಭವಾಗುವುದು. ದೇವರಾದ 
ಯೆಹೋವನು ನಿಮಗೆ ಕೊಡಲಿರುವ ದೇಶದಲ್ಲಿ 
ಶಾಶ್ವತವಾಗಿ ಬಾಳುಪಿರಿ!'' 


ಆಶ್ರಯನಗರಗಳನ್ನು ಮೋಶೆಯು ಆರಿಸಿದ್ದು 
41 ಆಮೇಲೆ ಮೋಶೆಯು ಜೋರ್ಡನ್‌ ನದಿಯ 
ಪೂರ್ವಪ್ರಾಂತ್ಯದ ಮೂರು ನಗರಗಳನ್ನು ಆರಿಸಿದನು. 
ಯಾವನಾದರೂ ಒಬ್ಬ ಮನುಷ್ಯನನ್ನು ಉದ್ದೇಶವಿಲ್ಲದೆ 
ಅಕಸ್ಮತ್ತಾಗಿ ಕೊಂದರೆ ಅವನು ಈ ಮೂರು ನಗರಗಳಲ್ಲಿ 


ಧರ್ಮೋಪದೇಶಕಾಂಡ 4:43-5:14 


ಯಾವುದಾದರೊಂದರಲ್ಲಿ ಆಶ್ರಯ ತೆಗೆದು ಕೊಂಡಲ್ಲಿ 
ಅವನು ಮರಣದಂಡನೆಯಿಂದ ಪಾರಾಗುವನು. ಅಂದರೆ 
ಅವನು ಕೊಲೆಯಾದವನನ್ನು ದ್ವೇಷಿಸದೆ ಇದ್ದಲ್ಲಿ ಮತ್ತು 
ಅವನನ್ನು ಕೊಲ್ಲಬೇಕೆಂಬ ಉದ್ದೇಶವಿಲ್ಲದಿದ್ದಲ್ಲಿ. ಕೊಲೆ 
ಗಾರನು ಆ ನಗರದಲ್ಲಿ ಸುರಕ್ಷಿತನಾಗಿರುವನು. ಆ 
ಮೂರು ನಗರಗಳು ಯಾವುವೆಂದರೆ, ರೂಬೇನ್‌ ಕುಲ 
ದವರಿಗೆ ಎತ್ತರವಾದ ಬಯಲು ಪ್ರದೇಶದಲ್ಲಿರುವ 
ಬೆಜೆರ್‌; ಗಾದ್‌ ಕುಲದವರಿಗೆ ಗಿಲ್ಯಾದಿನಲ್ಲಿರುವ 
ರಾಮೋತ್‌; ಮತ್ತು ಮನಸ್ಸೆ ಕುಲದವರಿಗೆ ಬಾಷಾನಿ 
ನಲ್ಲಿರುವ ಗೋಲಾನ್‌. 


ಮೋಶೆಯ ಧರ್ಮಶಾಸ್ತ್ರದ ಪರಿಚಯ 
““ಅಸ್ರೇಲ್‌ ಜನರಿಗೆ ಮೋಶೆಯು ದೇವರ ಕಟ್ಟಳೆ 
ಗಳನ್ನು ಕೊಟ್ಟನು. “3 ಈಜಿಪ್ಟಿನಿಂದ ಹೊರಬಂದ ಅವರಿಗೆ 
ಈ ಉಪದೇಶಗಳನ್ನು, ಕಟ್ಟಳೆಗಳನ್ನು ಮತ್ತು ನಿಯಮ 


ಗಳನ್ನು ಕೊಟ್ಟನು. “ಜೋರ್ಹನ್‌ ನದಿಯ ಪೂರ್ವ, 


ಬಾಗದ ಬೇತ್‌ಪೆಗೋರಿನಲ್ಲಿ ಇಸ್ರೇಲ್‌ ಜನಸಮೂಹವು 
ಸೇರಿಬಂದಿದ್ದಾಗ ಮೋಶೆಯು ಈ ನಿಯಮಗಳನ್ನು ಅವ 
ರಿಗೆ ತಿಳಿಸಿದನು. ಆ ಸ್ಥಳವು ಹೆಷ್ಬೋನಿನಲ್ಲಿ ವಾಸವಾಗಿದ್ದ 
ಅಮೋರಿಯನಾದ ಸೀಹೋನ್‌ ರಾಜನಿಗೆ ಸೇರಿತ್ತು 
(ಮೋಶೆ ಮತ್ತು ಇಸ್ರೇಲರು ಈಜಿಪ್ಪಿನಿಂದ ಹೊರ 
ಬಂದಾಗ ಸೀಹೋನನನ್ನು ಸೋಲಿಸಿದ್ದರು. 
41ಸೀಹೋನನ ರಾಜ್ಯವನ್ನು ಅವರು ತಮ್ಮ ಉಪಯೋಗ 
ಕ್ಕಾಗಿ ಸ್ವಾಧೀನ ಮಾಡಿಕೊಂಡರು, ಬಾಷಾನಿನ ರಾಜ 
ನಾದ ಓಗನ ರಾಜ್ಯವನ್ನು ತಮ್ಮ ಸ್ವಾಧೀನಪಡಿಸಿ 
ಕೊಂಡರು. ಅಮೋರಿಯರಾದ ಈ ಇಬ್ಬರು ರಾಜರು 
ಗಳು ಜೋರ್ಡನ್‌ ನದಿಯ ಪೂರ್ವದಲ್ಲಿ ವಾಸವಾಗಿ 
ದ್ದರು. ಈ ಪ್ರದೇಶವು ಅರ್ನೋನ್‌ ತಗ್ಗಿನಲ್ಲಿರುವ 
ಅರೋಯೇರಿನಿಂದ ಹಿಡಿದು ಸೀಹೋನ್‌ 
(ಹೆರ್ಮೋನ್‌ ಪರ್ವತದ ತನಕ ವಿಸ್ತರಿಸಿಯದೆ. ಈ 
ಪ್ರದೇಶವು ಜೋರ್ಡನ್‌ ತಗ್ಗು ಪ್ರಾಂತ್ಯವನ್ನು ಆವರಿಸಿದೆ. 
ದಕ್ಷಿಣಕ್ಕೆ ಇದರ ಮೇರೆ ಉಪ್ಪುಸಮುದ್ರದ ತನಕವೂ 
ಪೂರ್ವದಲ್ಲಿ ಪಿಸ್ನಾ ಬೆಟ್ಟದ ತನಕವೂ ವಿಸ್ತರಿಸಿದೆ. 





ದಶಾಜ್ಞೆಗಳು 

5 ಇಸ್ರೇಲ್‌ ಸಮೂಹದವರನ್ನೆಲ್ಲಾ ಮೋಶೆ ಒಟ್ಟಾಗಿ 

ಸೇರಿಸಿ ಅವರಿಗೆ ಹೇಳಿದ್ದೇನೆಂದರೆ, "ಇಸ್ರೇಲ್‌ 
ಜನರೇ, ನಾನು ಈ ಹೊತ್ತು ಹೇಳುವ ಕಟ್ಟಳೆಗಳಿಗೆ ಕಿವಿ 
ಕೊಡಿರಿ. ಇವುಗಳನ್ನು ಕಲಿತುಕೊಂಡು ಪಾಲಿಸುವವ 
ರಾಗಿರಿ. ೌಹೋರೇಬ್‌ (ಸೀನಾಯಿ) ಪರ್ವತದಲ್ಲಿ 
ಯೆಹೋವ ದೇವರು ನಮ್ಮೊಂದಿಗೆ ಒಡಂಬಡಿಕೆಯನ್ನು 
ಮಾಡಿರುತ್ತಾನೆ. “ಯೆಹೋವನು ನಮ್ಮ ಪೂರ್ವಿಕ 


240 


ರೊಂದಿಗೆ ಒಡಂಬಡಿಕೆ ಮಾಡದೆ ನಮ್ಮೊಂದಿಗೆ ಮಾಡಿ 
ದ್ದಾನೆ. ಈಗ ಜೀವಂತರಾಗಿರುವ ನಮ್ಮೊಂದಿಗೆ ಮಾಡಿರು 
ತ್ತಾನೆ. “ಆ ಪರ್ವತದಲ್ಲಿ ಯೆಹೋವನು ನಿಮ್ಮೊಂದಿಗೆ 
ಮುಖಾಮುಖಿಯಾಗಿ ಬೆಂಕಿಯೊಳಗಿಂದ ನಿಮ್ಮೊಂದಿಗೆ 
ಮಾತಾಡಿರುತ್ತಾನೆ.* ಆದರೆ ನೀವು ಬೆಂಕಿಗೆ ಭಯ ಪಟ್ಟಿದ್ದ 
ರಿಂದ ಬೆಟ್ಟವನ್ನು ಏರಲಿಲ್ಲ. ಆಗ ನಾನು ನಿಮಗೂ 
ಯೆಹೋವನಿಗೂ ಮು ಧ್ಯದ ಲ್ಲಿದ್ದುಕೊ ಡು 
ಯೆಹೋವನು ಹೇಳಿದ್ದನ್ನು ತಿಳಿಸಿದೆನು. 6ಯೆಹೋವನು 
ಹೇಳಿದ್ದೇನೆಂದರೆ; ""ನಾನು ನಿಮ್ಮ ದೇವರಾದ 
ಯೆಹೋವನು. ನೀವು ಈಜಿಪ್ಟಿನಲ್ಲಿ ಗುಲಾಮರಾಗಿದ್ದಾಗ 
ನಿಮ್ಮನ್ನು ಅಲ್ಲಿಂದ ಬಿಡುಗಡೆ ಮಾಡಿದೆನು. ಆದುದರಿಂದ 
ನೀವು ಈ ಆಜ್ಜಿಗಳಿಗೆ ವಿಧೇಯರಾಗಬೇಕು: 


"ನೀವು ನನ್ನ ಹೊರತು ಬೇರೆ ಯಾವ ದೇವರು 
ಗಳನ್ನೂ ಪೂಜಿಸಬಾರದು. ನಾನೇ ನಿಮ್ಮ ದೇವರು. 
"ನೀವು ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು. 
ಆಕಾಶದ ಮೇಲಾಗಲೀ, ಭೂಮಿಯ ಮೇಲಾಗಲೀ 
ಭೂಮಿಯ ಕೆಳಗಿರುವ ನೀರಿನಲ್ಲಾಗಲೀ ಯಾವ 
ವಸ್ತುಗಳ ವಿಗ್ರಹಗಳನ್ನಾಗಲೀ ಪ್ರತಿಮೆಗಳನ್ನಾಗಲೀ 
ಮಾಡಿ ಕೊಳ್ಳಬಾರದು. ೨ನಾನೇ ನಿಮ್ಮ ದೇವರಾದ 
ಯೆಹೋವನು. ಆದ್ದರಿಂದ ನೀವು ಯಾವ ವಿಗ್ರಹ 
ವನ್ನೂ ಪೂಜಿಸಬಾರದು ಮತ್ತು ಅದರ ಸೇವೆ ಮಾಡ 
ಬಾರದು. ನನ್ನ ಜನರು ಇತರ ದೇವರುಗಳನ್ನು 
ಆರಾಧಿಸುವುದನ್ನು ನಾನು ದ್ವೇಷಿಸುತ್ತೇನೆ. ನನಗೆ 
ವಿರುದ್ಧವಾಗಿ ಪಾಪ ಮಾಡಿದವರನ್ನು ನಾನು ಶಿಕ್ಸಿಸು 
ತ್ತೇನೆ. ಅವರ ಮಕ್ಕಳು, ಮೊಮ್ಮಕ್ಕಳು, ಮತ್ತು ಮರಿ 
ಮೊಮ್ಮಕ್ಕಳು ನನ್ನ ದಂಡನೆಗೆ ಗುರಿಯಾಗುವರು. 
ಆದರೆ ನನ್ನನ್ನು ಪ್ರೀತಿಸಿ ನನ್ನ ಆಜ್ಜಿಗಳಿಗೆ ವಿಧೇಯ 
ರಾಗುವವರ ಮೇಲೆ ನಾನು ದಯೆ ತೋರಿಸವೆನು. 
ಅವರ ಕುಟುಂಬಗಳವರಿಗೆ ಸಾವಿರಾರು ತಲೆಮಾರು 
ಗಳವರೆಗೂ ಕರುಣೆಯನ್ನು ತೋರಿಸುವೆನು. 
ನಿನ್ನ ದೇವರಾದ ಯೆಹೋವನ ಹೆಸರನ್ನು 
ಅಯೋಗ್ಯಕಾರ್ಯಕ್ಕಾಗಿ ಎತ್ತಬಾರದು. ಯಾರಾ 
ದರೂ ಅಯೋಗ್ಯಕಾರ್ಯಕ್ಕಾಗಿ ನನ್ನ ಹೆಸರನ್ನು 
ಉಪಯೋಗಿಸಿದರೆ ನಾನು ಅವನನ್ನು ಶಿಕ್ಷಿಸುವೆನು. 
ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿ 
ದಂತೆ ಸಬ್ಬತ್‌ ದಿನವನ್ನು ವಿಶೇಷದಿನವೆಂದು ಪರಿ 
ಗಣಿಸಬೇಕು. ವಾರದ ಆರು ದಿನಗಳಲ್ಲಿ ಕೆಲಸ 
ಮಾಡಿರಿ. "ಆದರೆ ಏಳನೆಯ ದಿನವು ವಿಶ್ರಾಂತಿಯ 
ದಿನವಾಗಿದೆ. ಆ ದಿನ ಯಾರೂ ಕೆಲಸ ಮಾಡ 
ಬಾರದು. ನೀವು ಮಾತ್ರವೇ ಅಲ್ಲ, ನಿಮ್ಮ ಮಕ್ಕಳು, 
ಸೇವಕರು, ನಿಮ್ಮ ಪಶುಗಳು ನಿಮ್ಮಲ್ಲಿರುವ 


241 


ಪರದೇಶಿಯರು ಕೆಲಸಮಾಡದೆ ವಿಶ್ರಾಂತಿಯಲ್ಲಿರ 
ಬೇಕು. ನಿಮ್ಮ ದೇವರಾದ ಯೆಹೋವನ ಗೌರ 
ವಾರ್ಥವಾಗಿ ಸಬ್ಬತ್‌ ದಿನವು ವಿಶ್ರಾಂತಿಯ ದಿನ 
ವಾಗಿದೆ. "ನೀವು ಈಜಿಪ್ಟ್‌ ದೇಶದಲ್ಲಿ ಗುಲಾಮ 
ರಾಗಿದ್ದಿರೆಂಬುದನ್ನು ಮರೆಯಬೇಡಿ. ನಿಮ್ಮ ದೇವ 
ರಾದ ಯೆಹೋವನು ತನ್ನ ಭುಜಬಲದಿಂದ 
ನಿಮ್ಮನ್ನು ಈಜಿಪ್ಟಿ ನಿಂದ ಬಿಡಿಸಿ ನಿಮ್ಮನ್ನು ಸ್ವತಂತ್ರ,ರ 
ನ್ನಾಗಿ ಮಾಡಿದನು. ಆದುದರಿಂದಲೇ ನಿಮ್ಮ 
ದೇವರು ಸಬ್ಬತ್‌ ದಿನವನ್ನು ಆಚರಿಸಬೇಕೆಂದು 
ಆಜ್ಜಿಮಾಡಿದ್ದು. 

16""ನಿಮ್ಮ ತಂದೆತಾಯಿಗಳನ್ನು ನೀವು ಸನ್ಮಾನಿಸ 
ಬೇಕು. ಇದು ನಿಮ್ಮ ದೇವರ ಆಜ್ಞೆ; ನೀವು ಇದಕ್ಕೆ 
ವಿಧೇಯರಾದರೆ ದೇವರು ನಿಮಗೆ ಕೊಡುವ ದೇಶ 
ದಲ್ಲಿ ನೀವು ಬಹುಕಾಲ ಬಾಳುವಿರಿ ಮತ್ತು ನಿಮಗೆ 
ಯಾವಾಗಲೂ ಶುಭವಿರುವುದು. 

!?""ಕೊಲೆ ಮಾಡಬಾರದು. 

18"" ವ್ಯಭಿಚಾರ ಮಾಡಬಾರದು. 

19"ಕದಿಯಬಾರದು. 

2""ಇತರರ ವಿಷಯವಾಗಿ ಸುಳ್ಳುಸಾಕ್ಷಿ ಹೇಳ 
ಬಾರದು. 

"ಇನ್ನೊಬ್ಬನ ಹೆಂಡತಿಯನ್ನು ಆಶಿಸಬಾರದು. 
ಅವನ ಮನೆಯನ್ನಾಗಲೀ ಹೊಲವನ್ನಾಗಲೀ ಸೇವಕ 
ರನ್ನಾಗಲೀ ದನವನ್ನಾಗಲೀ ಕತ್ತೆಗಳನ್ನಾಗಲೀ ನೀವು 
ಅಪೇಕ್ಟಿಸಬಾರದು. ಇನ್ನೊಬ್ಬನ ವಸ್ತುಗಳಲ್ಲಿ 
ಯಾವುದನ್ನೂ ಆಶೆಪಡಬಾರದು!'' 





ಜನರು ದೇವರಿಗೆ ಹೆದರಿದರು 

ಮೋಶೆಯು ಹೇಳಿದ್ದೇನೆಂದರೆ: ""ನೀವೆಲ್ಲಾ ಆ 
ಬೆಟ್ಟದ ಬಳಿಯಲ್ಲಿರುವಾಗ ದೇವರಾದ ಯೆಹೋವನು 
ಈ ಆಜ್ಞೆಗಳನ್ನು ನಿಮಗೆ ಕೊಟ್ಟನು. ಬೆಂಕಿ, ಮೋಡ ಮತ್ತು 
ಕಾರ್ಗತ್ತಲೊಳಗಿನಿಂದ ಯೆಹೋವನು ಗಟ್ಟಿಯಾದ ಸ್ವರ 
ದಲ್ಲಿ ಮಾತಾಡಿದ್ದನ್ನು ನೀವು ಕೇಳಿದಿರಿ. ಆತನು ಈ ಆಜ್ಞೆ 
ಗಳನ್ನು ಕೊಟ್ಟ ಬಳಿಕ ಬೇರೆ ಏನನ್ನೂ ಹೇಳಲಿಲ್ಲ. ಆತನು 
ತನ್ನ ಮಾತುಗಳನ್ನು ಎರಡು ಕಲ್ಲಿನ ಹಲಗೆಗಳ ಮೇಲೆ 
ಬರೆದು ನನಗೆ ಕೊಟ್ಟನು. 

"ಬೆಟ್ಟವು ಬೆಂಕಿಯಿಂದ ಉರಿಯುತ್ತಿರುವಾಗ 
ಕಾರ್ಗತ್ತಲೆಯಿಂದ ಬಂದ ಸ್ವರವನ್ನು ನೀವು ಕೇಳಿದಿರಿ. 
ಆಗ ನಿಮ್ಮ ಹಿರಿಯರು, ಕುಲಪ್ರಧಾನರು ನನ್ನ ಬಳಿಗೆ 
ಬಂದು ಹೇಳಿದ್ದೇನೆಂದರೆ: "ನಮ್ಮ ದೇವರಾದ 
ಯೆಹೋವನು ತನ್ನ ಮಹಿಮೆಯನ್ನೂ ಪ್ರತಾಪವನ್ನೂ 
ನಮಗೆ ತೋರಿಸಿದ್ದಾನೆ. ಬೆಂಕಿಯೊಳಗಿಂದ ಆತನು ಮಾತ 
ನಾಡಿದ್ದನ್ನು ನಾವು ಕೇಳಿದ್ದೇವೆ. ದೇವರು ಒಬ್ಬನೊಡನೆ 


ಧರ್ಮೋಪದೇಶಕಾಂಡ 5:15-6:1 


ಸ್ವತಃ ಮಾತನಾಡಿದ ಬಳಿಕವೂ ಅವನು ಜೀವ 
ದಿಂದುಳಿಯಲು ಸಾಧ್ಯ ಎಂಬುದನ್ನು ನಾವು ಕಣ್ಣಾರೆ 
ಕಂಡೆವು. ನ ಆದರೆ ನಮ್ಮ ದೇವರಾದ ಯೆಹೋವನು 
ಮಾತನಾಡುವುದನ್ನು ನಾವು ಮತ್ತೆ ಕೇಳಿದರೆ ಖಂಡಿತ 
ವಾಗಿ ಸಾಯುವೆವು. ಆ ಭಯಂಕರವಾದ ಬೆಂಕಿಯು 
ನಮ್ಮನ್ನು ದಹಿಸುವುದು. ನಮಗೆ ಸಾಯಲು ಇಷ್ಟವಿಲ್ಲ. 
26 ಜೀವಸ್ವರೂಪನಾದ ದೇವರ ನುಡಿಯನ್ನು ಪ್ರತ್ಯಕ್ಷವಾಗಿ 
ನಾವು ಕೇಳಿದ ಹಾಗೆ ಬೇರೆ ಯಾರೂ ಕೇಳಿಲ್ಲ. ಆದರೂ 
ನಾವು ಜೀವದಿಂದಿದ್ದೇವೆ. 'ಮೋಶೆಯೇ, ನೀನು ಹತ್ತಿರ 
ಹೋಗಿ ಯೆಹೋವನು ಹೇಳುವುದನ್ನೆಲ್ಲಾ ಕೇಳಿ ನಮಗೆ 
ಅದನ್ನು ತಿಳಿಸು. ನಾವು ನಿನ್ನ ಮಾತುಗಳನ್ನು ಕೇಳಿ ನೀನು 
ಹೇಳಿದ ಹಾಗೆ ಮಾಡುವೆವು.' 





ಯೆಹೋವನು ಮೋಶೆಯ ಸಂಗಡ ಮಾತನಾಡುತ್ತಾನೆ 

28""ನೀವು ಹೇಳಿದ್ದನ್ನು ಯೆಹೋವನು ಕೇಳಿ ನನ್ನೊ 
ಡನೆ ಹೀಗೆಂದನು: "ನಿನ್ನ ಜನರು ಹೇಳುವುದನ್ನು ನಾನು 
ಕೇಳಿದೆನು. ಆ ಮಾತುಗಳೆಲ್ಲಾ ಒಳ್ಳೆಯವೇ. 3 ದರೆ 
ಅವರು ಆಲೋಚಿಸುವ ರೀತಿಯನ್ನು ನಾನು ಬದಲಾಯಿ 
ಸಬೇಕಾಗಿದೆ. ಅವರು ನನಗೆ ವಿಧೇಯರಾಗಿ ನನ್ನ ಆಜ್ಞೆ 
ಗಳನ್ನೆಲ್ಲಾಅನುಸರಿಸಿ ತಮ್ಮ ಹೃದಯಗಳಿಂದ ನನ್ನನ್ನು 
ಗೌರವಿಸಬೇಕು. ಆಗ ಅವರಿಗೂ ಅವರ ಸಂತತಿಯ 
ವರಿಗೂ ಶಾಶ್ವತವಾಗಿ ಶುಭವಿರುವುದು. 

30°" ನೀನು ಹೋಗಿ ಜನರಿಗೆ ಅವರವರ ಗುಡಾರಗಳ 
ಹಿಂಭಾಗಕ್ಕೆ ಹೋಗಲು ತಿಳಿಸು. 3!ಆದರೆ ಮೋಶೆಯೇ, 
ನೀನು ನನ್ನ ಬಳಿಯಲ್ಲಿಯೇ ನಿಂತಿರು. ನೀನು ಅವರಿಗೆ 
ಉಪದೇಶಿಸಬೇಕಾಗಿರುವ ಎಲ್ಲಾ ಆಜ್ಞೆಗಳನ್ನು, ಕಟ್ಟಳೆಗ 
ಳನ್ನು ಮತ್ತು ನಿಯಮಗಳನ್ನು ನಾನು ನಿನಗೆ ತಿಳಿಸುತ್ತೇನೆ. 
ಅವರ ವಾಸಕ್ಕಾಗಿ ನಾನು ಕೊಡಲಿರುವ ದೇಶದಲ್ಲಿ ಅವರು 
ಇವುಗಳೆಲ್ಲವನ್ನು ಪರಿಪಾಲಿಸಬೇಕು.' 

32" ಆದುದರಿಂದ, ಇಸ್ರೇಲ್‌ ಜನರೇ, ಯೆಹೋವನು 
ಆಜ್ಞಾಪಿಸಿದನ್ನೆಲ್ಲಾ ಅನುಸರಿಸಲು ನೀವು ಎಚ್ಚರದಿಂದಿರ 
ಬೇಕು. ಆತನನ್ನು ಹಿಂಬಾಲಿಸುವುದನ್ನು ನಿಲ್ಲಿಸಬೇಡಿ. 
ನಿಮ್ಮ ದೇವರಾದ ಯೆಹೋವನು ಹೇಳಿದ ಅಜ್ಜಿ 
ಗಳಿಗನುಸಾರವಾಗಿ ನಡೆದರೆ ನೀವು ಜೀವಿಸುವಿರಿ. ಆಗ 
ನೀವು ಶುಭವನ್ನೇ ಹೊಂದುವಿರಿ. ನಿಮಗೆ ದೊರಕಿದ 
ಸ್ವಾಸ್ತ್ಯ ಭೂಮಿಯಲ್ಲಿ ನೀವು ಬಹುಕಾಲ ಬಾಳುವಿರಿ. 


ಯಾವಾಗಲೂ ದೇವರನ್ನು ಪ್ರೀತಿಸಿ ಆತನಿಗೆ 
ವಿಧೇಯರಾಗಿರಿ 
"ನಿಮ್ಮ ದೇವರಾದ ಯೆಹೋವನು ನಿಮಗೆ ಉಪ 
ದೇಶಿಸಲೆಂದು ನನಗೆ ಕೊಟ್ಟ ಆಜ್ಞೆಗಳು, ಕಟ್ಟಳೆಗಳು 
ಮತ್ತು ನಿಯಮಗಳು ಇವೇ. ನೀವು ವಾಸಮಾಡಲು 
ಪ್ರವೇಶಿಸಲಿರುವ ದೇಶದಲ್ಲಿ ಅವುಗಳನ್ನು ಪಾಲಿಸಿರಿ. 


ಧರ್ಮೋಪದೇಶಕಾಂಡ 6:2-25 


ನೀವೂ ಮತ್ತು ನಿಮ್ಮ ಸಂತತಿಯವರೂ ಜೀವಿಸುವ ದಿನ 
ಗಳಲ್ಲೆಲ್ಲಾ ದೇವರಾದ ಯೆಹೋವನನ್ನು ಗೌರವಿಸ 
ಬೇಕು. ನಾನೀಗ ಕೊಡುವ ಎಲ್ಲಾ ಆಜ್ಜಿಗಳನ್ನೂ ಕಟ್ಟಳೆ 
ಗಳನ್ನೂ ಅನುಸರಿಸಬೇಕು. ಹಾಗೆ ಮಾಡಿದ್ದಲ್ಲಿ ನೀವು 
ನೆಲೆಸುವ ಜಾಗದಲ್ಲಿ ನೀವು ಬಹುಕಾಲ ಜೀವಿಸುವಿರಿ. 
ಇಸ್ರೇಲಿನ ಜನರೇ, ಕಿವಿಗೊಟ್ಟು ಕೇಳಿರಿ. ದೇವರ ಅಜ್ಜಿ 
ಗಳಿಗೆ ವಿಧೇಯರಾಗಿರಿ. ಆಗ ನಿಮಗೆ ಎಲ್ಲಾದರಲ್ಲಿ ಶುಭ 
ವಾಗುವುದು. ನಿಮಗೆ ಹೆಚ್ಚು ಮಕ್ಕಳಾಗುವವು. ನೀವು 
ನೆಲೆಸುವ ದೇಶವು ನಿಮ್ಮ ಪೂರ್ವಿಕರಿಗೆ ದೇವರು ವಾಗ್ದಾನ 
ಮಾಡಿದ ಪ್ರಕಾರ ಫಲಭರಿತವಾಗುವುದು. 

4""ಇಸ್ರೇಲಿನ ಜನರೇ, ಕಿವಿಗೊಡಿರಿ. ಯೆಹೋವನೇ 
ನಮ್ಮ ದೇವರು. ದೇವರು ಒಬ್ಬನೇ! 3ನಿಮ್ಮ ದೇವರಾದ 
ಯೆಹೋವನನ್ನು ನಿಮ್ಮ ಪೂರ್ಣಆತ್ಮದಿಂದಲೂ ಪೂರ್ಣ 
ಶಕ್ತಿಯಿಂದಲೂ, ಪೂರ್ಣಹೃದಯದಿಂದಲೂ ಪ್ರೀತಿಸ 
ಬೇಕು. 5ನಾನೀಗ ಕೊಡುವ ಆಜ್ಞೆಗಳನ್ನು ಯಾವಾಗಲೂ 
ನಿಮ್ಮ ಜ್ಞಾಪಕದಲ್ಲಿಟ್ಟುಕೊಂಡಿರಿ. ನಿಮ್ಮ ಮಕ್ಕಳಿಗೆ 
ಇದನ್ನು ಕಲಿಸಲು ಮರೆಯಬೇಡಿರಿ. ನಿಮ್ಮ ಮನೆಗಳಲ್ಲಿ 
ಕುಳಿತಿರುವಾಗ, ರಸ್ತೆಗಳಲ್ಲಿ ನಡೆಯುತ್ತಿರುವಾಗ, ನೀವು 
ಮಲಗಿರುವಾಗ, ಎದ್ದಾಗ ಈ ಆಜ್ಞೆಗಳ ಕುರಿತಾಗಿ 
ಮಾತಾಡಿಕೊಳ್ಳಿರಿ. 5ದ್ರೂ ಆಜ್ಞೆಗಳನ್ನು ಬರೆದು ನಿಮ್ಮ 
ಕೈಗಳಿಗೆ ಕಟ್ಟಿರಿ, ನಿಮ್ಮ ಹಣೆಗಳ ಮೇಲೆ ಕಟ್ಟಿರಿ. ಇವು 
ನನ್ನ ಭೋಧನೆಯ ವಿಚಾರವಾಗಿ ನಿಮಗೆ ಜ್ಞಾಪಕ ಹುಟ್ಟಿ 
ಸಲು ಸಹಾಯವಾಗುವುದು. ಅವುಗಳನ್ನು ನಿಮ್ಮ ಬಾಗಿ 
ಲಿನ ಮೇಲೆಯೂ ನಿಲುವು ಪಟ್ಟೆಗಳ ಮೇಲೆಯೂ 
ಬರೆಯಿರಿ. 

10°" ದೇವರಾದ ಯೆಹೋವನು ನಮಗೆ ಈ ದೇಶವನ್ನು 
ಕೊಡುವುದಾಗಿ ನಮ್ಮ ಪೂರ್ವಿಕರಾದ ಅಬ್ರಹಾಮನಿಗೆ, 
ಇಸಾಕನಿಗೆ ಮತ್ತು ಯಾಕೋಬನಿಗೆ ವಾಗ್ದಾನ ಮಾಡಿ 
ದ್ದನು. ಈಗ ಆ ದೇಶವನ್ನು ನಿಮಗೆ ಕೊಡುತ್ತಿದ್ದಾನೆ. 
ಅದರಲ್ಲಿರುವ ದೊಡ್ಡ ದೊಡ್ಡ ನಗರಗಳನ್ನು ನೀವು 
ಕೈಯಿಂದ ಕಟ್ಟಲಿಲ್ಲ. !! ನೀವು ಕೂಡಿಸಿಡದ ಉತ್ತಮ ವಸ್ತು 
ಗಳಿಂದ ತುಂಬಿರುವ ಮನೆಗಳನ್ನು ಯೆಹೋವನು ನಿಮಗೆ 
ಕೊಡುತ್ತಾನೆ. ನೀವು ತೋಡದಿರುವ ಬಾವಿಗಳನ್ನು ನಿಮಗೆ 
ಕೊಡುವನು. ನೀವು ನೆಹದಿರುವ ದ್ರಾಕ್ಟಾ ತೋಟಗಳನ್ನೂ 
ಎಣ್ಣೆಮರಗಳ ತೋಪುಗಳನ್ನೂ ನಿಮಗೆ ಕೊಡುವನು. 
ನಿಮಗೆ ತಿನ್ನಲು ಯಾವ ಕೊರತೆಯೂ ಇರುವುದಿಲ್ಲ. 

12""ನಿಮ್ಮ ದೇವರಾದ ಯೆಹೋವನನ್ನು ಸನ್ಮಾನಿಸಿ 
ಆತನನ್ನೇ ಸೇವಿಸಿರಿ. ಆತನನ್ನು ಮರೆತುಬಿಡಬೇಡಿರಿ. 
ಈಜಿಪ್ಟ್‌ ದೇಶದಲ್ಲಿ ಗುಲಾಮರಾಗಿದ್ದಾಗ ಆತನೇ 
ನಿಮ್ಮನ್ನು ವಿಮೋಚಿಸಿದನಲ್ಲಾ? 13 ಆತನ ಹೆಸರಿನಲ್ಲಿಯೇ 
ವಾಗ್ದಾನಗಳನ್ನು ಮಾಡಿರಿ. ಅನ್ಯದೇವರ ಹೆಸರಿನಲ್ಲಿ 
ಮಾಡಕೂಡದು. '*ಇತರ ದೇವರುಗಳನ್ನು ಅವಲಂಭಿಸ 


242 


ಬಾರದು. ನಿಮ್ಮ ಸುತ್ತಲೂ ಇರುವವರ ದೇವರುಗಳನ್ನು 
ಪೂಜಿಸಬಾರದು. ನಿಮ್ಮ ದೇವರಾದ ಯೆಹೋವನು 
ಯಾವಾಗಲೂ ನಿಮ್ಮ ಜೊತೆಯಲ್ಲಿರುವನು. ಸುಳ್ಳು 
ದೇವರನ್ನು ಪೂಜಿಸುವವರನ್ನು ಯೆಹೋವನು ದ್ವೇಷಿಸು 
ವದರಿಂದ ಅವರನ್ನು ಈ ಲೋಕದಿಂದ ಅಳಿಸಿಬಿಡುವನು. 
16""ಮಸ್ಸಾದಲ್ಲಿ ನೀವು ನಿಮ್ಮ ದೇವರನ್ನು ಪರೀಕ್ಷಿಸಿ 
ದಂತೆ ಆತನನ್ನು ಪರೀಕ್ಬಿಸಬಾರದು. 17 ತನ ಆಜ್ಞೆಗಳಿಗೆ 
ವಿಧೇಯರಾಗಿರಲು ಎಚ್ಚರದಿಂದಿರಬೇಕು. ಆತನು 
ನಿಮಗೆ ಕೊಟ್ಟ ವಿಧಿನಿಯಮಗಳನ್ನು ಪರಿಪಾಲಿಸಲು 
ತಯಾರಾಗಿರಬೇಕು. 8 ಯೋಗ್ಯವಾದವುಗಳನ್ನು, ಸರಿ 
ಯಾದವುಗಳನ್ನು ಮತ್ತು ಯೆಹೋವನು ಮೆಚ್ಚುವ 
ಕಾರ್ಯಗಳನ್ನು ನೀವು ಮಾಡಬೇಕು. ಆಗ ನಿಮ್ಮ 
ಕಾರ್ಯಗಳೆಲ್ಲವೂ ಸಫಲವಾಗುವುವು. ಅಲ್ಲದೆ 
ಯೆಹೋವನು ನಿಮ್ಮ ಪೂರ್ವಿಕರಿಗೆ ವಾಗ್ದಾನ ಮಾಡಿದ 
ದೇಶದೊಳಗೆ ನೀವು ಹೋಗಿ ಅದನ್ನು ವಶಪಡಿಸಿಕೊಳ್ಳ 
ಬಹುದು. ೌಯೆಹೋವನು ಹೇಳಿದಂತೆಯೇ, ಅಲ್ಲಿ ವಾಸ 
ವಾಗಿರುವ ನಿಮ್ಮ ವೈರಿಗಳನ್ನೆಲ್ಲಾ ಹೊರಗಟ್ಟುವಿರಿ. 





ದೇವರ ಕಾರ್ಯಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಬೇಕು 

2""ಮುಂದಿನ ದಿನಗಳಲ್ಲಿ ನಿಮ್ಮ ಮಗನು ನಿಮಗೆ ಈ 
ಪ್ರಶ್ನೆ ಹಾಕಿಯಾನು, "ಯೆಹೋವದೇವರು ನಮಗೆ 
ನ್ಯಾಯವಿಧಿ ನಿಯಮಗಳನ್ನು ಕೊಟ್ಟಿರುತ್ತಾನೆ. ಇವುಗಳ 
ಅರ್ಥವೇನು?’ ?'ಆಗ ನೀವು ಹೀಗೆ ಉತ್ತರಿಸಬೇಕು, 
"ನಾವು ಈಜಿಪ್ಟಿನಲ್ಲಿ ಫರೋಹನ ಗುಲಾಮರಾಗಿದ್ದೆವು. 
ಆದರೆ ನಮ್ಮ ದೇವರಾದ ಯೆಹೋವನು ತನ್ನ ಪರಾಕ್ರಮ 
ದಿಂದ ನಮ್ಮನ್ನು ಬಿಡುಗಡೆ. ಮಾಡಿದನು. 
2 ಯಹೋವನು ಈಜಿಪ್ಟಿನವರನ್ನೂ ಫರೋಹನನ್ನೂ 
ಅವನ ಪರಿವಾರದವರನ್ನೂ ಸೂಚಕಕಾರ್ಯಗಳಿಂದಲೂ 
ಅದ್ದುತಕಾರ್ಯಗಳಿಂದಲೂ ಮಹತ್ಕಾರ್ಯಗಳಿಂದಲೂ 
ಭಯಂಕರ ಕಾರ್ಯಗಳಿಂದಲೂ ಬಾಧಿಸಿದನು. 
ಯೆಹೋವನು ನಮ್ಮ ಪೂರ್ವಿಕರಿಗೆ ಮಾಡಿದ ವಾಗ್ದಾನ 
ದಂತೆ ನಮಗೆ ಆ ದೇಶವನ್ನು ಕೊಡುವುದಕ್ಕಾಗಿ ನಮ್ಮನ್ನು 
ಈಜಿಷ್ಟಿನಿಂದ ಕರೆದುಕೊಂಡು ಬಂದನು. 245; ಉಪ 
ದೇಶಗಳನ್ನೆಲ್ಲಾ ಅನುಸರಿಸಬೇಕೆಂದು ಯೆಹೋವನು 
ನಮಗೆ ಆಜ್ಞಾಪಿಸಿದ್ದಾನೆ. ನಮ್ಮ ದೇವರಾದ ಯೆಹೋವ 
ನನ್ನು ನಾವು ಗೌರವಿಸತಕ್ಕದ್ದು. ಆಗ ಇಂದಿನಂತೆ 
ಯೆಹೋವನು ನಮ್ಮನ್ನು ಜೀವಂತವಾಗಿರಿಸಿ ನಮಗೆ 
ಒಳ್ಳೆಯದನ್ನು ಮಾಡುತ್ತಾನೆ. ನಮ್ಮ ದೇವರಾದ 
ಯೆಹೋವನು ಹೇಳಿದಂತೆಯೇ, ಇಡೀ ಧರ್ಮಶಾಸ್ತ್ರಕ್ಕೆ 
ನಾವು ಚಾಚೂತಪ್ಪದೆ ಎಚ್ಚರಿಕೆಯಿಂದ ವಿಧೇಯರಾದರೆ, 
ನಾವು ಒಳ್ಳೆಯದನ್ನು ಮಾಡಿದೆವೆಂದು ದೇವರು 
ಹೇಳುತ್ತಾನೆ.' 


243 


ಇಸ್ರೇಲ್‌, ದೇವಜನಾಂಗ 
""ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶಕ್ಕೆ 
ಯೆಹೋವನು ನಿಮ್ಮನ್ನು ನಡೆಸುವನು. ನಿಮಗಿಂತ 
ಬಲಿಷ್ಠವಾಗಿದ್ದು ಅಲ್ಲಿ ವಾಸಿಸುತ್ತಿರುವ ಹಿತ್ತಿಯರು, 


ಧರ್ಮೋಪದೇಶಕಾಂಡ 7:1-18 


ವಿಧೇಯರಾಗುವವರನ್ನೆಲ್ಲ ಆತನು ಪ್ರೀತಿಸುತ್ತಾನೆ; 
ಅವರಿಗೆ ಕರುಣೆ ತೋರುತ್ತಾನೆ. ಈ ಪ್ರೀತಿ, ಕರುಣೆಗಳು 
ಸಾವಿರಾರು ತಲೆಮಾರುಗಳವರೆಗೂ ಮುಂದುವರಿಯು 
ವವು. ''ಆದರೆ ಆತನು ತನ್ನನ್ನು ದ್ವೇಷಿಸುವವರನ್ನು ಶಿಕ್ಸಿಸು 





ಗಿರ್ಗಾಷಿಯರು ಅಮೋರಿಯರು, ಕಾನಾನ್ಯರು, ಪೆರಿಜ್ಜೀ 
ಯರು, ಹಿಪ್ವಿಯರು ಮತ್ತು ಯೆಬೂಸಿಯರು ಎಂಬ ಏಳು 
ಜನಾಂಗಗಳನ್ನು ಆ ದೇಶದಿಂದ ನಿಮಗಾಗಿ ಹೊರಗಟ್ಟು 
ವನು. ನಿಮ್ಮ ದೇವರಾದ ಯೆಹೋವನು ಆ ಜನಾಂಗ 
ಗಳನ್ನು ನಿಮಗೆ ಅಧೀನಪಡಿಸುವನು. ನೀವು ಅವರನ್ನು 
ಸೋಲಿಸಿಬಿಡುವಿರಿ. ನೀವು ಅವರನ್ನು ಸಂಪೂರ್ಣವಾಗಿ 
ನಾಶಮಾಡಬೇಕು. ಅವರೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳಬೇಡಿ ಮತ್ತು ಅವರಿಗೆ ಕರುಣೆಯನ್ನು 
ತೋರಬೇಡಿ. 3ಅವರೊಳಗಿಂದ ಹೆಣ್ಣನ್ನು ತರಬೇಡಿ. 
ನಿಮ್ಮ ಗಂಡುಮಕ್ಕಳಾಗಲೀ ಹೆಣ್ಣುಮಕ್ಕಳಾಗಲೀ ಅವ 
ರನ್ನು ಮದುವೆಯಾಗಬಾರದು. “ಯಾಕಂದರೆ, ನನ್ನನ್ನು 
ಹಿಂಬಾಲಿಸದಂತೆ ಅವರು ನಿಮ್ಮ ಮಕ್ಕಳನ್ನು ಮಾರ್ಪಡಿಸು 
ವರು. ಆಗ ನಿಮ್ಮ ಮಕ್ಕಳು ಅನ್ಯದೇವರುಗಳ ಸೇವೆ 
ಮಾಡುವರು. ಆಗ ಯೆಹೋವನು ನಿಮ್ಮ ಮೇಲೆ ಬಹಳ 
ಕೋಪಗೊಂಡು ನಿಮ್ಮನ್ನು ಬೇಗನೆ ನಾಶಮಾಡುವನು. 


ಸುಳ್ಳುದೇವರುಗಳನ್ನು ನಾಶಮಾಡಿರಿ 

5""ಆ ಜನಾಂಗಗಳ ಯಜ್ಞವೇದಿಕೆಗಳನ್ನೆಲ್ಲಾ ನೀವು 
ಕೆಡವಿಹಾಕಿ ನೆಲಸಮಮಾಡಬೇಕು. ಅವರ ಸ್ಮಾರಕ 
ಕಲ್ಲುಗಳನ್ನು ಒಡೆದು ಚೂರುಚೂರು ಮಾಡಬೇಕು. 
ಅವರ ಅಶೇರಸ್ತಂಭಗಳನ್ನು ಕತ್ತರಿಸಿಹಾಕಬೇಕು; ಅವು 
ಗಳ ಪ್ರತಿಮೆಗಳನ್ನು ಸುಟ್ಟುಹಾಕಬೇಕು. ಯಾಕಂದರೆ 
ನೀವು ಯೆಹೋವನ ಪ್ರಜೆಗಳಾಗಿದ್ದೀರಿ. ಭೂಲೋಕದ 
ಲ್ಲಿರುವ ಎಲ್ಲಾ ಜನಾಂಗಗಳಿಂದ ಆತನು ನಿಮ್ಮನ್ನು ಆರಿಸಿ 
ಕೊಂಡಿದ್ದಾನೆ. ನೀವು ಆತನ ಸ್ವಕೀಯ ಪ್ರಜೆಯಾಗಿದ್ದೀರಿ. 
ದೇವರು ನಿಮ್ಮನ್ನೇ ಯಾಕೆ ಪ್ರೀತಿಸಿ ಆರಿಸಿಕೊಂಡನು? 
ನೀವು ದೊಡ್ಡ ಜನಾಂಗವಾಗಿರುವ ಕಾರಣದಿಂದಲ್ಲ. 
ನಿಜವಾಗಿಯೂ ನೀವು ಚಿಕ್ಕ ಜನಾಂಗವೇ. *ಆದರೆ 
ಯೆಹೋವನು ತನ್ನ ಪರಾಕ್ರಮವನ್ನು ತೋರಿಸಿ ನಿಮ್ಮನ್ನು 
ಈಜಿಷ್ಟಿನಿಂದ ಕರೆದುಕೊಂಡು ಬಂದನು. ನಿಮ್ಮನ್ನು 
ದಾಸತ್ವದಿಂದ ಬಿಹುಗಡೆ ಮಾಡಿದನು; ಫರೋಹನ ಹಿಡಿತ 
ದಿಂದ ನಿಮ್ಮನ್ನು ಬಿಡಿಸಿದನು; ಯಾಕಂದರೆ ಆತನು 
ನಿಮ್ಮನ್ನು ಪ್ರೀತಿಸುತ್ತಾನೆ; ನಿಮ್ಮ ಪೂರ್ವಿಕರಿಗೆ ತಾನು 
ಮಾಡಿದ ವಾಗ್ದಾನವನ್ನು ನೆರವೇರಿಸಬೇಕೆಂದಿದ್ದಾನೆ. 

9" ಆದುದರಿಂದ ನಿಮ್ಮ ದೇವರಾದ ಯೆಹೋವ 
ನೊಬ್ಬನೇ ನಿಜವಾದ ದೇವರೆಂಬುದು ನಿಮಗೆ ತಿಳಿದಿರಲಿ. 
ನೀವು ಆತನ ಮೀಲೆ ಭರವಸವಿಡಬಹುದು. ಆತನು ತಾನು 





ತ್ತಾನೆ. ತನ್ನನ್ನು ದ್ವೇಷಿಸುವ ಜನರನ್ನು ಶಿಕ್ಸಿಸಲು ಆತನು 
ನಿಧಾನ ಮಾಡುವುದಿಲ್ಲ. 11 ಆದುದರಿಂದ ನಾನು ಈ ದಿನ 
ನಿಮಗೆ ಕೊಡುವ ಆಜ್ಞಾವಿಧಿನಿಯಮಗಳನ್ನು ನೀವು 
ಚೆನ್ನಾಗಿ ಮನದಟ್ಟುಮಾಡಿಕೊಳ್ಳಬೇಕು. 

12""ನೀವು ಈ ಕಟ್ಟಳೆಗಳಿಗೆ ಕಿವಿಕೊಡುವುದಾದರೆ 
ಮತ್ತು ಅವುಗಳಿಗೆ ಎಚ್ಚರಿಕೆಯಿಂದ ವಿಧೇಯರಾದರೆ, 
ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪೂರ್ವಿಕ 
ರೊಡನೆ ಮಾಡಿಕೊಂಡ ಪ್ರೀತಿಯ ಒಡಂಬಡಿಕೆಯನ್ನು 
ನೆರವೇರಿಸುವನು. ಮತ್ತು ಆತನು ಆಶೀರ್ವದಿಸುವನು. 
ನಿಮ್ಮ ಜನಾಂಗವು ವೃದ್ಧಿಯಾಗುವಂತೆ ಮಾಹುವನು. 
ನಿಮ್ಮನ್ನೂ ನಿಮ್ಮ ಮಕ್ಕಳನ್ನೂ ಆಶೀರ್ವದಿಸುವನು. ನಿಮ್ಮ 
ಹೊಲಗಳಲ್ಲಿ ಸಮೃದ್ಧಿಯಾದ ಬೆಳೆಯು ಉಂಟಾಗುವಂತೆ 
ಆಶೀರ್ವದಿಸುವನು. ಆತನು ನಿಮಗೆ ಧಾನ್ಯ, ಹೊಸ 
ದ್ರಾಕ್ಟಾರಸ ಮತ್ತು ಎಣ್ಣೆಗಳನ್ನು ಕೊಡುವನು. ನಿಮ್ಮ ದನ 
ಕುರಿಗಳು ಮರಿಗಳನ್ನು ಈಯುವಂತೆ ಆಶೀರ್ವದಿಸು 
ವನು. ನಿಮ್ಮ ಪೂರ್ವಿಕರಿಗೆ ವಾಗ್ದಾನ ಮಾಡಿದ ದೇಶದಲ್ಲಿ 
ನೀವು ನೆಲೆಸಿರುವಾಗ ನಿಮಗೆ ಈ ಆಶೀರ್ವಾದಗಳೆಲ್ಲಾ 
ಪ್ರಾಪ್ತವಾಗುವವು. 

"ಎಲ್ಲಾ ಜನರಿಗಿಂತ ನೀವು ಹೆಚ್ಚಾಗಿ ಆಶೀರ್ವದಿಸ 
ಲ್ಪಹುವಿರಿ. ಪ್ರತಿಯೊಂದು ಕುಟುಂಬದಲ್ಲಿ ಹೆಚ್ಚು ಮಕ್ಕಳಿ 
ರುಪರು. ನಿಮ್ಮ ಹಸುಗಳು ಮರಿಗಳನ್ನು ಈಯುವವು. 
ನಿಮ್ಮಿಂದ ಎಲ್ಲಾ ತರದ ಕಾಯಿಲೆಗಳನ್ನು 
ಯೆಹೋವನು ತೆಗೆದು ಹಾಕುವನು. ಈಜಿಪ್ಟಿನಲ್ಲಿ 
ನಿಮ್ಮನ್ನು ಬಾಧಿಸುತ್ತಿದ್ದ ಭಯಂಕರ ಕಾಯಿಲೆಗಳು 
ನಿಮ್ಮನ್ನು ಬಾಧಿಸುವುದಿಲ್ಲ. ಆ ಕಾಯಿಲೆಗಳು ನಿಮ್ಮವೈರಿ 
ಗಳಿಗೆ ಉಂಟಾಗುವವು. !"ಆ ದೇಶದಲ್ಲಿ ನೀವು 
ಯೆಹೋವನ ಸಹಾಯದಿಂದ ಸೋಲಿಸುವ ಜನರನ್ನೆಲ್ಲಾ 
ಕೊಂದುಬಿಡಬೇಕು. ಅವರಿಗೆ ಕನಿಕರ ತೋರಬಾರದು. 
ಅವರ ದೇವರುಗಳನ್ನು ಪೂಜಿಸಕೂಡದು! ಯಾಕಂದರೆ 
ಅವು ನಿಮಗೆ ಉರುಲಾಗಿ ನಿಮ್ಮ ಜೀವಿತವನ್ನು ಹಾಳು 
ಮಾಡುತ್ತವೆ. 


ತನ್ನ ಜನರಿಗೆ ಸಹಾಯ ಮಾಡುವುದಾಗಿ 
ಯೆಹೋವನ ವಾಗ್ದಾನ 
1?""ನಿಮ್ಮ ಮನಸ್ಸಿನಲ್ಲಿ, "ಈ ಜನಾಂಗಗಳು ನಮ್ಮ 
ಜನಾಂಗಗಳಿಗಿಂತ ದೊಡ್ಡದಾಗಿವೆ. ಇವರನ್ನು ಹೀಗೆ 





ಮಾಡಿದ ಒಡಂಬಡಿಕೆಯನ್ನು ನೆರವೇರಿಸುವಾತನಾಗಿ 
ದ್ದಾನೆ. ಆತನನ್ನು ಪ್ರೀತಿಸಿ ಆತನ ಕಟ್ಟಳೆಗಳಿಗೆ 


ಹೋಲಿಸಲು ಸಾಧ್ಯವೇ? 8 ನೀವು ಅವರಿಗೆ ಭಯಪಡ 


ಬಾರದು. ನಿಮ್ಮ ದೇವರಾದ ಯೆಹೋವನು 


ಧರ್ಮೋಪದೇಶಕಾಂಡ 7:19-8:11 


ಫರೋಹನಿಗೂ ಈಜಿಪ್ಟಿನ ಎಲ್ಲಾ ಜನರಿಗೂ ಮಾಡಿ 
ದ್ದನ್ನು ನೆನಪು ಮಾಡಿಕೊಳ್ಳಿರಿ. 19 ಅತನು ಸೂಚಕಕಾರ್ಯ 
ಗಳನ್ನೂ ಅದ್ಭುತಕಾರ್ಯಗಳನ್ನೂ ನಡೆಸಿದ್ದನ್ನು ನೀವು 
ನೋಡಿದಿರಿ. ಆತನು ನಿಮ್ಮನ್ನು ಈಜಿಷ್ಟಿನಿಂದ ಕರೆದು 
ಕೊಂಡು ಬರಲು ತನ್ನ ಮಹಾಶಕ್ತಿಯನ್ನೂ ಬಲವನ್ನೂ 
ಬಳಸಿದ್ದನ್ನು ನೀವು ನೋಡಿದಿರಿ. ನೀವು ಭಯಪಡುವ 
ಎಲ್ಲಾ ಜನರ ಮೇಲೆ ದೇವರಾದ ಯೆಹೋವನು ಅದೇ 
ಶಕ್ತಿಯನ್ನು ಬಳಸುವನು. 3" ನಿಮ್ಮಿಂದ ತಪ್ಪಿಸಿಕೊಂಡು 
ಅಡಗಿಕೊಳ್ಳುವ ಜನರನ್ನು ಹತಿಸಲು ದೇವರು ಕಡಜದ 
ಹುಳಗಳನ್ನು ಅವರ ಮಧ್ಯಕ್ಕೆ ಕಳುಹಿಸುವನು ಮತ್ತು ಅವರ 
ನ್ನೆಲ್ಲಾ ನಾಶ ಮಾಡುವನು. 21 ಅವರಿಗೆ ನೀವು ಭಯಪಡ 
ಬೇಡಿರಿ; ಯಾಕಂದರೆ ಮಹಾದೇವರು ನಿಮ್ಮೊಂದಿಗಿ 
ದ್ಲಾನೆ. ಆತನು ಭಯಂಕರನಾಗಿದ್ದಾನೆ. ನಿಮ್ಮ ದೇವ 
ರಾದ ಯೆಹೋವನು ಆ ಜನಾಂಗಗಳವರನ್ನು ಸ್ವಲ್ಪ ಸ್ವಲ್ಪ 
ವಾಗಿಯೇ ಅಲ್ಲಿಂದ ತೆಗೆದುಬಿಡುವನು. ನೀವು ಒಂದೇ 
ಸಮಯಕ್ಕೆ ಎಲ್ಲರನ್ನು ನಾಶಮಾಡಬಾರದು. ಹಾಗೆ 
ಮಾಡಿದ್ದಲ್ಲಿ ದೇಶದಲ್ಲೆಲ್ಲಾ ಕಾಡುಪ್ರಾಣಿಗಳು ತುಂಬಿ 
ಹೋಗುತ್ತವೆ. ನಿಮ್ಮ ದೇವರಾದ ಯೆಹೋವನು ಆ 
ಜನಾಂಗಗಳವರನ್ನು ಸೋಲಿಸಲು ನಿಮಗೆ ಅವಕಾಶ 
ಮಾಡಿಕೊಡುವನು. ಯುದ್ಧಮಾಹುವಾಗ ಅವರ ಮಧ್ಯ 
ದಲ್ಲಿ ಗಲಿಬಿಲಿ ಹುಟ್ಟಿಸಿ ಅವರು ನಾಶವಾಗುವಂತೆ ಮಾಡು 
ವನು. ಅವರ ರಾಜರನ್ನು ನೀವು ಸೋಲಿಸುವಂತೆ 
ಮಾಡುವನು. ನೀವು ಅವರನ್ನು ಕೊಂದು ಅವರ ಹೆಸರು 
ಉಳಿಯದಂತೆ ಮಾಡುವಿರಿ. ನಿಮ್ಮನ್ನು ಯಾರೂ ತಡೆಯ 
ಲಾರರು. ನೀವು ಪ್ರತಿಯೊಬ್ಬರನ್ನು ನಾಶಮಾಡಿ 
ಬಿಡುಪಿರಿ. 

2""ಅವರ ದೇವರುಗಳ ಪ್ರತಿಮೆಗಳನ್ನು ಬೆಂಕಿಯಲ್ಲಿ 
ಸುಟ್ಟುಬಿಡಬೇಕು. ಅವರ ವಿಗ್ರಹಗಳಲ್ಲಿರುವ ಬೆಳ್ಳಿ 
ಬಂಗಾರಗಳನ್ನು ನೀವು ತೆಗೆದುಕೊಳ್ಳಬೇಡಿ. ನೀವು 
ತೆಗೆದುಕೊಂಡರೆ ಅವು ನಿಮಗೆ ಉರುಲಾಗಿ ನಿಮ್ಮನ್ನೇ 
ನಾಶಮಾಡುತ್ತವೆ. ಯಾಕಂದರೆ ನಿಮ್ಮ ದೇವರಾದ 
ಯೆಹೋವನು ವಿಗ್ರಹಗಳನ್ನು ದ್ವೇಷಿಸುತ್ತಾನೆ. ಅಂಥ 
ಅಸಹ್ಯ ವಿಗ್ರಹಗಳನ್ನು ನಿಮ್ಮ ಮನೆಯೊಳಗೆ ತರಲೂ 
ಬಾರದು, ಅವುಗಳನ್ನು ಬಯಸಲೂಬಾರದು; ನೀವು 
ಅವುಗಳನ್ನು ದ್ವೇಷಿಸಬೇಕು ಮತ್ತು ನಾಶಮಾಡಬೇಕು. 
ಇಲ್ಲವಾದರೆ ನೀವೂ ಅದರಂತೆಯೇ ನಾಶನಕ್ಕೆ ಗುರಿ 
ಯಾಗುವಿರಿ. 


ದೇವರಾದ ಯೆಹೋವನನ್ನು ಸ್ಮರಿಸಿರಿ 
8 ""ನಾನು ಈ ದಿನ ಕೊಡುವ ಎಲ್ಲಾ ಆಜ್ಞೆಗಳನ್ನು ನೀವು 
ಅನುಸರಿಸಬೇಕು. ಆಗ ನೀವು ದೊಡ್ಡ ಜನಾಂಗ 
ವಾಗಿ ಅಭಿವೃದ್ಧಿಯಾಗುವಿರಿ. ನಿಮ್ಮ ಪೂರ್ಪಿಕರಿಗೆ 


244 


ಯೆಹೋವನು ವಾಗ್ದಾನ ಮಾಡಿದ ದೇಶವನ್ನು ನೀವು 
ಪಡೆದುಕೊಳ್ಳುವಿರಿ. 2ನಿಮ್ಮ ದೇವರಾದ ಯೆಹೋವನು 
ಈ ನಲವತ್ತು ವರುಷಗಳ ನಿಮ್ಮಅರಣ್ಯ ಪ್ರಯಾಣವನ್ನು 
ನಡೆಸಿದ್ದನ್ನು ನೀವು ಯಾವಾಗಲೂ ಸ್ಮರಿಸಬೇಕು. 
ಯೆಹೋವನು ನಿಮ್ಮನ್ನು ಪರೀಕ್ಕಿಸುತ್ತಿದ್ದನು ಮತ್ತು 
ನಿಮ್ಮನ್ನು ದೀನರನ್ನಾಗಿ ಮಾಹಬೇಕೆಂದಿದ್ದನು. ನಿಮ್ಮ 
ಹೃದಯದ ಆಲೋಚನೆಗಳನ್ನು ಆತನು ತಿಳಿದುಕೊಳ್ಳ 
ಬೇಕೆಂದಿದ್ದನು; ನೀವು ಆತನ ಆಜ್ಞೆಗಳಿಗೆ ವಿಧೇಯರಾಗು 
ವಿರೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳ ಬೇಕೆಂದಿ 
ದ್ದನು. 3ಯೆಹೋವನು ನಿಮ್ಮನ್ನು ದೀನರನ್ನಾಗಿ ಮಾಡಿ 
ನಿಮಗೆ ಹಸಿವೆಯಾಗುವಂತೆ ಮಾಡಿದನು. ಆ ಬಳಿಕ 
ಮನ್ನದ ಮೂಲಕ ನಿಮ್ಮ ಹಸಿವೆಯನ್ನು ನೀಗಿದನು. ಇದರ 
ವಿಷಯವಾಗಿ ನೀವು ಹಿಂದೆಂದೂ ಕೇಳಿರಲಿಲ್ಲ. ನಿಮ್ಮ 
ಪೂರ್ವಿಕರೂ ನೋಡಿರಲಿಲ್ಲ. ಆತನು ಹೀಗೇಕೆ ಮಾಡಿ 
ದನು? ಯಾಕಂದರೆ ಕೇವಲ ರೊಟ್ಟಿ ತಿಂದ ಮಾತ್ರದಿಂದ 
ಮನುಷ್ಯರು ಬದುಕದೆ ದೇವರ ಬಾಯಿಂದ ಹೊರಡುವ 
ಮಾತುಗಳಿಂದಲೇ ಬದುಕುವರೆಂಬುದನ್ನು ನೀವು 
ತಿಳಿಯಬೇಕೆಂದು ಹೀಗೆ ಮಾಡಿದನು. “ಆತನು ನಿಮ್ಮನ್ನು 
ಕಾಪಾಡಿ ಸಂರಕ್ಕಿಸಿದ್ದರಿಂದ ಈ ನಲವತ್ತು ವರ್ಷ ನಿಮ್ಮ 
ಬಟ್ಟೆಗಳು ಹರಿದುಹೋಗಲಿಲ್ಲ. ನಿಮ್ಮ ಕಾಲುಗಳು ಊದಿ 
ಕೊಳ್ಳಲಿಲ್ಲ. *ಇವೆಲ್ಲವನ್ನು ನಿಮ್ಮ ದೇವರಾದ ಯೆಹೋ 
ವನು ನಿಮಗೆ ಮಾಡಿದನು. ತಂದೆಯು ತನ್ನ ಮಗನನ್ನು 
ತಿದ್ದಿ ಶಿಸ್ತಿನಲ್ಲಿ ನಡೆಸುವಂತೆ ದೇವರು ನಿಮ್ಮೊಂದಿಗೆ 
ವರ್ತಿಸಿದನು. 

6°: ಆತನ ಆಜ್ಞೆಗಳಿಗೆ ವಿಧೇಯರಾಗಿರಿ. ಆತನನ್ನು ಅನು 
ಸರಿಸಿ ಗೌರವಿಸಿರಿ. 7ನಿಮ್ಮ ದೇವರಾದ ಯೆಹೋವನು 
ಉತ್ತಮವಾದ ದೇಶವನ್ನು ನಿಮಗೆ ಕೊಡುತ್ತಿದ್ದಾನೆ. ಆ 
ದೇಶದಲ್ಲಿ ನೀರು ಸಮೃದ್ಧಿಯಾಗಿರುವುದು. ನೀರು 
ಕಣಿವೆಗಳಲ್ಲಿಯೂ ಬೆಟ್ಟಗಳಲ್ಲಿಯೂ ನೆಲದ ಮೇಲೆ 
ಹರಿದುಬರುವುದು. *ಆ ದೇಶವು ಗೋಧಿ, ಜವೆಗೋಧಿ, 
ದ್ರಾಕ್ಟಾಲತೆಗಳು, ಅಂಜೂರ, ದಾಳಿಂಬೆ ಮರಗಳಿಂದ 
ತುಂಬಿದೆ. ಅಲ್ಲಿ ಎಣ್ಣೆ ಜೀನುತುಪ್ಪ ಧಾರಾಳವಾಗಿ ಸಿಗು 
ವವು. ಅಲ್ಲಿ ನೀವು ಯಥೇಚ್ಛವಾಗಿ ತಿನ್ನುವಿರಿ. ನಿಮಗೆ 
ಬೇಕಾದದ್ದೆಲ್ಲಾ ನಿಮಗಿರುವುದು. ಅಲ್ಲಿಯ ಕಲ್ಲುಗಳು 
ಕಬ್ಬಿಣದಂತಿವೆ. ಬೆಟ್ಟಗಳಿಂದ ನೀವು ತಾಮ್ರವನ್ನು ಅಗೆದು 
ತೆಗೆಯುವಿರಿ. ನಿಮಗೆ ಬೇಕಾದಷ್ಟು ಆಹಾರ ಇರು 
ವುದು. ಆಗ ನೀವು ನಿಮಗೆ ಉತ್ತಮ ದೇಶವನ್ನು 
ಕೊಟ್ಟಿರುವ ಯೆಹೋವದೇವರನ್ನು ಸ್ತುತಿಸುವಿರಿ. 


ಯೆಹೋವನು ಮಾಡಿದ್ದ: ನ್ನು ಮರೆಯಬೇಡಿರಿ 
11""ನೀವು ನಿಮ್ಮ ದೇವರಾದ ಯೆಹೋವನನ್ನು ಮರೆತು 
ಬಿಡದಂತೆ ಎಚ್ಚರವಾಗಿರಿ. ನಾನು ಕೊಡುವ ವಿಧಿ 


245 


ನಿಯಮಗಳಿಗೆ ವಿಧೇಯರಾಗಿರಿ. ಆಗ ನಿಮಗೆ ಸಮೃದ್ಧಿ 
ಯಾಗಿ ಆಹಾರವಿರುವುದು. ನೀವು ಒಳ್ಳೆಯ ಮನೆಗಳನ್ನು 
ಕಟ್ಟಿಕೊಂಡು ವಾಸಿಸುಪಿರಿ. ನಿಮ್ಮ ಹಿಂಡು ವೃದ್ಧಿಯಾಗು 
ವುದು. ನಿಮಗೆ ಬೆಳ್ಳಿಬಂಗಾರಗಳು ಹೇರಳವಾಗಿ ದೊರಕು 
ವವು ಮತ್ತು ನೀವು ಪ್ರತಿಯೊಂದು ವಿಷಯದಲ್ಲೂ 
ಸಮೃದ್ಧಿಯನ್ನು ಕಾಣುವಿರಿ. 4ಆಗ ನೀವು ಹೆಮ್ಮೆಯಿಂದ 
ಸೊಕ್ಕಿನ ಕಣ್ಣುಳ್ಳವರಾಗಿರಬೇಡಿ. ನಿಮ್ಮ ದೇವರಾದ 
ಯೆಹೋವನನ್ನು ಮರೆತುಬಿಡಬೇಡಿರಿ. ನೀವು ಈಜಿಪ್ಟಿ 
ನಲ್ಲಿ ಗುಲಾಮರಾಗಿದ್ದಾಗ ಆತನು ನಿಮ್ಮನ್ನು ಬಿಡಿಸಿ 
ಸ್ವತಂತ್ರ ರನ್ನಾಗಿ ಮಾಡಿದನು. '* ಆತನು ನಿಮ್ಮನ್ನು ಭಯಂ 
ಕರವಾದ ಆ ಅಡವಿಯಲ್ಲಿ ನಡೆಸಿದನು. ಅಲ್ಲಿ ವಿಷದ 
ಹಾವು, ಚೇಳುಗಳು ಇದ್ದವು. ನೆಲವು ಕಾದಿದ್ದು ನೀರು 
ಎಲ್ಲಿಯೂ ಸಿಗುತ್ತಿರಲಿಲ್ಲ. ಆದರೆ ನಿಮ್ಮ ದೇವರಾದ 
ಯೆಹೋವನು ಬಂಡೆಯೊಳಗಿಂದ ನೀರನ್ನು ನಿಮಗೆ 
ಒದಗಿಸಿದನು. '6ನಿಮ್ಮ ಪೂರ್ವಿಕರು ನೋಡಿಲ್ಲದ ಮನ್ನ 
ವನ್ನು ಯೆಹೋವನು ನಿಮಗೆ ಮರುಭೂಮಿಯಲ್ಲಿ 
ತಿನ್ನಲು ಕೊಟ್ಟನು. ಯೆಹೋವನು ನಿಮ್ಮನ್ನು ಪರೀಕ್ಷಿ 
ಸಿದನು. ನೀವು ಒಳ್ಳೆಯ ಫಲಭರಿತವಾದ ಜೀವಿತವನ್ನು 
ನಡೆಸಬೇಕೆಂದು ಯೆಹೋವನು ನಿಮ್ಮನ್ನು ದೀನರನ್ನಾಗಿ 
ಮಾಡಿದನು. "ಇವೆಲ್ಲಾ ನಾವೇ ಸಂಪಾದಿಸಿದ್ದು ನಮ್ಮ 
ಶಕ್ತಿ ಸಾಮರ್ಥ್ಯಗಳಿಂದ ಇವುಗಳನ್ನು ನಾವು ಪಡೆ ದೆವು' 
ಎಂದು ನಿಮ್ಮೊಳಗೆ ಅಂದುಕೊಳ್ಳಬೇಡಿ. `ನಿಮ್ಮ ದೇವ 
ರಾದ ಯೆಹೋವನನ್ನು ಜ್ಞಾಪಕಮಾಡಿಕೊಳ್ಳಿ. ಇವೆಲ್ಲಾ 
ಸಂಪಾದಿಸುವುದಕ್ಕೆ ಆತನೇ ನಿಮಗೆ ಶಕ್ತಿ ಕೊಟ್ಟನು 
ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಯೆಹೋವನು 
ನಿಮಗೆ ಹೀಗೆ ಮಾಡುವುದರ ಉದ್ದೇಶವೇನಾಗಿತ್ತು? 
ಆತನು ನಿಮ್ಮ ಪೂರ್ವಿಕರಿಗೆ ಮಾಡಿದ ವಾಗ್ದಾನವನ್ನು 
ಇಂದು ನೆರವೇರಿಸುತ್ತಿರುವಂತೆ ನೆರವೇರಿಸಬೇಕೆಂಬುದೇ 
ಆತನ ಉದ್ದೇಶವಾಗಿತ್ತು. 

"ನಿಮ್ಮ ದೇವರಾದ ಯೆಹೋವನನ್ನು ಮರೆತುಬಿಡ 
ಬೇಡಿ. ಅನ್ಯದೇವರುಗಳನ್ನು ಅನುಸರಿಸಬೇಡಿ. ಅವು 
ಗಳನ್ನು ಪೂಜಿಸಬೇಡಿ; ಅವುಗಳ ಸೇವೆಮಾಹಬೇಡಿ. ಇಲ್ಲ 
ವಾದರೆ ನೀವು ಖಂಡಿತವಾಗಿ ನಾಶವಾಗುವಿರಿ. 
2 ಯೆಹೋವನು ನಿಮಗೋಸ್ಕರ ಇತರ ಜನಾಂಗಗಳನ್ನು 
ನಾಶಮಾಹುತ್ತಾನೆ. ನಿಮ್ಮ ದೇವರಾದ ಯೆಹೋವನಿಗೆ 
ನೀವು ಕಿವಿಗೊಡದೆ ಅನ್ಯದೇವರುಗಳನ್ನು ಅನುಸರಿಸುವು 
ದಾದರೆ ನೀವೂ ಅವರಂತೆ ನಾಶವಾಗುವಿರಿ. 





ಯೆಹೋವನು ಇಸ್ರೇಲರೊಂದಿಗಿರುವನು 
"ಇಸ್ರೇಲ್‌ ಜನರೇ, ಕೇಳಿರಿ. ಈ ದಿನ ನೀವು 
ಜೋರ್ಡನ್‌ ನದಿಯನ್ನು ದಾಟಿ ಆ ದೇಶವನ್ನು 
ಪ್ರವೇಶಿಸಿ ನಿಮಗಿಂತ ಬಲಿಷ್ಠವಾದ ಜನಾಂಗವನ್ನು 


ಧರ್ಮೋಪದೇಶಕಾಂಡ 8:12-9:9 


ಹೊಡೆದೋಡಿಸುಪಿರಿ. ಅವರ ಪಟ್ಟಣಗಳು ದೊಡ್ಡ 
ದಾಗಿವೆ; ಅದರ ಗೋಡೆಗಳು ಆಕಾಶದಷ್ಟು ಎತ್ತರವಾಗಿವೆ; 
ಅಲ್ಲಿಯ ಜನರು ಬಲಿಷ್ಠರಾಗಿದ್ದಾರೆ. ಅನಾಕ್ಯರು ಎತ್ತರ 
ವಾಗಿ ಬೆಳೆದವರು ಎಂದು ಆ ದೇಶಕ್ಕೆ ಹೋದ ಗೂಢ 
ಚಾರರು ನಿಮಗೆ ತಿಳಿಸಿದ್ದು ನೆನಫಿಲ್ಲವೆ? "ಅನಾಕ್ಯರ 
ಮುಂದೆ ಯಾರೂ ನಿಲ್ಲಲಾರರು ' ಎಂದು ಅವರು 
ಹೇಳಿದರು. ಆದರೆ ನಿಮ್ಮ ದೇವರಾದ ಯೆಹೋವನು 
ನಿಮ್ಮ ಮುಂದೆ ನದಿಯನ್ನು ದಾಟುತ್ತಾನೆಂಬುದು ನಿಮಗೆ 
ನಿಶ್ಚಯವಾಗಿ ತಿಳಿದಿರಲಿ. ಆತನು ದಹಿಸುವ ಬೆಂಕಿಯಂತಿ 
ದ್ದಾನೆ. ಆತನು ಆ ಜನಾಂಗಗಳನ್ನು ಬೇಗನೆ ನಾಶಪಡಿಸು 
ವನು; ನಿಮ್ಮ ಎದುರಿನಲ್ಲಿ ಅವರು ಬಿದ್ದುಹೋಗುವಂತೆ 
ಮಾಡುವನು. ಇದು ನೆರವೇರುವುದಾಗಿ ಯೆಹೋವನೇ 
ನಿಮಗೆ ವಾಗ್ದಾನ ಮಾಡಿದ್ದಾನೆ. 

*""ಅಲ್ಲಿಯ ಜನರನ್ನು ದೇವರಾದ ಯೆಹೋವನು 
ಹೊಡೆದೋಡಿಸುವನು. ಆದರೆ ನೀವು ನಿಮ್ಮ ಮನಸ್ಸಿನಲ್ಲಿ 
"ನಾವು ನೀತಿವಂತರಾಗಿದ್ದುದರಿಂದ ಮತ್ತು ಒಳ್ಳೆಯವ 
ರಾಗಿದ್ದುದರಿಂದ ಆತನು ನಮ್ಮನ್ನು ಈ ಒಳ್ಳೆಯ ದೇಶಕ್ಕೆ 
ತಂದನು' ಎಂದು ನೆನಸಿಕೊಳ್ಳಬೇಡಿ. ಅದು ಕಾರಣವಲ್ಲ, 
ಅಲ್ಲಿಯ ಜನರು ಬಹು ಕೆಟ್ಟವರಾಗಿದ್ದ ಕಾರಣ 
ಯೆಹೋವನು ಅವರನ್ನು ಹೊರಡಿಸಿದನು. 5ನೀವು 
ಉತ್ತಮ ರೀತಿಯಲ್ಲಿ ಜೀವಿಸುವಿರಿ ಎಂದು ದೇವರು 
ನಿಮಗೆ ಆ ದೇಶವನ್ನು ಕೊಡುವುದಿಲ್ಲ. ಅವರು ಕೆಟ್ಟದ್ದಾಗಿ 
ಜೀವಿಸುತ್ತಿರುವುದರಿಂದ ದೇವರು ಅವರನ್ನು ಹೊರಡಿಸಿ 
ನೀವು ಆ ದೇಶವನ್ನು ಅನುಭವಿಸುವಂತೆ ಮಾಡಿದನು; 
ಆತನು ನಿಮ್ಮ ಪೂರ್ನ್ವಿಕರಾದ ಅಬ್ರಹಾಮನಿಗೆ, ಇಸಾಕ 
ನಿಗೆ. ಯಾಕೋಬನಿಗೆ ಕೊಟ್ಟಿರುವ ವಾಗ್ದಾನಗಳನ್ನು ನೆರ 
ವೇರಿಸುವುದಕ್ಕಾಗಿ ನಿಮಗೆ ಆ ದೇಶವನ್ನು ಕೊಡುವನು. 
ನಿಮ್ಮ ದೇವರಾದ ಯೆಹೋವನು ಆ ಉತ್ತಮವಾದ 
ದೇಶವನ್ನು ನಿಮಗೆ ವಾಸಿಸಲು ಕೊಹುವನು. ನೀವು ಒಳ್ಳೆ 
ಯವರು ಎಂಬುದಾಗಿ ಅಲ್ಲ ನಿಜವಾಗಿ ಹೇಳಬೇಕಾದರೆ 
ನೀವು ಹಠಮಾರಿಗಳು. 


ಯೆಹೋವನ ಕೋಪವನ್ನು ನೆನಪಿಗೆ ತಂದುಕೊಳ್ಳಿರಿ 

7""ನೀವು ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ 
ನಿಮ್ಮ ದೇವರಾದ ಯೆಹೋವನನ್ನು ನೀವು ಸಿಟ್ಟಿಗೆಬ್ಬಿ 
ಸಿದ್ದನ್ನು ಮರೆಯಬೇಡಿರಿ. ನೀವು ಈಜಿಪ್ಟ್‌ ದೇಶವನ್ನು 
ಬಿಟ್ಟುಬಂದಂದಿನಿಂದ ಈ ದಿನದ ತನಕವೂ ಆತನ 
ಮಾತನ್ನು ಅನುಸರಿಸಲು ನಿರಾಕರಿಸಿರುವಿರಿ. *ನೀವು 
ಹೋರೇಬ್‌ ಬೆಟ್ಟದಲ್ಲಿ (ಸೀನಾಯ್‌) ಯೆಹೋವನನ್ನು 
ಬಹಳ ಸಿಟ್ಟಿಗೆಬ್ಬಿಸಿದ್ದೀರಿ. ಯೆಹೋವನು ನಿಮ್ಮನ್ನು ನಾಶ 
ಪಡಿಸುವಷ್ಟು ಕೋಪಗೊಂಡಿದ್ದನು. *ನಾನು ಕಲ್ಲಿನ 
ಹಲಗೆಗಳನ್ನು ತೆಗೆದುಕೊಂಡು ಬರಲು ಬೆಟ್ಟದ 


ಧರ್ಮೋಪದೇಶಕಾಂಡ 9:10-29 


ಮೇಲೇರಿದ್ದೆನು. ಯೆಹೋವ ದೇವರು ನಿಮ್ಮೊಂದಿಗೆ 
ಮಾಡಿಕೊಂಡ ಒಡಂಬಡಿಕೆ ಆ ಹಲಗೆಯ ಮೇಲೆ 
ಬರೆಯಲ್ಪಟ್ಟಿತ್ತು. ನಾನು ಆ ಬೆಟ್ಟದ ಮೇಲೆ ನಲವತ್ತು 
ದಿವಸ ಹಗಲಿರುಳು ಕಳೆದೆನು. ನಾನು ಅನ್ನವನ್ನಾಗಲೀ 
ನೀರನ್ನಾಗಲೀ ತೆಗೆದುಕೊಳ್ಳಲಿಲ್ಲ. 10 ಯೆಹೋವನು ತನ್ನ 
ಬೆರುಳುಗಳಿಂದ ಕಲ್ಲಿನ ಹಲಗೆಗಳ ಮೇಲೆ ಆಜ್ಞೆಗಳನ್ನು 
ಬರೆದು ನನಗೆ ಕೊಟ್ಟನು. ನೀವು ಸೀನಾಯ್‌ ಬೆಟ್ಟದ 
ಬಳಿ ಸಮೂಹವಾಗಿ ಸೇರಿಬಂದಿದ್ದಾಗ ಆತನು ಬೆಂಕಿಯ 
ಜ್ವಾಲೆಯೊಳಗಿಂದ ನಿಮಗೆ ತಿಳಿಸಿದ ಪ್ರತಿಯೊಂದನ್ನೂ 
ಬರೆದಿದ್ದನು. 

"ಹಾಗೆ. ನಲವತ್ತು ದಿನಗಳ ಅಂತ್ಯದಲ್ಲಿ 
ಯೆಹೋವನು ಒಡಂಬಡಿಕೆಯನ್ನು ಬರೆದಿದ್ದ ಆ ಎರಡು 
ಕಲ್ಲಿನ ಹಲಗೆಗಳನ್ನು ನನಗೆ ಕೊಟ್ಟನು. 12ಆಗ ಆತನು 
ನನಗೆ, "ಎದ್ದು ಬೇಗನೆ ಕೆಳಗಿಳಿ. ನೀನು ಈಜಿಷ್ಟಿನಿಂದ 
ಬಿಡಿಸಿತಂದ ಜನರು ತಮ್ಮನ್ನು ತಾವೇ ಕೆಡಿಸಿಕೊಂಡಿದ್ದಾರೆ. 
ಇಷ್ಟು ಬೇಗನೆ ಅವರು ನನ್ನ ಆಜ್ಞೆಗಳನ್ನು ಮೀರಿದ್ದಾರೆ. 
ಅವರು ಬಂಗಾರವನ್ನು ಕರಗಿಸಿ ತಮಗಾಗಿ ವಿಗ್ರಹವನ್ನು 
ಮಾಡಿಕೊಂಡಿದ್ದಾರೆ' ಎಂದು ಹೇಳಿದನು. 

1" ಅಲ್ಲದೆ ಯೆಹೋವನು ನನಗೆ, "ನಾನು ಈ ಜನ 
ರನ್ನು ಗಮನಿಸುತ್ತಿದ್ದೇನೆ. ಇವರು ತುಂಬಾ ಹಠಮಾರಿ 
ಗಳು. “ಇವರನ್ನು ನಾನು ಸಂಪೂರ್ಣವಾಗಿ ನಾಶ ಮಾಡು 
ತ್ತೇನೆ. ಅವರ ಹೆಸರುಗಳನ್ನು ಯಾರೂ ನೆನಪಿನಲ್ಲಿಟ್ಟು 
ಕೊಳ್ಳದಂತೆ ಮಾಡುತ್ತೇನೆ. ಆಮೇಲೆ ನಾನು ನಿನ್ನಿಂದ 
ಮಹತ್ತಾದ ಮತ್ತು ಬಲಿಷ್ಠವಾದ ಜನಾಂಗವನ್ನು ನಿರ್ಮಿಸು 
ತ್ತೇನೆ' ಎಂದು ಹೇಳಿದನು. 


ಬಂಗಾರದ ಬಸವ 

15""ನಾನು ಕೂಡಲೇ ಬೆಟ್ಟದಿಂದ ಹಿಂತಿರುಗಿ ಬಂದೆನು. 
ಅದು ಬೆಂಕಿಯಿಂದ ಸುಡುತ್ತಲಿತ್ತು ಮತ್ತು ಒಡಂಬಡಿ 
ಕೆಯ ಕಲ್ಲಿನ ಹಲಗೆಗಳು ನನ್ನ ಬಳಿಯಲ್ಲಿ ಇದ್ದವು. 
16ನಾನು ಕೆಳಗೆ ನೋಡಿದಾಗ ಬಂಗಾರದಿಂದ ಬಸವನನ್ನು 
ಮಾಡಿಕೊಂಡು ಯೆಹೋವನ ವಿರುದ್ಧವಾಗಿ ಪಾಪ 
ಮಾಡಿದ್ದೀರಿ. ಯೆಹೋವನ ಆಜ್ಞೆಯನ್ನು ಅಷ್ಟು ಬೇಗನೇ 
ನೀವು ಉಲ್ಲಂಘಸಿದ್ದೀರಿ. ನನ್ನ ಬಳಿಯಲ್ಲಿದ್ದ ಆ ಕಲ್ಲಿನ 
ಹಲಗೆಗಳನ್ನು ನಾನು ನೆಲಕ್ಕೆ ಅಪ್ಪಳಿಸಿದೆನು. ನಿಮ್ಮ 
ಕಣ್ಣೆದುರಿನಲ್ಲಿ ಅವುಗಳನ್ನು ತುಂಡುತುಂಡಾಗಿ ಮಾಡಿ 
ದೆನು. ಆಮೇಲೆ ನಾನು ನಲವತ್ತು ದಿನ ಹಗಲಿರುಳು 
ಯೆಹೋವನ ಮುಂದೆ ಬೋರಲ ಬಿದ್ದಿದ್ದೆನು. ನಾನು 
ಊಟ ಮಾಡಲಿಲ್ಲ ನೀರನ್ನು ಕುಡಿಯಲಿಲ್ಲ ಯಾಕಂದರೆ 
ನೀವು ಪಾಪ ಮಾಡಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು 
ಮಾಡಿದ್ದರಿಂದ ಆತನು ಕೋಪಗೊಂಡಿದ್ದನು. 
2 ಯೆಹೋವನ ಭಯಂಕರ ಕೋಪಕ್ಕೆ ನಾನು 


246 


ಹೆದರಿದ್ದೆನು. ನಿಮ್ಮನ್ನು ನಾಶಮಾಹುವಷ್ಟರ ತನಕ ಆತನು 
ಕೋಪಗೊಂಡಿದ್ದನು. ಆದರೆ ಆತನು ನನ್ನ ಬಿನ್ನಹಗಳನ್ನು 
ಲಾಲಿಸಿದನು. ಯೆಹೋವನು ಆರೋನನನ್ನು ನಾಶ 
ಪಡಿಸುವಷ್ಟು ಕೋಪೋದ್ರಿಕ್ತನಾಗಿದ್ದನು. ನಾನು ಅವನಿ 
ಗಾಗಿ ಪ್ರಾರ್ಥಿಸಿದೆನು. [ನೀವು ಮಾಡಿದ ಬಂಗಾರದ 
ಬಸವನನ್ನು ತೆಗೆದುಕೊಂಡು ಚೂರುಚೂರು ಮಾಡಿ, 
ಬೆಂಕಿಯಲ್ಲಿ ಸುಟ್ಟುಬಿಟ್ಟೆನು. ಮತ್ತೆ ಅದನ್ನು ಬಡಿದು 
ಧೂಳನ್ನಾಗಿ ಮಾಡಿ ಆ ಧೂಳನ್ನು ಬೆಟ್ಟದಿಂದ 
ಹರಿಯುತ್ತಿದ್ದ ನದಿಯಲ್ಲಿ ಬಿಟ್ಟಿನು. 





ಇಸ್ರೇಲರನ್ನು ಮನ್ನಿಸಲು ದೇವರಿಗೆ ಮೋಶೆಯ ಬಿನ್ನಹ 

>" ಅದೇ ಪ್ರಕಾರ ತಬೇರಾ, ಮಸ್ಸಾ ಮತ್ತು ಕಿಬ್ರೋತ್‌ 
ಹತಾವಾಗಳಲ್ಲಿಯೂ ನೀವು ಯೆಹೋವನನ್ನು ಸಿಟ್ಟಿ 
ಗೆಬ್ಬಿಸಿದ್ದಿರಿ. ಕಾದೇಶ್‌ ಬರ್ನೇಯದಿಂದ ಹೊರಡಲು 
ಆತನು ನಿಮಗೆ ಹೇಳಿದಾಗ ನೀವು ಆತನಿಗೆ ವಿಧೇಯ 
ರಾಗಲಿಲ್ಲ. ಆತನು ನಿಮಗೆ, "ನೀವು ಬೆಟ್ಟಪ್ರದೇಶವನ್ನು 
ಹತ್ತಿಹೋಗಿ ನಾನು ನಿಮಗೆ ಕೊಡುವ ದೇಶವನ್ನು ವಶ 
ಪಡಿಸಿಕೊಳ್ಳಿ' ಎಂದು ಹೇಳಿದಾಗ ನಿಮ್ಮ ದೇವರಾದ 
ಯೆಹೋವನಿಗೆ ವಿಧೇಯರಾಗಲಿಲ್ಲ. ನೀವು ಆತನಲ್ಲಿ 
ಭರವಸೆ ಇಡಲಿಲ್ಲ. ನೀವು ಆತನ ಆಜ್ಞೆಗೆ ಕಿವಿಗೊಡಲಿಲ್ಲ. 
ನಾನು ನಿಮ್ಮನ್ನು ತಿಳಿದಿರುವ ಕಾಲದಿಂದ ನೀವು 
ಯೆಹೋವನಿಗೆ ಅವಿಧೇಯರಾಗಿಯೇ ಇದ್ದೀರಿ. 

"ನಾನು ಯೆಹೋವನ ಮುಂದೆ ನಲವತ್ತು ಹಗಲು 
ರಾತ್ರಿ ಬೋರಲುಬಿದ್ದು ಆತನು ನಾಶ ಮಾಡಲಿಕ್ಕಿದ್ದ 
ನಿಮಗಾಗಿ ಪ್ರಾರ್ಥಿಸಿದೆನು. "ನನ್ನ ಒಡೆಯನೇ, 
ಯೆಹೋವನೇ, ನಿನ್ನ ಜನರನ್ನು ನೀನು ನಾಶಮಾಡ 
ಬೇಹ. ಅವರು ನಿನ್ನ ಜನಾಂಗ. ನಿನ್ನ ಪರಾಕ್ರಮದಿಂದ 
ನೀನು ಈಜಿಷ್ಟಿನಿಂದ ಅವರನ್ನು ಬಿಡಿಸಿ ಹೊರತಂದಿರುವೆ. 
ಯೆಹೋವನೇ, ನೀನು ಅಬ್ರಹಾಮನಿಗೆ, ಇಸಾಕನಿಗೆ, 
ಯಾಕೋಬನಿಗೆ ಮಾಡಿದ ವಾಗ್ದಾನವನ್ನು ನಿನ್ನ ನೆನಪಿಗೆ 
ತಂದುಕೋ. ಇವರು ಎಷ್ಟು ಹಠಮಾರಿಗಳೆಂಬುದನ್ನು 
ಮರೆತುಬಿಡು. ಅವರ ಪಾಪಮಾರ್ಗವನ್ನಾಗಲೀ, ಪಾಪ 
ಗಳನ್ನಾಗಲೀ ನೋಡಬೇಡ. ನೀನು ಇವರಿಗೆ ಶಿಕ್ಷೆ 
ಕೊಟ್ಟರೆ ಈಜಿಪ್ಟಿನವರು, "ದೇವರು ತನ್ನ ಜನರನ್ನು ತಾನು 
ವಾಗ್ದಾನ ಮಾಡಿದ ದೇಶಕ್ಕೆ ನಡೆಸಲು ಅಸಮರ್ಥ 
ನಾದನು. ಆತನು ಅವರನ್ನು ದ್ವೇಷಿಸುತ್ತಾನೆ; ಆದುದ 
ರಿಂದ ಅವರನ್ನು ಮರುಭೂಮಿಯಲ್ಲಿ ಹತಮಾಡಲು 
ಕೊಂಡೊಯ್ದಿದ್ದಾನೆ' ಎಂದು ಹೇಳುವರು. ಆದರೆ 
ಅವರು ನಿನ್ನ ಜನರಾಗಿದ್ದಾರೆ. ಅವರು ನಿನಗೆ ಸಂಬಂಧ 
ಪಟ್ಟವರಾಗಿದ್ದಾರೆ; ನಿನ್ನ ಬಲಪರಾಕ್ರಮದಿಂದ ಅವರನ್ನು 
ದಾಸತ್ವದಿಂದ ಬಿಡುಗಡೆ ಮಾಡಿರುವೆ.” 





247 


ಹೊಸ ಕಲ್ಲಿನ ಹಲಗೆಗಳು 
ಆಗ ಯೆಹೋವನು ನನಗೆ, "ಮೊದಲಿನ ಎರಡು 

1 0 ಕಲ್ಲಿನ ಹಲಗೆಗಳಂತೆಯೇ ಎರಡು ಕಲ್ಲಿನ ಹಲಗೆ 
ಗಳನ್ನು ಮಾಡು. ಆಮೇಲೆ ಬೆಟ್ಟದ ಮೇಲೆ ನನ್ನ ಬಳಿಗೆ 
ಬಾ. ಅಲ್ಲದೆ ಒಂದು ಮರದ ಪೆಟ್ಟಿಗೆಯನ್ನೂ ತಯಾರು 
ಮಾಡು. ನೀನು ಒಡೆದುಹಾಕಿದ ಮೊದಲಿನ ಕಲ್ಲು 
ಹಲಗೆಗಳ ಮೇಲೆ ಯಾವ ಪದಗಳನ್ನು ಬರೆದಿದ್ದೆನೊ 
ಅದೇ ಪದಗಳನ್ನು ಈ ಕಲ್ಲಿನ ಹಲಗೆಗಳ ಮೇಲೆ ಬರೆ 
ಯುತ್ತೇನೆ. ಈ ಹೊಸ ಕಲ್ಲಿನ ಹಲಗೆಗಳನ್ನು ನೀನು 
ಮರದ ಪೆಟ್ಟಿಗೆಯಲ್ಲಿಡಬೇಕು' ಎಂದು ಹೇಳಿದನು. 

3""ನಾನು ಜಾಲಿಮರದಿಂದ ಪೆಟ್ಟಿಗೆಯನ್ನು ಮಾಡಿ 
ದೆನು. ಎರಡು ಕಲ್ಲಿನ ಹಲಗೆಗಳನ್ನು ತಯಾರಿಸಿ ಬೆಟ್ಟ 
ವನ್ನೇರಿದೆನು. ಆಗ ಯೆಹೋವನು ಮುಂಚಿನಂತೆಯೇ 
ಇದರಲ್ಲೂ ದಶಾಜ್ಞೆಗಳನ್ನು ಬರೆದು ನನಗೆ ಕೊಟ್ಟನು. 
ನೀವು ಬೆಟ್ಟದ ಬಳಿ ಒಟ್ಟಾಗಿ ಸೇರಿಬಂದಿದ್ದಾಗ ಆತನು 
ಬೆಂಕಿಯೊಳಗಿಂದ ಹೇಳಿದ್ದ ದಶಾಜ್ಞೆಗಳೇ ಇವು. "ನಾನು 
ಬೆಟ್ಟದಿಂದಿಳಿದು ಆ ಕಲ್ಲಿನ ಹಲಗೆಗಳನ್ನು ಯೆಹೋವನ 
ಅಪ್ಪಣೆಯಂತೆ ನಾನು ಮಾಡಿದ ಪೆಟ್ಟಿಗೆಯೊಳಗಿಟ್ಟಿನು. ಆ 
ಕಲ್ಲಿನ ಹಲಗೆಗಳು ಈಗಲೂ ಇವೆ.'' 

ಅಸ್ರೇಲರು ಯಾಕಾನ್ಯರ ಬಾವಿಗಳ ಬಳಿಯಿಂದ 
ಪ್ರಯಾಣಮಾಡಿ ಮೋಸೇರಕ್ಕೆ ಬಂದರು. ಆರೋನನು 
ಸತ್ತುಹೋದದ್ದು ಮತ್ತು ಅವನ ಶವವನ್ನು ಹೂಳಿಟ್ಟದ್ದು 
ಅಲ್ಲಿಯೇ. ಆರೋನನ ಬದಲಿಗೆ ಅವನ ಮಗನಾದ 
ಎಲ್ಲಾಜಾರನು ಯಾಜಕನಾದನು. 'ಆಮೇಲೆ ಇಸ್ರೇಲ್‌ 
ಜನರು ಮೋಸೇರದಿಂದ ಗುದ್ಲೋದ ಎಂಬ ಸ್ಥಳಕ್ಕೆ 
ಬಂದರು. ಆಮೇಲೆ ಗುದ್ಗೋದದಿಂದ ಯೊಟ್ಟಾತ ಎಂಬ 
ನದಿಗಳುಳ್ಳ ಸ್ಥಳದಲ್ಲಿ ಪಾಳೆಯ ಮಾಡಿದರು. 5 
ಸಮಯದಲ್ಲಿ ಯೆಹೋವನು ಲೇವಿಕುಲದವರನ್ನು 
ಒಂದು ವಿಶೇಷವಾದ ಕೆಲಸಕ್ಕಾಗಿ ಬೇರೆ ಕುಲಗಳವರಿಂದ 
ಪ್ರತ್ಯೇಕಿಸಿದನು. ಅವರಿಗೆ ಯೆಹೋವನ ಒಡಂಬಡಿಕೆಯ 
ಪೆಟ್ಟಿಗೆಯನ್ನು ಎತ್ತಿಕೊಂಡು ಹೋಗುವ ಕೆಲಸ ಕೊಡಲ್ಪ 
ಟ್ವಿತು. ಯೆಹೋವನ ಸನ್ನಿಧಾನದಲ್ಲಿ ಅವರು ಯಾಜಕರ 
ಕೆಲಸವನ್ನು ಮಾಡಿದರು. ಅಲ್ಲದೆ ಯೆಹೋವನ ಜನರಿಗೆ 
ದೇವರ ಆಶೀರ್ವಾದ ವಚನಗಳನ್ನು ಹೇಳುವ ಕೆಲಸವನ್ನು 
ಅವರು ಮಾಡಿದರು. *ಹೀಗಿದ್ದುದರಿಂದ ಅವರಿಗೆ ತಮ್ಮ 
ಸಹೋದರರ ಜೊತೆಯಲ್ಲಿ ವಾಗ್ದಾನದ ದೇಶದೊಳಗೆ 
ಸ್ವಾಸ್ಯವು ದೊರಕಲಿಲ್ಲ. ಅವರ ಸ್ವಾಸ್ತ್ಯವು ಯೆಹೋವನೇ 
ಆಗಿದ್ದನು. ಇದು ದೇವರಾದ ಯೆಹೋವನ ವಾಗ್ದಾನ. 

10°" ಹಿಂದಿನ ಪ್ರಕಾರ ಈ ಸಾರಿಯೂ ನಾನು ನಲವತ್ತು 
ದಿನ ಹಗಲಿರುಳು ಪರ್ವತದ ಮೇಲಿದ್ದೆನು. ನನ್ನ ಮಾತು 
ಗಳನ್ನು ಯೆಹೋವನು ಆಲೈಸಿದನು; ನಿಮ್ಮನ್ನು ನಾಶ 
ಮಾಡುವುದಿಲ್ಲವೆಂದು ಪ್ರಮಾಣ ಮಾಡಿದನು. 





ಧರ್ಮೋಪದೇಶಕಾಂಡ 10:1-20 


1! ಯೆಹೋವನು ನನಗೆ, "ನನ್ನ ಜನರನ್ನು ಪ್ರಯಾಣದಲ್ಲಿ 
ಮುನ್ನಡೆಸು; ನಾನು ಅವರ ಪೂರ್ನಿಕರಿಗೆ ವಾಗ್ದಾನ 
ಮಾಡಿದ ಆ ದೇಶದಲ್ಲಿ ಅವರು ನೆಲೆಸಬೇಕು' ಎಂದು 
ಹೇಳಿದನು. 


ಯೆಹೋವನು ಅಪೇಕ್ಷಿಸುವುದೇನೆಂದರೆ 

2" ಇಸ್ರೇಲ್‌ ಜನರೇ, ಕೇಳಿರಿ! ನಿಮ್ಮ ದೇವರಾದ 
ಯೆಹೋವನು ನಿಮ್ಮಿಂದ ನಿಜವಾಗಿಯೂ ಅಪೇಕ್ಸಿಸುವು 
ದೇನು? ನೀವು ಆತನನ್ನು ಗೌರವಿಸಬೇಕೆಂದೂ ಆತನ 
ಆಜ್ಞೆಗಳಿಗೆ ವಿಧೇಯರಾಗಬೇಕೆಂದೂ ಅಪೇಕ್ಷಿಸುತ್ತಾನೆ. 
ನೀವು ಆತನನ್ನು ಪ್ರೀತಿಸಿ, ನಿಮ್ಮ ಪೂರ್ಣಹೃದಯ 
ದಿಂದಲೂ ಪೂರ್ಣಆತ್ಮದಿಂದಲೂ ಆತನ ಸೇವೆ ಮಾಡ 
ಬೇಕೆಂದು ಆತನು ಅಪೇಕ್ಷಿಸುತ್ತಾನೆ. ಆದುದರಿಂದ 
ನಾನು ನಿಮಗೆ ಕೊಡುವ ಆತನ ಕಟ್ಟಳೆ, ವಿಧಿನಿಯಮ 
ಗಳಿಗೆ ವಿಧೇಯರಾಗಿರಿ. ಇವೆಲ್ಲವೂ ನಿಮ್ಮ ಒಳ್ಳೆಯದ 
ಕ್ಕಾಗಿಯೇ ಇರುತ್ತದೆ. 

"ಪ್ರತಿಯೊಂದೂ ಯೆಹೋವನದೇ. ಉನ್ನತವಾದ 
ಆಕಾಶವೂ ಯೆಹೋವನದೇ. ಈ ಭೂಮಿಯೂ, ಅದರ 
ಲ್ಲಿರುವ ಸಮಸ್ತವೂ ದೇವರಿಗೇ ಸೇರಿದ್ದು. 
'* ಯೆಹೋವನು ನಿಮ್ಮ ಪೂರ್ವಿಕರನ್ನು ಎಷ್ಟು ಪ್ರೀತಿ 
ಮಾಡಿದ್ದನೆಂದರೆ, ಅವರ ಸಂತಾನದವರಾದ ನಿಮ್ಮನ್ನು 
ತನ್ನ ಜನರನ್ನಾಗಿ ಆರಿಸಿಕೊಳ್ಳುವಷ್ಟು ಪ್ರೀತಿಸಿದನು; ಬೇರೆ 
ಜನಾಂಗದವರ ಬದಲಾಗಿ ನಿಮ್ಮನ್ನೇ ಆರಿಸಿಕೊಂಡನು. 
ನೀವು ಇಂದಿಗೂ ಆತನಿಂದ ಆರಿಸಲ್ಪಟ್ಟ ಜನರಾಗಿದ್ದೀರಿ. 

16°: ಆದುದರಿಂದ ಹಠಮಾರಿಗಳಾಗಬೇಡಿರಿ. ನಿಮ್ಮ 
ಹೃದಯಗಳನ್ನು ಯೆಹೋವನಿಗೆ ಕೊಡಿರಿ. 
17 ಯಾಕಂದರೆ ಯೆಹೋವನೇ ನಿಮ್ಮ ದೇವರು. ಆತನು 
ದೇವರುಗಳ ದೇವರೂ ಪ್ರಭುಗಳ ಪ್ರಭುವೂ ಆಗಿದ್ದಾನೆ. 
ಆತನು ಮಹಾದೇವರಾಗಿದ್ದಾನೆ. ಆತನು ಆಶ್ಚರ್ಯಕರ 
ವಾಗಿದ್ದಾನೆ ಮತ್ತು ಪರಾಕ್ರಮಶಾಲಿಯಾಗಿದ್ದಾನೆ. 
ಹೋರಾಟಗಾರ. ಆತನಿಗೆ ಎಲ್ಲಾ ಜನರೂ ಒಂದೇ. 
ಆತನು ತನ್ನ ತೀರ್ಮಾನವನ್ನು ಬದಲಾಯಿಸಲು ಲಂಚ 
ಸ್ವೀಕರಿಸುವವನಲ್ಲ. 'ಅನಾಥಮಕ್ಕಳಿಗೂ ವಿಧವೆಯ 
ರಿಗೂ ಆತನು ಸಹಾಯಕನಾಗಿದ್ದಾನೆ. ನಮ್ಮ ದೇಶದಲ್ಲಿ 
ರುವ ಪರದೇಶಿಯರನ್ನೂ ಆತನು ಪ್ರೀತಿಸುತ್ತಾನೆ; ಅವ 
ರಿಗೆ ಊಟ ಬಟ್ಟೆಗಳನ್ನು ಒದಗಿಸುತ್ತಾನೆ. '`ಆದುದರಿಂದ 
ನೀವೂ ಪರದೇಶಿಯರನ್ನು ಪ್ರೀತಿಸಬೇಕು. ನೀವು ಸಹ 
ಈಜಿಪ್ಟ್‌ ದೇಶದಲ್ಲಿ ಪರದೇಶಿಗಳಾಗಿದ್ದಿರಿ. 

2°" ನೀವು ನಿಮ್ಮ ದೇವರಾದ ಯೆಹೋವನನ್ನು 
ಗೌರವಿಸಿ ಆತನೊಬ್ಬನನ್ನೇ ಆರಾಧಿಸಬೇಕು. ಆತನನ್ನು 
ಬಿಟ್ಟು ತೊಲಗದಿರಿ. ವಾಗ್ದಾನ, ಒಡಂಬಡಿಕೆಗಳನ್ನು 
ಮಾಡುವಾಗ ಆತನ ಹೆಸರಿನಲ್ಲಿಯೇ ಮಾಡಿರಿ. 


ಧರ್ಮೋಪದೇಶಕಾಂಡ 10:21-11:19 248 


2! ಯೆಹೋವನನ್ನು ಮಾತ್ರ ನೀವು ಸ್ತುತಿಸಬೇಕು. ಆತನೇ 
ನಿಮ್ಮ ದೇವರು. ಆತನು ನಿಮಗಾಗಿ ಆಶ್ಚರ್ಯಕರವಾದ 
ಕಾರ್ಯಗಳನ್ನು ಮಾಡಿದ್ದಾನೆ. ಅವುಗಳನ್ನು ನೀವು 
ಕಣ್ಣಾರೆ ಕಂಡಿದ್ದೀರಿ. ನಿಮ್ಮ ಪೂರ್ವಿಕರು ಈಜಿಪ್ಪಿಗೆ 
ಹೋದಾಗ ಅವರಲ್ಲಿ ಕೇವಲ ಎಪ್ಪತ್ತು ಮಂದಿ ಮಾತ್ರ 
ಇದ್ದರು. ಆದರೆ ನಿಮ್ಮ ದೇವರಾದ ಯೆಹೋವನು ಆಕಾಶ 
ದಲ್ಲಿರುವ ನಕ್ಸತ್ರಗಳಂತೆ ನಿಮ್ಮನ್ನು ಅನೇಕಾನೇಕ 
ಜನರನ್ನಾಗಿ ಮಾಡಿದ್ದಾನೆ. 


ಯೆಹೋವನನ್ನು ಸ್ಥರಿಸಿರಿ 
1 1 ""ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿರಿ. 
ಆತನು ಹೇಳಿದವುಗಳನ್ನೆಲ್ಲ ಮಾಡಿರಿ. ನೀವು 
ಕಟ್ಟಳೆಗಳಿಗೆ, ನಿಯಮಗಳಿಗೆ ಮತ್ತು ಆಜ್ಞೆಗಳಿಗೆ ಯಾವಾ 
ಗಲೂ ವಿಧೇಯರಾಗಿರಬೇಕು. ?ನಿಮಗೆ ಉಪದೇಶ 
ಮಾಡುವುದಕ್ಕಾಗಿ ನಿಮ್ಮ ದೇವರಾದ ಯೆಹೋವನು 
ಮಾಡಿದ ಮಹತ್ಕಾರ್ಯಗಳನ್ನು ನೆನಪುಮಾಡಿರಿ. ಆತನ 
ಕಾರ್ಯಗಳನ್ನು ನೋಡಿದವರು ನೀವೇ ಹೊರತು ನಿಮ್ಮ 
ಮಕ್ಕಳಲ್ಲ: ಆತನು ಎಂಥಾ ಶಕ್ತಿಶಾಲಿ ಎಂದು ನೀವು 
ತಿಳಿದಿದ್ದೀರಿ. 3ನಿಮ್ಮ ಮಕ್ಕಳಲ್ಲ, ನೀವು ಆತನು ಮಾಡಿದ 
ಮಹತ್ಕಾರ್ಯಗಳನ್ನು ನೋಡಿದವರು. ಈಜಿಪ್ಟಿನಲ್ಲಿ 
ಫರೋಹನಿಗೂ ಅವನ ಸಮಸ್ತ ಪ್ರಜೆಗಳಿಗೂ ಮಾಡಿ 
ದ್ದನ್ನು ನೀವು ನೋಡಿದ್ದೀರಿ. “ನಿಮ್ಮ ಮಕ್ಕಳಲ್ಲ, ನೀವು 
ಈಜಿಪ್ಟಿನ ಸೈನಿಕರನ್ನು ಅವರ ಕುದುರೆ ರಥಗಳಿಗೂ ಮಾಡಿ 
ದ್ದನ್ನು ನೋಡಿದವರು. ಅವರು ನಿಮ್ಮನ್ನು ಓಡಿಸಿಕೊಂಡು 
ಬರುತ್ತಿದ್ದರು. ಆದರೆ ಯೆಹೋವನು ಅವರನ್ನು ಸಮು 
ದ್ರದ ನೀರಿನಲ್ಲಿ ಮುಳುಗಿ ಹೋಗುವಂತೆ ಮಾಡಿದು 
ದ್ದನ್ನು ನೋಡಿದ್ದೀರಿ, ಮತ್ತು ಅವರು ಸಂಪೂರ್ಣವಾಗಿ 
ನಾಶವಾಗುವುದನ್ನು ನೋಡಿದ್ದೀರಿ. 5ನೀವು ಈ ಸ್ಥಳಕ್ಕೆ 
ಬರುವತನಕ ನಿಮ್ಮ ದೇವರಾದ ಯೆಹೋವನು ನಿಮ 
ಗೋಸ್ಕರ ಮರುಭೂಮಿಯಲ್ಲಿ ಮಾಡಿದ ಎಲ್ಲಾ ಅದ್ಭುತ 
ಕಾರ್ಯಗಳನ್ನು ನೋಡಿದವರು, ನೀವೇ ಹೊರತು ನಿಮ್ಮ 
ಮಕ್ಕಳಲ್ಲ. ರೂಬೇನ್‌ ಕುಲದ ಎಲೀಯಾಬನ ಮಕ್ಕ 
ಳಾದ ದಾತಾನನಿಗೆ ಮತ್ತು ಅಬೀರಾಮನಿಗೆ 
ಯೆಹೋವನು ಮಾಡಿದ್ದನ್ನು ನೀವೇ ನೋಡಿದ್ದೀರಿ. 
ನಿಮ್ಮ ಕಣ್ಣಮುಂದೆಯೇ ಭೂಮಿಯು ಬಾಯಿತೆರೆದು 
ಅವರನ್ನು, ಅವರ ಹೆಂಡತಿ ಮಕ್ಕಳನ್ನು, ಅವರ ಗುಡಾರ 
ವನ್ನು ಸೇವಕರನ್ನು ಅವರ ಪಶುಗಳನ್ನು ನುಂಗಿದ್ದನ್ನು 
ನೋಡಿದವರು ನೀವೇ ಹೊರತು ನಿಮ್ಮ ಮಕ್ಕಳಲ್ಲ. 
ಆತನು ಮಾಡಿದ ಎಲ್ಲಾ ಮಹಾಕೃತ್ಯಗಳನ್ನು 
ನೋಡಿದವರು ನೀವೇ. 
8" ಆದುದರಿಂದ ನಾನು ನಿಮಗೆ "ನೀವು ಎಲ್ಲಾ ಕಟ್ಟಳೆ 
ಗಳಿಗೆ ವಿಧೇಯರಾಗಿ ನಡೆಯಬೇಕು; ಆಗ ನೀವು 


ಬಲವನ್ನು ಹೊಂದುವಿರಿ; ಜೋರ್ಡನ್‌ ನದಿಯನ್ನು 
ದಾಟಿ ದೇವರು ನಿಮಗೆ ಕೊಟ್ಟಿರುವ ದೇಶವನ್ನು ಸ್ವಾಧೀನ 
ಪಡಿಸಿಕೊಳ್ಳುವಿರಿ. *ಆ ದೇಶದಲ್ಲಿ ನೀವು ಬಹುಕಾಲ 
ಬಾಳುವಿರಿ. ಆ ದೇಶವು ಎಲ್ಲಾ ಒಳ್ಳೆಯ ವಸ್ತುಗಳಿಂದ 
ತುಂಬಿದೆ. ಆ ದೇಶವನ್ನು ನಿಮ್ಮ ಪೂರ್ವಿಕರಿಗೆ ಕೊಡುವು 
ದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ನಿಮಗೆ 
ದೊರಕಲಿರುವ ದೇಶವು ನೀವು ಹೊರಟುಬಂದ 
ಈಜಿಪ್ಟ್‌ ದೇಶದಂತಿಲ್ಲ. ಈಜಿಪ್ಟಿನಲ್ಲಿ ನೀವು ಬಿತ್ತನೆ 
ಮಾಡಿದ ಮೇಲೆ ನೀರನ್ನು ಹಾಯಿಸಲು ನಿಮ್ಮ ಕಾಲು 
ಗಳನ್ನು ಬಳಸುತ್ತಿದ್ದಿರಿ. ನಿಮ್ಮ ತರಕಾರಿ ತೋಟಗಳಿಗೆ 
ನೀರು ಹಾಯಿಸುವಂತೆಯೇ ನಿಮ್ಮ ಗದ್ದೆಗಳಿಗೂ ನೀರನ್ನು 
ಹಾಯಿಸುತ್ತಿದ್ದಿರಿ. ''ನಿಮಗೆ ಶೀಘ್ರದಲ್ಲಿಯೇ ದೊರಕ 
ಲಿರುವ ಭೂಮಿಯಲ್ಲಿ ಹಾಗಲ್ಲ. ಅದು ಬೆಟ್ಟ ತಗ್ಗುಗಳ 
ಪ್ರಾಂತ್ಯ; ಮಳೆಯ ನೀರು ಭೂಮಿಯನ್ನು ತೊಯಿ 
ಸುತ್ತದೆ. ನಿಮ್ಮ ದೇವರಾದ ಯೆಹೋವನು ಆ ಭೂಮಿ 
ಯನ್ನು ಕಾಯುತ್ತಾನೆ. ಆ ದೇಶವನ್ನು ವರ್ಷದ ಮೊದ 
ಲಿಂದ ಕೊನೆಯ ತನಕ ಪರಿಪಾಲಿಸುತ್ತಾನೆ. 

13°" ಯೆಹೋವನು ಇಂತೆನ್ನುತ್ತಾನೆ: "ಇಂದು ನಾನು 
ನಿಮಗೆ ಕೊಟ್ಟ ಆಜ್ಞೆಗಳನ್ನೆಲ್ಲ ಗಮನವಿಟ್ಟು ಕೇಳಿರಿ: ನಿಮ್ಮ 
ದೇವರಾದ ಯೆಹೋವನನ್ನು ಪ್ರೀತಿಸಿ, ನಿಮ್ಮ ಪೂರ್ಣ 
ಹೃದಯದಿಂದಲೂ ಪೂರ್ಣ ಆತ್ಮದಿಂದಲೂ ಆತನ ಸೇವೆ 
ಮಾಡಬೇಕು. ಹೀಗೆ ಮಾಡಿದರೆ "ಕಾಲ ಕಾಲಕ್ಕೆ ಸರಿ 
ಯಾಗಿ ನಿಮ್ಮ ದೇಶಕ್ಕೆ ನಾನು ಮಳೆಯನ್ನು ಕಳುಹಿಸು 
ತ್ತೇನೆ. ಹಿಂಗಾರು, ಮುಂಗಾರು ಮಳೆ ತಕ್ಕ ಸಮಯದಲ್ಲಿ 
ಬೀಳುವುದು. ಆಗ ನೀವು ನಿಮ್ಮ ಧಾನ್ಯಗಳನ್ನು, ಹೊಸ 
ದ್ರಾಕ್ಟಾರಸ ಮತ್ತು ಎಣ್ಣೆಗಳನ್ನು ಶೇಖರಿಸುವಿರಿ. ನಿಮ್ಮ 
ಹೊಲಗಳಲ್ಲಿ ಮತ್ತು ನಿಮ್ಮ ಪಶುಗಳಿಗೆ ಹುಲ್ಲು ಹುಲು 
ಸಾಗಿ ಬೆಳೆಯುವಂತೆ ಮಾಹುವೆನು. ನಿಮಗೆ ಆಹಾರವು 
ಸಮೃದ್ಧಿಕರವಾಗಿರುವುದು.' 

16" ಆದುದರಿಂದ ಜಾಗರೂಕರಾಗಿರಿ. ಬೇರೆ ದೇವರು 
ಗಳನ್ನು ಸೇವೆಮಾಡಿ ಆರಾಧಿಸಬೇಡಿ. ''ಇಲ್ಲವಾದರೆ, 
ಯೆಹೋವನು ನಿಮ್ಮ ಮೇಲೆ ಬಹಳ ಕೋಪಗೊಳ್ಳು 
ವನು; ಆಕಾಶವನ್ನು ಮುಚ್ಚಿ ಮಳೆಬೀಳದಂತೆ ಮಾಡು 
ವನು. ಆಗ ಹೊಲದಲ್ಲಿ ಧಾನ್ಯ ಬೆಳೆಯುವುದಿಲ್ಲ. ಆಗ 
ಆತನು ಕೊಡುವ ಒಳ್ಳೆಯ ದೇಶದಲ್ಲಿಯೇ ಊಟಕ್ಕಿಲ್ಲದೆ 
ಸಾಯುವಿರಿ. 

18:"ನಾನು ಹೇಳಿದ ಆಜ್ಞೆಗಳನ್ನು ಯಾವಾಗಲೂ 
ಜ್ಞಾಪಕದಲ್ಲಿಡಿರಿ. ಅದನ್ನು ನಿಮ್ಮ ಹೃದಯದಲ್ಲಿಡಿರಿ. ಅವು 
ಗಳನ್ನು ಬರೆದು ಕೈಗಳಲ್ಲಿ ಮತ್ತು ಹಣೆಯ ಮೇಲೆ ಕಟ್ಟಿರಿ. 
ಇದು ನಿಮಗೆ ಜ್ಞಾಪಕ ಕೊಡುವುದು. ೌಈ ಕಟ್ಟಳೆಗಳನ್ನು 
ನಿಮ್ಮ ಮಕ್ಕಳಿಗೆ ಬೋಧಿಸಿರಿ. ಅವುಗಳ ವಿಷಯವಾಗಿ 
ನೀವು ನಿಮ್ಮ ಮನೆಗಳಲ್ಲಿ ಕುಳಿತಿರುವಾಗ, ದಾರಿಯಲ್ಲಿ 


249 


ನಡೆಯುತ್ತಿರುವಾಗ, ಮಲಗುವಾಗ, ಏಳುವಾಗ ನೀವು 
ಮಾತನಾಡುತ್ತಾ ಇರಬೇಕು. ೫ಈ ಕಟ್ಟಳೆಗಳನ್ನು ನಿಮ್ಮ 
ಮನೆಯ ಬಾಗಿಲುಗಳ ಮತ್ತು ನಿಲುವುಗಳ ಮತ್ತು 
ಹೆಬ್ಬಾಗಿಲುಗಳ ಮೇಲೆ ಬರೆಯಿರಿ. 2! ನಿಮ್ಮ ಪೂರ್ವಿಕ 
ರಿಗೆ ವಾಗ್ದಾನ ಮಾಡಲ್ಪಟ್ಟ ದೇಶದಲ್ಲಿ ಆಗ ನೀವು ಮತ್ತು 
ನಿಮ್ಮ ಮಕ್ಕಳು ಬಹುಕಾಲ ಬಾಳುವಿರಿ. ಆಕಾಶವು ಭೂಮಿ 
ಯಿಂದ ಎಷ್ಟು ದೂರವಾಗಿದೆಯೋ ಅಷ್ಟುಕಾಲ ನೀವು 
ಬದುಕುವಿರಿ. 

3" ಅನುಸರಿಸಬೇಕೆಂದು ಹೇಳುವ ಪ್ರತಿಯೊಂದು 
ಕಟ್ಟಳೆಗಳಿಗೆ ವಿಧೇಯರಾಗಿರಿ. ನಿಮ್ಮ ಯೆಹೋವನನ್ನು 
ಪ್ರೀತಿಸಿ ಆತನ ಮಾರ್ಗದಲ್ಲಿ ನಡೆದು ಆತನಿಗೆ ನಂಬಿ 
ಗಸ್ತರಾಗಿರಿ. ಚಆಗ ನೀವು ಹೋಗುವ ದೇಶದಲ್ಲಿ 
ವಾಸಿಸುವ ಜನರನ್ನು ಯೆಹೋವನಾದ ನಾನು ಹೊಡೆ 
ದೋಡಿಸುವೆನು. ಆ ಜನಾಂಗ ನಿಮಗಿಂತಲೂ ದೊಡ್ಡದು 
ಮತ್ತು ಬಲಿಷ್ಠವಾದದ್ದು. ನೀವು ಹೆಜ್ಜಿಯಿಡುವ ಭೂಮಿ 
ಯೆಲ್ಲಾ ನಿಮ್ಮದಾಗುವುದು. ದಕ್ಷಿಣದ ಮರುಭೂಮಿ 
ಯಿಂದ ಹಿಡಿದು ಉತ್ತರದ ಲೆಬನೋನಿನ ತನಕ, ಪೂರ್ವ 
ದಲ್ಲಿರುವ ಯೂಫ್ರೇಟೀಸ್‌ ನದಿಯಿಂದ ಪಶ್ಚಿಮದ 
ಭೂಮಧ್ಯ ಸಮುದ್ರ ತೀರದ ತನಕ ವಿಸ್ತಾರವಾಗಿದೆ. 
ನಿಮ್ಮ ವಿರುದ್ಧವಾಗಿ ಯಾರೂ ನಿಂತುಕೊಳ್ಳಲಾರರು. 
ನೀವು ಆಕ್ರಮಿಸಿ ಕೊಳ್ಳುವ ಪ್ರದೇಶದಲ್ಲೆಲ್ಲಾ 
ಯೆಹೋವನು ಅಲ್ಲಿಯ ಜನರು ನಿಮಗೆ ಭಯಪಡು 
ವಂತೆ ಮಾಡುವನು. ಯೆಹೋವನು ಈ ವಾಗ್ದಾನವನ್ನು 
ನಿಮಗೆ ಮೊದಲೇ ಕೊಟ್ಟಿದ್ದಾನೆ. 


ಆಶೀರ್ವಾದ ಅಥವಾ ಶಾಪ: ಇಸ್ರೇಲರ ಆರಿಸುವಿಕೆ 


ಧರ್ಮೋಪದೇಶಕಾಂಡ 11:20-12:7 


ನುಡಿಯಿರಿ. ಈ ಬೆಟ್ಟಗಳು ಜೋರ್ಡನ್‌ ನದಿಯ ಆಚಿ 
ದಡದಲ್ಲಿವೆ. ಇವು ಜೋರ್ಡನ್‌ ಕಣಿವೆಯಲ್ಲಿ ವಾಸವಾಗಿ 
ರುವ ಕಾನಾನ್ಯರ ಪ್ರದೇಶದಲ್ಲಿವೆ. ಈ ಬೆಟ್ಟಗಳು ಪಶ್ಚಿಮ 
ದಿಕ್ಕಿ ನಲ್ಲಿವೆ. ಗಿಲ್ಲಾಲ್‌ ಊರಿನ ಸಮೀಪದಲಿರುವ ಓಕ್‌ 
ಮರಗಳಿಗೆ ಇವು ದೂರವೇನೂ ಇಲ್ಲ. *'ನೀವು 
ಜೋರ್ಡನ್‌ ನದಿಯನ್ನು ದಾಟಿ, ನಿಮ್ಮ ದೇವರಾದ 
ಯೆಹೋವನು ನಿಮಗೆ ಕೊಡುವ ದೇಶವನ್ನು ಸ್ವಾಧೀನ 
ಮಾಡಿಕೊಳ್ಳಿರಿ. ಈ ದೇಶವು ನಿಮ್ಮದೇ. 32ಈ ದೇಶದಲ್ಲಿ 
ನೀವು ವಾಸಿಸುವಾಗ ನಾನು ಈ ಹೊತ್ತು ನಿಮಗೆ ಕೊಡುವ 
ಕಟ್ಟಳೆ ವಿಧಿ ನಿಯಮಗಳನ್ನು ತಪ್ಪದೆ ಪರಿಪಾಲಿಸಬೇಕು. 


ಯೆಹೋವನನ್ನು ಆರಾಧಿಸುವ ಸ್ಥಳ 

ld ಸಿಗುವ ಹೊಸ ದೇಶದಲ್ಲಿ ಈ ಕಟ್ಟಳಿ 

ಗಳನ್ನು ನೀವು ಅನುಸರಿಸಬೇಕು. ನೀವು 
ಭೂಮಿಯ ಮೇಲೆ ಜೀವಿಸುವವರೆಗೆ ಆ ಕಟ್ಟಳಿಗಳನ್ನು 
ತಪ್ಪದೇ ಅನುಸರಿಸಬೇಕು. ನಮ್ಮ ಯೆಹೋವನು ನಮ್ಮ 
ಪೂರ್ವಿಕರ ದೇವರಾಗಿದ್ದಾನೆ. ಆತನೇ ಈ ದೇಶವನ್ನು 
ನಿಮಗೆ ಕೊಡುತ್ತಿದ್ದಾನೆ. `ಈಗ ಆ ಪ್ರಾಂತ್ಯದಲ್ಲಿ ವಾಸಿಸು 
ತ್ತಿರುವ ಜನರಿಂದ ತೆಗೆದುಕೊಂಡು ನಿಮಗದನ್ನು ಕೊಡು 
ತ್ತಾನೆ. ಅಲ್ಲಿ ನೀವು ಹೋದಾಗ ಆ ಜನರ ವಿಗ್ರಹಾರಾಧ 
ನೆಯ ಸ್ಥಳಗಳನ್ನು ಸಂಪೂರ್ಣವಾಗಿ ಹಾಳುಮಾಡಬೇಕು. 
ಅವರ ಪೂಜಾಸ್ಥಳಗಳು ಎತ್ತರವಾದ ಬೆಟ್ಟಗುಡ್ಡಗಳ 
ಮೇಲೆಯೂ ಹಸುರಾಗಿರುವ ಮರದ ಕೆಳಗೂ ಇರುತ್ತವೆ. 
3ನೀವು ಅವರ ಯಜ್ಞವೇದಿಕೆಗಳನ್ನು ಪುಡಿಪುಡಿಮಾಡಿ, 
ಅವರ ಸ್ಮಾರಕ ಕಲ್ಲುಗಳನ್ನು ಕೆಡವಬೇಕು. ಅವರ ಅಶೇರು 
ಕಂಬಗಳನ್ನು ಸುಟ್ಟುಬಿಡಬೇಕು ಮತ್ತು ದೇವರುಗಳ 





26" ಈ ಹೊತ್ತು ನೀವು ಆಶೀರ್ವಾದವನ್ನಾಗಲೀ ಶಾಪ 
ವನ್ನಾಗಲೀ ಆರಿಸಬೇಕು. 2ನಿಮ್ಮ ದೇವರಾದ 
ಯೆಹೋವನ ಆಜ್ಞೆಗಳಿಗೆ ನೀವು ವಿಧೇಯರಾದರೆ ಆತ 
ನಿಂದ ಆಶೀರ್ವಾದ ಹೊಂದುವಿರಿ. ಆದರೆ ನೀವು 
ವಿಧೇಯರಾಗದಿದ್ದರೆ ಶಾಪವನ್ನು ಹೊಂದುವಿರಿ. ನಾನು 
ನಿಮಗೆ ಕೊಡುವ ಯೆಹೋವನ ನಿಯಮಗಳನ್ನು ಅನು 
ಸರಿಸುವುದನ್ನು ನಿಲ್ಲಿಸಬೇಡಿರಿ. ಅನ್ಯದೇವತೆಗಳನ್ನು 
ಪೂಜಿಸಬೇಡಿರಿ. ನಾನು ನಿಮಗೆ ಬೋಧಿಸುತ್ತಿರುವುದು 
ಯೆಹೋವನ ಮಾರ್ಗದ ಕುರಿತೇ ಹೊರತು ಬೇರೆ 
ದೇವರುಗಳ ಕುರಿತಲ್ಲ. 

2:"ದೇವರಾದ ಯೆಹೋವನು ನಿಮ್ಮನ್ನು ನಿಮ್ಮ 
ದೇಶಕ್ಕೆ ನಡೆಸುವನು. ನೀವು ಬೇಗನೆ ಅದನ್ನು ಸ್ವಾಧೀನ 
ಮಾಡಿಕೊಳ್ಳುವಿರಿ. ಆ ಸಮಯದಲ್ಲಿ ನೀವು ಗೆರಿಜ್ಜೀಮ್‌ 
ಪರ್ವತದ ತುದಿಗೇರಿ ಅಲ್ಲಿಂದ ಆಶೀರ್ವಾದ ವಚನ 
ಗಳನ್ನು ನುಡಿಯಿರಿ. ಅನಂತರ ನೀವು ಎಬಾಲ್‌ ಪರ್ವತದ 
ಮೇಲೇರಿ ಅಲ್ಲಿಂದ ಜನರಿಗೆ ಶಾಪವಚನಗಳನ್ನು 


ವಿಗ್ರಹಗಳನ್ನು ಕತ್ತರಿಸಿಹಾಕಬೇಕು. ಹೀಗೆ ನೀವು ಅವುಗಳ 
ಹೆಸರನ್ನು ಆ ಸ್ಥಳದಿಂದ ನಿರ್ಮೂಲ ಮಾಡಬೇಕು. 

4°" ಆಟ ಜನರು ತಮ್ಮ ದೇವರುಗಳನ್ನು ಆರಾಧಿಸುವ 
ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನನ್ನು 
ಆರಾಧಿಸಬಾರದು. ನಿಮ್ಮ ದೇವರಾದ ಯೆಹೋವನು 
ನಿಮ್ಮ ಕುಲದವರ ಪ್ರಾಂತ್ಯಗಳಿಂದ ಒಂದು ವಿಶೇಷ 
ಸ್ಥಳವನ್ನು ಆರಿಸಿಕೊಂಡು ಅದಕ್ಕೆ ತನ್ನ ಹೆಸರಿಡುವನು. 
ಅಲ್ಲಿ ಆತನ ಆಲಯ ಕಟ್ಟಲ್ಪಡುವುದು. ನೀವು ನನ್ನನ್ನು 
ಆರಾಧಿಸಲು ಅಲ್ಲಿಗೆ ಹೋಗಬೇಕು. 5ಅಲ್ಲಿಗೆ ನೀವು 
ನಿಮ್ಮ ಸರ್ವಾಂಗಹೋಮಗಳನ್ನು, ಯಜ್ಞಗಳನ್ನು, ನಿಮ್ಮ 
ಬೆಳೆಗಳಲ್ಲಿ ಮತ್ತು ಪಶುಗಳಲ್ಲಿ ದಶಾಂಶವನ್ನು, ನಿಮ್ಮ 
ವಿಶೇಷ ಕಾಣಿಕೆಗಳನ್ನು, ಯೆಹೋವನಿಗೆ ನೀವು ಹರಕೆ 
ಹೊತ್ತುಕೊಂಡ ಯಾವುದೇ ಕಾಣಿಕೆಗಳನ್ನು, ನೀವು 
ಕೊಡಲಿಚ್ಛಿಸುವ ಯಾವುದೇ ವಿಶೇಷ ಕಾಣಿಕೆಗಳನ್ನು, 
ನಿಮ್ಮ ಮಂದೆ ಮತ್ತು ಹಿಂಡುಗಳ ಚೊಚ್ಚಲುಮರಿಗಳನ್ನು 
ತರಬೇಕು. "ನೀವೂ ಮತ್ತು ನಿಮ್ಮ ಕುಟುಂಬಗಳವರೂ 


ಧರ್ಮೋಪದೇಶಕಾಂಡ 12:8-28 


ಅಲ್ಲಿ ಒಟ್ಟಿಗೆ ಊಟ ಮಾಡಬೇಕು. ನಿಮ್ಮ ದೇವರಾದ 
ಯೆಹೋವನು ನಿಮ್ಮೊಂದಿಗಿರುವನು. ನೀವು ದುಡಿದು 
ಸಂಪಾದಿಸಿದ ಎಲ್ಲಾ ವಸ್ತುಗಳನ್ನು ಇತರರೊಂದಿಗೆ ಹಂಚಿ 
ಕೊಂಡು ಆ ಸ್ಥಳದಲ್ಲಿ ಆನಂದಿಸುವಿರಿ. ನಿಮ್ಮ ದೇವರಾದ 
ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಆ ಎಲ್ಲಾ 
ಒಳ್ಳೆಯವುಗಳನ್ನು ನಿಮಗೆ ಕೊಟ್ಟನೆಂದು ನೀವು ಜ್ಞಾಪಿಸಿ 
ಕೊಳ್ಳುವಿರಿ. 

89""ನೀವು ಇನ್ನೂ ವಾಗ್ದಾನದ ದೇಶವನ್ನು ಪ್ರವೇಶಿ 
ಸಲಿಲ್ಲದ ಕಾರಣ ನೀವು ಯೆಹೋವನಿಗೆ ನಿಮ್ಮ ಇಷ್ಟ 
ಪ್ರಕಾರವಾಗಿ ಆರಾಧನೆ ಮಾಡುತ್ತಿದ್ದೀರಿ. ಆದರೆ ಇದನ್ನೇ 
ಮುಂದುವರಿಸಬೇಡಿ. ನೀವು ಜೋರ್ಡನ್‌ ನದಿಯನ್ನು 
ದಾಟಿ, ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ವಾಸಿ 
ಸುವಿರಿ. ನಿಮ್ಮ ಎಲ್ಲಾ ವೈರಿಗಳಿಂದ ತಪ್ಪಿಸಿ ದೇವರು ನಿಮಗೆ 
ಸಮಾಧಾನವನ್ನು ಅನುಗ್ರಹಿಸುವನು; ನೀವು ಅಲ್ಲಿ 
ಸುರಕ್ಷಿತವಾಗಿರುವಿರಿ. !'ಆಗ ನಿಮ್ಮ ಯೆಹೋವನು ತನ್ನ 
ಹೆಸರಿಗಾಗಿ ಒಂದು ಸ್ಥಳವನ್ನು ಆರಿಸಿಕೊಳ್ಳುವನು. ಆ 
ಸ್ಥಳಕ್ಕೆ ನೀವು ನಿಮ್ಮ ಸರ್ವಾಂಗಹೋಮಗಳನ್ನು ಮತ್ತು 
ಯಜ್ಞಾದಿಗಳನ್ನು ಸಮರ್ಪಿಸಬೇಕು; ನಿಮ್ಮ ಹರಕೆಯ 
ಕಾಣಿಕೆಗಳನ್ನು, ಚೊಚ್ಚಲ ಪಶುಗಳನ್ನು, ದಶಾಂಶವನ್ನು 
ಸಲ್ಲಿಸಬೇಕು. "ಅಲ್ಲಿಗೆ ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ, 
ನಿಮ್ಮ ಸೇವಕರೊಂದಿಗೆ ಮತ್ತು ನಿಮ್ಮ ಪಟ್ಟಣದಲ್ಲಿ 
ವಾಸಿಸುವ ಲೇವಿಯರೊಂದಿಗೆ ಹೋಗಿ ಯೆಹೋವನ 
ಸಮಕ್ಟಮದಲ್ಲಿ ಸಂತೋಷಪಡಬೇಕು. (ಲೇವಿಕುಲದವ 
ರಿಗೆ ಸ್ವಾಸ್ಯವಿರುವುದಿಲ್ಲ)'ನಿಮಗೆ ಇಷ್ಟ ಬಂದ ಸ್ಥಳಗಳಲ್ಲಿ 
ನೀವು ಬಲಿಯನ್ನು ಅರ್ಪಿಸದಿರಿ. 14 ಯೆಹೋವನು ತನ್ನ 
ವಿಶೇಷವಾದ ಸ್ಥಳವನ್ನು ನಿಮ್ಮ ಕುಲಗಳವರ ಮಧ್ಯದಿಂದ 
ಆರಿಸಿಕೊಳ್ಳುವನು. ನಿಮ್ಮ ಸರ್ವಾಂಗಹೋಮಗಳನ್ನು 
ಮತ್ತು ನಾನು ನಿಮಗೆ ಹೇಳಿದವುಗಳೆಲ್ಲವನ್ನು ಅದೇ 
ಸ್ಥಳದಲ್ಲಿ ಮಾಡಿರಿ. 

15""ನೀವು ನಿಮ್ಮ ಸ್ಥಳಗಳಲ್ಲಿ ವಾಸಿಸುವಾಗ ಅಲ್ಲಿರುವ 
ಜಿಂಕೆ, ಟಗರು ಇತ್ಯಾದಿ ಶುದ್ಧ ಪ್ರಾಣಿಗಳನ್ನು ಕೊಂದು 
ತಿನ್ನಬಹುದು. ನಿಮ್ಮ ದೇವರಾದ ಯೆಹೋವನು ನಿಮಗೆ 
ಕೊಡುವಷ್ಟು ಮಾಂಸದಲ್ಲಿ ಎಷ್ಟು ಬೇಕಾದರೂ ತಿನ್ನಿರಿ. 
ಶುದ್ಧರೂ ಅಶುದ್ಧರೂ ಯಾರು ಬೇಕಾದರೂ ಆ ಮಾಂಸ 
ವನ್ನು ತಿನ್ನಬಹುದು. 1ಆದರೆ ಅದರ ರಕ್ತವನ್ನು ಮಾತ್ರ 
ತಿನ್ನಬಾರದು. ಅದರ ರಕ್ತವನ್ನು ನೀರಿನಂತೆ ನೆಲದ ಮೇಲೆ 
ಚೆಲ್ಲಿಬಿಹಬೇಕು. 

17""ನೀವು ವಾಸಿಸುವ ಆ ಸ್ಥಳದಲ್ಲಿ ಕೆಲವನ್ನು ತಿನ್ನ 
ಕೂಡದು. ಅದು ಯಾವುದೆಂದರೆ, ದೇವರಿಗೆ ಮೀಸಲಿಟ್ಟ 
ಧಾನ್ಯ, ಹೊಸದ್ರಾಕ್ಬಾರಸ ಮತ್ತು ಎಣ್ಣೆಯ ಪಾಲು; ದೇವ 
ರಿಗೆ ಸರ್ಮಪಿಸಲು ಇಟ್ಟಿರುವ ಚೊಚ್ಚಲ ಪಶುಗಳು ಮತ್ತು 
ಹಿಂಡಿನ ಮರಿಗಳು, ನೀವು ಹರಕೆ ಹೊತ್ತುಕೊಂಡ 


250 


ಕಾಣಿಕೆಗಳು ಮತ್ತು ದೇವರಿಗಾಗಿ ಮೀಸಲಿಟ್ಟಿದ್ದ ವಸ್ತು 
ಗಳು ಇವುಗಳಲ್ಲಿ ಯಾವುದನ್ನೂ ನೀವು ನಿಮ್ಮ ವಾಸಸ್ಥಳ 
ದಲ್ಲಿ ತಿನ್ನಬಾರದು. ನಿಮ್ಮ ದೇವರಾದ ಯೆಹೋವನು 
ಆರಿಸಿಕೊಂಡಿರುವ ಮತ್ತು ಆತನು ನಿಮ್ಮೊಂದಿಗಿರುವ ಆ 
ವಿಶೇಷ ಸ್ಥಳದಲ್ಲಿಯೇ ನೀವು ಆ ಕಾಣಿಕೆಗಳನ್ನು ತಿನ್ನ 
ಬೇಕು. ನೀವು ಅಲ್ಲಿಗೆ ನಿಮ್ಮ ಗಂಡುಹೆಣ್ಣು ಮಕ್ಕ 
ಳೊಂದಿಗೆ, ನಿಮ್ಮ ಎಲ್ಲಾ ಸೇವಕರೊಂದಿಗೆ ಮತ್ತು ನಿಮ್ಮ 
ಊರುಗಳಲ್ಲಿ ವಾಸವಾಗಿರುವ ಲೇವಿಯರೊಂದಿಗೆ 
ಹೋಗಿ ನಿಮ್ಮ ದೇವರಾದ ಯೆಹೋವನೊಂದಿಗೆ ಆನಂದಿ 
ಸಿರಿ; ನೀವು ದುಡಿದು ಸಂಪಾದಿಸಿದವುಗಳನ್ನು ಅನುಭವಿ 
ಸಿರಿ. ೌಆದರೆ ಯಾವಾಗಲೂ ಈ ಊಟವನ್ನು ಲೇವಿಯ 
ರೊಂದಿಗೆ ಹಂಚಿ ಕೊಂಡು ತಿನ್ನಬೇಕೆಂಬುದನ್ನು ಜ್ಞಾಪಕ 
ದಲ್ಲಿಡಿರಿ. ನೀವು ನಿಮ್ಮ ದೇಶದಲ್ಲಿ ವಾಸಿಸುವಷ್ಟು ಕಾಲ 
ಹೀಗೆ ಮಾಡಿರಿ. 

2021" ನಿಮ್ಮ ದೇವರಾದ ಯೆಹೋವನು ನಿಮ್ಮ ದೇಶ 
ವನ್ನು ವಿಸ್ತಾರ ಮಾಡುವನು. ಆ ಸಮಯದಲ್ಲಿ ನೀವು 
ಇರುವ ಸ್ಥಳಗಳು ಆತನು ತನ್ನ ಹೆಸರಿಗಾಗಿ ಆರಿಸಿದ ಸ್ಥಳ 
ದಿಂದ ತುಂಬಾ ದೂರವಿರಬಹುದು. ಆಗ ನಿಮಗೆ ಮಾಂಸ 
ಊಟಮಾಡಲು ಆಶೆಯಾದರೆ ನಿಮ್ಮ ಹಿಂಡಿನಿಂದಾಗಲೀ 
ಹಟ್ಟಿಯಿಂದಾಗಲೀ ಪ್ರಾಣಿಯನ್ನು ಕೊಂದು ತಿನ್ನ 
ಬಹುದು. ನಾನು ತಿಳಿಸುವ ರೀತಿಯಲ್ಲಿ ತಿನ್ನಿರಿ. ನಿಮಗೆ 
ಬೇಕಾದಾಗಲೆಲ್ಲಾ ಹೀಗೆ ಮಾಡಿರಿ. 2 ಜಂಕೆಯನ್ನಾಗಲೀ 
ಸಾರಂಗವನ್ನಾಗಲೀ ತಿನ್ನುವಂತೆ ನೀವು ಈ ಮಾಂಸವನ್ನು 
ತಿನ್ನಬಹುದು. ಶುದ್ಧರಾಗಿರುವವರೂ ಅಶುದ್ಧರಾಗಿರು 
ವವರೂ ಈ ಮಾಂಸವನ್ನು ತಿನ್ನಬಹುದು. 2 ಆದರೆ ರಕ್ತ 
ವನ್ನು ಮಾತ್ರ ತಿನ್ನಬಾರದು. ಯಾಕಂದರೆ ರಕ್ತವು ಪ್ರಾಣಕ್ಕೆ 
ಆಧಾರ. ಮಾಂಸದಲ್ಲಿ ಇನ್ನೂ ಜೀವಕಣಗಳು ಇರುವುದ 
ರಿಂದ ರಕ್ತದೊಂದಿಗೆ ಮಾಂಸವನ್ನು ತಿನ್ನಬೇಡಿರಿ. "ರಕ್ತ 
ವನ್ನು ನೀರಿನಂತೆ ನೆಲದಲ್ಲಿ ಚೆಲ್ಲಿ ಬಿಡಬೇಕು. ಬ ಆದುದ 
ರಿಂದ ನೀವು ಅದನ್ನು ತಿನ್ನದೆ ಯೆಹೋವನು ನಿಮಗೆ ತಿಳಿಸಿ 
ದಂತೆ ಮಾಡಿರಿ. ಆಗ ನಿಮಗೂ ನಿಮ್ಮ ಸಂತತಿಯವರಿಗೂ 
ಶುಭ ಉಂಟಾಗುವುದು. 

26"" ನೀವು ನಿಮ್ಮ ದೇವರಿಗೆ ವಿಶೇಷ ಕಾಣಿಕೆಗಳನ್ನು 
ಸಮರ್ಪಿಸಲು ಇಷ್ಟಪಟ್ಟರೆ ಆಗ ನೀವು ದೇವರಾರಿಸಿರುವ 
ಸ್ಥಳಕ್ಕೆ ಹೋಗಿ ಅಲ್ಲಿ ಅದನ್ನು ಸಮರ್ಪಿಸಿರಿ. ನಿಮ್ಮ 
ಸರ್ವಾಂಗಹೋಮವನ್ನೂ ಆ ಸ್ಥಳದಲ್ಲಿಯೇ ಸಮರ್ಪಿಸ 
ಬೇಕು. 2ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿ 
ಕೆಯ ಮೇಲೆ ನಿಮ್ಮ ಸರ್ವಾಂಗಹೋಮದ ಪಶುವಿನ 
ಮಾಂಸವನ್ನು ಮತ್ತು ರಕ್ತವನ್ನು ಸಮರ್ಪಿಸಬೇಕು. ನಿಮ್ಮ 
ಯಜ್ಞಗಳಲ್ಲಿ ರಕ್ತವನ್ನು ಬಲಿಪೀಠದಲ್ಲಿ ಸುರಿದು ಮಾಂಸ 
ವನ್ನು ನೀವು ತಿನ್ನಬಹುದು. 3 ಯೆಹೋವನು ಕೊಡುವ 
ಕಟ್ಟಳಿಗಳನ್ನು ನೀವು ಅನುಸರಿಸಿರಿ. ನಿಮ್ಮ ದೇವರಾದ 


251 ಧರ್ಮೋಪದೇಶಕಾಂಹ 12:29-13:14 


ಯೆಹೋವನು ಮೆಚ್ಚುವ ಕಾರ್ಯಗಳನ್ನು ನೀವು 
ಮಾಹುವಾಗ ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭ 
ಉಂಟಾಗುವುದು. 

2""ನೀವು ಬೇರೆಯವರ ದೇಶವನ್ನು ವಶಪಡಿಸಿ 
ಕೊಳ್ಳಲು ಹೋಗುತ್ತಿದ್ದೀರಿ. ನಿಮ್ಮ ದೇವರಾದ 
ಯೆಹೋವನು ಆ ಜನರನ್ನು ನಿಮಗಾಗಿ ನಾಶಮಾಡು 
ವನು. ಆ ಜನರನ್ನು ಅಲ್ಲಿಂದ ಹೊಡೆದೋಡಿಸಿ ಅವರ 
ಸ್ಥಳದಲ್ಲಿ ನೀವು ವಾಸಿಸುವಿರಿ. ಅಲ್ಲಿ ವಾಸಿಸುವ ಅನ್ಯ 
ಜನರನ್ನು ನೀವು ನಾಶಮಾಡಬೇಕು. ಇಲ್ಲದಿದ್ದಲ್ಲಿ ಅವರು 
ನಿಮಗೆ ಉರುಲಾಗುವರು; ಅವರ ವಿಗ್ರಹಗಳನ್ನು ಪೂಜಿಸ 
ದಂತೆ ಎಚ್ಚರಿಕೆಯಿಂದಿರಿ. ಆ ಸುಳ್ಳುದೇವರುಗಳಿಗೆ 
ಪ್ರಾರ್ಥಿಸಬೇಡಿ, "ಆ ಜನರು ಆ ಸುಳ್ಳುದೇವರುಗಳನ್ನು 
ಪೂಜಿಸಿದ ಹಾಗೆ ನಾನು ಮಾಡುವೆನು ಎಂದು ನಿಮ್ಮ 
ಮನಸ್ಸಿನಲ್ಲಿ ಅಂದುಕೊಳ್ಳಬೇಡಿ!’ *'ನಿಮ್ಮ ದೇವರಾದ 
ಯೆಹೋವನಿಗೆ ನೀವು ಆ ರೀತಿ ಮಾಡಬಾರದು. ಆ 
ರೀತಿಯಾಗಿ ಆತನನ್ನು ಆರಾಧಿಸಬಾರದು. ಯಾಕಂದರೆ 
ಅವರು ತಮ್ಮ ದೇವರೆದುರಿನಲ್ಲಿ ಅಸಹ್ಯವಾದ ಕಾರ್ಯ 
ಗಳನ್ನು ಮಾಡುತ್ತಾರೆ. ಅದನ್ನು ನಮ್ಮ ದೇವರಾದ 
ಯೆಹೋವನು ದ್ವೇಷಿಸುತ್ತಾನೆ. ಅವರು ತಮ್ಮ ಮಕ್ಕಳನ್ನೇ 
ದೇವರಿಗೆ ಬಲಿ ಅರ್ಪಿಸುತ್ತಾರೆ. 

32""ನಾನು ಆಜ್ಞಾಪಿಸಿದ ಪ್ರಕಾರವೇ ನೀವು ಮಾಡಿರಿ. 
ಅದಕ್ಕೆ ಏನೂ ಕೂಡಿಸಬಾರದು. ಅದರಿಂದ ಏನೂ 
ತೆಗೆಯಬಾರದು. 


ಸುಳ್ಳುಪ್ರವಾದಿಗಳು 

1 ಥಿ ""ಒಬ್ಬ ಪ್ರವಾದಿಯಾಗಲೀ ಕನಸಿನ ಅರ್ಥ ಹೇಳು 

ವವನಾಗಲೀ ನಿಮ್ಮ ಬಳಿಗೆ ಬಂದು ನಿಮಗೊಂದು 
ಸೂಚಕಕಾರ್ಯವನ್ನಾಗಲೀ ಅದ್ಬುತಕಾರ್ಯವನ್ನಾಗಲೀ 
ಮಾಡಿತೋರಿಸುತ್ತೇನೆ ಎಂದು ಹೇಳಿದರೂ ಹೇಳ 
ಬಹುದು. ಅವನು ಅದ್ಭುತಕಾರ್ಯಗಳನ್ನು ಮಾಡಿ 
ತೋರಿಸಬಹುದು. ಆಮೇಲೆ ಅವನು ನಿಮಗೆ ಗೊತ್ತಿಲ್ಲದ 
ದೇವರನ್ನು ಅನುಸರಿಸಲು ನಿಮಗೆ ಹೇಳಬಹುದು 
3ಅಂಥಾ ಮನುಷ್ಯರಿಗೆ ಕಿವಿಗೊಡಬೇಡಿ. ದೇವರು 
ನಿಮ್ಮನ್ನು ಪರೀಕ್ಷೆ ಮಾಡುತ್ತಿದ್ದಾನೆ. ನಿಮ್ಮ ದೇವರಾದ 
ಯೆಹೋವನನ್ನು ನಿಮ್ಮ ಪೂರ್ಣ ಹೃದಯದಿಂದಲೂ 
ಪೂರ್ಣ ಆತ್ಮದಿಂದಲೂ ಪ್ರೀತಿಸುತ್ತೀರೊ ಇಲ್ಲವೊ 
ಎಂದು ನಿಮ್ಮನ್ನು ಪರೀಕ್ಷಿಸುವನು. ನೀವು ನಿಮ್ಮ ದೇವ 
ರಾದ ಯೆಹೋವನನ್ನು ಅನುಸರಿಸಬೇಕು, ಗೌರವಿಸ 
ಬೇಕು, ಆತನ ಆಜ್ಞೆಗಳಿಗೆ ವಿಧೇಯರಾಗಬೇಕು. ಆತನು 
ಹೇಳಿದಂತೆ ನಡೆಯಬೇಕು ಮತ್ತು ಆತನನ್ನು ತೊರೆದು 
ಬಿಡದೆ ಸೇವಿಸಬೇಕು. 5ಅಂಥಾ ಪ್ರವಾದಿ ಅಥವಾ ಕನಸಿನ 
ಅರ್ಥ ಹೇಳುವವನನ್ನು ಕೊಂದುಹಾಕ ಬೇಕು. 


ಯಾಕಂದರೆ ಅವನು ಯೆಹೋವನನ್ನು ತೊರೆಯಲು 
ಪ್ರೇರೇಪಿಸಿದನಲ್ಲಾ? ದೇವರಾದ ಯೆಹೋವನು 
ನಿಮ್ಮನ್ನು ಈಜೆಪ್ಪಿನಿಂದ ಬಿಡಿಸಿದವನು. ಆತನು ನಿಮಗೆ 
ಹೇಳಿದ ನಿಯಮಗಳಿಗೆ ವಿರುದ್ಧವಾಗಿ ನಡೆಯಲು 
ಪ್ರೇರೇಪಿಸುವವನನ್ನು ಕೊಲ್ಲಬೇಕು; ನಿಮ್ಮ ಮಧ್ಯದಿಂದ 
ಅಂಥಾ ದುಷ್ಟತನವನ್ನು ತೆಗೆದುಹಾಕಬೇಕು. 

6""ನಿಮ್ಮ ಹತ್ತಿರದ ಸಂಬಂಧಿಕರಲ್ಲಿ ಯಾರಾದರೂ 
ಇತರ ದೇವರುಗಳನ್ನು ಅನುಸರಿಸಲು ನಿಮ್ಮನ್ನು ಗುಪ್ತ 
ವಾಗಿ ಒತ್ತಾಯಮಾಡಬಹುದು. ಅವರು ನಿಮ್ಮ ಸ್ವಂತ 
ಸಹೋದರನಾಗಿರಬಹುದು, ನಿಮ್ಮ ಮಕ್ಕಳಾಗಿರ 
ಬಹುದು, ನಿಮ್ಮ ಹೆಂಡತಿಯಾಗಿರಬಹುದು, ಅಥವಾ 
ಆಪ್ತಗೆಳೆಯನಾಗಿರಬಹುದು. ಅವರು ಬಂದು, "ಬಾ, 
ನಾವು ಬೇರೆ ದೇವರನ್ನು ಹಿಂಬಾಲಿಸೋಣ' (ಈ ದೇವ 
ರನ್ನು ನೀವಾಗಲೀ ನಿಮ್ಮ ಪೂರ್ವಿಕರಾಗಲೀ ತಿಳಿದಿರ 
ಲಿಲ್ಲ.) 'ಅವು ನಿಮ್ಮ ಸುತ್ತಮುತ್ತಲಿರುವ ಬೇರೆ ದೇಶ 
ಗಳಲ್ಲಿ ವಾಸವಾಗಿರುವ ಜನರ ದೇವರುಗಳು. ಅವುಗಳಲ್ಲಿ 
ಕೆಲವು ಹತ್ತಿರದವುಗಳಾಗಿವೆ; ಕೆಲವು ದೂರದವುಗ 
ಳಾಗಿವೆ.' ಆ ವ್ಯಕ್ತಿಯ ಸಲಹೆಗೆ ನೀವು ಒಪ್ಪಬಾರದು. 
ಅವನಿಗೆ ಕಿವಿಗೊಡಬೇಡಿರಿ; ಅವನಿಗೆ ಕನಿಕರತೋರ 
ಬೇಡಿ; ಅವನು ಸ್ವತಂತ್ರನಾಗಿ ಹೋಗಲು ಬಿಹಬೇಡಿ; 
ಅವನನ್ನು ಸಂರಕ್ಷಿಸಬೇಡಿ. 9_0ನೀವು ಅವನನ್ನು 
ಕೊಂದುಹಾಕಬೇಕು. ನೀವು ಕಲ್ಲೆಸೆದು ಅವನನ್ನು 
ಸಾಯಿಸಬೇಕು. ನೀವು ಅವನ ಮೇಲೆ ಮೊದಲನೆ ಕಲ್ಲನ್ನು 
ಎಸೆಯಬೇಕು. ಈಜಿಪ್ಟಿನ ದಾಸತ್ವದಿಂದ ನಿಮ್ಮನ್ನು ಬಿಡಿಸಿ 
ಕೊಂಡುಬಂದ ನಿಮ್ಮ ದೇವರಾದ ಯೆಹೋವನಿಗೆ 
ವಿರುದ್ಧವಾಗಿ ನಡೆದುಕೊಳ್ಳುವಂತೆ ನಿಮ್ಮನ್ನು ಪ್ರೇರೇಪಿಸಿ 
ದವನು ಅವನೇ ಅಲ್ಲವೇ? !! ಆಗ ಇಸ್ರೇಲಿನ ಎಲ್ಲಾ ಜನ 
ರಲ್ಲಿ ಭಯವುಂಟಾಗಿ ಅಂಥಾ ಕೆಟ್ಟಕೆಲಸವನ್ನು ಎಂದಿಗೂ 
ಮಾಡುವುದಿಲ್ಲ 


ಪಟ್ಟಣಗಳನ್ನು ನಾಶಮಾಡಬೇಕು 

> ನಿಮ್ಮ ದೇವರಾದ ಯೆಹೋವನು ನಿಮ್ಮ ವಾಸಕ್ಕಾಗಿ 
ನಿಮಗೆ ಪಟ್ಟಣಗಳನ್ನು ಕೊಟ್ಟಿದ್ದಾನೆ. ಒಂದುವೇಳೆ, ಆ 
ಪಟ್ಟಣಗಳಲ್ಲಿ ಯಾವುದಾದರೊಂದರ ಬಗ್ಗೆ ನೀವು ಕೆಟ್ಟ 
ಸುದ್ದಿಯನ್ನು ಕೇಳಬಹುದು. ನಿಮ್ಮ ಸ್ವಂತ ದೇಶ 
ದಲ್ಲಿರುವ ಕೆಲವು ಕೆಟ್ಟ ಜನರು ಕೆಟ್ಟದನ್ನು ಮಾಡಲು ತಮ್ಮ 
ಪಟ್ಟಣದ ಜನರನ್ನು ಒತ್ತಾಯಪಡಿಸುತ್ತಿದ್ದಾರೆಂದು ನೀವು 
ಕೇಳಬಹುದು. ಅವರು ತಮ್ಮ ಪಟ್ಟಣದ ಜನರಿಗೆ, " ನಾವು 
ಹೋಗಿ ಬೇರೆ ದೇವರುಗಳ ಸೇವೆ ಮಾಡೋಣ' ಎಂದು 
ಹೇಳಬಹುದು. (ಈ ದೇವರುಗಳನ್ನು ನೀವು ಹಿಂದೆಂದೂ 
ತಿಳಿದಿಲ್ಲ. ) “ನೀವು ಇಂಥ ಸುದ್ದಿಯನ್ನು ಕೇಳಿದರೆ, ಅದು 
ಸತ್ಯವೇ ಎಂಬುದನ್ನು ತಿಳಿದುಕೊಳ್ಳಲು ನಿಮ್ಮಿಂದಾದಷ್ಟು 


ಧರ್ಮೋಪದೇಶಕಾಂಡ 13:15-14:23 


ಪ್ರಯತ್ನಿಸಬೇಕು. ಅದು ಸತ್ಯವೆಂಬುದು ನಿಮಗೆ ತಿಳಿದು 
ಬಂದರೆ ಮತ್ತು ಅಂಥ ಭಯಂಕರ ಸಂಗತಿಯು ನಿಜ 
ವಾಗಿಯೂ ಸಂಭವಿಸಿತೆಂದು ನೀವು ರುಜುವಾತುಪಡಿಸ 
ಬಲ್ಲವರಾಗಿದ್ದರೆ, ೌನೀವು ಆ ಪಟ್ಟಣದ ಜನರನ್ನು 
ದಂಡಿಸಬೇಕು; ಅವರೆಲ್ಲರನ್ನೂ ಕೊಲ್ಲಬೇಕು; ಅವರ 
ಎಲ್ಲಾ ಪಶುಗಳನ್ನು ಸಹ ಕೊಲ್ಲಬೇಕು. ಆ ಪಟ್ಟಣವನ್ನು 
ಸಂಪೂರ್ಣವಾಗಿ ನಾಶಮಾಡಬೇಕು. ನೀವು ಆ ಪಟ್ಟಣ 
ದಲ್ಲಿದ್ದ ಎಲ್ಲಾ ಬೆಲೆಬಾಳುವ ವಸ್ತುಗಳನ್ನು ಪಟ್ಟಣದ 
ಮಧ್ಯದಲ್ಲಿ ತಂದುಹಾಕಿ ಅದಕ್ಕೆ ಬೆಂಕಿಹೊತ್ತಿಸಿ ಇಡೀ 
ಪಟ್ಟಣವನ್ನು ಬೆಂಕಿಯಿಂದ ಸುಹಬೇಕು. ಇದು ದೇವ 
ರಾದ ಯೆಹೋವನಿಗೆ ಸರ್ವಾಂಗಹೋಮವಾಗುವುದು. 
ಆ ಪಟ್ಟಣವು ಕಲ್ಲುಗಳ ರಾಶಿಯಾಗಿ ಪರಿಣಮಿಸುವುದು 
ಮತ್ತು ಯಾರೂ ಆ ಪಟ್ಟಣವನ್ನು ಮತ್ತೆ ಕಟ್ಟಬಾರದು. 
!'ಆ ಪಟ್ಟಣದಲ್ಲಿರುವ ಪ್ರತಿಯೊಂದು ವಸ್ತು ನಾಶವಾಗ 
ಬೇಕು. ಅದರಲ್ಲಿ ಯಾವುದನ್ನಾದರೂ ನೀವು ನಿಮ್ಮ ಉಪ 
ಯೋಗಕ್ಕೆ ಇಟ್ಟುಕೊಳ್ಳಬಾರದು. ನೀವು ಹೀಗೆ ಮಾಡಿದರೆ 
ಯೆಹೋವನು ನಿಮ್ಮ ಮೇಲೆ ಸಿಟ್ಟುಗೊಳ್ಳುವುದಿಲ್ಲ. 
ಆತನು ನಿಮ್ಮ ಮೇಲೆ ದಯೆತೋರಿಸುವನು. ನಿಮ್ಮ 
ಪೂರ್ವಿಕರಿಗೆ ವಾಗ್ದಾನ ಮಾಡಿದ ಪ್ರಕಾರ ನಿಮ್ಮ ದೇಶ 
ವನ್ನು ವಿಸ್ತಾರಮಾಡುವನು. ನಿಮ್ಮ ದೇವರಾದ 
ಯೆಹೋವನಿಗೆ ನೀವು ಕಿವಿಗೊಟ್ಟರೆ, ನಾನು ನಿಮಗೆ 
ಕೊಡುವ ಆತನ ಎಲ್ಲಾ ಆಜ್ಞೆಗಳಿಗೆ ವಿಥಧೇಯರಾದರೆ 
ಇದು ಸಂಭವಿಸುವುದು. ನಿಮ್ಮ ದೇವರಾದ 
ಯೆಹೋವನು ಸರಿಯೆಂದು ಹೇಳುವ ಕಾರ್ಯಗಳನ್ನೇ 
ನೀವು ಮಾಡಬೇಕು. 


ಇಸ್ರೇಲರು ದೇವಜನರು 

14 ""ನೀವು ನಿಮ್ಮ ದೇವರಾದ ಯೆಹೋವನ 

ಮಕ್ಕಳು. ನಿಮ್ಮಲ್ಲಿ ಯಾರಾದರೂ ಸತ್ತರೆ ನೀವು 
ತಲೆಬೋಳಿಸಿಕೊಂಡಾಗಲೀ ನಿಮ್ಮನ್ನು ಕತ್ತರಿಸಿಕೊಂಡಾ 
ಗಲೀ ನಿಮ್ಮ ದುಃಖವನ್ನು ಪ್ರದರ್ಶಿಸಕೂಡದು. 
ಯಾಕಂದರೆ ನೀವು ಬೇರೆಯವರಿಗಿಂತ ವಿಭಿನ್ನರು. 
ನೀವು ಯೆಹೋವನ ವಿಶೇಷ ಜನರಾಗಿದ್ದೀರಿ. ಲೋಕದ 
ಎಲ್ಲಾ ಜನರಲ್ಲಿ ಯೆಹೋವನು ನಿಮ್ಮನ್ನು ತನ್ನ ಸ್ವಕೀಯ 
ಜನಾಂಗವನ್ನಾಗಿ ಆರಿಸಿಕೊಂಡಿದ್ದಾನೆ. 


ಇಸ್ರೇಲರು ತಿನ್ನಬಹುದಾದ ಆಹಾರ 
*""ಯೆಹೋವನು ಅಸಹ್ಯಪಹುವ ವಸ್ತುಗಳನ್ನು ನೀವು 
ತಿನ್ನಬಾರದು. “ನೀವು ಹಸು, ಕುರಿ, ಆಡು, * ಜಿಂಕೆ, ದುಪ್ಪಿ 
ಸಾರಂಗ, ಕಾಡುಕುರಿ, ಕಾಡುಮೇಕೆ, ಕಡಬೆ, ಬೆಟ್ಟದ 
ಆಡು ಇವುಗಳನ್ನು ತಿನ್ನಬಹುದು. ಗೊರಸು ಸೀಳಿರುವ 
ಮತ್ತು ಮೆಲುಕು ಹಾಕುವ ಪ್ರಾಣಿಯನ್ನು ನೀವು ತಿನ್ನ 





252 


ಬಹುದು. 7ಆದರೆ ಒಂಟೆ, ಮೊಲ, ಬೆಟ್ಟದ ಮೊಲ ಇವು 
ಗಳನ್ನು ತಿನ್ನಬಾರದು. ಈ ಪ್ರಾಣಿಗಳು ಮೆಲುಕು 
ಹಾಕುತ್ತವೆ ಆದರೆ ಅವುಗಳ ಗೊರಸು ಸೀಳಿಲ್ಲ. ಆದುದ 
ರಿಂದ ಅವುಗಳು ಶುದ್ಧಪ್ರಾಣಿಗಳಲ್ಲ. ನೀವು ಅವುಗಳನ್ನು 
ಆಹಾರವಾಗಿ ಉಪಯೋಗಿಸಕೂಡದು. ನೀವು ಹಂದಿ 
ಗಳನ್ನು ತಿನ್ನಬಾರದು. ಅವುಗಳ ಗೊರಸುಗಳು ಸೀಳಿವೆ; 
ಆದರೆ ಅವುಗಳು ಮೆಲುಕು ಹಾಕುವುದಿಲ್ಲ. ಆದುದರಿಂದ 
ಹಂದಿಯು ನಿಮಗೆ ಶುದ್ಧ ಆಹಾರವಾಗುವುದಿಲ್ಲ; 
ಹಂದಿಯ ಹೆಣವನ್ನೂ ನೀವು ಮುಟ್ಟಬಾರದು. 

9""ಮೀನುಗಳಲ್ಲಿ ಪರೆ ಮತ್ತು ಈಜುರಕ್ಕೆಗಳಿರುವು 
ದನ್ನು ಆಹಾರವಾಗಿ ಉಪಯೋಗಿಸಬಹುದು. 10ಪರೆ, 
ಈಜುರಕ್ಕೆಗಳಿಲ್ಲದ ಮೀನುಗಳನ್ನು ತಿನ್ನಬಾರದು. ಅವು 
ಅಶುದ್ಧ. 

!1""ನೀವು ಶುದ್ಧ ಪಕ್ಷಿಗಳನ್ನು ತಿನ್ನಬಹುದು. ಆದರೆ, 
ಗಿಡುಗ, ರಣಹದ್ದು, ಕ್ರೌಂಚ, ಸಕಲವಿಧವಾದ ಹದ್ದು 
ಗಿಡುಗಗಳು. “ಸಕಲ ವಿಧವಾದ ಕಾಗೆಗಳು, "ಗೂಬೆ 
ಗಳು, ಸಣ್ಣಗೂಬೆಗಳು, ಕಡಲಕಾಗೆ, 16_17ಸಕಲವಿಧ 
ವಾದ ಗೂಬೆಗಳು, ಕೊಕ್ಕರೆಗಳು, ಬಕಪಕ್ತಿ, ಬಾವ 
ಲಿಗಳು ಅಶುದ್ಧವಾದ ಕಾರಣ ತಿನ್ನಬಾರದು. 

19""ರೆಕ್ಕೆಯುಳ್ಳ ಹುಳುಗಳೆಲ್ಲಾ ಅಶುದ್ಧ ಆದುದರಿಂದ 
ಅವುಗಳನ್ನು ತಿನ್ನಬೇಡಿ. 2 ದರೆ ನೀವು ಶುದ್ಧವಾದ 
ಯಾವ ಪಕ್ಷಿಯನ್ನು ಬೇಕಾದರೂ ತಿನ್ನಬಹುದು. 

2!""ಸತ್ತು ಬಿದ್ದ ಯಾವ ಪ್ರಾಣಿಯನ್ನಾಗಲೀ ತಿನ್ನ 
ಬಾರದು. ನಿಮ್ಮ ಊರಲ್ಲಿರುವ ಪರದೇಶಿಗೆ ಕೊಡಿರಿ. 
ಅವನು ತಿನ್ನಬಹುದು, ಅಥವಾ ಆ ಸತ್ತ ಪ್ರಾಣಿಯನ್ನು 
ಪರದೇಶಿಗೆ ಮಾರಬಹುದು. ಆದರೆ ನೀವು ತಿನ್ನಬಾರದು. 
ಯಾಕಂದರೆ ನೀವು ಯೆಹೋವನ ಜನರು. ಆತನ 
ಸ್ವಕೀಯ ಪ್ರಜಿಗಳು. 

"ಆಡಿನ ಮರಿಯನ್ನು ಅದರ ತಾಯಿಯ ಹಾಲಿನಲ್ಲಿ 
ಬೇಯಿಸಬೇಡಿರಿ. 





ದಶಮಾಂಶ 

2""ಪ್ರತಿ ವರುಷ ನಿಮ್ಮ ಹೊಲದಲ್ಲಿ ಬೆಳೆಯುವ ಹತ್ತ 
ನೆಯ ಒಂದು ಅಂಶವನ್ನು ಪ್ರತ್ಯೇಕಿಸಿಡಿರಿ. 3ನಿಮ್ಮ ದೇವ 
ರಾದ ಯೆಹೋವನು ತನ್ನ ವಿಶೇಷ ವಾಸಸ್ಥಾನವಾಗಿ 
ಯಾವ ಸ್ಥಳವನ್ನು ಆರಿಸಿಕೊಳ್ಳುತ್ತಾನೊ ಆ ಸ್ಥಳಕ್ಕೆ ನೀವು 
ಹೋಗಬೇಕು. ನಿಮ್ಮ ದೇವರಾದ ಯೆಹೋವನ ಜೊತೆ 
ಯಲ್ಲಿರುವುದಕ್ಕಾಗಿ ನೀವು ಅಲ್ಲಿಗೆ ಹೋಗಬೇಕು. ಆ 
ಸ್ಥಳದಲ್ಲಿ, ನೀವು ಬೆಳೆಯುವ ಬೆಳೆಗಳಲ್ಲಿ ಹತ್ತನೆ ಒಂದು 
ಭಾಗವನ್ನು, ನಿಮ್ಮ ಧಾನ್ಯಗಳಲ್ಲಿ ಹತ್ತನೆ ಒಂದು ಭಾಗ 
ವನ್ನು, ನಿಮ್ಮ ಹೊಸ ದ್ರಾಕ್ಟಾರಸವನ್ನು, ನಿಮ್ಮ ಎಣ್ಣೆ 
ಯನ್ನು, ನಿಮ್ಮ ಹಿಂಡುಗಳ ಮತ್ತು ಮಂದೆಗಳ ಚೊಚ್ಚಲು 


253 ಧರ್ಮೋಪದೇಶಕಾಂಹ 14:24-15:13 


ಪಶುಗಳನ್ನು ಯೆಹೋವನ ಪ್ರಸನ್ನತೆಯಲ್ಲಿ ತಿನ್ನಬೇಕು. 
ನಿಮ್ಮ ದೇವರಾದ ಯೆಹೋವನನ್ನು ಗೌರವಿಸ 
ಬೇಕೆಂಬುದನ್ನು ನೀವು ಯಾವಾಗಲೂ ಈ ರೀತಿಯಲ್ಲಿ 
ಜ್ಞಾಪಕ ಮಾಡಿಕೊಳ್ಳುವಿರಿ. ಒಂದುವೇಳೆ ಆ ವಿಶೇಷ 
ಸ್ಥಳವು ನೀವು ಪ್ರಯಾಣ ಮಾಡಲಾರದಷ್ಟು ದೂರ 
ವಾಗಿದ್ದರೆ, ಯೆಹೋವನು ಆಶೀರ್ವದಿಸಿದ ನಿಮ್ಮ ಎಲ್ಲಾ 
ಬೆಳೆಗಳಲ್ಲಿ ದಶಾಂಶವನ್ನು ಅಲ್ಲಿಗೆ ಕೊಂಡೊಯ್ಯಲು 
ಸಾಧ್ಯವಾಗದಿದ್ದಲ್ಲಿ 2 ದಶಾಂಶದ ಆ ಬೆಳೆಗಳನ್ನು ಮಾರಿ, 
ಬಂದ ಹಣವನ್ನು ಯೆಹೋವನು ಆರಿಸಿಕೊಂಡಿರುವ 
ವಿಶೇಷಸ್ಥಳಕ್ಕೆ ತೆಗೆದುಕೊಂಡು ಹೋಗಿ. ಅಲ್ಲಿ ನಿಮಗೆ 
ಬೇಕಾದ ದನಕುರಿಗಳನ್ನು ಮತ್ತು ನಿಮಗೆ ಬೇಕಾಗುವ 
ಆಹಾರವಸ್ತುಗಳನ್ನು ಮತ್ತು ಪಾನೀಯಗಳನ್ನು ಆಹಣ 
ದಿಂದ ಖರೀದಿಮಾಡಿ ನೀವೂ ನಿಮ್ಮ ಕುಟುಂಬದವರೂ 
ನಿಮ್ಮ ದೇವರಾದ ಯೆಹೋವನ ಆ ಸ್ಥಳದಲ್ಲಿ ತಿಂದು 
ಸಂತೋಷಪಡಿ. 2ನಿಮ್ಮ ಊರಲ್ಲಿ ನೆಲೆಸಿರುವ ಲೇವಿ 
ಯರನ್ನು ಮರೆಯಬೇಡಿರಿ. ನಿಮ್ಮ ಆಹಾರದಲ್ಲಿ ಅವ 
ರಿಗೂ ಪಾಲು ಕೊಡಿರಿ. ಯಾಕಂದರೆ ಅವರಿಗೆ ದೇಶದಲ್ಲಿ 
ನಿಮ್ಮ ಹಾಗೆ ಸ್ವಾಸ್ಯ ದೊರಕುವುದಿಲ್ಲ. 

28""ಮೂರು ವರ್ಷಕ್ಕೊಮ್ಮೆ ನಿಮ್ಮ ದವಸಧ್ಯಾನ್ಯಗಳ 
ಹತ್ತನೆಯ ಒಂದು ಭಾಗವನ್ನು ನಿಮ್ಮ ಊರಿನಲ್ಲಿ ಶೇಖರಿ 
ಸಿಡಿರಿ. ಇದು ಲೇವಿಯರಿಗಾಗಿ. ಯಾಕಂದರೆ ಅವರಿಗೆ 
ಸ್ವಂತ ಭೂಮಿ ಇಲ್ಲವಲ್ಲಾ. ಅಲ್ಲದೆ ಈ ಧಾನ್ಯವನ್ನು ನಿಮ್ಮ 
ಊರಲ್ಲಿರುವ ಬಡಜನರಿಗೋಸ್ಕರವಾಗಿಯೂ ಪರದೇಶಿ 
ಗಳಿಗಾಗಿಯೂ, ವಿಧವೆಯರಿಗಾಗಿಯೂ ಮತ್ತು ಅನಾಥ 
ಮಕ್ಕಳಿಗಾಗಿಯೂ ಉಪಯೋಗಿಸಬೇಕು. ಅವರು 
ಬಂದು ಊಟಮಾಡಿ ತೃಪ್ತರಾಗಲಿ. ನೀವು ಹೀಗೆ ಮಾಡಿ 
ದರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಕಾರ್ಯ 
ಗಳನ್ನೆಲ್ಲಾ ಸಫಲಪಡಿಸಿ ಆಶೀರ್ವದಿಸುವನು. 


ಸಾಲಗಳನ್ನು ವಜಾಮಾಡುವ ವಿಶೇಷ ವರ್ಷ 
15 ""ಪ್ರತೀ ಏಳು ವರುಷಗಳ ಅಂತ್ಯದಲ್ಲಿ ನೀವು 

ಕೊಟ್ಟ ಸಾಲಗಳನ್ನು ವಜಾಮಾಡಬೇಕು. 
ಒಬ್ಬನು ಇನ್ನೊಬ್ಬ ಇಸ್ರೇಲನಿಗೆ ಸಾಲ ಕೊಟ್ಟರೆ ಆ ಸಾಲ 
ವನ್ನು ವಜಾ ಮಾಡಬೇಕು. ತನ್ನ ಸಹೋದರನಾದ 
ಇಸ್ರೇಲನಿಂದ ಸಾಲ ಹಿಂದೆ ಕೇಳಬಾರದು. ಆ ವರುಷ 
ದಲ್ಲಿ ಸಾಲವನ್ನೆಲ್ಲಾ ವಜಾ ಮಾಡಬೇಕೆಂಬುದಾಗಿ 
ದೇವರು ಆದೇಶವನ್ನು ನೀಡಿದ್ದಾನೆ. 3ಸಾಲಗಾರನು ಪರ 
ದೇಶಿಯಾಗಿದ್ದರೆ ಅವನು ಸಾಲ ಹಿಂತಿರುಗಿಸಬೇಕು. 
ಆದರೆ ಇಸ್ರೇಲರಲ್ಲಿ ಯಾರಾದರೂ ನಿಮ್ಮಿಂದ ಸಾಲ 
ತೆಗೆದುಕೊಂಡಿದ್ದರೆ ಅದನ್ನು ವಜಾ ಮಾಡಬೇಕು. “ನಿಮ್ಮ 
ದೇಶದಲ್ಲಿ ಯಾರೂ ಬಡವರಾಗಿರಬಾರದು. 
ಯಾಕಂದರೆ ಯೆಹೋವನೇ ನಿಮಗೆ ಈ ದೇಶವನ್ನು 


ಕೊಡತ್ತಿದ್ದಾನೆ; ಮತ್ತು ಯೆಹೋವನು ನಿಮ್ಮನ್ನು ಅಧಿಕ 
ವಾಗಿ ಆಶೀರ್ವದಿಸುತ್ತಾನೆ. *ನೀವು ಆತನ ಆಜ್ಞೆಗಳನ್ನು 
ಅನುಸರಿಸುವವರಾಗಿದ್ದಲ್ಲಿ, ಆತನ ವಿಧಿಕ್ರಮಗಳಿಗೆ 
ವಿಧೇಯರಾಗಿದ್ದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿ 
ಸುವನು. ಆತನು ಮಾಡಿದ ವಾಗ್ದಾನದ ಪ್ರಕಾರ ಆಶೀರ್ವ 
ದಿಸುವನು. ಆಗ ನಿಮ್ಮಲ್ಲಿ ಬೇರೆ ಜನಾಂಗಗಳಿಗೆ ಸಾಲ 
ಕೊಡಲು ಯಥೇಚ್ಛವಾಗಿ ಹಣವಿರುವುದು. ನಿಮಗೆ ಬೇರೆ 
ಯವರಿಂದ ಹಣಸಾಲ ತೆಗೆದುಕೊಳ್ಳುವ ಅವಶ್ಯಕತೆ ಇರು 
ವುದಿಲ್ಲ. ನೀವು ಎಷ್ಟೋ ದೇಶಗಳನ್ನು ಆಳುವಿರಿ. ಆದರೆ 
ಆ ದೇಶಗಳು ನಿಮ್ಮನ್ನು ಆಳವು. 

“ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ 
ದೇಶದಲ್ಲಿ ನೀವು ವಾಸಿಸುವಾಗ ಒಂದು ವೇಳೆ ನಿಮ್ಮ ಮಧ್ಯ 
ದಲ್ಲಿ ಒಬ್ಬ ಬಹವನಿರಬಹುದು. ನೀವು ಸ್ವಾರ್ಥರಾಗಿ 
ಅವನಿಗೆ ಸಹಾಯಮಾಡಲು ನಿರಾಕರಿಸಬಾರದು. 
$ನಿಮ್ಮಲ್ಲಿರುವುದನ್ನು ನೀವು ಅವನೊಂದಿಗೆ ಹಂಚಿಕೊಳ್ಳಿ 
ಅವನ ಅಗತ್ಯತೆಗೆ ತಕ್ಕಂತೆ ಸಾಲ ಕೊಡಿರಿ. 

9""ಸಾಲ ವಜಾಮಾಡುವ ಏಳನೆಯ ವರ್ಷ ಸಮೀಪ 
ವಾಯಿತೆಂದು ನೀವು ಯಾರಿಗೂ ಸಾಲ ಕೊಡದೆ ಸಹಾಯ 
ಮಾಡದೇ ಇರಬಾರದು. ಅಂಥಾ ದುಷ್ಟ ಆಲೋಚನೆ 
ನಿಮ್ಮ ಮನಸ್ಸಿನೊಳಗೆ ಹುಟ್ಟದಿರಲಿ. ಸಹಾಯದ ಅಗತ್ಯ 
ವಿರುವ ವ್ಯಕ್ತಿಯ ಬಗ್ಗೆ ನಿಮ್ಮಲ್ಲಿ ಯಾವ ಕೆಟ್ಟ ಆಲೋಚ 
ನೆಯೂ ಇರಬಾರದು. ನೀವು ಆ ಬಡ ವ್ಯಕ್ತಿಗೆ ಸಹಾಯ 
ಮಾಡದಿದ್ದರೆ ನಿಮ್ಮ ವಿರುದ್ಧವಾಗಿ ಅವನು ಯೆಹೋವ 
ನಿಗೆ ದೂರು ಹೇಳುವನು. ಆಗ ನೀವು ಯೆಹೋವನ 
ಮುಂದೆ ದೋಷಿಗಳಾಗಿ ಕಂಡುಬರುಪಿರಿ. 

10" ಬಡಮನುಷ್ಯನಿಗೆ ನಿಮ್ಮಿಂದ ಎಷ್ಟು ಸಹಾಯ 
ಮಾಡಲು ಸಾಧ್ಯವಿದೆಯೋ ಅಷ್ಟು ಸಹಾಯಮಾಡಿ; 
ಕೊಡುವುದಕ್ಕೆ ಬೇಸರಪಡಬೇಡಿ. ಯಾಕಂದರೆ ನಿಮ್ಮ 
ದೇವರಾದ ಯೆಹೋವನು ನಿಮ್ಮ ಒಳ್ಳೆಯ ಕಾರ್ಯಗಳಿ 
ಗಾಗಿ ನಿಮ್ಮನ್ನು ಆಶೀರ್ವದಿಸುವನು; ನಿಮ್ಮ ಕೆಲಸವನ್ನೆ! ಲ್ಲಾ 
ಸಫಲಪಡಿಸುವನು. ''ನಿಮ್ಮ ದೇಶದಲ್ಲಿ ಯಾವಾಗಲೂ 
ಬಹಜನರು ಇರುತ್ತಾರೆ. ಅದಕ್ಕಾಗಿಯೇ ನಿಮ್ಮ ಸಹೋದ 
ರರಿಗೆ ಸಹಾಯ ಮಾಡಬೇಕೆಂದು ನಿಮಗೆ 
ಆಜ್ಞಾಪಿಸುತ್ತೇನೆ. 


ಗುಲಾಮರನ್ನು ಸ್ವತಂತ್ರರನ್ನಾಗಿ ಮಾಡುವುದು 
12""ನೀವು ಹೀಬ್ರೂ ಮನುಷ್ಯನನ್ನೋ ಸ್ತ್ರೀಯನ್ನೋ 
ನಿಮ್ಮ ಗುಲಾಮರಾಗಿ ಕ್ರಯಕ್ಕೆ ತೆಗೆದುಕೊಳ್ಳಬಹುದು. 
ಅವರನ್ನು ನಿಮ್ಮ ದಾಸರಾಗಿ ಆರು ವರ್ಷಗಳ ಕಾಲ ಇಟ್ಟು 
ಕೊಳ್ಳಬಹುದು. ಆದರೆ ಏಳನೆಯ ವರ್ಷದಲ್ಲಿ ನೀವು 
ಅವರನ್ನು ಸ್ವತಂತ್ರರಾಗಿ ಬಿಟ್ಟುಬಿಡಬೇಕು. ''ಅವರನ್ನು 
ಹಿಂದಕ್ಕೆ ಕಳುಹಿಸುವಾಗ ಬರಿಗೈಯಲ್ಲಿ ಕಳುಹಿಸಬಾರದು. 


ಧರ್ಮೋಪದೇಶಕಾಂಡ 15:14-16:8 


ನೀವು ಅವರಿಗೆ ನಿಮ್ಮ ಪಶುಗಳಲ್ಲಿ ಕೆಲವನ್ನು ಸ್ವಲ್ಪ 
ಧಾನ್ಯವನ್ನು ಮತ್ತು ಸ್ವಲ್ಪ ದ್ರಾಕ್ಟಾ ರಸವನ್ನು ಕೊಡಬೇಕು. 
ನಿಮ್ಮ ದೇವರಾದ ಯೆಹೋವನು ನಿಮ್ಮ ನ್ನು ಆಶೀರ್ವದಿಸಿ 
ನಿಮಗೆ ಹೇರಳವಾಗಿ ಅನುಗ್ರಹಿಸುತ್ತಾನೆ. ಆದುದರಿಂದ 


ನಿಮ್ಮ ಸೇವಕರಿಗೆ ಒಳ್ಳೆಯವುಗಳನ್ನು ಹೇರಳವಾಗಿ 


ಕೊಡಿರಿ. ನೀವು ಈಜಿಪ್ಟಿನಲ್ಲಿ ದಾಸತ್ವದಲ್ಲಿದ್ದುದನ್ನು 


ನೆನಪುಮಾಡಿರಿ. ನಿಮ್ಮ ದೇವರಾದ ಯೆಹೋವನು 
ನಿಮ್ಮನ್ನು ಬಿಡಿಸಿದನು. ಆದುದರಿಂದಲೇ ನಾನು ಈ 
ಆಜ್ಞೆಯನ್ನು ನಿಮಗೆ ಕೊಡುತ್ತಿದ್ದೇನೆ. 

16 ಆದರೆ ನಿಮ್ಮ ಸೇವಕರಲ್ಲಿ ಒಬ್ಬನು, "ನಾನು 
ನಿಮ್ಮನ್ನು ಬಿಟ್ಟುಹೋಗುವುದಿಲ್ಲ' ಎಂದು ಹೇಳಿದರೆ, 
ನಿಮ್ಮನ್ನು. ಮತ್ತು "ನಿಮ್ಮ ಕುಟುಂಬವನ್ನು ಅವನು ಪ್ರೀತಿಸು 


ವುದರಿಂದ ಮತ್ತು ನಿಮ್ಮ, 0ದಿಗೆ ಒಳ್ಳೆಯ ಜೀವಿತವನ್ನು 


ಅವನು ಅನುಭವಿಸಿದ್ದರಂದ ಅವನು ನಿಮ್ಮೊಂದಿಗೆ 
ಇರಲು ಇಷ್ಟಪಟ್ಟರೆ ನಿಮ್ಮ ಬಾಗಿಲಿನ ನಿಲುವು ಕಂಬದ 
ಬಳಿಯಲ್ಲಿ ನಿಲ್ಲಿಸಿ ಅವನ ಕಿವಿಯನ್ನು ಒಂದು ಹರಿತವಾದ 


ಸಾಧನದಿಂದ ತೂತು ಮಾಡಬೇಕು. ಇದು ಅವನು ನಿಮ್ಮ 


ಶಾಶ್ವತ ದಾಸನು ಎಂದು ತೋರಿಸುವುದು. ಗುಲಾಮ 
ಳಿಗೂ ಇದು ಅನ್ವಯಿಸುತ್ತದೆ. 

18""ನಿಮ್ಮ ಗುಲಾಮರನ್ನು ಸ್ವತಂತ್ರರಾಗಿ ಬಿಡಬೇಕಲ್ಲಾ 
ಎಂದು ಬೇಸರಪಹಬೇಡಿ. ಅವರು ಅರ್ಧಕೂಲಿ ತೆಗೆದು 
ಕೊಂಡು ಆರು ವರುಷ ನಿಮ್ಮ ಸೇವೆ ಮಾಡಿದ್ದಾರಲ್ಲಾ? 


ನಿಮ್ಮ ಕಾರ್ಯ ಗಳನ್ನೆಲ್ಲಾ ನಿಮ್ಮ ದೇವರಾದ 
ಯೆಹೋವನು ಸಫಲಪಡಿಸುವನು. 
ಚೊಚ್ಚಲ ಪ್ರಾ, ಪ್ರಾಣಿಗಳ ಬಗ್ಗೆ ನಿಯಮಗಳು 


1 ನಿಮ್ಮ ಹಿಂಡಿನಲ್ಲಾಗಲೇ ಹಟ್ಟಿಯಲ್ಲಾಗಲೀ 
ಚೊಚ್ಚಲಮರಿಗಳು ನನಗೆ ವಿಶೇಷವಾದವುಗಳು. ನೀವು 
ಅವುಗಳನ್ನು ಯೆಹೋವನಿಗೆ ಸಮರ್ಪಿಸಬೇಕು. ಅಂಥಾ 
ಪ್ರಾಣಿಗಳನ್ನು ನಿಮ್ಮ ಕೆಲಸಕಾರ್ಯಗಳಿಗಾಗಿ ಉಪ 
ಯೋಗಿಸಕೂಡದು. ಮತ್ತು ಅಂಥಾ ಕುರಿಮರಿಗಳ ಉಣ್ಣೆ 
ಯನ್ನು ಕತ್ತರಿಸಬಾರದು. ಪ್ರತಿ ವರುಷ ಚೊಚ್ಚಲು' 
ಪ್ರಾಣಿಗಳನ್ನು ನಿಮ್ಮ ದೇವರಾದ ಯೆಹೋವನು ಆರಿಸಿದ 
ಸ್ಥಳದಲ್ಲಿ ನೀವು ನಿಮ್ಮ ಹೆಂಹತಿ ಮಕ್ಕಳೊಂದಿಗೆ 
ತಿನ್ನಬೇಕು. 

2 ಆದರೆ ಆ ಚೊಚ್ಚಲು ಪ್ರಾಣಿಗಳು ಕುಂಟಾಗಿದ್ದರೆ 
ಕುರುಡಾಗಿದ್ದರೆ ಜಸ to ಅಂಗವಿಕಲತೆಗೆ ಒಳ 
ಗಾಗಿದ್ದರೆ, ನಿಮ್ಮ ದೇವರಾದ ಯೆಹೋವನಿಗೆ ಅವು 
ಗಳನ್ನು ಸಮರ್ಪಿಸಕೂಡದು. ಅವುಗಳನ್ನು ನಿಮ್ಮ ಮನೆ 
ಗಳಲ್ಲಿಯೇ ಬೇಕಾದರೆ ತಿನ್ನಬಹುದು. ಅದನ್ನು ಯಾರು 
ಬೇಕಾದರೂ ಅಂದರೆ ಶುದ್ಧರೂ ಅಶುದ್ಧರೂ ತಿನ್ನ 
ಬಹುದು. ಜಿಂಕೆಯನ್ನು, ಟಗರನ್ನು ತಿನ್ನಲು ಯಾವ 


254 


ನಿಯಮಗಳು ಇವೆಯೋ, ಅದೇ ನಿಯಮಗಳು ಇದಕ್ಕೂ 
ಅನ್ವಯಿಸುತ್ತವೆ. ಅವುಗಳ ರಕ್ತವನ್ನು ತಿನ್ನಬಾರದು. 
ಅದನ್ನು ನೀರಿನಂತೆ ನೆಲದ ಮೇಲೆ ಚೆಲ್ಲಿ ಬಿಡಬೇಕು. 


ಪಸ್ಕಹಬ್ಬ 
ಅಬಿಬ್‌ ತಿಂಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ಆ 
[6 ನಿಮ್ಮ ದೇವರಾದ ಯೆಹೋವನನ್ನು 
ಗೌರವಿಸುವುದಕ್ಕಾಗಿ ಪಸ್ಕಹಬ್ಬನನ್ನು ಆಚರಿಸಬೇಕು. 
ಯಾಕಂದರೆ ಆ ತಿಂಗಳಲ್ಲೇ ನಿಮ್ಮ ದೇವರಾದ 
ಯೆಹೋವನು ರಾತ್ರಿಯಲ್ಲಿ ನಿಮ್ಮನ್ನು ಈಜಿಷ್ಟಿನಿಂದ 
ಕರೆದುಕೊಂಡು ಬಂದನು. 2ನಿಮ್ಮ ದೇವರು ಆರಿಸುವ 
ಪ್ರತ್ಯೇಕ ಸ್ಥಳಕ್ಕೆ ನೀವು ಹೋಗಿ ಅಲ್ಲಿ ಪಸ್ಕದ ಯಜ್ಞಾರ್ಪಣೆ 
ಮಾಡಿ ನಿಮ್ಮ ಯೆಹೋವನನ್ನು ಮಹಿಮೆಪಡಿಸಬೇಕು. 
ಅಲ್ಲಿ ದನವನ್ನಾಗಲೀ ಆಡನ್ನಾಗಲೀ ಯಜ್ಞವಾಗಿ ಅರ್ಪಿಸ 
ಬೇಕು. ಯಜ್ಞ ಪಶುವಿನೊಂದಿಗೆ ಹುಳಿಯಿಲ್ಲದ ರೊಟ್ಟಿ 
ಯನ್ನು ಏಳು ದಿನ ತಿನ್ನಬೇಕು. ಈ ಸಮಯದಲ್ಲಿ ಹುಳಿ 
ಬೆರೆಸಿದ ರೊಟ್ಟಿಯನ್ನು ತಿನ್ನಲೇಬಾರದು. ಹುಳಿಯಿಲ್ಲದ 
ರೊಟ್ಟಿಗೆ "ಸಂಕಟದ ರೊಟ್ಟಿ? ಎಂದು ಕರೆಯಬೇಕು. 
ಯಾಕಂದರೆ ನೀವು ಈಜಿಪ್ಟಿನಲ್ಲಿ ದಾಸತ್ವದಲ್ಲಿದ್ದಾಗ ಅನು 
ಭವಿಸಿದ್ದ ಸಂಕಟವನ್ನು ಅದು ನೆನಪಿಗೆ ತರುತ್ತದೆ. ಅಲ್ಲಿಂದ 
ಎಷ್ಟು ಅವಸರವಾಗಿ ನೀವು ಹೊರಬಂದಿರಿ! ಇದನ್ನು ನಿಮ್ಮ 
ಜೀವಮಾನ ಪರ್ಯಂತ ಜ್ಞಾಪಿಸಿಕೊಳ್ಳಬೇಕು. 4ಏಳು 
ದಿನಗಳ ತನಕ ಇಡೀ ದೇಶದಲ್ಲಿ ಯಾರ ಮನೆಯಲ್ಲಿ 
ಯಾದರೂ ರೊಟ್ಟಿಗೆ ಬೆರೆಸುವ ಹುಳಿಯು ಇರಬಾರದು. 
ಮತ್ತು ಮೊದಲನೇ ದಿನದ ಸಾಯಂಕಾಲ ನೀವು ವಧಿಸುವ 
ಪ್ರಾಣಿಯ ಮಾಂಸವು ಮುಂಜಾನೆಯೊಳಗೆ ತಿಂದು 
ಮುಗಿಸತಕ್ಕದ್ದು. 
3""ಪಸ್ಕದ ಪಶುವನ್ನು ದೇಶದ ಬೇರೆ ಯಾವ ಸ್ಥಳ 
ದಲ್ಲಿಯೂ ಕೊಯ್ಯಬಾರದು. "ನಿಮ್ಮ ದೇವರಾದ 
ಯೆಹೋವನು ತನ್ನ ವಿಶೇಷವಾದ ವಾಸಸ್ಥಾನಕ್ಕಾಗಿ ಆರಿಸಿ 
ಕೊಳ್ಳುವ ಸ್ಥಳದಲ್ಲಿಯೇ ಸಾಯಂಕಾಲ ಸೂರ್ಯಾಸ್ತಮ 
ವಾದಾಗ ಪಸ್ಕಹಬ್ಬದ ಪಶುವನ್ನು ಅರ್ಪಿಸಬೇಕು. 
ದೇವರು ನಿಮ್ಮನ್ನು ಈಜಿಷ್ಟಿನಿಂದ ಕರೆದುಕೊಂಡು ಬಂದ 
ಕಾಲವನ್ನು ಈ ಪವಿತ್ರ ದಿನವು ನಿಮಗೆ ನೆನಪು ಮಾಡುತ್ತದೆ. 
7ನಿಮ್ಮ ದೇವರಾದ ಯೆಹೋವನು ತನ್ನ ವಾಸಸ್ಥಾನಕ್ಕಾಗಿ 
ಆರಿಸುವ ಸ್ಥಳದಲ್ಲಿ ನೀವು ಪಸ್ಕದ ಪಶುವನ್ನು ಅಡಿಗೆ ಮಾಡಿ 
ತಿನ್ನಬೇಕು. ಆಮೇಲೆ ಮುಂಜಾನೆ ನೀವು ನಿಮ್ಮ ನಿಮ್ಮ 
ಮನೆಗಳಿಗೆ ಹೋಗಬಹುದು. *ಆರು ದಿನಗಳ ತನಕ 
ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಏಳನೆಯ 
ದಿನದಲ್ಲಿ ನೀವು ಏನೂ ಕೆಲಸ ಮಾಡದೆ ಇರಬೇಕು. ಆ 
ದಿನ ಒಟ್ಟಾಗಿ ಸೇರಿ ನಿಮ್ಮ ದೇವರಾದ ಯೆಹೋವನನ್ನು 
ಘನಪಡಿಸಬೇಕು. 





255 


ಪಂಚಾಶತ್ತಮ ಹಬ್ಬ 

"ನಿಮ್ಮ ಹೊಲಗಳ ಬೆಳೆಯನ್ನು ಕೊಯ್ಯಲು 
ಪ್ರಾರಂಭಿಸಿದ ದಿನದಿಂದ ಏಳು ವಾರಗಳನ್ನು ಲೆಕ್ಕ 
ಮಾಡಿರಿ. ಅಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ 
ವಾರಗಳ ಹಬ್ಬವನ್ನು ಆಚರಿಸಿರಿ. ಅಲ್ಲಿ ನಿಮ್ಮ ವಿಶೇಷ 
ಕಾಣಿಕೆಗಳನ್ನು ತಂದು ಸಮರ್ಪಿಸಿರಿ. ನಿಮ್ಮ ದೇವರು 
ನಿಮ್ಮನ್ನು ಎಷ್ಟು ಆಶೀರ್ವದಿಸಿರುತ್ತಾನೆಂದು ಯೋಚಿಸಿ 
ಅದರ ಪ್ರಕಾರ ನಿಮ್ಮ ಕಾಣಿಕೆಗಳನ್ನು ಸಲ್ಲಿಸಿರಿ. 
!! ಯೆಹೋವನು ಆರಿಸಿರುವ ಸ್ಥಳದಲ್ಲಿ ನೀವೂ ನಿಮ್ಮ 
ಜನರು ಒಟ್ಟಾಗಿ ಸೇರಿ ದೇವರ ಸನ್ನಿಧಾನದಲ್ಲಿ ಸಂತೋಷ 
ಪಡಿರಿ. ನಿಮ್ಮ ಹೆಂಡತಿ ಮಕ್ಕಳನ್ನು ಅಲ್ಲದೆ ನಿಮ್ಮ ಸೇವಕ 
ಸೇವಕಿಯರನ್ನು ನಿಮ್ಮ ಪಟ್ಟಣದಲ್ಲಿರುವ ಲೇವಿಯರನ್ನು 
ಮತ್ತು ವಿಧವೆಯರನ್ನು, ಅನಾಥರನ್ನು, ಪರದೇಶಿಗಳನ್ನು 
ಕರೆದುಕೊಂಡು ಸಂತೋಷಪಡಿರಿ. ನೀವು ಈಜಿಪ್ಟಿನಲ್ಲಿ 
ಗುಲಾಮರಾಗಿದ್ದಿರಿ ಎಂದು ನೆನಪುಮಾಡಿಕೊಂಡು 
ಯೆಹೋವನ ವಿಧಿಗಳನ್ನು ತಪ್ಪದೇ ಅನುಸರಿಸಿರಿ. 


ಪರ್ಣಶಾಲೆಗಳ ಹಬ್ಬ 

13" ಕಣಗಳ ಕೆಲಸ ಮತ್ತು ದ್ರಾಕ್ಷಿಯ ಅಲೆಗಳ ಕೆಲಸ 
ಮುಕ್ತಾಯವಾಗಿ ನಿಮ್ಮ ಮನೆಗಳಲ್ಲಿ ಅವುಗಳನ್ನು ಶೇಖರಿ 
ಸಿದ ಬಳಿಕ ಏಳು ದಿನಗಳ ನಂತರ ನೀವು ಪರ್ಣಶಾಲೆಗಳ 
ಹಬ್ಬವನ್ನು ಆಚರಿಸಬೇಕು. “ನಿಮ್ಮ ಹೆಂಡತಿ ಮಕ್ಕ 
ಳೊಂದಿಗೆ, ಸೇವಕ ಸೇವಕಿಯರೊಂದಿಗೆ, ಮತ್ತು ನಿಮ್ಮ 
ಊರುಗಳಲ್ಲಿರುವ ಲೇವಿಯರೊಂದಿಗೆ, ಪರದೇಶಿಗ 
ಳೊಂದಿಗೆ, ಅನಾಥರೊಂದಿಗೆ ಮತ್ತು ವಿಧವೆಯ 
ರೊಂದಿಗೆ ಆನಂದದಿಂದ ಹಬ್ಬ ಮಾಡಿರಿ. ನಿಮ್ಮ 
ಯೆಹೋವನು ಆರಿಸಿಕೊಂಡಿರುವ ವಿಶೇಷ ಸ್ಥಳದಲ್ಲಿ ಈ 
ಹಬ್ಬವನ್ನು ಏಳು ದಿನ ಆಚರಿಸಿರಿ. ನಿಮ್ಮ ದೇವರಾದ 
ಯೆಹೋವನನ್ನು ಘನಪಡಿಸುವುದಕ್ಕಾಗಿ ಸಂತೋಷ 
ಡಿಂದ ಹಬ್ಬವನ್ನು ಆಚರಿಸಿರಿ. ನಿಮ್ಮ ದೇವರಾದ 
ಯೆಹೋವನು ನಿಮ್ಮ ಸುಗ್ಗಿಯನ್ನು ಮತ್ತು ನಿಮ್ಮ ಎಲ್ಲಾ 
ಕೆಲಸಕಾರ್ಯಗಳನ್ನು ಆಶೀರ್ವದಿಸಿದನು. ಆದ್ದರಿಂದ 
ಸಂತೋಷಪಡಿರಿ! 

16" ಯೆಹೋವನು ತನ್ನ ಆಲಯಕ್ಕಾಗಿ ಆರಿಸುವ ಆ 
ವಿಶೇಷ ಸ್ಥಳಕ್ಕೆ ನೀವೆಲ್ಲಾ ವರುಷದಲ್ಲಿ ಮೂರು ಬಾರಿ 
ಅಂದರೆ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ, ಪಂಚಾಶತ್ತಮ 
ಹಬ್ಬ ಮತ್ತು ಪರ್ಣಶಾಲೆಗಳ ಹಬ್ಬದಲ್ಲಿ ಸೇರಿಬರಬೇಕು. 
ಯೆಹೋವನ ಬಳಿಗೆ ಬರುವ ಪ್ರತಿಯೊಬ್ಬನು ಕಾಣಿಕೆ 
ಯೊಂದಿಗೆ ಬರಬೇಕು. !?ಪ್ರತಿಯೊಬ್ಬನೂ 
ಯೆಹೋವನು ತನ್ನನ್ನು ಆಶೀರ್ವದಿಸಿದ ಮೇರೆಗೆ ಆತನಿಗೆ 
ಕಾಣಿಕೆಯನ್ನರ್ಪಿಸಬೇಕು. 





ಧರ್ಮೋಪದೇಶಕಾಂಡ 16:9-17:4 


ನ್ಯಾಯಾಧಿಪತಿಗಳೂ ಅಧಿಕಾರಿಗಳೂ 

"ನಿಮ್ಮ ದೇವರು ನಿಮಗೆ ಕೊಡುವ ದೇಶದ ಎಲ್ಲಾ 
ಪಟ್ಟಣಗಳಲ್ಲಿ ನ್ಯಾಯಾಧೀಶರನ್ನೂ ಅಧಿಕಾರಿಗಳನ್ನೂ 
ಆರಿಸಿಕೊಳ್ಳಿರಿ. ಪ್ರತಿಯೊಂದು ಕುಲದವರು ಇದನ್ನು 
ಮಾಡಬೇಕು; ಆರಿಸಲ್ಪಟ್ಟವರು ನ್ಯಾಯವಂತರಾಗಿರ 
ಬೇಕು. ನೀವು ಯಾವಾಗಲೂ ಪಕ್ಚಪಾತವಿಲ್ಲದವ 
ರಾಗಿರಬೇಕು. ಜನರಿಂದ ಲಂಚ ತೆಗೆದುಕೊಂಡು 
ಅನ್ಯಾಯವಾದ ತೀರ್ಮಾನ ಕೊಡಬಾರದು. ಹಣವು 
ಜ್ಞಾನಿಗಳನ್ನು ಕುರುಡು ಮಾಡಿ ಅವರ ಬುದ್ದಿಯನ್ನು 
ಮಂದ ಮಾಡುವುದು. ನೀವು ಒಳ್ಳೆಯವರೂ ನ್ಯಾಯ 
ವಂತರೂ ಆಗಿದ್ದರೆ ನಿಮ್ಮ ದೇವರಾದ ಯೆಹೋವನು 
ನಿಮಗೆ ಕೊಡಲಿರುವ ದೇಶದಲ್ಲಿ ವಾಸಿಸುಪಿರಿ ಮತ್ತು 
ಅದನ್ನು ನಿಮ್ಮ ವಶದಲ್ಲಿಟ್ಟುಕೊಳ್ಳುವಿರಿ. 


ದೇವರು ವಿಗ್ರಹಗಳನ್ನು ದ್ವೇಷಿಸುವನು. 

21""ನೀವು ನಿಮ್ಮ ದೇವರಾದ ಯೆಹೋವನಿಗಾಗಿ 
ಯಜ್ಞವೇದಿಕೆಯನ್ನು ಕಟ್ಟುವಾಗ ಅದರ ಪಕ್ಕದಲ್ಲಿ 
ಅಶೇರ್‌ ದೇವತೆಗೆ ಗೌರವವನ್ನು ತರುವಂಥ ಯಾವ 
ಮರದ ಕಂಬಗಳನ್ನು ನೆಡಬಾರದು; ಸುಳ್ಳು ದೇವರು 
ಗಳ ಪೂಜೆಗಾಗಿ ವಿಶೇಷವಾದ ಕಲ್ಲುಗಳನ್ನು ನೆಡ 
ಬಾರದು; ನಿಮ್ಮ ದೇವರಾದ ಯೆಹೋವನು ಅವುಗಳನ್ನು 
ದ್ವೇಷಿಸುತ್ತಾನೆ. 


ಕಳಂಕ ದೋಷವಿಲ್ಲದ ಪ್ರಾಣಿಗಳನ್ನೇ ಬಲಿಕೊಡಿರಿ 
17. ದೇವರಾದ ಯೆಹೋವನಿಗೆ ನೀವು 
ಪಶುಗಳನ್ನಾಗಲೀ ಆಡುಕುರಿಮರಿಗಳನ್ನಾಗಲೀ 
ಸಮರ್ಪಿಸುವಾಗ ಅವು ಕಳಂಕವಿಲ್ಲದೆ ಪೂರ್ಣಾಂಗ 
ವಾಗಿರಬೇಕು; ದೋಷಪೂರಿತ ಯಜ್ಞವನ್ನು ಆತನು 
ದ್ವೇಷಿಸುತ್ತಾನೆ. 


ವಿಗ್ರಹಾರಾಧನೆ ಮಾಡಿದರೆ ದೊರಕುವ ಶಿಕ್ಷೆ 

ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ 
ದೇಶದ ಒಂದು ಪಟ್ಟಣದಲ್ಲಿ ನೀವು ಕೆಟ್ಟ ಸುದ್ದಿ 
ಯೊಂದನ್ನು ಅಂದರೆ ಒಬ್ಬ ಸ್ತ್ರೀಯಾಗಲೀ ಅಥವಾ 
ಪುರುಷನಾಗಲೀ ದೇವರೊಂದಿಗೆ ಮಾಡಿದ ಒಡಂಬಡಿಕೆ 
ಯನ್ನು ಮುರಿದು ಆತನಿಗೆ ವಿರುದ್ಧವಾಗಿ ಪಾಪ ಮಾಡಿ 
ಅವರು ಬೇರೆ ದೇವರುಗಳನ್ನಾಗಲೀ, ಸೂರ್ಯಚಂದ್ರ 
ನಕ್ಪತ್ರಗಳನ್ನಾಗಿಲೀ ಪೂಜಿಸುತ್ತಾರೆ ಎಂಬ ಸುದ್ದಿಯನ್ನು 
ನೀವು ಕೇಳಿದರೂ ಕೇಳಬಹುದು ಅದು ದೇವರ ಕಟ್ಟಳೆಗೆ 
ವಿರುದ್ಧವಾದದ್ದು. “ಇಂಥಾ ಕೆಟ್ಟ ಸುದ್ದಿಯನ್ನು ನೀವು 
ಕೇಳಿದರೆ ಮೊಟ್ಟಮೊದಲಾಗಿ ಅದು ಸತ್ಯವೋ ಸುಳ್ಳೋ 
ಎಂಬುದನ್ನು ಸರಿಯಾಗಿ ಪರಿಶೀಲಿಸಬೇಕು. ಅಂಥ 
ಭಯಂಕರ ಸಂಗತಿಯು ಇಸ್ರೇಲಿನಲ್ಲಿ ಸಂಭವಿಸಿದ್ದು 





ಧರ್ಮೋಪದೇಶಕಾಂಡ 17:5-18:3 


256 





ನಿಜವಾಗಿದ್ದಲ್ಲಿ, *ಆ ಪಾಪಮಾಡಿದವನಿಗೆ ಶಿಕ್ಷೆಯನ್ನು 
ವಿಧಿಸಬೇಕು. ಪಟ್ಟಣದ ಹೆಬ್ಬಾಗಿಲ ಹೊರಗಿರುವ ಬಯ 
ಲಿಗೆ ಆ ತಪ್ಪು ಮಾಡಿದ ಸ್ತ್ರೀಯನ್ನೂ, ಪುರುಷನನ್ನೂ 
ತೆಗೆದುಕೊಂಡು ಹೋಗಿ ಅಲ್ಲಿ ಅವರನ್ನು ಕಲ್ಲೆಸೆದು 
ಸಾಯಿಸಬೇಕು. "ಅವರು ವಿಗ್ರಹಾರಾಧನೆ ಮಾಡಿದ್ದಕ್ಕೆ 
ಒಂದೇ ಸಾಕ್ಟಿ ಇರುವುದಾದರೆ ಅವರಿಗೆ ಮರಣ ಶಿಕ್ಷೆ 
ಯಾಗ ಬಾರದು. ಆದರೆ ಇಬ್ಬರು ಅಥವಾ ಮೂವರು 
ಸಾಕ್ಷಿಗಳು ಅವರ ವಿಗ್ರಹಾರಾಧನೆ ಮಾಡಿದ್ದು ಸತ್ಯವೆಂದು 
ಹೇಳಿದರೆ ಮಾತ್ರ ಅವರನ್ನು ಸಾಯಿಸಬೇಕು. ಸತ್ಯವೆಂದು 
ಹೇಳಿದ ಸಾಕ್ಟಿಗಳು ಮೊದಲು ಅವರ ಮೇಲೆ ಕಲ್ಲೆಸೆಯ 
ಬೇಕು. ಅನಂತರ ಬೇರೆಯವರು ಕಲ್ಲೆಸೆದು ಅವರನ್ನು 
ಸಾಯಿಸಬೇಕು. ಈ ರೀತಿಯಾಗಿ ನಿಮ್ಮ ಮಧ್ಯ ಇದ್ದ ದುಷ್ಕ 
*ತ್ಯವನ್ನು ತೆಗೆದುಹಾಕಬೇಕು. 


ನ್ಯಾಯಸ್ಥಾನದಲ್ಲಿ ಬಗೆಹರಿಸಲಾಗದ ವಿಷಯಗಳು 

*""ನಿಮ್ಮ ನ್ಯಾಯಸ್ಥಾನದಲ್ಲಿ ನ್ಯಾಯತೀರಿಸಲಾಗದ 
ಕಷ್ಟದ ಸಮಸ್ಯೆಗಳು ಬರುವವು. ಅವು ಕೊಲೆ ಅಥವಾ 
ಇಬ್ಬರ ಮಧ್ಯೆ ವಿವಾದವಿರಬಹುದು; ಅಥವಾ ಜಗಳ 
ಮಾಡಿ ಗಾಯಗೊಂಡಿರುವ ಪ್ರಕರಣವಾಗಿರಬಹುದು. 
ನಿಮ್ಮ ಪಟ್ಟಣಗಳ ನ್ಯಾಯಸ್ಥಾನದಲ್ಲಿ ಈ ಪ್ರಕರಣಗಳ 
ವಿಚಾರಣೆ ನಡಿಸುವಾಗ ಸರಿಯಾದ ಇತ್ಯರ್ಥಮಾಡಿ 
ತೀರ್ಪಮಾಡಲು ಕಷ್ಟವಾದಲ್ಲಿ ನೀವು ದೇವರು ಆರಿಸುವ 
ಸ್ಥಳಕ್ಕೆ ಹೋಗಬೇಕು. *ಲೇವಿಕುಲದ ಯಾಜಕರ ಬಳಿಗೆ 
ಹೋಗಿ ಅಲ್ಲಿ ಆ ಸಮಯದಲ್ಲಿರುವ ನ್ಯಾಯಾಧೀಶನನ್ನು 
ಕಂಡು ಅವರಿಗೆ ವಿಷಯವನ್ನು ತಿಳಿಸಬೇಕು. ಅವರು ನಿಮ್ಮ 
ಮುಂದಿರುವ ಬಗೆಹರಿಯಲಾಗದ ಪ್ರಕರಣವನ್ನು 
ಆಲ್ವೆಸಿ, ವಿಚಾರಿಸಿ, 10 ಯೆಹೋವನ ವಿಶೇಷವಾದ ಸ್ಥಳ 
ದಲ್ಲಿ ತಮ್ಮ ತೀರ್ಪನ್ನು ಕೊಡುವರು. ಅವರು ಏನು ಹೇಳು 
ತ್ತಾರೋ ಅದಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆ ನೀಡಬೇಕು. 
ನೀವು ಏನು ಮಾಡಬೇಕೆಂದು ಅವರು ಹೇಳುತ್ತಾರೋ 
ಅದನ್ನು ನೀವು ಮಾಡಲೇಬೇಕು. 11 ಅವರು ಹೇಳಿದ 
ಹಾಗೆ ಎಲ್ಲವನ್ನು ಅಕ್ಬರಶಃ ಪರಿಪಾಲಿಸಬೇಕು. ಅವರ 
ತೀರ್ಪನ್ನು ಬದಲಾಯಿಸಬಾರದು. 

ನಿಮ್ಮ ದೇವರಾದ ಯೆಹೋವನ ಸೇವೆ ಮಾಡುತ್ತಿ 
ರುವ ಯಾಜಕನಾಗಲೀ, ನ್ಯಾಯಾಧೀಶನಾಗಲೀ ಹೇಳಿದ 
ತೀರ್ಪನ್ನು ಉಲ್ಲಂಘಿ'ಸಿದವನಿಗೆ ಮರಣದಂಡನೆ ಆಗ 
ಬೇಕು. ನೀವು ಆ ದುಷ್ಟನನ್ನು ಇಸ್ರೇಲಿನಿಂದ ನಿರ್ಮೂಲ 
ಮಾಡಬೇಕು. ಈ ದಂಡನೆಯ ಬಗ್ಗೆ ಜನರು ಕೇಳಿ 
ಭಯಪಟ್ಟು ಅಂಥ ಕೆಟ್ಟಕೃತ್ಯಗಳನ್ನು ಮಾಡದಿರುವರು. 


ಅರಸನನ್ನು ಆರಿಸುವ ರೀತಿ 
"ನಿಮ್ಮ ದೇವರಾದ ಯೆಹೋವನು ನಿಮಗೆ 
ಕೊಡುವ ದೇಶವನ್ನು ನೀವು ಪ್ರವೇಶಿಸುವಿರಿ. ಆ ಸ್ಥಳ 


ಗಳನ್ನು ಸ್ವಾಧೀನಪಡಿಸಿಕೊಂಡು ಅಲ್ಲಿ ನೆಲೆಸುವಿರಿ. ಆಗ 
ನೀವು "ನಮ್ಮ ಸುತ್ತಲಿನ ದೇಶದಲ್ಲಿರುವಂತೆಯೇ 
ನಮಗೂ ಒಬ್ಬ ರಾಜನು ಬೇಕು' ಎಂದು ಹೇಳುವಿರಿ. 
'5ಅಂಥಾ ಸಮಯದಲ್ಲಿ ಯೆಹೋವನು ಆರಿಸಿಕೊಂಡವ 
ನನ್ನೇ ನೀವು ರಾಜನನ್ನಾಗಿ ಆರಿಸಿಕೊಳ್ಳಬೇಕು; ಅವನು 
ನಿಮ್ಮ ಸ್ವಂತ ಜನರಲ್ಲಿ ಒಬ್ಬನಾಗಿರಬೇಕು; ಪರದೇಶಸ್ಥ 
ನನ್ನು ನೀವು ನಿಮ್ಮ ರಾಜನನ್ನಾಗಿ ಆರಿಸಬಾರದು. 
16ಅರಸನು ತನ್ನ ಉಪಯೋಗಕ್ಕಾಗಿ ಹೆಚ್ಚಿಚ್ಚಾಗಿ ಕುದುರೆ 
ಗಳನ್ನು ಖರೀದಿಸಬಾರದು; ಜನರನ್ನು ಈಜಿಪ್ಪಿಗೆ ಕಳುಹಿಸಿ 
ಅಲ್ಲಿಂದ ಹೆಚ್ಚು ಹೆಚ್ಚು ಕುದುರೆಗಳನ್ನು ತರಿಸಬಾರದು; 
ಯಾಕಂದರೆ, "ನೀವು ಆ ಮಾರ್ಗದಲ್ಲಿ ಹಿಂದಕ್ಕೆ ಹೋಗ 
ಲೇಬಾರದು' ಎಂದು ಯೆಹೋವನು ಹೇಳಿದ್ದಾನೆ. 
17 ಅರಸನಿಗೆ ಮಿತಿ ಮೀರಿ ಪತ್ನಿಯರು ಇರಬಾರದು. 
ಯಾಕಂದರೆ ಅವರು ಅರಸನನ್ನು ಯೆಹೋವನ ಮಾರ್ಗ 
ದಲ್ಲಿ ನಡೆಯದಂತೆ ಮಾಡಿ ಬೇರೆ ಕಡೆಗೆ ತಿರುಗಿಸುವರು. 
ರಾಜನು ಬೆಳ್ಳೆಬಂಗಾರಗಳನ್ನು ಶೇಖರಿಸಿ ತನ್ನನ್ನು 
ಐಶ್ವರ್ಯವಂತನನ್ನಾಗಿ ಮಾಡಿಕೊಳ್ಳಬಾರದು. 

15" ರಾಜನು ರಾಜ್ಯವಾಳಲು ಆರಂಭಿಸುವಾಗ, 
ಯಾಜಕರ ಮತ್ತು ಲೇವಿಯರ ಪುಸಕಗಳಿಂದ ಧರ್ಮ 
ಶಾಸ್ತ್ರವನ್ನು ತನಗಾಗಿ ಪುಸ್ತಕರೂಪದಲ್ಲಿ ಬರೆಸಿಟ್ಟುಕೊಳ್ಳ 
ಬೇಕು. ಅವನು ಆ ಪುಸ್ತಕವನ್ನು ತನ್ನೊಂದಿಗಿಟ್ಟು 
ಕೊಂಡು ಅದನ್ನು ತನ್ನ ಜೀವಮಾನ ಪೂರ್ತಿ ಪದೇ ಪದೇ 
ಓದುತ್ತಿರಬೇಕು. ಯಾಕಂದರೆ ಧರ್ಮಶಾಸ್ತ್ರವು ಆಜ್ಞಾಪಿ 
ಸುವ ಪ್ರತಿಯೊಂದಕ್ಕೂ ಸಂಪೂರ್ಣವಾಗಿ ವಿಧೇಯ 
ನಾಗಲೂ ಅವನು ಕಲಿತುಕೊಳ್ಳಬೇಕು. 20ಆಗ ಅರಸನು 
ತನ್ನ ಪ್ರಜೆಗಳಿಗಿಂತ ತಾನು ಉತ್ತಮನಲ್ಲವೆಂದು ತಿಳಿದು 
ಕೊಳ್ಳುವನು. ಆಗ ಅವನು ಧರ್ಮಶಾಸ್ತ್ರಕ್ಕೆ ವಿಮುಖ 
ನಾಗದೆ ಅದನ್ನು ಚಾಚೂತಪ್ಪದೆ ಅನುಸರಿಸುವನು. ಆಗ 
ರಾಜನೂ ಅವನ ಸಂತತಿಯವರೂ ಇಸ್ರೇಲ್‌ ರಾಜ್ಯವನ್ನು 
ಬಹು ಕಾಲ ಆಳುವರು. 





ಯಾಜಕರು ಮತ್ತು ಲೇವಿಯರ ಜೀವನಾಧಾರ 
"ಇಸ್ರೇಲ್‌ ದೇಶದೊಳಗೆ ಲೇವಿಕುಲದವರಿಗೆ 
1 8 ಸ್ವಾಸ್ಯವು ಇರುವುದಿಲ್ಲ. ಅವರು ಯಾಜಕರಾಗಿ 
ಸೇವೆ ಸಲ್ಲಿಸುವರು. ದೇವರಿಗೆ ಸಮರ್ಪಿಸಿದ ಕಾಣಿಕೆಗಳಲ್ಲಿ 
ಬೆಂಕಿಯಲ್ಲಿ ಬೇಯಿಸಿದ ಯಜ್ಞಶೇಷವೇ ಅವರ ಆಹಾರ. 
ಬೇರೆ ಕುಲದವರಂತೆ ಅವರಿಗೆ ಭೂಮಿ ದೊರೆಯು 
ವುದಿಲ್ಲ. ದೇವರು ಹೇಳಿದ ಪ್ರಕಾರ ಅವರ ಪಾಲು 
ಯೆಹೋವನೇ. 
3""ನೀವು ಯಜ್ಞಕ್ಕಾಗಿ ಒಂದು ದನವನ್ನಾಗಲೀ ಕುರಿ 
ಯನ್ನಾಗಲೀ ಕೊಯ್ದಾಗ ಯಾಜಕರಿಗೆ ಭುಜವನ್ನು 
ಎರಡು ದವಡೆಗಳನ್ನು ಮತ್ತು ಉದರ ಭಾಗವನ್ನು 


257 


ಕೊಹಬೇಕು. “ನಿಮ್ಮ ಯಾಜಕರಿಗೆ ನಿಮ್ಮ ಬೆಳೆಯ 
ಪ್ರಥಮ ಫಲವನ್ನು ಕೊಡಬೇಕು. ನಿಮ್ಮ ಧಾನ್ಯಗಳ 
ಪ್ರಥಮ ಫಲವನ್ನು, ದ್ರಾಕ್ಲಾರಸದಲ್ಲಿ ಎಣ್ಣೆಯಲ್ಲಿ ಮತ್ತು 
ನಿಮ್ಮ ಉಣ್ಣೆಯಲ್ಲಿ ಪ್ರಥಮ ಫಲವನ್ನು ಕೊಡಬೇಕು. 
ಯಾಕಂದರೆ ನಿಮ್ಮ ದೇವರಾದ ಯೆಹೋವನು 
ಇಸ್ರೇಲ್‌ ಕುಲದವರಿಂದ ಲೇವಿಕುಲದವರನ್ನು ನಿರಂತರ 
ವಾಗಿ ಆತನ ಸೇವೆಮಾಡುವುದಕ್ಕೆ ಆರಿಸಿಕೊಂಡಿರುತ್ತಾನೆ. 

6" ಪ್ರತಿಯೊಬ್ಬ ಲೇವಿಯನಿಗೂ ದೇವಾಲಯದಲ್ಲಿ 
ಸೇವೆಮಾಡಲು ಒಂದು ನಿರ್ಧಿಷ್ಟ ಸಮಯವನ್ನು ಗೊತ್ತು 
ಪಡಿಸಲಾಗಿದೆ. ಆದರೆ ಬೇರೆ ಸಮಯದಲ್ಲಿಯೂ ಸಹ 
ಅವನು ಅಲ್ಲಿ ಸೇವೆಮಾಡಲು ಇಷ್ಟಪಟ್ಟರೆ, ಅವನು ತನಗೆ 
ಇಷ್ಟಬಂದ ಸಮಯದಲ್ಲಿ ಸೇವೆ ಮಾಡಬಹುದು. 
ಇಸ್ರೇಲಿನ ಯಾವದೇ ಭಾಗದಲ್ಲಿರುವ ಯಾವುದೇ ಊರಿ 
ನಲ್ಲಿರುವ ಲೇವಿಯನು ತನ್ನ ಸ್ವಂತ ಸ್ಥಳವನ್ನು ಬಿಟ್ಟು 
ಯೆಹೋವನ ವಿಶೇಷ ಸ್ಥಳಕ್ಕೆ ಬರಬಹುದು. ಅವನು 
ತನಗೆ ಇಷ್ಟಬಂದ ಯಾವುದೇ ಸಮಯದಲ್ಲಿ ಬೇಕಾದರೂ 
ಹೀಗೆ ಮಾಡಬಹುದು. "ಯೆಹೋವನ ಸನ್ನಿಧಿಯಲ್ಲಿ 
ಸೇವೆಮಾಡುತ್ತಿರುವ ತನ್ನ ಎಲ್ಲಾ ಸಹೋದರರಾದ 
ಲೇವಿಯರಂತೆ ಈ ಲೇವಿಯನು ಸಹ ತನ್ನ ದೇವರಾದ 
ಯೆಹೋವನ ಹೆಸರಿನಲ್ಲಿ ಸೇವೆ ಮಾಡಬಹುದು. ₹ಆ 
ಲೇವಿಯನು ಇತರ ಲೇವಿಯರೊಂದಿಗೆ ಸಮಾನ 
ಪಾಲನ್ನು ಹೊಂದುವನು. ಇದಲ್ಲದೆ ಅವನ ಕುಟುಂಬ 
ದವರು ಯಥಾ ಪ್ರಕಾರ ತಮಗೆ ಬರತಕ್ಕ ಪಾಲನ್ನೂ 
ಹೊಂದುವರು. 


ಇತರ ಜನಾಂಗಗಳವರಂತೆ ಇಸ್ರೇಲರು ಜೀವಿಸಬಾರದು 

9""ನೀವು ನಿಮ್ಮ ವಾಗ್ದತ್ತ ದೇಶಕ್ಕೆ ಬಂದಾಗ 
ಸುತ್ತಮುತ್ತಲಿನ ಜನರು ನಡೆಯುವ ರೀತಿಯಲ್ಲಿ ನೀವು 
ನಡೆಯಬಾರದು. ಅವರ ಅಸಹ್ಯವಾದ ಪದ್ಧತಿಗಳನ್ನು 
ಅನುಸರಿಸಬಾರದು. ನಿಮ್ಮ ಗಂಡುಮಕ್ಕಳನ್ನಾಗಲೀ 
ಹೆಣ್ಣುಮಕ್ಕಳನ್ನಾಗಲೀ ನಿಮ್ಮ ಯಜ್ಞವೇದಿಕೆಯ 
ಬೆಂಕಿಯ ಮೇಲೆ ಅರ್ಪಿಸಬೇಡಿ. ನಿಮ್ಮ ಭವಿಷ್ಯವನ್ನು 
ತಿಳಿದುಕೊಳ್ಳುವುದಕ್ಕಾಗಿ ಕಣಿಹೇಳುವವರ ಬಳಿಗಾಗಲೀ, 
ಮಂತ್ರಗಾರರ ಬಳಿಗಾಗಲೀ, ಬೇತಾಳಿಕರ ಬಳಿಗಾಗಲೀ, 
ಮಾಟಗಾರರ ಬಳಿಗಾಗಲೀ ಹೋಗಬೇಡಿ. !'ಚೀರೆ 
ಯವರ ಮೇಲೆ ಮಂತ್ರ ಮಾಡಲು ಯಾರಿಗೂ ಅವಕಾಶ 


ಧರ್ಮೋಪದೇಶಕಾಂಡ 18:4-22 


ಹೊರಡಿಸಿದನು. ನಿಮ್ಮ ದೇವರಾದ ಯೆಹೋವನಿಗೆ 
ನೀವು ನಂಬಿಗಸ್ತರಾಗಿರಬೇಕು. 


ಯೆಹೋವನ ಮಾತುಗಳನ್ನು ತಿಳಿಸುವ ಪ್ರವಾದಿ 

ನಿಮ್ಮ ದೇಶದೊಳಗಿಂದ ಇತರ ಜನಾಂಗದವರನ್ನು 
ನಾಶಮಾಡಬೇಕು. ಆ ಜನರು ಮಾಟಮಂತ್ರ ಮತ್ತು ಕಣಿ 
ಹೇಳುವುದರಿಂದ ತಮ್ಮ ಭವಿಷ್ಯವನ್ನು ವಿಚಾರಿಸುವರು. 
ಆದರೆ ನಿಮ್ಮ ದೇವರಾದ ಯೆಹೋವನು ಅಂಥಾ ಕೆಲಸ 
ವನ್ನು ಮಾಡಲು ನಿಮ್ಮನ್ನು ಬಿಡುವುದಿಲ್ಲ. ನಿಮ್ಮ 
ದೇವರು ನಿಮ್ಮ ಬಳಿಗೆ ಪ್ರವಾದಿಯನ್ನು ಕಳುಹಿಸುವನು. 
ಆ ಪ್ರವಾದಿಯು ನಿಮ್ಮ ಕುಲದವರಲ್ಲಿ ಒಬ್ಬನಾಗಿರುವನು. 
ಅವನು ನನ್ನ ಹಾಗೆ ಇರುವನು ಮತ್ತು ನೀವು ಅವನ ಮಾತು 
ಗಳನ್ನು ಕೇಳಬೇಕು. `ನೀವು ಕೇಳಿದ ಪ್ರಕಾರ ದೇವರು 
ನಿಮಗೊಬ್ಬ ಪ್ರವಾದಿಯನ್ನು ಕಳುಹಿಸುವನು. ನೀವು 
ಹೋರೇಬ್‌ (ಸೀನಾಯಿ) ಪರ್ವತದಲ್ಲಿ ಒಟ್ಟಾಗಿ ಸೇರಿ 
ದಾಗ ದೇವರ ಸ್ವರಕ್ಕೆ ಭಯಟಟ್ಟಿರಿ; ಪರ್ವತದಲ್ಲಿದ್ದ ಬೆಂಕಿ 
ಯನ್ನು ನೋಡಿಯೂ ತತ್ತರಿಸಿದಿರಿ. ಆಗ ನೀವು, " ನಮ್ಮ 
ದೇವರಾದ ಯೆಹೋವನ ಸ್ವರವನ್ನು ನಾವು ತಿರುಗಿ ಕೇಳದ 
ಹಾಗೆ ಮಾಡು. ನಾವು ತಿರುಗಿ ಆ ಮಹಾ ಬೆಂಕಿಯ ಜ್ವಾಲೆ 
ಯನ್ನು ನೋಡದ ಹಾಗೆ ಮಾಡು; ಇಲ್ಲವಾದರೆ ನಾವು 
ಸಾಯುತ್ತೇವೆ! ಎಂದು ನನ್ನನ್ನು ಕೇಳಿಕೊಂಡಿರಿ. 

!" ಆಗ ಯೆಹೋವನು ನನಗೆ ಹೇಳಿದ್ದೇನೆಂದರೆ, " 
ಅವರು ಕೇಳುವ ವಿಷಯವು ಒಳ್ಳೆಯದೇ. 15ನಾನು ಅವರಿ 
ಗಾಗಿ ನಿನ್ನ ತರಹದ ಒಬ್ಬ ಪ್ರವಾದಿಯನ್ನು ಕಳುಹಿಸುವೆನು. 
ಅವನು ಅವರ ಜನರಲ್ಲಿ ಒಬ್ಬವನಾಗಿರುವನು. ಅವನು 
ಜನರಿಗೆ ತಿಳಿಸಬೇಕಾದ ವಿಷಯವನ್ನು ನಾನೇ ಅವನಿಗೆ 
ತಿಳಿಸುವೆನು. ನಾನು ಆಜ್ಞಾಪಿಸುವುದೆಲ್ಲವನ್ನು ಅವನು 
ಜನರಿಗೆ ತಿಳಿಸುವನು. ಈ ಪ್ರವಾದಿಯು ನನ್ನ ಪ್ರತಿ 
ನಿಧಿಯಾಗಿ ಮಾತನಾಹುವನು. ಅವನು ಮಾತಾಹುವಾಗ 
ಯಾವನಾದರೂ ನನ್ನ ಆಜ್ಞೆಗಳನ್ನು ಕೇಳದೆಹೋದರೆ 
ನಾನು ಅವನನ್ನು ಶಿಕ್ಸಿಸುವನು.' 





ಸುಳ್ಳು ಪ್ರವಾದಿಗಳನ್ನು ಕಂಡುಹಿಡಿಯುವ ಬಗ್ಗೆ 
"ಒಬ್ಬ ಪ್ರವಾದಿಯು ನಾನು ಹೇಳದ ಸಂಗತಿಯನ್ನು 
ನಿಮಗೆ ಹೇಳಿದರೂ ಹೇಳಬಹುದು. ದೇವರಿಂದ ಬಂದ 
ಸಂದೇಶವನ್ನು ನಿಮಗೆ ತಿಳಿಸುತ್ತಿರುವೆನು ಎಂದು ಅವನು 
ಹೇಳಬಹುದು. ಇಂಥಾ ಸಂದರ್ಭಗಳು ಬಂದಲ್ಲಿ ಆ 





ಕೊಡಬೇಡಿ. ಬೇತಾಳಿಕರಾಗುವುದಕ್ಕಾಗಲೀ ಮಾಟ 
ಗಾರರಾಗುವುದಕ್ಕಾಗಲೀ ನಿಮ್ಮಲ್ಲಿ ಯಾರಿಗೂ ಅವಕಾಶ 
ಕೊಡಬೇಡಿ. ಸತ್ತುಹೋದವನೊಡನೆ ನಿಮ್ಮಲ್ಲಿ ಯಾರೂ 
ಮಾತಾಡಕೂಡದು. '`ಇಂಥ ಕಾರ್ಯಗಳನ್ನು ಮಾಡುವ 
ಜನರನ್ನು ದೇವರು ದ್ವೇಷಿಸುತ್ತಾನೆ. ಆದ್ದರಿಂದಲೇ ಆ 
ಜನಾಂಗಗಳವರನ್ನು ನಿಮಗೋಸ್ಕರವಾಗಿ ಈ ದೇಶದಿಂದ 


ಪ್ರವಾದಿಯನ್ನು ಸಾಯಿಸಬೇಕು. ಇಷ್ಟು ಮಾತ್ರವಲ್ಲ 
ಇತರ ದೇವರುಗಳ ಸಂದೇಶವನ್ನು ಕೊಡುವ ಪ್ರವಾದಿ 
ಗಳೂ ಬರಬಹುದು. ಅವರನ್ನೂ ನೀವು ಸಾಯಿಸಬೇಕು. 
"ಆ ಪ್ರವಾದಿಯು ಹೇಳಿದ್ದು ದೇವರ ಮಾತಲ್ಲವೆಂದು 
ತಿಳಿದುಕೊಳ್ಳುವುದು ಹೇಗೆ? ಎಂದು ನೀವು ಅಂದುಕೊಳ್ಳ 
ಬಹುದು. ೨ ಒಬ್ಬ ಪ್ರವಾದಿಯು ತಾನು ಯೆಹೋವನಿಂದ 


ಧರ್ಮೋಪದೇಶಕಾಂಡ 19:1-18 


ಕಳುಹಿಸಲ್ಪಟ್ಟವನು ಎಂದು ಹೇಳಿಕೊಂಡರೆ ಮತ್ತು 
ಅವನು ಹೇಳಿದ ಮಾತುಗಳು ನೆರವೇರದೆ ಹೋದರೆ ಆಗ 
ಆ ವಿಷಯಗಳನ್ನು ಯೆಹೋವನು ಹೇಳಲಿಲ್ಲವೆಂದು 
ನಿಮಗೆ ಗೊತ್ತಾಗುವುದು. ಆ ಪ್ರವಾದಿಯು ತನ್ನದೆ ಆದ 
ಆಲೋಚನೆಯನ್ನು ನಿಮಗೆ ಹೇಳುತ್ತಿದ್ದಾನೆಂದು ನಿಮಗೆ 
ತಿಳಿಯುವುದು. ನೀವು ಅವನಿಗೆ ಭಯಪಡಬೇಡಿರಿ. 


ಆಶ್ರಯನಗರಗಳು 
10 "ಬೇರೆ ಜನಾಂಗಗಳು ವಾಸಿಸುವ ದೇಶವನ್ನು 
ನಿಮ್ಮ ದೇವರು ನಿಮಗೆ ಕೊಡುತ್ತಿದ್ದಾನೆ. ಆ 
ಜನಾಂಗಗಳನ್ನು ಆತನು ನಾಶಮಾಡುತ್ತಾನೆ. ಅವರು 
ವಾಸಿಸುತ್ತಿದ್ದ ಸ್ಥಳಗಳಲ್ಲಿ ನೀವು ವಾಸಿಸುವಿರಿ. ಅವರ ಮನೆ 
ಗಳನ್ನೂ ಪಟ್ಟಣಗಳನ್ನೂ ನೀವು ವಶಪಡಿಸಿಕೊಳ್ಳುವಿರಿ. 
ಅಂಥಾ ಸಮಯದಲ್ಲಿ 2-3ನಿಮ್ಮ ದೇಶವನ್ನು ನೀವು 
ಮೂರು ವಿಭಾಗ ಮಾಹಬೇಕು. ಪ್ರತಿಯೊಂದು ವಿಭಾಗ 
ದಲ್ಲಿ ನೀವು ಒಂದು ನಗರವನ್ನು ಆರಿಸಬೇಕು. ಅದು 
ಎಲ್ಲಾ ಜನರಿಗೆ ಹೋಗಲು ಅನುಕೂಲವಾಗಿರಬೇಕು. 
ಅದಕ್ಕಾಗಿ ನೀವು ರಸ್ತೆಗಳನ್ನು ಮಾಡಬೇಕು. ಆಗ ಯಾವ 
ನಾದರೂ ಅಪ್ಪಿತಪ್ಪಿ ಇನ್ನೊಬ್ಬನನ್ನು ಕೊಂದರೆ ಅವನು 
ರಕ್ಷಣೆಗಾಗಿ ಆ ನಗರಗಳಿಗೆ ಓಡಿ ಹೋಗಬಹುದು. 
1° ಅಂಥಾ ಮನುಷ್ಯನಿಗೆ ಅನ್ವಯಿಸುವ ನಿಯಮಗಳು 
ಯಾವುವೆಂದರೆ; ಆ ಮನುಷ್ಯನು ಇನ್ನೊಬ್ಬನನ್ನು 
ಕೊಂದದ್ದು ಆಕಸ್ಮಿಕವಾಗಿರಬೇಕು; ಕೊಲ್ಲಲ್ಪಟ್ಟವನ 
ಮೇಲೆ ಅವನಿಗೆ ದ್ವೇಷವಿರಬಾರದು. "ಇದೊಂದು ಉದಾ 
ಹರಣೆ: ಒಬ್ಬನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಅಡವಿಗೆ 
ಕಟ್ಟಿಗೆ ಕಡಿಯಲು ಹೋಗುತ್ತಾನೆ. ಒಂದು ಮರವನ್ನು 
ಕಡಿಯಲು ತನ್ನ ಕೊಡಲಿಯನ್ನು ಬೀಸುವಾಗ ಅವನ 
ಕೊಡಲಿಯು ಕಾವುನಿಂದ ಕಳಚಿಕೊಂಡು ಪಕ್ಕದಲ್ಲಿ ನಿಂತಿ 
ದ್ದವನಿಗೆ ಬಡಿದು ಅವನು ಸಾವಿಗೆ ಕಾರಣವಾದರೆ, 
ಕೊಡಲಿಯನ್ನು ಬೀಸಿದವನು ಆ ಮೂರು ನಗರಗಳಲ್ಲಿ 
ಒಂದರಲ್ಲಿ ಆಶ್ರಯವನ್ನು ಪಡೆದುಕೊಂಡು ಸುರಕ್ಷಿತ 
ವಾಗಿರಬಹುದು. ಆದರೆ ಆ ನಗರವು ತುಂಬಾ ದೂರ 
ವಿದ್ದಲ್ಲಿ ಅವನು ಅಲ್ಲಿಗೆ ಸೇರುವ ಮೊದಲೇ ಸತ್ತವನ 
ಹತ್ತಿರದ ಸಂಬಂಧಿ ಅವನನ್ನು ಹಿಂಬಾಲಿಸಿ ಅವನ ಮೇಲೆ 
ಮುಯ್ಯುತೀರಿಸಿಕೊಳ್ಳುವನು. ಅವನ ಮೇಲೆ ಕೋಪ 
ಗೊಂಡು ಅವನನ್ನು ಕೊಂದರೆ ನಿಷ್ಕಾರಣವಾಗಿ ಅವನು 
ಕೊಲ್ಲಲ್ಪಟ್ಟಂತಾಯಿತು. ಯಾಕಂದರೆ ಸತ್ತವನನ್ನು 
ಅವನು ದ್ವೇಷಿಸುತ್ತಿರಲಿಲ್ಲ.”ಆದುದರಿಂದ ಆ ನಗರಗಳು 
ಎಲ್ಲರಿಗೂ ಸುಲಭವಾಗಿ ಸೇರುವಂಥವುಗಳಾಗಿರಬೇಕು; 
ಅಂಥವುಗಳನ್ನು ನೀವು ಆರಿಸಿಕೊಳ್ಳಬೇಕು. 
8""ದೇವರಾದ ಯೆಹೋವನು ನಿಮ್ಮ ಪೂರ್ವಿಕರಿಗೆ 
ನಿಮ್ಮ ದೇಶವನ್ನು ವಿಸ್ತಾರ ಮಾಡುವುದಾಗಿ ವಾಗ್ದಾನ 


258 


ಮಾಡಿದನು. ಅವರಿಗೆ ಕೊಡುವುದಾಗಿ ವಾಗ್ದಾನ ಮಾಡಿದ 
ದೇಶವನ್ನೆಲ್ಲಾ ನಿಮಗೆ ಕೊಡುವನು. 9 ಈ ಹೊತ್ತು ನಾನು 
ನಿಮಗೆ ಕೊಡುವ ಆಜ್ಞೆಗಳಿಗೆ ನೀವು ವಿಧೇಯರಾದರೆ 
ಮಾತ್ರ ನಿಮ್ಮ ದೇಶವನ್ನು ಆತನು ವಿಸ್ತರಿಸುವನು. ನೀವು 
ನಿಮ್ಮ ದೇವರಾದ ಯೆಹೋವನನ್ನು ಯಾವಾಗಲೂ 
ಪ್ರೀತಿಸಬೇಕು. ದೇವರು ನಿಮ್ಮ ದೇಶದ ಮೇರೆಯನ್ನು 
ವಿಸ್ತರಿಸಿದಾಗ ನೀವು ಇನ್ನೂ ಮೂರು ಆಶ್ರಯ ನಗರ 
ಗಳನ್ನು ಆರಿಸಿಕೊಳ್ಳಬೇಕು. 10ಆಗ ಯೆಹೋವನು 
ನಿಮಗೆ ಕೊಡಲಿರುವ ದೇಶದಲ್ಲಿ ಅಂಥ ನಿರಪರಾಧಿಗಳು 
ಕೊಲ್ಲಲ್ಪಡುವುದಿಲ್ಲ; ನೀವು ಯಾವ ಮರಣದ ವಿಷಯ 
ದಲ್ಲಿಯೂ ದೋಷಿಗಳಾಗಿರುವುದಿಲ್ಲ. 

!1""ಆದರೆ ಒಬ್ಬನು ಇನ್ನೊಬ್ಬ ವ್ಯಕ್ತಿಯನ್ನು ದ್ವೇಷಿಸಿದರೆ 
ಅವನನ್ನು ಉದ್ದೇಶಪೂರ್ವಕವಾಗಿ ಕೊಂದು ಆಶ್ರಯ 
ನಗರದೊಳಗೆ ಸುರಕ್ಷಿತನಾಗಿದ್ದಲ್ಲಿ!ಅವನ ಊರಿನ ಹಿರಿ 
ಯರು ಅವನನ್ನು ಆ ಆಶ್ರಯನಗರದೊಳಗಿಂದ ಹಿಡಿದು 
ತಂದು ಕೊಲೆ ಮಾಡಲ್ಪಟ್ಟವನ ಸಮೀಪಬಂಧುವಿಗೆ 
ಒಪ್ಪಿಸಬೇಕು. ಕೊಲೆಗಾರನು ಸಾಯಲೇಬೇಕು. `ನೀವು 
ಅವನ ವಿಷಯದಲ್ಲಿ ದುಃಖಪಡಹಬಾರದು. ಯಾಕಂದರೆ 
ಅವನು ನಿರಪರಾಧಿಯನ್ನು ಕೊಂದ ಅಪರಾಧಿಯಾಗಿ 
ದ್ದಾನೆ. ಅವನು ಮಾಡಿದ ಪಾಪವನ್ನು ಇಸ್ರೇಲಿನಿಂದ 
ತೆಗೆದುಹಾಕಬೇಕು. ಆಗ ನಿಮಗೆ ಶುಭವಾಗುವುದು. 


ಆಸ್ತಿಯ ಮೇರೆಗಳು 
"ನಿಮ್ಮ ನೆರೆಯವನ ಭೂಮಿಯ ಗಡಿಕಲ್ಲುಗಳ ಸ್ಥಳ 
ವನ್ನು ನೀವು ಬದಲಾಯಿಸಬಾರದು. ಹಿಂದಿನ ಕಾಲದಲ್ಲಿ 
ಜನರು ತಮ್ಮ ಭೂಮಿಯ ಮೇರೆಯನ್ನು ಗುರುತಿಸಲು 
ನೆಟ್ಟಿರುತ್ತಾರೆ. ಆ ಗಡಿಕಲ್ಲುಗಳು ನಿಮ್ಮ ದೇವರಾದ 
ಯೆಹೋವನು ನಿಮಗೆ ಕೊಟ್ಟಿರುವ ಆ ಭೂಮಿಗೆ 
ಗುರುತಾಗಿದೆ. 


ಸಾಕ್ಷಿಗಳು 

"ಒಬ್ಬನು ಕಟ್ಟಳೆಗಳಿಗೆ ವಿರುದ್ಧವಾಗಿ ನಡೆದು 
ಕೊಂಡು ಅಪಾದಿಸಲ್ಪಟ್ಟಿದ್ದಲ್ಲಿ ಒಬ್ಬನ ಸಾಕ್ಸಿಯಿಂದ 
ಅವನು ತಪ್ಪಿತಸ್ಥನೆಂದು ತೀರ್ಮಾನಿಸಬಾರದು. ಅವನು 
ತಪ್ಪಿತಸ್ಥನೆಂದು ತೋರಿಸಲು ಎರಡು ಅಥವಾ ಮೂರು 
ಸಾಕ್ಟಿಗಳಿರಬೇಕು. 

16""ಓಬ್ಬ ಸಾಕ್ಚಿದಾರನು ಇನ್ನೊಬ್ಬನು ತನಗೆ ಹಾನಿ 
ಮಾಡಿದ್ದಾನೆಂದು ಸುಳ್ಳುಹೇಳಿ ಅವನನ್ನು ಶಿಕ್ಬೆಗೆ ಒಳ 
ಪಡಿಸಲು ಪ್ರಯತ್ನಿಸಿದಾಗ 'ಆ ಪ್ರಕರಣಕ್ಕೆ ಸೇರಿದವ 
ರಿಬ್ಬರೂ ಯೆಹೋವನು ಆರಿಸಿದ ಸ್ಥಳಕ್ಕೆ ಹೋಗಿ ಅಲ್ಲಿ 
ಕಾರ್ಯತತ್ನರರಾಗಿರುವ ಯಾಜಕರನ್ನು ಮತ್ತು ನ್ಯಾಯ 
ದೀಶರನ್ನು ಕಾಣಬೇಕು. "ನ್ಯಾಯಧೀಶರು ಅವರನ್ನು 


259 ಧರ್ಮೋಪದೇಶಕಾಂಹ 19:19-20:18 


ಪ್ರಶ್ನಿಸಿ ಸರಿಯಾಗಿ ವಿಚಾರಿಸಬೇಕು. ಸಾಕ್ಷಿಯವನು ಸುಳ್ಳು 
ಹೇಳಿದ್ದಾನೆಂಬುದನ್ನು ಅವರು ಕಂಡುಹಿಡಿದರೆ 9 
ಸಾಕ್ಟಿಯವನಿಗೆ ಶಿಕ್ಚೆ ವಿಧಿಸಬೇಕು. ತನ್ನ ವಿರೋಧಿಗೆ 
ಯಾವ ಶಿಕ್ಬೆ ಬರಬೇಕೆಂಬುದಾಗಿ ಅವನು ಸುಳ್ಳಾ 
ಡಿದ್ದನೋ, ಅದೇ ಶಿಕ್ಷೆಯನ್ನು ಅವನಿಗೆ ವಿಧಿಸಬೇಕು. ಈ 
ರೀತಿಯಾಗಿ ಆ ದುಷ್ಟತನವನ್ನು ನಿಮ್ಮ ಕುಲಗಳಿಂದ 
ತೆಗೆದುಹಾಕಬೇಕು. ಇದನ್ನು ಬೇರೆಯವರು ಕೇಳಿ 
ಭಯಪಟ್ಟು ಅಂಧಾ ದುಷ್ಟಕಾರ್ಯವನ್ನು ಅವರು 
ಮಾಡುವುದಿಲ್ಲ. 

21°" ಅಪರಾಧ ಎಷ್ಟು ಭಯಂಕರವಾಗಿರುವುದೋ 
ಅಷ್ಟೇ ಭಯಂಕರ ಶಿಕ್ಷೆಯೂ ಇರಬೇಕು. ತಪ್ಪು ಮಾಡಿದ 
ವನನ್ನು ಶಿಕ್ಷಿಸಲು ಬೇಸರಪಟ್ಟುಕೊಳ್ಳಬಾರದು. ಒಬ್ಬನು 
ಪ್ರಾಣಹತ್ಯೆ ಮಾಡಿದರೆ ಅವನ ಪ್ರಾಣವೂ ತೆಗೆ 
ಯಲ್ಪಹಬೇಕು. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಕೈಗೆ ಕ್ಕೆ 
ಕಾಲಿಗೆ ಕಾಲು ಎಂಬ ನೀತಿಯನ್ನು ಅನುಸರಿಸಬೇಕು. 


ಯುದ್ಧಕ್ರಮಗಳು 
70 ನಿಮಗಿಂತ ಬಲಿಷ್ಠರಾದ ವೈರಿಗಳ ಮೇಲೆ 
ಯುದ್ಧಕ್ಕೆ ಹೋದಾಗ ಅವರ ರಥಾಶ್ವಗಳನ್ನು 
ಮತ್ತು ನಿಮಗಿಂತಲೂ ಹೆಚ್ಚಾದ ಸೈನ್ಯಬಲವನ್ನು ನೋಡಿ 
ನೀವು ಭಯಗ್ರಸ್ತರಾಗಬೇಡಿರಿ. ನಿಮ್ಮ ದೇವರಾದ 
ಯೆಹೋವನು ನಿಮ್ಮೊಂದಿಗಿದ್ದಾನೆ. ನಿಮ್ಮನ್ನು ಈಜಿಪ್ಟಿ 
ನಿಂದ ಬಿಡಿಸಿ ತಂದವನು ಆತನೇ. 
2""ನೀವು ಯುದ್ಧಕ್ಕೆ ಹೊರಟುನಿಂತಾಗ ಯಾಜಕನು 
ಸೈನಿಕರ ಬಳಿಗೆ ಹೋಗಿ ಹೀಗೆ ಹೇಳಬೇಕು: *"ಇಸ್ರೇಲ್‌ 
ಜನರೇ, ನನ್ನ ಮಾತನ್ನು ಆಲಿಸಿರಿ. ಈ ದಿವಸ ನಿಮ್ಮ ವೈರಿ 
ಗಳೊಂದಿಗೆ ಕಾದಾಡಲು ಹೋಗುತ್ತಿದ್ದೀರಿ. ನೀವು 
ಅಧೈರ್ಯಗೊಳ್ಳಬೇಡಿರಿ. ಗಲಿಬಿಲಿಗೆ ಸಿಕ್ಕಿಕೊಳ್ಳಬೇಡಿ; 
ವೈರಿಗಳಿಗೆ ಭಯಪಡಬೇಡಿರಿ. “ನಿಮ್ಮ ದೇವರಾದ 
ಯೆಹೋವನು ನಿಮ್ಮ ಮುಂದೆ ಹೋಗುವನು. ವೈರಿಗ 
ಳೊಂದಿಗೆ ಯುದ್ಧಮಾಡಲು ಆತನು ನಿಮಗೆ ಸಹಾಯ 
ಮಾಡುವನು ಮತ್ತು ನಿಮಗೆ ಜಯವನ್ನು ಕೊಹುವನು.' 
5""ಆ ಲೇವಿಯ ಅಧಿಕಾರಿಗಳು ಸೈನಿಕರಿಗೆ, "ನಿಮ್ಮಲ್ಲಿ 
ಯಾರಾದರೂ ಹೊಸಮನೆಯನ್ನು ಕಟ್ಟಿ ಗೃಹಪ್ರವೇಶ 
ಮಾಡಿರದಿದ್ದರೆ ಅವನು ತನ್ನ ಮನೆಗೆ ಹೋಗಲಿ. 
ಒಂದುವೇಳೆ ಅವನು ರಣರಂಗದಲ್ಲಿ ಸತ್ತರೆ ಇನ್ನೊಬ್ಬನು 
ಅವನ ಮನೆಗೆ ಸೇರಿಕೊಳ್ಳಬಹುದು. "ನಿಮ್ಮಲ್ಲಿ ಯಾವ 
ನಾದರೂ ದ್ರಾಕ್ಬಾತೋಟವನ್ನು ಮಾಡಿ ಅದರ ಫಲವನ್ನು 
ಕೂಡಿಸಿಲ್ಲದಿದ್ದರೆ ಅವನು ತನ್ನ ಮನೆಗೆ ಹೋಗಲಿ. ಅವನು 
ರಣರಂಗದಲ್ಲಿ ಮಡಿದರೆ ಅವನ ದ್ರಾಕ್ಟಾತೋಟದ ಫಲ 
ಗಳು ಬೇರೊಬ್ಬನ ಪಾಲಾಗುವುದು. ನಿಮ್ಮಲ್ಲಿ ಯಾರಾ 
ದರೂ ಮದುವೆಯಾಗಲು ಹೆಣ್ಣನ್ನು ನಿಶ್ಚಯಿಸಿದ್ದರೆ 


ಅವನು ತನ್ನ ಮನೆಗೆ ಹಿಂತಿರುಗಿಹೋಗಲಿ; ಯಾಕಂದರೆ 
ಅವನು ರಣರಂಗದಲ್ಲಿ ಮಡಿದರೆ ಅವನಿಗೆ ನಿಶ್ಚಯವಾದ 
ಹೆಣ್ಣನ್ನು ಇನ್ನೊಬ್ಬನು ಮದುವೆ ಮಾಡಿಕೊಳ್ಳಬಹುದು' 
ಎಂದು ಹೇಳುವರು. 

"ಆ ಲೇವಿಯ ಅಧಿಕಾರಿಗಳು ಹೇಳಬೇಕಾದದ್ದೇ 
ನೆಂದರೆ: 'ನಿಮ್ಮಲ್ಲಿ ಯಾರಾದರೂ ತಮ್ಮ ಧೈರ್ಯವನ್ನು 
ಕಳೆದುಕೊಂಡಿದ್ದರೆ ಅವನು ತನ್ನ ಮನೆಗೆ ಹೋಗಲಿ. ಅವ 
ನಿಂದಾಗಿ ಇತರ ಸೈನಿಕರೂ ತಮ್ಮ ದೈರ್ಯವನ್ನು ಕಳೆದು 
ಕೊಳ್ಳಬಹುದು.' *ಲೇವಿಯ ಅಧಿಕಾರಿಗಳು ಸೈನಿಕ 
ರೊಂದಿಗೆ ಮಾತಾಡುವುದನ್ನು ನಿಲ್ಲಿಸಿದ ಬಳಿಕ ಅವರು 
ತಮಗೆ ಸೈನ್ಯಾಧಿಕಾರಿಗಳನ್ನು ನೇಮಿಸಬೇಕು. 

10"ನೀವು ಒಂದು ಪಟ್ಟಣವನ್ನು ಆಕ್ರಮಿಸಲು 
ಹೋದಾಗ, ಅಲ್ಲಿಯ ಜನರಿಗೆ "ಶಾಂತಿಸಂಧಾನ'ಕ್ಕೆ ಕರೆ 
ಯನ್ನು ಕೊಡಬೇಕು. 11 ಅವರು ನಿಮ್ಮ ಸಂಧಾನವನ್ನು 
ಸ್ವೀಕರಿಸಿ ನಿಮಗೆ ತಮ್ಮ ಬಾಗಿಲುಗಳನ್ನು ತೆರೆದುಕೊಟ್ಟರೆ 
ಆ ಪಟ್ಟಣದಲ್ಲಿರುವವರೆಲ್ಲರೂ ನಿಮಗೆ ಗುಲಾಮರಾಗು 
ವರು. ಅವರು ನಿಮ್ಮ ಕೆಲಸಗಳನ್ನು ಮಾಡಲೇಬೇಕು. 
2ಆದರೆ ಆ ಪಟ್ಟಣದವರು ನಿಮ್ಮೊಂದಿಗೆ ಶಾಂತಿ ಸಂಧಾನ 
ಮಾಡಲು ಒಪ್ಪದೇಹೋದಲ್ಲಿ ಮತ್ತು ನಿಮ್ಮೊಂದಿಗೆ ಕಾದಾ 
ಡಲು ಬಂದಲ್ಲಿ ನೀವು ಆ ಪಟ್ಟಣಕ್ಕೆ ಮುತ್ತಿಗೆ ಹಾಕಬೇಕು. 
*ನಿಮ್ಮ ದೇವರಾದ ಯೆಹೋವನು ಆ ಪಟ್ಟಣವನ್ನು 
ಸ್ವಾಧೀನ ಮಾಡಲು ಸಹಾಯಮಾಡಿದಾಗ ನೀವು ಅ 
ಪಟ್ಟಣದೊಳಗಿದ್ದ ಗಂಡಸರನ್ನೆಲ್ಲಾ ಕೊಂದುಬಿಡಬೇಕು. 
“ಹೆಂಗಸರನ್ನು, ಮಕ್ಕಳನ್ನು, ದನಕುರಿಗಳನ್ನು ಮತ್ತು 
ಪಟ್ಟಣದೊಳಗಿದ್ದವುಗಳನ್ನೆಲ್ಲಾ ನಿಮ್ಮ ಸ್ವಂತ ಉಪ 
ಯೋಗಕ್ಕಾಗಿ ತೆಗೆದುಕೊಳ್ಳಬಹುದು. ನಿಮ್ಮ ದೇವರಾದ 
ಯೆಹೋವನು ಅವುಗಳನ್ನು ನಿಮಗೆ ಕೊಟ್ಟಿದ್ದಾನೆ. 
ನಿಮ್ಮಿಂದ ಬಹುದೂರವಿರುವ ಪಟ್ಟಣಗಳಿಗೆ ಅಂದರೆ 
ನೀವು ವಾಸಿಸಲಿರುವ ದೇಶದಿಂದ ದೂರವಿರುವ ಪಟ್ಟಣ 
ಗಳಿಗೆ ನೀವು ಆ ರೀತಿಯಾಗಿ ಮಾಡಬೇಕು. 

16" ಆದರೆ ನಿಮಗೆ ವಾಗ್ದಾನ ಮಾಡಿದ ದೇಶದ ಪಟ್ಟಣ 
ಗಳನ್ನು ಸ್ವಾಧೀನ ಮಾಡುವಾಗ ನೀವು ಪಟ್ಟಣದಲ್ಲಿರು 
ಪವರೆಲ್ಲರನ್ನು ಕೊಲ್ಲಬೇಕು. 17ನೀವು ಹಿತ್ತೀಯರನ್ನು, 
ಅಮೋರಿಯರನ್ನು, ಕಾನಾನ್ಯರನ್ನು, ಪೆರಿಜ್ಜೀಯರನ್ನು, 
ಹಿಪ್ವಿಯರನ್ನು ಮತ್ತು ಯೆಬೂಸಿಯರನ್ನು ಸಂಪೂರ್ಣ 
ವಾಗಿ ಹತ್ಯೆ ಮಾಡಬೇಕು. ಇದು ನಿಮ್ಮ ದೇವರಾದ 
ಯೆಹೋವನ ಅಪ್ಪಣೆ. ಯಾಕಂದರೆ ಆಗ ಅವರು ನಿಮ್ಮ 
ದೇವರಾದ ಯೆಹೋವನಿಗೆ ವಿರೋಧವಾಗಿ ಪಾಪ 
ಮಾಡುವಂತೆ ನಿಮಗೆ ಉಪದೇಶಿಸಲು ಸಾಧ್ಯವಾಗುವು 
ದಿಲ್ಲ; ಅವರು ತಮ್ಮ ದೇವರುಗಳನ್ನು ಪೂಜಿಸುವಾಗ 
ಮಾಡುವ ಭಯಂಕರ ಕೃತ್ಯಗಳನ್ನು ನಿಮಗೆ ಉಪ 
ದೇಶಿಸಲು ಸಾಧ್ಯವಾಗುವುದಿಲ್ಲ. 











ಧರ್ಮೋಪದೇಶಕಾಂಡ 20:19-21:18 260 


"ನೀವು ಒಂದು ಪಟ್ಟಣವನ್ನು ಬಹುಕಾಲದಿಂದ 
ಮುತ್ತಿಗೆ ಹಾಕಿದರೆ ಸುತ್ತಮುತ್ತಲಿರುವ ಮರಗಳನ್ನು 
ಕಡಿದುಹಾಕಬಾರದು. ಅವುಗಳ ಫಲಗಳನ್ನು ತಿನ್ನ 
ಬಹುದು; ಆದರೆ ಕಡಿಯಬಾರದು. ಅವು ನಿಮ್ಮ ವೈರಿಗಳ 
ಲ್ಲವಲ್ಲಾ? ಅವು ನಿಮ್ಮೊಂದಿಗೆ ಯುದ್ಧ ಮಾಡುವುದಿಲ್ಲ 
ವಲ್ಲಾ? ಹಣ್ಣುಗಳನ್ನು ಕೊಡದ ಮರಗಳನ್ನು ಕಡಿಯ 
ಬಹುದು. ಆ ಮರಗಳಿಂದ ಆಯುಧಗಳನ್ನು ತಯಾರಿಸಿ* 
ಆ ಪಟ್ಟಣದ ಜನರೊಂದಿಗೆ ಯುದ್ದ ಮಾಡಬಹುದು. ಆ 
ಪಟ್ಟಣವು ನಿಮ್ಮ ಕೈವಶವಾಗುವ ತನಕ ನೀವು ಅದನ್ನು 
ಉಪಯೋಗಿಸಬಹುದು. 


ಕೊಲೆಯಾದ ವ್ಯಕ್ತಿಯ ದೇಹ ಪತ್ತೆಯಾದರೆ 
71 “ನಿಮ್ಮ ದೇವರಾದ ಯೆಹೋವನು ನಿಮಗೆ 
ಕೊಡುವ ದೇಶದಲ್ಲಿ ಒಬ್ಬ ವ್ಯಕ್ತಿ ಕೊಲೆಯಾಗಿ 
ಹೊಲದಲ್ಲಿ ಬಿದ್ದಿರುವುದನ್ನು ನೀವು ಕಂಡರೆ ಮತ್ತು ಅವ 
ನನ್ನು ಕೊಲೆಮಾಡಿದ್ದು ಯಾರು ಎಂದು ನಿಮಗೆ ಗೊತ್ತಿಲ್ಲ 


ದಿದ್ದರೆ ಆಗ ಆ ಪಟ್ಟಣದ ನಾಯಕರು ಮತ್ತು ನ್ಯಾಯಾ, 


ದೀಶರು ಬಂದು ಪಟ್ಟಣಕ್ಕೂ ಆ ಶವದ ಸ್ಥಳಕ್ಕೂ ಎಷ್ಟು 
ದೂರವಿದೆ ಎಂದು ಅಳೆಯಬೇಕು. 3ಯಾವ ಪಟ್ಟಣವು 
ಕೊಲೆಯಾದ ವ್ಯಕ್ತಿಯ ಶವಕ್ಕೆ ಹತ್ತಿರವಾಗಿದೆಯೋ ಆ 
ಪಟ್ಟಣದ ನಾಯಕರು ಮತ್ತು ನ್ಯಾಯಾಧೀಶರು ತಮ್ಮ 
ಹಟ್ಟಿಯಿಂದ ಎಂದೂ ಕರು ಈಯದ, ಕೆಲಸಕ್ಕೆ ಉಪ 
ಯೋಗಿಸದ ಒಂದು ಹಸುವನ್ನು ತೆಗೆದುಕೊಂಡು *ಹರಿ 
ಯುವ ನೀರಿರುವ ತಗ್ಗಿಗೆ ಅಟ್ಟಿಕೊಂಡು ಹೋಗಬೇಕು. 
ಆ ತಗ್ಗು ಉಳಿಮೆ ಮಾಡಿದ ಜಾಗವಾಗಿರಬಾರದು ಮತ್ತು 
ಆ ಸ್ಥಳದಲ್ಲಿ ಯಾವ ಸಸಿಯೂ ನೆಟ್ಟಿರಬಾರದು. ಅಲ್ಲಿ 
ಊರ ಹಿರಿಯರು ಆ ಹಸುವಿನ ಕುತ್ತಿಗೆ ಮುರಿಯಬೇಕು. 
ಊರಿನಲ್ಲಿದ್ದ ಲೇವಿಯರೂ ಅಲ್ಲಿಗೆ ಹೋಗಬೇಕು. 
ಯೆಹೋವನು ಅವರ ಜನರನ್ನು ಆತನ ಹೆಸರಿನಲ್ಲಿ 
ಆಶೀರ್ವದಿಸುವುದಕ್ಕಾಗಿಯೂ ತನ್ನ ಸೇವೆ ಮಾಡುವುದ 
ಕ್ಕಾಗಿಯೂ ಆರಿಸಿದ್ದಾನೆ. ಎಲ್ಲಾ ವಾಗ್ವಾದಗಳನ್ನು ಯಾಜ 
ಕನೇ ಇತ್ಯರ್ಥಮಾಡುವನು. "ಕೊಲೆಯಾದವನ ದೇಹದ 
ಸಮೀಪವಿರುವ ಪಟ್ಟಣದ ಹಿರಿಯರು ಕುತ್ತಿಗೆ ಮುರಿಯ 
ಲ್ಪಟ್ಟ ಹಸುವಿನ ಮೇಲೆ ತಮ್ಮ ತಮ್ಮ ಕೈಗಳನ್ನು ತೊಳೆಯ 
ಬೇಕು.7ಆ ಹಿರಿಯರು ಹೀಗೆನ್ನಬೇಕು, "ನಾವು ಈ ವ್ಯಕ್ತಿ 
ಯನ್ನು ಹತ್ಯೆ ಮಾಡಲಿಲ್ಲ ಮತ್ತು ಅವನು ಕೊಲೆ ಮಾಡ 
ಲ್ಪಟ್ಟದನ್ನು ನಾವು ನೋಡಿಲ್ಲ ಯೆಹೋವನೇ, ನೀನು 
ಇಸ್ರೇಲನ್ನು ರಕ್ಷಿಸಿರುವೆ ನಾವು ನಿನ್ನ ಜನಗಳಾಗಿದ್ದೇವೆ. 
ಈಗ ನೀನು ನಮ್ಮನ್ನು ಶುದ್ಧೀಕರಿಸು; ನಿರ್ದೋಷಿಯ 





ಆಯುಧಗಳನ್ನು ತಯಾರಿಸಿ ಅಕ್ಬರಶಃ, ""ಪಟ್ಟಣಕ್ಕೆ ವಿರೋಧವಾಗಿ 
ಮುತ್ತಿಗೆ ಹಾಕಲು ಬೇಕಾದ ಮರದ ಉಪಕರಣಗಳನ್ನು ಶೇಖರಿಸಿಟ್ಟು 


ಕೊಲೆಗೆ ನಮ್ಮನ್ನು ಕಾರಣರನ್ನಾಗಿ ಮಾಹಬೇಡ!'*ಹೀಗೆ 
ನೀವು ಯೆಹೋವನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು 
ಮಾಡಿ ನಿಮ್ಮ ಸಮೂಹದಿಂದ ದೋಷವನ್ನು ತೆಗೆದು 
ಹಾಕುವಿರಿ. 


ಯುದ್ಧದಲ್ಲಿ ಸೆರೆಹಿಡಿಯಲ್ಪಟ್ಟ ಸ್ತ್ರೀಯರು 

10""ನೀವು ನಿಮ್ಮ ಶತ್ರುಗಳೊಂದಿಗೆ ಯುದ್ಧಮಾಡಿ 
ದೇವರ ಸಹಾಯದಿಂದ ಅವರನ್ನು ಸೋಲಿಸುವಿರಿ. ನೀವು 
ನಿಮ್ಮ ಶತ್ರುಗಳನ್ನು ಸೆರೆಹಿಡಿದು ಕೊಂಡೊಯ್ಯುವಿರಿ. 
11ಸೆರೆಹಿಡಿಯಲ್ಪಟ್ಟವರಲ್ಲಿ ಸುಂದರಿಯಾದ ಸ್ತ್ರೀಯನ್ನು 
ನೋಡಿ ಆಕೆಯನ್ನು ನಿನ್ನ ಹೆಂಹತಿಯನ್ನಾಗಿ ತೆಗೆದು 
ಕೊಳ್ಳಬಯಸಿದರೆ. ಆಕೆಯನ್ನು ನಿನ್ನ ಮನೆಯೊಳಗೆ 
ಕರೆದುಕೊಂಡು ಬರಬೇಕು. ಆಕೆಯು ತಲೆಯನ್ನು 
ಬೋಳಿಸಿಕೊಂಡು ಉಗುರನ್ನು ಕತ್ತರಿಸಿಕೊಳ್ಳಬೇಕು. 
3 ಆಕೆಯು ತನ್ನ ಸೆರೆವಾಸದ ಬಟ್ಟೆಯನ್ನು ತೆಗೆದಿಟ್ಟು 
ಒಂದು ತಿಂಗಳು ಪೂರ್ತಿ ತನ್ನ ತಂದೆತಾಯಿಗಳಿಗಾಗಿ 
ಶೋಕಿಸಬೇಕು. ಅನಂತರ ನೀನು ಆಕೆಯ ಬಳಿಗೆ ಹೋಗಿ 
ಆಕೆಯನ್ನು ವರಿಸಿ ಗಂಡನಾಗಬಹುದು. ಆಕೆಯು ನಿನ್ನ 
ಹೆಂಡತಿಯಾಗುವಳು. “ಆಕೆಯನ್ನು ನೀನು ಮೆಚ್ಚದಿದ್ದರೆ 
ವಿವಾಹ ವಿಚ್ಛೇದನೆ ಮಾಡಿ ಆಕೆಯನ್ನು ಸ್ವತಂತ್ರಳಾಗು 
ವಂತೆ ಬಿಟ್ಟುಬಿಡಬಹುದು. ಆದರೆ ನೀನು ಆಕೆಯನ್ನು 
ಮಾರಬಾರದು. ಆಕೆಯನ್ನು ಗುಲಾಮಳಂತೆ ನೋಡ 
ಬಾರದು. ಯಾಕಂದರೆ ನೀನು ಆಕೆಯೊಂದಿಗೆ ಲೈಂಗಿಕ 
ಸಂಬಂಧವನ್ನಿಟ್ಟುಕೊಂಡಿದ್ದಿಯಲ್ಲಾ? 


ಹಿರಿಯ ಮಗನು 

"ಒಬ್ಬ ಮನುಷ್ಯನಿಗೆ ಇಬ್ಬರು ಹೆಂಡತಿಯರಿದ್ದರೆ 
ಅವರಲ್ಲಿ ಒಬ್ಬಾಕೆಯನ್ನು ಅವನು ಹೆಚ್ಚಾಗಿ ಪ್ರೀತಿಸಿದರೂ 
ಪ್ರೀತಿಸಬಹುದು. ಆ ಇಬ್ಬರು ಅವನಿಗೆ ಮಕ್ಕಳನ್ನು ಹೆರು 
ವರು. ಹಿರಿಮಗನು ತಾನು ಪ್ರೀತಿಸಿದ ಹೆಂಡತಿಯಲ್ಲಿ 
ಹುಟ್ಟಿದರೆ 1663 ಮನುಷ್ಯನು ತನ್ನ ಆಸ್ತಿಯನ್ನು ತನ್ನ 
ಮಕ್ಕಳಿಗೆ ಪಾಲುಮಾಡಿಕೊಡುವಾಗ ಚೊಚ್ಚಲಮಗನಿಗೆ 
ಸಿಗಬೇಕಾದ ಆಸ್ತಿಯನ್ನು ತಾನು ಪ್ರೀತಿಸುವ ಹೆಂಡತಿಯ 
ಮಗನಿಗೆ ಕೊಡಬಾರದು. ತಾನು ಪ್ರೀತಿಸದೆ ಇರುವ 
ಹೆಂಡತಿಯ ಚೊಚ್ಚಲಮಗನನ್ನು ಅವನು ಸ್ವೀಕರಿಸ 
ಬೇಕು. ಆ ಚೊಚ್ಚಲಮಗನಿಗೆ ಬೇರೆ ಮಕ್ಕಳಿಗಿಂತ ಎರಡು 
ಪಾಲು ಆಸ್ತಿಯನ್ನು ಕೊಡಬೇಕು. ಯಾಕಂದರೆ ಅವನು 
ನಿಮ್ಮ ಚೊಚ್ಚಲ ಮಗನು. ಚೊಚ್ಚಲ ಮಗನ ಹಕ್ಕು 
ಅವನಿಗೆ ಸೇರಿದ್ದು. 


ವಿಧೇಯರಾಗದ ಮಕ್ಕಳ ಬಗ್ಗೆ 
"ಒಬ್ಬ ಮನುಷ್ಯನಿಗೆ ಹಠಮಾರಿಯಾದ ಅವಿಧೇಯ 
ಮಗನಿರಬಹುದು. ಈ ಮಗನು ತಂದೆಯ ಮಾತ 


261 ಧರ್ಮೋಪದೇಶಕಾಂಡ 21:19-22:17 


ನ್ನಾಗಲೀ ತಾಯಿಯ ಮಾತನ್ನಾಗಲೀ ಕೇಳದವನಾಗಿದ್ದರೆ 
ಅವನಿಗೆ ಅವರು ಶಿಕ್ಚೆ ಕೊಟ್ಟರೂ ಅವನು ಅವರಿಗೆ 
ವಿಧೇಯನಾಗದಿದ್ದರೆ; ಅವರ ಮಾತುಗಳನ್ನು ಕೇಳದಿ 
ದ್ದರೆ, ೌಆಗ ಆವನ ತಂದೆತಾಯಿಗಳು ಆ ಮಗನನ್ನು 
ಪಟ್ಟಣದ ಹಿರಿಯರು ಸೇರಿಬರುವ ಸ್ಥಳಕ್ಕೆ ಕರೆದು 
ಕೊಂಡು ಹೋಗಿ. ಪಟ್ಟಣದ ಹಿರಿಯರಿಗೆ ಹೀಗೆ ಹೇಳ 
ಬೇಕು: "ನಮ್ಮ ಮಗನು ಹಠಮಾರಿಯೂ ಅವಿಧೇ 
ಯನೂ ಆಗಿರುತ್ತಾನೆ. ನಾವು ಹೇಳಿದ ಮಾತುಗಳ 
ನ್ನೊಂದೂ ಅವನು ಕೇಳುವುದಿಲ್ಲ. ಅವನು ಬಹಳವಾಗಿ 
ತಿಂದು ಕುಡಿಯುತ್ತಾನೆ.' ?'ಆಗ ಆ ಪಟ್ಟಣದ ಜನರು 
ಸೇರಿ ಆ ಮಗನನ್ನು ಕಲ್ಲೆಸೆದು ಕೊಲ್ಲಬೇಕು. ಹೀಗೆ 
ನಿಮ್ಮಲ್ಲಿರುವ ದುಷ್ಟತನವನ್ನು ತೆಗೆದುಹಾಕಬೇಕು. ಎಲ್ಲಾ 
ಇಸ್ರೇಲರು ಇದನ್ನು ಕೇಳಿ ಭಯಗ್ರಸ್ತರಾಗುವರು. 


ಅಪರಾಧಿಗಳನ್ನು ಕೊಂದು ನೇತು ಹಾಕುವ ಬಗ್ಗೆ 

ಬ್ಬ ಮನುಷ್ಯನು ಮರಣಶಿಕ್ಟೆಗೆ ಯೋಗ್ಯವಾದ 
ಅಪರಾಧವನ್ನು ಮಾಡಿದ್ದಿರಬಹುದು. ಅವನಿಗೆ ಮರಣ 
ಶಿಕ್ಷೆ ಕೊಟ್ಟನಂತರ ಅವನ ದೇಹವನ್ನು ಒಂದು ಮರಕ್ಕೆ 
ತೂಗುಹಾಕಿದರೆ ಇಡೀ ರಾತ್ರಿ ಆ ಮರದಲ್ಲಿ ಅವನ 
ಶರೀರ ನೇತಾಡುವಂತೆ ಮಾಡಬಾರದು. ಅದೇ ದಿವಸ 
ದಲ್ಲಿ ಅವನ ಶವವು ಹೂಳಲ್ಪಹಬೇಕು. ಯಾಕಂದರೆ ಮರ 
ದಲ್ಲಿ ತೂಗುಹಾಕಲ್ಪಟ್ಟ ಮನುಷ್ಯನು ದೇವರಿಂದ ಶಪಿಸಲ್ಪ 
ಟ್ವವನು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟ 
ದೇಶವನ್ನು ನೀವು ಹೊಲಸು ಮಾಡಬೇಡಿರಿ. 


ಇತರ ಕಟ್ಟಳೆಗಳು 
ನ "ನಿಮ್ಮ ನೆರೆಯವನ ಕಟ್ಟಿರುವ ದನವಾಗಲೀ 
ಕುರಿಯಾಗಲೀ ಹಗ್ಗ ಬಿಚ್ಚಿಕೊಂಡಿರುವುದನ್ನು 
ನೀವು ಕಂಡರೆ ಅದನ್ನು ನಿರ್ಲಕ್ಸಿಸದೆ ಕೂಡಲೇ ಅದನ್ನು 
ಅದರ ಧಣಿಯ ಬಳಿಗೆ ಅಟ್ಟಿಕೊಂಡು ಹೋಗಬೇಕು. 2 
ಪಶುವಿನ ಧಣಿ ಯಾರೆಂದು ನಿಮಗೆ ಗೊತ್ತಾಗದಿದ್ದರೆ 
ಅಥವಾ ಅವನು ನಿಮಗೆ ತುಂಬಾ ದೂರದಲ್ಲಿದ್ದರೆ ಅದರ 
ಧಣಿಯು ಅದನ್ನು ಹುಡುಕಿಕೊಂಡು ಬರುವ ತನಕ ನೀವು 
ಪಶುವನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. 
ಅವನು ಬಂದಾಗ ಅದನ್ನು ಹಿಂದಿರುಗಿಸಬೇಕು. *ನಿಮ್ಮ 
ನೆರೆಯವನ ಕತ್ತೆಯಾಗಲೀ, ಅವನ ಬಟ್ಟೆಯಾಗಲೀ 
ಕತ್ತೆಯ ವಿಷಯದಲ್ಲಿಯೂ ಬಟ್ಟೆಯ ವಿಷಯದಲ್ಲಿಯೂ 
ಇದೇನಿಯಮ ಅನ್ವಯಿಸುತ್ತದೆ. 
*""ನಿಮ್ಮ ನೆರೆಯವನ ಕತ್ತೆಯಾಗಲೀ ಹಸುವಾಗಲೀ 
ದಾರಿಯಲ್ಲಿ ಬಿದ್ದಿರುವುದನ್ನು ನೋಡಿದರೂ ನೋಡ 
ದಂತೆ ಹೋಗದೆ ಅದಕ್ಕೆ ಏಳಲು ಸಹಾಯಮಾಡಬೇಕು. 


5""ಹೆಂಗಸು ಗಂಡಸರ ಬಟ್ಟೆ ಧರಿಸಿಕೊಳ್ಳಬಾರದು, 
ಗಂಡಸು ಹೆಂಗಸರ ಬಟ್ಟೆ ಧರಿಸಬಾರದು. ಇದು 
ಯೆಹೋವನ ದೃಷ್ಟಿಯಲ್ಲಿ ಅಸಹ್ಯ. 

"ನೀವು ದಾರಿಯಲ್ಲಿ ಹೋಗುತ್ತಿರುವಾಗ ನೆಲದ 
ಮೇಲಾಗಲೀ ಮರದಲ್ಲಿಯಾಗಲೀ ಗೂಡುಕಟ್ಟಿಕೊಂಡು 
ಅದರೊಳಗೆ ತಾಯಿ ಪಕ್ಚಿಯು ತನ್ನ ಮೊಟ್ಟೆಗಳೊಂದಿಗೆ 
ಇಲ್ಲವೆ ಮರಿಗಳೊಂದಿಗೆ ಇರುವುದನ್ನು ಕಂಡಾಗ ನೀವು 
ಮರಿಗಳೊಂದಿಗೆ ತಾಯಿಪಕ್ಸಿಯನ್ನು ಹಿಡಿದು 
ಕೊಂಡೊಯ್ಯಬಾರದು. 7ನೀವು ತಾಯಿ ಪಕ್ಸಿಯನ್ನು 
ಬಿಟ್ಟು ಮರಿಪಕ್ಷಿಗಳನ್ನು ಕೊಂಡೊಯ್ಯಬಹುದು. ಈ 
ನಿಯಮಗಳನ್ನು ನೀವು ಪಾಲಿಸಿದರೆ ನೀವು ಬಹುಕಾಲ 
ಬದುಕುವಿರಿ ಮತ್ತು ನಿಮಗೆ ಶುಭವಾಗುವುದು. 

8°" ನೀವು ಮನೆಕಟ್ಟುವಾಗ ಅದರ ಮೇಲ್ಭಾವಣೆಯ 
ಸುತ್ತಲೂ ಅರ್ಧಗೋಡೆಯನ್ನು ಕಟ್ಟಬೇಕು. ಹೀಗೆ 
ಮಾಡದೆ ಹೋದರೆ ಯಾರಾದರೂ ಮೇಲ್ಭಾವಣಿಯಿಂದ 
ಕೆಳಗೆ ಬಿದ್ದು ಸತ್ತಲ್ಲಿ ಅವನ ಸಾವಿಗೆ ನೀವು ಕಾರಣ 
ರಾಗುಪಿರಿ. 

"ನೀವು ಧಾನ್ಯವನ್ನು ಮತ್ತು ದ್ರಾಕ್ಟಾಲತೆಗಳನ್ನು 
ಒಂದೇ ಹೊಲದಲ್ಲಿ ಬೆಳೆಸಬಾರದು. ಯಾಕಂದರೆ 
ಅವೆರಡೂ ಚೆನ್ನಾಗಿ ಬೆಳೆಯದೆ ಫಲ ಕೊಡದೆ 
ಹೋಗುವುದು. 

10": ಕತ್ತಿಯನ್ನೂ ಹಸುವನ್ನೂ ಒಟ್ಟಿಗೆ ನೊಗಕ್ಕೆ ಕಟ್ಟಿ ನೆಲ 
ಉಳಬಾರದು. 

!1""ನಾರುಮಡಿಯನ್ನು ಉಣ್ಣೆಯನ್ನು ಮಿಶ್ರವಾಗಿ 
ನೇಯ್ದ ಬಟ್ಟೆಯನ್ನೂ ತೊಡಬಾರದು. 

!2""ನೂಲಿನಿಂದ (ದಾರಗಳಿಂದ) ಮಾಡಿದ ಗೊಂಡೆ 
ಗಳನ್ನು ನಿಮ್ಮ ನಿಲುವಂಗಿಗಳ ನಾಲ್ಕು ಮೂಲೆಗಳಿಗೆ 
ಕಟ್ಟಬೇಕು. 


ಮದುವೆಗೆ ಸಂಬಂಧಿಸಿದ ಕಟ್ಟಳೆಗಳು 

"ಒಬ್ಬ ಪುರುಷನು ಒಬ್ಬ ಸ್ತ್ರೀಯನ್ನು ಮದುವೆಯಾಗಿ 
ಆಕೆಯೊಂದಿಗೆ ಲೈಂಗಿಕ ಸಂಬಂಧವನ್ನಿಟ್ಟುಕೊಂಡಿದ್ದು 
ಆಮೇಲೆ ಆಕೆಯನ್ನು ಇಷ್ಟಪಡದೆ, "ನಾನು ಈಕೆಯನ್ನು 
ಮದುವೆಯಾದಾಗ ಈಕೆಯು ಕನ್ಯೆಯಲ್ಲವೆಂದು ನನಗೆ 
ತಿಳಿದುಬಂತು' ಎಂದು ಸುಳ್ಳು ಹೇಳಿ ಜನರಿಗೆ ಆಕೆಯ 
ಮೇಲೆ ಸುಳ್ಳು ಅಪರಾಧ ಹೊರಿಸಿದರೆ. 15ಹುಡುಗಿಯ 
ತಂದೆತಾಯಿಗಳು ಊರಿನ ಹಿರಿಯರ ಮುಂದೆ ಆಕೆಯು 
ಕನ್ನಿಕೆಯಾಗಿದ್ದಳೆಂದು ರುಜುವಾತುಪಡಿಸಬೇಕು. 
'6ಹುಹುಗಿಯ ತಂದೆಯು ಹಿರಿಯರಿಗೆ, "ನನ್ನ ಮಗಳನ್ನು 
ಇವನಿಗೆ ಹೆಂಹತಿಯನ್ನಾಗಿ ಕೊಟ್ಟೆನು. ಆದರೆ ಈಗ 
ಅವನು ಆಕೆಯನ್ನು ದ್ವೇಷಿಸಿ ಬೇಡವೆನ್ನುತ್ತಾನೆ. 17 ಅವನು 
ನನ್ನ ಮಗಳ ವಿಷಯದಲ್ಲಿ ಸುಳ್ಳು ಹೇಳುತ್ತಿದ್ದಾನೆ. 


ಧರ್ಮೋಪದೇಶಕಾಂಡ 22:18-23:6 


"ಆಕೆಯಲ್ಲಿ ಕನ್ನಿಕೆಯ ಗುರುತು ಇರಲಿಲ್ಲ' ಎಂದು ಹೇಳು 
ತ್ತಿದ್ದಾನೆ, ಆದರೆ ನನ್ನ ಮಗಳು ಮದುವೆಗಿಂತ ಮುಂಚೆ 
ಪುರುಷ ಸಂಪರ್ಕ ಮಾಹಲಿಲ್ಲವೆಂಬುದಕ್ಕೆ ಇದೇ 
ಗುರುತು' ಎಂದು ಹೇಳಿ ರಕ್ತದ ಕಲೆಗಳಿರುವ ಬಟ್ಟಿಯನ್ನು 
ತೋರಿಸಬೇಕು. ಆಗ ಊರಿನ ಹಿರಿಯರು ಆ ಮನುಷ್ಯ 
ನಿಗೆ ಶಿಕ್ಷೆ ವಿಧಿಸಬೇಕು. ಹಿರಿಯರು ಅವನಿಂದ ನಲವತ್ತು 
ತೊಲೆ ಬೆಳ್ಳಿಯನ್ನು ಹುಡುಗಿಯ ತಂದೆಗೆ ಕೊಡಿಸಬೇಕು. 
ಯಾಕಂದರೆ ಒಂದು ಇಸ್ರೇಲಿನ ಹುಡುಗಿಗೆ ಅವನು 
ಅವಮಾನಪಡಿಸಿದ ಕಾರಣ ಆ ಹುಡುಗಿಯು ಅವನ 
ಹೆಂಡತಿಯಾಗಿಯೇ ಬಾಳಬೇಕು. ಅವನು ಆಕೆಯನ್ನು 
ಎಂದಿಗೂ ವಿವಾಹವಿಚ್ಛೇದನೆ ಮಾಡಬಾರದು, 

2""ಆದರೆ ಹುಡುಗಿಯ ಗಂಡನು ಆಕೆಯ ಬಗ್ಗೆ 
ಹೇಳಿದ್ದು ಸತ್ಯವಾಗಿದ್ದರೆ, ಹುಡುಗಿಯ ತಂದೆತಾಯಂದಿರ 
ಬಳಿ ಆಕೆಯು ಪುರುಷ ಸಂಪರ್ಕವಿಲ್ಲದವಳಾಗಿದ್ದಳು 
ಎಂಬುದಕ್ಕೆ ಪುರಾವೆ ಇಲ್ಲದಿದ್ದಲ್ಲಿ! ಊರಹಿರಿಯರು ಆ 
ಹುಡುಗಿಯನ್ನು ಆಕೆಯ ತಂದೆಯ ಮನೆಬಾಗಿಲಿಗೆ ತರ 
ಬೇಕು. ಅಲ್ಲಿ ಊರ ಜನರು ಆಕೆಯನ್ನು ಕಲ್ಲೆಸೆದು 
ಸಾಯಿಸಬೇಕು. ಯಾಕಂದರೆ ಆಕೆಯು ಇಸ್ರೇಲಿನಲ್ಲಿ 
ನಾಚಿಕೆಕರವಾದ ಕೃತ್ಯವನ್ನು ನಡೆಸಿದ್ದಾಳೆ; ತನ್ನ ತಂದೆಯ 
ಮನೆಯಲ್ಲಿದ್ದುಕೊಂಡು ವೇಶ್ಯಾವೃತ್ತಿ ನಡಿಸಿದ್ದಾಳೆ. 
ಅಂಥಾ ಪಾಪವನ್ನು ನೀವು ನಿಮ್ಮ ಮಧ್ಯದಿಂದ ತೆಗೆದು 
ಹಾಕಬೇಕು. 


ಲೈಂಗಿಕ ಪಾಪಕೃತ್ಯಗಳು 

ಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನ ಹೆಂಡ 
ತಿಯ ಜೊತೆಗೆ ಲೈಂಗಿಕ ಸಂಬಂಧವನ್ನಿಟ್ಟಿದ್ದರೆ ಅವರಿಬ್ಬ 
ರನ್ನೂ ಸಾಯಿಸಬೇಕು. ಆ ಕೆಡುಕನ್ನು ನೀವು ಇಸ್ರೇಲಿ 
ನಿಂದ ತೆಗೆದುಹಾಕಬೇಕು. 

3" ಒಬ್ಬನು ಇನ್ನೊಬ್ಬನಿಗೆ ನಿಶ್ಚಿತಾರ್ಥವಾದ ಕನ್ನಿಕೆ 
ಯೊಬ್ಬಳನ್ನು ಸಂಧಿಸಿ ಅವಳನ್ನು ಕೂಡಿದರೆ, ೫ ನಗರದ 
ಬಾಗಿಲಿನ ಬಳಿಯಿರುವ ಸಾರ್ವಜನಿಕ ಸ್ಥಳಕ್ಕೆ ನೀವು 
ಅವರಿಬ್ಬರನ್ನು ಕರೆದುಕೊಂಡು ಬಂದು ಅವರಿಬ್ಬರನ್ನೂ 
ಕಲ್ಲೆಸೆದು ಕೊಲ್ಲಬೇಕು. ನೀವು ಆ ಪುರುಷನನ್ನೂ ಕೊಲ್ಲ 
ಬೇಕು. ಏಕೆಂದರೆ ಅವನು ಮತ್ತೊಬ್ಬನ ಹೆಂಡತಿಯನ್ನು 
ಲೈಂಗಿಕವಾಗಿ ಹಿಂಸಿಸಿದನು. ನೀವು ಆ ಸ್ತ್ರೀಯನ್ನು ಕೊಲ್ಲ 
ಬೇಕು; ಯಾಕಂದರೆ ಆಕೆಯು ನಗರದಲ್ಲಿದ್ದರೂ 
ಸಹಾಯಕ್ಕಾಗಿ ಕೂಗಿಕೊಳ್ಳಲಿಲ್ಲ. ಆ ಕೆಡುಕನ್ನು ನೀವು 
ನಿಮ್ಮ ಜನರಿಂದ ತೆಗೆದುಹಾಕಬೇಕು. 

"ಆದರೆ ಒಬ್ಬನು ಮತ್ತೊಬ್ಬನಿಗೆ ನಿಶ್ಚಿತಾರ್ಥ 
ವಾಗಿರುವ ಕನ್ಯೆಯೊಬ್ಬಳನ್ನು ಹೊಲದಲ್ಲಿ ಕಂಡು ಆಕೆ 
ಯನ್ನು ಬಲಾತ್ಕಾರವಾಗಿ ಕೂಡಿದರೆ, ಅವನನ್ನು ಮಾತ್ರ, 
ಕೊಲ್ಲಬೇಕು. ಆ ಹುಡುಗಿಗೆ ನೀವು ಏನನ್ನೂ ಮಾಡ 


262 


ಬಾರದು. ಆಕೆ ಶಿಕ್ಬೆಗೆ ಅರ್ಹಳಾಗುವಂಥ ಕಾರ್ಯವೇನೂ 
ಮಾಡಲಿಲ್ಲ ಒಬ್ಬನು ತನ್ನ ಸ್ನೇಹಿತನ ಮೇಲೆ ಆಕ್ರಮಣ 
ಮಾಡಿ ಕೊಂದಂತೆಯಷ್ಟೇ. 27ಆ ಮನುಷ್ಯನು ನಿಶ್ಚಿತಾರ್ಥ 
ವಾದ ಹುಡುಗಿಯನ್ನು ಹೊಲದಲ್ಲಿ ಒಬ್ಬಳೇ ಇರುವು 
ದನ್ನು ಕಂಡು ಆಕೆಯ ಮೇಲೆ ಬಿದ್ದನು. ಆಕೆಯು ಸಹಾಯ 
ಕ್ಕಾಗಿ ಕೂಗಿಕೊಂಡಾಗ ಸಹಾಯ ಮಾಡಲು ಹತ್ತಿರದಲ್ಲಿ 
ಯಾರೂ ಇರಲಿಲ್ಲ. ಆದುದರಿಂದ ಆಕೆಯು ಶಿಕ್ಚಿಸಲ್ಪಹ 
ಬಾರದು. 

"ಒಬ್ಬನು ನಿಶ್ಚಿತಾರ್ಥವಾಗಿಲ್ಲದ ಒಬ್ಬ ಕನ್ನಿಕೆಯನ್ನು 
ಕಂಡು ಆಕೆಯನ್ನು ಬಲಾತ್ಕಾರದಿಂದ ಕೂಡುವುದನ್ನು 
ಬೇರೆಯವರು ಕಂಡರೆ” ಅವನು ಹುಡುಗಿಯ ತಂದೆಗೆ 
ಇಪ್ಪತ್ತು ತೊಲ ಬೆಳ್ಳಿಯನ್ನು ಕೊಟ್ಟು ಆಕೆಯನ್ನು ತನ್ನ 
ಹೆಂಡತಿಯನ್ನಾಗಿ ತೆಗೆದುಕೊಳ್ಳಬೇಕು. ಅವನು ಆಕೆ 
ಯನ್ನು ಮದುವೆಗಿಂತ ಮುಂಚೆ ಕೂಡಿದ್ದರಿಂದ ಅವನು 
ಆಕೆಯನ್ನು ಎಂದಿಗೂ ಬಿಟ್ಟುಬಿಹಬಾರದು. 

3°" ಒಬ್ಬನು ತನ್ನ ತಂದೆಯ ಹೆಂಡತಿಯನ್ನು ಕೂಡಿ 
ತಂದೆಗೆ ಅವಮಾನ ಮಾಡಬಾರದು.” 





ಇಸ್ರೇಲರ ದೇವಾರಾಧನೆಗೆ ಯೋಗ್ಯರಾದವರು 
73 “ಜನನಾಂಗದ ಬೀಜವನ್ನು ಹೊಡಿಸಿ ಕೊಂಡವ 
ನಾಗಲೀ ಜನನಾಂಗದ ಒಂದು ಭಾಗವನ್ನು 

ಕತ್ತರಿಸಿಕೊಂಡವನಾಗಲೀ ಇಸ್ರೇಲ್‌ ಜನರೊಂದಿಗೆ 
ದೇವಾರಾಧನೆ ಮಾಡಬಾರದು. ?ಒಬ್ಬನ ತಂದೆತಾಯಿ 
ಗಳು ಕಾನೂನುಬದ್ಧವಾಗಿ ಮದುವೆಯಾಗಿಲ್ಲದಿದ್ದರೆ, 
ಅವನು ದೇವಾರಾಧನೆಯಲ್ಲಿ ಇಸ್ರೇಲರೊಡನೆ ಸೇರ 
ಕೂಡದು. ಅವನ ಸಂತತಿಯವರು ಹತ್ತನೆಯ ತಲೆಮಾರಿನ 
ತನಕ ಇಸ್ರೇಲ್‌ ಸಮೂಹದೊಂದಿಗೆ ಆರಾಧನೆ ಮಾಡ 
ಬಾರದು. 

3""ಅಮ್ಮೋನಿಯನಾಗಲೀ ಮೋವಾಬ್ಯನಾಗಲೀ 
ಇಸ್ರೇಲರೊಂದಿಗೆ ಸೇರಿ ದೇವಾರಾಧನೆ ಮಾಡಕೂಡದು. 
ಅವರ ಸಂತತಿಯ ಹತ್ತನೆಯ ತಲೆಮಾರಿನವರೆಗೂ ಆರಾ, 
ದನೆ ಮಾಡಬಾರದು. “ಯಾಕಂದರೆ ಅವರು ಈಜಿಪ್ಟಿ 
ನಿಂದ ಹೊರಟುಬಂದು ಪ್ರಯಾಣದಲ್ಲಿದ್ದಾಗ ಅವರಿಗೆ 
ರೊಟ್ಟಿಯನ್ನಾಗಲೀ ನೀರನ್ನಾಗಲೀ ಕೊಡಲು ನಿರಾಕರಿ 
ಸಿದ್ದರು. ಅವರು ಮೆಸೆಪೊಟೊಮಿಯದಿಂದ ಬಿಳಾಮ 
ನನ್ನು ಕರೆಸಿ ಇಸ್ರೇಲರನ್ನು ಶಪಿಸುವಂತೆ ಬಲವಂತ 
ಪಡಿಸಿದರು. 5ಆದರೆ ಯೆಹೋವನು ನಿಮ್ಮನ್ನು ಪ್ರೀತಿಸುತ್ತಿ 
ದುದರಿಂದ ಆ ಶಾಪವನ್ನು ನಿಮಗೆ ಆಶೀರ್ವಾದವಾಗಿ 
ಪರಿವರ್ತಿಸಿದನು. ಅಮ್ಮೋನಿಯರೊಂದಿಗಾಗಲೀ 
ಮೋವಾಬ್ಯರೊಂದಿಗಾಗಲೀ ನೀವು ಸಂಧಾನ ಮಾಡಿ 
ಕೊಳ್ಳಲೇಬಾರದು; ನಿಮ್ಮ ಜೀವಮಾನವೆಲ್ಲಾ ಅವ 
ರೊಂದಿಗೆ ಸ್ನೇಹತ್ವದಲ್ಲಿರಬಾರದು. 


263 


?""ಎದೋಮ್ಯರನ್ನು ನೀವು ದ್ವೇಷಿಸಬಾರದು. ಅವರು 
ನಿಮ್ಮ ಸಂಬಂಧಿಕರಾಗಿದ್ದಾರೆ. ಈಜೆಪ್ಪಿನವರನ್ನು ನೀವು 
ದ್ವೇಷಿಸಬಾರದು. ಅವರ ದೇಶದಲ್ಲಿ ನೀವು ಪರದೇಶಿ 
ಗಳಾಗಿದ್ದಿರಲ್ಲಾ? ಎದೋಮ್ಯರ ಮತ್ತು ಈಜಿಪ್ಟಿನವರ 
ಮೂರನೆ ತಲೆಮಾರಿನವರು ಇಸ್ರೇಲರೊಂದಿಗೆ ದೇವಾ 
ರಾಧನೆ ಮಾಡಬಹುದು. 


ಪಾಳೆಯವನ್ನು ಶುದ್ಧವಾಗಿಡಬೇಕು 

9""ನಿಮ್ಮ ಸೈನ್ಯವು ವೈರಿಗಳೊಂದಿಗೆ ಯುದ್ಧಮಾಡಲು 
ಹೋದಾಗ ನಿಮ್ಮನ್ನು ಅಶುದ್ಧಪಡಿಸುವ ಪ್ರತಿಯೊಂದ 
ರಿಂದಲೂ ನೀವು ದೂರವಾಗಿರಿ. ಒಬ್ಬನಿಗೆ ರಾತ್ರಿ 
ವೀರ್ಯಸ್ಪಲನವಾದರೆ ಅವನು ಪಾಳೆಯದಿಂದ ಹೊರೆಗೆ 
ಹೋಗಿ ಪ್ರತ್ಯೇಕವಾಗಿರಬೇಕು. ''ಸಾಯಂಕಾಲವಾದಾಗ 
ಅವನು ಸ್ನಾನಮಾಡಿ ಸೂರ್ಯಮುಳುಗಿದ ಬಳಿಕ 
ಪಾಳೆಯದೊಳಕ್ಕೆ ಬರಬಹುದು. 

12"ಪಾಳೆಯದ ಹೊರಗೆ ಬಹಿರ್ದೇಶಕ್ಕೆ ಹೋಗಲು 
ಒಂದು ಸ್ಥಳವನ್ನು ನೇಮಿಸಬೇಕು. ನಿಮ್ಮ ಆಯುಧ 
ಗಳೊಂದಿಗೆ ನೀವು ಒಂದು ಕೋಲನ್ನು ಇಟ್ಟುಕೊಳ್ಳ 
ಬೇಕು. ಈ ಕೋಲಿನಿಂದ ಮಣ್ಣು ಅಗೆದು ನೆಲದಲ್ಲಿ ಚಿಕ್ಕ 
ಗುಂಡಿ ತೋಡಲೂ ಮತ್ತು ಹೊಟ್ಟೆ ಖಾಲಿ ಮಾಡಿದ ಬಳಿಕ 
ಆ ಗುಂಡಿಯನ್ನು ಮಣ್ಣಿನಿಂದ ಮುಚ್ಚಲೂ ಸಹಾಯ 
ವಾಗುವುದು. “ನಿಮ್ಮ ದೇವರಾದ ಯೆಹೋವನು 
ನಿಮ್ಮನ್ನು ಸಂರಕ್ಕಿಸಲೂ ವೈರಿಗಳನ್ನು ಸೋಲಿಸುವಂತೆ 
ಸಹಾಯಮಾಡಲೂ ನಿಮ್ಮೊಂದಿಗೆ ಪಾಳೆಯದಲ್ಲಿರುವುದ 
ರಿಂದ ನಿಮ್ಮ ಪಾಳೆಯವು ಪವಿತ್ರವಾಗಿರಬೇಕು. ಇಲ್ಲ 
ದಿದ್ದಲ್ಲಿ ನಿಮ್ಮ ಪಾಳೆಯದಲ್ಲಿರುವ ಹೊಲಸನ್ನು ನೋಡಿ 
ಆತನು ಹಿಂದಿರುಗಿ ಹೋಗುವನು. 


ಇತರ ವಿಧಿನಿಯಮಗಳು 

'5""ಬಬ್ಬ ಗುಲಾಮನು ತನ್ನ ಧಣಿಯ ಬಳಿಯಿಂದ ಓಡಿ 
ಹೋಗಿ ನಿಮ್ಮ ಬಳಿಗೆ ಬಂದರೆ ನೀವು ಅವನ ಧಣಿಗೆ 
ಅವನನ್ನು ಒಪ್ಪಿಸಬಾರದು. 16ಅವನು ನಿಮ್ಮ ಬಳಿಯಲ್ಲಿ 
ಇರಲು ಇಷ್ಟಪಟ್ಟರೆ ಅಥವಾ ಬೇರೆ ಊರಿಗೆ ಹೋಗಲು 
ಇಷ್ಟಪಟ್ಟರೆ ನೀವು ಅವನಿಗೆ ತೊಂದರೆ ಕೊಡಬಾರದು. 

1?""ಇಸ್ರೇಲರ ಗಂಡಸಾಗಲೀ ಹೆಂಗಸಾಗಲೀ ದೇವ 
ಸ್ಥಾನದ ವೇಶ್ಯೆಯಾಗಬಾರದು. 15ಸೂಳಿತನದಿಂದ ಗಳಿ 
ಸಿದ ಹಣವನ್ನು ನಿಮ್ಮ ದೇವರಾದ ಯೆಹೋವನ ವಿಶೇಷ 
ವಾಸಸ್ನಾನಕ್ಕೆ ತೆಗೆದುಕೊಂಡು ಬರಬಾರದು. ಒಬ್ಬನು 
ತಾನು ಹೊತ್ತುಕೊಂಡ ಹರಕೆಯನ್ನು ಆ ಹಣದಿಂದ 
ಪೂರೈಸಕೂಡದು. ಯಾಕಂದರೆ ಲೈಂಗಿಕ ಪಾಪದಲ್ಲಿ ತಮ್ಮ 
ದೇಹಗಳನ್ನು ಮಾರುವವರನ್ನು ನಿಮ್ಮ ದೇವರಾದ 


ಧರ್ಮೋಪದೇಶಕಾಂಡ 23:7-24:4 


ಯೆಹೋವನು ದ್ವೇಷಿಸುತ್ತಾನೆ; ಲೈಂಗಿಕ ಪಾಪಗಳ 
ಆದಾಯದಿಂದ ಬಂದ ಹಣದಿಂದ ಖರೀದಿ ಮಾಡಿದ 
ಕಾಣಿಕೆಗಳನ್ನು ಆತನು ದ್ವೇಷಿಸುತ್ತಾನೆ. 

"ನೀವು ಇನ್ನೊಬ್ಬ ಇಸ್ರೇಲಿಗೆ ಸಾಲಕೊಟ್ಟರೆ ಅದಕ್ಕೆ 
ಬಡ್ಡಿ ವಸೂಲು ಮಾಡಬಾರದು. ಪರದೇಶಸ್ಥರಿಗೆ ನೀವು 
ಬಡ್ಡಿಗೆ ಸಾಲಕೊಡಬಹುದು. ಆದರೆ ಸ್ವದೇಶದವನಾದ 
ಇಸ್ರೇಲಿನವನಿಗೆ ಬಡ್ಡಿಗೆ ಸಾಲ ಕೊಡಬಾರದು. ನೀವು 
ಹೀಗೆ ಮಾಡಿದ್ದಲ್ಲಿ, ನೀವು ಹೋಗಿ ನೆಲೆಸುವ ದೇಶದಲ್ಲಿ 
ನೀವು ಮಾಡುವ ಪ್ರತಿಯೊಂದರಲ್ಲೂ ನಿಮ್ಮ ದೇವರಾದ 
ಯೆಹೋವನು ನಿಮ್ಮನ್ನು ಆಶೀರ್ವದಿಸುವನು. 

21°" ನೀವು ನಿಮ್ಮ ದೇವರಾದ ಯೆಹೋವನಿಗೆ ಹರಕೆ 
ಹೊತ್ತರೆ ಅದನ್ನು ಸಲ್ಲಿಸಲು ನಿಧಾನ ಮಾಡಬೇಡಿ. ನಿಮ್ಮ 
ದೇವರಾದ ಯೆಹೋವನು ಅದನ್ನು ನಿಮ್ಮಿಂದ ಕೇಳುವವ 
ನಾಗಿದ್ದಾನೆ. ಹರಕೆ ಹೊತ್ತು ಸಲ್ಲಿಸದಿದ್ದರೆ ನೀವು ಪಾಪ 
ಮಾಡುವವರಾಗಿದ್ದೀರಿ. ನೀವು ಹರಕೆ ಮಾಡಿಕೊಳ್ಳ 
ದಿದ್ದರೆ ಪಾಪ ಮಾಡುವುದಿಲ್ಲ ಆದರೆ ನೀನು ಏನನ್ನು 
ಮಾಡುತ್ತೀ ಎಂದು ಹರಕೆ ಹಾಕಿಕೊಂಡರೆ ಹಾಗೆಯೇ 
ಮಾಡಬೇಕು. ನೀವು ಹರಕೆ ಮಾಡುವಂತೆ ದೇವರು 
ನಿಮ್ಮನ್ನು ಬಲವಂತ ಮಾಡಲಿಲ್ಲವಲ್ಲಾ ಆದುದರಿಂದ 
ನೀವು ವಾಗ್ದಾನ ಮಾಡಿದ್ದನ್ನು ಪೂರೈಸಬೇಕು. 

2""ಒಬ್ಬನ ತೋಟದೊಳಗಿಂದ ನೀವು ಹಾದು 
ಹೋಗುತ್ತಿರುವಾಗ ನಿಮಗೆ ಬೇಕಾಗುವಷ್ಟು ಹಣ್ಣನ್ನೂ 
ಕಿತ್ತು ತಿನ್ನಿ. ಆದರೆ ನೀವು ಮಕ್ಕರಿಯಲ್ಲಿ ತುಂಬಿಸಿಕೊಂಡು 
ಹೋಗಬಾರದು. ಒಬ್ಬನ ಧಾನ್ಯದ ಹೊಲದಲ್ಲಿ 
ಹಾದುಹೋಗುತ್ತಿರುವಾಗ ನಿನ್ನ ಕೈಯಿಂದ ಹೊಸೆದು 
ತಿನ್ನುವಷ್ಟು ಧಾನ್ಯವನ್ನು ನೀವು ತಿನ್ನಬಹುದು; ಆದರೆ 
ನೀವು ಕತ್ತಿಯಿಂದ ಧಾನ್ಯವನ್ನು ಕೊಯಿದು ನಿಮ್ಮೊಂದಿಗೆ 
ಒಯ್ಯಬೇಡಿ. 

4 ನು ಒಬ್ಬನು ಮದುವೆಯಾದ 

ಬಳಿಕ, ಅವಳಲ್ಲಿ ನಾಚಿಕೆಕರವಾದದ್ದೇನಾದರೂ 
ಇದ್ದರೆ ಅವನು ವಿವಾಹವಿಚ್ಛೇದನಾ ಪತ್ರಗಳಿಗೆ ಸಹಿ ಹಾಕಿ 
ಅವಳ ಕೈಯಲ್ಲಿ ಕೊಡಬೇಕು. ಆಮೇಲೆ ಆಕೆಯನ್ನು ತನ್ನ 
ಮನೆಯಿಂದ ಹೊರಗೆ ಕಳುಹಿಸಬೇಕು. "ಅವನ ಮನೆ 
ಯಿಂದ ಅವಳು ಹೊರಗೆ ಕಳುಹಿಸಲ್ಪಟ್ಟ ಮೇಲೆ ಆಕೆ 
ಬೇರೊಬ್ಬನನ್ನು ಮದುವೆಯಾಗಬಹುದು. 3 ಅಕೆಯ 
ಹೊಸ ಗಂಡನೂ ಆಕೆಯನ್ನು ಇಷ್ಟಪಡದೆ ಮನೆಯಿಂದ 
ಹೊರಗೆ ಕಳುಹಿಸಿದರೆ ಅಥವಾ ಎರಡನೆ ಗಂಡನು ಸತ್ತು 
ಹೋದರೆ ಆಕೆಯ ಮೊದಲನೆಯ ಗಂಡನು ಆಕೆಯನ್ನು 
ಮತ್ತೆ ಮದುವೆಯಾಗಬಾರದು. ಅವನಿಗೆ ಆಕೆಯು 
ಅಶುದ್ಧಳಾದಳು. ಅವನು ಆಕೆಯನ್ನು ಮತ್ತೆ ಮದುವೆ 
ಯಾದಲ್ಲಿ ಅವನು ಯೆಹೋವನಿಗೆ ಅಸಹ್ಯವಾದದ್ದನ್ನು 


ಮಾಡುವವನಾಗಿದ್ದಾನೆ. ನಿಮ್ಮ ದೇವರಾದ 


ಧರ್ಮೋಪದೇಶಕಾಂಡ 24:5-25:3 


ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು 
ಇಂಥಾ ಪಾಪಗಳನ್ನು ಮಾಡಬಾರದು. 

5" ಒಬ್ಬನು ಹೊಸದಾಗಿ ಮದುವೆಯಾಗಿದ್ದಲ್ಲಿ ಅವ 
ನನ್ನು ಸೈನ್ಯಕ್ಕೆ ಕಳುಹಿಸಬಾರದು; ವಿಶೇಷವಾದ 
ಜವಾಬ್ದಾರಿಯನ್ನು ಅವನಿಗೆ ಕೊಡಬಾರದು. ಒಂದು 
ವರ್ಷ ಅವನು ಮನೆಯಲ್ಲಿದ್ದುಕೊಂಡು ತನ್ನ ಹೆಂಡತಿ 
ಯನ್ನು ಸಂತೋಷಪಡಿಸಬೇಕು. 

6""ಒಬ್ಬನು ನಿಮ್ಮಿಂದ ಏನಾದರೊಂದು ವಸ್ತುವನ್ನು 
ಎರವಲಾಗಿ ತೆಗೆದುಕೊಳ್ಳುವುದಾದರೆ ಅವನ ಬೀಸುವ 
ಕಲ್ಲಿನ ಒಂದು ಭಾಗವನ್ನು ಒತ್ತೆಯಾಗಿಟ್ಟುಕೊಳ್ಳ 
ಬಾರದು. ಇಲ್ಲವಾದರೆ ಅವನ ಆಹಾರವನ್ನೇ ಅವನಿಂದ 
ಕಿತ್ತುಕೊಂಡ ಹಾಗಾಯಿತು. 

“ಒಬ್ಬನು ಇನ್ನೊಬ್ಬ ಇಸ್ರೇಲನನ್ನು ಕದ್ದುಕೊಂಡು 
ಹೋಗಿ ಅವನನ್ನು ಗುಲಾಮನನ್ನಾಗಿ ಮಾರಬಾರದು. 
ಹಾಗೆ ಮಾಡಿದವರನ್ನು ಸಾಯಿಸಬೇಕು. ನಿಮ್ಮ ಕುಲ 
ದಿಂದ ಅಂಥಾ ಪಾಪವನ್ನು ತೆಗೆದುಹಾಕಬೇಕು. 


*""ನಿಮ್ಮಲ್ಲಿ ಯಾರಿಗಾದರೂ ಚರ್ಮರೋಗವಿದ್ದಲ್ಲಿ 
ಯಾಜಕನು ಹೇಳುವ ರೀತಿಯನ್ನು ಅನುಸರಿಸಬೇಕು. 
ನಾನು ಯಾಜಕರಿಗೆ ತಿಳಿಸಿದ ಮೇರೆಗೆ ನೀವು ಮಾಡ 
ಬೇಕು. *ಈಜಿಪ್ಟಿನಿಂದ ಹೊರಟುಬಂದಾಗ ದಾರಿಯಲ್ಲಿ 
ದೇವರಾದ ಯೆಹೋವನು ಮಿರ್ಯಾಮಳೆಗೆ ಏನು ಮಾಡಿದ 
ನೆಂದು ಸ್ಮರಿಸಿರಿ. 

10"ನೀವು ಯಾರಿಗಾದರೂ ಸಾಲ ಕೊಟ್ಟರೆ ಅದಕ್ಕೆ ಒತ್ತೆ 
ಯಾಗಿ ವಸ್ತುವನ್ನು ತೆಗೆದುಕೊಳ್ಳಲು ಅವನ ಮನೆಯೊಳಗೆ 
ಹೋಗಬೇಡಿ. !'ನೀವು ಹೊರಗೆ ನಿಂತುಕೊಳ್ಳಬೇಕು. 
ಸಾಲ ತೆಗೆದುಕೊಂಡ ವ್ಯಕ್ತಿಯು ತನ್ನ ಮನೆಯೊಳಗಿಂದ 
ಏನಾದರೂ ವಸ್ತುವನ್ನು ಒತ್ತೆಯಾಗಿ ನಿಮಗೆ ತಂದು 
ಕೊಡುವನು. ?ಅವನು ಬಡವನಾದರೆ ಅವನು ತನ್ನ 
ಕಂಬಳಿಯನ್ನೇ ತಂದುಕೊಡಬಹುದು. ಅದನ್ನು ರಾತ್ರಿ 
ಇಟ್ಟುಕೊಳ್ಳಬಾರದು. "ಪ್ರತೀ ಸಾಯಂಕಾಲ ಆ ಕಂಬಳಿ 
ಯನ್ನು ಹಿಂದಕ್ಕೆ ಕೊಡಬೇಕು. ಆಗ ಅವನಿಗೆ ರಾತ್ರಿ 
ಹೊದ್ದುಕೊಳ್ಳಲು ಇರುವುದು. ಅವನು ನಿನ್ನನ್ನು ಆಶೀರ್ವ 
ದಿಸುವನು. ಅಲ್ಲದೆ ದೇವರಾದ ಯೆಹೋವನು ನಿಮ್ಮ ಆ 
ಒಳ್ಳೆಯ ಕಾರ್ಯವನ್ನು ಗಣನೆಗೆ ತರುವನು. 


4" ಬಹವನಾಗಿರುವ ದಿನಕೂಲಿಯವನಿಗೆ ಮೋಸ 
ಮಾಡಬಾರದು. ಅವನು ಇಸ್ರೇಲನಾಗಿರಬಹುದು 
ಅಥವಾ ಪರದೇಶಸ್ತನಾಗಿರಬಹುದು. ಔಸೂರ್ಯ 
ಮುಳುಗುವುದರೊಳಗೆ ಅವನಿಗೆ ಸಲ್ಲಬೇಕಾದ ಕೂಲಿ 
ಯನ್ನು ಕೊಟ್ಟುಬಿಡು. ಅವನು ಬಹವನಾಗಿದ್ದಾನೆ. ನೀನು 
ಕೊಡುವ ಕೂಲಿಯಿಂದಲೆ ಅವನು ತನ್ನ ಹಸಿವನ್ನು ನೀಗಿಸಿ 
ಕೊಳ್ಳಬೇಕು. ನೀನು ಅವನ ಕೂಲಿ ಕೊಡದಿದ್ದಲ್ಲಿ ಅವನು 


264 


ದೇವರಾದ ಯೆಹೋವನಿಗೆ ದೂರು ಹೇಳುವನು. ಆಗ 
ನೀನು ಪಾಪಮಾಡುವವನಾಗಿರುವೆ. 

16""ಮಕ್ಕಳು ಮಾಡಿದ ಪಾಪಕ್ಕಾಗಿ ಅವರ ತಂದೆ 
ತಾಯಿಗಳಿಗೆ ಮರಣಶಿಕ್ಷೆಯನ್ನು ವಿಧಿಸಕೂಡದು. ತಂದೆ 
ತಾಯಿಗಳು ಮಾಡಿದ ಪಾಪಕ್ಕಾಗಿ ಮಕ್ಕಳಿಗೆ ಮರಣ ಶಿಕ್ಷೆ 
ಯನ್ನು ವಿಧಿಸಕೂಡದು. ಪಾಪ ಮಾಡಿದವರಿಗೇ ಮರಣ 
ಶಿಕ್ಷೆಯಾಗ ಬೇಕು. 

1?""ಪರದೇಶಸ್ತರನ್ನು ಮತ್ತು ಅನಾಥರನ್ನು ಯೋಗ್ಯ 
ವಾದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ವಿಧವೆಯರ 
ಬಟ್ಟೆಗಳನ್ನು ಒತ್ತೆಯಿಟ್ಟುಕೊಳ್ಳಕೂಡದು. 18 ನೀವು 
ಈಜಿಪ್ಟಿನಲ್ಲಿ ಬಡವರಾದ ಗುಲಾಮರಾಗಿದ್ದುದನ್ನು ಸ್ಮರಿಸಿ 
ಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು 
ಬಿಡಿಸಿ ಸ್ವತಂತ್ರರನ್ನಾಗಿ ಮಾಡಿದನು. ಆದುದರಿಂದ ನೀವು 
ಬಡವರಿಗೆ ದಯೆ ತೋರಿಸಬೇಕು. 

"ನೀವು ಹೊಲದಲ್ಲಿ ಬೆಳೆದ ಬೆಳೆಯನ್ನು ಕೊಯ್ದು 
ಮನೆಗೆ ತರುವಾಗ ಕೆಲವು ಸಿವುಡುಗಳನ್ನು ನೀವು ಹೊಲ 
ದಲ್ಲಿಯೇ ಬಿಟ್ಟು ಬಂದಿದ್ದರೆ ಅದನ್ನು ತರಲು ಹಿಂದಕ್ಕೆ 
ಹೋಗಬೇಡಿ. ಅದನ್ನು ನಿಮ್ಮ ಊರಿನಲ್ಲಿರುವ ಅನಾಥ 
ರಿಗೂ ವಿಧವೆಯವರಿಗೂ ಪರದೇಶಸ್ಥರಿಗೂ ಬಿಡಿರಿ. 
ನೀವು ಹಾಗೆ ಮಾಡಿದರೆ ದೇವರಾದ ಯೆಹೋವನು 
ನಿಮಗೆ ಶುಭವನ್ನು ಉಂಟುಮಾಡುವನು. ನೀವು ನಿಮ್ಮ 
ಎಣ್ಣೆಮರಗಳ ಕಾಯಿಗಳನ್ನು ಉದುರಿಸುವಾಗ ಮತ್ತೆ 
ಹೋಗಿ ಕೊಂಬೆಗಳಲ್ಲಿ ಕಾಯಿ ಹುಡುಕಬಾರದು. ಬಿಟ್ಟ 
ಕಾಯಿಗಳು ಪರದೇಶಸ್ಥರಿಗೂ ಊರಿನ ಅನಾಥ ಮತ್ತು 
ವಿಧವೆಯವರಿಗೂ ಆಗುವುದು. ?!ನಿಮ್ಮ ತೋಟದಿಂದ 
ಹಣ್ಣುಗಳನ್ನು ಕೂಡಿಸುವಾಗ ಉಳಿದ ಹಣ್ಣುಗಳನ್ನು 
ಶೇಖರಿಸಲು ಹಿಂತಿರುಗಬೇಡಿ; ಆ ಉಳಿದ ದ್ರಾಕ್ಷಿ ಹಣ್ಣು 
ಗಳು ಊರಲ್ಲಿರುವ ಅನಾಥರಿಗೂ ವಿಧವೆಯರಿಗೂ 
ಮತ್ತು ಪರದೇಶಸ್ಥರಿಗೂ ಬಿಡಿರಿ. ನೀವು ಈಜಿಪ್ಟ್‌ ದೇಶ 
ದಲ್ಲಿ ದಿಕ್ಕಿಲ್ಲದ ಬಹಗುಲಾಮರಾಗಿದ್ದಿರೆಂದು ನೆನಪಿನ 
ಲ್ಲಿಟ್ಟುಕೊಳ್ಳಿರಿ. ಆದುದರಿಂದಲೇ ಬಡವರಿಗೆ ನೀವು 
ಹೀಗೆ ಮಾಹಬೇಕೆಂದು ನಿಮಗೆ ತಿಳಿಸುತ್ತಿದ್ದೇನೆ. 

೧5 “ನಿಮ್ಮಲ್ಲಿ ಯಾರಿಗಾದರೂ ಇಬ್ಬರಿಗೆ ವಾಗ್ವಾದ 

ವಿದ್ದಲ್ಲಿ ಅವರು ಅದನ್ನು ನ್ಯಾಯಸ್ಥಾನಕ್ಕೆ ತೆಗೆದು 
ಕೊಂಡು ಹೋಗಲಿ. ಅಲ್ಲಿ ನ್ಯಾಯಾಧೀಶರು ಯಾರು 
ಸರಿ ಯಾರು ತಪ್ಪು ಎಂದು ತೀರ್ಮಾನಿಸುವರು. ನ್ಯಾಯಾ 
ಧೀಶರು ಒಬ್ಬನಿಗೆ ಕೊರಡೆ ಏಟು ಕೊಡಬೇಕೆಂದು 
ತೀರ್ಮಾನಿಸಿದರೆ ಅವನು ಆ ಶಿಕ್ಚೆ ಹೊಂದುವವನನ್ನು 
ಬೋರಲು ಮಲಗಿಸಿ ನ್ಯಾಯಾಧೀಶನ ಕಣ್ಣು ಮುಂದೆ 
ಅವನಿಗೆ ಕೊರಡೆ ಏಟು ಹೊಡಿಸಬೇಕು. ಅವನ ಅಪ 
ರಾಧಕ್ಕನುಸಾರವಾಗಿ ಕೊರಡೆ ಏಟುಗಳ ಸಂಖ್ಯೆಯು 
ಏರುವದು. *ಒಬ್ಬನಿಗೆ ನಲವತ್ತು ಕೊರಡೆ ಏಟುಗಳಿಂದ 








265 


ಹೆಚ್ಚಾಗಿ ಹೊಡೆಯಬಾರದು. ಅದಕ್ಕಿಂತ ಹೆಚ್ಚು ಹೊಡೆ 
ದರೆ ಅವನ ಪ್ರಾಣವು ನಿಮ್ಮ ದೃಷ್ಟಿಗೆ ಅಮೂಲ್ಯವಾಗಿಲ್ಲ 
ವೆಂದು ತಿಳಿದುಬರುತ್ತದೆ. 

“ಕಣವನ್ನು ತುಳಿಯಲು ಎತ್ತುಗಳನ್ನು ಉಪ 
ಯೋಗಿಸುವಾಗ ಅವುಗಳು ಧಾನ್ಯ ತಿನ್ನುತ್ತವೆ ಎಂದು 
ಅವುಗಳ ಬಾಯಿಗಳನ್ನು ಕಟ್ಟಬಾರದು. 

ಇಬ್ಬರು ಅಣ್ಣತಮ್ಮಂದಿರು ಜೀವಿಸುತ್ತಿರುವಾಗ 
ಒಬ್ಬನು ಮಕ್ಕಳಿಲ್ಲದೆ ಸತ್ತು ಹೋದರೆ ಅವನ ಹೆಂಡತಿಯು 
ಕುಟುಂಬದಿಂದ ಹೊರಗೆ ಮದುವೆಯಾಗಬಾರದು. 
ಅವಳ ಮೈದುನ ಆಕೆಯನ್ನು ಮದುವೆಯಾಗಿ, ತನ್ನ 
ಮೈದುನ ಧರ್ಮವನ್ನು ನೆರವೇರಿಸಬೇಕು. ಅವಳಿಗೆ ಅವ 
ನಿಂದ ಹುಟ್ಟುವ ಮೊದಲನೆಯ ಮಗು ಅವಳ ಮೊದಲ 
ನೆಯ ಗಂಡನಿಗೆ ಸೇರಿದ್ದೆಂದು ಪರಿಗಣಿಸಲ್ಪಹಬೇಕು. 
ಹೀಗೆ ಸತ್ತುಹೋಗಿದ ಅಣ್ಣನ ವಂಶವು ಮುಂದುವರಿಯು 
ವುದು.7ಆದರೆ ಮೈದುನನು ಸತ್ತು ಹೋದ ತನ್ನ ಅಣ್ಣನ 
ಸ್ಥಾನವನ್ನು ತೆಗೆದುಕೊಳ್ಳಲು ಇಷ್ಟಪಡದೆ ಹೋದಲ್ಲಿ, 
ಆಕೆಯು ಊರಿನ ಹಿರಿಯರ ಬಳಿಗೆ ಹೋಗಿ ಹಿರಿಯರಿಗೆ 
ಹೀಗೆ ಹೇಳಬೇಕು: "ನನ್ನ ಮೈದುನನು ತನ್ನ ಅಣ್ಣನ ಹೆಸರು 
ಇಸ್ರೇಲಿನಲ್ಲಿ ಉಳಿಸಲು ಇಷ್ಟಪಡುವುದಿಲ್ಲ. *ಆಗ 
ಊರಿನ ಹಿರಿಯರು ಆ ಮೈದುನನನ್ನು ಕರಿಸಿ ಅವ 
ನೊಂದಿಗೆ ಮಾತನಾಡಬೇಕು. ಅವನು ತನ್ನ ನಿರ್ಧಾರ 


ಧರ್ಮೋಪದೇಶಕಾಂಡ 25:4-26:7 


ದ್ವೇಷಿಸುತ್ತಾನೆ. ಹೌದು, ಆತನು ಮೋಸ ಮಾಡು 
ವವರನ್ನು ದ್ವೇಷಿಸುತ್ತಾನೆ. 


ಅಮಾಲೇಕ್ಯರನ್ನು ನಾಶಮಾಹಬೇಕು 

1?""ನೀವು ಈಜಿಪ್ಟಿನಿಂದ ಹೊರಬರುವಾಗ 
ಅಮಾಲೇಕ್ಯರು ನಿಮಗೆ ಏನು ಮಾಡಿದರೆಂಬುದನ್ನು 
ನೆನಪಿನಲ್ಲಿಡಿರಿ. ''ಅಮಾಲೇಕ್ಯರು ದೇವರನ್ನು ಗೌರವಿ 
ಸಲಿಲ್ಲ. ನೀವು ಆಯಾಸಗೊಂಡು ಬಲಹೀನರಾಗಿದ್ದಾಗ 
ಅವರು ನಿಮ್ಮ ಮೇಲೆ ಬಿದ್ದರು. ನಿಮ್ಮ ಗುಂಪಿನಲ್ಲಿ ಹಿಂದೆ 
ಉಳಿದವರನ್ನೆಲ್ಲಾ ಕೊಂದರು. ಆದುದರಿಂದಲೇ 
ಅಮಾಲೇಕ್ಯರನ್ನು ಈ ಭೂಮುಖದಲ್ಲಿರದಂತೆ ಮಾಡ 
ಬೇಕು. ನೀವು ನಿಮ್ಮ ದೇಶವನ್ನು ಪ್ರವೇಶಿಸುವಾಗ ನೀವು 
ಹಾಗೆ ಮಾಡಬೇಕು. ನಿಮ್ಮ ಸುತ್ತಮುತ್ತಲಿರುವ ವೈರಿಗ 
ಳಿಂದ ದೇವರು ನಿಮಗೆ ಶಾಂತಿಯನ್ನು ಅನುಗ್ರಹಿಸುವನು. 
ಆದರೆ ಅಮಾಲೇಕ್ಯರನ್ನು ನಾಶ ಮಾಡುವ ಕಾರ್ಯವನ್ನು 
ಮರೆಯಬೇಡಿರಿ. 


ಪ್ರಥಮ ಫಲ 
76 ""ನಿಮ್ಮ ದೇವರಾದ ಯೆಹೋವನು ನಿಮಗೆ 
ಕೊಡುವ ದೇಶವನ್ನು ನೀವು ಬೇಗನೆ ಪ್ರವೇಶಿ 
ಸಲಿದ್ದೀರಿ. ಆ ದೇಶವನ್ನು ಸ್ವಾಧೀನಮಾಡಿಕೊಂಡು ಅಲ್ಲಿ 





ವನ್ನು ಬದಲಾಯಿಸದೆ, "ನನಗೆ ಅವಳನ್ನು ಹೆಂಹತಿಯಾಗಿ 
ತೆಗೆದುಕೊಳ್ಳಲು ಇಷ್ಟವಿಲ್ಲ' ಎಂದು ಹೇಳಿದರೆ, ಅವನ 
ಅಣ್ಣನ ಹೆಂಡತಿಯು ಮುಂದೆ ಬಂದು ಹಿರಿಯರ 
ಸಮ್ಮುಖದಲ್ಲಿ ಅವನ ಕಾಲಿನಿಂದ ಚಪ್ಪಲಿಗಳನ್ನು ತೆಗೆದು 
ಅವನ ಮುಖಕ್ಕೆ ಉಗಿಯಬೇಕು. "ತನ್ನ ಮೈದುನ ಧರ್ಮ 
ವನ್ನು ನೆರವೇರಿಸದೆ ತನ್ನ ಅಣ್ಣನಿಗೆ ವಂಶವನ್ನು ಕೊಡದವ 
ನಿಗೆ ಇದೇ ಗತಿ' ಎಂದು ಹೇಳಬೇಕು. 19 ಆಗ ಅವನ 
ಸಂತಾನವು, "ಚಪ್ಪಲಿ ತೆಗೆಯಲ್ಪಟ್ಟ ಸಂತಾನ' ಎಂದು 
ಕರೆಯಲ್ಪಹುವುದು. 

11""ಇಬ್ಬರು ಗಂಡಸರು ಜಗಳವಾಡುತ್ತಿರುವಾಗ ಒಬ್ಬನ 
ಹೆಂಡತಿಯು ಗಂಡನ ಸಹಾಯಮಾಡಲಿಕ್ಕೆ ಬಂದು ಜಗಳ 
ವಾಡುವ ಇನ್ನೊಬ್ಬ ಗಂಡಸಿನ ಗುಪ್ತಾಂಗವನ್ನು ಹಿಡಿಯ 
ಬಾರದು. !ಅಂಥವಳ ಕೈಯನ್ನು ಕಡಿದು ಹಾಕಿರಿ; ದಯೆ 
ತೋರಿಸಬೇಡಿ. 

13""ಮೋಸದ ತೂಕದ ಕಲ್ಲುಗಳನ್ನು ಉಪಯೋಗಿಸ 
ಬೇಡಿ. “ನಿಮ್ಮ ಮನೆಯೊಳಗೆ ಮೋಸದ ತೂಕದ ಕಲ್ಲುಗ 
ಳನ್ನಿಡಬೇಡಿ. "ನೀವು ಸರಿಯಾದ ತೂಕದ ಕಲ್ಲುಗಳನ್ನು 
ಉಪಯೋಗಿಸಬೇಕು. ಆಗ ನಿಮ್ಮ ದೇವರಾದ 
ಯೆಹೋವನು ನಿಮಗೆ ಕೊಡಲಿರುವ ದೇಶದಲ್ಲಿ ಬಹು 
ಕಾಲ ಬಾಳುವಿರಿ. '6ಮೋಸವುಳ್ಳ ತೂಕದ ಕಲ್ಲುಗಳನ್ನು 
ಉಪಯೋಗಿಸುವವರನ್ನು ದೇವರಾದ ಯೆಹೋವನು 


ನೆಲೆಸುವಿರಿ. ಶಯೆಹೋವನು ಕೊಡುವ ಆ ದೇಶದಲ್ಲಿ 
ನೀವು ಪ್ರಥಮ ಬೆಳೆಯನ್ನು ಕೂಡಿಸುವಿರಿ. ಪುಟ್ಟಿಗಳಲ್ಲಿ 
ಧಾನ್ಯವನ್ನು ಕೂಡಿಸುವಾಗ ಪ್ರಥಮ ಭಾಗವನ್ನು ಪ್ರತ್ಯೇಕ 
ವಾಗಿಟ್ಟು ದೇವರಾದ ಯೆಹೋವನು ತನ್ನ ಆಲಯಕ್ಕಾಗಿ 
ಆರಿಸುವ ಸ್ಥಳಕ್ಕೆ ಅದನ್ನು ತೆಗೆದುಕೊಂಡು ಹೋಗಿ. ಅಲ್ಲಿ 
ಸೇವೆ ಮಾಡುತ್ತಿರುವ ಯಾಜಕನಿಗೆ, "ಯೆಹೋವನು ನನ್ನ 
ಪೂರ್ಪಿಕರಿಗೆ ಒಂದು ದೇಶವನ್ನು ಕೊಡುವುದಾಗಿ 
ವಾಗ್ದಾನ ಮಾಡಿದನು. ನಾನು ಆ ದೇಶಕ್ಕೆ ಬಂದಿರುತ್ತೇನೆ' 
ಎಂದು ಹೇಳಬೇಕು. 

"ಯಾಜಕನು ನಿಮ್ಮ ಕೈಯಲ್ಲಿರುವ ಪುಟ್ಟಿಯನ್ನು 
ತೆಗೆದುಕೊಂಡು ಯೆಹೋವನ ಯಜ್ಞವೇದಿಕೆಯ 
ಎದುರು ಇಡುವನು. ಆಗ ನಿಮ್ಮ ದೇವರಾದ 
ಯೆಹೋವನ ಸನ್ನಿಧಾನದಲ್ಲಿ ನೀವು ಹೀಗೆ ಅರಿಕೆ ಮಾಡ 
ಬೇಕು: "ನಮ್ಮ ಪೂರ್ಪಿಕರು ಊರೂರು ತಿರುಗುತ್ತಿದ್ದ 
ಅರಾಮ್ಯರಾಗಿದ್ದರು. ಅವರು ಈಜಿಷ್ಟನ್ನು ಸೇರಿ ಅಲ್ಲಿಯೇ 
ನೆಲೆಸಿದರು. ಅಲ್ಲಿಗೆ ಅವರು ಹೋದಾಗ ಅವರು ಕೆಲವರೇ 
ಆಗಿದ್ದರು. ಆದರೆ ಕಾಲಕ್ರಮೇಣ ಅವರು ದೊಡ್ಡ 
ಜನಾಂಗವಾಗಿ ಅಭಿವೃದ್ಧಿ ಹೊಂದಿದರು. 6ಈಜಿಪ್ಟಿನವರು 
ನಮ್ಮನ್ನು ಕಠಿಣವಾಗಿ ನೋಡಿಕೊಳ್ಳುತ್ತಿ ದ್ದರು. ನಮ್ಮನ್ನು 
ಗುಲಾಮರಾಗಿ ಉಪಯೋಗಿಸಿದರು. ನಮ್ಮನ್ನು ಹಿಂಸಿಸಿ, 
ಕಷ್ಟಕರವಾದ ಕೆಲಸವನ್ನು ಕೊಟ್ಟರು. 7ಆಗ ನಾವು ನಮ್ಮ 


ಧರ್ಮೋಪದೇಶಕಾಂಡ 26:8-27:8 


ಪೂರ್ವಿಕರ ದೇವರಾದ ಯೆಹೋವನಿಗೆ ಮೊರೆಯಿಟ್ಟಿವು. 
ಆತನು ನಮ್ಮ ಕೂಗನ್ನು ಆಲಿಸಿದನು; ನಮ್ಮ ಸಂಕಟ, 
ವೇದನೆಗಳನ್ನು ನೋಡಿದನು. *ಆಮೇಲೆ ತನ್ನ ಭುಜ 
ಪರಾಕ್ರಮದಿಂದ ಯೆಹೋವನು ನಮ್ಮನ್ನು ಈಜಿಷ್ಟಿನಿಂದ 
ಹೊರತಂದನು. ಆತನು ಅದ್ಭ್ಬುತಕಾರ್ಯಗಳನ್ನು, 
ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡಿದನು. 
ಅಲ್ಲಿಂದ ನಮ್ಮನ್ನು ಕರೆದುತಂದು ನಮಗೆ ಈ ಒಳ್ಳೆಯ 
ದೇಶವನ್ನು ಕೊಟ್ಟನು. 10ಕ್ರಗ ಯೆಹೋವನೇ, ನೀನು 
ಕೊಟ್ಟ ದೇಶದಲ್ಲಿ ಬೆಳೆದ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು 
ತಂದಿದ್ದೇನೆ. 

"ಆ ಪ್ರಥಮ ಬೆಳೆಯನ್ನು ನಿಮ್ಮ ದೇವರಾದ 
ಯೆಹೋವನ ಮುಂದೆ ಸುರಿದು ಆರಾಧಿಸಬೇಕು. 
!!ನೀವೂ ನಿಮ್ಮ ಹೆಂಡತಿ ಮಕ್ಕಳೂ ಸೇರಿ ಅಲ್ಲಿ ಊಟ 
ಮಾಡಿ ಸಂತೋಷಿಸಬೇಕು. ನಿಮ್ಮ ಊರಿನಲ್ಲಿರುವ 
ಲೇವಿಯರೊಂದಿಗೆ ಮತ್ತು ಪರದೇಶಸ್ಥರೊಂದಿಗೆ ನಿಮ್ಮ 
ಪ್ರಥಮ ಫಲಗಳನ್ನು ಹಂಚಿಕೊಳ್ಳಿರಿ. 

12""ಪ್ರತೀ ಮೂರನೆಯ ವರುಷವು ದಶಮಾಂಶದ 
ವರ್ಷವಾಗಿರುವುದು. ಆಗ ನಿಮ್ಮ ಬೆಳೆಯ ಹತ್ತನೆಯ 
ಒಂದು ಅಂಶವನ್ನು ಲೇವಿಯರಿಗೂ ಪರದೇಶಸ್ಥರಿಗೂ 
ಅನಾಥರಿಗೂ ವಿಧವೆಯರಿಗೂ ಕೊಡಬೇಕು. ಆಗ 
ಅವರಿಗೆ ಊಟ ಮಾಡಲು ಸಾಕಷ್ಟು ಇರುವುದು. ನಿನ್ನ 
ದೇವರಾದ ಯೆಹೋವನಿಗೆ ನೀನು ಹೀಗೆ ಹೇಳಬೇಕು: 
"ನನ್ನ ಮನೆಯೊಳಗಿಂದ ನನ್ನ ಬೆಳೆಯ ಪರಿಶುದ್ಧ ಭಾಗ 
ವನ್ನು ತೆಗೆದು ಲೇವಿಯರಿಗೆ, ಪರದೇಶಸ್ಥರಿಗೆ, ಅನಾಥ 
ರಿಗೆ. ವಿಧವೆಯರಿಗೆ ಕೊಟ್ಟಿರುತ್ತೇನೆ. ನಿನ್ನ ಕಟ್ಟಳೆಗಳ 
ನ್ನೆಲ್ಲಾ ಅನುಸರಿಸಿದ್ದೇನೆ. ನಿನ್ನ ಆಜ್ಞೆಗಳಿಗೆ ವಿಧೇಯ 
ನಾಗಲು ನಿರಾಕರಿಸಲಿಲ್ಲ. ನಾನು ಅವುಗಳನ್ನು ಮರೆಯ 
ಲಿಲ್ಲ. "ನಾನು ದುಃಖದಲ್ಲಿರುವಾಗ ಆ ಆಹಾರವನ್ನು 
ಊಟಮಾಡಲಿಲ್ಲ. ಈ ಬೆಳೆಯನ್ನು ಶೇಖರಿಸುವಾಗ 
ನಾನು ಅಶುದ್ಧನಾಗಿರಲಿಲ್ಲ. ಸತ್ತವರಿಗಾಗಿ ಈ ಆಹಾರ 
ವನ್ನು ಅರ್ಪಿಸಲಿಲ್ಲ. ನನ್ನ ದೇವರಾದ ಯೆಹೋವನೇ, 
ನಾನು ನಿನ್ನ ಆಜ್ಞೆಗಳಿಗೆ ವಿಧೇಯನಾಗಿದ್ದೇನೆ. ನೀನು 
ಆಜ್ಞಾಪಿಸಿದ ಎಲ್ಲಾ ಕಾರ್ಯಗಳನ್ನು ನಾನು ಮಾಡಿದ್ದೇನೆ. 
ನಿನ್ನ ಪರಿಶುದ್ಧ ನಿವಾಸದಿಂದ ನನ್ನನ್ನು ನೋಡು. ನಿನ್ನ 
ಜನಾಂಗವಾದ ಇಸ್ರೇಲನ್ನು ಆಶೀರ್ವದಿಸು. ನೀನು 
ನಮಗೆ ಕೊಟ್ಟಿರುವ ದೇಶವನ್ನು ಆಶೀರ್ವದಿಸು. ಸಮೃದ್ಧಿ 
ಯಿಂದ ಕೂಡಿದ ಈ ದೇಶವನ್ನು ನಮಗೆ ಕೊಡುವೆ ಎಂದು 
ನಮ್ಮ ಪೂರ್ವಿಕರಿಗೆ ನೀನು ವಾಗ್ದಾನ ಮಾಡಿರುವೆ.' 


ಯೆಹೋವನ ಆಜ್ಞೆ| ಗಳಿಗೆ ವಿಧೇಯರಾಗಿರಿ 
16"" ಈ ಎಲ್ಲಾ ಕಟ್ಟಳೆಗಳನ್ನು ಮತ್ತು ನಿಯಮಗಳನ್ನು 
ಅನುಸರಿಸಲು ನಿಮ್ಮ ದೇವರಾದ ಯೆಹೋವನು ಇಂದು 


266 


ನಿಮಗೆ ಆಜ್ಞಾಪಿಸುತ್ತಾನೆ. ನಿಮ್ಮ ಪೂರ್ಣ ಹೃದಯ 
ದಿಂದಲೂ ಆತ್ಮದಿಂದಲೂ ಅವುಗಳನ್ನು ಎಚ್ಚರಿಕೆಯಿಂದ 
ಅನುಸರಿಸಿರಿ. ಯೆಹೋವನು ನಿಮ್ಮ ದೇವರೆಂದು 
ನೀವು ಈ ದಿನ ಪ್ರತಿಜ್ಞೆಮಾಡಿದ್ದೀರಿ. ಆತನು ಹೇಳಿದ 
ಎಲ್ಲಾ ಕಟ್ಟಳೆ, ವಿಧಿ, ನಿಯಮಗಳನ್ನು ಅನುಸರಿಸುವಿ 
ರೆಂದು ಪ್ರತಿಜ್ಞೆ ಮಾಡಿರುತ್ತೀರಿ. ಆತನು ಹೇಳಿದ್ದನ್ನೆಲ್ಲಾ 
ಮಾಡುವುದಾಗಿ ಹೇಳಿರುವಿರಿ. ಈ ಹೊತ್ತು 
ಯೆಹೋವನು ನಿಮ್ಮನ್ನು ತನ್ನ ಸ್ವಂತ ಜನಾಂಗವೆಂದು 
ಸ್ವೀಕರಿಸಿದ್ದಾನೆ ಎಂದು ವಾಗ್ದಾನ ಮಾಡುತ್ತಾನೆ. ನೀವು 
ಆತನ ಎಲ್ಲಾ ಆಜ್ಞೆಗಳಿಗೆ ವಿಧೇಯರಾಗಬೇಕು. ಎಲ್ಲಾ 
ಜನಾಂಗಗಳಿಗಿಂತ ನಿಮ್ಮನ್ನು ಬಲಿಷ್ಠರಾದ ಜನಾಂಗವ 
ನ್ನಾಗಿ ಮಾಡುವನು. ದೇವರು ನಿಮಗೆ ಜನರಿಂದ 
ಹೊಗಳಿಕೆಯನ್ನು, ಪ್ರಖ್ಯಾತಿಯನ್ನು ಮತ್ತು ಗೌರವವನ್ನು 
ಬರಮಾಡುವನು; ಆತನು ವಾಗ್ದಾನ ಮಾಡಿದಂತೆಯೇ 
ನೀವು ಪವಿತ್ರ ಜನರಾಗುವಿರಿ.'' 


ಜನರಿಗಾಗಿ ಕಲ್ಲಿನಿಂದ ಮಾಡಿದ ಸ್ಮಾರಕ ಕಲ್ಲುಗಳು 

ಮೋಶೆ ಮತ್ತು ಸಮೂಹದ ಹಿರಿಯರು ಜನ 
27 ರೊಂದಿಗೆ ಮಾತನಾಡಿದರು. ಮೋಶೆಯು 
ಹೇಳಿದ್ದೇನೆಂದರೆ, "ನಾನು ಆಜ್ಞಾಪಿಸಿದ ಎಲ್ಲಾ ವಿಧಿ 
ಗಳನ್ನು ಅನುಸರಿಸಿರಿ. 2ನೀವು ಬೇಗನೇ ಜೋರ್ಡನ್‌ 
ನದಿಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು 
ಕೊಡುವ ದೇಶವನ್ನು ಪ್ರವೇಶಿಸುಪಿರಿ. ಆ ದಿವಸ ದೊಡ್ಡ 
ದೊಡ್ಡ ಕಲ್ಲುಗಳನ್ನು ರಾಶಿ ಹಾಕಿ ಅದನ್ನು ಗಾರೆ ಮಾಡಿರಿ. 
ಅದರ ಮೇಲೆ ನಾನು ಆಜ್ಞಾಪಿಸಿದನ್ನೆಲ್ಲಾ ಬರೆಯಿರಿ. 
ನೀವು ಹೊಳೆ ದಾಟಿದಾಗ ಈ ಕಾರ್ಯವನ್ನು ಮಾಡ 
ಬೇಕು. ಆನಂತರ, ಆತನು ನಿಮ್ಮ ಪೂರ್ವಿಕರಿಗೆ ವಾಗ್ದಾನ 

ಮಾಡಿದ ಸಮೃದ್ಧಿಯಾದ ದೇಶದೊಳಕ್ಕೆ ಹೋಗಿರಿ. 
“ನೀವು ಆ ದೇಶದೊಳಗೆ ಪ್ರವೇಶಮಾಡಿದ ನಂತರ 
ನಾನು ಹೇಳಿದ್ದೆಲ್ಲವನ್ನು ನೀವು ಪರಿಪಾಲಿಸಬೇಕು. 
ಏಬಾಲ್‌ ಬೆಟ್ಟದ ಮೇಲೆ ಸ್ಮಾರಕ ಸ್ಥಂಭವನ್ನು ನಿಲ್ಲಿಸ 
ಬೇಕು. ಅದಕ್ಕೆ ಗಾರೆ ಮಾಡಿ. ಆಮೇಲೆ ಅಲ್ಲಿಯೇ ಕಲ್ಲಿ 
ನಿಂದ ಒಂದು ಯಜ್ಞವೇದಿಕೆಯನ್ನು ಕಟ್ಟಿರಿ. ಆ ಕಲ್ಲು 
ಗಳನ್ನು ಕೆತ್ತಲು ಕಬ್ಬಿಣದ ಸಾಧನಗಳನ್ನು ಉಪಯೋಗಿಸ 
ಬಾರದು. "ಕಡಿದ ಕಲ್ಲುಗಳಿಂದ ಯಜ್ಞವೇದಿಕೆಯನ್ನು 
ಕಟ್ಟಬಾರದು. ಆ ಯಜ್ಞವೇದಿಕೆಯ ಮೇಲೆ ನಿಮ್ಮ ದೇವ 
ರಾದ ಯೆಹೋವನಿಗೆ ಸರ್ವಾಂಗಹೋಮವನ್ನು 
ಅರ್ಪಿಸಿರಿ. 7ನೀವು ಅಲ್ಲಿ ಯಜ್ಞವನ್ನರ್ಪಿಸಿ ಸಮಾಧಾನ 
ಯಜ್ಞದ ಭೋಜನವನ್ನು ಮಾಡಬೇಕು. ಅಲ್ಲಿ ದೇವರ 
ಸನ್ನಿಧಾನದಲ್ಲಿ ಉಂಡು ತಿಂದು ಸಂತೋಷಪಡಿರಿ. $y 
ಕಲ್ಲುಗಳ ಮೇಲೆ ಈ ಉಪದೇಶಗಳನ್ನೆಲ್ಲ ಸ್ಪಷ್ಟವಾಗಿ 

ಓದಲು ಸುಲಭವಾದ ರೀತಿಯಲ್ಲಿ ಬರೆಯಬೇಕು. 


267 


ನೀತಿಕ್ರಮಗಳಲ್ಲಿರುವ ಶಾಪಕ್ಕೆ ಜನರ ಸಮ್ಮತ 
9°" ಮೋಶೆಯೂ ಯಾಜಕರೂ ಇಸ್ರೇಲ್‌ ಸಮೂಹ 
ದವರೊಂದಿಗೆ ಮಾತನಾಡಿದರು. ಆಗ ಮೋಶೆಯು, 
""ಇಸ್ರೇಲರೇ, ಮೌನವಾಗಿ ನನ್ನ ಮಾತುಗಳನ್ನು ಕೇಳಿರಿ. 


ಧರ್ಮೋಪದೇಶಕಾಂಡ 27:9-28:4 


“ಆಗ ಸಮೂಹದವರೆಲ್ಲರೂ, "ಆಮೆನ್‌' ಎಂದು 
ಹೇಳಬೇಕು. 

>" ಲೇವಿಯರು, "ಯಾವನಾದರೂ ಪ್ರಾಣಿಯೊಂದಿಗೆ 
ಸಂಭೋಗಿಸಿದರೆ ಅವನು ಶಾಪಗ್ರಸ್ತನಾಗಲಿ ' ಎಂದು 





ಈ ದಿನ ನೀವು ದೇವರಾದ ಯೆಹೋವನ ಸ್ವಕೀಯ ಪ್ರಜಿ 
ಯಾಗಿರುತ್ತೀರಿ. "ಆದುದರಿಂದ ಆತನು ಹೇಳಿದ್ದೆಲ್ಲ 
ವನ್ನೂ ಮಾಡಿರಿ. ನಾನು ಈ ಹೊತ್ತು ನಿಮಗೆ ಹೇಳುವಂಥ 
ಆತನ ಅಪ್ಪಣೆಗಳಿಗೂ ವಿಧಿನಿಯಮಗಳಿಗೂ ವಿಧೇಯ 
ರಾಗಿರಿ.'' ಎಂದು ಹೇಳಿದನು. '!ಅದೇ ದಿವಸ 
ಮೋಶೆಯು ಜನರಿಗೆ ಹೇಳಿದ್ದೇನೆಂದರೆ, 
12" ಜೋರ್ಹನ್‌ ನದಿ ದಾಟಿದನಂತರ, ಸಿಮೆಯೋನ್‌, 
ಲೇವಿ ಯೆಹೂದ, ಇಸ್ಸಾಕಾರ್‌, ಯೋಸೇಫ್‌, ಮತ್ತು 
ಬೆನ್ಯಾಮೀನನ ಕುಲದವರು ಗೆರಿಜ್ಜೀಮ್‌ ಬೆಟ್ಟದ ಮೇಲೆ 
ನಿಂತು ದೇವರ ಆಶೀರ್ವಾದವನ್ನು ಓದಬೇಕು. 3ಅದೇ 
ಪ್ರಕಾರ ರೂಬೇನ್‌, ಗಾದ್‌, ಅಶೇರ್‌, ಜಿಬುಲೂನ್‌, 
ದಾನ್‌ ಮತ್ತು ನಫ್ತಾಲಿ ಕುಲದವರು ಏಬಾಲ್‌ ಬೆಟ್ಟದ 
ಮೇಲೆ ನಿಂತು ದೇವರ ಶಾಪವಚನವನ್ನು ಓದಬೇಕು. 

1*""ಲೇವಿಯರು ಗಟ್ಟಿಯಾದ ಸ್ವರದಲ್ಲಿ ಇಸ್ರೇಲ 
ರೆಲ್ಲರಿಗೆ ಹೀಗೆ ಹೇಳಬೇಕು: '5"ಸುಳ್ಳುದೇವರನ್ನು ಮಾಡಿ 
ಗುಪ್ತ ಸ್ಥಳದಲ್ಲಿಡುವವನು ಶಾಪಗ್ರಸ್ತನಾಗಲಿ; ಆ ದೇವರು 
ಗಳು ಮನುಷ್ಯನ ಕೈಕೆಲಸವೇ; ಕಲ್ಲು ಮರ, ಹಿತ್ತಾಳೆ 
ಗಳಿಂದ ಮಾಡಿದವುಗಳೇ. ಯೆಹೋವನು ಅವುಗಳನ್ನು 
ದ್ವೇಷಿಸುತ್ತಾನೆ.' 

""ಆಗ ಎಲ್ಲಾ ಜನರು, "ಆಮೆನ್‌' ಎಂದು ಹೇಳಬೇಕು. 

16"ಲೇವಿಯರು, "ತಂದೆತಾಯಿಗಳನ್ನು ಸನ್ಮಾನಿಸ 
ದವನು ಶಾಪಗ್ರಸ್ತನಾಗಲಿ' ಎಂದು ಹೇಳಬೇಕು. 

“ಆಗ ಸಮೂಹದವರೆಲ್ಲರೂ, "ಆಮೆನ್‌' ಎಂದು 
ಹೇಳಬೇಕು. 

1""ಲೇವಿಯರು, "ನೆರೆಯವನ ಗಡಿಕಲ್ಲಿನ ಸ್ಥಳ 
ಬದಲಾಯಿಸುವವನು ಶಾಪಗ್ರಸ್ತನಾಗಲಿ' ಎಂದು ಹೇಳಿ 
ದಾಗ ಎಲ್ಲರೂ "ಆಮೆನ್‌' ಎಂದು ಹೇಳಬೇಕು. 

18""ಲೇವಿಯರು, "ಕುರುಡರಿಗೆ ತಪ್ಪುದಾರಿ ತೋರಿಸು 
ವವನು ಶಾಪಗ್ರಸ್ತನಾಗಲಿ' ಎಂದು ಹೇಳಿಬೇಕು. 

“ಆಗ ಸಮೂಹದವರೆಲ್ಲರೂ, " ಆಮೆನ್‌ ' ಎಂದು 
ಹೇಳಬೇಕು. 

9"ಲೇವಿಯರು, "ಪರದೇಶಸ್ಥರಿಗೆ, ಅನಾಥರಿಗೆ 
ಮತ್ತು ವಿಧವೆಯರಿಗೆ ನ್ಯಾಯವಾದ ತೀರ್ಪನ್ನು ಕೊಡ 
ದವನು ಶಾಪಗ್ರಸ್ತನಾಗಲಿ' ಎಂದು ಹೇಳಬೇಕು. 

""ಆಗ ಎಲ್ಲರೂ, "ಆಮೆನ್‌ ' ಎಂದು ಹೇಳಬೇಕು. 

2"ಲೇವಿಯರು, "ತಂದೆಯ ಹೆಂಡತಿಯೊಂದಿಗೆ 
ಲೈಂಗಿಕ ಸಂಬಂಧವಿಟ್ಟುಕೊಂಡವನು ಶಾಪಗ್ರಸ್ತನಾಗಲಿ. 
ಅವನು ತನ್ನ ತಂದೆಗೆ ಅವಮಾನ ಮಾಡಿದನು.' 


ಹೇಳಬೇಕು. 

""ಆಗ ಎಲ್ಲರೂ, "ಆಮೆನ್‌ ' ಎಂದು ಹೇಳಬೇಕು. 

2 ಈವಿಯರು, "ತನ್ನ ತಂಗಿಯನ್ನಾಗಲೀ ಅಥವಾ ಮಲ 
ತಾಯಿಯನ್ನಾಗಲೀ ಕೂಡುವವನು ಶಾಪಗ್ರಸ್ತನಾಗಲಿ' 
ಎಂದು ಹೇಳಬೇಕು. 

“ಆಗ ಸಮೂಹದವರೆಲ್ಲರೂ, "ಆಮೆನ್‌ ' ಎಂದು 
ಹೇಳಬೇಕು. 

ಚ"ಲೇವಿಯರು, "ತನ್ನ ಅತ್ತೆಯೊಡನೆ ಲೈಂಗಿಕ 
ಸಂಬಂಧವನ್ನಿಟ್ಟುಕೊಂಡವನು ಶಾಪಗ್ರಸ್ತನಾಗಲಿ ' 
ಎಂದು ಹೇಳಬೇಕು. 

“ಆಗ ಸಮೂಹದವರೆಲ್ಲರೂ, "ಆಮೆನ್‌ ' ಎಂದು 
ಹೇಳಬೇಕು. 

24""ಲೇವಿಯರು, "ಇನ್ನೊಬ್ಬ ವ್ಯಕ್ತಿಯನ್ನು ಕೊಲೆ 
ಮಾಡಿದವನು ಹಿಡಿಯಲ್ಪಹದಿದ್ದರೂ ಸಹ ಶಾಪಗ್ರಸ್ತ 
ನಾಗಲಿ' ಎಂದು ಹೇಳಬೇಕು. 

“ಆಗ ಸಮೂಹದವರು, "ಆಮೆನ್‌ ' ಎಂದು ಹೇಳ 
ಬೇಕು. 

25"ಲೇವಿಯರು, "ನಿರಪರಾಧಿಯನ್ನು ಕೊಲ್ಲಲು ಹಣ 
ತೆಗೆದುಕೊಳ್ಳುವವನು ಶಾಪಗ್ರಸ್ತನಾಗಲಿ ' ಎಂದು ಹೇಳ 
ಬೇಕು. 

""ಆಗ ಎಲ್ಲರೂ, " ಆಮೆನ್‌ ' ಎಂದು ಹೇಳಬೇಕು. 

2 ಧರ್ಮಶಾಸ್ತ್ರವನ್ನು ಪ್ರೋತ್ಸಾಹಿಸುವದಕ್ಕೂ ಅವು 
ಗಳನ್ನು ಅನುಸರಿಸಲಿಕ್ಕೂ ನಿರಾಕರಿಸುವವನು ಶಾಪಗ್ರಸ್ತ 
ನಾಗಲಿ'' ಎಂದು ಲೇವಿಯರು ಹೇಳುವಾಗ ಸಮೂಹದ 
ವರೆಲ್ಲರೂ, " ಆಮೆನ್‌ ' ಎಂದು ಹೇಳಬೇಕು.'' 


ಕಟ್ಟಳೆಗಳನ್ನು ಅನುಸರಿಸಿದವರ ಆಶೀರ್ವಾದ 
9) 8 ""ನಾನು ಹೇಳಿದಂಥ ಎಲ್ಲಾ ಧರ್ಮಶಾಸ್ತ್ರವನ್ನು 
ಅನುಸರಿಸಿ ಅದಕ್ಕೆ ವಿಧೇಯರಾದರೆ ನಿಮ್ಮ 
ದೇವರಾದ ಯೆಹೋವನು ಪ್ರಪಂಚದ ಎಲ್ಲಾ ದೇಶಗಳಿ 
ಗಿಂತ ನಿಮ್ಮ ದೇಶವು ಅತಿ ಉನ್ನತಸ್ಥಾನದಲ್ಲಿರುವ ದೇಶ 
ವನ್ನಾಗಿ ಮಾಡುವನು. 2ನೀವು ದೇವರಿಗೆ ವಿಧೇಯ 
ರಾದರೆ ಈ ಎಲ್ಲಾ ಆಶೀರ್ವಾದಗಳು ನಿಮ್ಮದಾಗುವವು. 


3 "ಯೆಹೋವನು ನಿಮ್ಮನ್ನು ಹೊಲಗಳಲ್ಲಿಯೂ 
ಪಟ್ಟಣಗಳಲ್ಲಿಯೂ ಆಶೀರ್ವದಿಸುವನು. 

4 ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ನಿಮಗೆ 
ಅನೇಕ ಮಕ್ಕಳನ್ನು ಅನುಗ್ರ ಹಿಸುವನು. ನಿಮ್ಮ 


ಧರ್ಮೋಪದೇಶಕಾಂಡ 28:5-23 


ಹೊಲಗಳನ್ನು ಆಶೀರ್ವದಿಸಿ ಒಳ್ಳೆಯ ಬೆಳೆಯನ್ನು 
ಅನುಗ್ರಹಿಸುವನು. ನಿಮ್ಮ ಪಶು ಪ್ರಾಣಿಗಳನ್ನು 
ಆಶೀರ್ವದಿಸಿ ಹೆಚ್ಚು ಮರಿಗಳನ್ನು ಈಯುವಂತೆ 
ಮಾಡುವನು ಆತನು ನಿಮ್ಮ ಎಲ್ಲಾ ಕರು ಕುರಿ 
ಮರಿಗಳನ್ನು ಆಶೀರ್ವದಿಸುವನು. 

5 ಯೆಹೋವನು ನಿಮ್ಮ ಪುಟ್ಟಿಗಳನ್ನೂ ಪಾತ್ರೆ 
ಗಳನ್ನೂ ಆಶೀರ್ವದಿಸಿ ಅವು ಯಾವಾಗಲೂ 
ಆಹಾರ ಪದಾರ್ಥಗಳಿಂದ ತುಂಬಿರುವಂತೆ 
ಮಾಡುವನು. 

6 ನೀವು ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ಸಫಲ 
ಹೊಂದುವಂತೆ ಆಶೀರ್ವದಿಸುವನು. 


“ವೈರಿಗಳು ನಿಮ್ಮೆದುರಾಗಿ ಯುದ್ಧಮಾಡಲು 
ಬಂದಾಗ ನಿಮಗೆ ಆತನು ಸಹಾಯ ಮಾಡುವನು. 
ವೈರಿಗಳು ಒಂದು ದಿಕ್ಕಿನಿಂದ ಬಂದರೆ ಏಳು ದಾರಿಯಲ್ಲಿ 
ಪಲಾಯನ ಮಾಡುವರು. 

8°" ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ 
ಕಣಜಗಳನ್ನು ಆಶೀರ್ವದಿಸುವನು. ನೀವು ಮಾಡುವ 
ಕಾರ್ಯಗಳನ್ನೆಲ್ಲಾ ಆಶೀರ್ವದಿಸುವನು. ನಿಮಗೆ 
ಕೊಡುವ ದೇಶದಲ್ಲಿ ನೀವು ವಾಸಿಸುವಾಗ ನಿಮ್ಮನ್ನು 
ಆಶೀರ್ವದಿಸುವನು. ನೀವು ಯೆಹೋವನ ಆಜ್ಞೆಗಳಿಗೆ 
ವಿಧೇಯರಾದರೆ ನಿಮ್ಮ ದೇವರಾದ ಯೆಹೋವನು 
ನಿಮ್ಮನ್ನು ತನ್ನ ವಾಗ್ದಾನಕ್ಕುನುಸಾರವಾಗಿ ವಿಶೇಷವಾದ 
ಸ್ವಕೀಯ ಪ್ರಜಿಯನ್ನಾಗಿ ಮಾಡುವನು. "ಆಗ ನಿಮ್ಮ 
ದೇಶದಲ್ಲಿ ವಾಸಿಸುವವರೆಲ್ಲರೂ ನೀವು ದೇವರ ಹೆಸರಿ 
ನಿಂದ ಕರೆಯಲ್ಪಟ್ಟವರೆಂಬುದನ್ನು ನೋಡುವಾಗ ನಿಮಗೆ 
ಭಯಪಡುವರು. 

11""ನಿಮ್ಮ ದೇವರಾದ ಯೆಹೋವನು ನಿಮಗೆ ಒಳ್ಳೆಯ 
ವಸ್ತುಗಳನ್ನು ಕೊಡುವನು; ನಿಮಗೆ ಹೆಚ್ಚು ಮಕ್ಕಳನ್ನು 
ಅನುಗ್ರಹಿಸುವನು. ನಿಮ್ಮ ಪಶುಗಳು ಹೆಚ್ಚು ಮರಿಗಳನ್ನು 
ಈಯುವಂತೆ ಮಾಡುವನು. ಯೆಹೋವನು ನಿಮಗೆ 
ಕೊಡುವುದಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ನಿಮ್ಮ 
ಹೊಲವು ಒಳ್ಳೆಯ ಬೆಳೆಗಳನ್ನು, ಪಲಿಸುತ್ತದೆ. 
!೭ಯಹೋವನು ತನ್ನ ಆಶೀರ್ವಾದಗಳೆಂಬ ಭಂಡಾರ 
ವನ್ನೇ ನಿಮಗೆ ತೆರೆಯುವನು. ಕಾಲಕ್ಕೆ ತಕ್ಕಹಾಗೆ ಮಳೆ 
ಸುರಿಯುವಂತೆ ಮಾಡುವನು; ನಿಮ್ಮ ಕಾರ್ಯವನ್ನೆಲ್ಲಾ 
ಸಫಲ ಮಾಡುವನು. ಇತರ ದೇಶಗಳಿಗೆ ಸಾಲ ಕೊಡಲು 
ನಿಮ್ಮಲ್ಲಿ ಹಣವಿರುವುದು; ಬೇರೆಯವರಿಂದ ಸಾಲ 
ತೆಗೆದುಕೊಳ್ಳುವ ಅವಶ್ಯಕತೆ ನಿಮಗೆ ಬಾರದು. 
13 ಯೆಹೋವನು ನಿಮ್ಮನ್ನು ತಲೆಯನ್ನಾಗಿ ಮಾಡಲು 
ಬಯಸುತ್ತಾನೆಯೇ ಹೊರತು ಬಾಲವನ್ನಾಗಿಯಲ್ಲ. 
ನೀವು ಮೇಲಿನ ಅಂತಸ್ಲಿನಲ್ಲಿರಬೇಕು. ಕೆಳಗಿನದರಲ್ಲಿ 


268 


ಅಲ್ಲ. ನೀವು ಯೆಹೋವನ ಆಜ್ಞೆಯನ್ನು ಪಾಲಿಸಿದಾಗ 
ನಿಮಗೆ ಹೀಗೆ ಆಗುವುದು. ನಾನು ಈ ಹೊತ್ತು 
ಬೋಧಿಸುವ ಯಾವುದನ್ನೂ ನೀವು ಉಲ್ಲಂಘಸ 
ಬಾರದು. ಇತರ ದೇವರುಗಳನ್ನು ಹಿಂಬಾಲಿಸಿ ಅವು 
ಗಳನ್ನು ಪೂಜಿಸಬಾರದು. 


ಕಟ್ಟಳೆಗಳನ್ನು ಅನುಸರಿಸದಿದ್ದಲ್ಲಿ ಶಾಪ 
"ನಿಮ್ಮ ದೇವರಾದ ಯೆಹೋವನು ನಿಮಗೆ 
ಕೊಡುವ ಆಜ್ಜಿ ಕಟ್ಟಳೆಗಳಿಗೆ ನೀವು ವಿಧೇಯರಾಗದಿದ್ದರೆ 
ಈ ಕೆಟ್ಟ ಸಂಗತಿಗಳು ನಿಮಗೆ ತಟ್ಟುವವು: 


I¢ “ನಿಮ್ಮ ಹೊಲದಲ್ಲಿಯೂ ನೀವು ವಾಸಿಸುವ 
ಪಟ್ಟಣದಲ್ಲಿಯೂ ಯೆಹೋವನು ನಿಮ್ಮನ್ನು 
ಶಪಿಸುವನು. 

1? ನಿಮ್ಮ ಪುಟ್ಟಿಗಳನ್ನೂ ಪಾತ್ರೆಗಳನ್ನೂ ಆಹಾರ 
ವಿಲ್ಲದಂತೆ ಬರಿದಾಗಿ ಮಾಡುವನು. 

8 ನಿಮಗೆ ಹೆಚ್ಚು ಮಕ್ಕಳಿಲ್ಲದಂತೆ ಮಾಡುವನು. 
ನಿಮ್ಮ ಹೊಲಗಳನ್ನು ಶಪಿಸಿ ನಿಮಗೆ ಹೆಚ್ಚು ಬೆಳೆ 
ಯಾಗದಂತೆ ಮಾಡುವನು. ನಿಮ್ಮ ಪಶು ಪ್ರಾಣಿ 
ಗಳನ್ನು ಶಪಿಸಿ ಅವುಗಳು ಮರಿಗಳನ್ನು ಈಯ 
ದಂತೆ ಮಾಡುವನು. ಆತನು ನಿಮ್ಮ ಎಲ್ಲಾ ಮರಿ 
ಗಳನ್ನೂ ಕರು ಗಳನ್ನೂ ಶಪಿಸುವನು. 

19 ನೀವು ಎಲ್ಲಾ ಸಮಯಗಳಲ್ಲಿ ಮಾಡುವ ಎಲ್ಲಾ 
ಕೆಲಸ ಕಾರ್ಯಗಳನ್ನು ನಿಮ್ಮ ದೇವರಾದ 
ಯೆಹೋವನು ಶಪಿಸುವನು. 


20" ನೀವು ಕೆಟ್ಟಕಾರ್ಯಗಳನ್ನು ಮಾಡಿ ಯೆಹೋವ 
ನಿಂದ ದೂರವಾಗಿ ಹೋದರೆ ನಿಮಗೆ ಕೆಟ್ಟಸಂಗತಿಗಳು 
ಉಂಟಾಗುವವು. ನಿಮಗೆ ಉಪದ್ರವಗಳೂ ಮನಸ್ಸಿಗೆ 
ಅಸಮಾಧಾನವೂ ಉಂಟಾಗುವವು. ನೀವು ಸಂಪೂರ್ಣ 
ವಾಗಿ ನಾಶವಾಗುವ ತನಕ ಈ ಸಂಗತಿಗಳು ನಿಮ್ಮನ್ನು 
ಬಾಧಿಸುವವು. ನೀವು ಆತನನ್ನು ತೊರೆದದ್ದರಿಂದ ನಿಮಗೆ 
ಹಾಗೆ ಮಾಡುವನು. 2 ನೀವು ಸ್ವಾಸ್ತ್ಯವಾಗಿ ಹೊಂದಲಿರುವ 
ದೇಶದಿಂದ ನೀವು ನಾಶವಾಗುವವರೆಗೆ, ನಿಮ್ಮ ದೇವ 
ರಾದ ಯೆಹೋವನು ನಿಮಗೆ ಭಯಂಕರವಾದ ರೋಗ 
ಗಳನ್ನು ಬರಮಾಡುವನು. 2 ಜ್ವರ, ಬಾಧೆ, ದೇಹ ಊದಿ 
ಕೊಳ್ಳುವಿಕೆ ಇವುಗಳಿಂದ ನಿಮ್ಮನ್ನು ಶಿಕ್ಸಿಸುವನು. ನಿಮ್ಮ 
ದೇಶದೊಳಗೆ ಸಹಿಸಲಾರದ ಉಷ್ಣವನ್ನು ಕಳುಹಿಸಿ ಮಳೆ 
ಬೀಳದಂತೆ ಮಾಡುವನು. ನಿನ್ನ ಬೆಳೆ ರೋಗದಿಂದಲೂ 
ಬಿಸಿಲಿನಿಂದಲೂ ನಾಶವಾಗುವುದು. ಇವೆಲ್ಲಾ ನಿಮಗೆ 
ಉಂಟಾಗಿ ನೀವು ನಾಶವಾಗುವ ತನಕ ಮುಂದ 
ರಿಯುವವು. ಆಕಾಶದಲ್ಲಿ ಮೋಡಗಳೇ ಇರದ ಕಾದ 


269 


ಹಿತ್ಕಾಳೆಯಂತಿರುವುದು. ಕಾಲಿನಡಿಯಲ್ಲಿರುವ ನೆಲವು 
ಕಬ್ಬಿಣದಂತೆ ಗಟ್ಟಿಯಾಗಿರುವುದು. ಯೆಹೋವನು 
ನಿಮಗೆ ಮಳೆಯನ್ನು ಬೀಳಮಾಡುವುದಿಲ್ಲ; ಕೇವಲ 
ಧೂಳು ಮತ್ತು ಮರಳು ಆಕಾಶದಿಂದ ಬೀಳುವುದು. 
ನೀವು ನಾಶವಾಗುವವರೆಗೆ ಅದು ಮೇಲಿನಿಂದ 
ಬೀಳುತ್ತಿರುವುದು. 

"ನಿಮ್ಮ ವೈರಿಗಳು ಬಂದು ನಿಮ್ಮನ್ನು ಸೋಲಿಸಿಬಿಡು 
ವಂತೆ ಮಾಡುವನು. ನೀವು ಒಂದು ದಾರಿಯಿಂದ ನಿಮ್ಮ 
ವೈರಿಗೆ ಎದುರಾಗಿ ಯುದ್ಧಕ್ಕೆ ಇಳಿದರೆ ಏಳುದಾರಿಗಳಿಂದ 
ರಣರಂಗದಿಂದ ಪಲಾಯನ ಮಾಡುವಿರಿ. ನಿಮಗೆ 
ಸಂಭವಿಸುವ ಬಾಧೆಗಳನ್ನು ನೋಡಿ ಇತರ ಜನಾಂಗ 
ದವರು ಭಯಪಡುವರು. *ಕಾಡುಪಕ್ಷಿಗಳಿಗೆ ಮತ್ತು 
ಕಾಡುಪ್ರಾಣಿಗಳಿಗೆ ನಿಮ್ಮ ಹೆಣಗಳು ಆಹಾರವಾಗುವವು. 
ಅವುಗಳನ್ನು ಓಡಿಸಲು ಯಾರೂ ಇರುವುದಿಲ್ಲ. 

2""ಈಜಿಷ್ಟಿನವರಿಗೆ ಕಳುಹಿಸಿದಂತೆ ನಿಮಗೂ 
ಮೈಯಲ್ಲಿ ಬಾಧಿಸುವ ಹುಣ್ಣುಗಳನ್ನು ಕಳುಹಿಸುವನು. 
ದೇಹದಲ್ಲಿ ಗಡ್ಡೆಗಳುಂಟಾಗುವವು. ಕೀವ್ರಸೋರುವ 
ಹುಣ್ಣುಗಳು, ಗುಣವಾಗದ ತುರಿಸುವ ಕಜ್ಜಿಗಳು ಉಂಟಾ 
ಗುವವು. ಯೆಹೋವನು ನಿಮ್ಮನ್ನು ದಿಗ್ಲ್ರಾಂತರನ್ನಾಗಿ 
ಮಾಡುವನು; ನಿಮ್ಮನ್ನು ಕುರುಡರನ್ನಾಗಿ ಮಾಡಿ ಗಲಿಬಿಲಿ 
ಮಾಡುವನು. 

2 ಹಗಲಿನಲ್ಲೂ ಕುರುಡರಂತೆ ನೀವು ತಡವರಿಸುವಿರಿ. 
ನೀವು ಮಾಡುವ ಕಾರ್ಯವೆಲ್ಲವೂ ನಿಷ್ಟಲವಾಗುವವು. 
ಜನರು ನಿಮ್ಮನ್ನು ಬಾಧಿಸಿ ನಿಮ್ಮಲ್ಲಿರುವದನ್ನೆಲ್ಲಾ ದೋಚಿ 
ಕೊಂಡು ಹೋಗುವರು. ನಿಮ್ಮನ್ನು ರಕ್ಷಿಸಲು ಯಾರೂ 
ಬರುವುದಿಲ್ಲ. 

30'"ನೀವು ಮದುವೆಯಾಗಲು ಕನ್ನಿಕೆಯೊಂದಿಗೆ ನಿಶ್ಚಿ 
ತಾರ್ಥ ಮಾಡಿಕೊಳ್ಳುವಿರಿ. ಆದರೆ ಬೇರೊಬ್ಬನು ಆಕೆ 
ಯನ್ನು ಕೂಡುವನು. ನೀವೊಂದು ಮನೆಯನ್ನು ಕಟ್ಟು 
ವಿರಿ. ಆದರೆ ಬೇರೊಬ್ಬನು ಅದರಲ್ಲಿ ವಾಸಿಸುವನು. ನೀವು 
ದ್ರಾಕ್ಟಾತೋಟ ಮಾಡಿ ದ್ರಾಕ್ಬಾಲತೆಗಳನ್ನು ನೆಡುಪಿರಿ. 
ಆದರೆ ಅದರ ಫಲಗಳನ್ನು ನೀವು ಕೂಡಿಸುವುದಿಲ್ಲ. 
*'ನಿಮ್ಮ ದನಗಳನ್ನು ನಿಮ್ಮೆದುರಿನಲ್ಲಿ ಜನರು ಕೊಯ್ಯು 
ವರು. ಆದರೆ ನೀವು ಅದರ ಮಾಂಸವನ್ನು ತಿನ್ನವುದಿಲ್ಲ. 
ನಿಮ್ಮ ಕತ್ತೆಗಳನ್ನು ಜನರು ನಿಮ್ಮಿಂದ ತೆಗೆದುಕೊಂಡು 
ಹೋಗುವರು. ಆದರೆ ಅವುಗಳನ್ನು ಹಿಂದಕ್ಕೆ ಕೊಡರು. 
ನಿಮ್ಮ ಕುರಿಗಳನ್ನು ವೈರಿಗಳು ಕೊಂಡೊಯ್ಯುವರು. 
ನಿಮ್ಮನ್ನು ರಕ್ಷಿಸಲು ಯಾರೂ ಬರಲಾರರು. 

"ನಿಮ್ಮ ಗಂಡುಹೆಣ್ಣು ಮಕ್ಕಳನ್ನು ಬೇರೆಯವರು 
ಎತ್ತಿಕೊಂಡು ಹೋಗುವರು. ನೀವು ಹಗಲುರಾತ್ರಿ ನಿಮ್ಮ 





ಧರ್ಮೋಪದೇಶಕಾಂಡ 28:24-44 


ದೊರಕುವುದಿಲ್ಲ. ಯೆಹೋವನು ನಿಮಗೆ ಸಹಾಯ 
ಮಾಡುವುದಿಲ್ಲ 

3""ನೀಪು ಅರಿಯದಿರುವ ದೇಶದವರು ಬಂದು ನಿಮ್ಮ 
ಪೈರನ್ನು ಕೊಯ್ದುಕೊಂಡು ಹೋಗುವರು; ನೀವು 
ದುಡಿದು ಸಂಪಾದಿಸಿದವುಗಳನ್ನು ಎತ್ತಿಕೊಂಡು ಹೋಗು 
ವರು. ಜನರು ನಿಮ್ಮನ್ನು ಕುಗ್ಗಿಸಿ ಬಲಹೀನರನ್ನಾಗಿ 
ಮಾಡುವರು. ನೀವು ನೋಡುವ ಸಂಗತಿಗಳು ನಿಮ್ಮನ್ನು 
ಹುಚ್ಚರನ್ನಾಗಿ ಮಾಡುತ್ತವೆ. ಯೆಹೋವನು ನಿಮ್ಮನ್ನು 
ಉರಿಯುವ ಹುಣ್ಣುಗಳಿಂದ ಬಾಧಿಸುವನು; ಅವುಗಳು 
ಗುಣವಾಗುವುದಿಲ್ಲ. ಈ ಹುಣ್ಣುಗಳು ನಿಮ್ಮ ದೇಹದ 
ಎಲ್ಲಾ ಭಾಗಗಳಲ್ಲಿ ಅಂದರೆ ನಿಮ್ಮ ಪಾದದಿಂದ ಹಿಡಿದು 
ನಡುನೆತಿಯ ತನಕ ಇರುವವು. 

36" ಯೆಹೋವನು ನಿಮ್ಮನ್ನೂ ನಿಮ್ಮ ಅರಸನನ್ನೂ 
ನೀವು ಅರಿಯದ ದೇಶಕ್ಕೆ ಅಟ್ಟಿ ಬಿಡುವನು. ನೀವಾಗಲೀ 
ನಿಮ್ಮ ಪೂರ್ವಿಕರಾಗಲೀ ಆ ದೇಶವನ್ನು ಎಂದೂ ನೋಡ 
ಲಿಲ್ಲ. ಅಲ್ಲಿ ಮರ, ಕಲ್ಲುಗಳಿಂದ ಮಾಡಿದ ಸುಳ್ಳು ದೇವ 
ರನ್ನು ಆರಾಧಿಸುವಿರಿ. 37ನೀವು ಯಾವ ದೇಶಕ್ಕೆ 
ಕಳುಹಿಸಲ್ಪಡುವಿರೋ ಆ ದೇಶದವರು ನಿಮ್ಮ ದುರವಸ್ಥೆ 
ಯನ್ನು ನೋಡಿ ನಗುವರು; ಕೆಟ್ಟಮಾತುಗಳನ್ನಾಡುವರು. 


ಸೋಲು 

3""ಹೊಲದಲ್ಲಿ ಧಾನ್ಯ ಯಥೇಚ್ಛವಾಗಿ ಬೆಳೆದರೂ 
ನೀವು ಮನೆಯೊಳಗೆ ತರುವುದು ಸ್ವಲ್ಪ ಮಾತ್ರ. ಮಿಡ 
ತೆಯು ನಿಮ್ಮ ಬೆಳೆಯನ್ನು ತಿಂದುಬಿಡುವದು. ನೀವು 
ದ್ರಾಕ್ಬಾತೋಟ ಮಾಡಿ ಪ್ರಯಾಸಪಟ್ಟು ಅದರಲ್ಲಿ ಕೆಲಸ 
ಮಾಡುವಿರಿ. ಆದರೆ ಅದರ ಫಲವನ್ನು ಹುಳುಗಳು ತಿಂದು 
ಬಿಡುವುದರಿಂದ ನೀವು ದ್ರಾಕ್ಷಿಯನ್ನು ಸಂಗ್ರಹಿಸುವು 
ದಿಲ್ಲ: ದ್ರಾಕ್ಬಾರಸವನ್ನು ಕುಡಿಯುವುದಿಲ್ಲ. ನಿಮ್ಮ 
ಭೂಮಿಯಲ್ಲಿ ಆಲಿವ್‌ ಮರಗಳು ತುಂಬಿದ್ದರೂ 
ಎಣ್ಣೆಯ ಬರದಲ್ಲಿ ಸಂಕಟಪಡುವಿರಿ. ಯಾಕಂದರೆ 
ಆಲಿವ್‌ ಕಾಯಿಯು ಭೂಮಿಯ ಮೇಲೆ ಉದುರಿಬಿದ್ದು 
ಹಾಳಾಗುವವು. *'ನಿಮಗೆ ಗಂಡುಹೆಣ್ಣು ಮಕ್ಕಳು 
ಹುಟ್ಟುವರು. ಆದರೆ ಅವರು ನಿಮ್ಮೊಂದಿಗೆ ಇರುವುದಿಲ್ಲ. 
ಅವರು ಸೆರೆಹಿಡಿಯಲ್ಪಟ್ಟು ಒಯ್ಯಲ್ಪಡುವರು. “ನಿಮ್ಮ 
ತೋಟದ ಎಲ್ಲಾ ಮರಗಳನ್ನೂ ಹೊಲದ ಪೈರುಗಳನ್ನೂ 
ಮಿಡತೆಗಳು ತಿಂದುಬಿಡುವದು. ನಿಮ್ಮ ಮಧ್ಯದಲ್ಲಿ 
ವಾಸಿಸುವ ಅನ್ಯರು ಬಲಿಷ್ಠರಾಗುವರು, ನೀವಾದರೋ 
ಬಲಹೀನರಾಗುವಿರಿ. “ನಿಮಗೆ ಸಾಲ ಕೊಡಲು 
ವಿದೇಶಿಯರಿಗೆ ಹಣವಿರುವುದು. ಆದರೆ ಅವರಿಗೆ ಸಾಲ 
ಕೊಡಲು ನಿಮ್ಮಲ್ಲಿ ಹಣವಿರುವುದಿಲ್ಲ. ತಲೆಯು ದೇಹ 
ವನ್ನು ಹೇಗೆ ಹಿಡಿತದಲ್ಲಿಟ್ಟುಕೊಂಡಿರುತ್ತದೋ 








ಮಕ್ಕಳಿಗಾಗಿ ಹುಡುಕಾಡುವಿರಿ. ಹುಡುಕಾಡುತ್ತಾ ನಿಮ್ಮ 
ಕಣ್ಣುಗಳು ಕಂಗೆಡುವವು; ಆದರೆ ಅವರು ನಿಮಗೆ 


ಹಾಗೆಯೇ ಅವರು ನಿಮ್ಮನ್ನು ತಮ್ಮ ಹಿಡಿತದಲ್ಲಿಟ್ಟು 
ಕೊಳ್ಳುವರು. ನೀವು ಅವರಿಗೆ ಬಾಲದಂತಿರುವಿರಿ. 


ಧರ್ಮೋಪದೇಶಕಾಂಡ 28:45-62 


"ನಿಮ್ಮ ದೇವರಾದ ಯೆಹೋವನು ಹೇಳಿದ ಸಂಗತಿ 
ಗಳಿಗೆ ನೀವು ಕಿವಿಗೊಡದೆ ಹೋದದ್ದರಿಂದ, ಆತನು 
ಕೊಟ್ಟ ಆಜ್ಜೆಗಳಿಗೂ ನಿಯಮಗಳಿಗೂ ನೀವು ವಿಧೇಯ 
ರಾಗದಿದ್ದ ಕಾರಣ ಈ ಶಾಪಗಳೆಲ್ಲಾ ನಿಮ್ಮ ಮೇಲೆ 
ಬರುತ್ತವೆ. ನೀವು ನಾಶವಾಗುವವರೆಗೂ ಅವು ನಿಮ್ಮನ್ನು 
ಅಟ್ಟಿಸಿಕೊಂಡು ಬರುತ್ತವೆ. “ನೀವೂ ನಿಮ್ಮ ಸಂತತಿ 
ಯವರೂ ದೇವರ ಶಾಶ್ವತವಾದ ತೀರ್ಪನ್ನು ಹೊಂದಿದ್ದೀ 
ರೆಂಬುದಕ್ಕೆ ಬೇರೆಯವರಿಗೆ ಈ ಶಾಪಗಳೇ ಸೂಚನೆ 
ಯಾಗಿಯೂ ರುಜುವಾತಾಗಿಯೂ ಇರುತ್ತವೆ. 

“ನಿಮ್ಮ ದೇವರಾದ ಯೆಹೋವನು ನಿಮಗೆ ಹೆಚ್ಚಾದ 
ಆಶೀರ್ವಾದವನ್ನು ಕೊಟ್ಟನು. ಆದರೆ ನೀವು ಸಂತೋಷ 
ಮತ್ತು ಉಪಕಾರದ ಹೃದಯದಿಂದ ಆತನ ಸೇವೆ ಮಾಡ 
ಲಿಲ್ಲ. "ಆದುದರಿಂದ ಆತನು ನಿಮ್ಮ ವೈರಿಗಳನ್ನು ಕಳುಹಿಸಿ 
ಅವರ ಸೇವೆ ನೀವು ಮಾಡುವಂತೆ ಮಾಡುವನು. ನೀವು 
ಹಸಿವು ಬಾಯಾರಿಕೆಗಳಿಂದ ಬಳಲುವಿರಿ; ಬಟ್ಟೆಯಿಲ್ಲದೆ 
ಬಡವರಾಗಿ ಜೀವಿಸುವಿರಿ. ನಿಮ್ಮ ಯೆಹೋವನು ನಿಮ್ಮ 
ಮೇಲೆ ಭಾರವನ್ನು ಹೊರಿಸುವನು. ಆ ಭಾರವನ್ನು 
ನಿಮ್ಮಿಂದ ತೆಗೆಯಲಾಗುವುದಿಲ್ಲ ನೀವು ನಾಶವಾಗುವಿರಿ. 


ವೈರಿಜನಾಂಗದ ಶಾಪ 

B"" ಬಹಳ ದೂರದಿಂದ ಒಂದು ಜನಾಂಗವು 
ನಿಮ್ಮೊಂದಿಗೆ ಯುದ್ಧಮಾಡಲು ಬರುವಂತೆ ಯೆಹೋ 
ವನು ಮಾಹುವನು. ನೀವು ಅವರ ಭಾಷೆಯನ್ನು ಅರಿಯ 
ದಿರುವಿರಿ. ಆಕಾಶದಿಂದ ಹದ್ದು ಹಾರಿಬರುವಂತೆ ಆತಿ 
ವೇಗವಾಗಿ ಅವರು ನಿಮ್ಮ ಮೇಲೆ ಬೀಳುವರು. 50 ಅವರು 
ಮಹಾಕ್ರೂರಿಗಳು. ಅವರು ನಿಮ್ಮಲ್ಲಿರುವ ಮುದುಕರಿಗೆ 
ಅಥವಾ ಎಳೆಗೂಸುಗಳಿಗೆ ಕರುಣೆ ತೋರಿ ಸರು.5'ಅವರು 
ನಿಮ್ಮ ಪಶುಗಳನ್ನು ಅಟ್ಟಿಸಿಕೊಂಡು ಹೋಗುವರು; ನೀವು 
ಬೆಳೆದ ಬೆಳೆಯನ್ನು ಕೊಂಡೊಯ್ಯುವರು. ನಿಮ್ಮನ್ನು ನಾಶ 
ಪಡಿಸುವ ತನಕ ಅವರು ಪ್ರತಿಯೊಂದನ್ನೂ ತೆಗೆದು 
ಕೊಂಡು ಹೋಗುವರು. ಅವರು ನಿಮಗೆ ದವಸಧಾನ್ಯವ 
ನ್ನಾಗಲೀ ದ್ರಾಕ್ಟಾರಸವನ್ನಾಗಲೀ ಎಣ್ಣೆಯನ್ನಾಗಲೀ ಹಸು 
ಗಳನ್ನಾಗಲೀ ಕುರಿಗಳನ್ನಾಗಲೀ ಮೇಕೆಗಳನ್ನಾಗಲೀ 
ಬಿಟ್ಟುಹೋಗುವುದಿಲ್ಲ. ಅವರು ನಿಮ್ಮನ್ನು ನಾಶಪಡಿಸು 
ವತನಕ ಪ್ರತಿಯೊಂದನ್ನೂ ತೆಗೆದುಕೊಂಡು 
ಹೋಗುವರು. 

52"ಆ ವೈರಿಗಳು ನಿಮ್ಮ ಪಟ್ಟಣಗಳನ್ನೆಲ್ಲಾ ಮುತ್ತಿ 
ವಶಪಡಿಸಿಕೊಳ್ಳುವರು. ಆ ಪಟ್ಟಣಗಳಿಗೆ ಎತ್ತರದ ಪೌಳಿ 
ಗೋಡೆಗಳಿವೆ. ಆದುದರಿಂದ ನಮಗೆ ಭಯವಿಲ್ಲವೆಂದು 
ನೀವು ಭರವಸೆಯಿಂದಿರುವಿರಿ. ಆದರೆ ಅವರು ಪೌಳಿ 
ಗೋಡೆಗಳನ್ನು ಕೆಡವಿ ನೆಲಸಮ ಮಾಡುವರು. ದೇವ 





270 


ರಾದ ಯೆಹೋವನು ನಿಮಗೆ ಕೊಟ್ಟಿರುವ ಪಟ್ಟಣ 
ಗಳಲ್ಲೆಲ್ಲಾ ತೊಂದರೆ ಮಾಡುವರು. *ವೈರಿಗಳು ನಿಮ್ಮ 
ಪಟ್ಟಣವನ್ನು ಮುತ್ತಿಗೆ ಹಾಕಿದಾಗ ನೀವು ಸಂಕಟ ಅನು 
ಭಸುವಿರಿ. ಆಗ ನೀವು ಊಟಕ್ಕೆ ಇಲ್ಲದೆ ತೊಂದರೆ 
ಗೊಳಗಾಗುವಿರಿ; ಹಸಿವು ತಾಳಲಾರದೆ ನಿಮ್ಮ ಮಕ್ಕಳನ್ನೇ 
ತಿನ್ನುವಿರಿ. 

5"""ನಿಮ್ಮಲ್ಲಿರುವ ಮೃದುವಾದ ಮತ್ತು ಕನಿಕರವುಳ್ಳ 
ಮನುಷ್ಯನೂ ಬೇರೆಯವರಿಗೆ ಕ್ರೂರಿಯಾಗುವನು; 
ತನ್ನನ್ನು ಬಹಳವಾಗಿ ಪ್ರೀತಿಸುವ ಹೆಂಡತಿಗೂ ಅವನು 
ಕ್ರೂರಿಯಾಗುವನು; ಇನ್ನೂ ಜೀವಂತವಾಗಿರುವ ತನ್ನ 
ಮಕ್ಕಳಿಗೂ ಅವನು ಕ್ರೂರಿಯಾಗುವನು. *ಅವನಿಗೆ 
ಊಟಕ್ಕೇನೂ ಇಲ್ಲದಿರುವುದರಿಂದ ಸ್ವಂತ ಮಕ್ಕಳನ್ನೇ 
ತಿನ್ನುವನು. ಅವರನ್ನು ಇತರರೊಂದಿಗೆ ಹಂಚಿಕೊಳ್ಳದೆ, 
ತನ್ನ ಸ್ವಂತ ಕುಟುಂಬದವರೊಂದಿಗೆ ಹಂಚಿಕೊಳ್ಳದೆ 
ತಾನೊಬ್ಬನೆ ತಿನ್ನುವನು. ನಿಮ್ಮ ವೈರಿಗಳು ಬಂದು ನಿಮ್ಮ 
ಪಟ್ಟಣಕ್ಕೆ ಮುತ್ತಿಗೆ ಹಾಕಿದಾಗ ನಿಮಗೆ ಇವೆಲ್ಲಾ 
ಸಂಭವಿಸುತ್ತವೆ. 

56" ನಿಮ್ಮಲ್ಲಿರುವ ಅತ್ಯಂತ ಮೃದುವಾದ ಮತ್ತು ಕನಿಕರ 
ವುಳ್ಳ ಸ್ತ್ರೀಯೂ ಕ್ರೂರಿಯಾಗುವಳು. ನೆಲದ ಮೇಲೆ ಬರಿ 
ಗಾಲಿನಲ್ಲಿ ಎಂದೂ ನಡೆಯದಷ್ಟು ಮೃದುವೂ ಕೋಮ 
ಲೆಯೂ ಆಗಿದ್ದ ಆಕೆ ತನ್ನನ್ನು ಬಹಳವಾಗಿ ಪ್ರೀತಿಸುವ 
ಗಂಡನಿಗೇ ಕ್ರೂರಿಯಾಗುವಳು; ಅವಳು ತನ್ನ ಸ್ವಂತ 
ಮಗನಿಗೂ ಮಗಳಿಗೂ ಕ್ರೂರಿಯಾಗುವಳು. 5'ಅವಳು 
ಅಡಗಿಕೊಂಡು ಮಗುವನ್ನು ಹೆರುವಳು. ಬಳಿಕ ಆ ಮಗು 
ವನ್ನೂ ಅದರೊಡನೆ ಬರುವುದೆಲ್ಲವನ್ನೂ ಭಯಂಕರ 
ವಾದ ಹಸಿವೆಯಿಂದಾಗಿ ತಿಂದುಬಿಡುವಳು. ನಿಮ್ಮ 
ಶತ್ರುವು ಬಂದು ನಿಮ್ಮ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ 
ನಿಮ್ಮನ್ನು ಸಂಕಟಕ್ಕೆ ಗುರಿಮಾಡಿದಾಗ ಈ ಕೆಟ್ಟ 
ಸಂಗತಿಗಳಿಲ್ಲಾ ನಿಮಗೆ ಸಂಭವಿಸುತ್ತವೆ. 

58°" ಪ್ರ ಪುಸ್ತಕದಲ್ಲಿ ಬರೆದಿರುವ ಎಲ್ಲಾ ಆಜ್ಜಿಗಳಿಗೂ 
ಉಪದೇಶಗಳಿಗೂ ನೀವು ವಿಧೇಯರಾಗಬೇಕು. ನಿಮ್ಮ 
ದೇವರಾದ ಯೆಹೋವನು ಅದ್ಭುತವೂ ಭಯಂಕರವೂ 
ಆಗಿರುವುದರಿಂದ ಆತನ ಹೆಸರನ್ನು ನೀವು ಗೌರವಿಸ 
ಬೇಕು. ನಿಮಗೂ ನಿಮ್ಮ ಸಂತತಿಯವರಿಗೂ ಅನೇಕ 
ತೊಂದರೆಗಳನ್ನು ಕೊಡುವನು. ಆ ತೊಂದರೆಗಳು ಮತ್ತು 
ರೋಗಗಳು ಭಯಂಕರವಾಗಿವೆ. ನೀವು ಈಜಿಪ್ಟಿ 
ನಲ್ಲಿರುವಾಗ ದೇವರು ಅವರಿಗೆ ಕಳುಹಿಸಿದ ವ್ಯಾಧಿ ಸಂಕಟ 
ಗಳನ್ನು ನೋಡಿ ಭಯಗ್ರಸ್ತರಾದಿರಿ. ಅಂಥ ಸಂಕಟಗಳು 
ನಿಮಗೆ ಬರುವವು. ಈ ಪುಸ್ತಕದಲ್ಲಿ ಬರೆದಿಲ್ಲದ 
ಸಂಕಟಗಳೂ ರೋಗಗಳು ನಿಮಗೆ ಪ್ರಾಪ್ಲಿಯಾಗುವವು. 
ನೀವು ನಾಶವಾಗುವ ತನಕ ಅವೆಲ್ಲಾ ನಿಮಗೆ ಬರುತ್ತವೆ. 
62ನೀವು ಆಕಾಶದ ನಕ್ಚತ್ರದಷ್ಟು ಅಸಂಖ್ಯಾತರಾಗಿದ್ದರೂ 


271 ಧರ್ಮೋಪದೇಶಕಾಂಹ 28:63-29:15 


ನಿಮ್ಮಲ್ಲಿ ಕೆಲವರೇ ಉಳಿದುಕೊಳ್ಳುವರು. ಯಾಕಂದರೆ 
ನೀವು ನಿಮ್ಮ ದೇವರಾದ ಯೆಹೋವನಿಗೆ ಕಿವಿಗೊಡಲಿಲ್ಲ 
"ಯೆಹೋವನು ನಿಮ್ಮ ಅಭಿವೃದ್ಧಿಯಲ್ಲಿ ಸಂತೋಷ 
ಪಡುವಂತೆ ನಿಮ್ಮ ಅವನತಿಯಲ್ಲಿಯೂ ನಿಮ್ಮ ನಾಶನ 
ದಲ್ಲಿಯೂ ಸಂತೋಷಪಡುವನು. ನೀವು ಆ ದೇಶವನ್ನು 
ನಿಮ್ಮದನ್ನಾಗಿಸಿಕೊಳ್ಳಲು ಹೋಗುವಿರಿ. ಆದರೆ ಜನರು 
ನಿಮ್ಮನ್ನು ದೇಶದಿಂದ ಹೊರಡಿಸಿ ಅಟ್ಟಿಬಿಡುವರು. 
64 ಯೆಹೋವನು ನಿಮ್ನನ್ನು ಲೋಕದ ಎಲ್ಲಾ ದೇಶಗಳಿಗೆ 
ಚದರಿಸಿಬಿಡುವನು. ಆತನು ಪ್ರಪಂಚದ ಒಂದು ಕಡೆ 
ಯಿಂದ ಇನ್ನೊಂದು ಕಡೆಯ ತನಕ ನಿಮ್ಮನ್ನು ಚದರಿಸು 
ವನು. ಅಲ್ಲಿ ನೀವು ಕಲ್ಲು ಮರಗಳಿಂದ ಮಾಡಿದ ದೇವರು 
ಗಳನ್ನು ಪೂಜಿಸುವಿರಿ. ಆ ಸುಳ್ಳುದೇವರುಗಳನ್ನು ನೀವಾ 
ಗಲೀ ನಿಮ್ಮ ಪೂರ್ವಿಕರಾಗಲೀ ಎಂದೂ ಪೂಜಿಸಿರಲಿಲ್ಲ. 
6" ಆ ಜನಾಂಗದವರೊಂದಿಗೆ ಜೀವಿಸುವಾಗ ನಿಮಗೆ 
ಸಮಾಧಾನವಿರುವುದಿಲ್ಲ; ನಿಮಗೆ ವಿಶ್ರಾಂತಿ ಇರುವು 
ದಿಲ್ಲ. ನಿಮ್ಮ ಯೆಹೋವನು ನಿಮಗೆ ಚಿಂತೆ ಬೇಸರಗಳನ್ನು 
ತಂದು ತುಂಬಿಸುವನು. ನಿಮ್ಮ ಕಣ್ಣುಗಳು ಆಯಾಸದಿಂದ 
ತುಂಬಿರುವವು; ನೀವು ಕಳವಳದಿಂದಿರುವಿರಿ. ನೀವು 
ಹಗಲಿರುಳು ಭಯದಿಂದಿರುಪಿರಿ ಮತ್ತು ಅಪಾಯದಲ್ಲಿ 
ಜೀವಿಸುಪಿರಿ. ನಿಮ್ಮ ಜೀವಿತದ ಬಗ್ಗೆ ನಿಮಗೆಂದಿಗೂ 
ನಿಶ್ಚಯತ್ವವಿರುವುದಿಲ್ಲ. ಮುಂಜಾನೆಯಲ್ಲಿ ನೀವು, 
"ಇದು ಸಾಯಂಕಾಲವಾಗಿದ್ದರೆ ಉತ್ತಮವಾಗಿರುತ್ತಿತ್ತು' 
ಎಂದು ಅನ್ನುವಿರಿ. ಸಾಯಂಕಾಲದಲ್ಲಿ, "ಇದು 
ಮುಂಜಾನೆಯಾಗಿದ್ದರೆ ಉತ್ತಮವಾಗಿರುತ್ತಿತ್ತು' ಎಂದು 
ಅನ್ನುವಿರಿ. ನಿಮ್ಮ ಹೃದಯದಲ್ಲಿರುವ ಭಯ ಮತ್ತು ನೀವು 
ಕಣ್ಣಾರೆ ಕಾಣುವ ಭಯಂಕರ ಸಂಗತಿಗಳೇ ಇದಕ್ಕೆ 
ಕಾರಣ. ಯೆಹೋವನು ನಿಮ್ಮನ್ನು ಹಡಗುಗಳ 
ಮುಖಾಂತರ ಈಜಿಪ್ಟಿಗೆ ಕೊಂಡೊಯ್ಯುವನು. ನೀವು 
ಅಲ್ಲಿಗೆ ಹೋಗುವುದೇ ಇಲ್ಲವೆಂದು ನಾನು ಹೇಳಿದ್ದೆನು. 
ಆದರೆ ದೇವರು ನಿಮ್ಮನ್ನು ಅಲ್ಲಿಗೆ ಕಳುಹಿಸುವನು. 
ಈಜಿಪ್ಟಿನಲ್ಲಿ ನಿಮ್ಮನ್ನು ನೀವೇ ಗುಲಾಮರನ್ನಾಗಿ ನಿಮ್ಮ 
ವೈರಿಗಳಿಗೆ ಮಾರಿಕೊಳ್ಳುವಿರಿ; ಆದರೆ ಯಾರೂ ನಿಮ್ಮನ್ನು 
ಕೊಂಡುಕೊಳ್ಳುವವರಿರುವುದಿಲ್ಲ. 4. 


ಮೋವಾಬ್ಯರೊಂದಿಗೆ ಒಡಂಬಡಿಕೆ 

ಇಸ್ರೇಲ್‌ ಜನಾಂಗದೊಂದಿಗೆ ಹೋರೇಬ್‌ 
209 ಬೆಟ್ಟದಲ್ಲಿ ಯೆಹೋವನು ಒಂದು ಒಡಂಬಡಿಕೆ 
ಯನ್ನು ಮಾಡಿಕೊಂಡನು. ಅಲ್ಲದೆ ಇಸ್ರೇಲರು 
ಮೋವಾಬ್‌ ಪ್ರಾಂತ್ಯದಲ್ಲಿದ್ದಾಗ ಯೆಹೋವನು 
ಮೋಶೆಗೆ ಅವರೊಡನೆ ಇನ್ನೊಂದು ಒಡಂಬಡಿಕೆಯನ್ನು 
ಮಾಡಿಕೊಳ್ಳಲು ಹೇಳಿದನು. ಅದು ಯಾವುದೆಂದರೆ: 


ಮೋಶೆಯು ಇಸ್ರೇಲರ ಜನಸಮೂಹವನ್ನು ಕರೆದು, 
""ಈಜಿಪ್ಟ್‌ ದೇಶದಲ್ಲಿ ಯೆಹೋವನು ನಡಿಸಿದ ಕಾರ್ಯ 
ಗಳನ್ನೆಲ್ಲಾ ನೀವು ನೋಡಿದ್ದೀರಿ. ಆತನು ಫರೋಹನಿಗೂ 
ಅವನ ಪರಿವಾರದವರಿಗೂ ಮತ್ತು ಇಡೀ ಈಜಿಷ್ಟಿನವ 
ರಿಗೂ ಮಾಡಿದ್ದನ್ನೆಲ್ಲಾ ನೀವು ನೋಡಿದ್ದೀರಿ. ಅವರಿಗೆ 
ಕೊಟ್ಟಂಥ ಭಯಂಕರ ಸಂಕಟಗಳನ್ನು ನೋಡಿದಿರಿ; 
ಆತನು ನಡಿಸಿದ ಅದ್ಭುತಕಾರ್ಯಗಳನ್ನು ನೋಡಿದಿರಿ. 
ಆದರೆ ಇಂದಿನ ತನಕವೂ ನೀವು ಅದನ್ನು ಸಂಪೂರ್ಣ 
ವಾಗಿ ಅರಿಯಲಿಲ್ಲ. ನೀವು ಕಂಹವುಗಳನ್ನು ಮತ್ತು 
ಕೇಳಿದವುಗಳನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳ 
ದಂತೆ ಯೆಹೋವನು ಮಾಡಿದನು. ನಲವತ್ತು ವರ್ಷಗಳ 
ತನಕ ಯೆಹೋವನು ನಿಮ್ಮನ್ನು ಅಡವಿಯಲ್ಲಿ ನಡೆಸಿದನು. 
ಆದರೆ ನಿಮ್ಮ ಬಟ್ಟೆಗಳು ಜೀರ್ಣವಾಗಲಿಲ್ಲ ಮತ್ತು ಕಾಲಿಗೆ 
ಹಾಕಿದ ಕೆರಗಳು ಸವೆಯಲಿಲ್ಲ. "ನಿಮ್ಮಲ್ಲಿ ಆಹಾರ 
ವಿರಲಿಲ್ಲ; ಕುಡಿಯಲು ದ್ರಾಕ್ಟಾರಸವಾಗಲೀ ಪಾನೀಯ 
ವಾಗಲೀ ಇರಲಿಲ್ಲ. ಆದರೆ ಯೆಹೋವನು ಮನ್ನವನ್ನು 
ಮತ್ತು ನೀರನ್ನು ಕೊಟ್ಟನು. ಆತನೇ ನಿಮ್ಮ ದೇವರಾದ 
ಯೆಹೋವನೆಂದು ನೀವು ಅರಿತುಕೊಳ್ಳುವ ಹಾಗೆ 
ಮಾಡಿದನು. 

“ನಾವು ಈ ಸ್ಥಳಕ್ಕೆ ಬಂದಾಗ ಹೆಪ್ಪೋನಿನ ರಾಜ 
ಸೀಹೋನ ಮತ್ತು ಬಾಷಾನಿನ ರಾಜ ಓಗನು ನಮ್ಮೊಂದಿಗೆ 
ಯುದ್ಧ ಮಾಡಲು ಬಂದರು. ನಾವು ಅವರನ್ನು ಸೋಲಿಸಿ 
ದೆವು. *ನಾವು ಅವರ ದೇಶವನ್ನು ರೂಬೇನ್‌, ಗಾದ್‌ 
ಮತ್ತು ಮನಸ್ಸೆಯ ಅರ್ಧಕುಲದವರಿಗೆ ಹಂಚಿದೆವು. 
*ನೀವು ದೇವರೊಡನೆ ಮಾಡಿದ ಒಪ್ಪಂದವನ್ನು ಪಾಲಿ 
ಸುತ್ತಾ ಬಂದರೆ ನೀವು ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು 
ಹೊಂದುವಿರಿ. 

10""ಈ ದಿನ ನೀವೆಲ್ಲರೂ ದೇವರ ಮುಂದೆ ನಿಂತಿದ್ದೀರಿ. 
ನಿಮ್ಮ ನಾಯಕರು, ಹಿರಿಯರು ನಿಮ್ಮ ಜನರೆಲ್ಲಾ ಇಲ್ಲಿ 
ಇರುವಿರಿ. ''ನಿಮ್ಮ ಹೆಂಡತಿಮಕ್ಕಳೂ, ನಿಮ್ಮೊಂದಿಗಿರುವ 
ಪರದೇಶಸ್ಥರೂ ನಿಮ್ಮ ಸೇವೆ ಮಾಡುವವರೂ ಇದ್ದಾರೆ. 
ನೀವೆಲ್ಲಾ ನಿಮ್ಮ ದೇವರಾದ ಯೆಹೋವನೊಂದಿಗೆ 
ಒಡಂಬಡಿಕೆಯನ್ನು ಮಾಡುವುದಕ್ಕೋಸ್ಕರ ನಿಂತಿದ್ದೀರಿ. 
ದೇವರು ನಿಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡುತ್ತಾನೆ. 
133 ಒಡಂಬಡಿಕೆಯ ಮೂಲಕ ದೇವರು ನಿಮ್ಮನ್ನು ತನ್ನ 
ಸ್ವಕೀಯ ಪ್ರಜೆಯನ್ನಾಗಿ ಮಾಡುತ್ತಾನೆ. ಆತನು ನಿಮಗೆ 
ದೇವರಾಗಿದ್ದಾನೆ. ನಿಮ್ಮ ಪೂರ್ವಿಕರಾದ ಅಬ್ರಹಾಮ 
ನಿಗೆ, ಇಸಾಕನಿಗೆ, ಯಾಕೋಬನಿಗೆ ಹೇಳಿದಂತೆ ನಿಮಗೂ 
ಹೇಳುತ್ತಾನೆ. "ಯೆಹೋವನು ವಾಗ್ದಾನಗಳನ್ನು ಒಳ 
ಗೊಂಡ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾತ್ರ 
ಮಾಡದೆ ಇಲ್ಲಿ ಕೂಡಿಬಂದಿರುವ ಎಲ್ಲರೊಂದಿಗೂ 
ಮಾಡುತ್ತಾನೆ. "ಇಂದು ನಮ್ಮ ದೇವರಾದ ಯೆಹೋವನ 


ಧರ್ಮೋಪದೇಶಕಾಂಡ 29:16-30:5 


ಸನ್ನಿಧಿಯಲ್ಲಿ ಇಲ್ಲಿ ನಿಂತಿರುವ ನಮ್ಮೆಲ್ಲರೊಂದಿಗೂ 
ಇಂದು ನಮ್ಮೊಂದಿಗಿಲ್ಲದ ನಮ್ಮ ಸಂತತಿಯವರಿಗೂ 
ಆತನು ಈ ಒಡಂಬಡಿಕೆಯನ್ನು ಮಾಡುತ್ತಿದ್ದಾನೆ. 16ನಾಪು 
ಈಜಿಪ್ಟಿನಲ್ಲಿ ಹೇಗೆ ಜೀವಿಸುತ್ತಿದ್ದೆವೆಂಬದನ್ನೂ, ನಾವು 
ಇಲ್ಲಿಗೆ ಬರುವಾಗ ಹೇಗೆ ದೇಶಗಳನ್ನು ದಾಟಿಕೊಂಡು 
ಬಂದೆವೆಂಬುದನ್ನೂ ಸ್ಕರಿಸಿರಿ. 17ನೀವು ಅವರ ಅಸಹ್ಯ 
ವಾದ ವಿಗ್ರಹಗಳನ್ನು ನೋಡಿದಿರಿ. ಅವುಗಳು ಮರ, 
ಕಲ್ಲು ಬೆಳ್ಳಿ ಬಂಗಾರಗಳಿಂದ ಕೆತ್ತಲ್ಪಟ್ಟವುಗಳಾಗಿದ್ದವು. 
ಇಲ್ಲಿರುವ ಯಾವ ಪುರುಷನಾಗಲೀ, ಸ್ತ್ರೀಯಾಗಲೀ, 
ಯಾವ ಗೋತ್ರದವರಾಗಲೀ ನಿಮ್ಮ ದೇವರಾದ 
ಯೆಹೋವನನ್ನು ಬಿಟ್ಟುಹೋಗದಂತೆ ನೋಡಿಕೊಳ್ಳಿರಿ. 
ಯಾವನೂ ಹೋಗಿ ಬೇರೆ ಜನಾಂಗಗಳ ದೇವರುಗಳ 
ಸೇವೆಮಾಡಬಾರದು. ಅಂಥದ್ದನ್ನು ಮಾಡುವ ಜನರು 
ಕಹಿಯಾದ ಮತ್ತು ವಿಷಭರಿತವಾದ ಹಣ್ಣನ್ನು ಬಿಡುವ 
ಗಿಡದಂತಿದ್ದಾರೆ. 

"ನಾನು ತಿಳಿಸಿದ ಶಾಪವನ್ನೆಲ್ಲಾ ಕೇಳಿಸಿಕೊಂಡು, 
"ನಾನು ನನ್ನ ಇಷ್ಟ ಬಂದಂತೆ ಮಾಡುತ್ತೇನೆ. ನನಗೆ ಯಾವ 
ಕೇಹೂ ಆಗುವುದಿಲ್ಲ' ಎಂದು ಯಾವನಾದರೂ ಹೇಳಿ 
ಕೊಂಡು ತನ್ನನ್ನು ತಾನೇ ಸಮಾಧಾನ ಪಡಿಸಿಕೊಂಡರೆ, 
ಅವನು ತನಗೆ ಮಾತ್ರ ವಲ್ಲ ಎಲ್ಲಾ ಒಳ್ಳೆಯ ಜನರಿಗೂ 
ಕೇಡಾಗುವಂತೆ ಮಾಡುತ್ತಾನೆ. 203 1 ಉಹೋವನು ಆ 
ಮನುಷ್ಯನನ್ನು ಕ್ಷಮಿಸುವುದಿಲ್ಲ. ಅವನ ಮೇಲೆ ಕೋಪ 
ಗೊಂಡು ಅವನನ್ನು ಶಿಕ್ಚಿಸುವನು. ಅವನನ್ನು ಇಸ್ರೇಲ್‌ 
ಕುಲಗಳಿಂದ ತೆಗೆದುಹಾಕುವನು. ಈ ಪುಸ್ತಕದಲ್ಲಿ ಬರೆದ 
ಎಲ್ಲಾ ಶಾಪಗಳಿಂದ ಬಾಧಿಸಿ ನಾಶಪಡಿಸುವನು. ಈ 
ಬೋಧನಾ ಪುಸ್ತಕದಲ್ಲಿ ಬರೆದಿರುವ ಒಡಂಬಡಿಕೆಗೆ ಅದು 
ಸೇರಿರುತ್ತದೆ. 

2""ಮುಂದಿನ ದಿವಸಗಳಲ್ಲಿ ನಿಮ್ಮ ಸಂತತಿಯವರೂ 
ದೂರದೇಶದ ಪರದೇಶಸ್ಥರೂ ನಿಮ್ಮ ದೇಶವು ಹೇಗೆ 
ಹಾಳಾಗಿಹೋಯಿತು ಎಂಬುದನ್ನು ನೋಡುವರು. 
ಯೆಹೋವನು ದೇಶಕ್ಕೆ ತಂದ ವ್ಯಾಧಿಗಳನ್ನು ಅವರು 
ನೋಡುವರು. ನಿಮ್ಮ ದೇಶವೆಲ್ಲಾ ನಿಷ್ಟ್ರಯೋಜಕವಾಗಿ 
ರುವುದು. ಅದರ ಮೇಲೆ ಉಪ್ಪು ಗಂಧಕವೂ ತುಂಬಿರು 
ವುದು. ಅದರ ಮೇಲೆ ಯಾವ ಸಸಿಯೂ ಬೆಳೆಯ 
ಲಾರದು; ಕೂಳೆಯೂ ಬೆಳೆಯುವುದಿಲ್ಲ. ಸೊದೋಮ್‌, 
ಗೊಮೋರ, ಆದ್ಮಾ ಮತ್ತು ಚಜೆಬೋಯೀಮ್‌ ಎಂಬ 
ಪಟ್ಟಣಗಳು ಯೆಹೋವನ ಕೋಪದ ನಿಮಿತ್ತ ನಾಶ 
ವಾದಂತೆ ನಿಮ್ಮ ದೇಶವೂ ನಾಶವಾಗುವುದು. 

2""ಇತರ ದೇಶಗಳವರು, "ದೇವರು ಈ ದೇಶವನ್ನು 
ಯಾಕೆ ನಾಶಮಾಡಿದನು? ಆತನು ಯಾಕೆ ಕೋಪ 
ಗೊಂಡನು? ಎಂದು ವಿಚಾರಿಸುವರು. ಯಾಕಂದರೆ 
ಇಸ್ರೇಲರು ತಮ್ಮ ಪೂರ್ವಿಕರ ದೇವರಾದ ಯೆಹೋವ 


272 


ನೊಂದಿಗೆ ಮಾಡಿದ ಒಡಂಬಡಿಕೆಯನ್ನು ಬಿಟ್ಟು ತೊಲ 
ಗಿದರು. ಅವರನ್ನು ಈಜಿಷ್ಟಿನಿಂದ ಹೊರತರುವಾಗ 
ಯೆಹೋವನೊಂದಿಗೆ ಮಾಡಿದ ಒಡಂಬಡಿಕೆಯನ್ನು 
ಅನುಸರಿಸಲಿಲ್ಲ.' ಇಸ್ರೇಲ್‌ ಜನರು ಅನ್ಯ ದೇವರು 
ಗಳನ್ನು ಪೂಜಿಸಲು ಪ್ರಾರಂಭಿಸಿದರು. ಅಂಥಾ ದೇವರು 
ಗಳನ್ನು ಅವರು ಹಿಂದೆಂದೂ ಪೂಜಿಸಿರಲಿಲ್ಲ. 
ಯೆಹೋವನು ಅನ್ಯದೇವತೆಗಳನ್ನು ಪೂಜಿಸಬಾರದು 
ಎಂದು ಆಜ್ಞಾಪಿಸಿದ್ದರೂ ಅವರು ಅದನ್ನು ಉಲ್ಲಂಘಿ 
ಸಿದರು. 7ಈ ಕಾರಣಕ್ಕಾಗಿಯೇ ದೇವರು ಅವರ ಮೇಲೆ 
ಸಿಟ್ಟುಗೊಂಡು ಈ ಪುಸ್ತಕದಲ್ಲಿ ಬರೆದಿರುವ ಶಾಪವನ್ನು 
ಅವರಿಗೆ ಬರಮಾಡಿದನು. ೫ದೇವರು ಅವರ ಮೇಲೆ 
ಬಹಳವಾಗಿ ಸಿಟ್ಟುಗೊಂಡದ್ದರಿಂದ ಅವರ ದೇಶದಿಂದ 
ಅವರನ್ನು ಕಿತ್ತು ಅವರು ಈಗ ವಾಸಿಸುವ ಮತ್ತೊಂದು 
ದೇಶದಲ್ಲಿ ಅವರನ್ನಿರಿಸಿದನು.' 

3" ಯೆಹೋವನು ಕೆಲವು ಸಂಗತಿಗಳನ್ನು ಗುಪ್ತವಾಗಿ 
ಟ್ವಿದ್ದಾನೆ. ಅದು ಆತನಿಗೆ ಮಾತ್ರ ತಿಳಿದದೆ. ಆದರೆ 
ಪ್ರಕಟಿಸಲ್ಪಟ್ಟಿರುವ ಸಂಗತಿಗಳನ್ನು ನಾವು ಮತ್ತು ನಮ್ಮ 
ಸಂತತಿಗಳವರು ಮಾತ್ರ ತಿಳಿದಿದ್ದೇವೆ ಆ ಬೋಧನೆಗೆ 
ನಾವು ನಿತ್ಯಕಾಲಕ್ಕೂ ವಿಧೇಯರಾಗುವಂತೆ ಹೇಳಿದ್ದಾನೆ. 
ಆತನಿಗೆ ವಿಧೇಯರಾಗುವುದು ನಮ್ಮ ಕರ್ತವ್ಯ. 





ಇಸ್ರೇಲರು ತಮ್ಮ ಸ್ವದೇಶಕ್ಕೆ ಹಿಂದಿರುಗುವರು 

"ನಾನು ಈಗ ಹೇಳಿದ್ದೆ ನೆಲ್ಲವೂ ನಿಮಗೆ ಸಂಭವಿಸು 
30. ವುದು. ಆಶೀರ್ವಾದದ ಮೂಲಕ ನಿಮಗೆ ಶುಭ 
ವಾಗುವದು; ಶಾಪದಿಂದ ನಿಮಗೆ ಅಶುಭವಾಗುವುದು. 
ನಮ್ಮ ದೇವರಾದ ಯೆಹೋವನು ಇತರ ದೇಶಗಳಿಗೆ 
ನಿಮ್ಮನ್ನು ಕಳುಹಿಸಿಬಿಡುವನು. ಆಗ ನೀವು ಇವುಗಳನ್ನೆಲ್ಲಾ 
ನೆನಸುವಿರಿ. ?ನೀವೂ ನಿಮ್ಮ ಸಂತತಿಯವರೂ 
ಯೆಹೋವನ ಬಳಿಗೆ ಬರುವಿರಿ. ನಿಮ್ಮ ಹೃದಯ 
ಪೂರ್ವಕವಾಗಿ ಆತನನ್ನು ಹಿಂಬಾಲಿಸುವಿರಿ. ಮತ್ತು ಆಜ್ಞೆ 
ಗಳಿಗೆ ಸಂಪೂರ್ಣವಾಗಿ ವಿಧೇಯರಾಗುವಿರಿ. 3ಆಗ ದೇವ 
ರಾದ ಯೆಹೋವನು ನಿಮ್ಮ ಮೇಲೆ ದಯೆ ತೋರಿ 
ಸುವನು. ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿ ಎಲ್ಲಿ ಚದರಿಸ 
ಲ್ಪಟ್ಟಿದ್ದೀರೋ ಅಲ್ಲಿಂದ ತಿರುಗಿ ಹಿಂದಕ್ಕೆ ತರುವನು. 
"ಲೋಕದ ಕಟ್ಟಕಡೆಯ ಸ್ಥಳಕ್ಕೆ ನೀವು ಚದರಿಹೋದರೂ 
ಅಲ್ಲಿಂದ ನಿಮ್ಮನ್ನು ಹಿಂದಕ್ಕೆ ತರುವನು. 5ನಿಮ್ಮ ಪೂರ್ವಿ 
ಕರು ವಾಸಿಸಿದ ಸ್ಥಳಕ್ಕೆ ನಿಮ್ಮನ್ನು ಮತ್ತೆ ಬರಮಾಡುವನು. 
ಆ ದೇಶವು ನಿಮ್ಮದಾಗುವುದು. ಯೆಹೋವನು ನಿಮಗೆ 
ಒಳ್ಳೆಯದನ್ನು ಮಾಡುವನು. ನಿಮ್ಮ ಪೂರ್ವಿಕರಿಗಿಂತಲೂ 





ಆದರೆ... ತಿಳಿದಿದ್ದೇವೆ ಇದು ಈ ಅರ್ಥವನ್ನೂ ಕೊಡಬಲ್ಲದು: "““ನಾವು 
ಕಂಡಿರುವ ಹಿಂದಿನ ಸಂಗತಿಗಳನ್ನು ಮತ್ತು ಈಗ ಸಂಭವಿಸುತ್ತಿರುವ 
ಸಂಗತಿಗಳನ್ನು ಮಾತ್ರ ನಾವು ತಿಳಿದಿದ್ದೇವೆ.'' 


273 


ಅಧಿಕವಾಗಿ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. 6ನೀವು 
ಮತ್ತು ನಿಮ್ಮ ಸಂತತಿಯವರು ತನಗೆ ವಿಧೇಯರಾಗುವಂತೆ 
ನಮ್ಮ ದೇವರಾದ ಯೆಹೋವನು ಮಾಡುತ್ತಾನೆ. ಆಗ 
ನೀವು ಯೆಹೋವನನ್ನು ನಿಮ್ಮ ಪೂರ್ಣಹೃದಯದಿಂದ 
ಪ್ರೀತಿಸುವಿರಿ ಮತ್ತು ಜೀವಿಸುವಿರಿ. 

“ನಿಮ್ಮ ದೇವರಾದ ಯೆಹೋವನು ಕೆಟ್ಟಸಂಗತಿಗ 
ಳೆಲ್ಲಾ ನಿಮ್ಮ ವೈರಿಗಳಿಗೆ ಆಗುವಂತೆ ಮಾಡುವನು. 
ಯಾಕಂದರೆ ಅವರು ನಿಮ್ಮನ್ನು ದ್ವೇಷಿಸಿ ತೊಂದರೆ ಕೊಡು 
ತ್ತಿರುವರು. ನೀವು ಮತ್ತೆ ಯೆಹೋವನಿಗೆ ವಿಧೇಯ 
ರಾಗುವಿರಿ. ಇಂದು ನಾನು ನಿಮಗೆ ಕೊಡುವ ಎಲ್ಲಾ 
ಆಜ್ಞೆಗಳಿಗೆ ನೀವು ವಿಧೇಯರಾಗುವಿರಿ. *ನಿಮ್ಮ ಎಲ್ಲಾ 
ಕಾರ್ಯಗಳಲ್ಲಿ ಯಶಸ್ವಿಯಾಗುವಂತೆ ದೇವರು ಮಾಡು 
ವನು. ನಿಮಗೆ ಅನೇಕ ಮಕ್ಕಳನ್ನು ಅನುಗ್ರಹಿಸುವನು. 
ನಿಮ್ಮ ದನಗಳನ್ನು ಆಶೀರ್ವದಿಸುವನು. ಅವುಗಳಿಗೆ 
ಅನೇಕ ಕರುಗಳಿರುವವು. ನಿಮ್ಮ ಹೊಲಗಳು ಅಧಿಕವಾದ 
ಬೆಳೆಯನ್ನು ಕೊಡುವಂತೆ ಆಶೀರ್ವದಿಸುವನು. 
ಯೆಹೋವನು ನಿಮಗೆ ಶುಭವನ್ನು ಉಂಟು ಮಾಡುವುದ 
ರಲ್ಲಿ ಸಂತೋಷಿಸುವನು. ನಿಮ್ಮ ಪೂರ್ವಿಕರಿಗೆ ಮೇಲನ್ನು 
ಉಂಟುಮಾಡಲು ಆತನು ಬಯಸಿದ್ದನು. "ಅತನು ಹೇಳಿ 
ದಂತೆ ನೀವು ನಡೆದುಕೊಳ್ಳಬೇಕು. ಈ ಧರ್ಮೋಪದೇಶ 
ಪುಸ್ತಕದಲ್ಲಿ ಬರೆದಿರುವ ಬೋಧನೆಗಳನ್ನು ನೀವು ಅನು 
ಸರಿಸಬೇಕು. ನಿಮ್ಮ ಪೂರ್ಣಪ್ರಾಣದಿಂದಲೂ ಆತ್ಮ 
ದಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಆರಾಧಿಸ 
ಬೇಕು; ಆಗ ನಿಮಗೆ ಈ ಎಲ್ಲಾ ಒಳ್ಳೆಯ ಸಂಗತಿಗಳು 
ಸಂಭವಿಸುತ್ತವೆ. 


ಜೀವವೋ ಮರಣವೋ 

11""ನಾನು ಈ ದಿನ ಕೊಡುವ ಅಜ್ಜಿಯು ಅಂಥ 
ಕಷ್ಟದ್ದೇನೂ ಅಲ್ಲ; ಅದು ದೂರವಾದದ್ದೂ ಅಲ್ಲ. 12 ಡ್ರ್ಯ 
ಆಜ್ಞೆಯು ಆಕಾಶದೊಳಗೆ ಇಲ್ಲ "ನಮಗೋಸ್ಕರ 
ಮೇಲಿನ ಲೋಕವನ್ನೇರಿ ಅದನ್ನು ತಿಳಿದುಕೊಂಡು 
ಬಂದು ನಮಗೆ ತಿಳಿಯಪಡಿಸುವವನು ಯಾರು? ನಾವು 
ಅದನ್ನು ಕೇಳಿ ಅದರಂತೆಯೇ ಮಾಡುತ್ತಿದ್ದೆವು' ಎಂದು 
ವಿಚಾರಿಸುವ ಅವಶ್ಯವಿಲ್ಲ. ಇದು ಸಮುದ್ರದ ಆಚೆ 
ಇರುವ ಮಾತಲ್ಲ "ನಮಗೋಸ್ಕರ ಸಮುದ್ರವನ್ನು ದಾಟಿ 
ಅದನ್ನು ತೆಗೆದುಕೊಂಡು ಬಂದು ನಮಗೆ ತಿಳಿಸುವವರು 
ಯಾರಿರುವರು?' ನಾವದನ್ನು ಕೇಳಿ ಅದರಂತೆ ನಡೆಯ 
ಬಹುದಾಗಿತ್ತು ಎಂದು ಹೇಳುವ ಅವಶ್ಯಕತೆ ಇಲ್ಲ. 
“ದೇವರ ನುಡಿಯು ನಿಮ್ಮ ಬಳಿಯಲ್ಲಿಯೇ ಇದೆ. ಅದು 
ನಿಮ್ಮ ಬಾಯಿಯಲ್ಲಿಯೂ ಹೃದಯದಲ್ಲಿಯೂ ಇದೆ. 
ಆದುದರಿಂದ ಅವುಗಳಿಗೆ ಕಷ್ಟವಿಲ್ಲದೆ ವಿಧೇಯರಾಗ 
ಬಹುದು. 


ಧರ್ಮೋಪದೇಶಕಾಂಡ 30:6-31:3 


15""ಈ ದಿನ ನೀವು ಜೀವ ಮತ್ತು ಮರಣ; ಶುಭ ಮತ್ತು 
ಅಶುಭ ಇವುಗಳನ್ನು ಆಯ್ಕೆಮಾಡಿಕೊಳ್ಳಲು ನಿಮಗೆ ಅವ 
ಕಾಶ ಮಾಡಿಕೊಟ್ಟಿದ್ದೇನೆ. ನಿಮ್ಮ ದೇವರಾದ 
ಯೆಹೋವನನ್ನು ನೀವು ಸಂಪೂರ್ಣವಾಗಿ ಪ್ರೀತಿಸ 
ಬೇಕೆಂದು ಆಜ್ಞಾಪಿಸುತ್ತೇನೆ. ಆತನ ಆಜ್ಞೆಗಳಿಗೆ, ನಿಯಮ 
ಗಳಿಗೆ ಮತ್ತು ವಿಧಿಗಳಿಗೆ ವಿಧೇಯರಾಗಬೇಕೆಂದು ನಾನು 
ನಿಮಗೆ ಆಜ್ಞಾಪಿಸುತ್ತೇನೆ. ಆಗ ನೀವು ಬದುಕುವಿರಿ ಮತ್ತು 
ನಿಮ್ಮ ಜನಾಂಗ ದೊಡ್ಡದಾಗಿ ಬೆಳೆಯುವುದು. ನಿಮಗಾಗಿ 
ತೆಗೆದುಕೊಳ್ಳಲು ಪ್ರವೇಶಿಸಲಿರುವ ದೇಶದಲ್ಲಿ ನಿಮ್ಮ 
ದೇವರಾದ ಯೆಹೋವನು ನಿಮ್ಮನ್ನು ಆಶೀರ್ವದಿಸು 
ವನು. !'ಆದರೆ ನೀವು ಯೆಹೋವನಿಗೆ ವಿಮುಖರಾಗಿ 
ಆತನಿಗೆ ಕಿವಿಗೊಡದೆ ಹೋದರೆ, ಬೇರೆ ದೇವರುಗಳನ್ನು 
ಆರಾಧಿಸಲು ಮತ್ತು ಸೇವೆ ಮಾಡಲು ಹೋದರೆ, `ನೀವು 
ನಾಶವಾಗುವಿರಿ. ನಿಮ್ಮನ್ನು ನಾನು ಎಚ್ಚರಿಸುತ್ತಿದ್ದೇನೆ. 
ನೀವು ಯೆಹೋವನಿಗೆ ವಿಮುಖರಾದರೆ, ನಿಮಗಾಗಿ 
ತೆಗೆದುಕೊಳ್ಳಲು ನೀವು ಪ್ರವೇಶಿಸುತ್ತಿರುವ ಜೋರ್ಡನ್‌ 
ನದಿಯ ಆಚೆ ದಡದಲ್ಲಿರುವ ದೇಶದಲ್ಲಿ ನೀವು ಬಹು 
ಕಾಲದವರೆಗೆ ಜೀವಿಸುವುದಿಲ್ಲ. 

19""ಈ ದಿನ ಎರಡು ಮಾರ್ಗಗಳಲ್ಲಿ ಯಾವುದನ್ನು 
ಬೇಕಾದರೂ ಆರಿಸಿಕೊಳ್ಳಲು ನಾನು ನಿಮಗೆ ಅವಕಾಶ 
ಕೊಟ್ಟಿದ್ದೇನೆ. ಪರಲೋಕವೂ ಭೂಮಿಯೂ ಅದಕ್ಕೆ 
ಸಾಕ್ಟಿ. ನೀವು ಜೀವವನ್ನಾಗಲೀ, ಮರಣವನ್ನಾಗಲೀ ಆರಿಸಿ 
ಕೊಳ್ಳಬಹುದು. ಜೀವವನ್ನಾರಿಸಿಕೊಂಡರೆ, ಆಶೀರ್ವಾ 
ದವು ಸಿಗುವುದು. ಮರಣವು ನಿಮಗೆ ಶಾಪವನ್ನು ತರು 
ವುದು. ಆದುದರಿಂದ ಜೀವವನ್ನು ಆರಿಸಿಕೊಳ್ಳಿರಿ ನೀವೂ 
ನಿಮ್ಮ ಮಕ್ಕಳೂ ಬಾಳುವಿರಿ. ನೀವು ನಿಮ್ಮ ದೇವರಾದ 
ಯೆಹೋವನನ್ನು ಪ್ರೀತಿಸಿ ಆತನಿಗೆ ವಿಧೇಯರಾಗಬೇಕು. 
ಯೆಹೋವನು ನಿಮ್ಮ ಜೀವವಾಗಿದ್ದಾನೆ. ನಿಮಗೆ ದೀರ್ಪ 
ವಾದ ಆಯುಷ್ಯನ್ನು ನಿಮ್ಮ ಪೂರ್ವಿಕರಾದ ಅಬ್ರಹಾಮ 
ನಿಗೆ, ಇಸಾಕನಿಗೆ, ಯಾಕೋಬನಿಗೆ ಕೊಡುವುದಾಗಿ 
ವಾಗ್ದಾನ ಮಾಡಿದ್ದ ದೇಶದಲ್ಲಿ ನಿಮಗೆ ಅನು 
ಗ್ರಹಿಸುತ್ತಾನೆ.'' 


ಯೆಹೋಶುವನು ನಿಮ್ಮ ಹೊಸ ನಾಯಕನಾಗಿದ್ದಾನೆ 

ಗ್ಗ 1 ಮೋಶೆಯು ಇಸ್ರೇಲರ ಸಮೂಹಕ್ಕೆ ಹೇಳಿದ್ದೇ 

ನೆಂದರೆ, "ನಾನು ಈಗ ನೂರಿಪ್ಪತ್ತು ವರ್ಷದವ 
ನಾಗಿದ್ದೇನೆ. ನನಗೆ ನಿಮ್ಮನ್ನು ಇನ್ನೂ ನಡೆಸಲು ಸಾಧ್ಯ 
ವಿಲ್ಲ. ಯೆಹೋವನು, "ನೀನು ಜೋರ್ಡನ್‌ ಹೊಳ 
ಯನ್ನು ದಾಟಕೂಡದು' ಎಂದು ಹೇಳಿರುತ್ತಾನೆ. 3ಆದರೆ 
ನಿಮ್ಮನ್ನು ಯೆಹೋವನೇ, ಆಚೆ ಕಡೆಗೆ ನಡೆಸುವನು. ಆ 
ದೇಶದ ಜನರನ್ನು ಯೆಹೋವನು ನಾಶಮಾಡುವನು. 
ಅವರ ಕೈಯಿಂದ ನೀವು ಆ ದೇಶವನ್ನು ವಶಪಡಿಸಿ 





ಧರ್ಮೋಪದೇಶಕಾಂಡ 31:4-20 


ಕೊಳ್ಳುವಿರಿ. ಯೆಹೋಶುವನು ನಿಮ್ಮನ್ನು ಇನ್ನು ಮುಂದೆ 
ನಡಿಸುವನು ಎಂದು ಯೆಹೋವನು ಹೇಳಿದ್ದಾನೆ. 

“ಯೆಹೋವನು ಸೀಹೋನನ್ನು ಮತ್ತು ಓಗನನ್ನು 
ನಾಶಮಾಡಿದನು. ಅಮೋರಿಯ ಅರಸರನ್ನು ನಾಶ 
ಮಾಡಿದನು; ಅದೇ ರೀತಿಯಾಗಿ ನೀವು ಹೋಗುವ ದೇಶ 
ದಲ್ಲಿಯೂ ಮಾಡುವನು. 5ಯೆಹೋವನು ಆ ಜನಾಂಗ 
ಗಳನ್ನು ಸೋಲಿಸಲು ಸಹಾಯ ಮಾಡುವನು. ಆದರೆ 
ನಾನು ಹೇಳಿದ ಪ್ರಕಾರ ನೀವು ಅವರಿಗೆ ಮಾಹಬೇಕು. 
ಧೈರ್ಯವಾಗಿರಿ ಶಕ್ತಿಹೊಂದಿದವರಾಗಿರಿ, ಆ ಜನರಿಗೆ 
ಹೆದರಬೇಡಿರಿ. ಯಾಕಂದರೆ ದೇವರಾದ ಯೆಹೋವನು 
ನಿಮ್ಮ ಸಂಗಡ ಇರುವನು. ಆತನು ನಿಮ್ಮ ಕೈಬಿಡುವುದಿಲ್ಲ, 
ನಿಮ್ಮನ್ನು ತೊರೆಯುವುದಿಲ್ಲ.'' 

7ಆಮೇಲೆ ಮೋಶೆಯು ಯೆಹೋಶುವನನ್ನು ಕರೆದು 
ಎಲ್ಲಾ ಇಸ್ರೇಲರ ಎದುರಿನಲ್ಲಿ, "ಶಕ್ತಿಶಾಲಿಯಾಗಿದ್ದು 
ಧೈರ್ಯಗೊಂಡಿರು. ನೀನು ಈ ಜನರನ್ನು ಯೆಹೋವನು 
ನಮ್ಮ ಪೂರ್ಪಿಕರಿಗೆ ವಾಗ್ದಾನ ಮಾಡಿದಂಥ ದೇಶಕ್ಕೆ 
ನಡೆಸು. ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಲು 
ಇಸ್ರೇಲರಿಗೆ ಸಹಾಯಮಾಡು. ಯೆಹೋವನು ನಿನ್ನನ್ನು 
ನಡೆಸುತ್ತಾನೆ, ಆತನು ತಾನೇ ನಿನ್ನೊಂದಿಗಿರುವನು. 
ಆತನು ನಿನ್ನ ಕೈಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. 
ಆದುದರಿಂದ ಚಿಂತಿಸಬೇಡ, ಭಯಪಡಬೇಡ''ಎಂದು 
ಹೇಳಿದನು. 


ಮೋಶೆಯು ಬೋಧನೆಗಳನ್ನೆಲ್ಲಾ ಬರೆದದ್ದು 

ಆಮೇಲೆ ಮೋಶೆಯು ಬೋಧನೆಗಳನ್ನೆಲ್ಲಾ ಬರೆದು 
ಯಾಜಕರ ಕೈಯಲ್ಲಿ ಅದನ್ನು ಕೊಟ್ಟನು. ಯಾಜಕರು 
ಲೇವಿಯ ಕುಲದವರು. ಅವರ ಕರ್ತವ್ಯ ಏನಾಗಿತ್ತೆಂದರೆ 
ಯೆಹೋವನ ಒಡಂಬಡಿಕೆಯ ಪೆಟ್ಟಿಗೆಯನ್ನು ಹೊರು 
ಪುದು. ಮೋಶೆಯು ಇಸ್ರೇಲರ ಎಲ್ಲಾ ಹಿರಿಯರಿಗೂ 
ಬೋಧನೆಯ ಪುಸ್ತಕವನ್ನು ಕೊಟ್ಟನು. 10ಆಮೇಲೆ 
ಮೋಶೆಯು ನಾಯಕರೊಂದಿಗೆ ಮಾತನಾಡುತ್ತಾ 
""ಪ್ರತೀ ಏಳನೆಯ ವರ್ಷದ ಕೊನೆಯಲ್ಲಿ ಆಂದರೆ ಬಿಡು 


274 


ವರು ಮತ್ತು ಬೋಧನೆಯಲ್ಲಿ ತಿಳಿಸಿರುವ ಪ್ರಕಾರ 
ಮಾಡುವರು. ಅವರ ಸಂತತಿಯವರಿಗೆ ಯೆಹೋವನ 
ಕಟ್ಟಳೆಯ ಬಗ್ಗೆ ಗೊತ್ತಿಲ್ಲದಿದ್ದರೆ ಅವರು ಬೋಧನಾ 
ಪುಸ್ತಕ ಓದುವಾಗ ತಿಳಿದುಕೊಳ್ಳುವರು. ನಿಮ್ಮ ದೇವರಾದ 
ಯೆಹೋವನನ್ನು ಗೌರವಿಸಲು ಅವರು ಅದರಿಂದ ಕಲಿತು 
ಕೊಳ್ಳುವರು; ನೀವು ಜೋರ್ಡನ್‌ ನದಿ ದಾಟಿಹೋಗಿ 
ವಶಪಡಿಸಿಕೊಳ್ಳಲಿರುವ ದೇಶದಲ್ಲಿ ನೀವು ವಾಸ 
ವಾಗಿರುವ ತನಕ ಅವರು ಗೌರವಿಸುವರು.'' 


ದೇವರು ಯೆಹೋಶುವನನ್ನೂ ಮೋಶೆಯನ್ನೂ 
ಒಟ್ಟಿಗೆ ಕರೆದದ್ದು 

14 ಯೆಹೋವನು ಮೋಶೆಗೆ, "ನೀನು ಸಾಯುವ ಸಮ 
ಯವು ಹತ್ತಿರವಾಗುತ್ತಾ ಬಂತು. ಯೆಹೋಶುವನನ್ನು 
ದೇವದರ್ಶನಗುಡಾರಕ್ಕೆ ಕರೆದುಕೊಂಡು ಬಾ. ಅವನು 
ಮಾಡಬೇಕಾದ ವಿಷಯಗಳನ್ನು ನಾನು ಯೆಹೋಶುವ 
ನಿಗೆ ತಿಳಿಸುವೆನು'' ಎಂದು ಹೇಳಿದನು. ಮೋಶೆಯೂ 
ಯೆಹೋಶುವನು ದೇವದರ್ಶನ ಗುಡಾರದೊಳಗೆ 
ಹೋದರು. 

'5ಯೆಹೋವನು ಒಂದು ಮೇಘಸ್ತಂಭದಲ್ಲಿ ಪ್ರತ್ಯಕ್ಷ 
ನಾದನು. ಆ ಮೋಡವು ಗುಡಾರದ ಬಾಗಿಲಲ್ಲಿ ಬಂದು 
ನಿಂತಿತು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, 
""ನೀನು ಬೇಗನೆ ಸಾಯುವೆ. ನಿನ್ನ ಪೂರ್ವಿಕರ ಬಳಿಗೆ 
ನೀನು ಸೇರಿದಾಗ ಈ ಜನರು ನನಗೆ ನಂಬಿಗಸ್ತ 
ರಾಗಿರುವುದಿಲ್ಲ. ನಾನು ಅವರೊಡನೆ ಮಾಡಿರುವ ಒಹಂ 
ಬಡಿಕೆಯನ್ನು ಅವರು ಮುರಿಯುವರು. ಅವರು ನನ್ನನ್ನು 
ತೊರೆದು ತಾವು ಸ್ವಾಧೀನಮಾಡಿಕೊಳ್ಳುವ ದೇಶದ ಅನ್ಯ 
ದೇವತೆಗಳನ್ನು ಪೂಜಿಸುವರು. !'ಆಗ ನಾನು ಅವರ 
ಮೇಲೆ ತುಂಬಾ ಕೋಪವುಳ್ಳವನಾಗಿರುವೆನು. ಅವರಿಗೆ 
ಸಹಾಯಮಾಡದೆ ಅವರನ್ನು ಬಿಟ್ಟುಬಿಡುವೆನು; ಅವರು 
ನಾಶವಾಗುವರು; ಅವರಿಗೆ ಭಯಂಕರ ಸಂಗತಿಗಳು ಸಂಭ 
ವಿಸುವವು; ಅನೇಕ ಕೇಡುಗಳಾಗುವುವು; ಆಗ, "ನಮ್ಮ 
ದೇವರು ನಮ್ಮ ಮಧ್ಯದಲ್ಲಿ ಇಲ್ಲದಿರುವ ಕಾರಣ ಇವೆಲ್ಲಾ 





ಗಡೆಯ ವರ್ಷದಲ್ಲಿ ನಡೆಯುವ ಪರ್ಣಶಾಲೆಗಳ ಹಬ್ಬದ 
ಸಮಯದಲ್ಲಿ ಈ ಬೋಧನಾ ಪುಸ್ತಕವನ್ನು ಓದಬೇಕು. 
!!ಆ ಹಬ್ಬದ ಸಮಯದಲ್ಲಿ ಇಸ್ರೇಲರೆಲ್ಲರು ತಮ್ಮ ದೇವ 
ರಾದ ಯೆಹೋವನು ಆರಿಸುವ ವಿಶೇಷ ಸ್ಥಳದಲ್ಲಿ ಕೂಡಿ 
ಬರುವಾಗ ಈ ಬೋಧನೆಯ ಪುಸ್ತಕವನ್ನು ಎಲ್ಲರಿಗೂ 
ಕೇಳಿಸುವಂತೆ ಓದಬೇಕು. ಎಲ್ಲರನ್ನು ಅಂದರೆ ಗಂಡಸ 
ರನ್ನೂ ಹೆಂಗಸರನ್ನೂ ಚಿಕ್ಕಮಕ್ಕಳನ್ನೂ ಮತ್ತು ನಿಮ್ಮ 
ನಿಮ್ಮ ಊರಿನಲ್ಲಿ ವಾಸಿಸುವ ಪರದೇಶಸ್ಥರನ್ನೂ ಒಟ್ಟಾಗಿ 
ಸೇರಿಸಬೇಕು. ಅವರು ಬೋಧನೆಯನ್ನು ಕೇಳಿ ತಮ್ಮ 
ದೇವರಾದ ಯೆಹೋವನನ್ನು ಸನ್ಮಾನಿಸಲು ಕಲಿಯು 


ನಮಗೆ ಸಂಭವಿಸುತ್ತವೆ' ಎಂದು ಅವರು ಹೇಳುವರು. 
ಆಗಲೂ ನಾನು ಅವರಿಗೆ ಸಹಾಯಮಾಡುವುದಿಲ್ಲ. 
ಅವರು ಕೆಟ್ಟಕಾರ್ಯಗಳನ್ನು ಮಾಡಿ ಆನ್ಯದೇವರುಗಳನ್ನು 
ಅವಲಂಭಿಸಿದ್ದಾರಲ್ಲಾ! 

'9""ಆದುದರಿಂದ ನೀನು ಈ ಹಾಡನ್ನು ಬರೆ, ಇಸ್ರೇಲ 
ರಿಗೆ ಇದನ್ನು ಕಲಿಸು. ಈ ಹಾಡನ್ನು ಹಾಡಲು ಅವರಿಗೆ 
ಕಲಿಸು. ಆಗ ಇದು ಇಸ್ರೇಲ್‌ ಜನರ ವಿರುದ್ಧವಾಗಿ ಸಾಕ್ಷಿ 
ಯಾಗುವುದು. ನಾನು ಅವರ ಪೂರ್ವಿಕರಿಗೆ ವಾಗ್ದಾನ 
ಮಾಡಿದ ದೇಶಕ್ಕೆ ಅವರನ್ನು ಕರೆದುಕೊಂಡು ಹೋಗು 
ವೆನು. ಆ ದೇಶವು ಹಾಲು ಜೇನು ಹರಿಯುವ 





275 


ದೇಶವಾಗಿರುತ್ತದೆ. ಅವರಿಗೆ ಇಷ್ಟ ಬಂದದ್ದನ್ನೆಲ್ಲಾ ತಿನ್ನಲು 
ಅವರಿಗೆ ಸಿಗುವುದು. ಅವರಿಗೆ ಸಮೃದ್ಧಿಯಾದ ಜೀವಿತವು 
ಇರುವುದು. ಆದರೆ ಅವರು ಸುಳ್ಳುದೇವರ ಕಡೆಗೆ ತಿರುಗಿ 
ಅವುಗಳನ್ನು ಪೂಜಿಸುವರು. ಅವರು ನನ್ನಿಂದ ತೊಲಗಿ 
ನನ್ನ ಒಡಂಬಡಿಕೆಯನ್ನು ಮುರಿದುಬಿಡುವರು. ?'ಆಗ 
ಭಯಂಕರವಾದ ಸಂಗತಿಗಳು ಅವರಿಗೆ ಉಂಟಾಗುವವು. 
ಅವರಿಗೆ ಅನೇಕ ಸಂಕಟಗಳು ಉಂಟಾಗುವವು. ಆಗ ಆ 
ಜನರಿಗೆ ಈ ಹಾಡು ತಿಳಿದಿರುವುದರಿಂದ ತಾವು ಎಷ್ಟು 
ತಪ್ಪಿತಸ್ಥರು ಎಂದು ತಿಳಿಯುವುದು. ನಾನು ಕೊಡುವು 
ದಾಗಿ ವಾಗ್ದಾನ ಮಾಡಿರುವ ದೇಶಕ್ಕೆ ಅವರನ್ನು ಇನ್ನೂ 
ಕರೆದುಕೊಂಡು ಹೋಗಿಲ್ಲ. ಆದರೆ ಅವರು ಅಲ್ಲಿ ಏನು 
ಮಾಡುತ್ತಾರೆಂಬುದು ನನಗೆ ಆಗಲೇ ಗೊತ್ತಿದೆ'' 

ಅದೇ ದಿವಸದಲ್ಲಿ ಮೋಶೆಯು ಹಾಡನ್ನು ಬರೆ 
ದಿಟ್ಟನು. ಇಸ್ರೇಲ್‌ ಜನರಿಗೆ ಆ ಹಾಡನ್ನು ಕಲಿಸ 
ಲಾಯಿತು. 

ಚಿನೂನನ ಮಗನಾದ ಯೆಹೋಶುವನೊಂದಿಗೆ 
ಯೆಹೋವನು ಮಾತನಾಡಿ ಹೇಳಿದ್ದೇನೆಂದರೆ, 4 ಧೈರ್ಯ 
ವಂತನಾಗಿದ್ದು ಬಲಗೊಳ್ಳು, ನೀನು ಜನರನ್ನು ವಾಗ್ದಾನದ 
ದೇಶಕ್ಕೆ ನಡೆಸಬೇಕು. ನಾನು ನಿನ್ನೊಂದಿಗಿರುವೆನು. 


ಮೋಶೆ ಇಸ್ರೇಲರನ್ನು ಎಚ್ಚರಿಸಿದ್ದು 

24 ಯೆಹೋವನ ಕಟ್ಟಳೆ ವಿಧಿನಿಯಮಗಳ ಬೋಧನೆ 
ಯನ್ನೆಲ್ಲಾ ಮೋಶೆಯು ಪುಸ್ತಕದಲ್ಲಿ ಜಾಗ್ರತೆಯಾಗಿ ಬರೆ 
ದಿಟ್ಟನು. ಬಬಳಿಕ ಮೋಶೆಯು ಲೇವಿಯರಿಗೆ 
(ಯೆಹೋವನ ಒಡಂಬಡಿಕೆಯ ಪೆಟ್ಟಿಗೆಯನ್ನು 
ಹೊತ್ತುಕೊಂಡಿದ್ದವರಿಗೆ), ""ಈ ಪುಸ್ತಕವನ್ನು ತೆಗೆದು 
ಕೊಂಡು ದೇವದರ್ಶನಗುಡಾರದೊಳಗಿರುವ ಪೆಟ್ಟಿಗೆಯ 
ಪಕ್ಕದಲ್ಲಿ ಢಿರಿ. ಅದು ನಿಮಗೆ ವಿರುದ್ಧವಾದ ಸಾಕ್ಲಿಯಾಗಿ 
ರುವುದು. ನೀವು ಹಠಮಾರಿಗಳಿಂದು ನಾನು ಬಲ್ಲೆನು. 
ನಾನು ನಿಮ್ಮೊಂದಿಗೆ ಇದ್ದಾಗಲೇ ನೀವು ಯೆಹೋವನಿಗೆ 
ವಿಧೇಯರಾಗಲಿಲ್ಲ. ಆದುದರಿಂದ ನಾನು ಸತ್ತ ಬಳಿಕ 
ಆತನ ಮಾತುಗಳನ್ನು ನೀವು ಕೇಳುವುದಿಲ್ಲ ಎಂದು ನನಗೆ 
ಚೆನ್ನಾಗಿ ಗೊತ್ತು ಎಲ್ಲಾ ಕುಲಾಧಿಪತಿಗಳವರನ್ನು ಮತ್ತು 
ಗೋತ್ರ ಪ್ರಧಾನರನ್ನು ನನ್ನ ಬಳಿಗೆ ಕರೆದುತನ್ನಿರಿ; ಅವರಿಗೆ 
ನಾನಿದನ್ನು ತಿಳಿಸುವೆನು. ನಾನು ಆಕಾಶವನ್ನೂ ಭೂಮಿ 
ಯನ್ನೂ ಅದಕ್ಕೆ ಸಾಕ್ಟಿಯಾಗಿ ಮಾಡುವೆನು. ನನ್ನ 
ಮರಣದ ಬಳಿಕ ನೀವು ಕೆಟ್ಟಕಾರ್ಯಗಳನ್ನು ಮಾಡುವಿ 
ರೆಂದು ನನಗೆ ಗೊತ್ತಿದೆ; ನನ್ನ ಅಪ್ಪಣೆಗಳನ್ನು ಮೀರುವಿರಿ. 
ನಿಮಗೆ ಭಯಂಕರ ಸಂಗತಿಗಳು ಸಂಭವಿಸುವವು. 
ಯಾಕಂದರೆ ಯೆಹೋವನನ್ನು ನೀವು ಸಿಟ್ಟಿಗೆಬ್ಬಿಸುವಿರಿ.'' 
ಎಂದು ಹೇಳಿದನು. 


ಧರ್ಮೋಪದೇಶಕಾಂಡ 31:21-32:9 


ಮೋಶೆಯ ಹಾಡು 
ಇಸ್ರೇಲ್‌ ಸಮೂಹವು ಒಟ್ಟಾಗಿ ಸೇರಿದಾಗ 
ಮೋಶೆಯು ಹೀಗೆ ಹಾಡಿದನು: 


೧ "ಆಕಾಶವೇ, ನಾನು ಹೇಳುವದನ್ನು ಕೇಳು. 

ಭೂಮಿಯೇ, ನನ್ನ ಬಾಯಿಯ ಮಾತು 
ಗಳನ್ನು ಆಲಿಸು. 

2 ನನ್ನ ಬೋಧನೆಯು ವೃಷ್ಟಿಯೋಪಾದಿಯಂತೆ 
ಬರುವುದು. ನೆಲದ ಮೇಲೆ ಬೀಳುವ ಇಬ್ಬನಿ 
ಯಂತಿರುವುದು; ಮೃದುವಾದ ಹುಲ್ಲಿನ ಮೇಲೆ 
ಬೀಳುವ ಹದವಾದ ಮಳೆಯಂತಿರುವುದು; 
ಹಸಿರು ಸಸಿಗಳ ಮೇಲೆ ಬೀಳುವ ಮಳೆಯ 
ಹನಿಯಂತಿರುವುದು. 

ಯೆಹೋವನ ಹೆಸರಿನಲ್ಲಿ ಮಾತಾಡುವಂತೆ 

ಮಾಡಿದ ದೇವರಿಗೆ ಸ್ತೋತ್ರ! 

* "ಯೆಹೋವನ (ಬಂಡೆಯ ) ಕಾರ್ಯವು ನಿಷ್ಕಳಂಕ 
ವಾದದ್ದು. ಯಾಕಂದರೆ ಆತನ ಮಾರ್ಗವೆಲ್ಲವೂ 
ಸರಿಯಾದದ್ದೇ. ದೇವರು ಸತ್ಯವಂತನೂ ನಂಬಿ 
ಗಸ್ತನೂ ಆಗಿದ್ದಾನೆ. ಆತನು ಒಳ್ಳೆಯವನೂ 
ಪ್ರಮಾಣಿಕನೂ ಆಗಿದ್ದಾನೆ. 

5 ನೀವು ಆತನ ಮಕ್ಕಳಿಲ್ಲ. ನಿಮ್ಮ ಪಾಪಗಳು 
ಆತನನ್ನು ಮಲಿನಮಾಡುವವು. ನೀವು ಡೊಂಕಾದ 
ಸುಳ್ಳುಗಾರರು. 

6 ಹೀಗೆ ಆತನು ನಿಮಗೆ ಮಾಡಿದ ಒಳ್ಳೆಯದಕ್ಕೆ 
ಉಪಕಾರ ತೋರಿಸುವಿರಾ? ಇಲ್ಲ, ನೀವು ಬುದ್ದಿ 
ಹೀನರಾಗಿದ್ದೀರಿ. ಯೆಹೋವನು ನಿಮ್ಮ ತಂದೆ 
ಯಾಗಿದ್ದಾನೆ. ಆತನೇ ನಿಮ್ಮನ್ನು ನಿರ್ಮಿಸಿ 
ದಾತನು. ಆತನೇ ನಿಮ್ಮನ್ನು ಉಂಟು ಮಾಡಿ 
ದಾತನು. ಆತನೇ ಆಧಾರ ನೀಡುವಾತನು. 


7 “ಹಿಂದೆ ಏನಾಯಿತೆಂದು ಜ್ಞಾಪಕಕ್ಕೆ ತಂದುಕೊಳ್ಳಿರಿ. 
ಬಹಳ ವರುಷಗಳ ಹಿಂದೆ ನಡೆದದ್ದನ್ನು ಜ್ಞಾಪಕ 
ಮಾಡಿಕೊಳ್ಳಿರಿ. ನಿಮ್ಮ ತಂದೆಗಳನ್ನು ಕೇಳಿ ಅವರು 
ಹೇಳುವರು. ನಿಮ್ಮ ನಾಯಕರನ್ನು ವಿಚಾರಿಸಿ. 
ಅವರು ಹೇಳುವರು. 

8. ಪರಲೋಕದಲ್ಲಿರುವ ದೇವರು ಭೂಮಿಯ 
ಮೇಲಿದ್ದ ಜನರನ್ನು ಪ್ರತ್ಯೇಕಿಸಿದನು. ಪ್ರತಿ 
ಯೊಂದು ಜನಾಂಗಕ್ಕೆ ಅದರದೇ ಆದ ದೇಶವನ್ನು 
ಕೊಟ್ಟನು. ಅದಕ್ಕೆ ಮೇರೆಯನ್ನು ಆತನು ಮಾಡಿ 
ಕೊಟ್ಟನು. ಇಸ್ರೇಲರಲ್ಲಿ ಜನರೆಷ್ಟು ಮಂದಿ 
ಇದ್ದಾರೋ ಅಷ್ಟು ಜನಾಂಗಗಳಿವೆ. 

೨ ಯೆಹೋವನ ಪಾಲು ಆತನ ಜನರೇ. ಇಸ್ರೇಲರು 
ದೇವಜನರಾಗಿದ್ದಾರೆ. 


ಧರ್ಮೋಪದೇಶಕಾಂಡ 32:10-25 


10 «« 


ಮರುಭೂಮಿಯಲ್ಲಿ ಯೆಹೋವನು ಇಸ್ರೇಲ 
ನನ್ನು ಕಂಡನು. ಅದು ಬರಿದಾದ ಗಾಳಿ ಬೀಸು 
ತ್ತಿದ್ದ ಸ್ಥಳವಾಗಿತ್ತು. ಯೆಹೋವನು ಅದನ್ನು 
ಸುತ್ತುವರಿದು ಇಸ್ರೇಲನ್ನು ಸಂರಕ್ಷಿಸಿದನು; ತನ್ನ 
ಕಣ್ಣುಗುಡ್ಡೆಯಂತೆ ಅವರನ್ನು ಕಾಪಾಡಿದನು. 
ಇಸ್ರೇಲರಿಗೆ ಯೆಹೋವನು ಹದ್ದಿನಂತಿರು ವನು! 
ಹದ್ದು ತನ್ನ ಮರಿಗಳಿಗೆ ಹಾರಲು ಕಲಿಸಲು ಗೂಡಿ 
ನಿಂದ ಕೆಳಕ್ಕೆ ತಳ್ಳುವುದು. ಮರಿಗಳು ಕೆಳಗೆ ಬೀಳ 
ದಂತೆ ಅವುಗಳ ಜೊತೆಯಲ್ಲಿ ಹಾರಾಡುವುದು. 
ಅವುಗಳು ಬೀಳುವಾಗ ತನ್ನ ರಕ್ಕೆಯನ್ನು ಚಾಚಿ 
ಬೀಳದಂತೆ ಮಾಡುವದು. ನಂತರ ಸುರಕ್ಕಿತ 
ಸ್ಥಳಕ್ಕೆ ಕೊಂಡೊಯ್ಯುವುದು. ಯೆಹೋವನು 
ಅದರಂತೆಯೇ. 


"ಯೆಹೋವನೇ ಇಸ್ರೇಲನ್ನು ನಡೆಸಿದನು. ಅನ್ಯ 


ದೇವರು ಯಾವ ಸಹಾಯವನ್ನೂ ಮಾಡಲಿಲ್ಲ. 
ಬೆಟ್ಟಗುಡ್ಡಗಳ ಪ್ರಾಂತ್ಯವನ್ನು ವಶಪಡಿಸಲು 
ಇಸ್ರೇಲನ್ನು ನಡೆಸಿದನು. ಹೊಲದ ಬೆಳೆಯನ್ನು 
ಇಸ್ರೇಲು ಕೊಯಿಲು ಮಾಡಿದನು. ಬಂಡೆ 
ಯಿಂದ ಜೇನನ್ನು ಯೆಹೋವನು ಇಸ್ರೇಲಿಗೆ 
ಕೊಟ್ಟನು. ಗಟ್ಟಿಯಾದ ಬಂಡೆಯಿಂದ ಎಣ್ಣೆಯು 
ಹೊರಡುವಂತೆ ಮಾಡಿದನು. 

ಯೆಹೋವನು ಇಸ್ರೇಲಿಗೆ ಹಿಂಡಿನಿಂದ ಬೆಣ್ಣೆ 
ಯನ್ನೂ ಹಾಲನ್ನೂ ಕೊಟ್ಟನು. ಆತನು ಕೊಬ್ಬಿದ 
ಕುರಿ ಮರಿಗಳನ್ನೂ ಆಡುಗಳನ್ನೂ ಬಾಷಾನಿನ 
ಅತ್ಯುತ್ತಮವಾದ ಟಗರುಗಳನ್ನೂ ಕೊಟ್ಟನು. 
ಜೊತೆಗೆ ಉತ್ತಮವಾದ ಗೋಧಿಯನ್ನೂ 
ಕೊಟ್ಟನು. ಇಸ್ರೇಲಿನ ಜನರು ದ್ರಾಕ್ಸಿಯ ಕೆಂಪು 
ರಸದಿಂದಮಾಡಿದ ದ್ರಾಕ್ಟಾರಸವನ್ನು ಕುಡಿದರು. 


“ಆದರೆ ಯೆಶುರೂನು* ಕೊಬ್ಬಿದನು; ಕೊಬ್ಬಿದ 


ಹೋರಿಯಂತೆ ಒದ್ದನು; ಅವನು ಚೆನ್ನಾಗಿ ತಿಂದು 
ಕೊಬ್ಬಿ ಊದಿಕೊಂಡನು; ತನ್ನ ನಿರ್ಮಾಣಿಕನಾದ 
ಯೆಹೋವನನ್ನು ತೊರೆದನು; ತನ್ನನ್ನು ಸಂರ 
ಕ್ಲಿಸಿದ ಬಂಡೆಯಿಂದ ಓಡಿಹೋದನು; 
ದೇವಜನರು ಯೆಹೋವನಿಗೆ ಈರ್ಷೆಯನ್ನು 
ಉಂಟುಮಾಡಿದರು. ಅವರು ಇತರ ದೇವರು 
ಗಳನ್ನು ಪೂಜಿಸಿದರು; ಅಸಹ್ಯ ವಿಗ್ರಹಗಳನ್ನು 
ಅವರು ಪೂಜಿಸಿದರು. ಅದು ಯೆಹೋವನನ್ನು 
ಕೋಪಗೊಳಿಸಿತು. 





276 


17 


20 


21 


22 


23 


24 


25 


ಯೆಶೂರೂನ ಇದು ಇಸ್ರೇಲಿನ ಮತ್ತೊಂದು ಹೆಸರು. ಇದರರ್ಥ: 
""ಒಳ್ಳೆಯ'' ಅಥವಾ ""ಯಥಾರ್ಥ.'' 


ಅವರು ದೆವ್ವಗಳಿಗೆ ಯಜ್ಞವನ್ನರ್ಪಿಸಿದರು. ಅವು 
ಗಳು ನಿಜ ದೇವರುಗಳಲ್ಲ ಅವುಗಳು ಮಾಡಲ್ಪಟ್ಟ 
ದೇವರುಗಳಿಂದು ಅವರಿಗೆ ಗೊತ್ತಿರಲಿಲ್ಲ. 
ಅವುಗಳು ಕೈಯಿಂದ ಮಾಡಲ್ಪಟ್ಟ ದೇವರುಗಳು. 
ಅವರ ಪೂರ್ನ್ವಿಕರಿಗೆ ತಿಳಿಯದಂಥ 
ದೇವರುಗಳು. 

ನೀವು ನಿಮ್ಮನ್ನು ನಿರ್ಮಿಸಿದ ಬಂಡೆಯನ್ನು 
(ದೇವರನ್ನು) ತೊರೆದುಬಿಟ್ಟರಿ; ನಿಮಗೆ ಪ್ರಾಣ 
ವನ್ನು ಕೊಟ್ಟ ದೇವರನ್ನು ನೀವು ಮರೆತುಬಿಟ್ಟಿರಿ. 
ಯೆಹೋವನು ಇದನ್ನು ನೋಡಿ ಕೋಪ 
ಗೊಂಡನು. ಆತನ ಮಕ್ಕಳೇ ಆತನನ್ನು ಸಿಟ್ಟಿ 
ಗೆಬ್ಬಿಸಿದರು. 

ಆಗ ಯೆಹೋವನು, "ನಾನು ಅವರಿಗೆ ವಿಮುಖ 
ನಾಗುವೆನು. ಆಗ ಅವರಿಗೇನು ಸಂಭವಿಸು 
ವುದೋ ನೋಡೋಣ. ಅವರು ಎದರುಬೀಳುವ 
ಜನರಾಗಿದ್ದಾರೆ. ಅವರು ತಮ್ಮ ಪಾಠಗಳನ್ನು 
ಕಲಿಯದ ಮಕ್ಕಳಂತಿದ್ದಾರೆ. 

ಅವರು ದೆವ್ವಗಳನ್ನು ದೇವರನ್ನಾಗಿ ಮಾಡಿ ನನ್ನಲ್ಲಿ 
ಈರ್ಷೆಯನ್ನು ಉಂಟು ಮಾಡಿದರು. ಆ ವಿಗ್ರಹ 
ಗಳು ನಿಜವಾದ ದೇವರುಗಳಲ್ಲ! ಅವರು 
ಪ್ರಯೋಜನವಿಲ್ಲದ ವಿಗ್ರಹಗಳನ್ನು ಮಾಡಿ 
ನನ್ನನ್ನು ಸಿಟ್ಟಿಗೆಬ್ಬಿಸಿದರು. ಆದುದರಿಂದ ನಿಜ 
ವಾದ ಜನಾಂಗವಲದವರಿಂದ ನಾನು ಅವರಲ್ಲಿ 
ಈರ್ಷೆಯನ್ನು ಉಂಟು ಮಾಡುವೆನು. ಮೂರ್ಬ 
ಜನಾಂಗದಿಂದ ಅವರನ್ನು ಸಿಟ್ಟಿಗೆಬ್ಬಿಸುವೆನು. 
ನನ್ನ ಕೋಪವು ಬೆಂಕಿಯಂತೆ ದಹಿಸುವುದು; 
ಪಾತಾಳವನ್ನು ಸುಡುವುದು. ಭೂಮಿಯನ್ನೂ 
ಅದರಲ್ಲಿರುವ ಸಕಲ ವಸ್ತುಗಳನ್ನೂ ಸುಡುವುದು. 
ಪರ್ವತಗಳ ಬುಡದ ಕೆಳಗೂ ದಹಿಸುವುದು. 


""ನಾನು ಇಸ್ರೇಲಿಗೆ ಸಂಕಟವನ್ನು ಬರಮಾಡು 


ವೆನು. ನನ್ನ ಬಾಣಗಳನ್ನೆಲ್ಲಾ ಅದಕ್ಕೆ ಬಿಡುವೆನು. 
ಹಸಿವೆಯಿಂದ ಅವರು ಕ್ಟೀಣವಾಗುವರು; 
ಭಯಂಕರ ವ್ಯಾಧಿಯಿಂದ ಅವರು ನಾಶ 
ವಾಗುವುರು. ಕಾಡು ಪ್ರಾಣಿಗಳನ್ನು ಅವರ ಮಧ್ಯೆ 
ಕಳುಹಿಸುವೆನು. ವಿಷಸರ್ಪಗಳೂ ಹಲ್ಲಿಗಳೂ 
ಅವರನ್ನು ಕಚ್ಚುವವು. 

ರಸ್ತೆಗಳಲ್ಲಿ ಸಿಪಾಯಿಯವರು ಅವರನ್ನು ಕೊಲ್ಲು 
ವರು. ಅವರ ಮನೆಗಳಲ್ಲಿ ಭಯಂಕರ ಸಂಗ 
ತಿಗಳು ನಡೆಯುವವು. ಯೌವನ ಪುರುಷರನ್ನೂ 
ಸ್ತ್ರೀಯರನ್ನೂ ಸಿಪಾಯಿಯವರು ಕೊಲುವರು, 
ಮುದುಕರನ್ನೂ ಎಳೆ ಗೂಸುಗಳನ್ನೂ 
ಸಂಹರಿಸುವರು. 





26 


27 


Rx 


29 


30 


31 


32 


33 


34 


35 


36 «« 


ನಾನು ಇಸ್ರೇಲರನ್ನು ಸಂಪೂರ್ಣವಾಗಿ 
ನಿರ್ಮೂಲ ಮಾಡಲು ಯೋಚಿಸಿದೆನು. ಲೋಕ 
ದಲ್ಲಿ ಅವರ ಹೆಸರು ಉಳಿಯದಂತೆ ಮಾಡುವೆನು 
ಎಂದು ನೆನಸಿದೆನು. 

ಆದರೆ ಅವರ ವೈರಿಗಳು ಏನು ಹೇಳುತ್ತಾ 
ರೆಂಬುದು ನನಗೆ ಗೊತ್ತಿದೆ. ವೈರಿಯು ಅರ್ಥ 
ಮಾಡಿಕೊಳ್ಳುವುದಿಲ್ಲ. ಅವರಿಗೆ ವಿಷಯವು ತಿಳಿ 
ಯದು. ಅವರ ಜಂಭದಿಂದ, "ಯೆಹೋವನು 
ಇಸ್ರೇಲನ್ನು ನಾಶಮಾಡಲಿಲ್ಲ. ನಾವು ನಮ್ಮ 
ಬಲದಿಂದಲೇ ಅವರನ್ನು ಬಡಿದು ಹಾಕಿದೆವು.'' 


ಇಸ್ರೇಲರು ಬುದ್ದಿಹೀನರಾಗಿದ್ದಾರೆ; ಅವರಿ 
ಗೇನೂ ತಿಳಿಯುವುದಿಲ್ಲ. 

ಅವರು ಬುದ್ದಿವಂತರಾಗಿದ್ದಲ್ಲಿ ಅವರಿಗೆ ಏನು 
ಸಂಭವಿಸುವುದೆಂದು ಅವರು ತಿಳಿಯುತ್ತಿದ್ದರು. 
ಒಬ್ಬನು ಸಾವಿರ ಮಂದಿಯನ್ನು ಓಡಿಸಬಲ್ಲನೇ? 
ಇಬ್ಬರು ಹತ್ತು ಸಾವಿರ ಮಂದಿಯನ್ನು ಓಡಿಸು 
ವರೇ? ಯೆಹೋವನು ಅವರನ್ನು ಅವರ ಶತ್ರು 
ಗಳಿಗೆ ಒಪ್ಪಿಸುವಾಗ ಹಾಗೆಯೇ ಆಗುವುದು, 
ಅವರ ಬಂಡೆಯಾದ ದೇವರು ಅವರನ್ನು 
ಗುಲಾಮರನ್ನಾಗಿ ಮಾರುವನು; 

ನಮ್ಮ ವೈರಿಗಳ ಬಂಡೆಯು ನಮ್ಮ ಬಂಡೆಯಂತೆ 
ಬಲಶಾಲಿಯಲ್ಲ. ವೈರಿಗಳಿಗೂ ಇದು ಗೊತ್ತಿದೆ. 

ಅವರ ಹೊಲಗಳೂ ದ್ರಾಕ್ಟಾಲತೆಗಳೂ 
ಸೊದೋಮ್‌ ಗೊಮೋರಗಳಂತೆ ನಾಶ 
ಮಾಡಲ್ಲಡುವುವು. 

ಅವರ ದ್ರಾಕ್ಟೆಯು ವಿಷದಂತೆಯೂ ಅವರ 
ದ್ರಾಕ್ಸಾರಸವು ಹಾವಿನ ವಿಷದಂತೆಯೂ ಕಹಿ 
ಯಾಗಿವೆ. 


"ಯೆಹೋವನು ಹೀಗನ್ನುತ್ತಾನೆ: "ಆ ಶಿಕ್ಷೆಯನ್ನು 


ನಾನು ಜೋಪಾನವಾಗಿಟ್ಟಿದ್ದೇನೆ. ಅದನ್ನು ನಾನು 
ನನ್ನ ಉಗ್ರಾಣದಲ್ಲಿ ಸುರಕ್ಷಿತವಾಗಿರಿಸಿದ್ದೇನೆ. 
ಅವರ ದುಷ್ಕಾರ್ಯಗಳಿಗಾಗಿ ನಾನು ಅವರನ್ನು 
ಶಿಕ್ಷಿಸುವೆನು. ಅವರು ಜಾರಿ ಕೆಟ್ಟ ಕಾರ್ಯಗಳನ್ನು 
ಮಾಡಿದಾಗ ನಾನು ಅವರನ್ನು ಶಿಕ್ಷಿಸುವೆನು. 
ಅವರ ಮಹಾಸಂಕಟ ಕಾಲವು ಹತ್ತಿರವೇ ಇದೆ. 
ಅವರ ಶಿಕ್ಷೆಯು ಬೇಗನೆ ಬರುತ್ತದೆ .' 


ಯೆಹೋವನು ತನ್ನ ಜನರಿಗೆ ನ್ಯಾಯ ತೀರಿ 
ಸುವನು. ಅವರು ಆತನ ಸೇವಕರಾಗಿದ್ದಾರೆ. 
ಆತನು ಅವರಿಗೆ ಕರುಣೆ ತೋರಿಸುವನು. ಅವರ 


277 


37 


38 


39 


40 


41 


42 


43 «« 


ಧರ್ಮೋಪದೇಶಕಾಂಡ 32:26-44 


ಬಲವು ಕುಂದುವಂತೆ ಮಾಡುವನು. ಗುಲಾಮ 
ರಾಗಿರಲೀ ಸ್ವತಂತ್ರರಾಗಿರಲೀ ಅವರನ್ನು ಆತನು 
ನಿಸ್ಸಹಾಯಕರನ್ನಾಗಿ ಮಾಡುವನು. 

ಆಗ ಯೆಹೋವನು ಇಂತೆನ್ನುವನು: "ನಿಮ್ಮ ಸುಳ್ಳು 
ದೇವರುಗಳೆಲ್ಲಿ? ನಿಮ್ಮ ಸಂರಕ್ಷಣೆಗಾಗಿ ನೀವು 
ಓಡಿದ "ಬಂಡೆ ' ಎಲ್ಲಿ? 

ನಿಮ್ಮ ಯಜ್ಞಗಳ ಕೊಬ್ಬನ್ನು ಆ ಸುಳ್ಳು ದೇವರು 
ಗಳು ತಿಂದುಬಿಟ್ಟವು. ನೀವು ಅರ್ಪಿಸಿದ ದ್ರಾಕ್ಟಾ 
ರಸವನ್ನು ಕುಡಿದು ಬಿಟ್ಟವು. ಆ ದೇವರುಗಳಿದ್ದು 
ನಿಮಗೆ ಸಹಾಯಮಾಡಲಿ. ಅವುಗಳು ನಿಮ್ಮನ್ನು 
ಸಂರಕ್ಟಿಸಲಿ. 

ನಾನೇ ದೇವರು, ನನ್ನ ಹೊರತು ಬೇರೆ ದೇವ 
ರಿಲ್ಲ. ಜನರಿಗೆ ಮರಣವನ್ನೂ ಜೀವವನ್ನೂ 
ಕೊಡುವವನು ನಾನೇ. ಅವರಿಗೆ ಗಾಯ ಮಾಡು 
ವವನೂ ನಾನೇ. ಅದನ್ನು ಗುಣಮಾಡುವವನೂ 
ನಾನೇ. ನನ್ನ ಶಕ್ತಿಯ ಹಿಡಿತದಿಂದ ಇನ್ನೊಬ್ಬನನ್ನು 
ರಕ್ಷಿಸಲು ಯಾರಿಗೂ ಸಾಧ್ಯವಿಲ್ಲ. 

ನನ್ನ ಕೈಗಳನ್ನು ಆಕಾಶದ ಕಡೆಗೆತ್ತಿ ವಚನ 
ಕೊಡುತ್ತೇನೆ. ನಾನು ನಿತ್ಯಕಾಲಕ್ಕೆ ಜೀವಿಸುವುದು 
ಎಷ್ಟು ಸತ್ಯವೋ ಅದೇ ರೀತಿ ಇವೆಲ್ಲವೂ ನೆರ 
ವೇರುವದು. 

ರುಳರುಳಿಸುವ ನನ್ನ ಖಡ್ಗವನ್ನು ನಾನು ಹದ 
ಮಾಡುವೆನು. ನನ್ನ ವೈರಿಗಳನ್ನು ಶಿಕ್ಷಿಸಲು ನಾನ 
ದನ್ನು ಉಪಯೋಗಿಸುವೆನು. ನಾನು ಅವರಿಗೆ 
ಯೋಗ್ಯವಾದ ದಂಡನೆಯನ್ನು ಕೊಡುವೆನು 
ಎಂದು ನಾನು ಆಣೆಯಿಟ್ಟು ಹೇಳುತ್ತೇನೆ. 

ನನ್ನ ವೈರಿಗಳು ಕೊಲ್ಲಲ್ಪಡುವರು ಮತ್ತು ಸೆರೆ 
ಯಾಳುಗಳಾಗಿ ಒಯ್ಯಲ್ಪಹುವರು. ನನ್ನ ಬಾಣ 
ಗಳು ಅವರ ರಕ್ತದಿಂದ ಮುಚ್ಚಲ್ಪಟ್ಟಿವೆ. ನನ್ನ 
ಖಡ್ಗವು ಅವರ ಸೈನಿಕರ ರುಂಡ ಹಾರಿಸುವುದು.' 





ಭೂಲೋಕವೆಲ್ಲಾ ದೇವಜನರಿಗಾಗಿ ಸಂತೋಷಿ 
ಸುವದು; ಯಾಕಂದರೆ ಆತನು ಅವರನ್ನು 
ಸಹಾಯಿಸುವನು; ತನ್ನ ಸೇವಕರನ್ನು ಹತಿಸುವ 
ವರನ್ನು ಶಿಕ್ಸಿಸುವನು; ತನ್ನ ವೈರಿಗಳಿಗೆ ತಕ್ಕ ಶಾಸ್ತಿ 
ಯನ್ನು ಮಾಡುವನು; ತನ್ನ ದೇಶವನ್ನೂ ತನ್ನ 
ಜನರನ್ನೂ ಶುದ್ಧಿ ಮಾಡುವನು.'' 


ಮೋಶೆಯು ಜನರಿಗೆ ಹಾಡನ್ನು ಕಲಿಸಿದನು 


“ಮೋಶೆಯು ಈ ಹಾಡಿನ ಎಲ್ಲಾ ಪದಗಳನ್ನು 


ಇಸ್ರೇಲರು ಕೇಳುವಂತೆ ಹೇಳಿದನು. ನೂನನ ಮಗನಾದ 
ಯೆಹೋಶುವನು ಮೋಶೆಯ ಸಂಗಡ ಇದ್ದನು. 


ಧರ್ಮೋಪದೇಶಕಾಂಡ 32:45-33:9 


"ಮೋಶೆಯು ಜನರಿಗೆ ಬೋಧಿಸಿದ ಬಳಿಕ ಹೀಗೆ 
ಹೇಳಿದನು: '"ನಾನು ಈ ದಿನ ಹೇಳಿದ ಎಲ್ಲಾ ಆಜ್ಞೆಗಳನ್ನು 
ಅನುಸರಿಸಲು ಜಾಗರೂಕರಾಗಿರಿ. ಅವುಗಳನ್ನು ನಿಮ್ಮ 
ಮಕ್ಕಳಿಗೂ ತಿಳಿಸಿ; ಕಟ್ಟಳಿಗಳನ್ನು ಸಂಪೂರ್ಣವಾಗಿ ಕ್ಕೆ 
ಗೊಳ್ಳುವಂತೆ ಅವರಿಗೆ ಬೋಧಿಸಿರಿ, ಕಲಿಸಿರಿ. 47ಡ್ರ್ಯ 
ಬೋಧನೆಗಳು ಮುಖ್ಯವಾದವುಗಳಲ್ಲ ಎಂದು ತಿಳಿಯ 
ಬೇಡಿ. ಅವು ನಿಮ್ಮ ಜೀವವಾಗಿವೆ. ನೀವು ತೆಗೆದುಕೊಳ್ಳಲು 
ಸಿದ್ಧರಾಗಿರುವ ಜೋರ್ಡನ್‌ ನದಿಯ ಆಚೆಕಡೆ 
ಯಲ್ಲಿರುವ ದೇಶದಲ್ಲಿ ಈ ಉಪದೇಶಗಳ ಮೂಲಕ 
ಬಹುಕಾಲ ಬದುಕುವಿರಿ.'' 


ನೆಬೋ ಪರ್ವತದ ಮೇಲೆ ಮೋಶೆ 

ಅದೇ ದಿನದಲ್ಲಿ ಯೆಹೋವನು ಮೋಶೆಯೊಂದಿಗೆ 
ಮಾತನಾಡಿ, "ಮೋವಾಬ್‌ ಪ್ರಾಂತ್ಯದಲ್ಲಿರುವ 
ಅಬಾರೀಮ್‌ ಪರ್ವತ ಸಾಲಿಗೆ ಹೋಗಿ ಅಲ್ಲಿ ನೆಬೋ 
ಪರ್ವತವನ್ನೇರು. ಇದು ಯೆರಿಕೋ ಕೋಟೆಗೆ ಎದುರಾಗಿ 
ಇದೆ. ಅಲ್ಲಿಂದ ನಾನು ಇಸ್ರೇಲರಿಗೆ ಕೊಡುವ ಕಾನಾನ್‌ 
ದೇಶವನ್ನು ನೀನು ನೋಡುವಿ. ನಿನ್ನ ಅಣ್ಣನಾದ 
ಆರೋನನು ಹೋರ್‌ ಬೆಟ್ಟದಲ್ಲಿ ಸತ್ತುಹೋದಂತೆಯೇ 
ನೀನೂ ನೆಬೋ ಪರ್ವತದ ಮೇಲೆ ಸಾಯುವೆ. 
5!ಯಾಕಂದರೆ ನೀವಿಬ್ಬರೂ ನನಗೆ ವಿರುದ್ಧವಾಗಿ ಪಾಪ 
ಮಾಡಿದಿರಿ. ಚಿನ್‌ ಮರುಭೂಮಿಯಲ್ಲಿರುವ ಕಾದೇಶ್‌ 
ಬಳಿಯಲ್ಲಿದ್ದ ಮೆರೀಬಾ ಎಂಬ ಸ್ಥಳದ ನೀರಿನ ಬಳಿಯಲ್ಲಿ 
ನೀನು ಜನರ ಮುಂದೆ ನನ್ನನ್ನು ಅವಮಾನಪಡಿಸಿದೆ. 
ನೀನು ನನ್ನನ್ನು ಮಹಾಪವಿತ್ರನೆಂದು ಗೌರವಿಸಬೇಕಿತ್ತು 
ಆದರೆ ನೀನು ಗೌರವಿಸಲಿಲ್ಲ. 5ಆದುದರಿಂದ ನಾನು 
ಇಸ್ರೇಲರಿಗೆ ಕೊಡುವ ದೇಶವನ್ನು ನೀನು ನೋಡುವೆ 
ಆದರೆ ಅದನ್ನು ಪ್ರವೇಶಿಸುವುದಿಲ್ಲ.'' 


ಮೋಶೆ ಇಸ್ರೇಲರನ್ನು ಆಶೀರ್ವದಿಸಿದ್ದು 
ಗ್ಗ ಥಿ ದೇವರ ಮನುಷ್ಯನಾದ ಮೋಶೆಯು ತಾನು 
ಸಾಯುವ ಮೊದಲು ಇಸ್ರೇಲರನ್ನು ಆಶೀರ್ವದಿ 
ಸಿದನು. `ಮೋಶೆಯು ಹೇಳಿದ್ದೇನೆಂದರೆ: 


""ಸೇಯೀರ್‌'ನಲ್ಲಿ ಮುಂಜಾನೆಯ ಬೆಳಕು ಪ್ರಕಾಶಿ 
ಸುವಂತೆ ಪಾರಾನ್‌ ಪರ್ವತಗಳ ಮೇಲಿನಿಂದ 
ಬೆಳಕು ಪ್ರಕಾಶಿಸುವಂತೆ ಯೆಹೋವನು 
ಸೀನಾಯಿನಿಂದ ಬಂದನು. ಆತನು ಹತ್ತು ಸಾವಿರ 
ಪರಿಶುದ್ಧರೊಂದಿಗೆ ಬಂದನು. ಆತನ ಬಲಶಾಲಿ 
ಗಳಾದ ಸೈನಿಕರು ಆತನೊಂದಿಗಿದ್ದರು. 
ಹಳಿದು, ಯೆಹೋವನು ತನ್ನ ಜನರನ್ನು 
ಪ್ರೀತಿಸುತ್ತಾನೆ. ಪವಿತ್ರ ಜನರೆಲ್ಲರೂ ಆತನ ಕೈ 


278 


ಗಳಲ್ಲಿರುವರು. ಆತನ ಕಾಲಬಳಿಯಲ್ಲಿ ಕುಳಿತು 
ಕೊಂಡು ಬೋಧನೆಯನ್ನು ಕೇಳುವರು. 

4 ಮೋಶೆಯು ಧರ್ಮಶಾಸ್ತ್ರವನ್ನು ಯಾಕೋಬನ 
ವಂಶದವರಿಗೆ ಕೊಟ್ಟನು. 

3. ಆಗ ಇಸ್ರೇಲಿನ ಜನರು ತಮ್ಮ ನಾಯಕರೊಂದಿಗೆ 
ಒಟ್ಟಾಗಿ ಸೇರಿದರು. ಅವರ ದೇವರರು 
ಯೆಶುರೂನಿನಲ್ಲಿ* ಅರಸನಾದನು. 


ರೂಬೇನನಿಗೆ ಆಶೀರ್ವಾದ 
6 ರೂಬೇನನು ನಾಶವಾಗದೆ ಉಳಿಯಲಿ ಆದರೆ 
ಅವನ ಕುಲದವರಲ್ಲಿ ಕೆಲವೇ ಮಂದಿ 
ಇರುವರು.'' 


ಯೆಹೂದನಿಗೆ ಆಶೀರ್ವಾದ 
ಯೆಹೂದನ ವಿಷಯವಾಗಿ ಮೋಶೆ ಹೇಳಿದ 
ಮಾತುಗಳು: 


“ಯೆಹೋವನೇ, ಯೆಹೂದದ ನಾಯಕನು 
ಸಹಾಯಕ್ಕಾಗಿ ಮೊರೆಯಿಡುವಾಗ ಅದನ್ನು 
ಆಲಿಸಿ ಅವನ ಜನರ ಬಳಿಗೆ ಕರೆದುಕೊಂಡು 
ಬಂದು ಅವರೊಂದಿಗೆ ಸೇರಿಸು. ಅವನನ್ನು ಬಲ 
ಗೊಳಿಸಿ ಶತ್ರುಗಳೊಂದಿಗೆ ಯುದ್ಧ ಮಾಡಲು 


ಲೇವಿಯರಿಗೆ ಆಶೀರ್ವಾದ 
*ಲೇವಿಯ ವಿಷಯವಾಗಿ ಮೋಶೆ ಹೇಳಿದ 


ಮಾತುಗಳು: 


""ಲೇವಿಯು ನಿನ್ನ ನಿಜವಾದ ಹಿಂಬಾಲಕ. ಅವನು 
ಊರೀಮ್‌ ತುಮ್ಮೀಮ್‌ ಇಟ್ಟು ಕೊಂಡಿರು 
ವನು. ಮಸ್ಸಾದಲ್ಲಿ ಲೇವಿಯರನ್ನು ನೀನು 
ಪರೀಕ್ಷಿಸಿದೆ. ಮೇರೀಬಾ ಬುಗ್ಗೆಯ ಬಳಿ ಅವರು 
ನಿನ್ನವರೆಂದು ನಿನಗೆ ಖಚಿತವಾಯಿತು. 

9 ಯೆಹೋವನೇ, ಅವರು ನಿನಗಾಗಿ ಚಿಂತಿ ಸಿದರು; 
ಸ್ವಂತ ಸಂಸಾರಕ್ಕಿಂತಲೂ ಹೆಚ್ಚಾಗಿ ನಿನ್ನನ್ನು ಪ್ರೀತಿ 
ಸಿದರು; ಅವರು ನಿನಗಾಗಿ ತಮ್ಮ ತಂದೆ ತಾಯಿ 
ಗಳನ್ನು ನಿರ್ಲಕ್ಷಿಸಿದರು; ಒಡ ಹುಟ್ಟಿದವರನ್ನೂ 
ಗುರುತಿಸಲಿಲ್ಲ. ಅವರು ತಮ್ಮ ಮಕ್ಕಳಿಗೆ 
ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ; ಅವರು ನಿನ್ನ 
ಕಟ್ಟಳೆಗಳನ್ನು ಅನುಸರಿಸಿ ಒಡಂ ಬಡಿಕೆಯನ್ನು 
ಕಾಪಾಡಿದರು. 





ಯೆಶುರೂನ ಇಸ್ರೇಲಿನ ಮತ್ತೊಂದು ಹೆಸರು. ಇದರರ್ಥ : "ಒಳ್ಳಯ 
'' ಅಥವಾ ""ಯಥಾರ್ಥ. 


10 


ಅವರು ಯಾಕೋಬ್ಯರಿಗೆ ನಿನ್ನ ವಿಧಿನಿಯಮ 
ಗಳನ್ನು ಕಲಿಸುವರು; ನಿನ್ನ ಕಟ್ಟಳೆಗಳನ್ನು ಇಸ್ರೇಲ 
ರಿಗೆ ಬೋಧಿಸುವರು. ಅವರು ನಿನ್ನ ಸನ್ನಿಧಾನ 
ದಲ್ಲಿ ಧೂಪ ಹಾಕುವರು. ಬಲ ಪೀಠದಲ್ಲಿ ನಿನಗೆ 
ಯಜ್ಜಾರ್ಪಣೆ ಮಾಡುವರು. 

ಯೆಹೋವನೇ, ಲೇವಿಯರಿಗೆ ಇರುವಂಥದನ್ನು 
ಆಶೀರ್ವದಿಸು; ಅವರು ಮಾಡಿದ್ದೆಲ್ಲಾ ನಿನಗೆ 
ಮೆಚ್ಚಿಕೆಯಾಗಲಿ. ಅವರ ಮೇಲೆ ಬೀಳುವವರನ್ನು 
ನಾಶಮಾಹು, ಅವರ ವೈರಿಗಳನ್ನು ಸೋಲಿಸು; 
ಅವರು ಮತ್ತೆ ಲೇವಿಯರ ಮೇಲೆ ಬೀಳದಂತೆ 
ಮಾಡು.'' 


ಬೆನ್ಯಾಮೀನನಿಗೆ ಆಶೀರ್ವಾದ 


ದ್ದೇನಂದರೆ: 


"ಯೆಹೋವನು ಬೆನ್ಯಾಮೀನನನ್ನು ಪ್ರೀತಿಸುತ್ತಾನೆ. 


ಆತನ ಬಳಿಯಲ್ಲಿ ಸುರಕ್ಸಿತವಾಗಿ ವಾಸ 


ಮಾಡುತ್ತಾನೆ. ಯೆಹೋವನು ಅವನನ್ನು ಯಾವಾ 


ಗಲೂ ಸಂರಕ್ಷಿಸುತ್ತಾನೆ. ಅವನ ಪ್ರಾಂತ್ಯದಲ್ಲಿ 
ಯೆಹೋವನು ವಾಸಿಸುವನು.' 


ಯೋಸೇಫನಿಗೆ ಆಶೀರ್ವಾದ 


ರ್ವದಿಸಲಿ: 


"ಯೆಹೋವನೇ, ಅವರಿಗೆ ಆಕಾಶದಿಂದ ಮಳೆ 


ಸುರಿಸು, ನೆಲದಿಂದ ಬುಗ್ಗೆಯು ಹೊರ ಬರಲಿ; 
ಸೂರ್ಯನು ಅವರಿಗೆ ಒಳ್ಳೆಯ ಫಲಗಳನ್ನು 
ಕೊಡಲಿ; ಪ್ರತಿ ತಿಂಗಳು ಒಳ್ಳೆಯ ಫಲಗಳನ್ನು 
ಕೊಡಲಿ. 

ಬೆಟ್ಟಗುಡ್ಡಗಳು ಉತ್ತಮವಾದ ಫಲಗಳನ್ನು 
ಫಲಿಸಲಿ. 

ಭೂಮಿಯು ಒಳ್ಳೆಯದನ್ನು ಯೋಸೇಫನಿಗೆ 
ಕೊಡಲಿ. ಯೋಸೇಫನು ತನ್ನ ಸಹೋದರರಿಂದ 
ಬೇರ್ಪಡಿಸಿಕೊಂಡಿರುವನು. ಆದುದರಿಂದ 
ಉರಿಯುವ ಪೊದೆಯಲ್ಲಿರುವ ಯೆಹೋವನು 
ಉತಮವಾದವುಗಳನ್ನು ಯೋಸೇಫನಿಗೆ 
ಕೊಡಲಿ. 

ಯೋಸೇಫನು ಬಲಶಾಲಿಯಾದ ಗೂಳಿಯಂತಿ 
ದ್ದಾನೆ. ಅವನ ಇಬ್ಬರು ಮಕ್ಕಳು ಗೂಳಿಯ 
ಕೊಂಬುಗಳಂತೆ ಬೇರೆಯವರನ್ನು ದೂಡಿ 


279 


ಧರ್ಮೋಪದೇಶಕಾಂಡ 33:10-23 


ಲೋಕದ ಅಂಚೆಗೆ ತಳ್ಳಿ ಬಿಡುತ್ತಾರೆ. ಮನಸ್ಸೆ 


ಯೊಂದಿಗೆ ಸಾವಿರಗಟ್ಟಲೆ ಜನರಿದ್ದಾರೆ. ಎಫ್ರಾ 
ಯೀಮನೊಂದಿಗೆ ಹತ್ತು ಸಾವಿರ ಜನರಿದ್ದಾರೆ.'' 


ಜೆಬುಲೂನನಿಗೆ ಮತ್ತು ಇಸ್ಲಾಕಾರನಿಗೆ 
ಆಶೀರ್ವಾದಗಳು 


ದ್ಹೇನೆಂದರೆ: 


19 


'೭ಬೆನ್ಯಾಮೀನನ ವಿಷಯವಾಗಿ ಮೋಶೆಯು ಹೇಳಿ 


3 ಯೋಸೇಫನ ಪ್ರಾಂತ್ಯವನ್ನು ಯೆಹೋವನು ಆಶೀ 


21 


““ಜೆಬುಲೂನನೇ, ನೀನು ಹೊರಗೆ ಹೋಗುವಾಗ 
ಸಂತೋಷವಾಗಿರು. ಇಸ್ಲಾಕಾರನೇ, ನೀನು ನಿನ್ನ 
ಗುಡಾರದೊಳಗಿರುವಾಗ ಸಂತೋಷದಿಂದಿರು. 
ಅವರು ತಮ್ಮ ಪರ್ವತಗಳಿಗೆ ಜನರನ್ನು ಕರೆ 
ಯುವರು. ಅಲ್ಲಿ ಅವರು ಉತ್ತಮ ಯಜ್ಞವನ್ನು 
ಅರ್ಪಿಸುವರು. ಸಮುದ್ರದಿಂದ ಐಶ್ವರ್ಯವನ್ನು 
ತೆಗೆಯುವರು. ಸಮುದ್ರ ದಡದಿಂದ 
ನಿಕ್ಷೇಪವನ್ನೆತ್ತುವರು.'' 


ಗಾದನಿಗೆ ಆಶೀರ್ವಾದಗಳು 


ಗಾದನಿಗೆ ಮೋಶೆಯು ಹೇಳಿದ್ದೇನೆಂದರೆ: 


""ಗಾದನಿಗೆ ವಿಸ್ತಾರವಾದ ಪ್ರಾಂತ್ಯವನ್ನು ಕೊಟ್ಟ 
ದೇವರಿಗೆ ಸ್ತೋತ್ರ. ಗಾದನು ಸಿಂಹದಂತಿರು 
ವನು; ಹೊಂಚು ಹಾಕುತ್ತಾ ಕಾಯುತ್ತಾ 
ಇರುವನು. ಫಕ್ಕನೆ ಪ್ರಾಣಿಯ ಮೇಲೆ ಹಾರಿ 
ಅದನ್ನು ಸೀಳಿಬಿಡುವನು. 
ಅದರ ಒಳ್ಳೆಯ ಭಾಗವನ್ನು ತನಗೆ ಆರಿಸಿ 
ಕೊಳ್ಳುವನು. ರಾಜನ ಭಾಗವನ್ನು ತಾನಿಟ್ಟು 
ಕೊಳ್ಳುವನು. ಜನರ ನಾಯಕರು ಆತನ ಬಳಿಗೆ 
ಬರುವರು. ಯೆಹೋವನು ಒಳ್ಳೆಯ ದೆಂದು 
ಹೇಳುವ ಕಾರ್ಯಗಳನ್ನು ಮಾಡುವನು. 
ಇಸ್ರೇಲ್‌ ಜನರಿಗೆ ಸರಿಯಾದ ಕಾರ್ಯವನ್ನೇ 
ಮಾಡುವನು.” 


ದಾನನಿಗೆ ಆಶೀರ್ವಾದಗಳು 
ಮೋಶೆಯು ದಾನನ ವಿಷಯವಾಗಿ ಹೀ 


ಹೇಳಿದನು: 


""ದಾನನು ಸಿಂಹದ ಮರಿ; ಬಾಷಾನಿನಿಂದ 


ನೆಗೆಯುವನು.'' 


ನಫ್ತಾಲಿಗೆ ಆಶೀರ್ವಾದಗಳು 





ಮಾತುಗಳು: 


ಮೋಶೆಯು ಜೆಬೂಲೂನ್‌ ವಿಷಯವಾಗಿ ಹೇಳಿ 


ಗೆ 


ಚಿಮೋಶೆಯು ನಫ್ತಾಲಿಯ ವಿಷಯವಾಗಿ ಹೇಳಿದ 


ಧರ್ಮೋಪದೇಶಕಾಂಡ 33:24-34:9 


25 


26 


27 


""ನಫ್ತಾಲಿಯೇ, ನಿನಗೆ ಉತ್ತಮವಾದ ವಸ್ತುಗಳು 
ಅಧಿಕವಾಗಿ ದೊರೆಯುತ್ತವೆ. ಯೆಹೋವನು 
ನಿನ್ನನ್ನು ನಿಜವಾಗಿಯೂ ಆಶೀರ್ವದಿಸುವನು. 
ಗಲಿಲಾಯದ ಬಳಿಯಲಿರುವ ಪ್ರಾಂತ್ಯವು ನಿನಗೆ 
ದೊರಕುವದು.'' 


ಅಶೇರನಿಗೆ ಆಶೀರ್ವಾದ 
24ಅಶೇರನ ವಿಷಯವಾಗಿ ಮೋಶೆಯ ಮಾತುಗಳು: 


""ಮಕ್ಕಳಲ್ಲಿ ಅಶೇರನೇ ಹೆಚ್ಚಾಗಿ ಆಶೀರ್ವದಿ 
ಸಲ್ಪಟ್ಟವನು. ಅವನ ಅಣ್ಣತಮ್ಮಂದಿರೊಳಗೆ 
ಅವನೇ ಅಚ್ಚುಮೆಚ್ಚಿನವನಾಗಲಿ. ಎಣ್ಣೆಯಲ್ಲಿ 
ಅವನು ತನ್ನ ಕಾಲುಗಳನ್ನು ತೊಳೆಯಲಿ. 
ನಿನ್ನ ಬಾಗಿಲುಗಳಲ್ಲಿ ಬೀಗವಿರುವದು. ಅವು 
ಕಬ್ಬಿಣದಿಂದಲೂ ಹಿತ್ತಾಳಿಯಿಂದಲೂ ಮಾಡ 
ಲ್ಪಟ್ಟಿವೆ. ನಿನ್ನ ಜೀವಮಾನ ಕಾಲವೆಲ್ಲಾ ನೀನು 
ಬಲಶಾಲಿಯಾಗಿರುವೆ.'' 


ಮೋಶೆಯು ದೇವರನ್ನು ಸ್ತುತಿಸುವುದು 
ಯೆಶುರೂನೇ, "ನಮ್ಮ ದೇವರ ಹಾಗೆ ಬೇರೆ 
ದೇವರುಗಳಿಲ್ಲ. ಮೋಡಗಳ ಮೇಲೆ ಮಹಿಮಾ 
ರೂಢನಾಗಿ ಸವಾರಿ ಮಾಡುತ್ತಾ ಆಕಾಶದಿಂದ 
ನಿನಗೆ ಸಹಾಯಿಸಲು ಬರುವನು. 


ಆತನು ನಿರಂತರಕ್ಕೂ ಜೀವಿಸುವವನಾಗಿದ್ದಾನೆ. 
ಆತನೇ ನಿನ್ನ ಆಶ್ರಯಸ್ಥಾನ. ಆತನ ಸಾಮರ್ಥ್ಯ 
ಸದಾಕಾಲವಿರುವದು. ಆತನು ನಿನ್ನನ್ನು ಸಂರಕ್ಷಿಸಿ 
ಕಾಪಾಡುವನು; ನಿನ್ನ ದೇಶವನ್ನು ಬಿಟ್ಟು 
ಹೋಗಲು ಜನರನ್ನು ದೂಡುವನು; "ವೈರಿ 
ಗಳನ್ನು ನಾಶ ಮಾಡಿರಿ' ಎಂದು ಹೇಳುವನು. 





ಇಸ್ರೇಲ್‌ ಸುರಕ್ಕಿತವಾಗಿ ಜೀವಿಸುವುದು. 
ಯಾಕೋಬನ ಬಾವಿ ಅವರ ವಶದಲ್ಲಿದೆ. 
ಧಾನ್ಯದ ಮತ್ತು ದ್ರಾಕ್ಟಾರಸದ ದೇಶವು ಅವರಿಗೆ 
ದೊರಕುತ್ತದೆ. ಆ ದೇಶಕ್ಕೆ ಅಧಿಕವಾಗಿ ಮಳೆ 
ಸುರಿಯುವುದು. 


ಇಸ್ರೇಲೇ, ನೀನು ಆಶೀರ್ವದಿಸಲ್ಪಟ್ಟವನು. ನಿನ್ನ 
ಹಾಗೆ ಯಾವ ದೇಶವೂ ಇರದು. ಯೆಹೋವನು 
ನಿನ್ನನ್ನು ರಕ್ಷಿಸಿದನು. ಆತನು ನಿನ್ನನ್ನು ಕಾಪಾಡುವ 
ಬಲವಾದ ಗುರಾಣಿ. ಆತನು ನಿನಗೆ ಶಕ್ತಿಯುತ 
ವಾದ ಖಡ್ಗ. ವೈರಿಗಳು ನಿನಗೆ ಭಯಪಡುವರು. 


280 


ನೀನು ಅವರ ಪವಿತ್ರ, ಸ್ಥಳವನ್ನು ತುಳಿದು 
0 ಲ 
ಬಿಹುವೆ!'' 


ಮೋಶೆಯ ಮರಣ 
34 ಮೋಶೆಯು ನೆಬೋ ಬೆಟ್ಟವನ್ನು ಹತ್ತಿದನು. 
ಅವನು ಮೋವಾಬಿನ ಜೋರ್ಡನ್‌ ಕಣಿವೆ 
ಯಿಂದ ಪಿಸ್ಲಾ ಬೆಟ್ಟದ ಮೇಲಕ್ಕೆ ಬಂದನು. ಇದು 
ಜೋರ್ಡನ್‌ ನದಿಯ ಆಚಿಕಡೆಯಲ್ಲಿರುವ ಯೆರಿಕೋ 
ಊರಿನ ಎದುರಿನಲ್ಲಿದೆ. ಯೆಹೋವನು ಮೋಶೆಗೆ 
ಗಿಲ್ಯಾದಿನಿಂದ ದಾನ್‌ವರೆಗಿದ್ದ ಎಲ್ಲಾ ಪ್ರದೇಶವನ್ನು 
ತೋರಿಸಿದನು. ಮೋಶೆಗೆ ಯೆಹೋವನು ನಫ್ತಾಲಿ, 
ಎಫ್ರಾಯೀಮ್‌. ಮನಸ್ಸೆ ಪ್ರಾಂತ್ಯಗಳನ್ನು ತೋರಿಸಿದನು. 
ಯೆಹೂದ ಪ್ರಾಂತ್ಯವನ್ನು ಮೆಡಿಟರೇನಿಯನ್‌ ಸಮುದ್ರ 
ದವರೆಗೂ ತೋರಿಸಿದನು. "ಯೆಹೋವನು ಮೋಶೆಗೆ 
ನೆಗೆವ್‌ ಮತ್ತು ಚೋಗರೂರಿನಿಂದ ಖರ್ಜೂರದ ಮರ 
ಗಳ ಪಟ್ಟಣವಾದ ಯೆರಿಕೋ ಪಟ್ಟಣದವರೆಗಿರುವ ಕಣಿವೆ 
ಯನ್ನು ತೋರಿಸಿದನು. ಯೆಹೋವನು ಮೋಶೆಗೆ ಹೇಳಿ 
ದ್ವೇನೆಂದರೆ: ""ಈ ದೇಶವನ್ನು ನಾನು ಅಬ್ರಹಾಮನಿಗೆ, 
ಇಸಾಕನಿಗೆ, ಯಾಕೋಬನಿಗೆ ವಾಗ್ದಾನ ಮಾಡಿದ್ದೇನೆ. 
ನಿಮ್ಮ ಸಂತತಿಯವರಿಗೆ ನಾನು ಈ ದೇಶವನ್ನು ಕೊಹು 
ವೆನು ಎಂದು ಹೇಳಿದ್ದೆನು. ಆ ದೇಶವನ್ನು ನೀನು ನೋಡು 
ವಂತೆ ಮಾಡಿದೆನು. ಆದರೆ ನೀನು ಅದರೊಳಗೆ 
ಪ್ರವೇಶಿಸುವುದಿಲ್ಲ.'' 
ಮೋವಾಬ್‌ ದೇಶದಲ್ಲಿ ಯೆಹೋವನ ಸೇವಕನಾದ 
ಮೋಶೆಯು ಸತ್ತು ಹೋದನು. ಯೆಹೋವನು ಅವನಿಗೆ 
ಹಾಗೆ ಆಗುತ್ತದೆಂದು ಮುಂಚೆಯೇ ತಿಳಿಸಿದ್ದನು. 
ಯೆಹೋವನು ಮೋಶೆಯನ್ನು ಮೋವಾಬ್‌ನಲ್ಲಿ ಹೂಳಿ 
ಟ್ವನು. ಇದು ಬೇತ್ಸೆಗೋರ್‌ ತಗ್ಗಿಗೆ ಎದುರಾಗಿದೆ. ಆದರೆ 
ಮೋಶೆಯನ್ನು ಸಮಾಧಿ ಮಾಡಿದ ಸ್ಥಳವು ಇದುವರೆಗೆ 
ಯಾರಿಗೂ ಗೊತ್ತಾಗಲಿಲ್ಲ. "ಮೋಶೆಯು ಸಾಯುವಾಗ 
ನೂರಿಪ್ಪತ್ತು ವರ್ಷದವನಾಗಿದ್ದನು. ಅವನು ಸಾಯುವ 
ತನಕ ಬಲಶಾಲಿಯಾಗಿಯೇ ಇದ್ದನು. ಅವನ ಕಣ್ಣು 
ಮೊಬ್ಬಾಗಿರಲಿಲ್ಲ. ₹ಇಸ್ರೇಲರು ಮೋಶೆಗಾಗಿ ಮೂವತ್ತು 
ದಿವಸಗಳ ತನಕ ಗೋಳಾಡಿದರು. ಶೋಕದ ದಿವಸಗಳು 
ಕಳೆಯುವ ತನಕ ಅವರು ಮೋವಾಬಿನಲ್ಲಿದ್ದ 
ಜೋರ್ಡನ್‌ ಕಣಿವೆಯಲ್ಲಿ ತಂಗಿದ್ದರು. 


ಯೆಹೋಶುವನು ಇಸ್ರೇಲರ ಹೊಸ ನಾಯಕ 
ಮೋಶೆಯು ಯೆಹೋಶುವನ ಮೇಲೆ ತನ್ನ ಕೈಗಳ 
ನ್ನಿಟ್ಟು ಅವನನ್ನು ನಾಯಕನನ್ನಾಗಿ ನೇಮಿಸಿದನು. ಆಗ 
ನೂನನ ಮಗನಾದ ಯೆಹೋಶುವನು ಜ್ಞಾನದ ಆತ್ಮ 
ನಿಂದ ತುಂಬಲ್ಬಟ್ಟವನಾದನು. ಇಸ್ರೇಲಿನ ಜನರು 


281 


ಯೆಹೋಶುವನಿಗೆ ವಿಧೇಯರಾದರು. ಯೆಹೋವನು 
ಮೋಶೆಗೆ ಆಜ್ಞಾಪಿಸಿದ್ದನ್ನೆಲ್ಲಾ ಇಸ್ರೇಲರು ಮಾಡಿದರು. 

ಮೋಶೆಯಂಥ ಪ್ರವಾದಿಯು ಇಸ್ರೇಲರಿಗೆ 
ದೊರೆಯಲೇ ಇಲ್ಲ. ಯೆಹೋವನು ಅವನೊಂದಿಗೆ 
ಮುಖಾಮುಖಿಯಾಗಿ ಮಾತನಾಡಿದನು. !! ಈಜಿಪ್ಟ್‌ 
ದೇಶದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕಾಗಿ 





ಧರ್ಮೋಪದೇಶಕಾಂಡ 34:10-12 


ಯೆಹೋವನು ಮೋಶೆಯನ್ನು ಕಳುಹಿಸಿದನು. ಅದನ್ನು 
ಫರೋಹನೂ ಅವನ ಪರಿವಾರದವರೂ ಅಧಿಕಾರಿಗ 
ಳೆಲ್ಲರೂ ನೋಡಿದರು. ಯಾವ ಪ್ರವಾದಿಯೂ ಮೋಶೆ 
ಮಾಡಿದ ಸೂಚಕಕಾರ್ಯಗಳನ್ನು ಮಾಡಲಿಲ್ಲ. 
ಇಸ್ರೇಲಿನ ಎಲ್ಲಾ ಜನರು ಮೋಶೆ ಮಾಡಿದ್ದನ್ನು 
ನೋಡಿದ್ದರು. 





282 


ಯೆಹೋಶುವನು 


ದೇವರು ಯೆಹೋಶುವನನ್ನು ಇಸ್ರೇಲರ 
ನಾಯಕನನ್ನಾಗಿ ಆರಿಸಿದನು 

ಮೋಶೆಯು ಯೆಹೋವನ ಸೇವಕನಾಗಿದ್ದನು. 

ನೂನನ ಮಗನಾದ ಯೆಹೋಶುವನು ಮೋಶೆಯ 
ಸಹಾಯಕನಾಗಿದ್ದನು. ಮೋಶೆಯ ಮರಣಾನಂತರ 
ಯೆಹೋವನು ಯೆಹೋಶುವನೊಡನೆ ಮಾತನಾಡಿ, 
2""ನನ್ನ ಸೇವಕನಾದ ಮೋಶೆಯು ಸತ್ತನು. ಈಗ ನೀನು 
ಮತ್ತು ಈ ಜನರು ಜೋರ್ಡನ್‌ ನದಿಯನ್ನು ದಾಟಿ 
ಹೋಗಬೇಕು. ಇಸ್ರೇಲಿನ ಜನರಾದ ನಿಮಗೆ ನಾನು 
ಕೊಡಲಿರುವ ದೇಶಕ್ಕೆ ನೀವು ಹೋಗಬೇಕು. 3ನಾನು ಆ 
ದೇಶವನ್ನು ನಿಮಗೆ ಕೊಡುವುದಾಗಿ ಮೋಶೆಗೆ ವಾಗ್ದಾನ 
ಮಾಡಿದ್ದೇನೆ. ಆದ್ದರಿಂದ ನೀವು ಕಾಲಿಡುವ ಪ್ರದೇಶವ 
ನ್ನೆಲ್ಲ ನಿಮಗೆ ಕೊಡುತ್ತೇನೆ. "ಅರಣ್ಯ ಮತ್ತು ಲೆಬನೋನ್‌ 
ಪರ್ವತ ಇವುಗಳನ್ನು ಮೊದಲುಗೊಂಡು ಯೂಫ್ರೇ 
ಟೀಸ್‌ ಮಹಾನದಿಯವರೆಗಿರುವ ಹಿತ್ತಿಯರ ಪ್ರದೇಶ 
ವೆಲ್ಲ ನಿಮ್ಮದಾಗುವುದು. ನಿಮ್ಮ ಪ್ರದೇಶವು ಪಶ್ಚಿಮದ 
ಲ್ಲಿನ ಮೆಡಿಟರೇನಿಯನ್‌ ಸಮುದ್ರದವರೆಗೆ ವಿಸ್ತರಿಸಿ 
ಕೊಳ್ಳುವುದು. *ನಾನು ಮೋಶೆಯ ಸಂಗಡ ಇದ್ದಂತೆ ನಿನ್ನ 





ಸಂಗಡವೂ ಇರುತ್ತೇನೆ. ನಿನ್ನ ಜೀವಮಾನದಲ್ಲಿ 
ಯಾವನೂ ನಿನ್ನನ್ನು ತಡೆಯಲಾರನು. ನಾನು ನಿನ್ನನ್ನು 


ಕೈಬಿಡುವುದಿಲ್ಲ: ತೊರೆದು ಬಿಡುವುದಿಲ್ಲ'' ಎಂದು 
ಹೇಳಿದನು. 

6"ಯೆಹೋಶುವನೇ, ನೀನು ಸ್ಥಿರಚಿತ್ತನಾಗಿರಬೇಕು; 
ಧೈರ್ಯವಂತನಾಗಿರಬೇಕು; ಈ ಜನರು ತಮ್ಮ ದೇಶ 
ವನ್ನು ಪಡೆಯುವುದಕ್ಕೆ ನೀನು ಇವರ ಮುಂದಾಳಾಗಿ 
ನಡೆಸಬೇಕು. ನಾನು ಇವರಿಗೆ ಈ ಪ್ರದೇಶವನ್ನು ಕೊಡು 
ವುದಾಗಿ ಇವರ ಪೂರ್ಪಿಕರಿಗೆ ವಾಗ್ದಾನ ಮಾಡಿದ್ದೇನೆ. 
7ಆದರೆ ನೀನು ಇನ್ನೊಂದು ವಿಷಯದಲ್ಲಿ ಯೂ ಸ್ಥಿರ 
ಚಿತ್ತನಾಗಿರಬೇಕು; ಧೈರ್ಯವಂತನಾಗಿರಬೇಕು. ನನ್ನ 
ಸೇವಕನಾಗಿದ್ದ ಮೋಶೆಯು ನಿನಗೆ ಕೊಟ್ಟ ಆಜ್ಞೆಗಳನ್ನು 
ನೀನು ನಿಶ್ಚಿತವಾಗಿ ಪಾಲಿಸಬೇಕು. ಅವನ ಧರ್ಮೋಪ 
ದೇಶವನ್ನೆಲ್ಲ ಚಾಚೂತಪ್ಪದೆ ಅನುಸರಿಸಿದ್ದೇ ಆದರೆ ನೀನು 
ಮಾಡುವ ಎಲ್ಲ ಕಾರ್ಯಗಳಲ್ಲಿ ನಿನಗೆ ಜಯ ಸಿಗುವುದು 
ಖಂಡಿತ. ₹ಆ ಧರ್ಮಗ್ರ ಂಥದಲ್ಲಿ ಬರೆದ ವಿಷಯಗಳನ್ನು 


ಸದಾ ನೆನಪಿಡು. ಹಗಲೂ ರಾತ್ರಿ ಆ ಗ್ರಂಥವನ್ನು 
ಧ್ಯಾನಿಸು. ಆಗ ಅದರಲ್ಲಿ ಬರೆದ ವಿಷಯಗಳಿಗೆ ನೀನು 
ನಿಶ್ಚಿತವಾಗಿ ವಿಧೇಯನಾಗಿರುವೆ. ನೀನು ಹೀಗೆ ಮಾಡಿ 
ದರೆ ನೀನು ಮಾಹುವ ಪ್ರತಿಯೊಂದು ಕಾರ್ಯದಲ್ಲಿ 
ನೀನು ವಿವೇಕಶಾಲಿಯಾಗುವೆ ಮತ್ತು ಜಯಶಾಲಿ 
ಯಾಗುವೆ. ೨ನೆನಪಿಹು, ನೀನು ಸ್ಥಿರಚಿತ್ತನಾಗಿರ 
ಬೇಕೆಂತಲೂ ಧೈರ್ಯಶಾಲಿಯಾಗಿರಬೇಕೆಂತಲೂ 
ನಾನು ನಿನಗೆ ಆಜ್ಞಾಪಿಸುತ್ತೇನೆ. ಆದ್ದರಿಂದ ಹೆದರಬೇಡ, 
ಯಾಕಂದರೆ ನೀನು ಹೋದಲ್ಲೆಲ್ಲ ಯೆಹೋವನಾದ ನಿನ್ನ 
ದೇವರೇ ನಿನ್ನ ಸಂಗಹ ಇರುವನು'' ಎಂದು ಹೇಳಿದನು. 


ಯೆಹೋಶುವನು ಅಧಿಪತ್ಯವನ್ನು ವಹಿಸಿಕೊಂಡನು 

10 ಯೆಹೋಶುವನು ಜನಾಧಿಪತಿಗಳಿಗೆ, !!""ನೀವು 
ಪಾಳೆಯದ ಎಲ್ಲಾ ಕಡೆಗೆ ಹೋಗಿ ಜನರಿಗೆ ಸಿದ್ದವಾಗಿರಲು 
ತಿಳಿಸಿರಿ; ಸ್ವಲ್ಪ ಆಹಾರವನ್ನು ಸಿದ್ಧಪಡಿಸಿಕೊಳ್ಳಲು ಹೇಳಿರಿ. 
ಇನ್ನು ಮೂರು ದಿವಸಗಳಲ್ಲಿ ನಾವು ಈ ಜೋರ್ಡನ್‌ 
ನದಿಯನ್ನು ದಾಟಿ ಹೋಗುವೆವು. ನಾವು ಹೋಗಿ 
ಯೆಹೋವನಾದ ನಮ್ಮ ದೇವರು ನಮಗೆ ಕೊಡುವ ದೇಶ 
ವನ್ನು ವಶಪಡಿಸಿಕೊಳ್ಳುವೆವು ಎಂದು ಹೇಳಿರಿ'' ಎಂದು 
ಆಜ್ಞಾಪಿಸಿದನು. 

12 ಅನಂತರ ಯೆಹೋಶುವನು ರೂಬೇನ್ಯರ, ಗಾದ್ಯರ 
ಮತ್ತು ಮನಸ್ಸೆಕುಲದ ಅರ್ಧಜನರ ಜೊತೆಗೆ ಮಾತನಾಡಿ 
ಅವರಿಗೆ, 3""ಯೆಹೋವನ ಸೇವಕನಾದ ಮೋಶೆಯು 
ನಿಮಗೆ ಹೇಳಿದ್ದನ್ನು ನೆನಪು ಮಾಡಿಕೊಳ್ಳಿರಿ. ನಿಮ್ಮ 
ದೇವರಾದ ಯೆಹೋವನು ವಿಶ್ರಾಂತಿಗಾಗಿ ಒಂದು ದೇಶ 
ವನ್ನು ನಿಮಗೆ ಕೊಡುವುದಾಗಿ ವಾಗ್ದಾನ ಮಾಡಿದ್ದನು. 
ಯೆಹೋವನು ಈಗಾಗಲೇ ಜೋರ್ಡನ್‌ ನದಿಯ 
ಪೂರ್ವದ ಪ್ರದೇಶ ವನ್ನು ನಿಮಗೆ ಕೊಟ್ಟಿದ್ದಾನೆ. ನಿಮ್ಮ 
ಹೆಂಡಂದಿರು, ಮಕ್ಕಳು ಮತ್ತು ನಿಮ್ಮ ದನಕುರಿಗಳು ಈ 
ಪ್ರದೇಶದಲ್ಲಿಯೇ ಇರಬಹುದು. ಆದರೆ ನಿಮ್ಮ 
ಯೋಧರು ನಿಮ್ಮ ಸಹೋದರರ ಸಂಗಡ ಜೋರ್ಡನ್‌ 
ನದಿಯನ್ನು ದಾಟಬೇಕು. ನೀವು ಯುದ್ಧಸನ್ನದ್ಧರಾಗಿ 
ನಿಮ್ಮ ಸಹೋದರರಿಗೆ ಅವರ ದೇಶವನ್ನು ಪಡೆಯು 


283 





ವದರಲ್ಲಿ ಸಹಾಯ ಮಾಡಬೇಕು. "ಯೆಹೋವನು 
ನಿಮ್ಮ ವಿಶ್ರಾಂತಿಗಾಗಿ ಒಂದು ಸ್ಥಳವನ್ನು ಕೊಟ್ಟಿದ್ದಾನೆ. 
ಯೆಹೋವನು ನಿಮ್ಮ ಸಹೋದರರಿಗಾಗಿಯೂ ಒಂದು 
ಸ್ಥಳವನ್ನು ಕೊಡುತ್ತಾನೆ. ಆದರೆ ನಿಮ್ಮ ದೇವರಾದ 
ಯೆಹೋವನು ಅವರಿಗೆ ಕೊಡುವ ದೇಶವನ್ನು ಅವರು 
ಪಡೆದುಕೊಳ್ಳುವವರೆಗೆ ನೀವು ನಿಮ್ಮ ಸಹೋದರರಿಗೆ 
ಸಹಾಯ ಮಾಡಬೇಕು. ಆಮೇಲೆ ನೀವು ಜೋರ್ಡನ್‌ 
ನದಿಯ ಪೂರ್ವದಿಕ್ಕಿನಲ್ಲಿರುವ ನಿಮ್ಮ ದೇಶಕ್ಕೆ ಹೋಗ 
ಬಹುದು. ಯೆಹೋವನ ಸೇವಕನಾದ ಮೋಶೆಯು 
ನಿಮಗೆ ಕೊಟ್ಟ ದೇಶವು ಅದೇ ಆಗಿದೆ'' ಎಂದನು. 

16ಆಗ ಅವರು ಯೆಹೋಶುವನಿಗೆ, "ನೀನು ಆಜ್ಞಾಪಿ 
ಸಿದ್ದನ್ನೆಲ್ಲಾ ನಾವು ಮಾಡುತ್ತೇವೆ; ನೀನು ನಮ್ಮನ್ನು ಕಳಿಸಿ 
ದ್ದಲ್ಲಿಗೆಲ್ಲ” ಹೋಗುತ್ತೇವೆ. “ನಾವು ಮೋಶೆಯ” ಆಜ್ಞೆ 
ಗಳನ್ನೆಲ್ಲಾ ಪಾಲಿಸಿದೆವು. ಅದೇ ರೀತಿ ನಿನ್ನ ಆಜೆ ್ಹಿಗಳನ್ನಲ್ಲಾ 
ಪಾಲಿಸುತ್ತೇವೆ. ನಿನ್ನ ದೇವರಾದ "ಯೆಹೋವನು 
ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರಲಿ. 
ಯಾರಾದರೂ ನಿನ್ನ ಆಜ್ಜಿಗಳನ್ನು ಉಲ್ಲಂಘಿಸಿದರೆ 
ಅಥವಾ ಯಾರಾದರೂ ನಿನ್ನನ್ನು ವಿರೋಧಿಸಿದರೆ ಅವ 


ನನ್ನು ಕೊಲ್ಲಲಾಗುವುದು. ನೀನು ಮಾತ್ರ ಸ್ಥಿರಚಿತ್ತ 


ನಾಗಿರು; ಧೈರ್ಯಶಾಲಿಯಾಗಿರು'' ಎಂದು ಹೇಳಿದರು. 


ಜಿರಿಕೋದಲ್ಲಿ ಗೂಢಚಾರರು 

ನೂನನ ಮಗನಾದ ಯೆಹೋಶುವನು ಮತ್ತು 
ಶಯ ಜನರು ಆಕಾಶಿಯಾದಲ್ಲಿ* ಬಿಡಾರ ಮಾಡಿ 
ದ್ದರು. ಯೆಹೋಶುವನು ಇಬ್ಬರು ಗೂಢಚಾರರನ್ನು 
ಜೆರಿಕೋ ಪಟ್ಟಣದ ಬಗ್ಗೆ ತಿಳಿದುಕೊಳ್ಳಲು ಕಳುಹಿ 
ಸಿದನು. ಈ ಜನರನ್ನು ಯೆಹೋಶುವನು ಕಳುಹಿಸಿದ 
ಸಂಗತಿ ಬೇರೆ ಯಾರಿಗೂ ತಿಳಿದಿರಲಿಲ್ಲ. "ಹೋಗಿ ಆ 
ಜಿರಿಕೋ ನಗರವನ್ನು ಬಹಳ ಸೂಕ್ಷ್ಮವಾಗಿ ಪರೀಕ್ಸಿಸಿರಿ'' 
ಎಂದು ಯೆಹೋಶುವನು ಆ ಗೂಢಚಾರರಿಗೆ 
ಹೇಳಿದ್ದನು. ಅವರಿಬ್ಬರು ಜೆರಿಕೋ ನಗರಕ್ಕೆ ಹೋಗಿ 
ಒಬ್ಬ ವೇಶ್ಯೆಯ ಮನೆಯಲ್ಲಿ ಇಳಿದುಕೊಂಡರು. ಆ 

ಹೆಂಗಸಿನ ಹೆಸರು "ರಾಹಾಬ'. 
2ಆಗ ಯಾರೋ ಒಬ್ಬರು ಜಿರಿಕೋ ನಗರದ ರಾಜ 


ನಿಗೆ, “ನಿನ್ನೆ ರಾತ್ರಿ ಇಸ್ರೇಲರ ಕಡೆಯ ಕೆಲವರು ನಮ್ಮ 


ದೇಶದ ದೌರ್ಬಲ್ಯಗಳನ್ನು ಕಂಡುಹಿಡಿಯುವುದಕ್ಕಾಗಿ 
ಬಂದಿದ್ದಾರೆ'' ಎಂದು ಹೇಳಿದರು. 


3ಆಗ ಜಿರಿಕೋ ನಗರದ ಅರಸನು ರಾಹಾಬಳಿಗೆ, “ನಿನ್ನ 


ಮನೆಗೆ ಬಂದು ಇಳಿದುಕೊಂಡ ಆ ಜನರನ್ನು ಬಚ್ಚಿಡ 
ಬೇಡ. ಅವರನ್ನು ಹೊರಗೆ ಕರೆದುಕೊಂಡು ಬಾ. ಅವರು 
ನಮ್ಮ ದೇಶದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಬಂದಿದ್ದಾರೆ'' 
ಎಂದು ಹೇಳಿ ಕಳುಹಿಸಿದನು. 





ಆಕಾಶಿಯಾ ಅಥವಾ ""ಶಿಟ್ಟೀಮ್‌,'' ಜೋರ್ಡನ್‌ ನದಿಯ 


ಪೂರ್ವದಿಕ್ಕಿನಲ್ಲಿರುವ ಒಂದು ಊರು. 


ಯೆಹೋಶುವನು 1:15-2:13 


*ರಾಹಾಬಳು ಈ ಇಬ್ಬರನ್ನು ಅಡಗಿಸಿಟ್ಟಿದ್ದಳು. ಅದರೆ 
ಆಕೆಯು, "“ಇಬ್ಬರು ಮನುಷ್ಯರು ಇಲ್ಲಿಗೆ ಬಂದಿದ್ದರು, 
ಆದರೆ ಅವರು ಎಲ್ಲಿಂದ ಬಂದಿದ್ದರೆಂಬುದು ನನಗೆ 
ಗೊತ್ತಿರಲಿಲ್ಲ. "ಸಾಯಂಕಾಲ ನಗರದ ದ್ವಾರವನ್ನು 
ಮುಚ್ಚುವ ಸಮಯವಾದಾಗ ಅವರು ಹೊರಟು 
ಹೋದರು. ಅವರು ಎಲ್ಲಿಗೆ ಹೋದರೆಂಬುದು ನನಗೆ 
ತಿಳಿಯದು. ಆದರೂ ನೀವು ಬೇಗ ಹೋದರೆ ಅವರನ್ನು 
ಹಿಡಿಯಬಹುದು'' ಎಂದಳು. ಆದರೆ ಅವಳು ನಿಜವಾಗಿ 
ಆ ಗೂಢಚಾರರನ್ನು ಮಾಳಿಗೆಯ* ಮೇಲೆ ಕರೆದು 
ಕೊಂಡು ಹೋಗಿ ಒಟ್ಟೆದ ಹುಲ್ಲಿನಲ್ಲಿ ಅವರನ್ನು 
ಮುಚ್ಚಿಟ್ಟಿದ್ದಳು. 

7ರಾಜಭಟರು ನಗರದ ಹೊರಗೆ ಹೋಗಿ ನಗರದ 
ದ್ವಾರಗಳನ್ನು ಮುಚ್ಚಿ ಇಸ್ರೇಲಿನಿಂದ ಬಂದ ಆ ಇಬ್ಬರನ್ನು 
ಹುಡುಕಿಕೊಂಡು ಹೋದರು. ಅವರು ಜೋರ್ಡನ್‌ ನದಿ 
ಯವರೆಗೆ ಹೋಗಿ ಜನರು ನದಿದಾಟುವ ಎಲ್ಲ ಸ್ಥಳಗಳಲ್ಲಿ 
ಹುಡುಕಿದರು. 

ಆ ಇಬ್ಬರು ಗೂಢಚಾರರು ಆ ರಾತ್ರಿ ಅಲ್ಲಿಯೇ ಮಲ 
ಗಲು ಸಿದ್ಧತೆ ಮಾಡಿಕೊಂಡಿದ್ದರು. ಆದರೆ ರಾಹಾಬಳು 
ಮಾಳಿಗೆಯ ಮೇಲೆ ಹೋಗಿ ಅವರೊಂದಿಗೆ ಮಾತನಾಡಿ, 
9": ಯೆಹೋವನು ಈ ದೇಶವನ್ನು ನಿಮ್ಮ ಜನರಿಗೆ ಕೊಟ್ಟಿ 
ದ್ದಾನೆಂದು ನಾನು ಬಲ್ಲೆ. ನಿಮ್ಮ ವಿಷಯ ಕೇಳಿ ನಮಗೆ 
ಭಯ ಉಂಟಾಗಿದೆ. ಈ ದೇಶದಲ್ಲಿರುವ ಎಲ್ಲಾ ಜನರು 
ನಿಮ್ಮಿಂದ ಭಯಭೀತರಾಗಿದ್ದಾರೆ. 10 ಯೆಹೋವನು 
ನಿಮಗೆ ಸಹಾಯ ಮಾಡಿದ ರೀತಿಯ ಬಗ್ಗೆ ನಾವು ಕೇಳಿ 
ಭಯಗೊಂಡಿದ್ದೇವೆ. ನೀವು ಈಜೆಪ್ಪಿನಿಂದ ಹೊರಬಂದ 
ಮೇಲೆ ಆತನು ಕೆಂಪುಸಮುದ್ರದ ನೀರನ್ನು ಬತ್ತಿಸಿದ್ದನ್ನು 
ನಾವು ಕೇಳಿದ್ದೇವೆ. ಜೋರ್ಡನ್‌ ನದಿಯ ಪೂರ್ವಕ್ಕಿದ್ದ 
ಸೀಹೋನ್‌ ಮತ್ತು ಓಗ್‌ ಎಂಬ ಅಮೋರಿಯರ ಅರಸ 
ರಿಬ್ಬರನ್ನು ನೀವು ಹೇಗೆ ನಾಶಮಾಡಿದಿರೆಂಬುದನ್ನೂ 
ಕೇಳಿದ್ದೇವೆ. ''ಇವೆಲ್ಲವುಗಳ ಬಗ್ಗೆ ಕೇಳಿ ನಮಗೆ ಅತೀವ 
ಭಯವಾಗಿದೆ; ನಮ್ಮಲ್ಲಿ ಯಾರಿಗೂ ನಿಮ್ಮೊಂದಿಗೆ ಯುದ್ದ 
ಮಾಡಲು ಧೈರ್ಯವಿಲ್ಲ. ಏಕೆಂದರೆ ನಿಮ್ಮ ದೇವರಾದ 
ಯೆಹೋವನು, ಭೂಪರಲೋಕಗಳನ್ನು ಆಳುವವನಾಗಿ 
ದ್ದಾನೆ. ''ಈಗ ನೀವು ನನಗೊಂದು ಪ್ರಮಾಣ 
ಮಾಡಬೇಕು. ನಾನು ನಿಮಗೆ ದಯೆತೋರಿ ಸಹಾಯ 
ಮಾಡಿದೆ. ಆದುದರಿಂದ ನೀವು ಸಹ ನನ್ನ ಕುಟುಂಬದ 
ವರಿಗೆ ದಯೆತೋರುವಿರೆಂಬುದಕ್ಕೆ ಒಂದು ಗುರುತನ್ನು 
ಕೊಡಿರಿ. ನನ್ನ ಕುಟುಂಬದವರನ್ನು ಆಂದರೆ ನನ್ನ ತಂದೆ 
ತಾಯಿಗಳನ್ನು, ಸಹೋದರ ಸಹೋದರಿಯರನ್ನು, 
ಮತ್ತು ಅವರೆಲ್ಲರ ಕುಟುಂಬ ವರ್ಗದವರನ್ನು 








ಮಾಳಿಗೆ ಇಸ್ರೇಲಿನಲ್ಲಿ ಮಾಳಿಗೆಗಳು ಸಮತಲವಾಗಿರುತ್ತಿದ್ದವು. ಜನರು 
ಪದಾರ್ಥಗಳನ್ನು ಇಡಲು ಅವುಗಳನ್ನು ಉಪಯೋಗಿಸುತ್ತಿದ್ದರು. 


ಯೆಹೋಶುವನು 2:14-3:7 


ಜೀವಂತವಾಗಿ ಉಳಿಸುವುದಾಗಿ ಪ್ರಮಾಣ ಮಾಡಿರಿ'' 
ಎಂದು ಹೇಳಿದಳು. 

"ಅದಕ್ಕೆ ಅವರು ""ನಮ್ಮ ಪ್ರಾ ಣವನ್ನಾದರೂ ಕೊಟ್ಟು 
ನಿಮ್ಮ ಪ್ರಾಣ ಉಳಿಸುತ್ತೇವೆ. ಆದರೆ ನೀವು ಇದನ್ನು 
ಯಾರಿಗೂ ಹೇಳಬೇಡಿ. ಯೆಹೋವನು ಈ ದೇಶವನ್ನು 
ನಮಗೆ ಅನುಗ್ರಹಿಸಿದ ಮೇಲೆ ನಾವು ನಿಮಗೆ ದಯೆ 
ತೋರುತ್ತೇವೆ. ನೀನು ನಮ್ಮನ್ನು ನಂಬಬಹುದು'' 
ಎಂದರು. 

5ರಾಹಾಬಳ ಮನೆಯನ್ನು ಊರಗೋಡೆಗೆ ಸೇರಿಸಿ 
ಕಟ್ಟಲಾಗಿತ್ತು. ಆದುದರಿಂದ ಅವರನ್ನು ಒಂದು ಹಗ್ಗದ 
ಮೂಲಕ ಕಿಟಕಿಯಿಂದ ಕೆಳಕ್ಕೆ ಇಳಿಸಿದಳು. 16 ಆಕೆ 
ಅವರಿಗೆ, ""ನೀವು ಪಶ್ಚಿಮ ದಿಕ್ಕಿನ ಕಡೆಗೆ ಹೋಗಿ ಬೆಟ್ಟ 
ಗಳಲ್ಲಿ ಅಡಗಿಕೊಳ್ಳಿರಿ; ಆಗ ರಾಜಭಟರು ನಿಮ್ಮನ್ನು 
ಕಂಡುಹಿಡಿಯಲಾರರು; ಅಲ್ಲಿ ಮೂರು ದಿನಗಳವರೆಗೆ 
ಅಡಗಿಕೊಂಡಿದ್ದು ರಾಜಭಟರು ಹಿಂದಿರುಗಿದ ಮೇಲೆ 
ನೀವು ನಿಮ್ಮ ಸ್ಥಳಕ್ಕೆ ಹೋಗಬಹುದು'' ಎಂದು 
ಹೇಳಿದಳು. 

ಅವರು ಅವಳಿಗೆ,""ನಾವು ನಿನಗೊಂದು ಪ್ರಮಾಣ 
ಮಾಡಿದ್ದೇವೆ; ಆದರೆ ನೀನು ಒಂದು ಕೆಲಸ ಮಾಡಬೇಕು. 
ಇಲ್ಲವಾದರೆ ನಾವು ನಮ್ಮ ಪ್ರಮಾಣಕ್ಕೆ ಹೊಣೆಗಾರ 
ರಾಗುವುದಿಲ್ಲ. ನಮ್ಮನ್ನು ಇಳಿಸುವುದಕ್ಕಾಗಿ ನೀನು 
ಉಪಯೋಗಿಸಿದ ಈ ಕೆಂಪು ಹಗ್ಗವನ್ನು ನಾವು ಈ ದೇಶಕ್ಕೆ 
ಹಿಂತಿರುಗಿ ಬರುವಾಗ ನೀನು ಕಿಟಕಿಗೆ ಕಟ್ಟಿರಬೇಕು. ನಿನ್ನ 
ತಂದೆತಾಯಿಗಳು, ನಿನ್ನ ಸಹೋದರ ಸಹೋದರಿಯರು 
ಮತ್ತು ನಿನ್ನ ಕುಟುಂಬ ವರ್ಗದವರು ನಿನ್ನ ಸಂಗಡ ಈ 
ಮನೆಯಲ್ಲಿರಬೇಕು. 

'*ಈ ಮನೆಯಲ್ಲಿರುವ ಪ್ರತಿಯೊಬ್ಬರನ್ನು ನಾವು 
ಕಾಪಾಡುತ್ತೇವೆ. ನಿನ್ನ ಮನೆಯಲ್ಲಿ ಯಾರಿಗಾದರು 
ಪೆಟ್ಟಾದರೆ ಅದಕ್ಕೆ ನಾವು ಹೊಣೆಗಾರರಾಗುವೆವು. ಆದರೆ 
ಯಾರಾದರೂ ನಿನ್ನ ಮನೆಯಿಂದ ಹೊರಗೆ ಹೋದಾಗ 
ಕೊಲ್ಲಲ್ಪಟ್ಟರೆ ಅದಕ್ಕೆ ನಾವು ಹೊಣೆಗಾರರಲ್ಲ, ಅದಕ್ಕೆ 
ಅವರೇ ಹೊಣೆಗಾರರು. ನಾವು ನಿನಗೆ ಈ 
ಪ್ರಮಾಣವನ್ನು ಮಾಡಿದ್ದೇವೆ. ಆದರೆ ಇದನ್ನು ನೀನು 
ಯಾರಿಗೂ ಹೇಳಕೂಡದು; ಒಂದುವೇಳೆ ಹೇಳಿದರೆ, 
ನಾವು ಈ ಪ್ರಮಾಣದಿಂದ ಮುಕ್ತರಾಗುತ್ತೇವೆ'' ಎಂದು 
ಹೇಳಿದರು. 

2! ಅದಕ್ಕೆ ಅವಳು, '"ಹಾಗೇ ಆಗಲಿ'' ಎಂದು ಹೇಳಿ ಅವ 
ರನ್ನು ಕಳುಹಿಸಿಕೊಟ್ಟಳು. ಆ ಜನರು ಅವಳ ಮನೆಯಿಂದ 
ಹೊರಟರು. ಆಗ ಆ ಹೆಂಗಸು ಆ ಕೆಂಪು ಹಗ್ಗವನ್ನು ಕಿಟಕಿಗೆ 
ಕಟ್ಟಿದಳು. 

ಅವರು ಅವಳ ಮನೆಯಿಂದ ಹೋಗಿ ಬೆಟ್ಟಗಳಲ್ಲಿ 
ಅಡಗಿಕೊಂಡು ಮೂರು ದಿನಗಳವರೆಗೆ ಅಲ್ಲೇ ಇದ್ದರು. 





284 


ರಾಜಭಟರು ದಾರಿಯಲ್ಲೆಲ್ಲಾ ಹುಡುಕಾಡಿ ಮೂರು 
ದಿನಗಳ ತರುವಾಯ ಪಟ್ಟಣಕ್ಕೆ ಹಿಂದಿರುಗಿದರು. ಆಗ 
ಇವರಿಬ್ಬರು ಬೆಟ್ಟದಿಂದಿಳಿದು ನದಿಯನ್ನು ದಾಟಿ 
ಯೆಹೋಶುವನ ಬಳಿಗೆ ಹೋಗಿ ತಾವು ತಿಳಿದುಕೊಂಡ 
ಎಲ್ಲವನ್ನು ತಿಳಿಸಿದರು. ಅವರು ಯೆಹೋಶುವನಿಗೆ, 
2" ಯೆಹೋವನು ನಿಜವಾಗಿಯೂ ಆ ದೇಶವನ್ನೆಲ್ಲಾ 
ನಮಗೆ ದಯಪಾಲಿಸಿದ್ದಾನೆ. ಆ ದೇಶದ ಎಲ್ಲ ಜನರು 
ನಮ್ಮಿಂದ ಭಯಗೊಂಡಿದ್ದಾರೆ'' ಎಂದು ತಿಳಿಸಿದರು. 


ಜೋರ್ಡನ್‌ ನದಿಯಲ್ಲಿ ಅದ್ದುತಕಾರ್ಯ 
ಮರುದಿನ ಬೆಳಗಿನ ಜಾವದಲ್ಲಿ ಯೆಹೋಶುವನು 
ಮತ್ತು ಎಲ್ಲಾ ಇಸ್ರೇಲರು ಎದ್ದು ಆಕಾಶಿಯದಿಂದ* 

ಹೊರಟು ಜೋರ್ಡನ್‌ ನದಿಯವರೆಗೆ ಬಂದರು. 
ಅವರು ಜೋರ್ಡನ್‌ ನದಿಯನ್ನು ದಾಟುವ ಮೊದಲು 
ಅಲ್ಲಿ ಪಾಳೆಯ ಮಾಡಿಕೊಂಡರು. ಮೂರು ದಿನಗಳ 
ತರುವಾಯ ಜನನಾಯಕರು ಪಾಳೆಯದ ಎಲ್ಲ ಕಡೆಗೂ 
ಹೋಗಿ ಜನರಿಗೆ, "ಯಾಜಕರು ಮತ್ತು ಲೇವಿಯರು* 
ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಪೆಟ್ಟಿಗೆ 
ಯನ್ನು* ಹೊತ್ತುಕೊಂಡು ಹೋಗುವುದನ್ನು ನೀವು 
ಕಾಣುವಾಗ ಅವರನ್ನು ಹಿಂಬಾಲಿಸಿರಿ. “ನಿಮಗೂ ಒಹಂ 
ಬಡಿಕೆಯ ಪೆಟ್ಟಿಗೆಗೂ ಮೂರು ಸಾವಿರ ಅಡಿ ಅಂತರ 
ವಿರಲಿ. ಅದರ ಸಮೀಪ ನೀವು ಹೋಗಕೂಡದು. ಈ 
ದಾರಿಯಲ್ಲಿ ನೀವು ಹಿಂದೆಂದೂ ಪ್ರಯಾಣ ಮಾಡಿಲ್ಲ. 
ಆದರೆ ನೀವು ಅವರನ್ನು ಹಿಂಬಾಲಿಸಿದರೆ ಎಲ್ಲಿಗೆ ಹೋಗ 
ಬೇಕೆಂದು ನಿಮಗೆ ತಿಳಿಯುತದೆ'' ಎಂದು ಸಾರಿದರು. 

5"" ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳಿರಿ. ನಾಳೆ ನಿಮ್ಮ 
ದೇವರಾದ ಯೆಹೋವನು ಅದ್ಭುತಗಳನ್ನು ನಿಮ್ಮ ಮಧ್ಯ 
ದಲಿ ಮಾಡುತಾನೆ'' ಎಂದು ಯೆಹೋಶುವನು ಜನರಿಗೆ 
ತಿಳಿಸಿದನು. 

ಬಳಿಕ ಯೆಹೋಶುವನು ಯಾಜಕರಿಗೆ, "ಒಹಂಬಡಿ 
ಕೆಯ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಜನಗಳ ಮುಂದೆ 
ನದಿಯ ಕಡೆಗೆ ನಡೆಯಿರಿ'' ಎಂದನು. ಯಾಜಕರು ಪೆಟ್ಟಿಗೆ 
ಯನ್ನು ಹೊತ್ತುಕೊಂಡು ಜನರ ಮುಂದೆ ನಡೆದರು. 

ಆಗ ಯೆಹೋವನು ಯೆಹೋಶುವನಿಗೆ, ""ನಾನು 
ನಿನ್ನನ್ನು ಇಂದಿನಿಂದ ಎಲ್ಲಾ ಇಸ್ರೇಲರ ಮುಂದೆ 





ಆಕಾಶಿಯಾ ಅಥವಾ ""ಶಿಟ್ಟೀಮ್‌,'' ಜೋರ್ಡನ್‌ ನದಿಯ 
ಪೂರ್ವದಿಕ್ಕಿನಲ್ಲಿರುವ ಒಂದು ಊರು. 


ಲೇವಿಯರು ಲೇವಿಕುಲದ ಜನರು. ಈ ಲೇವಿಯರು ದೇವಾಲಯದಲ್ಲಿ 
ಯಾಜಕರಿಗೆ ಸಹಾಯ ಮಾಡುತ್ತಿದ್ದರು ಮತ್ತು ಪ್ರಜಾ ಸರ್ಕಾರದ 
ಪರವಾಗಿ ಕೆಲಸ ಮಾಡುತ್ತಿದ್ದರು. 

ಒಡಂಬಡಿಕೆಯ ಪೆಟ್ಟಿಗೆ ಇಸ್ರೇಲರು ಸೀನಾಯ್‌ ಮರುಭೂಮಿಯಲ್ಲಿ 
ಇದ್ದಾಗ ಅವರೊಂದಿಗೆ ದೇವರಿದ್ದಾನೆಂದು ತೋರಿಸಿ ಕೊಡುವ 
ದೈವಾಜ್ಞೆಗಳನ್ನು ಕೆತ್ತಲ್ಪಟ್ಟ ಚಪ್ಪಟವಾದ ಕಲ್ಲುಗಳು ಮತ್ತು ಇತರ 
ಪದಾರ್ಥಗಳನ್ನು ಹೊಂದಿದ ಪೆಟ್ಟಿಗೆ. 


285 


ಘನವಂತನನ್ನಾಗಿ ಮಾಡುವೆನು. ನಾನು ಮುಂಚೆ 
ಮೋಶೆಯ ಸಂಗಡ ಇದ್ದಂತೆಯೇ ನಿನ್ನ ಸಂಗಡವೂ 
ಇದ್ದೇನೆಂಬುದು ಆಗ ಜನರಿಗೆ ತಿಳಿಯುತ್ತದೆ. ಓಡಂಬಡಿ 
ಕೆಯ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗುತ್ತಿರುವ 
ಯಾಜಕರಿಗೆ, "ನೀವು ಜೋರ್ಡನ್‌ ನದಿಯ ತೀರಕ್ಕೆ 
ಹೋಗಿ, ನೀರಿನೊಳಗೆ ಕಾಲಿಹದೆ ಅದರ ಅಂಚಿನಲ್ಲೇ 
ನಿಂತುಕೊಳ್ಳಿರಿ' ಎಂದು ಹೇಳು'' ಅಂದನು. 

*ಆಗ ಯೆಹೋಶುವನು ಇಸ್ರೇಲರಿಗೆ ""ಇಲ್ಲಿ ಬನ್ನಿರಿ; 
ನಿಮ್ಮ ದೇವರಾದ ಯೆಹೋವನ ಮಾತುಗಳನ್ನು ಕೇಳಿರಿ. 
!0 ಚ್ಛತನ್ಯಸ್ವರೂಪನಾದ ದೇವರು ನಿಜವಾಗಿಯೂ ನಿಮ್ಮ 
ಸಂಗಡ ಇದ್ದಾನೆ ಎಂಬುದಕ್ಕೆ ಇಲ್ಲಿ ಒಂದು ಸಾಕ್ಷಿ ಇದೆ. 
ಅವನು ನಿಜವಾಗಿಯೂ ನಿಮ್ಮ ವೈರಿಗಳನ್ನು ಸೋಲಿಸು 
ತ್ತಾನೆ ಎಂಬುದಕ್ಕೆ ಇಲ್ಲಿ ಸಾಕ್ಸಿ ಇದೆ. ಕಾನಾನ್ಯರು, ಹಿತ್ತಿ 
ಯರು, ಹಿಪ್ವಿಯರು, ಪೆರಿಜೀಯರು, ಗಿರ್ಗಾಷಿಯರು, 
ಅಮೋರಿಯರು, ಯೆಬೂಸಿಯರು, ಇವರನ್ನೆಲ್ಲ ಆತನು 
ಸೋಲಿಸುತ್ತಾನೆ. ಆ ದೇಶದಿಂದ ಅವರನ್ನು ಬಲವಂತ 
ವಾಗಿ ಹೊರಗಟ್ಟುತ್ತಾನೆ. ''ಇದೋ ಇಲ್ಲಿದೆ ಸಾಕ್ಸಿ. ನೀವು 
ಜೋರ್ಡನ್‌ ನದಿಯನ್ನು ದಾಟುವಾಗ ಸರ್ವಲೋಕದ 
ಒಡೆಯನಾದ ಯೆಹೋವನ ಒಹಂಬಡಿಕೆಯ ಪೆಟ್ಟಿ 
ಗೆಯು ನಿಮ್ಮ ಮುಂದೆ ಹೋಗುವುದು. ಈಗ ಹನ್ನೆರಡು 
ಜನರನ್ನು ಆರಿಸಿರಿ. ಇಸ್ರೇಲರ ಕುಲಗಳಿಂದ ಪ್ರತಿಕುಲಕ್ಕೆ 
ಒಬ್ಬನಂತೆ ಹನ್ನೆರಡು ಮಂದಿಯನ್ನು ಆರಿಸಿಕೊಳ್ಳಿರಿ. 
ಯಾಜಕರು ಯೆಹೋವನ ಪೆಟ್ಟಿಗೆಯನ್ನು ಹೊತ್ತು 
ಕೊಂಡು ಹೋಗುವರು. ಯೆಹೋವನು ಸರ್ವಲೋಕದ 
ಒಡೆಯನಾಗಿದ್ದಾನೆ. ಅವರು ಆ ಪೆಟ್ಟಿಗೆಯನ್ನು ನಿಮ್ಮ 
ಮುಂದೆ ಜೋರ್ಡನ್‌ ನದಿಯಲ್ಲಿ ತೆಗೆದುಕೊಂಡು 
ಹೋಗುವರು. ಅವರು ನೀರಿನಲ್ಲಿ ಪ್ರವೇಶ ಮಾಡಿದಾಗ 
ಜೋರ್ಡನ್‌ ನದಿಯ ನೀರು ಹರಿಯದೆ ನಿಂತು 
ಬಿಡುವುದು. ನೀರು ಮುಂದಕ್ಕೆ ಹರಿಯದೆ ಹರಡಿ 
ಕೊಂಡು ಸರೋವರದಂತೆ ತೋರುವುದು'' ಎಂದು 
ತಿಳಿಸಿದನು. 

ಯಾಜಕರು ಒಡಂಬಡಿಕೆಯ ಪೆಟ್ಟಿಗೆಯನ್ನು ಹೊತ್ತು 
ಕೊಂಡು ನಡೆದರು. ಜನರು ತಾವು ಪಾಳೆಯ ಮಾಡಿ 
ಕೊಂಡಿದ್ದ ಸ್ಥಳದಿಂದ ಹೊರಟು ಜೋರ್ಡನ್‌ ನದಿಯ 
ಕಡೆಗೆ ಹೋದರು. '5(ಆಗ ಸುಗ್ಗಿಯ ಕಾಲವಾದ್ದರಿಂದ 
ಜೋರ್ಡನ್‌ ನದಿಯು ದಡಮೀರಿ ಹರಿಯುತ್ತಿತ್ತು.) 
ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗುತ್ತಿದ್ದ ಯಾಜ 
ಕರು ನದಿಯ ತೀರಕ್ಕೆ ಬಂದರು. ಅವರು ನೀರಿನಲ್ಲಿ ಹೆಜ್ಜಿ 
ಇಟ್ಟರು. 16ಆಗ ನೀರು ಹರಿಯದೆ ನಿಂತುಬಿಟ್ಟಿತು. ಆ 
ಸ್ಥಳದ ಹಿಂಭಾಗದಲ್ಲಿ ಒಂದು ಸರೋವರದಂತೆ ನೀರು 
ತುಂಬಿಕೊಂಡಿತು. ನೀರು ಬಹು ದೂರದಲ್ಲಿರುವ 
ಆದಾಮ್‌ ಊರಿನವರಿಗೂ (ಜಾರೆತಾನಿನ ಹತ್ತಿರ ಇರುವ 
ಒಂದು ಊರು) ರಾಶಿರಾಶಿಯಾಗಿ ನಿಂತುಕೊಂಡಿತು. 





ಯೆಹೋಶುವನು 3:8-4:9 


ಜನರು ಜಿರಿ ಕೋವಿನ ಹತ್ತಿರ ನದಿಯನ್ನು ದಾಟಿದರು. 
1763 ಸ್ಥಳದಲ್ಲಿ ನೆಲವು ಒಣಗಿತ್ತು ಯಾಜಕರು 
ಯೆಹೋವನ ಒಡಂಬಡಿಕೆಯ ಪೆಟ್ಟಿಗೆಯನ್ನು ನದಿಯ 
ಮಧ್ಯದವರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಂತು 
ಕೊಂಡರು. ಯಾಜಕರು ಅಲ್ಲಿಯೇ ನಿಂತುಕೊಂಡಿರ 
ಲಾಗಿ ಎಲ್ಲಾ ಇಸ್ರೇಲರು ಒಣ ನೆಲದ ಮೇಲೆ ನಡೆದು 
ಕೊಂಡು ಹೋಗಿ ಜೋರ್ಡನ್‌ ನದಿಯನ್ನು ದಾಟಿದರು. 


ಜನರಿಗೆ ನೆನಪನ್ನು ತರುವ ಕಲ್ಲುಗಳು 
ಜನರೆಲ್ಲರೂ ಜೋರ್ಡನ್‌ ನದಿಯನ್ನು ದಾಟಿ 
ದರು. ಆಗ ಯೆಹೋವನು ಯೆಹೋಶುವನಿಗೆ, 

*"“ಪ್ರತಿಯೊಂದು ಕುಲದಿಂದ ಒಬ್ಬನಂತೆ ಹನ್ನೆರಡು 
ಮಂದಿಯನ್ನು ಆರಿಸು. ನದಿಯಲ್ಲಿ ಯಾಜಕರು ನಿಂತು 
ಕೊಂಡಿದ್ದ ಸ್ಥಳದಿಂದ ಹನ್ನೆರಡು ಕಲ್ಲುಗಳನ್ನು ಹುಡುಕಿ 
ತೆಗೆದುಕೊಂಡು ಬರುವುದಕ್ಕೆ ಅವರಿಗೆ ಹೇಳು. ನೀವು ಈ 
ರಾತ್ರಿ ಇಳಿದುಕೊಳ್ಳುವ ಸ್ಥಳದಲ್ಲಿ ಆ ಕಲ್ಲುಗಳನ್ನು 
ನಿಲಿಸಿರಿ'' ಎಂದು ಹೇಳಿದನು. 

ಆದುದರಿಂದ ಯೆಹೋಶುವನು ಪ್ರತಿಯೊಂದು ಕುಲ 
ದಿಂದ ಒಬ್ಬೊಬ್ಬನನ್ನು ಆರಿಸಿದನು. ಆಮೇಲೆ ಆ ಹನ್ನೆ 
ರಡು ಜನರನ್ನು ಒಟ್ಟಿಗೆ ಕರೆದು ಅವರಿಗೆ, "ನದಿಯಲ್ಲಿ 
ನಿಮ್ಮ ದೇವರಾದ ಯೆಹೋವನ ಪವಿತ್ರ ಪೆಟ್ಟಿಗೆ ಇರುವ 
ಸ್ಥಳಕ್ಕೆ ಹೋಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಒಂದೊಂದು 
ಕಲ್ಲನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬನ್ನಿರಿ. ದ್ರ 
ಕಲ್ಲುಗಳು ನಿಮ್ಮ ಮಧ್ಯದಲ್ಲಿ ಗುರುತಾಗಿರುವವು. 
ಮುಂದಿನ ಕಾಲದಲ್ಲಿ ನಿಮ್ಮ ಮಕ್ಕಳು ನಿಮ್ಮನ್ನು, "ಈ 
ಕಲ್ಲುಗಳು ಏನು ಸೂಚಿಸುತ್ತವೆ?''ಎಂದು ಕೇಳುತ್ತಾರೆ. 
'ಅದಕ್ಕೆ ನೀವು, "ಯೆಹೋವನ ಒಡಂಬಡಿಕೆಯ ಪೆಟ್ಟಿ 
ಗೆಯು ಜೋರ್ಡನ್‌ ನದಿಯನ್ನು ದಾಟುತ್ತಿರುವಾಗ ಹರಿ 
ಯುವ ನೀರು ನಿಂತುಹೋಯಿತು 'ಎಂದು ಹೇಳಿರಿ. ಆ 
ಕಲ್ಲುಗಳು ಇಸ್ರೇಲರಿಗೆ ಸದಾಕಾಲ ಸಾಕ್ಟಿಗಳಾಗಿರುತ್ತವೆ'' 
ಎಂದು ಹೇಳಿದನು. 

ಹಇ೩ಸ್ತೇಲರು. ಯೆಹೋಶುವನ ಆಜ್ಞೆಯಂತೆ 
ಜೋರ್ಡನ್‌ ನದಿಯ ಮಧ್ಯಭಾಗದಿಂದ ಹನ್ನೆರಡು ಕಲ್ಲು 
ಗಳನ್ನು ತೆಗೆದುಕೊಂಡು ಬಂದರು. ಇಸ್ರೇಲಿನ ಹನ್ನೆರಡು 
ಕುಲಗಳಿಗೆ ಸರಿಯಾಗಿ ಹನ್ನೆರಡು ಕಲ್ಲುಗಳಿದ್ದವು. 
ಯೆಹೋವನು ಯೆಹೋಶುವನಿಗೆ ಹೇಳಿದಂತೆಯೇ 
ಅವರು ಕಲ್ಲುಗಳನ್ನು ತಮ್ಮ ಸಂಗಹ ತೆಗೆದುಕೊಂಡು 
ಬಂದು ತಾವು ಇಳಿದುಕೊಂಡಿದ್ದ ಸ್ಥಳದಲ್ಲಿ ಆ ಕಲ್ಲುಗಳನ್ನು 
ಇಟ್ಟರು. (ಇದಲ್ಲದೆ ಯೆಹೋಶುವನು ಹನ್ನೆರಡು ಕಲ್ಲು 
ಗಳನ್ನು ಜೋರ್ಡನ್‌ ನದಿಯ ಮಧ್ಯದಲ್ಲಿ ಅಂದರೆ 
ಯೆಹೋವನ ಪವಿತ್ರ ಪೆಟ್ಟಿಗೆಯನ್ನು ತೆಗೆದುಕೊಂಡು 
ಹೋಗುವಾಗ ಯಾಜಕರು ನಿಂತಿದ್ದ ಸ್ಥಳದಲ್ಲಿ ಇಟ್ಟನು. 
ಆ ಕಲ್ಲುಗಳು ಇಂದಿಗೂ ಆ ಸ್ಥಳದಲ್ಲಿವೆ.) 





ಯೆಹೋಶುವನು 4:10-5:7 


ಮೋಶೆಯು ಆಜ್ಞಾಪಿಸಿದಂತೆ ಯೆಹೋಶುವನು 
ಜನರಿಗೆ ತಿಳಿಸಿದ ಯೆಹೋವನ ಅಪ್ಪಣೆಗಳನ್ನೆಲ್ಲ ಅವರು 
ಕೈಗೊಳ್ಳುವವರೆಗೆ ಪವಿತ್ರ ಪೆಟ್ಟಿಗೆಯನ್ನು ಹೊತ್ತುಕೊಂಡು 
ಹೋಗುತ್ತಿದ್ದ ಯಾಜಕರು ನದಿಯ ಮ ಧ್ಯದಲ್ಲಿ 
ನಿಂತುಕೊಂಡೇ ಇದ್ದರು. ಜನರು ತ್ವರಿತಗತಿಯಿಂದ 
ನದಿಯನ್ನು ದಾಟಿದರು. 11ಜನರು ನದಿ ದಾಟಿದ ಮೇಲೆ 
ಯಾಜಕರು ಯೆಹೋವನ ಪವಿತ್ರಪೆಟ್ಟಿಗೆಯನ್ನು ಜನರ 
ಮುಂದಗಡೆಯಲ್ಲಿ ತೆಗೆದುಕೊಂಡು ಹೋದರು. 

12ರೂಬೇನ್ಯರು,ಗಾದ್ಯರು ಮತ್ತು ಮನಸ್ಸೆ ಕುಲದ 
ಅರ್ಧಜನರು ಮೋಶೆಯ ಆಜ್ಞೆಯನ್ನು ಪಾಲಿಸಿದರು. 
ಇವರು ಬೇರೆಯವರಿಗಿಂತ ಮುಂಚೆಯೇ ನದಿಯನ್ನು 
ದಾಟಿದರು. ಯೆಹೋವನು ವಾಗ್ದಾನ ಮಾಡಿದ ದೇಶ 
ವನ್ನು ಪಡೆಯಲು ಇಸ್ರೇಲರಿಗೆ ಸಹಾಯ ಮಾಡಲು 
ಇವರು ಯುದ್ಧನನ್ನದ್ಧರಾಗಿ ಹೋಗುತ್ತಿದ್ದರು. ಯುದ್ಧ 
ಸನ್ನದ್ಧರಾದ ಸುಮಾರು ನಲವತ್ತು ಸಾವಿರ ಭಟರು 
ಯೆಹೋವನ ಮುಂದೆ ಜೆರಿಕೋವಿನ ಬಯಲಿನ ಕಡೆಗೆ 
ಹೋದರು. 

'* ಯೆಹೋವನು ಆ ದಿನ ಇಸ್ರೇಲಿನ ಎಲ್ಲಾ ಜನರ ದೃಷ್ಟಿ 
ಯಲ್ಲಿ ಯೆಹೋಶುವನನ್ನು ಘನವಂತನನ್ನಾಗಿ ಮಾಡಿ 


ದನು. ಆ ಹೊತ್ತಿನಿಂದ ಜನರು ಯೆಹೋಶುವನನ್ನು 


ಗೌರವಿಸತೊಡಗಿದರು. ಅವರು ಮೋಶೆಯನ್ನು 
ಗೌರವಿಸಿದಂತೆ ಯೆಹೋಶುವನನ್ನು ಅವನ ಜೀವಮಾನ 
ವೆಲ್ಲಾ ಗೌರವಿಸಿದರು. 

15ಪ್ರವಿತ್ರ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗು 
ತ್ತಿದ್ದ ಜಾ ಇನ್ನೂ ನದಿಯಲ್ಲಿ ಇದ್ದಾಗ 
ಯೆಹೋವನು ಯೆಹೋಶುವನಿಗೆ, 16-ದಿಯಿಂದ 
ಹೊರಬರಲು ಯಾಜಕರಿಗೆ ಆಜ್ಞಾಪಿಸು'' ಎಂದು 
ಹೇಳಿದನು. 

17 ಯೆಹೋಶುವನು ಯಾಜಕರಿಗೆ " ಜೋರ್ಹನ್‌ ನದಿ 
ಯಿಂದ ಹೊರಗೆ ಬನ್ನಿರಿ'' ಎಂದು ಆಜ್ಞಾಪಿಸಿದನು. 

'₹ ಯಾಜಕರು ಯೆಹೋಶುವನ ಆಜ್ಜಿಯಂತೆ ಪವಿತ್ರ 
ಪೆಟ್ಟಿಗೆಯನ್ನು ತಮ್ಮ ಸಂಗಡ ತೆಗೆದುಕೊಂಡು ನದಿಯಿಂದ 
ಹೊರಗಡೆ ಬಂದರು. ಯಾಜಕರ ಪಾದಗಳು ನದಿಯ 
ಆಚೆ ದಡದ ನೆಲವನ್ನು ಮುಟ್ಟಿದ ಕೂಡಲೆ ನದಿಯ ನೀರು 
ಮತ್ತೆ ಹರಿಯುವುದಕ್ಕೆ ಆರಂಭಿಸಿತು. ಜನರು ದಾಟುವುದ 
ಕ್ಕಿಂತ ಮುಂಚಿ ಹರಿಯುತ್ತಿದ್ದಂತೆ ನೀರು ಮತ್ತೆ ದಡ ಮೀರಿ 
ಹರಿಯಿತು. 

''ಅವರು ಜೋರ್ಡನ್‌ ನದಿಯನ್ನು ಮೊದಲನೆಯ 
ತಿಂಗಳಿನ ಹತ್ತನೆಯ ದಿನ ದಾಟಿದರು. ಅವರು ಜೆರಿ 
ಕೋವಿನ ಪೂರ್ವಕ್ಕಿರುವ ಗಿಲ್ಲಾಲಿಲಲ್ಲಿ ಇಳಿದು 
ಕೊಂಡಿದ್ದರು. ಅವರು ಜೋರ್ಡನ್‌ ನದಿಯಿಂದ 


ತೆಗೆದುಕೊಂಡು ಬಂದ ಆ ಹನ್ನೆರಡು ಕಲ್ಲುಗಳನ್ನು ತಮ್ಮ 


ಸಂಗಡ ತೆಗೆದುಕೊಂಡು ಹೋದರು. ಯೆಹೋಶುವನು 


286 


ಆ ಕಲ್ಲುಗಳನ್ನು ಗಿಲ್ಲಾಲಿನಲ್ಲಿ ನಿಲ್ಲಿಸಿದನು. 21 ಅನಂತರ 
ಯೆಹೋಶುವನು ಜನರಿಗೆ, "ಮುಂದಿನ ಕಾಲದಲ್ಲಿ ನಿಮ್ಮ 
ಮಕ್ಕಳು ನಿಮ್ಮನ್ನು, "ಈ ಕಲ್ಲುಗಳು ಏನು ಸೂಚಿಸುತ್ತವೆ?' 
ಎಂದು ಕೇಳುವಾಗ "ಇಸ್ರೇಲಿನ ಜನರು ಜೋರ್ಡನ್‌ 
ನದಿಯನ್ನು ಒಣನೆಲದ ಮೇಲೆ ಹೇಗೆ ದಾಟಿದರು 
ಎಂಬುದನ್ನು ನಮ್ಮ ನೆನಪಿಗೆ ತರಲು ಈ ಕಲ್ಲುಗಳು 
ಸಹಾಯಕವಾಗಿವೆ.' ನಿಮ್ಮ ದೇವರಾದ ಯೆಹೋವನು 
ಜೋರ್ಡನ್‌ ನದಿಯ ನೀರಿನ ಚಲನೆಯನ್ನು ನಿಲ್ಲಿ 
ಸಿದನು. ಕೆಂಪುಸಮುದ್ರದ ಹಾಗೆ ಈ ನದಿಯೂ ಸಹ 
ಜನರೆಲ್ಲರೂ ದಾಟುವವರೆಗೆ ಬತ್ತಿಹೋಗಿತ್ತು ಜನರು 
ದಾಟಲು ಸಾಧ್ಯವಾಗುವಂತೆ ಕೆಂಪುಸಮುದ್ರದ ನೀರಿನ 
ಚಲನೆಯನ್ನು ಸಹ ಯೆಹೋವನು ತಡೆದಿದ್ದನೆಂಬುದನ್ನು 
ಸ್ಮರಿಸಿಕೊಳ್ಳಿ' ಎಂದು ನೀವು ಮಕ್ಕಳಿಗೆ ಹೇಳಬೇಕು. 24 ಈ 
ಭೂಲೋಕದ ಜನರೆಲ್ಲರೂ ಯೆಹೋವನೇ ಸರ್ವಶಕ್ತ 
ನೆಂದು ತಿಳಿದುಕೊಳ್ಳಬೇಕೆಂದು ಆತನು ಹೀಗೆ ಮಾಡಿ 
ದನು. ಹೀಗೆ ಅವರು ನಿಮ್ಮ ದೇವರಾದ ಯೆಹೋವನಿಗೆ 
ಯಾವಾಗಲೂ ಭಯಪಹುವರು'' ಅಂದನು. 
ಇಸ್ರೇಲರು ಜೋರ್ಡನ್‌ ನದಿಯನ್ನು ದಾಟುವ 
ವರೆಗೆ ಯೆಹೋವನು ಆ ನದಿಯನ್ನು ಬತ್ತಿಸಿದನು. 
ಜೋರ್ಡನ್‌ ನದಿಯ ಪಶ್ಚಿಮ ದಿಕ್ಕಿನಲ್ಲಿರುವ ಅಮೋರಿ 
ಯರ ಅರಸರು ಮತ್ತು ಭೂಮಧ್ಯ ಸಾಗರದ ಹತ್ತಿರ 
ವಿರುವ ಕಾನಾನ್ಯರ ಅರಸರು ಈ ಸಂಗತಿಯನ್ನು ಕೇಳಿ 
ಭಯಗ್ರಸ್ತರಾದರು; ಇಸ್ರೇಲರ ವಿರುದ್ಧವಾಗಿ 
ಹೋರಾಡುವಷ್ಟು ಧೈರ್ಯವಿಲ್ಲದವರಾದರು. 


ಇಸ್ರೇಲಿನ ಜನರಿಗೆ ಸುನ್ನತಿ ಮಾಡಲಾಯಿತು 

ಆಗ ಯೆಹೋವನು ಯೆಹೋಶುವನಿಗೆ, ""ಕಲ್ಲುಗ 
ಳಿಂದ ಚೂರಿಗಳನ್ನು ಮಾಡಿಸಿ ಇಸ್ರೇಲಿನ ಗಂಡಸರಿಗೆ 
ಇನ್ನೊಮ್ಮೆ ಸುನ್ನತಿಯನ್ನು* ಮಾಡಿಸು'' ಎಂದು 
ಹೇಳಿದನು. "ಯೆಹೋಶುವನು ಕಲ್ಲುಗಳಿಂದ ಚೂರಿ 
ಗಳನ್ನು ಮಾಡಿಸಿ ಇಸ್ರೇಲರಿಗೆ ಗಿಬೆಯತ್‌ ಹಾರಲೋತ್‌ 
ನಲ್ಲಿ* ಸುನ್ನತಿಯನ್ನು ಮಾಡಿದನು. 

“71ಯೆಹೋಶುವನು ಸುನ್ನತಿ ಮಾಡಲು ಕಾರಣವೇ 
ನೆಂದರೆ: ಈಜಿಪ್ಟನ್ನು ಬಿಟ್ಟುಹೊರಟಾಗ ಸೈನ್ಯಸೇರಲು 
ಯೋಗ್ಯರಾದ ಇಸ್ರೇಲಿನ ಗಂಡಸರಿಗೆ ಸುನ್ನತಿಯಾಗಿತ್ತು. 
ಅವರು ಮರುಭೂಮಿಯಲ್ಲಿದ್ದಾಗ ಅನೇಕ ಯುದ್ಧ 
ವೀರರು ಯೆಹೋವನಿಗೆ ಕಿವಿಗೂಡಲಿಲ್ಲ. ಆದಕಾರಣ, 
"ಹಾಲೂ ಜೇನೂ ಹರಿಯುವ ವಾಗ್ದತ್ತ ನಾಡನ್ನು” ಆ 
ಜನರು ಕಾಣುವುದಿಲ್ಲ ಎಂದು ಯೆಹೋವನು ಪ್ರಮಾಣ 
ಮಾಡಿದನು. ನಮ್ಮ ಪೂರ್ನಿಕರಿಗೆ ಆ ಭೂಮಿಯನ್ನು 








ಸುನ್ನತಿ ಜನನಾಂಗದ ಮುಂಭಾಗದ ಚರ್ಮವನ್ನು ಕತ್ತರಿಸುವುದು. 
ಗಿಬೆಯತ್‌ ಹಾರಲೋತ್‌ ""ಸುನ್ನತಿ ಬೆಟ್ಟ” ಎಂದೂ ಹೇಳುವರು. 


287 


ಕೊಡುವುದಾಗಿ ಯೆಹೋವನು ವಾಗ್ದಾನ ಮಾಡಿದ್ದನು. 
ಆದರೆ ಆ ಜನರು ಯೆಹೋವನ ಮಾತನ್ನು ಕೇಳದೆ 
ಅವಿಧೇಯರಾದ ಕಾರಣ ಆತನು ಅವರನ್ನು ನಲವತ್ತು 
ವರ್ಷಗಳ ಕಾಲ ಅಂದರೆ ಆ ಯೋಧರು ಸಾಯುವವರೆಗೆ 
ಮರುಭೂಮಿಯಲ್ಲಿ ಅಲೆದಾಡುವಂತೆ ಮಾಡಿದನು. ಆ 
ಎಲ್ಲ ಯುದ್ಧವೀರರು ಸತ್ತುಹೋದರು ಮತ್ತು ಅವರ 
ಸ್ಥಾನಕ್ಕೆ ಅವರ ಗಂಡುಮಕ್ಕಳು ಬಂದರು. ಆದರೆ 
ಈಜಿಪ್ಟಿನಿಂದ ಹೊರಟು ಮರುಭೂಮಿಯಲ್ಲಿ ಪ್ರಯಾಣ 
ಮಾಡುತ್ತಿದ್ದಾಗ ಹುಟ್ಟಿದ ಯಾವ ಗಂಡುಮಕ್ಕಳಿಗೂ 
ಸುನ್ನತಿ ಆಗಿರಲಿಲ್ಲ. ಅದಕ್ಕಾಗಿ ಯೆಹೋಶುವನು ಅವರಿಗೆ 
ಸುನ್ನತಿ ಮಾಡಿಸಿದನು. 

*ಯೆಹೋಶುವನು ಅವರೆಲ್ಲರಿಗೂ ಸುನ್ನತಿ ಮಾಡಿಸಿ 
ದನು. ಅವರೆಲ್ಲರ ಗಾಯಗಳು ವಾಸಿಯಾಗುವವರೆಗೆ 
ಅವರು ಅಲ್ಲಿಯೇ ಇದ್ದರು. 


ಕಾನಾನಿನಲ್ಲಿ ಮೊದಲನೆಯ ಪಸ್ಕಹಬ್ಬ 

೨ಆ೬ಗ ಯೆಹೋವನು ಯೆಹೋಶುವನಿಗೆ, ""ನೀವು 
ಈಜಿಪ್ಟಿನಲ್ಲಿ ಗುಲಾಮರಾಗಿದ್ದಾಗ ಅವಮಾನಕ್ಕೆ ಗುರಿ 
ಯಾಗಿದ್ದಿರಿ. ಆದರೆ ಇಂದು ಆ ನಾಚಿಕೆಯನ್ನು ತೆಗೆದು 
ಹಾಕಿದ್ದೇನೆ'' ಎಂದನು. ಆದ್ದರಿಂದ ಯೆಹೋಶುವನು ಆ 
ಸ್ಥಳಕ್ಕೆ ""ಗಿಲ್ಲಾಲ್‌'' * ಎಂದು ಹೆಸರಿಟ್ಟನು. ಈಗಲೂ ಆ 
ಸ್ಥಳಕ್ಕೆ ""ಗಿಲ್ದಾಲ್‌'' ಎಂಬ ಹೆಸರಿದೆ. 

10ಇಸ್ರ್ರೇಲರು ಇನ್ನೂ ಗಿಲ್ಲಾಲಿನಲ್ಲಿಯೇ ಇಳಿದು 
ಕೊಂಡಿದ್ದಾಗ ಜೆರಿಕೋವಿನ ಮೈದಾನಗಳಲ್ಲಿ ಅವರು ಆ 


ತಿಂಗಳಿನ ಹದಿನಾಲ್ಕನೆಯ ದಿನದ ಸಾಯಂಕಾಲ ಪಸ್ಕ 


ಹಬ್ಬವನ್ನು ಆಚರಿಸಿದರು. !!ಪಸ್ಕಹಬ್ಬದ ಮರುದಿನ 
ಮುಂಜಾನೆಯಲ್ಲಿ ಅವರು ಆ ಭೂಮಿಯಲ್ಲಿ ಬೆಳೆದ 
ಆಹಾರವನ್ನು ಊಟಮಾಡಿದರು; ಅವರು ಹುಳಿರಹಿತ 
ವಾದ ರೊಟ್ಟಿಯನ್ನು ಮತ್ತು ಹುರಿದ ಕಾಳುಗಳನ್ನು ಊಟ 
ಮಾಡಿದರು. ಮೂರನೆಯ ದಿನ ಮುಂಜಾನೆ ಪರ 
ಲೋಕದಿಂದ ಬರುತ್ತಿದ್ದ ವಿಶಿಷ್ಟ ಆಹಾರವಾದ ಮನ್ನವು 
ನಿಂತುಹೋಯಿತು. ಜನರು ಕಾನಾನ್‌ ಪ್ರದೇಶದಲ್ಲಿ 
ಬೆಳೆದ ಆಹಾರವನ್ನು ತಿಂದ ದಿನದಿಂದ ಹೀಗಾಯಿತು. 
ಅಂದಿನಿಂದ ಇಸ್ರೇಲರು ಪರಲೋಕದ ವಿಶಿಷ್ಟವಾದ 
ಆಹಾರವನ್ನು ಪಡೆಯಲಿಲ್ಲ. 

ಔಯೆಹೋಶುವನು ಜೆರಿಕೋವಿನ ಸಮೀಪ 
ದಲ್ಲಿದ್ದಾಗ ಕಣ್ಣೆತ್ತಿ ನೋಡಲು ಒಬ್ಬ ಮನುಷ್ಯನು ಅವನ 
ಎದುರಿಗೆ ನಿಂತಿರುವುದನ್ನು ಕಂಡನು. ಆ ಮನುಷ್ಯನ ಕೈ 
ಯಲ್ಲಿ ಒಂದು ಖಡ್ಗವಿತ್ತು. ಯೆಹೋಶುವನು ಆ ಮನು 
ಷ್ಯನ ಹತ್ತಿರ ಹೋಗಿ, ""ನೀನು ನಮ್ಮ ಜನರ ಸ್ನೇಹಿತನೋ 
ಅಥವಾ ನೀನು ನಮ್ಮ ಶತ್ರುಗಳಲ್ಲಿ ಒಬ್ಬನೋ?'' ಎಂದು 





ಗಿಲ್ಲಾಲ್‌ ಹೀಬ್ರೂ, ಭಾಷೆಯಲ್ಲಿ ಈ ಪದಕ್ಕೆ '"ಉರುಳಿ ಬೀಳು'' 
ಎಂಬರ್ಥವಿದೆ. 


ಯೆಹೋಶುವನು 5:8-6:8 


ಕೇಳಿದನು. !*""ನಾನು ಶತ್ರುವಲ್ಲ ನಾನು ಯೆಹೋವನ 
ಸೇನಾಧಿಪತಿ. ನಾನು ಈಗಲೇ ನಿನ್ನಲ್ಲಿಗೆ ಬಂದಿದ್ದೇನೆ'' 
ಎಂದು ಆ ಮನುಷ್ಯನು ಉತ್ತರಿಸಿದನು. ಆಗ ಯೆಹೋಶು 
ವನು ನೆಲದವರೆಗೂ ತಲೆಬಾಗಿ ನಮಸ್ಕರಿಸಿ ಅವನಿಗೆ, 
"ನಾನು ನಿನ್ನ ಸೇವಕ. ನನ್ನ ಒಡೆಯನು ನನಗೆ ಯಾವುದಾ 
ದರೂ ಆಜ್ಞೆಯನ್ನು ವಿಧಿಸಬೇಕಾಗಿದೆಯೇ?'' ಎಂದು 
ಕೇಳಿದನು. ನೌಯೆಹೋವನ ಸೇನಾಧಿಪತಿಯು “ನಿನ್ನ 
ಪಾದರಕ್ಷೆಗಳನ್ನು ಬಿಚ್ಚಿಬಿಡು. ಈಗ ನೀನು ನಿಂತುಕೊಂಡಿ 
ರುವ ಸ್ಥಳವು ಪವಿತ್ರವಾದುದ್ದು'' ಎಂದು ಹೇಳಿದನು. 
ಯೆಹೋಶುವನು ಅವನು ಹೇಳಿದಂತೆಯೇ ಮಾಡಿದನು. 


ಜಿರಿಕೋವನ್ನು ಸ್ವಾಧೀನಪಡಿಸಿಕೊಂಡದ್ದು 
6 ಜಿರಿಕೋ ಪಟ್ಟಣದ ಬಾಗಿಲನ್ನು ಮುಚ್ಚಲಾಗಿತ್ತು 
ಇಸ್ರೇಲರು ಸಮೀಪದಲ್ಲೇ ಇದ್ದುದರಿಂದ ಪಟ್ಟಣದ 

ಜನರು ಹೆದರಿಕೊಂಡಿದ್ದರು. ಒಬ್ಬರಾದರೂ ಪಟ್ಟಣದಲ್ಲಿ 
ಪ್ರವೇಶಮಾಡಲಿಲ್ಲ; ಒಬ್ಬರಾದರೂ ಪಟ್ಟಣದಿಂದ 
ಹೊರಬರಲಿಲ್ಲ. 

2ಆಗ ಯೆಹೋವನು ಯೆಹೋಶುವನಿಗೆ,""ಇಗೋ 
ನೋಡು, ನೀನು ಜೆರಿಕೋ ನಗರವನ್ನು ಗೆಲ್ಲುವಂತೆ 
ಮಾಡುತ್ತೇನೆ. ನೀನು ಅರಸನನ್ನು ಮತ್ತು ನಗರದ ಎಲ್ಲ 
ಯೋಧರನ್ನು ಸೋಲಿಸುವೆ. ಪ್ರತಿನಿತ್ಯ ಒಂದು ಸಲ ನಿನ್ನ 
ಸೇನೆಯೊಂದಿಗೆ ನಗರದ ಸುತ್ತಲೂ ಸುತ್ತಬೇಕು. ಹೀಗೆ 
ಆರು ದಿನಗಳವರೆಗೆ ಸುತ್ತಬೇಕು. “ಏಳು ಮಂದಿ ಯಾಜಕ 
ರಿಗೆ ಟಗರಿನ ಕೊಂಬಿನಿಂದ ಮಾಡಿದ ತುತ್ತೂರಿಗಳನ್ನು 
ಹಿಡಿದುಕೊಂಡು ಪವಿತ್ರ ಪೆಟ್ಟಿ ಗೆಯ ಮುಂದೆ ಹೋಗಲು 
ಹೇಳು. ಏಳನೆಯ ದಿನದಲ್ಲಿ ನಗರದ ಸುತ್ತಲೂ ಏಳು ಸಲ 
ಸುತ್ತಬೇಕು. ಏಳನೆಯ ದಿನದಲ್ಲಿ ಸುತ್ತುವಾಗ ತುತ್ತೂರಿ 
ಯನ್ನು ಊದಬೇಕೆಂದು ಯಾಜಕರಿಗೆ ಹೇಳು. "ಯಾಜ 
ಕರ ತುತ್ತೂರಿ ದ್ವನಿಯನ್ನು ಕೇಳಿದಾಗ ಜನರು ಆರ್ಭಟಿಸ 
ಬೇಕು. ಆಗ ನಗರದ ಗೋಡೆಗಳು ಬೀಳುವವು; ಆಗ 
ನೀವು ನೇರವಾಗಿ ನಗರದೊಳಗೆ ಹೋಗಿರಿ'' ಅಂದನು. 

6ಆದುದರಿಂದ ನೂನನ ಮಗನಾದ ಯೆಹೋಶುವನು 
ಯಾಜಕರನ್ನು ಒಟ್ಟಿಗೆ ಕರೆದು, ಅವರಿಗೆ, " ಯೆಹೋವನ 
ಪವಿತ್ರ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿರಿ. ಏಳು 
ಮಂದಿ ಯಾಜಕರು ತುತ್ತೂರಿಗಳನ್ನು ತೆಗೆದುಕೊಂಡು 
ಪೆಟ್ಟಿಗೆಯ ಮುಂದೆ ನಡೆಯಬೇಕು'' ಎಂದು ಹೇಳಿದನು. 

7ಬಳಿಕ ಯೆಹೋಶುವನು ಜನರಿಗೆ""ಈಗ ನಗರದ 
ಸುತ್ತ ಪ್ರದಕ್ಷಿಣೆ ಹಾಕಿರಿ. ಆಯುಧಗಳನ್ನು ಹಿಡಿದು 
ಕೊಂಡು ಯೋಧರು ಯೆಹೋವನ ಪವಿತ್ರ ಪೆಟ್ಟಿಗೆಯ 
ಮುಂದೆ ನಡೆಯಬೇಕು'' ಎಂದು ಆಜ್ಞಾಪಿಸಿದನು. 

*ಯೆಹೋಶುವನು ಜನರೊಂದಿಗೆ ಮಾತನಾಡು 
ವದನ್ನು ಮುಗಿಸಿದ ಮೇಲೆ ಏಳು ಮಂದಿ ಯಾಜಕರು 


ಯೆಹೋಶುವನು 6:9-26 


ಏಳು ತುತ್ತೂರಿಗಳನ್ನು ತೆಗೆದುಕೊಂಡು ಊದುತ್ತಾ 
ಯೆಹೋವನ ಮುಂದೆ ನಡೆಯಲು ಪ್ರಾರಂಭಿಸಿದರು. 
ಯೆಹೋವನ ಪವಿತ್ರ ಪೆಟ್ಟಿಗೆಯನ್ನು ಹೊತ್ತುಕೊಂಡು 
ಹೋಗುತ್ತಿದ್ದ ಯಾಜಕರು ಅವರನ್ನು ಹಿಂಬಾಲಿಸಿದರು. 
*ಆಯುಧಗಳನ್ನು ಹಿಡಿದುಕೊಂಡ ಯೋಧರು ಯಾಜ 
ಕರ ಮುಂದೆ ನಡೆದರು. ಪವಿತ್ರ ಪೆಟ್ಟಿಗೆಯ ಹಿಂದೆ ಜನರು 
ಕ್ರಮಬದ್ಧವಾಗಿ ಹೆಜ್ಜೆಯನ್ನು ಹಾಕುತ್ತಾ ತಮ್ಮ ತುತ್ತೂರಿ 
ಗಳನ್ನು ಊದುತ್ತಿದ್ದರು. ಯೆಹೋಶುವನು ಜನರಿಗೆ, 
""ಅರ್ಭಟಿಸಬೇಡಿರಿ, ನಾನು ಹೇಳುವ ದಿನದವರೆಗೆ 
ಒಂದು ಶಬ್ದವನ್ನೂ ಉಚ್ಚರಿಸಬೇಡಿರಿ. ಆಮೇಲೆ ನೀವು 
ಆರ್ಭಟಿಸಬಹುದು'' ಎಂದು ಹೇಳಿದನು. 

1! ಯಾಜಕರು ಯೆಹೋವನ ಪವಿತ್ರ ಪೆಟ್ಟಿಗೆಯನ್ನು 
ಹೊತ್ತುಕೊಂಡು ಒಂದು ಸಲ ನಗರವನ್ನು ಸುತ್ತಿದ ಮೇಲೆ 
ಪಾಳೆಯಕ್ಕೆ ಹಿಂತಿರುಗಿ ಬಂದು ಆ ರಾತ್ರಿ, ಅಲ್ಲಿಯೇ 
ಉಳಿದುಕೊಂಡರು. 

''ಯಹೋಶುವನು ಮರುದಿನ ಬೆಳಿಗ್ಗೆ ಎದ್ದನು. 
ಯಾಜಕರು ಯೆಹೋವನ ಪವಿತ್ರ, ಪೆಟ್ಟಿಗೆಯನ್ನು ಪುನಃ 
ಹೊತ್ತುಕೊಂಡು ಹೋದರು. ಏಳುಮಂದಿ ಯಾಜ 
ಕರು ಏಳು ತುತ್ತೂರಿಗಳನ್ನು ತೆಗೆದುಕೊಂಡು 
ಯೆಹೋವನ ಪವಿತ್ರ ಪೆಟ್ಟಿಗೆಯ ಮುಂದೆ ಕ್ರಮಬದ್ಧ 
ವಾಗಿ ಹೆಜ್ಜೆಹಾಕುತ್ತಾ ತುತ್ತೂರಿಗಳನ್ನು ಊದುತ್ತಾ ನಡೆ 
ದರು. ಆಯುಧ ಸನ್ನದ್ದರಾದ ಸೈನಿಕರು ಅವರ ಮುಂದೆ 
ಕ್ರಮಬದ್ಧವಾಗಿ ಹೆಜ್ಜಿಹಾಕುತ್ತಾ ನಡೆದರು. ಯೆಹೋವನ 
ಪವಿತ್ರ, ಪೆಟ್ಟಿಗೆಯ ಹಿಂಭಾಗದಲ್ಲಿ ಉಳಿದ ಜನರು 
ಕ್ರಮಬದ್ಧವಾಗಿ ಹೆಜ್ಜೆಹಾಕುತ್ತಾ ತುತ್ತೂರಿ ಊದುತ್ತಾ 
ಪಟ್ಟಣದ ಸುತ್ತಲೂ ನಡೆದರು. 

"ಎರಡನೆಯ ದಿನ ಅವರೆಲ್ಲರು ನಗರವನ್ನು ಒಂದು 
ಸಲ ಕ್ರಮಬದ್ಧವಾಗಿ ಸುತ್ತಿ ಪಾಳೆಯಕ್ಕೆ ಹಿಂತಿರುಗಿದರು. 
ಹೀಗೆ ಅವರು ಆರು ದಿನಗಳವರೆಗೆ ಮಾಡಿದರು. 

ಏಳನೆಯ ದಿನ ಸೂರ್ಯೋದಯವಾಗುತ್ತಲೇ 
ಅವರು ಎದ್ದರು. ಪಟ್ಟಣದ ಸುತ್ತಲು ಅವರು ಎಳು ಸಲ 
ಸುತ್ತಿದರು. ಅವರು ಮುಂಚಿನ ದಿನಗಳಲ್ಲಿ ನಡೆದ ಕ್ರಮ 
ದಲ್ಲಿಯೇ ನಡೆದರು. ಆದರೆ ಆ ದಿನ ಅವರು ನಗರದ 
ಸುತ್ತಲು ಎಳು ಸಲ ಸುತ್ತಿದರು. "ಏಳನೆಯ ಸಲ ಅವರು 
ನಗರವನ್ನು ಸುತ್ತುವಾಗ ಯಾಜಕರು ತುತ್ತೂರಿಗಳನ್ನು 
ಊದಿದರು. ಆಗ ಯೆಹೋಶುವನು, ""ಈಗ ಆರ್ಭಟಿ 
ಸಿರಿ, ಯೆಹೋವನು ಈ ನಗರವನ್ನು ನಿಮಗೆ ಕೊಟ್ಟಿದ್ದಾನೆ. 
[ಈ ನಗರ ಮತ್ತು ಇದರಲಿರುವದೆಲ್ಲವೂ ಕರ್ತನ 
ಸ್ವತ್ತಾಗಿದೆ.* ವೇಶ್ಯೆಯಾದ ರಾಹಾಬಳು ಮತ್ತು ಅವಳ 
ಮನೆಯಲ್ಲಿರುವ ಎಲ್ಲ ಜನರು ಮಾತ್ರ ಜೀವಸಹಿ 








ಕರ್ತನ ಸ್ವತ್ತು ಸಾಧಾರಣವಾಗಿ ಈ ವಸ್ತುಗಳನ್ನು ದೇವಸ್ಥಾನದ 
ಭಂಡಾರದಲ್ಲಿ ಇಹುತ್ತಾರೆ ಅಥವಾ ನಾಶಪಡಿಸುತ್ತಾರೆ. 


288 


ಉಳಿಯಲಿ, ಅವರನ್ನು ಕೊಲ್ಲಬಾರದು. ಏಕೆಂದರೆ 
ರಾಹಾಬಳು ನಮ್ಮ ಆ ಇಬ್ಬರು ಗೂಢಚಾರರಿಗೆ ಸಹಾಯ 
ಮಾಡಿದ್ದಾಳೆ. ಅಲ್ಲದೆ ನಾವು ಉಳಿದೆಲ್ಲವನ್ನು ನಾಶ 
ಪಡಿಸಬೇಕೆಂಬುದನ್ನು ನೆನಪಿಡಿ. ಅವರ ವಸ್ತುಗಳನ್ನು 
ತೆಗೆದುಕೊಳ್ಳಬೇಡಿ. ನೀವು ಅವರ ವಸ್ತುಗಳನ್ನು ತೆಗೆದು 
ಕೊಂಡರೆ ಮತ್ತು ಅವುಗಳನ್ನು ನಮ್ಮ ಪಾಳೆಯಕ್ಕೆ ತಂದರೆ 
ನೀವೇ ನಾಶವಾಗುವಿರಿ; ಇಸ್ರೇಲಿನ ಎಲ್ಲಾ ಜನರಿಗೆ ಕಷ್ಟ 
ವನ್ನುಂಟುಮಾಡುವಿರಿ. ಬೆಳ್ಳಿ ಬಂಗಾರ, ಕಂಚು ಮತ್ತು 
ಕಬ್ಬಿಣಗಳಿಂದ ಮಾಡಿದ ಎಲ್ಲಾ ವಸ್ತುಗಳು ಯೆಹೋವನ 
ಸ್ವತ್ತಾಗಿವೆ. ಆದ್ದರಿಂದ ಅವುಗಳನ್ನು ಆತನ ಭಂಡಾರಕ್ಕೆ 
ಸೇರಿಸಬೇಕು'' ಎಂದು ಆಜ್ಞಾಪಿಸಿದನು. 

ಯಾಜಕರು ತುತ್ತೂರಿಗಳನ್ನು ಊದಿದಾಗ ಜನರು 
ಆರ್ಭಟಿಸತೊಡಗಿದರು. ಆಗ ಗೋಡೆಗಳು ಬಿದ್ದವು; 
ಜನರು ನೇರವಾಗಿ ನಗರದೊಳಗೆ ನುಗ್ಗಿದರು. ಹೀಗೆ 
ಇಸ್ರೇಲರು ನಗರವನ್ನು ಸ್ವಾಧೀನಪಡಿಸಿಕೊಂಡರು. 
>! ಅವರು ನಗರದಲ್ಲಿದ್ದ ಎಲ್ಲವನ್ನು ನಾಶಪಡಿಸಿದರು; 
ಅಲಿದ ತರುಣರನ್ನು, ವದ್ದರನು ತರುಣಿಯರನ್ನು, ವದೆ 
ಯರನ್ನು, ದನಕರುಗಳನ್ನು, ಕುರಿಗಳನ್ನು ಮತ್ತು ಕತೆ 
ಗಳನ್ನು ಕೊಂದುಹಾಕಿದರು. ಮ 

ಯೆಹೋಶುವನು ಆ ಇಬ್ಬರು ಗೂಢಚಾರರಿಗೆ, 
""ನೀವು ಪ್ರಮಾಣ ಮಾಡಿರುವುದರಿಂದ ಆ ವೇಶ್ಯೆಯ 
ಮನೆಗೆ ಹೋಗಿ ಅವಳನ್ನು ಹೊರಗೆ ಕರೆದುಕೊಂಡು 
ಬನ್ನಿ. ಅವಳ ಸಂಗಡ ಇರುವ ಎಲ್ಲಾ ಜನರನ್ನೂ ಕರೆದು 
ಕೊಂಡು ಬನ್ನಿ'' ಎಂದು ಹೇಳಿದನು. ಆ ಇಬ್ಬರು, 
ರಾಹಾಬಳ ಮನೆಗೆ ಹೋಗಿ ಅವಳನ್ನು ಹೊರಗೆ ಕರೆದು 
ಕೊಂಡು ಬಂದರು. ಅವಳ ತಂದೆ, ತಾಯಿ, ಸಹೋ 
ದರರು, ಮತ್ತು ಅವಳ ಎಲ್ಲ ಕುಟುಂಬದವರನ್ನು ಮತ್ತು 
ಅವಳ ಸಂಗಡ ಅಲ್ಲಿ ಇದ್ದ ಬೇರೆ ಎಲ್ಲ ಜನರನ್ನು ಸಹ 
ಅವರು ಹೊರಗೆ ಕರೆದುಕೊಂಡು ಬಂದರು. ಅವರೆ 
ಲ್ಲರನ್ನು ಇಸ್ರೇಲಿನ ಜನರ ಪಾಳೆಯದ ಹೊರಗಡೆ ಒಂದು 
ಸುರಕ್ಕಿತವಾದ ಸ್ಥಳದಲ್ಲಿ ಇರಿಸಿದರು. 

ಬಳಿಕ ಇಸ್ರೇಲರು ಇಡೀ ನಗರವನ್ನು ಸುಟ್ಟು ಹಾಕಿ 
ದರು. ಅವರು ಬೆಳ್ಳಿ, ಬಂಗಾರ, ಕಂಚು ಮತ್ತು ಕಬ್ಬಿಣ 
ಗಳಿಂದ ಮಾಡಿದ ವಸ್ತುಗಳನ್ನು ಬಿಟ್ಟು ನಗರದಲ್ಲಿನ ಉಳಿ 
ದೆಲ್ಲವನ್ನು ಸುಟ್ಟುಹಾಕಿದರು. ಅವರು ಆ ವಸ್ತು ಗಳನ್ನು 
ಯೆಹೋವನಿಗಾಗಿ ಉಳಿಸಿದರು. ನ ಯೆಹೋಶುವನು 
ವೇಶ್ಯೆಯಾದ ರಾಹಾಬಳನ್ನೂ ಅವಳ ಕುಟುಂಬವನ್ನೂ 
ಅವಳ ಸಂಗಡ ಇದ್ದ ಬೇರೆ ಜನರನ್ನೂ ಉಳಿಸಿದನು. 
ಯೆಹೋಶುವನು ಜೆರಿಕೋವಿಗೆ ಕಳಿಸಿಕೊಟ್ಟ ಗೂಢ 
ಚಾರರಿಗೆ ರಾಹಾಬಳು ಸಹಾಯ ಮಾಡಿದುದಕ್ಕಾಗಿ 
ಯೆಹೋಶುವನು ಅವರೆಲ್ಲರನ್ನು ಉಳಿಸಿದನು. ರಾಹಾ 
ಬಳು ಇಂದಿಗೂ ಸಹ ಇಸ್ರೇಲಿನ ಜನರೊಂದಿಗೆ ವಾಸವಾಗಿ 
ದ್ಹಾಳೆ. ಆ ಸಮಯದಲ್ಲಿ ಯೆಹೋಶುವನು, 


289 


""ಈ ಜಿರಿಕೋ ಪಟ್ಟಣವನ್ನು ಪುನಃ ಕಟ್ಟಲು 
ಪ್ರಯತ್ನಿಸುವವನು ಶಾಪಗ್ರಸ್ತನಾಗಲಿ. ಈ 
ನಗರಕ್ಕೆ ಅಡಿಗಲ್ಲನ್ನಿಡುವ ವ್ಯಕ್ತಿಯು ತನ್ನ 
ಹಿರಿಯ ಮಗನನ್ನು ಕಳೆದುಕೊಳ್ಳಲಿ; ಹೆಬ್ಬಾಗಿ 
ಬನ್ನು ನಿಲ್ಲಿಸುವ ವ್ಯಕ್ತಿ ತನ್ನ ಕಿರಿಯ ಮಗನನ್ನು 
ಕಳೆದುಕೊಳ್ಳಲಿ'' ಎಂದು ಹೇಳಿದನು. 


ಯೆಹೋವನು ಯೆಹೋಶುವನ ಸಂಗಡ ಇದ್ದನು. 
ಯೆಹೋಶುವನು ದೇಶದಲ್ಲೆಲ್ಲ ಸುಪ್ರಸಿದ್ದನಾದನು. 


ಆಕಾನನ ಪಾಪ 
ಇಸ್ರೇಲರು ಯೆಹೋವನ ಅಜ್ಜಿಗೆ ವಿಧೇಯ 
ರಾಗಲಿಲ್ಲ. ಯೆಹೂದ ಕುಲದವನೂ ಕರ್ಮೀಯ 

ಮಗನೂ ಜಬ್ದೀಯ ಮೊಮ್ಮಗನೂ. ಜೆರಹನ ಗೋತ್ರ, 
ದವನೂ ಆದ ಆಕಾನ ಎಂಬವನು ನಾಶಮಾಡಬೇಕಾದ 
ವಸ್ತುಗಳಲ್ಲಿ ಕೆಲವನ್ನು ಇಟ್ಟುಕೊಂಡಿದ್ದನು. ಅದಕ್ಕಾಗಿ 
ಯೆಹೋವನು ಇಸ್ರೇಲಿನವರ ಮೇಲೆ ತುಂಬಾ ಕೋಪ 
ಗೊಂಡನು. 2ಜಿರಿಕೋವನ್ನು ಸ್ವಾಧೀನಪಡಿಸಿಕೊಂಡ 
ಮೇಲೆ ಯೆಹೋಶುವನು ಕೆಲವು ಜನರನ್ನು "ಆಯಿ' 
ಎಂಬ ಪಟ್ಟಣಕ್ಕೆ ಕಳುಹಿಸಿದನು. "ಆಯಿ' ಬೇತಾವೆನಿನ 
ಸಮೀಪಕ್ಕೂ ಬೇತೇಲಿನ ಪೂರ್ವಕ್ಕೂ ಇತ್ತು. 
ಯೆಹೋಶುವನು ""'ಆಯಿ'ಗೆ ಹೋಗಿರಿ ಮತ್ತು ಆ 
ಪ್ರಾಂತ್ಯದ ದುರ್ಬಲತೆಗಳನ್ನು ಕಂಡು ಹಿಡಿಯಿರಿ'' 
ಎಂದು ಹೇಳಿದನು. ಆಗ ಅವರು ಆ ಪ್ರದೇಶದಲ್ಲಿ ಗೂಢ 
ಚರ್ಯವನ್ನು ಮಾಡುವುದಕ್ಕೆ ಹೋದರು. 

ತರುವಾಯ ಆ ಜನರು ಯೆಹೋಶುವನಲ್ಲಿಗೆ ಬಂದು, 
""ಆಯಿ ಒಂದು ದುರ್ಬಲ ಪ್ರದೇಶವಾಗಿದೆ, ಆ ಪ್ರದೇಶ 
ವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ನಮ್ಮ ಎಲ್ಲ ಜನರು 
ಬೇಕಾಗುವುದಿಲ್ಲ. ಅಲ್ಲಿ ಯುದ್ಧಮಾಡಲು ಎರಹು 
ಅಥವಾ ಮೂರು ಸಾವಿರ ಜನರನ್ನು ಕಳುಹಿಸಿದರೆ ಸಾಕು, 
ಇಡೀ ಸೈನ್ಯವನ್ನು ಉಪಯೋಗಿಸುವ ಅವಶ್ಯ ಕತೆ ಇಲ್ಲ. 
ಅಲ್ರಿ ನಮ್ಮ ವಿರುದ್ಧ ಹೋರಾಡಬಲ್ಲ ಕೆಲಪೇ ಜನರು 
ಇದ್ದಾರೆ'' ಎಂದು ಹೇಳಿದರು. 45ಸುಮಾರು ಮೂರು 
ಸಾವಿರ ಜನರು "ಆಯಿ'*ಗೆ ಹೋದರು. ಆದರೆ 
"ಆಯಿ'ಯ ಜನರು ಇಸ್ರೇಲಿನ ಸುಮಾರು ಮೂವತ್ತಾರು 
ಜನರನ್ನು ಕೊಂದುಹಾಕಿದರು. ಆದ್ದರಿಂದ ಇಸ್ರೇಲಿನ 
ಜನರು ಓಡಿ ಹೋದರು. "ಆಯಿ'ಯ ಜನರು ಅವರನ್ನು 
ಪಟ್ಟಣದ ದ್ವಾರದಿಂದ ಕಲ್ಲುಗಣಿಗಳವರೆಗೆ ಬೆನ್ನಟ್ಟಿ 
ಕೊಂಡು ಬಂದರು. "ಆಯಿ'ಯ ಜನರು ಅವರನ್ನು 
ಚೆನ್ನಾಗಿ ಥಳಿಸಿದರು. 

ಆಗ ಇಸ್ರೇಲರು ತುಂಬ ಭಯಗೊಂಡು ಧೈರ್ಯವನ್ನು 
ಕಳೆದುಕೊಂಡರು. ಇದನ್ನು ಕೇಳಿ ಯೆಹೋಶುವನು 





ಆಯಿ ಈ ಊರಿನ ಹೆಸರಿನ ಅರ್ಥ ""ಪಾಳು'' ಎಂದಾಗುತ್ತದೆ. 


ಯೆಹೋಶುವನು 6:27-7:14 


ದುಃಖದಿಂದ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ಪವಿತ್ರ 
ಪೆಟ್ಟಿಗೆಯ ಮುಂದೆ ನೆಲದ ಮೇಲೆ ಬೋರಲಾಗಿ 
ಬಿದ್ದುಕೊಂಡನು. ಸಾಯಂಕಾಲದವರೆಗೂ ಯೆಹೋಶು 
ವನು ಹಾಗೆಯೇ ಇದ್ದನು. ಇಸ್ರೇಲಿನ ಹಿರಿಯರೂ 
ಹಾಗೆಯೇ ಮಾಡಿದರು. ಅವರು ದುಃಖದಿಂದ ತಮ್ಮ 
ತಲೆಯ ಮೇಲೆ ಧೂಳನ್ನು ಸುರಿದುಕೊಂಡರು. 

ಯೆಹೋಶುವನು, ""ಯೆಹೋವನೇ ನನ್ನ ಒಡೆ 
ಯನೇ, ನಮ್ಮ ಜನರನ್ನು ನೀನು ಜೋರ್ಡನ್‌ ನದಿ 
ದಾಟಿಸಿ ಕರೆದುಕೊಂಡು ಬಂದೆ. ನಮ್ಮನ್ನು ಇಲ್ಲಿಯವರೆಗೆ 
ಕರೆದುತಂದು ಅಮೋರಿಯರಿಂದ ನಾಶವಾಗಲು 
ನಮ್ಮನ್ನು ಬಿಟ್ಟುಕೊಹುವುದೇಕೆ? ನಾವು ಇದ್ದುದರಲ್ಲಿ 
ತೃಪ್ತಿಪಟ್ಟುಕೊಂಡು ಜೋರ್ಡನ್‌ ನದಿಯ ಆಚೆ 
ಯಲ್ಲಿಯೇ ಇರಬೇಕಾಗಿತ್ತು. ಯೆಹೋವನೇ, 
"ಇಸ್ರೇಲರು ವೈರಿಗಳ ಮುಂದೆ ಸೋತು ಹೋಗಿದ್ದಾ 
ರಲ್ಲಾ! ಈಗ ನಾನೇನು ಹೇಳಲಿ? ಈ ವಿಷಯವು 
ಕಾನಾನ್ಯರಿಗೂ ದೇಶದ ಉಳಿದ ಎಲ್ಲಾ ಜನರಿಗೂ 
ತಿಳಿಯುವುದು. ಆಗ ಅವರು ನಮ್ಮ ಮೇಲೆ ದಾಳಿಮಾಡಿ 
ನಮ್ಮೆಲ್ಲರನ್ನು ಕೊಂದು ಹಾಕುತ್ತಾರೆ. ಆಗ ನೀನು ನಿನ್ನ 
ಕೀರ್ತಿಯನ್ನು ಉಳಿಸಿಕೊಳ್ಳಲು ಏನು ಮಾಡುವೆ?'' 
ಎಂದು ಪ್ರಲಾಪಿಸಿದನು. 

10 ಯೆಹೋವನು ಯೆಹೋಶುವನಿಗೆ, ""ಮೇಲಕ್ಕೆ 
ಏಳು, ನೀನು ಹೀಗೆ ಬೋರಲು ಬಿದ್ದಿರುವದೇಕೆ? 
!!ಇಸ್ರೇಲರು ಪಾಪಮಾಡಿದ್ದಾರೆ. ನಾನು ಮಾಡಿಕೊಂಡ 
ಒಡಂಬಡಿಕೆಯನ್ನು ಮೀರಿದ್ದಾರೆ. ನಾನು ನಾಶಪಡಿಸಲು 
ಹೇಳಿದ ವಸ್ತುಗಳಲ್ಲಿ ಕೆಲವನ್ನು ಅವರು ತೆಗೆದುಕೊಂಡಿ 
ದ್ದಾರೆ; ಅವರು ನನ್ನಿಂದ ಕದ್ದಿದ್ದಾರೆ; ಸುಳ್ಳು ಹೇಳಿದ್ದಾರೆ. 
ಅವರು ಆ ವಸ್ತುಗಳನ್ನು ತಮಗಾಗಿ ತೆಗೆದುಕೊಂಡಿದ್ದಾರೆ. 
ಅದಕ್ಕಾಗಿಯೇ ಇಸ್ರೇಲಿನ ಸೈನ್ಯವು ಯುದ್ಧದಿಂದ 
ವಿಮುಖವಾಗಿ ಓಡಿಬಂತು. ಅವರು ತಪ್ಪನ್ನು ಮಾಡಿದ್ದ 
ರಿಂದಲೇ ಶಾಪಕ್ಕೆ ಗುರಿಯಾಗಿದ್ದಾರೆ. ಆ ಪಾಪವನ್ನು 
ನಿಮ್ಮಿಂದ ತೆಗೆದುಹಾಕಬೇಕು, ಅಲ್ಲಿಯವರೆಗೆ ನಾನು 
ನಿಮಗೆ ಸಹಾಯ ಮಾಡುವುದಿಲ್ಲ ನಾನು ನಿಮ್ಮ ಸಂಗಡ 
ಬರುವುದೇ ಇಲ್ಲ. 3""ಈಗ ಹೋಗಿ ಜನರನ್ನು ಶುದ್ಧ 
ಗೊಳಿಸು, ನೀನು ಜನರಿಗೆ, "ನೀವು ನಿಮ್ಮನ್ನು ಶುದ್ಧಿ 
ಗೊಳಿಸಿಕೊಳ್ಳಿರಿ, ನಾಳೆಗಾಗಿ ಸಿದ್ಧರಾಗಿರಿ, ಇಸ್ರೇಲಿನ 
ದೇವರಾದ ಯೆಹೋವನು ನಾಶಪಡಿಸಬೇಕೆಂದು ಆಜ್ಞಾ 
ಪಿಸಿದ ವಸ್ತುಗಳನ್ನು ಕೆಲ ಜನರು ಇಟ್ಟುಕೊಂಡಿದ್ದಾರೆಂದು 
ಹೇಳುತ್ತಾನೆ. ನೀವು ಆ ವಸ್ತುಗಳನ್ನು ಬಿಸಾಡುವವರೆಗೆ 
ನಿಮಗೆ ನಿಮ್ಮ ಶತ್ರುಗಳನ್ನು ಸೋಲಿಸಲು ಎಂದಿಗೂ 
ಸಾಧ್ಯವಿಲ್ಲ. 

14""ನಾಳೆ ಬೆಳಿಗ್ಗೆ ನೀವೆಲ್ಲರು ಯೆಹೋವನ ಮುಂದೆ 
ಬಂದು ನಿಲ್ಲಬೇಕು. ಎಲ್ಲಾ ಕುಲಗಳು ಯೆಹೋವನ 
ಮುಂದೆ ಬಂದು ನಿಲ್ಲಬೇಕು. ಯೆಹೋವನು ಒಂದು 


ಯೆಹೋಶುವನು 7:15-8:2 


ಕುಲವನ್ನು ಸೂಚಿಸುತ್ತಾನೆ. ಆಗ ಆ ಕುಲ ಮಾತ್ರ ಮುಂದೆ 
ನಿಲ್ಲಬೇಕು. ಆಗ ಯೆಹೋವನು ಒಂದು ಗೋತ್ರವನ್ನು 
ಸೂಚಿಸುತ್ತಾನೆ. ಆಗ ಆ ಗೋತ್ರದವರು ಮಾತ್ರ 
ಯೆಹೋವನ ಮುಂದೆ ನಿಲ್ಲಬೇಕು. ಆಗ ಯೆಹೋವನು 
ಆ ಗೋತ್ರದ ಪ್ರ ಪ್ರತಿಯೊಂದು ಕುಟುಂಬವನ್ನು ನೋಡಿ, 
ಒಂದು ಕುಟುಂಬವನ್ನು ಸೂಚಿಸುತ್ತಾನೆ. ಬಳಿಕ 
ಯೆಹೋವನು ಆ ಕುಟುಂಬದ ಪ್ರತಿಯೊಬ್ಬ ಮನುಷ್ಯ 
ನನ್ನು ನೋಡುತ್ತಾನೆ. 15ಆಗ ನಾವು ನಾಶಪಡಿಸ 
ಬೇಕಾಗಿದ್ದ ವಸ್ತುಗಳನ್ನು ಇಟ್ಟುಕೊಂಡ ಮನುಷ್ಯನು ಸಿಕ್ಕಿ 
ಬೀಳುತ್ತಾನೆ. ಬಳಿಕ ಆ ಮನುಷ್ಯನು ಬೆಂಕಿಯಿಂದ ನಾಶ 
ವಾಗುವನು. ಅವನ ಎಲ್ಲಾ ಸ್ವತ್ತು ಅವನೊಂದಿಗೆ ನಾಶ 
ವಾಗುವುದು. ಆ ಮನುಷ್ಯನು ಯೆಹೋವನ ಆಜ್ಞೆಯನ್ನು 
ವೂರಿದ್ದಾನೆ. ಇಸ್ರೇಲರಿಗೆ ಕೇಡನ್ನು ಬರಮಾಡಿದ್ದಾನೆ.'' 
ಎಂದನು. 

16ಮಾರನೆಯ ದಿನ ಬೆಳಿಗ್ಗೆ ಯೆಹೋಶುವನು 
ಇಸ್ರೇಲಿನ ಎಲ್ಲ ಜನರನ್ನು ಯೆಹೋವನ ಮುಂದೆ ಕರೆದು 
ಕೊಂಡು ಬಂದನು. ಎಲ್ಲ ಕುಲಗಳು ಯೆಹೋವನ 
ಮುಂದೆ ನಿಂತುಕೊಂಡವು. ಯೆಹೋವನು ಯೆಹೂದ 
ಕುಲವನ್ನು ಸೂಚಿಸಿದನು. !'ಆದುದರಿಂದ ಯೆಹೂದ 
ಕುಲದ ಎಲ್ಲ ಗೋತ್ರಗಳು ಯೆಹೋವನ ಮುಂದೆ ಬಂದು 
ನಿಂತವು. ಯೆಹೋವನು ಜಿರಹನ ಗೋತ್ರವನ್ನು ಸೂಚಿಸಿ 
ದನು. ಆಗ ಜೆರಹನ ಗೋತ್ರದ ಎಲ್ಲ ಕುಟುಂಬಗಳು 
ಯೆಹೋವನ ಎದುರಿಗೆ ಬಂದು ನಿಂತವು. ಆಗ ಜಬ್ದೀಯ 
ಕುಟುಂಬವನ್ನು ಸೂಚಿಸಲಾಯಿತು. 18ಆಗ ಯೆಹೋಶು 
ವನು ಆ ಕುಟುಂಬದ ಎಲ್ಲ ಗಂಡಸರನ್ನು ಯೆಹೋವನ 
ಮುಂದೆ ಬರಲು ಹೇಳಿದನು. ಯೆಹೋವನು ಆಗ 
ಕಮ್ಮೀಯ ಮಗನಾದ ಆಕಾನನನ್ನು ಸೂಚಿಸಿದನು. 
ಕರ್ಮೀಯು ಜಬ್ಬೀಯ ಮಗನಾಗಿದ್ದನು, ಜಬ್ಬೀಯು 
ಜೆರಹನ ಮಗನಾಗಿದ್ದನು. 

ಆಗ ಯೆಹೋಶುವನು ಆಕಾನನಿಗೆ, ""ನನ್ನ ಮಗನೇ, 
ಇಸ್ರೇಲಿನ ದೇವರಾದ ಯೆಹೋವನನ್ನು ಸನ್ಮಾನಿಸು; ನಿನ್ನ 
ಪಾಪಗಳನ್ನು ಆತನಿಗೆ ಅರಿಕೆಮಾಡು. ನೀನು ಮಾಡಿದ್ದನ್ನು 
ನನಗೆ ಹೇಳು. ನನ್ನಿಂದ ಏನನ್ನೂ ಮುಚ್ಚಿಡಬೇಡ'' 
ಎಂದನು. 

ಆಗ ಆಕಾನನು,'"ಇದು ಸತ್ಯ . ನಾನು ಇಸ್ರೇಲಿನ 
ದೇವರಾದ ಯೆಹೋವನಿಗೆ ವಿರೋಧವಾಗಿ ಪಾಪಮಾಡಿ 
ದ್ದೇನೆ. 3! ನಾವು ಜಿರಿಕೋ ನಗರವನ್ನು ಮತ್ತು ಅದರಲ್ಲಿದ್ದ 
ಎಲ್ಲ ವಸ್ತುಗಳನ್ನು ಸ್ವಾಧೀನಪಡಿಸಿಕೊಂಡು ಕೊಳ್ಳೆ 
ಹೊಡೆಯುತ್ತಿದ್ದಾಗ, ಬಾಬಿಲೋನಿನ ಒಂದು ಸುಂದರ 
ವಾದ ನಿಲುವಂಗಿಯನ್ನೂ ಸುಮಾರು ಐದು ಪೌಂಡಿನಷ್ಟು 
ಬೆಳ್ಳಿಯನ್ನೂ ಒಂದು ಪೌಂಡಿಗಿಂತಲೂ ಹೆಚ್ಚು ಬಂಗಾರ 


ವನ್ನೂ ಕಂಡೆನು. ಈ ವಸ್ತುಗಳನ್ನು ನನಗಾಗಿ ಇಟ್ಟುಕೊಳ್ಳ 


290 


ಬೇಕೆಂದು ತುಂಬ ಆಶೆಯಾಯಿತು. ಅದಕ್ಕಾಗಿ ನಾನು 
ಅವುಗಳನ್ನು ತೆಗೆದುಕೊಂಡೆ. ಅವುಗಳನ್ನು ನನ್ನ ಗುಡಾರ 
ದಲ್ಲಿ ಹುಗಿದಿಟ್ಟಿದ್ದೇನೆ. ಬೆಳ್ಳಿಯು ನಿಲುವಂಗಿಯ ಕೆಳಗಡೆ 
ಇದೆ'' ಎಂದು ಒಪ್ಪಿಕೊಂಡನು. 2ಆಗ ಯೆಹೋಶುವನು 
ಕೆಲವರನ್ನು ಗುಡಾರಕ್ಕೆ ಕಳುಹಿಸಿದನು. ಅವರು ಗುಡಾ 
ರಕ್ಕೆ ಓಡಿಹೋಗಿ ಹುಗಿದಿಟ್ಟಿದ್ದ ಆ ವಸ್ತುಗಳನ್ನು ಕಂಡರು. 
ಬೆಳ್ಳಿಯು ನಿಲುವಂಗಿಯ ಕೆಳಗಡೆ ಇತ್ತು 23 ಜನರು ಆ 
ವಸ್ತುಗಳನ್ನು ಗುಡಾರದ ಹೊರಗೆ ತೆಗೆದುಕೊಂಡು 
ಬಂದು ಯೆಹೋಶುವನ ಮತ್ತು ಎಲ್ಲಾ ಇಸ್ರೇಲರ ಬಳಿಗೆ 
ಬಂದರು. ಅವರು ಯೆಹೋವನ ಮುಂದೆ ಆ ವಸ್ತು 
ಗಳನ್ನೆಲ್ಲಾ ನೆಲದ ಮೇಲೆ ಹಾಕಿದರು. 

೫ಡ್ರಿಗ” ಯೆಹೋಶುವನು ಮತ್ತು ಎಲ್ಲಾ ಇಸ್ರೇಲರು 
ಸೇರಿ ಜೆರಹನ ಮಗನಾದ ಆಕಾನನನ್ನು, "ಬಳ್ಳಿಯನ್ನು 
ನಿಲುವಂಗಿಯನ್ನು, ಬಂಗಾರವನ್ನು, ಆಕಾನನ ಮಕ್ಕ 
ಳನ್ನು, ಅವನ ದನಕರುಗಳನ್ನು, ಕತ್ತೆ ಗಳನ್ನು, ಅವನ ಕುರಿ 
ಗಳನ್ನು, ಅವನ ಗುಡಾರವನ್ನು 'ಮತ್ತು ಅವನ ಎಲ್ಲ ಸ್ವತ್ತನ್ನು 
'ಆಕೋರ್‌' '* ಕಣಿವೆಗೆ ತೆಗೆದುಕೊಂಡು ಹೋದರು. 
25 ಗ ಯೆಹೋಶುವನು,""ನೀನು ನಮಗೆ ಕೇಡನ್ನು 
ಬರಮಾಡಿರುವೆ! ಆದ್ದರಿಂದ ಯೆಹೋವನು ನಿನಗೂ 
ಕೇಡನ್ನು ಮಾಡಲಿ!'' ಎಂದನು. ಆಗ ಜನರೆಲ್ಲರೂ ಕಲ್ಲು 
ಗಳನ್ನು ತೂರಿ ಆಕಾನನನ್ನೂ ಅವನ ಕುಟುಂಬದವರನ್ನೂ 
ಕೊಂದರು ಮತ್ತು ಅವನ ಎಲ್ಲ ಸ್ವತ್ತನ್ನು ಸುಟ್ಟುಹಾಕಿದರು. 
26ಆಕಾನನನ್ನು ಸುಟ್ಟ ಬಳಿಕ ಅವರು ಅವನ ದೇಹದ 
ಮೇಲೆ ಕಲ್ಲುಗಳ ದೊಡ್ಡ ಕುಪ್ಪೆಯನ್ನು ಹಾಕಿದರು. ಆ 
ಕುಪ್ಪೆಯು ಇಂದಿಗೂ ಅಲ್ಲಿದೆ. ಹೀಗೆ ದೇವರು ಆಕಾನ 
ನನ್ನು ಶಿಕ್ಸಿಸಿದನು. ಅದಕ್ಕಾಗಿ ಆ ಕಣಿವೆಗೆ "ಆಕೋರ್‌ 
ಕಣಿವೆ' ಎಂಬ ಹೆಸರು ಬಂದಿತು. ಬಳಿಕ ಯೆಹೋವನಿಗೆ 
ಜನರ ಮೇಲಿದ್ದ ಕೋಪ ಶಮನವಾಯಿತು. 


"ಆಯಿ'ಯ ವಿನಾಶ 
ಆಗ ಯೆಹೋವನು ಯೆಹೋಶುವನಿಗೆ, "ಭಯ 
ಪಡಬೇಡ, ನಿರಾಶೆಗೊಳ್ಳಬೇಡ. ನಿಮ್ಮ ಎಲ್ಲ 
ಯೋಧರನ್ನು "ಆಯಿ'ಗೆ ತೆಗೆದುಕೊಂಡು ಹೋಗು. 
"ಆಯಿ'ಯ ಅರಸನನ್ನು ಸೋಲಿಸಲು ನಾನು ನಿನಗೆ 
ಸಹಾಯ ಮಾಡುತ್ತೇನೆ.ನಾನು ನಿನಗೆ ಅವನ ಜನರನ್ನು, 
ಅವನ ಪಟ್ಟಣವನ್ನು ಮತ್ತು ಅವನ ಪ್ರದೇಶವನ್ನು 
ಕೊಡುವೆನು. ?ಜೆರಿಕೋ ಮತ್ತು ಅದರ ರಾಜನಿಗೆ 
ಮಾಡಿದಂತೆಯೇ ನೀವು "ಅಯಿ' ಮತ್ತು ಅದರ ಅರಸನಿಗೆ 
ಮಾಡಬೇಕು. ಈ ಸಲ ಮಾತ್ರ ನೀವು ಎಲ್ಲ ಸಂಪತ್ತನ್ನು 
ತೆಗೆದುಕೊಂಡು ನಿಮಗಾಗಿ ಇಟ್ಟುಕೊಳ್ಳಬೇಕು. ನೀವು ಈ 
ಸಂಪತ್ತನ್ನು ನಿಮ್ಮ ಜನರೊಂದಿಗೆ ಹಂಚಿಕೊಳ್ಳಿರಿ. ಈಗ, 
ನಿಮ್ಮ ಕೆಲವು ಯೋಧರಿಗೆ ಪಟ್ಟಣದ ಹಿಂಭಾಗದಲ್ಲಿ 

ಅಡಗಿಕೊಂಡಿರಲು ತಿಳಿಸು'' ಅಂದನು. 








291 


ಯೆಹೋಶುವನು “ಆಯಿ''ಯ ಮೇಲೆ 
ಆಕ್ರಮಣಮಾಡಲು ಸೈನ್ಯಸಮೇತವಾಗಿ ಹೋದರು. 
ಮೂವತ್ತು ಸಾವಿರ ಯುದ್ಧವೀರರನ್ನು ಆರಿಸಿಕೊಂಡನು. 
ಯೆಹೋಶುವನು ಅವರಿಗೆ, “ಗಮನಕೊಟ್ಟು ಕೇಳಿರಿ. 


ನೀವು ನಗರದ ಹಿಂಭಾಗದ ಸ್ಥಳದಲ್ಲಿ ಅಡಗಿಕೊಂಡಿದ್ದು 


ಆಕ್ರಮಣಮಾಹಲು ಸಿದ್ಧರಾಗಿರಿ. ನಗರದಿಂದ ಬಹಳ 
ದೂರ ಹೋಗಬೇಡಿರಿ.5ನಾನು ನನ್ನ ಸಂಗಡವಿರುವ ಜನ 
ರನ್ನು ಕರೆದುಕೊಂಡು ಪಟ್ಟಣದ ಕಡೆಗೆ ಹೋಗುತ್ತೇನೆ. 
ಪಟ್ಟಣದೊಳಗಿರುವ ಜನರು ನಮ್ಮ ಸಂಗಡ ಕಾದಾಡಲು 
ಹೊರಗೆ ಬರುತ್ತಾರೆ. ನಾವು ಮುಂಚಿನಂತೆ ಹಿಂತಿರುಗಿ 
ಅಲ್ಲಿಂದ ಓಡುತ್ತೇವೆ. ಅವರು ನಗರದಿಂದ ನಮ್ಮನ್ನು 
ಬೆನ್ನಟ್ಟಿಕೊಂಡು ಬರುತ್ತಾರೆ. ನಾವು ಮುಂಚಿನಂತೆ ಅವರ 
ಮುಂದೆ ಸೋತು ಓಡಿಹೋಗುತ್ತಿದ್ದೇವೆ ಎಂದು ಅವರು 
ತಿಳಿದುಕೊಳ್ಳುತ್ತಾರೆ. ಹೀಗೆ ನಾವು ಬಹುದೂರ ಓಡಿ 
ಹೋದಾಗ ನೀವು ಯಾವ ಸ್ಥಳದಲ್ಲಿ ಅಡಗಿಕೊಂಡಿ 
ದ್ದೀರೋ ಆ ಸ್ಥಳದಿಂದ ಹೊರಬಂದು ಪಟ್ಟಣವನ್ನು 
ಸ್ವಾಧೀನಪಡಿಸಿಕೊಳ್ಳಬೇಕು. ನಿಮ್ಮ ದೇವರಾದ 
ಯೆಹೋವನು ನಿಮಗೆ ಗೆಲ್ಲುವ ಸಾಮರ್ಥ್ಯವನ್ನು ದಯ 
ಪಾಲಿಸುತ್ತಾನೆ. 

8""ಯೆಹೋವನು ಹೇಳಿದಂತೆಯೇ ನೀವು ಮಾಡ 
ಬೇಕು. ನೀವು ಪಟ್ಟಣವನ್ನು ಸ್ವಾಧೀನಪಡಿಸಿಕೊಂಡ 
ಮೇಲೆ ಅದನ್ನು ಸುಟ್ಟುಹಾಕಬೇಕು. ನನ್ನ ಕಡೆಗೆ ಗಮನ 
ವಿರಲಿ! ಆಕ್ರಮಣ ಮಾಡುವುದಕ್ಕೆ ನಾನು ಆಜ್ಞೆಯನ್ನು 
ಕೊಡುತ್ತೇನೆ'' ಎಂದು ಆಜ್ಞಾಪಿಸಿದನು. 

ಬಳಿಕ ಯೆಹೋಶುವನು ಅವರನ್ನು ಅವರು ಅಡಗಿ 
ಕೊಳ್ಳಬೇಕಾದ ಸ್ಥಳಕ್ಕೆ ಕಳುಹಿಸಿದನು. 

ಅವರು "'ಬೇತೇಲ್‌'' ಮತ್ತು ""ಆಯಿ''ಯ ಮಧ್ಯ 
ದಲ್ಲಿದ್ದ ಒಂದು ಸ್ಥಳಕ್ಕೆ ಹೋದರು. ಇದು ಆಯಿಯ 
ಪಶ್ಚಿಮಕ್ಕಿತ್ತು. ಯೆಹೋಶುವನು ತನ್ನ ಜನರೊಂದಿಗೆ ಆ 
ರಾತ್ರಿ ಅಲ್ಲಿಯೇ ಇದ್ದನು. 

ಮರುದಿನ ಬೆಳಿಗ್ಗೆ ಯೆಹೋಶುವನು ಎಲ್ಲ ಜನರನ್ನು 
ಒಂದು ಕಡೆ ಬೇಗನೆ ಸೇರಿಸಿದನು. ಆಮೇಲೆ ಯೆಹೋಶು 
ವನು ಮತ್ತು ಇಸ್ರೇಲಿನ ನಾಯಕರು ಜನರನ್ನು 


""ಆಯಿ''ಗೆ ಮುನ್ನಡೆಸಿದರು. 11 ಅವನ ಜೊತೆಗಿದ್ದ ಎಲ್ಲ 


ಸೈನಿಕರು ""ಆಯಿ''ಯ ಕಡೆಗೆ ಹೋದರು. ಅವರು 
ನಗರದ ಮುಂದುಗಡೆ ನಿಂತರು. ಸೈನ್ಯವು ನಗರದ ಉತ್ತರ 
ದಿಕ್ಕಿನಲ್ಲಿಳಿದುಕೊಂಡಿತು. ಈ ಸೈನ್ಯ ಮತ್ತು ""ಆಯಿ'' 
ಪಟ್ಟಣದ ನಡುವೆ ಒಂದು ಕಣಿವೆ ಇತ್ತು 

12ಆಗ ಯೆಹೋಶುವನು ಸುಮಾರು ಐದು ಸಾವಿರ ಜನ 
ರನ್ನು ಆರಿಸಿ ಪಟ್ಟಣದ ಪಶ್ಚಿಮದಲ್ಲಿರುವ ""ಬೇತೇಲ್‌'' 


ಮತ್ತು'"ಆಯಿ''ಯ ಮಧ್ಯದಲ್ಲಿರುವ ಕ್ಲೇತ್ರದಲ್ಲಿ 


ಅಡಗಿಕೊಳ್ಳಲು ಕಳುಹಿಸಿಕೊಟ್ಟನು. 13 ಯೆಹೋಶುವನು 
ತನ್ನ ಜನರನ್ನು ಯುದ ಕ್ಕೆ ಸಿದಗೊಳಿಸಿದನು. ಮುಖ 
ದ ಷು ಧ್‌ ದ ಜ್ರ 


ಯೆಹೋಶುವನು 8:3-22 


ಪಾಳೆಯವು ಪಟ್ಟಣದ ಉತ್ತರ ದಿಕ್ಕಿನಲ್ಲಿತ್ತು. ಉಳಿದ 
ಜನರು ಪಶ್ಚಿಮದಲ್ಲಿ ಅಡಗಿಕೊಂಡಿದ್ದರು. ಆ ರಾತ್ರಿ 
ಯೆಹೋಶುವನು ಕಣಿವೆಗೆ ಹೋದನು. 

ತ್ರರುವಾಯ ""ಆಯಿ''ಯ ಅರಸನು ಇಸ್ರೇಲರ 
ಸೈನ್ಯವನ್ನು ನೋಡಿದನು. ಅರಸನು ಮತ್ತು ಅವನ ಜನರು 
ಇಸ್ರೇಲರ ಸೈನ್ಯದೊಂದಿಗೆ ಯುದ್ಧಮಾಡಿ ಮುಗಿಸು 
ವದಕ್ಕಾಗಿ ತ್ವರೆಮಾಡಿ ಹೊರಟರು. ""ಆಯಿ''ಯ 
ಅರಸನು ಪಟ್ಟಣದ ಪೂರ್ವಕ್ಕೆ ಹೋದನು. ಆದ್ದರಿಂದ 
ಅವನು ಪಟ್ಟಣದ ಹಿಂಭಾಗದಲ್ಲಿ ಅಡಗಿದ್ದ ಸೈನಿಕರನ್ನು 
ನೋಡಲಿಲ್ಲ. 

1: ಯೆಹೋಶುವನು ಮತ್ತು ಇಸ್ರೇಲರ ಎಲ್ಲ ಜನರು 
""ಆಯಿ''ಯ ಸೈನ್ಯವು ತಮ್ಮನ್ನು ಹಿಮ್ಮೆಟ್ಟುವದಕ್ಕೆ 
ಅವಕಾಶ ಮಾಡಿಕೊಟ್ಟರು. ಯೆಹೋಶುವನು ಮತ್ತು 
ಅವನ ಜನರು ಪೂರ್ವಕ್ಕೆ ಮರುಭೂಮಿಯ ಕಡೆಗೆ 
ಓಡಲು ಪ್ರಾರಂಭಿಸಿದರು. 'ಯೆಹೋಶುವನನ್ನು ಮತ್ತು 
ಅವನ ಜನರನ್ನು ಬೆನ್ನಟ್ಟಲು ""ಆಯಿ'' ಪಟ್ಟಣದಲ್ಲಿದ್ದ 
ಗಂಡಸರನ್ನೆಲ್ಲ ಕರೆಸಲಾಯಿತು. ಎಲ್ಲ ಜನರು ಪಟ್ಟಣ 
ವನ್ನು ಬಿಟ್ಟರು. !?""ಆಯಿ'' ಮತ್ತು ಬೇತೇಲಿನ ಎಲ್ಲ 
ಜನರು ಇಸ್ರೇಲಿನ ಸೈನ್ಯವನ್ನು ಬೆನ್ನಟ್ಟಿದರು. ಪಟ್ಟಣದ 
ಬಾಗಿಲನ್ನು ತೆರೆದಿಟ್ಟಿದ್ದರು; ಒಬ್ಬನಾದರೂ ಪಟ್ಟಣದ 
ರಕ್ಷಣೆಗೆ ಉಳಿದಿರಲಿಲ್ಲ. 

ಆಗ ಯೆಹೋವನು ಯೆಹೋಶುವನಿಗೆ, “ನಿನ್ನ 
ಈಟಿಯನ್ನು "ಆಯಿ' ಯ ಕಡೆಗೆ ಚಾಚು, ಆ ಪಟ್ಟಣವನ್ನು 
ನಾನು ನಿಮಗೆ ಕೊಟ್ಟಿದ್ದೇನೆ'' ಎಂದನು. ಯೆಹೋಶು 
ವನು ತನ್ನ ಈಟಿಯನ್ನು "ಆಯಿ'ಯ ಕಡೆಗೆ ಚಾಚಿದನು. 
ೌಅಡಗಿಕೊಂಡಿದ್ದ ಇಸ್ರೇಲಿನ ಜನರು ಇದನ್ನು ನೋಡಿ 
ಕೂಡಲೇ ತಾವು ಅಡಗಿದ್ದ ಸ್ಥಳದಿಂದ ಹೊರಬಂದು ವೇಗ 
ವಾಗಿ ಪಟ್ಟಣದ ಕಡೆಗೆ ಧಾವಿಸಿದರು. ಅವರು ಪಟ್ಟಣ 
ವನ್ನು ಪ್ರವೇಶಿಸಿ ಅದನ್ನು ಸ್ವಾಧೀನಪಡಿಸಿಕೊಂಡು ಅದಕ್ಕೆ 
ಬೆಂಕಿ ಹಚ್ಚಿದರು. 

2"ಆಯಿ'ಯ ಜನರು ಹಿಂತಿರುಗಿ ನೋಡಿದಾಗ ತಮ್ಮ 
ಪಟ್ಟಣ ಉರಿಯುತ್ತಿರುವುದನ್ನೂ ಹೊಗೆಯು ಆಕಾಶಕ್ಕೆ 
ಏರುತ್ತಿರುವುದನ್ನೂ ಕಂಡು ತಮ್ಮ ಶಕ್ತಿಯನ್ನೂ ಧೈರ್ಯ 
ವನ್ನೂ ಕಳೆದುಕೊಂಡರು. ಅವರು ಇಸ್ರೇಲಿನ ಜನರ 
ಬೆನ್ನಟ್ಟುವುದನ್ನು ಬಿಟ್ಟರು. ಇಸ್ರೇಲರು ಜನರು ಓಡಿ 
ಹೋಗುವುದನ್ನು ನಿಲ್ಲಿಸಿಆಯಿ' ಯ ಜನರೊಂದಿಗೆ 
ಹೋರಾಡತೊಡಗಿದರು. "ಆಯಿ'ಯ ಜನರಿಗೆ ಓಡಿ 
ಹೋಗಲು ಸುರಕ್ಷಿತವಾದ ಯಾವ ಸ್ಥಳವೂ ಇರಲಿಲ್ಲ. 
2! ಯೆಹೋಶುವನು ಮತ್ತು ಅವನ ಜನರು, ತಮ್ಮ ಸೈನ್ಯವು 
ಪಟ್ಟಣವನ್ನು ಸ್ವಾಧೀನಪಡಿಸಿಕೊಂಡದ್ದನ್ನು ನೋಡಿ 
ದರು. ಅವರು ಪಟ್ಟಣದಿಂದ ಏಳುತ್ತಿರುವ ಹೊಗೆಯನ್ನು 
ನೋಡಿದರು. ಆಗ ಅವರು ಓಡಿಹೋಗುವುದನ್ನು ನಿಲ್ಲಿಸಿ 
"ಆಯಿ' ಜನರೊಂದಿಗೆ ಹೋರಾಡಲು ಬಂದರು. ಆಗ 





ಯೆಹೋಶುವನು 8:23-9:4 


ಅಡಗಿಕೊಂಡಿದ್ದ ಜನರು ಯುದ್ಧದಲ್ಲಿ ಸಹಾಯ 
ಮಾಡಲು ಪಟ್ಟಣದಿಂದ ಹೊರಬಂದರು. ಇಸ್ರೇಲಿನ 
ಸೈನ್ಯವು "ಆಯಿ' ಯ ಜನರ ಎರಡು ಕಡೆಗೂ ಇತ್ತು 
"ಆಯಿ' ಯ ಜನರು ಸಿಕ್ಕಿಬಿದ್ದರು. ಇಸ್ರೇಲರು ಅವರನ್ನು 
ಸೋಲಿಸಿ ಅವರಲ್ಲಿ ಒಬ್ಬರನ್ನೂ ಜೀವಂತವಾಗಿ ಉಳಿಸ 
ಲಿಲ್ಲ. ಅವರಲ್ಲಿ ಒಬ್ಬನಾದರೂ ತಪ್ಪಿಸಿಕೊಳ್ಳಲಾಗಲಿಲ್ಲ. 
ಚಆದರೆ "ಆಯಿ'ಯ ಅರಸನನ್ನು ಜೀವಸಹಿತ ಉಳಿಸಿ 
ಯೆಹೋಶುವನ ಬಳಿಗೆ ತಂದರು. 


ಯುದ್ಧದ ಪುನರಾವಲೋಕನ 

ಯುದ್ದದಲ್ಲಿ ಇಸ್ರೇಲರು "ಆಯಿ' ಯ ಜನರನ್ನು 
ಬೆನಟ್ಟಿ ಬಯಲುಗಳಲ್ಲಿಯೂ ಅರಣ್ಯದಲ್ಲಿಯೂ 
ಕೊಂದುಹಾಕಿದರು. ಬಳಿಕ ಇಸ್ರೇಲರು "ಆಯಿ'ಗೆ 
ಹಿಂತಿರುಗಿ ಪಟ್ಟಣದಲ್ಲಿ ಜೀವಸಹಿತ ಉಳಿದಿದ್ದ ಎಲ್ಲರನ್ನು 
ಕೊಂದುಹಾಕಿದರು. ೫"ಆಯಿ'ಯ ಜನರೆಲ್ಲಾ ಆ ದಿನ 
ಸತ್ತುಹೋದರು. ಅಲ್ಲಿ ಹನ್ನೆರಡು ಸಾವಿರ ಗಂಡಸರು 
ಮತ್ತು ಹೆಂಗಸರು ಇದ್ದರು. 26 ಪಟ್ಟಣವನ್ನು ನಾಶ 
ಮಾಡಲು ಸೂಚಿಸುವ ಸಂಕೇತದಂತೆ ಯೆಹೋಶುವನು 
ತನ್ನ ಈಟಿಯನ್ನು "ಆಯಿ'ಯ ಕಡೆಗೆ ಚಾಚಿದನು. ಆ 
ಪಟ್ಟಣದ ಜನರೆಲ್ಲರೂ ನಾಶವಾಗುವವರೆಗೆ ಯೆಹೋಶು 
ವನು ತನ್ನ ಈಟಿಯನ್ನು ಹಿಂದೆಗೆಯಲಿಲ್ಲ. 27 ಪಟ್ಟಣ 
ನಿವಾಸಿಗಳ ಸ್ವತ್ತಾಗಿದ್ದ ಪಶುಗಳನ್ನು ಮತ್ತು ವಸ್ತುಗಳನ್ನು 
ಇಸ್ರೇಲಿನ ಜನರು ತಮಗಾಗಿ ಇಟ್ಟುಕೊಂಡರು. ಅವು 
ಗಳನ್ನು ಇಟ್ಟುಕೊಳ್ಳಲು ಯೆಹೋವನು ಯೆಹೋಶು 
ವನಿಗೆ ಅಪ್ಪಣೆ ಕೊಟ್ಟಿದ್ದನು. 

28 ಅನಂತರ ಯೆಹೋಶುವನು" ಆಯಿ” ನಗರವನ್ನು 
ಸುಟ್ಟುಹಾಕಿದನು. ಆ ನಗರವು ಕೇವಲ ಕಲ್ಲುಬಂಡೆಗಳ 
ದಿಬ್ಬವಾಯಿತು. ಅದು ಇಂದಿಗೂ ಹಾಗೆಯೇ ಇದೆ. 
3 ಯೆಹೋಶುವನು "ಆಯಿ'ಯ ಅರಸನನ್ನು ಒಂದು 
ಮರಕ್ಕೆ ಸಾಯಂಕಾಲದವರೆಗೂ ನೇತುಹಾಕಿದನು. 
ಸೂರ್ಯನು ಮುಳುಗಿದ ಮೇಲೆ, ಯೆಹೋಶುವನು ಆ 
ಅರಸನ ಶವವನ್ನು ಮರದಿಂದ ಕೆಳಗಿಳಿಸಿ ನಗರದ 
ದ್ವಾರದಲ್ಲಿ ಬಿಸಾಡಿ ಅದರ ಮೇಲೆ ಕಲ್ಲಿನ ದೊಡ್ಡ ಕುಪ್ಪೆ 
ಮಾಡಿಸಿದನು. ಅದು ಇಂದಿನವರೆಗೂ ಹಾಗೆಯೇ ಇಡೆ. 





ಆಶೀರ್ವಾದಗಳ ಮತ್ತು ಶಾಪಗಳ ವಾಚನ 

30ಆಗ ಇಸ್ರೇಲಿನ ದೇವರಾದ ಯೆಹೋವನಿಗಾಗಿ 
ಯೆಹೋಶುವನು ಒಂದು ಯಜ್ಞವೇದಿಕೆಯನ್ನು 
ಏಬಾಲ್‌ ಬೆಟ್ಟದ ಮೇಲೆ ಕಟ್ಟಿಸಿದನು. 3! ಯಜ್ಞವೇದಿಕೆ 
ಯನ್ನು ಹೇಗೆ ಕಟ್ಟಬೇಕೆಂಬುದನ್ನುಯೆಹೋವನ 
ಸೇವಕನಾದ ಮೋಶೆಯು ಇಸ್ರೇಲರಿಗೆ ಹೇಳಿಕೊಟ್ಟೆ 
ದ್ಹನು. ಆದುದರಿಂದ ಮೋಶೆಯ ಧರ್ಮಶಾಸ್ತ್ರದ ಗ್ರಂಥ 
ದಲ್ಲಿ ವಿವರಿಸಿದಂತೆ ಯೆಹೋಶುವನು ಯಜ್ಞವೇದಿಕೆ 


292 


ಯನ್ನು ಕಟ್ಟಿಸಿದನು. ಯಜ್ಞವೇದಿಕೆಯನ್ನು ಕಡಿಯದ 
ಕಲ್ಲುಗಳಿಂದ ಮಾಡಲಾಯಿತು. ಆ ಕಲ್ಲುಗಳ ಮೇಲೆ 
ಯಾವ ಉಪಕರಣವನ್ನೂ ಉಪಯೋಗಿಸಿರಲಿಲ್ಲ. 
ಯೆಹೋವನಿಗೆ ಆ ಯಜ್ಞವೇದಿಕೆಯ ಮೇಲೆ ಸರ್ವಾಂಗ 
ಹೋಮ ಗಳನ್ನೂ ಸಮಾಧಾನ ಯಜ್ಞಗಳನ್ನೂ 
ಅರ್ಪಿಸಿದರು. 

32 ಸ್ಥಳದಲ್ಲಿ ಯೆಹೋಶುವನು ಮೋಶೆಯ ಧರ್ಮ 
ಶಾಸ್ತ್ರವನ್ನು ಕಲ್ಲಿನ ಹಲಗೆಗಳ ಮೇಲೆ ಬರೆಸಿದನು. 
ಇಸ್ರೇಲರೆಲ್ಲರೂ ಅದನ್ನು ನೋಡಬೇಕೆಂಬುದೇ ಅದರ 
ಉದ್ದೇಶವಾಗಿತ್ತು. ಹಿರಿಯರು, ಅಧಿಕಾರಿಗಳು, 
ನ್ಯಾಯಾಧೀಶರು ಮತ್ತು ಇಸ್ರೇಲರೆಲ್ಲರು ಪವಿತ್ರ 
ಪೆಟ್ಟಿಗೆಯ ಸುತ್ತಲೂ ನಿಂತುಕೊಂಡಿದ್ದರು. ಯೆಹೋವನ 
ಒಡಂಬಡಿಕೆಯ ಪವಿತ್ರ ಪೆಟ್ಟಿಗೆಯನ್ನು ಹೊತ್ತುತಂದ 
ಲೇವಿಯರ ಎದುರುಗಡೆ ಅವರು ನಿಂತುಕೊಂಡಿದ್ದರು. 
ಅರ್ಧ ಜನರು ಏಬಾಲ್‌ ಬೆಟ್ಟದ ಎದುರಿಗೂ ಮತ್ತು 
ಇನ್ನುಳಿದ ಅರ್ಧ ಜನರು ಗೆರಿಜ್ಜೀಮ್‌ ಬೆಟ್ಟದ ಎದು 
ರಿಗೂ ನಿಂತುಕೊಂಡಿದ್ದರು. ಆಶೀರ್ವಾದವನ್ನು ಹೊಂದಿ 
ಕೊಳ್ಳಲು ಹೀಗೆ ಮಾಡಬೇಕೆಂದು ಯೆಹೋವನ 
ಸೇವಕನಾದ ಮೋಶೆಯು ಜನರಿಗೆ ಹೇಳಿದ್ದನು. 

ಆಗ ಯೆಹೋಶುವನು ಧರ್ಮಶಾಸ್ತ್ರದ ಎಲ್ಲಾ 
ವಾಕ್ಯಗಳನ್ನು ಓದಿದನು. ಯೆಹೋಶುವನು ಆಶೀರ್ವಾದ 
ಗಳನ್ನು ಮತ್ತು ಶಾಪದ ವಾಕ್ಯಗಳನ್ನು ಧರ್ಮಶಾಸ್ತ್ರದಲ್ಲಿ 
ಬರೆದಿರುವಂತೆಯೇ ಓದಿದನು. *5ಅಲ್ಲಿ ಇಸ್ರೇಲಿನ ಎಲ್ಲ 
ಜನರು ಸೇರಿಬಂದಿದ್ದರು. ಎಲ್ಲ ಹೆಂಗಸರು ಮತ್ತು 
ಮಕ್ಕಳು ಮತ್ತು ಇಸ್ರೇಲಿನ ಜನರೊಂದಿಗೆ ಇದ್ದ ಎಲ್ಲ 
ವಿದೇಶಿಯರು ಅಲ್ಲಿ ಇದ್ದರು. ಅವರೆಲ್ಲರಿಗೆ ಕೇಳಿಸುವಂತೆ 
ಮೋಶೆಯು ಕೊಟ್ಟಿದ್ದ ಪ್ರತಿಯೊಂದು ಆಜ್ಞೆಯನ್ನು 
ಯೆಹೋಶುವನು ಓದಿದನು. 





ಗಿಬ್ಯೋನ್ಯರು ಯೆಹೋಶುವನಿಗೆ ಮಾಡಿದ ಮೋಸ 
ಜೋರ್ಡನ್‌ ನದಿಯ ಪಶ್ಚಿಮದ ಎಲ್ಲ ಅರಸರು ಈ 
ವಿಷಯಗಳ ಬಗ್ಗೆ ಕೇಳಿದರು. ಇವರು ಹಿತ್ತಿಯರ, 
ಅಮೋರಿಯರ, ಕಾನಾನ್ಯರ, ಪೆರಿಜ್ಜೀಯರ, ಹಿಪ್ವಿಯರ, 
ಯೆಬೂಸಿಯರ ರಾಜರಾಗಿದ್ದರು. ಅವರು ಬೆಟ್ಟ ಪ್ರದೇಶ 
ಗಳಲ್ಲಿ ಮತ್ತು ಸಮತಲ ಪ್ರದೇಶಗಳಲ್ಲಿ ವಾಸವಾಗಿದ್ದರು. 
ಅವರು ಭೂಮಧ್ಯ ಸಾಗರದ ತೀರ ಪ್ರದೇಶದಲ್ಲಿ, 
ಲೆಬನೋನಿನವರೆಗೆ ಸಹ ವಾಸವಾಗಿದ್ದರು. ಈ ಎಲ್ಲ 
ಅರಸರು ಒಂದು ಕಡೆ ಸೇರಿದರು. ಅವರು ಯೆಹೋಶು 
ವನ ಮತ್ತು ಇಸ್ರೇಲರ ವಿರುದ್ಧ ಯುದ್ಧ ಮಾಡುವ 
ಯೋಜನೆಗಳನ್ನು ಹಾಕಿಕೊಂಡರು. 
*ಯೆ_ಹೋಶುವನು ""ಜಿರಿಕೋ'' ಮತ್ತು ""ಆಯಿ'' 
ನಗರಗಳನ್ನು ಸ್ವಾಧೀನಪಡಿಸಿಕೊಂಡ ಬಗೆಯನ್ನು 
ಗಿಬ್ಯೋನ್‌ ನಗರದ ಜನರು ಕೇಳಿದ್ದರು. “ಇಸ್ರೇಲರಿಂದ 


293 


ತಮ್ಮನ್ನು ರಕ್ಷಿಸಿಕೊಳ್ಳಲು ಒಂದು ಉಪಾಯಮಾಡಿದರು. 
ಅವರು ಹರುಕುಮುರುಕಾದ ಹಳೆಯ ದ್ರಾಕ್ಟಾರಸದ 
ಬುದ್ದಲಿಗಳನ್ನು* ತಮ್ಮ ಪಶುಗಳ ಬೆನ್ನ ಮೇಲೆ 
ಹೇರಿಸಿದರು; ತಾವು ಬಹುದೂರ ಪ್ರಯಾಣ ಮಾಡಿ 
ಬಂದಿರುವುದಾಗಿ ತೋರಿಸಲು ತಮ್ಮ ಪಶುಗಳ ಮೇಲೆ 
ಹಳೆಯ ಗೋಣಿಚೀಲಗಳನ್ನು ಹಾಕಿದರು. 5ಅವರು 
ಹಳೆಯ ಪಾದರಕ್ಷೆಗಳನ್ನು ಮೆಟ್ಟಿಕೊಂಡರು; ಹಳೆಯ 
ಬಟ್ಟೆಗಳನ್ನು ಧರಿಸಿಕೊಂಡರು; ಒಣಗಿದ ಮತ್ತು 
ಕೆಟ್ಟುಹೋದ ರೊಟ್ಟಿಗಳನ್ನು ಕಟ್ಟಿಕೊಂಡರು. ಹೀಗೆ 
ಅವರು ಬಹುದೂರ ಪ್ರಯಾಣಮಾಡಿ ಬಂದವರಂತೆ 
ತೋರಿಸಿಕೊಂಡರು. "ಅವರು ಇಸ್ರೇಲರ ಪಾಳೆಯಕ್ಕೆ 
ಹೋದರು. ಈ ಪಾಳೆಯವು ಗಿಲ್ಲಾಲಿನ ಹತ್ತಿರ ಇತ್ತು. 
ಅವರು ಯೆಹೋಶುವನ ಬಳಿಗೆ ಹೋಗಿ ಅವನಿಗೆ, 
""ನಾವು ಬಹುದೂರ ದೇಶದಿಂದ ಪ್ರಯಾಣ ಮಾಡಿ 
ಬಂದಿದ್ದೇವೆ. ನಾವು ನಿಮ್ಮ ಜೊತೆ ಶಾಂತಿ ಒಪ್ಪಂದವನ್ನು 
ಮಾಡಿಕೊಳ್ಳಲು ಇಚ್ಛಿಸುತ್ತೇವೆ'' ಎಂದು ಹೇಳಿದರು. 
7ಹಿವ್ವಿಯರಾದ ಅವರಿಗೆ ಇಸ್ರೇಲಿನ ಜನರು, '"ಒಂದು 
ವೇಳೆ ನೀವು ನಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸು 
ತ್ಲಿರಬಹುದು. ಒಂದು ವೇಳೆ ನೀವು ನಮ್ಮ ಹತ್ತಿರದ 
ಲ್ಲಿಯೇ ವಾಸಮಾಡುತ್ತಿರಬಹುದು; ನೀವು ಎಲ್ಲಿಯವರು 
ಎಂಬುದು ನಮಗೆ ಗೊತ್ತಾಗುವವರೆಗೆ ನಾವು ನಿಮ್ಮ 
ಸಂಗಡ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಲು ಸಾಧ್ಯ 
ವಿಲ್ಲ'' ಎಂದು ಹೇಳಿದರು. 
ಹಿವ್ಹಿಯರು ಯೆಹೋಶುವನಿಗೆ, 
ಸೇವಕರು'' ಎಂದು ಹೇಳಿದರು. 
ಆದರೆ ಯೆಹೋಶುವನು, ""ನೀವು ಯಾರು? ಎಲ್ಲಿಂದ 
ಬಂದಿರುವಿರಿ?'' ಎಂದು ಪ್ರಶ್ನಿಸಿದನು. 

*ಅದಕ್ಕೆ ಅವರು, "ನಾವು ನಿಮ್ಮ ಸೇವಕರು. ನಾವು 
ಬಹು ದೂರ ದೇಶದಿಂದ ಬಂದಿದ್ದೇವೆ. ನಾವು ಬಂದದ್ದಕ್ಕೆ 
ಕಾರಣವೇನೆಂದರೆ ನಾವು ನಿಮ್ಮ ದೇವರಾದ 
ಯೆಹೋವನ ಅದ್ಭುತಶಕ್ತಿಯ ಬಗ್ಗೆ ಕೇಳಿದೆವು. ಆತನು 
ಮಾಡಿದ ಅದ್ಬುತಕಾರ್ಯಗಳ ಬಗ್ಗೆ ಕೇಳಿದೆವು. ಆತನು 
ಈಜಿಪ್ಟಿನಲ್ಲಿ ಮಾಡಿದ ಪ್ರತಿಯೊಂದು ಅದ್ಭುಕದ ಬಗ್ಗೆ 
ಕೇಳಿದೆವು. ಆತನು ಜೋರ್ಡನ್‌ ನದಿಯ ಪೂರ್ವ 
ದಲ್ಲಿರುವ ಅಮೋರಿಯರ ಇಬ್ಬರು ಅರಸರನ್ನು ಸೋಲಿಸಿ 
ದ್ದನ್ನು ನಾವು ಕೇಳಿದೆವು. ಹೆಷ್ಟೋನಿನ ಅರಸನಾದ 
ಸೀಹೋನ್‌ ಮತ್ತು ಅಷ್ಟರೋತಿನಲ್ಲಿ ವಾಸವಾಗಿದ್ದ 
ಬಾಷಾನಿನ ಅರಸನಾದ ಓಗ್‌ ಇವರೇ ಆ ಅರಸರು. 
1! ಆದುದರಿಂದ ನಮ್ಮ ಹಿರಿಯರು ಮತ್ತು ನಮ್ಮ ಜನರು 
ನಮಗೆ, "ನಿಮ್ಮ ಪ್ರಯಾಣಕ್ಕೆ ಸಾಕಷ್ಟು ಆಹಾರವನ್ನು 


""ನಾವು ನಿಮ್ಮ 








ದ್ರಾಕ್ಟಾರಸದ ಬುದಲಿ ಪ್ರಾಣಿಗಳ ಚರ್ಮದಿಂದ ಮಾಡಿದ ಚೀಲ. ತೀಕ್ಬ 
ಸನದ ಮದ್ಯವನ್ನು ಹಾಕಿಡಲು ಉಪಯೋಗಿಸುತ್ತಿದ್ದರು. 


ಯೆಹೋಶುವನು 9:5-21 


ತೆಗೆದುಕೊಂಡು ಹೋಗಿ ಇಸ್ರೇಲರನ್ನು ಭೇಟಿ 
ಮಾಡಿ, ""ನಾವು ನಿಮ್ಮ ಸೇವಕರು. ನಮ್ಮ ಜೊತೆ ಶಾಂತಿ 
ಒಪ್ಪಂದವನ್ನು ಮಾಡಿಕೊಳ್ಳಿರಿ'' ಎಂದು ಅವರಿಗೆ ತಿಳಿಸಿ' 
ಎಂಬುದಾಗಿ ಹೇಳಿ ನಮ್ಮನ್ನು ಕಳುಹಿಸಿದ್ದಾರೆ. 

>" ನಮ್ಮ ರೊಟ್ಟಿಯನ್ನು ನೋಡಿರಿ, ನಾವು ಮನೆ 
ಯನ್ನು ಬಿಟ್ಟಾಗ ಬಿಸಿಯಾಗಿತ್ತು ಮತ್ತು ಮೃದುವಾಗಿತ್ತು 
ಆದರೆ ಈಗ ಅವುಗಳನ್ನು ನೋಡಿರಿ, ಒಣಗಿಹೋಗಿವೆ. 
ನಮ್ಮ ದ್ರಾಕ್ಸಾರಸದ ಬುದ್ದಲಿಗಳನ್ನು ನೋಡಿರಿ, ನಾವು 
ಮನೆಯನ್ನು ಬಿಟ್ಟಾಗ ಅವು ಹೊಸದಾಗಿದ್ದವು ಮತ್ತು 
ದ್ರಾಕ್ಸಾರಸದಿಂದ ತುಂಬಿದ್ದವು. ಆದರೆ ಈಗ ಹಳೆಯ 
ದಾಗಿ ಹರಿದುಹೋಗಿವೆ. ನಮ್ಮ ಬಟ್ಟೆಗಳನ್ನು ಮತ್ತು 
ಪಾದರಕ್ಷೆಗಳನ್ನು ನೋಡಿರಿ, ಈಗ ಅವು ದೂರ 
ಪ್ರಯಾಣದಿಂದ ಹಾಳಾಗಿಹೋಗಿವೆ'' ಎಂದು 
ಹೇಳಿದರು. 

[ಅವರು ಹೇಳುತ್ತಿರುವುದು ನಿಜವೇ ಎಂದು ತಿಳಿದು 
ಕೊಳ್ಳಲು ಇಸ್ರೇಲರು ಅವರ ರೊಟ್ಟಿಯನ್ನು ತಿಂದು 
ನೋಡಿದರು; ಆದರೆ ತಾವು ಏನು ಮಾಡಬೇಕೆಂದು 
ಯೆಹೋವನನ್ನು ಕೇಳಲಿಲ್ಲ. 15 ಯೆಹೋಶುವನು ಅವ 
ರೊಂದಿಗೆ ಶಾಂತಿ ಒಪ್ಪು ೦ದವನ್ನು ಮಾಡಿಕೊಳ್ಳಲು ಒಪ್ಪಿ 
ಕೊಂಡನು. ಅವರು “ಜೀವಸ ನಿತ ಇರಲು 'ಅವಕಾಶ' 
ಮಾಡಿಕೊಟ್ಟನು. ಯೆಹೋಶುವನ ಈ ಒಪ್ಪಂದಕ್ಕೆ 
ಇಸ್ರೇಲಿನ ಹಿರಿಯರು ಒಪ್ಪಿಕೊಂಡರು. 

ಮೂರು ದಿನಗಳ ತರುವಾಯ ಆ ಜನರು ತಮ್ಮ 
ಪಾಳೆಯದ ಸಮೀಪ ವಾಸಿಸುವವರು ಎಂಬುದು 
ಇಸ್ರೇಲರಿಗೆ ತಿಳಿದುಬಂತು. ಆದುದರಿಂದ ಇಸ್ರೇಲರು 
ಅವರಿದ್ದ ಸ್ಥಳಕ್ಕೆ ಹೋದರು. ಮೂರನೆಯ ದಿನ 
ಇಸ್ರೇಲರು ಗಿಬ್ಯೋನ್‌, ಕೆಫೀರಾ, ಬೇರೋತ್‌ ಮತ್ತು 
ಕಿರ್ಯತ್ಯಾರೀಮ್‌ ಪಟ್ಟಣಗಳಿಗೆ ಬಂದರು. 18 ಆದರೆ 
ಇಸ್ರೇಲರ ಸೈನ್ಯವು ಆ ಪಟ್ಟಣದ ಜನರೊಂದಿಗೆ ಯುದ್ಧ 
ಮಾಡಲಿಲ್ಲ ಅವರು ಆ ಜನರೊಂದಿಗೆ ಶಾಂತಿ ಒಪ್ಪಂದ 
ಮಾಡಿಕೊಂಡಿದ್ದರು. ಅವರು ಇಸ್ರೇಲಿನ ದೇವರಾದ 
ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದರು. 

ಒಪ್ಪಂದವನ್ನು ಮಾಡಿಕೊಂಡ ಜನನಾಯಕರ ಬಗ್ಗೆ 
ಜನರೆಲ್ಲರೂ ಅಸಮಾಧಾನ ವ್ಯಕ್ತಪಡಿಸಿದರು. ಆದರೆ 
ಜನನಾಯಕರು, ""ನಾವು ಮಾತು ಕೊಟ್ಟಿದ್ದೇವೆ; 
ಇಸ್ರೇಲಿನ ದೇವರಾದ ಯೆಹೋವನ ಮುಂದೆ ಪ್ರಮಾಣ 
ಮಾಡಿದ್ದೇವೆ; ಈಗ ನಾವು ಅವರ ವಿರುದ್ಧ ಯುದ್ಧ 
ಮಾಡಲು ಸಾಧ್ಯವಿಲ್ಲ. ನಾವು ಅವರನ್ನು ಜೀವಂತವಾಗಿ 
ಉಳಿಸಲೇಬೇಕು. ನಾವು ಅವರಿಗೆ ಕೊಟ್ಟ ಮಾತನ್ನು 
ಮೀರಿದರೆ ದೇವರ ಕೋಪಕ್ಕೆ ಗುರಿಯಾಗುತ್ತೇವೆ. ಆದ್ದ 
ರಿಂದ ಅವರು ಜೀವಂತವಾಗಿ ಉಳಿಯಲಿ. ಆದರೆ ಅವರು 
ನಮ್ಮ ಸೇವಕರಾಗಲಿ. ಅವರು ನಮಗಾಗಿ ಸೌಧೆಯನ್ನು 
ಕಡಿಯಲಿ ಮತ್ತು ನಮ್ಮೆಲ್ಲರಿಗಾಗಿ ನೀರು ತಂದುಹಾಕಲಿ'' 


ಯೆಹೋಶುವನು 9:22-10:10 


ಎಂದು ಉತ್ತರಿಸಿದರು. ಹೀಗೆ ಜನನಾಯಕರು ಆ ಜನ 
ರೊಂದಿಗೆ ಮಾಡಿಕೊಂಡ ಶಾಂತಿ ಒಪ್ಪಂದವನ್ನು 
ಮುರಿಯಲಿಲ್ಲ 

2 ಯಹೋಶುವನು ಗಿಬ್ಯೋನಿನ ಜನರನ್ನು ಕರೆದು, 
""ನೀವು ನಮಗೆ ಸುಳ್ಳು ಹೇಳಿದ್ದೇಕೆ? ನಿಮ್ಮ ನಾಡು ನಮ್ಮ 
ಪಾಳೆಯದ ಹತ್ತಿರವೇ ಇತ್ತು ಆದರೆ ನೀವು ನಿಮ್ಮನ್ನು 
ದೂರದೇಶದವರು ಎಂದು ಹೇಳಿಕೊಂಡಿರಿ. ಈಗ 
ನೀವು ಶಾಪಕ್ಕೆ ಗುರಿಯಾಗಿದ್ದೀರಿ. ದೇವರ ಮಂದಿರಕ್ಕಾಗಿ 
ಸೌದೆಯನ್ನು ಕಡಿಯುವುದೂ ನೀರನ್ನು ಹೊರುವುದೂ 
ನಿಮಗೆಂದಿಗೂ ತಪ್ಪಿದ್ದಿಲ್ಲ'' ಎಂದು ಹೇಳಿದನು. 

2ಗಿಬ್ಯೋನ್ಯರು, ""ನೀವು ನಮ್ಮನ್ನು ಕೊಲ್ಲಬಹು 
ದೆಂಬ ಭಯದಿಂದ ನಾವು ನಿಮಗೆ ಸುಳ್ಳು ಹೇಳಿದೆವು; 
ದೇವರು ತನ್ನ ಸೇವಕನಾದ ಮೋಶೆಗೆ ಈ ಎಲ್ಲ ಭೂ 
ಪ್ರದೇಶವನ್ನು ನಿಮಗೆ ಕೊಡಬೇಕೆಂದು ಆಜ್ಜಾಪಿಸಿರು 
ವುದನ್ನೂ ಈ ಪ್ರದೇಶದ ಎಲ್ಲ ಜನರನ್ನು ಕೊಂದುಬಿಡ 
ಬೇಕೆಂದು ನಿಮಗೆ ಹೇಳಿರುವನೆಂದೂ ನಾವು ಕೇಳಿದ್ದೆವು. 
ಆದ್ದರಿಂದ ನಾವು ನಿಮಗೆ ಸುಳ್ಳು ಹೇಳಿದೆವು. 23 ನಾವು 
ಈಗ ನಿಮ್ಮ ಸೇವಕರು. ನಿಮಗೆ ಸರಿ ಎನಿಸಿದ್ದನ್ನು ನೀವು 
ಮಾಡಬಹುದು'' ಎಂದು ಉತ್ತರಿಸಿದರು. 

26ಓಗೆ ಗಿಬ್ಯೋನಿನ ಜನರು ಗುಲಾಮರಾದರು. 
ಆದರೆ ಯೆಹೋಶುವನು ಅವರನ್ನು ಜೀವಂತವಾಗಿ 
ಉಳಿಸಿದನು. ಇಸ್ರೇಲರು ಅವರನ್ನು ಕೊಲ್ಲದಂತೆ ನೋಡಿ 
ಕೊಂಡನು. 27ಯೆಹೋಶುವನು ಗಿಬ್ಯೋನಿನ ಜನರನ್ನು 
ಇಸ್ರೇಲರ ಸೇವಕರನ್ನಾಗಿ ಮಾಡಿಕೊಂಡನು. ತನ್ನ ನಿವಾಸ 
ಕ್ಕಾಗಿ ಯೆಹೋವನು ಆರಿಸಿಕೊಳ್ಳುವ ಸ್ಥಳಗಳಲ್ಲಿ ಅವರು 
ಇಸ್ರೇಲರಿಗಾಗಿಯೂ ಯೆಹೋವನ ಯಜ್ಞವೇದಿಕೆ 
ಗಾಗಿಯೂ ಮರವನ್ನು ಕಡಿಯುತ್ತಿದ್ದರು ಮತ್ತು ನೀರನ್ನು 
ಹೊರುತ್ತಿದ್ದರು. ಆ ಜನರು ಇಂದಿಗೂ ಗುಲಾಮ 


ರಾಗಿಯೇ ಇದ್ದಾರೆ. 

ಈ ಸಮಯದಲ್ಲಿ ಅದೋನೀಚಿದೆಕನು ಜಿರುಸ 
10 ಲೇಮಿನ ಅರಸನಾಗಿದ್ದನು. ಯೆಹೋಶುವನು 
"ಆಯಿ' ಪಟ್ಟಣವನ್ನು ಸ್ವಾಧೀನಪಡಿಸಿಕೊಂಡ ಮತ್ತು 
ಅದನ್ನು ಸಂಪೂರ್ಣವಾಗಿ ನಾಶಮಾಡಿದ ಸಂಗತಿಯನ್ನು 
ಅವನು ಕೇಳಿದ್ದನು. ಜೆರಿಕೋ ಪಟ್ಟಣಕ್ಕೂ ಅದರ 
ರಾಜನಿಗೂ ಯೆಹೋಶುವನು ಹಾಗೆಯೇ ಮಾಡಿದ್ದ 
ನೆಂಬುದನ್ನೂ ಗಿಬ್ಯೋನಿನ ಜನರು ಇಸ್ರೇಲರೊಂದಿಗೆ 
ಶಾಂತಿ ಒಪ್ಪಂದ ಮಾಡಿಕೊಂಡಿದ್ದಾರೆಂಬುದನ್ನೂ ಅವನು 
ಕೇಳಿದ್ದನು. ಅವರು ಜಿರುಸಲೇಮಿಗೆ ಅತೀಸಮೀಪದಲ್ಲಿ 
ವಾಸವಾಗಿದ್ದರು. ಆದುದರಿಂದ ಅದೋನೀಚಿದೆಕನು 
ಮತ್ತು ಅವನ ಜನರು ಬಹಳ ಹೆದರಿಕೊಂಡರು. 
ಗಿಬ್ಯೋನ್‌ ""ಆಯಿ'' ಯಂತೆ ಸಣ್ಣ ಊರಾಗಿರಲಿಲ್ಲ. 


ಸೂರ್ಯನು ನಿಶ್ಚಲನಾಗಿ ನಿಂತ ದಿನ 





294 


ಗಿಬ್ಯೋನ್‌ ಬಹಳ ದೊಡ್ಡ ನಗರವಾಗಿತ್ತು. ಅದು 
ರಾಜಧಾನಿಯಷ್ಟು ದೊಡ್ಡ ಪಟ್ಟಣವಾಗಿತ್ತು. ಆ ಪಟ್ಟಣದ 
ಜನರೆಲ್ಲರೂ ಒಳ್ಳೆಯ ಯೋಧ ರಾಗಿದ್ದರು. ಆದ್ದರಿಂದ 
ಆ ಅರಸನು ಭಯಗೊಂಡಿದ್ದನು. *ಜಿರುಸಲೇಮಿನ ರಾಜ 
ನಾದ ಅದೋನೀಚಿದೆಕನು ಹೆಬ್ರೋನಿನ ಅರಸನಾದ 
ಹೋಹಾಮನೊಂದಿಗೆ ಮಾತನಾಡಿದನು. ಅವನು 
ಯರ್ಮೂತಿನ ಅರಸನಾದ ಪಿರಾಮ್‌, ಲಾಕೀಷಿನ ಅರಸ 
ನಾದ ಯಾಫೀಯ ಮತ್ತು ಎಗ್ಲೋನಿನ ಅರಸನಾದ 
ದೆಬೀರ್‌ ಇವರೊಂದಿಗೂ ಮಾತನಾಡಿದನು. ಜೆರುಸ 
ಲೇಮಿನ ಅರಸನು ಅವರಿಗೆ, *""ನನ್ನೊಂದಿಗೆ ಬಂದು 
ಗಿಬ್ಯೋನ್‌ನ ಮೇಲೆ ದಾಳಿಮಾಡಲು ಸಹಾಯ 
ಮಾಡಿರಿ. ಗಿಬ್ಯೋನ್‌ ಯೆಹೋಶುವನೊಂದಿಗೂ 
ಇಸ್ರೇಲರೊಂದಿಗೂ ಶಾಂತಿ ಒಪ್ಪಂದ ಮಾಡಿಕೊಂಡಿದೆ'' 
ಎಂದು ಬೇಡಿಕೊಂಡನು. 

5ಆಗ ಆ ಐದು ಮಂದಿ ಅಮೋರಿಯರ ಅರಸರು ಸೈನ್ಯ 
ವನ್ನು ಸೇರಿಸಿದರು. (ಜೆರುಸಲೇಮಿನ ಅರಸ, 
ಹೆಬ್ರೋನಿನ ಅರಸ, ಯರ್ಮೂತಿನ ಅರಸ, ಲಾಕೀಷಿನ 
ಅರಸ ಮತ್ತು ಎಗ್ಗೋನಿನ ಅರಸ; ಇವರೇ ಆ ಐದು ಮಂದಿ 
ಅರಸರು.) ಆ ಸೈನ್ಯಗಳು ಗಿಬ್ಯೋನಿಗೆ ಹೋಗಿ 
ಪಟ್ಟಣವನ್ನು ಸುತ್ತುವರಿದು ಅದರ ವಿರುದ್ಧ ಹೋರಾಟ 
ಪ್ರಾರಂಭಿಸಿದವು. 

5ಗಿಲ್ಲಾಲಿನ ಪಾಳೆಯದಲ್ಲಿದ್ದ ಯೆಹೋಶುವನಿಗೆ 
ಗಿಬ್ಯೋನ್‌ ನಗರದ ಜನರು ಒಂದು ಸಂದೇಶವನ್ನು 
ಕಳಿಸಿದರು. ಆ ಸಂದೇಶ ಹೀಗಿತ್ತು: ""ನಾವು ನಿಮ್ಮ ಸೇವಕ 
ರಾಗಿದ್ದೇವೆ, ನಮ್ಮನ್ನು ನಿಸ್ಸಹಾಯಕರಾಗಿ ಬಿಡಬೇಡಿರಿ. 
ಬಂದು ನಮಗೆ ಸಹಾಯ ಮಾಡಿರಿ; ತ್ವರೆ ಮಾಡಿರಿ; 
ನಮ್ಮನ್ನು ಉಳಿಸಿರಿ. ಬೆಟ್ಟಪ್ರದೇಶದ ಅಮೋರಿಯರ 
ಅರಸರೆಲ್ಲಾ ತಮ್ಮ ಸೈನ್ಯವನ್ನು ಒಟ್ಟುಗೂಡಿಸಿ ನಮ್ಮ 
ವಿರುದ್ಧ ಯುದ್ಧಮಾಡುತ್ತಿದ್ದಾರೆ.'' 

ಆದುದರಿಂದ ಯೆಹೋಶುವನು ತನ್ನ ಎಲ್ಲ ಸೈನ್ಯ 
ದೊಂದಿಗೆ ಗಿಲ್ಲಾಲಿನಿಂದ ಹೊರಟನು. ಯೆಹೋಶುವ 
ನೊಂದಿಗೆ ಅತ್ಯುತ್ತಮವಾದ ಯೋಧರಿದ್ದರು. 
*ಯೆಹೋವನು ಯೆಹೋಶುವನಿಗೆ, ""ಆ ಸೈನ್ಯಗಳಿಗೆ 
ಹೆದರಬೇಡ, ನೀನು ಅವರನ್ನು ಸೋಲಿಸುವಂತೆ ಮಾಡು 
ತ್ತೇನೆ. ಆ ಸೈನ್ಯದ ಯಾರೊಬ್ಬರೂ ನಿನ್ನನ್ನು ಸೋಲಿಸಲು 
ಸಾಧ್ಯವಿಲ್ಲ'' ಎಂದು ಹೇಳಿದನು. 

* ಯಹೋಶುವನು ಮತ್ತು ಅವನ ಸೈನ್ಯದವರು ಇಡೀ 
ರಾತ್ರಿ ಗಿಬ್ಯೋನಿನ ಕಡೆಗೆ ಪ್ರಯಾಣ ಮಾಡಿದರು. 
ಯೆಹೋಶುವನು ಬರುತ್ತಿದ್ದಾನೆಂಬುದು ವೈರಿಗಳಿಗೆ 
ಗೊತ್ತಿರಲಿಲ್ಲ. ಯೆಹೋಶುವನು ಅವರ ಮೇಲೆ ಧಾಳಿ 
ಮಾಡಿದಾಗ ಅವರಿಗೆ ಅತ್ಯಾಶ್ಚರ್ಯವಾಯಿತು. 

0ಸ್ರೇಲರು ಧಾಳಿಮಾಡಿದಾಗ ಯೆಹೋವನು ಆ 
ಶತ್ರು, ಸೈನ್ಯವನ್ನು ಗಾಬರಿಗೊಳಿಸಿದನು. ಆದುದರಿಂದ 


295 


ಇಸ್ರೇಲಿನ ಸೈನಿಕರು ಅವರನ್ನು ಸೋಲಿಸಿ ಮಹಾವಿಜಯ 
ವನ್ನು ಸಾಧಿಸಿದರು. ಇಸ್ರೇಲರು ಶತ್ರುಗಳನ್ನು ಗಿಬ್ಯೋನಿ 
ನಿಂದ ಬೇತ್‌ಹೋರೋನಿಗೆ ಹೋಗುವ ದಾರಿಯ 
ವರೆಗೂ ಬೆನ್ನಟ್ಟಿದರು. ಇಸ್ರೇಲರು ಅಜೇಕ ಮತ್ತು 
ಮಕ್ಕೇದದವರೆಗೆ ಅವರನ್ನು ಕೊಂದರು. !! ಚೇತ್‌ 
ಹೋರೋನ್‌ ಇಳಿಜಾರಿನಿಂದ ಅಜೇಕದವರೆಗೆ 
ಅವರನ್ನು ಕೊಂದರು. ಅವರು ಶತ್ರುಗಳನ್ನು ಬೆನ್ನಟ್ಟು 
ತ್ತಿದ್ದಾಗ ಯೆಹೋವನು ಆಕಾಶದಿಂದ ಆಲಿಕಲ್ಲು ಮಳೆ 
ಸುರಿಯುವಂತೆ ಮಾಡಿದನು. ಬಹಳಷ್ಟು ಮಂದಿ ಶತ್ರು 
ಗಳು ಈ ದೊಡ್ಡ ಆಲಿಕಲ್ಲುಗಳಿಂದಲೇ ಮೃತಪಟ್ಟರು. 
ಇಸ್ರೇಲರು ತಮ್ಮ ಖಹ್ಗಗಳಿಂದ ಕೊಂದ ಜನರಿಗಿಂತ 
ಹೆಚ್ಚು ಜನರು ಈ ಆಲಿಕಲ್ಲಿನ ಮಳೆಯಿಂದ ಸತ್ತರು. 

!2ಆ ದಿನ ಯೆಹೋವನ ಸಹಾಯದಿಂದ ಇಸ್ರೇಲರು 
ಅಮೋರಿಯರನ್ನು ಸೋಲಿಸಿದರು. ಅಂದು ಯೆಹೋಶು 
ವನು ಎಲ್ಲ ಜನರ ಎದುರಿಗೆ ನಿಂತುಕೊಂಡು ಯೆಹೋವ 
ನಿಗೆ ಹೀಗೆ ಮೊರೆಯಿಟ್ಟನು: 


""ಸೂರ್ಯನೇ, ಗಿಬ್ಯೋನಿನ ಆಕಾಶದಲ್ಲಿ 
ನಿಂತಿರು, ಚಲಿಸಬೇಹ. ಚಂದ್ರನೇ, ಅಯ್ಯಾ 
ಲೋನ್‌ ಕಣಿವೆಯ ಆಕಾಶದಲ್ಲಿ ನಿಂತಿರು, 
ಚಲಿಸಬೇಡ.'' 


ಆದುದರಿಂದ ಅವರು ಶತ್ರುಗಳನ್ನು ಸೋಲಿಸು 
ವವರೆಗೆ ಸೂರ್ಯನೂ ಚಲಿಸಲಿಲ್ಲ, ಚಂದ್ರನೂ ಚಲಿಸ 
ಲಿಲ್ಲ. ಈ ಕಥೆಯು ಯಾಷಾರ್‌ ಗ್ರಂಥದಲ್ಲಿ ಬರೆಯ 
ಲ್ಪಟ್ಟಿದೆ. ಸೂರ್ಯನು ಆಕಾಶದ ಮಧ್ಯದಲ್ಲಿ ನಿಂತನು. 
ಅವನು ಇಡೀ ದಿನ ಚಲಿಸಲಿಲ್ಲ. “ಅದಕ್ಕಿಂತ 
ಮೊದಲೆಂದೂ ಹೀಗಾಗಿರಲಿಲ್ಲ; ಆಮೇಲೆಯೂ 
ಆಗಲಿಲ್ಲ. ಯೆಹೋವನು ಒಬ್ಬ ಮಾನವನ ಆಜ್ಜಿಯನ್ನು 
ಪಾಲಿಸಿದ ದಿನ ಅದಾಗಿತ್ತು. ಇಸ್ರೇಲರಿಗೋಸ್ಕರ 
ಯೆಹೋವನು ನಿಜವಾಗಿಯೂ ಯುದ್ಧಮಾಡುತ್ತಿದ್ದನು. 

“ಇದಾದ ಮೇಲೆ ಯೆಹೋಶುವನು ಮತ್ತು ಅವನ 
ಸೈನಿಕರು ಗಿಲ್ದಾಲಿನ ತಮ್ಮ ಪಾಳೆಯಕ್ಕೆ ಹಿಂದಿರುಗಿ 
ಹೋದರು. '6ಯುದ್ಧನಡೆದಾಗ ಆ ಐದು ಮಂದಿ 
ಅರಸರು ಓಡಿಹೋದರು. ಅವರು ಮಕ್ಕೇದದ ಸಮೀಪ 
ದಲ್ಲಿದ್ದ ಗುಹೆಯಲ್ಲಿ ಅಡಗಿಕೊಂಡರು. ''ಆ ಐದು 
ಮಂದಿ ಅರಸರು ಆ ಗುಹೆಯಲ್ಲಿ ಅಡಗಿಕೊಂಡಿದ್ದನ್ನು 
ಯಾರೋ ನೋಡಿ ಯೆಹೋಶುವನಿಗೆ ತಿಳಿಸಿದರು. 
15 ಯೆಹೋಶುವನು ತನ್ನ ಜನರಿಗೆ,""ಗುಹೆಯ ದ್ವಾರ 
ವನ್ನು ದೊಡ್ಡ ಕಲ್ಲುಬಂಡೆಗಳಿಂದ ಮುಚ್ಚಿರಿ. ಗುಹೆಗಳನ್ನು 
ಕಾಯುವುದಕ್ಕೆ ಕೆಲವು ಜನರು ಇಲ್ಲಿರಲಿ. ಆದರೆ ನೀವು 
ಅಲ್ಲಿ ನಿಂತುಕೊಳ್ಳಬೇಡಿರಿ; ಶತ್ರುಗಳನ್ನು ಬೆನ್ನಟ್ಟಿ ಅವರ 
ಮೇಲೆ ಧಾಳಿಮಾಡಿ. ತಮ್ಮ ಪಟ್ಟಣಕ್ಕೆ ಸುರಕ್ಷಿತವಾಗಿ 





ಯೆಹೋಶುವನು 10:11-28 


ಸೇರಲು ಅವರಿಗೆ ಅವಕಾಶಕೊಡಬೇಡಿ. ನಿಮ್ಮ ದೇವ 
ರಾದ ಯೆಹೋವನು ನಿಮಗೆ ಅವರ ಮೇಲೆ ಜಯವನ್ನು 
ಅನುಗ್ರಹಿಸಿದ್ದಾನೆ'' ಎಂದು ಆಜ್ಞಾಪಿಸಿದನು. 
ಯೆಹೋಶುವನು ಮತ್ತು ಇಸ್ರೇಲಿನ ಜನರು ವೈರಿ 
ಗಳನ್ನು ಕೊಂದರು. ಆದರೆ ಕೆಲವು ಶತ್ರುಗಳು ಎತ್ತರವಾದ 
ಗೋಡೆಗಳುಳ್ಳ ತಮ್ಮ ಪಟ್ಟಣಗಳಿಗೆ ಹೋಗಿ ಅಣಗಿ 
ಕೊಳ್ಳಲು ಸಾಧ್ಯವಾಯಿತು. ಆ ಜನರು ಕೊಲ್ಲಲ್ಲಡಲಿಲ್ಲ, 
2! ಯುದ್ಧದ ತರುವಾಯ ಯೆಹೋಶುವನ ಜನರು ಅವನ 
ಹತ್ತಿರ ಮಕ್ಕೇದಕ್ಕೆ ಬಂದರು. ಆ ದೇಶದಲ್ಲಿ ಇಸ್ರೇಲರ 
ವಿರುದ್ಧ ಮಾತಾಡಲು ಯಾರಿಗೂ ಧೈರ್ಯವಿರಲಿಲ್ಲ. 

2 ಅನಂತರ ಯೆಹೋಶುವನು ಜನರಿಗೆ, "ಗುಹೆಯ 
ದ್ವಾರಕ್ಕೆ ಅಡ್ಡಲಾಗಿಟ್ಟ ಕಲ್ಲುಬಂಡೆಗಳನ್ನು ಸರಿಸಿ ಆ ಐದು 
ಮಂಡಿ ಅರಸರನ್ನು ನನ್ನ ಹತ್ತಿರ ತನ್ನಿರಿ'' ಎಂದು 
ಆಜ್ಞಾಪಿಸಿದನು. 3 ಯೆಹೋಶುವನ ಜನರು ಆ ಐದು 
ಮಂದಿ ಅರಸರನ್ನು ಗುಹೆಯ ಹೊರಗಡೆ ತಂದರು. 
ಜೆರುಸಲೇಮಿನ ಅರಸ, ಹೆಬ್ರೋನಿನ ಅರಸ, 
ಯರ್ಮೂತಿನ ಅರಸ, ಲಾಕೀಷಿನ ಅರಸ, ಎಗ್ಗೋನಿನ 
ಅರಸ ಇವರೇ ಆ ಐದು ಮಂದಿ. ಅವರು ಆ ಐದು 
ಮಂದಿ ಅರಸರನ್ನು ಯೆಹೋಶುವನಲ್ಲಿಗೆ ತಂದರು. 
ಯೆಹೋಶುವನು ಇಸ್ರೇಲರನ್ನೆಲ್ಲ ಆ ಸ್ಥಳಕ್ಕೆ ಕರೆಸಿ ತನ್ನ 
ಸೈನ್ಯದ ಅಧಿಕಾರಿಗಳಿಗೆ "ಇಲ್ಲಿಗೆ ಬನ್ನಿ, ನಿಮ್ಮ ಪಾದಗಳನ್ನು 
ಈ ಅರಸರ ಕುತ್ತಿಗೆಗಳ ಮೇಲೆ ಇಡಿ'' ಎಂದು ಹೇಳಿದನು. 
ಯೆಹೋಶುವನ ಸೈನ್ಯಾಧಿಕಾರಿಗಳು ಹತ್ತಿರಕ್ಕೆ ಬಂದು 
ತಮ್ಮ ಪಾದಗಳನ್ನು ಆ ಅರಸರ ಕತ್ತುಗಳ ಮೇಲೆ ಇಟ್ಟರು. 

ಟಗ ಯೆಹೋಶುವನು ತನ್ನ ಜನರಿಗೆ, ""ಸ್ಥಿರಚಿತ್ತ 
ರಾಗಿರಿ, ಧೈರ್ಯದಿಂದಿರಿ, ಅಂಜಬೇಡಿರಿ, ಇನ್ನು ಮುಂದೆ 
ನಮ್ಮ ಜೊತೆ ಹೋರಾಡುವ ಎಲ್ಲ ಶತ್ರುಗಳಿಗೆ 
ಯೆಹೋವನು ಏನು ಮಾಡುತ್ತಾನೆಂಬುದನ್ನು ನಿಮಗೆ 
ತೋರಿಸುತೇನೆ'' ಎಂದು ಹೇಳಿದನು. 

26ಆಮೇಲೆ ಯೆಹೋಶುವನು ಆ ಐದು ಮಂದಿ ಅರಸ 
ರನ್ನು ಕೊಂದುಹಾಕಿದನು. ಅವರ ದೇಹಗಳನ್ನು ಐದು 
ಮರಗಳಿಗೆ ಸಾಯಂಕಾಲದವರೆಗೂ ನೇತುಹಾಕಿದನು. 
27ಸೂರ್ಯಾಸಮಾನದ ಹೊತಿಗೆ ಯೆಹೋಶುವನು ಆ 
ದೇಹಗಳನ್ನು ಮರದಿಂದ ಕೆಳಗಿಳಿಸಲು ಹೇಳಿದನು. 
ಆಮೇಲೆ ಅವರು ಎಲ್ಲಿ ಅಡಗಿಕೊಂಡಿದ್ದರೊ ಅದೇ ಗುಹೆ 
ಯಲ್ಲಿ ಆ ಶವಗಳನ್ನು ಬಿಸಾಡಿದರು. ಆ ಗುಹೆಯ 
ದ್ವಾರವನ್ನು ದೊಡ್ಡ ಕಲ್ಲುಬಂಡೆಗಳಿಂದ ಮುಚ್ಚಿದರು. ಆ 
ದೇಹಗಳು ಇಂದಿಗೂ ಆ ಗುಹೆಯಲ್ಲಿವೆ. 

28 ದಿನ ಯೆಹೋಶುವನು ಮಕ್ಕೇದವನ್ನು ಸ್ವಾಧೀನ 
ಪಡಿಸಿಕೊಂಡು ಆ ಪಟ್ಟಣದ ಅರಸನನ್ನು ಮತ್ತು ಜನರನ್ನು 
ಸಂಹರಿಸಿದನು. ಒಬ್ಬರೂ ಜೀವಂತವಾಗಿ ಉಳಿಯಲಿಲ್ಲ. 
ಯೆಹೋಶುವನು ಜೆರಿಕೋವಿನ ಅರಸನಿಗೆ ಮಾಡಿ 
ದಂತೆಯೇ ಮಕ್ಕೇದದ ಅರಸನಿಗೂ ಮಾಡಿದನು. 





ಯೆಹೋಶುವನು 10:29-11:2 


ದಕ್ಷಿಣದ ಪಟ್ಟಣಗಳನ್ನು ಸ್ವಾಧೀನ ಪಡಿಸಿಕೊಂಡದ್ದು 

ಆಗ ಯೆಹೋಶುವನು ಮತ್ತು ಇಸ್ರೇಲರೆಲ್ಲರು 
ಮಕ್ಕೇದದಿಂದ ಪ್ರಯಾಣ ಮಾಡಿ ಲಿಬ್ಬಕ್ಕೆ ಹೋಗಿ ಆ 
ಪಟ್ಟಣದ ಮೇಲೆ ದಾಳಿಮಾಡಿದರು. *ಇಸ್ರೇಲರು ಆ 


296 


3 ಆಮೇಲೆ ಯೆಹೋಶುವನು ಮತ್ತು ಎಲ್ಲ ಇಸ್ರೇಲರು 
ದೆಬೀರಿಗೆ ಹೋಗಿ ಆ ಪಟ್ಟಣದ ಮೇಲೆ ದಾಳಿಮಾಡಿ 
ದರು. ಅವರು ಆ ಪಟ್ಟಣವನ್ನೂ ಅದರ ಅರಸ ನನ್ನೂ 
ದೆಬೀರಿನ ಸಮೀಪದ ಎಲ್ಲ ಸಣ್ಣಪುಟ್ಟ ಊರುಗಳನ್ನೂ 





ಪಟ್ಟಣವನ್ನು ಮತ್ತು ಅದರ ಅರಸನನ್ನು ಸ್ವಾಧೀನಪಡಿಸಿ 
ಕೊಳ್ಳುವಂತೆ ಯೆಹೋವನು ಮಾಡಿದನು. ಅ ಪಟ್ಟಣದ 
ಪ್ರತಿಯೊಬ್ಬ ವ್ಯಕ್ತಿಯನ್ನು ಇಸ್ರೇಲರು ಕೊಂದು 
ಹಾಕಿದರು. ಒಬ್ಬರನ್ನೂ ಜೀವಸಹಿತ ಬಿಡಲಿಲ್ಲ. ಅವರು 
ಜೆರಿಕೋ ನಗರದ ರಾಜನಿಗೆ ಮಾಡಿದಂತೆಯೇ ಆ 
ರಾಜನಿಗೂ ಮಾಡಿದರು. 

3! ಆಮೇಲೆ ಯೆಹೋಶುವನು ಮತ್ತು ಇಸ್ರೇಲರೆಲ್ಲರು 
ಲಿಬ್ದವನ್ನು ಬಿಟ್ಟು ಲಾಕೀಷಿಗೆ ಹೋದರು. ಯೆಹೋಶು 
ವನು ಮತ್ತು ಅವನ ಜನರು ಲಾಕೀಷಿಗೆ ಮುತ್ತಿಗೆ ಹಾಕಿ 
ಅದರ ಮೇಲೆ ಧಾಳಿಮಾಡಿದರು. *`ಇಸ್ರೇಲರ ಜನರು 
ಲಾಕೀಷ್‌ ಪಟ್ಟಣವನ್ನು ವಶಪಡಿಸಿಕೊಳ್ಳುವಂತೆ 
ಯೆಹೋವನು ಮಾಡಿದನು. ಅವರು ಎರಡನೆಯ ದಿನ 
ಪಟ್ಟಣವನ್ನು ಸ್ವಾಧೀನಪಡಿಸಿಕೊಂಡರು. ಇಸ್ರೇಲರು ಆ 
ಪಟ್ಟಣದಲ್ಲಿದ್ದವರನ್ನೆಲ್ಲಾ ಕೊಂದುಹಾಕಿದರು. ಅವರು 
ಲಿಬ್ನ ಪಟ್ಟಣಕ್ಕೆ ಮಾಡಿದಂತೆ ಇದಕ್ಕೂ ಮಾಡಿದರು. 
ಇದೇ ಸಮಯದಲ್ಲಿ ಗೆಜೆರಿನ ಅರಸನಾದ 
ಹೋರಾಮನು ಲಾಕೀಷಿನವರ ಸಹಾಯಕ್ಕೆ ಬಂದನು. 
ಯೆಹೋಶುವನು ಅವನನ್ನು ಮತ್ತು ಅವನ ಸೈನ್ಯವನ್ನು 
ಸೋಲಿಸಿದನು. ಅಲ್ಲಿ ಯಾರನ್ನೂ ಜೀವಸಹಿತ ಬಿಡಲಿಲ್ಲ. 

ಮೇಲೆ ಯೆಹೋಶುವನು ಮತ್ತು ಎಲ್ಲ ಇಸ್ರೇಲರು 
ಲಾಕೀಷಿನಿಂದ ಎಗ್ಲೋನಿಗೆ ಪ್ರಯಾಣ ಮಾಡಿದರು. 
ಅವರು ಎಗ್ಗೋನ್‌ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಅದರ 
ಮೇಲೆ ಧಾಳಿಮಾಡಿದರು. 

35ಆ ದಿವಸ ಅವರು ಆ ನಗರವನ್ನು ಸ್ವಾಧೀನಪಡಿಸಿ 
ಕೊಂಡು ಅಲ್ಲಿದ್ದ ಎಲ್ಲ ಜನರನ್ನು ಕೊಂದು ಹಾಕಿದರು. 
ಅವರು ಲಾಕೀಷಿನಲ್ಲಿ ಮಾಡಿದಂತೆ ಇಲ್ಲಿಯೂ 
ಮಾಡಿದರು. 

36ಆಮೇಲೆ ಯೆಹೋಶುವನು ಮತ್ತು ಎಲ್ಲ ಇಸ್ರೇಲರು 
ಎಗ್ಲೋನಿನಿಂದ ಹೆಬ್ರೋನಿಗೆ ಪ್ರಯಾಣ ಮಾಡಿ 
ಹೆಬ್ರೋನಿನ ಮೇಲೆ ದಾಳಿ ಮಾಡಿದರು. *'ಅವರು 
ಹೆಬ್ರೋನ್‌ ಪಟ್ಟಣವನ್ನೂ ಅದರ ರಾಜನನ್ನೂ ಮತ್ತು 
ಅದರ ಸಮೀಪದಲ್ಲಿದ್ದ ಎಲ್ಲ ಸಣ್ಣಪುಟ್ಟ ಊರುಗಳನ್ನೂ 
ಸ್ವಾಧೀನಪಡಿಸಿಕೊಂಡರು. ಇಸ್ರೇಲರು ಆ ಪಟ್ಟಣದಲ್ಲಿದ್ದ 
ಎಲ್ಲರನ್ನೂ ಕೊಂದರು. ಅಲ್ಲಿ ಯಾರೊಬ್ಬರೂ ಜೀವಂತ 
ವಾಗಿ ಉಳಿಯಲಿಲ್ಲ. ಅವರು ಎಗ್ಲೋನಿನಲ್ಲಿ ಮಾಡಿ 
ದಂತೆಯೇ ಇಲ್ಲಿಯೂ ಮಾಡಿದರು. ಅವರು ಪಟ್ಟಣವನ್ನು 
ನಾಶಮಾಡಿದರು ಮತ್ತು ಅಲ್ಲಿದ್ದ ಎಲ್ಲ ಜನರನ್ನು 
ಕೊಂದರು. 


ಸ್ವಾಧೀನಪಡಿಸಿಕೊಂಡರು. ಅವರು ಆ ಪಟ್ಟಣದಲ್ಲಿದ್ದ 
ಎಲ್ಲರನ್ನು ಕೊಂದರು. ಅಲ್ಲಿ ಯಾರೊಬ್ಬರೂ ಸಜೀವ 
ವಾಗಿ ಉಳಿಯಲಿಲ್ಲ. ಇಸ್ರೇಲರು ಹೆಬ್ರೋನ್‌ ಮತ್ತು 
ಅದರ ಅರಸನಿಗೆ ಮಾಡಿದಂತೆಯೇ ದೆಬೀರ ಮತ್ತು ಅದರ 
ಅರಸನಿಗೆ ಮಾಡಿದರು. ಲಿಬ್ದ ಮತ್ತು ಅದರ ಅರಸನಿಗೂ 
ಹೀಗೆಯೇ ಮಾಡಲಾಗಿತ್ತು 

“ಹೀಗೆ ಯೆಹೋಶುವನು ಬೆಟ್ಟದ ಮೇಲಿನ ಪ್ರದೇಶ, 
ನೆಗೆವ್‌ ಪ್ರದೇಶ , ಪಶ್ಚಿಮದ ಇಳಕಲಿನ ಪ್ರದೇಶ, 
ಪೂರ್ವದ ಇಳಕಲಿನ ಪ್ರದೇಶ ಈ ಎಲ್ಲ ಪ್ರದೇಶಗಳ 
ಅರಸರನ್ನು ಸೋಲಿಸಿದನು. ಇಸ್ರೇಲಿನ ದೇವರಾದ 
ಯೆಹೋವನು ಎಲ್ಲಾ ಜನರನ್ನು ಕೊಲ್ಲು ಎಂದು 
ಯೆಹೋಶುವನಿಗೆ ಹೇಳಿದ್ದನು. ಅದಕ್ಕಾಗಿ ಯೆಹೋಶು 
ವನು ಆ ಸ್ಥಳಗಳಲ್ಲಿ ಯಾರೊಬ್ಬರನ್ನೂ ಸಜೀವವಾಗಿ 
ಉಳಿಸಲಿಲ್ಲ. 

1! ಯೆಹೋಶುವನು ಕಾದೇಶ್‌ಬರ್ನೇಯದಿಂದ 
ಗಾಜಾದವರೆಗಿನ ಎಲ್ಲ ಪಟ್ಟಣಗಳನ್ನು ಗೆದ್ದುಕೊಂಡನು. 
ಅವನು ಗೋಷೆನ್‌ (ಈಜಿಪ್ಟಿನಲ್ಲಿ) ಪ್ರಾಂತದಿಂದ 
ಗಿಬ್ಯೋನಿನವರೆಗೆ ಇದ್ದ ಎಲ್ಲ ಪಟ್ಟಣಗಳನ್ನು ಸ್ವಾಧೀನ 
ಪಡಿಸಿಕೊಂಡನು. “ಯೆಹೋಶುವನು ಆ ಎಲ್ಲ ಪಟ್ಟಣ 
ಗಳನ್ನು ಮತ್ತು ಅವುಗಳ ಅರಸರನ್ನು ಒಂದೇ ದಂಡೆ 
ಯಾತ್ರೆಯಲ್ಲಿ ಸ್ವಾಧೀನಪಡಿಸಿಕೊಂಡನು. ಇಸ್ರೇಲಿನ 
ದೇವರಾದ ಯೆಹೋವನು ಇಸ್ರೇಲಿನವರಿಗಾಗಿ ಯುದ್ಧ 
ಮಾಡುತ್ತಿದ್ದುದರಿಂದ ಯೆಹೋಶುವನಿಗೆ ಇದು ಸಾಧ್ಯ 
ವಾಯಿತು. ಆಮೇಲೆ ಯೆಹೋಶುವನು ಮತ್ತು 
ಇಸ್ರೇಲಿನ ಜನರೆಲ್ಲರು ಗಿಲ್ಲಾಲಿನಲ್ಲಿದ್ದ ತಮ್ಮ ಪಾಳೆಯಕ್ಕೆ 
ಹಿಂತಿರುಗಿದರು. 


ಉತ್ತರದ ಪ್ರದೇಶಗಳನ್ನು ಸ್ವಾಧೀನ 
ಪಡಿಸಿಕೊಂಡದ್ದು 

ಹಾಜೋರಿನ ಅರಸನಾದ ಯಾಬೀನನು ನಡೆದ 
1 | Kes ಸಂಗತಿಗಳ ಬಗ್ಗೆ ಕೇಳಿದನು. ಅದಕ್ಕಾಗಿ 
ಅವನು ಅನೇಕ ಅರಸರ ಸೈನ್ಯಗಳನ್ನು ಒಟ್ಟಿಗೆ ಸೇರಿಸುವ 
ನಿರ್ಧಾರವನ್ನು ಮಾಡಿದನು. ಮಾದೋನಿನ ರಾಜನಾದ 
ಯೋಬಾಬನಿಗೆ, ಶಿಮ್ರೋನಿನ ಅರಸನಿಗೆ, ಅಕ್ಸಾಫಿನ 
ಅರಸನಿಗೆ ಯಾಬೀನನು ಸಂದೇಶವನ್ನು ಕಳುಹಿಸಿದನು. 
ಉತ್ತರದಿಕ್ಕಿನ ಪರ್ವತ ಪ್ರದೇಶಗಳಲ್ಲಿನ ಮತ್ತು 
ಅರಣ್ಯದಲ್ಲಿನ ಅರಸರಿಗೂ ಕಿನ್ನೆರೋತ್‌, ನೆಗೆವ್‌ ಮತ್ತು 
ಪಶ್ಚಿಮದ ಇಳಿಜಾರಿನ ಪ್ರದೇಶದ ಅರಸರಿಗೂ ಪಶ್ಚಿಮ 


297 


ದಿಕ್ಕಿನ ನೆಪತ್‌ದೋರ್‌ ರಾಜನಿಗೂ ಯಾಬೀನನು 
ಸಂದೇಶವನ್ನು ಕಳುಹಿಸಿದನು. *ಯಾಬೀನನು ಪೂರ್ವ 
ಮತ್ತು ಪಶ್ಚಿಮದಲ್ಲಿದ್ದ ಕಾನಾನಿನ ರಾಜರುಗಳಿಗೂ 
ಅಮೋರಿಯರಿಗೂ ಹಿತ್ತಿಯರಿಗೂ ಪೆರಿಜ್ಜೀಯರಿಗೂ 
ಬೆಟ್ಟಪ್ರದೇಶದ ಯೆಬೂಸಿಯರಿಗೂ ಹೆರ್ಮೋನ್‌ 
ಪರ್ವತದ ಬುಡದಲ್ಲಿ ಮಿಚ್ಛಾದ ಹತ್ತಿರ ವಾಸವಾಗಿದ್ದ 
ಹಿಪ್ವಿಯರಿಗೂ ಸಂದೇಶವನ್ನು ಕಳುಹಿಸಿದನು. ಹೀಗಾಗಿ 
ಈ ಎಲ್ಲ ರಾಜರ ಸೈನ್ಯಗಳು ಒಟ್ಟುಗೂಡಿದವು. ಈ ಮಹಾ 
ಸೈನ್ಯದಲ್ಲಿ ಅಸಂಖ್ಯಾತ ಯೋಧರಿದ್ದರು, ಕುದುರೆ 
ಗಳಿದ್ದವು ಮತ್ತು ರಥಗಳಿದ್ದವು. ಸಮುದ್ರತೀರದ ಮರಳು 
ಕಣಗಳಷ್ಟೇ ಅಸಂಖ್ಯಾತ ಯೋಧರು ಆ ಸೈನ್ಯದಲ್ಲಿ 
ರುವಂತೆ ಕಾಣುತ್ತಿತ್ತು 

5ಈ ಎಲ್ಲ ಅರಸರು ಮೇರೋಮ್‌ ಸಣ್ಣ ನದಿಯ ಹತ್ತಿರ 
ಒಟ್ಟುಗೂಡಿ ತಮ್ಮ ಸೈನ್ಯಗಳನ್ನು ಒಂದೇ ಪಾಳೆಯದಲ್ಲಿ 
ಸೇರಿಸಿದರು. ಅವರು ಇಸ್ರೇಲಿನ ವಿರುದ್ಧ ಯುದ್ಧ 
ಮಾಡಲು ಯೋಜನೆಗಳನ್ನು ಮಾಡಿದರು. 

6ಆಗ ಯೆಹೋವನು ಯೆಹೋಶುವನಿಗೆ, "ಆ ಸೈನ್ಯಕ್ಕೆ 
ನೀನು ಹೆದರಬೇಡ. ನೀವು ಅವರನ್ನು ಸೋಲಿಸುವಂತೆ 
ನಾನು ಮಾಡುತ್ತೇನೆ. ನಾಳೆ ಇಷ್ಟು ಹೊತ್ತಿಗೆ ನೀವು 
ಅವರೆಲ್ಲರನ್ನು ಕೊಂದುಬಿಡುವಿರಿ. ನೀವು ಅವರ ಕುದುರೆ 
ಗಳ ಕಾಲುಗಳನ್ನು ಕತ್ತರಿಸುಪಿರಿ; ಅವರ ರಥಗಳನ್ನು 
ಸುಟ್ಟುಹಾಕುವಿರಿ'' ಎಂದನು. 

ಯೆಹೋಶುವನು ಮತ್ತು ಅವನ ಎಲ್ಲ ಸೈನಿಕರು ಶತ್ರು, 
ಗಳನ್ನು ಬೆರಗುಗೊಳಿಸಿದರು. ಮೇರೋಮ್‌ ನದಿಯ 
ಬಳಿಯಲ್ಲಿ ಅವರು ಶತ್ರುಗಳ ಮೇಲೆ ದಾಳಿಮಾಡಿದರು. 
$ಬಸ್ರೇಲರು ಶತ್ರುಗಳನ್ನು ಸೋಲಿಸುವಂತೆ ಯೆಹೋ 
ವನು ಮಾಡಿದನು. ಇಸ್ರೇಲರ ಸೈನ್ಯವು ಶತ್ರುಗಳನ್ನು 
ಸೋಲಿಸಿ ಅವರನ್ನು ದೊಡ್ಡ ಚೀದೋನ್‌ ಮತ್ತು 
ಮಿಸ್ರೆಪೋತ್ಮಯಿಮ್‌ವರೆಗೂ ಪೂರ್ವದಿಕ್ಕಿನಲ್ಲಿ 
ಮಿಚ್ಛೆಯ ಕಣಿವೆಯವರೆಗೂ ಬೆನ್ನಟ್ಟಿತು. ಶತ್ರುಗಳಲ್ಲಿ 
ಯಾರೂ ಉಳಿದುಕೊಳ್ಳದಂತೆ ಇಸ್ರೇಲರು ಯುದ್ಧ 
ಮಾಡಿದರು. *ಯೆಹೋವನು ಹೇಳಿದಂತೆಯೇ 
ಯೆಹೋಶುವನು ಮಾಡಿದನು. ಯೆಹೋಶುವನು 
ಅವರ ಕುದುರೆಯ ಕಾಲುಗಳನ್ನು ಕತ್ತರಿಸಿದನು; ಅವರ 
ರಥಗಳನ್ನು ಸುಟ್ಟುಹಾಕಿದನು. 

10 ಯುಹೋಶುವನು ಹಿಂದಿರುಗಿ ಹೋಗಿ 
ಹಾಚೋರನ್ನು ಸ್ವಾಧೀನಪಡಿಸಿಕೊಂಡನು. ಯೆಹೋಶು 
ವನು ಹಾಚೋರಿನ ಅರಸನನ್ನು ಕೊಂದನು. 
(ಹಾಜೋರ್‌ ಇಸ್ರೇಲಿನ ವಿರುದ್ಧ ಹೋರಾಡಿದ ಎಲ್ಲ 
ರಾಜ್ಯಗಳಿಗೆ ಮುಂದಾಳಾಗಿತ್ತು.) '' ಇಸ್ರೇಲಿನ ಸೈನಿಕರು 
ಆ ಪಟ್ಟಣದಲ್ಲಿದ್ದವರನ್ನೆಲ್ಲಾ ಕೊಂದುಬಿಟ್ಟರು; ಒಬ್ಬ 
ರನ್ನೂ ಜೀವಂತವಾಗಿ ಅಲ್ಲಿ ಉಳಿಸಲಿಲ್ಲ. ಆಮೇಲೆ 
ಅವರು ಆ ಪಟ್ಟಣವನ್ನು ಸುಟ್ಟುಬಿಟ್ಟರು. 


ಯೆಹೋಶುವನು 11:3-20 


12 ಯಹೋಶುವನು ಈ ಎಲ್ಲ ಪಟ್ಟಣಗಳನ್ನು ವಶಪಡಿಸಿ 
ಕೊಂಡನು; ಅವುಗಳ ಎಲ್ಲ ರಾಜರನ್ನು ಕೊಂದು 
ಹಾಕಿದನು; ಈ ಪಟ್ಟಣಗಳಲ್ಲಿದ್ದ ಎಲ್ಲವನ್ನು ನಾಶ 
ಮಾಡಿದನು. ಯೆಹೋವನ ಸೇವಕನಾದ ಮೋಶೆಯು 
ಆಜ್ಞಾಪಿಸಿದಂತೆಯೇ ಅವನು ಮಾಡಿದನು. 13ಆದರೆ 
ಇಸ್ರೇಲಿನ ಸೈನಿಕರು ಬೆಟ್ಟಗಳ ಮೇಲೆ ಕಟ್ಟಲಾದ ಯಾವ 
ಪಟ್ಟಣವನ್ನೂ ಸುಹಲಿಲ್ಲ. ಬೆಟ್ಟಗಳ ಮೇಲೆ ಕಟ್ಟಿದ ಪಟ್ಟಣ 
ಗಳಲ್ಲಿ ಅವರು ಸುಟ್ಟ ಒಂದೇ ಒಂದು ಪಟ್ಟಣವೆಂದರೆ 
ಹಾಚೋರ್‌. ಈ ಪಟ್ಟಣವನ್ನು ಯೆಹೋಶುವನು 
ಸುಟ್ಟನು. 43 ಪಟ್ಟಣಗಳಲ್ಲಿ ಸಿಕ್ಕಿದ ಎಲ್ಲ ಪದಾರ್ಥ 
ಗಳನ್ನು ಮತ್ತು ಎಲ್ಲ ಪಶುಗಳನ್ನು ಇಸ್ರೇಲರು ತಮಗಾಗಿ 
ಇಟ್ಟುಕೊಂಡರು. ಆದರೆ ಅಲ್ಲಿದ್ದ ಜನರನ್ನೆಲ್ಲ ಕೊಂದರು. 
ಅವರಲ್ಲಿ ಯಾರನ್ನೂ ಸಜೀವವಾಗಿ ಉಳಿಸಲಿಲ್ಲ. 

ಹೀಗೆ ಮಾಡಬೇಕೆಂದು ಯೆಹೋವನು ತನ್ನ 
ಸೇವಕನಾದ ಮೋಶೆಗೆ ಬಹುಕಾಲದ ಹಿಂದೆಯೇ 
ಹೇಳಿದ್ದನು. ಮೋಶೆಯು ಈ ಕಾರ್ಯವನ್ನು ಮಾಡಲು 
ಯೆಹೋಶುವನಿಗೆ ಆಜ್ಞಾಪಿಸಿದ್ದನು. ಹೀಗೆ ಯೆಹೋಶು 
ವನು ದೇವರ ಆಜ್ಞೆಯನ್ನು ಪಾಲಿಸಿದನು. ಯೆಹೋವನು 
ಮೋಶೆಗೆ ಆಜ್ಞಾಪಿಸಿದ್ದೆಲ್ಲವನ್ನು ಯೆಹೋಶುವನು 
ಮಾಡಿದನು. 

16ಓೀಗೆ ಯೆಹೋಶುವನು ಆ ದೇಶದ ಎಲ್ಲರನ್ನು 
ಸೋಲಿಸಿದನು. ಬೆಟ್ಟದ ಮೇಲಿನ ಪ್ರದೇಶ, ನೆಗೆವ್‌ 
ಪ್ರದೇಶ, ಗೋಷೆನಿನ ಎಲ್ಲ ಪ್ರದೇಶ, ಪಶ್ಚಿಮದ ಇಳಕಲಿನ 
ಪ್ರದೇಶ, ಜೋರ್ಹನಿನ ಕಣಿವೆ, ಇಸ್ರೇಲಿನ ಪರ್ವತ 
ಪ್ರದೇಶ ಮತ್ತು ಅವುಗಳ ಹಕ್ತಿರದ ಎಲ್ಲ ಬೆಟ್ಟಗಳ ಪ್ರದೇಶ 
ಅವನ ಸ್ವಾಧೀನಕ್ಕೆ ಬಂದವು. !"ಸೇಯೀರಿನ ಹತ್ತಿರ 
ವಿರುವ ಹಾಲಾಕ್‌ ಬೆಟ್ಟದಿಂದ ಹೆರ್ಮೋನ್‌ ಬೆಟ್ಟದ 
ಬುಡದಲ್ಲಿ ಲೆಬನೋನ್‌ ಕಣಿವೆಯಲ್ಲಿರುವ ಬಾಲ್ಲಾದ್‌ 
ಪಟ್ಟಣದವರೆಗೂ ಇರುವ ಭೂಮಿಯು ಅವನ ಸ್ವಾಧೀನ 
ವಾಯಿತು. ಯೆಹೋಶುವನು ಆ ಪ್ರದೇಶದ ಎಲ್ಲ 
ರಾಜರನ್ನು ಸೆರೆ ಹಿಡಿದು ಕೊಂದು ಹಾಕಿದನು. 
18ಯೆಹೋಶುವನು ಆ ಅರಸರ ವಿರುದ್ಧ ಬಹುಕಾಲದ 
ವರೆಗೆ ಹೋರಾಡಿದನು. 

'9ಆ ಪ್ರದೇಶದಲ್ಲಿ ಕೇವಲ ಒಂದು ಪಟ್ಟಣ ಮಾತ್ರ 
ಇಸ್ರೇಲರೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡಿತ್ತು 
ಅದೇ ಹಿವ್ಹಿಯರ ಗಿಬ್ಯೋನ್‌ ಪಟ್ಟಣ. ಉಳಿದೆಲ್ಲ 
ಪಟ್ಟಣಗಳು ಯುದದಲಿ ಸೋತುಹೋಗಿದವು. 

ಸತಾ  ಶಕ್ತಿಶಾಲಿಗಳಿಂಬ ,  ಬಾವನೆಯನ್ನು 
ಯೆಹೋವನು ಆ ಜನರಲ್ಲಿ ಹುಟ್ಟಿಸಿ ಅವರನ್ನು 
ಇಸ್ರೇಲರ ಮೇಲೆ ಯುದ್ಧಕ್ಕೆ ಬರಮಾಡಿದನು. ಯುದ್ಧ 
ದಲ್ಲಿ ಕರುಣೆಯಿಲ್ಲದೆ ಅವರನ್ನು ಸಂಹರಿಸ ಬೇಕೆಂಬುದು 
ಯೆಹೋವನ ಯೋಜನೆಯಾಗಿತ್ತು. ಯೆಹೋವನು 
ಮೋಶೆಗೆ ಹೇಳಿದ ರೀತಿಯಲ್ಲಿ ಯೆಹೋಶುವನು ಆ 


ಯೆಹೋಶುವನು 11:21-12:13 


ಪಟ್ಟಣಗಳನ್ನು ನಾಶಮಾಡಲು ಇದರಿಂದ ಸಾಧ್ಯ 
ವಾಯಿತು. 

21ಆಗ ಅನಾಕ ವಂಶಸ್ಥರು * ಹೆಬ್ರೋನ್‌, ದೆಬೀರ್‌, 
ಅನಾಬ್‌ ಮತ್ತು ಯೆಹೂದ ಬೆಟ್ಟಪ್ರ ದೇಶಗಳಲ್ಲಿ ವಾಸ 
ವಾಗಿದ್ದರು. ಯಹೋಶುವನು pi ಅನಾಕ ವಂಶಸ್ಥ 
ರೊಂದಿಗೆ ಯುದ್ಧ ಮಾಡಿದನು. ಯೆಹೋಶುವನು ಆ 
ಎಲ್ಲ ಜನರನ್ನು ಮತ್ತು ಊರುಗಳನ್ನು ನಾಶಪಡಿಸಿದನು. 

ಇಸ್ರೇಲಿನ ಪ್ರದೇಶದಲ್ಲಿ ಅನಾಕ ವಂಶಸ್ಥರಲ್ಲಿ 
ಯಾರೂ ಉಳಿಯಲಿಲ್ಲ. 

ಜೀವಸಹಿತ ಉಳಿದ ಅನಾಕ ವಂಶಸ್ಥರು ಕೇವಲ ಗಾಜಾ, 
ಗತೂರು, ಅಷ್ಲೋೊದ್‌ ಎಂಬಲ್ಲಿ ಮಾತ್ರ ಇದ್ದರು. 
ಚ ಬಹಳ ಹಿಂದೆಯೇ ಯೆಹೋವನು ಮೋಶೆಗೆ ಹೇಳಿದ 
ಪ್ರಕಾರ ಯೆಹೋಶುವನು ಇಸ್ರೇಲಿನ ಪ್ರದೇಶವನ್ನೆಲ್ಲ 
ಸ್ವಾಧೀನಪಡಿಸಿಕೊಂಡನು. ಯೆಹೋವನು ತಾನು 
ವಾಗ್ದಾನ ಮಾಡಿದಂತೆ ಆ ಪ್ರದೇಶವನ್ನು ಇಸ್ರೇಲರಿಗೆ 
ಕೊಟ್ಟುಬಿಟ್ಟನು. ಆಗ ಯೆಹೋಶುವನು ಆ ಪ್ರದೇಶ 
ವನ್ನು ಕುಲಗಳ ಪ್ರಕಾರ ಹಂಚಿಕೊಟ್ಟನು. ಆಗ ಯುದ್ದವು ; 
ಮುಗಿಯಿತು, ಕೊನೆಗೆ ಆ ಪ್ರದೇಶದಲ್ಲಿ ಶಾಂತಿ ನೆಲೆಸಿತು. 


ಇಸ್ರೇಲರು ಸೋಲಿಸಿದ ಅರಸರು 
ಇಸ್ರೇಲರು ಜೋರ್ಡನ್‌ ನದಿಯ ಪೂರ್ವ 
|W ಭೂಮಿಯನ್ನು ಸ್ವಾಧೀನಪಡಿಸಿ 
ಕೊಂಡರು. ಅರ್ನೋನ್‌ ನದಿಯಿಂದ ಹೆರ್ಮೋನ್‌ 
ಪರ್ವತದವರೆಗಿನ ಪ್ರದೇಶ ಮತ್ತು ಜೋರ್ಡನ್‌ 
ಕಣಿವೆಯ ಪೂರ್ವದಿಕ್ಕಿಗೆ ಉದ್ದಕ್ಕೂ ಹಬ್ಬಿರುವ ಪ್ರದೇಶ 
ಅವರ ವಶಕ್ಕೆ ಬಂತು. ಈ ದೇಶವನ್ನು ತೆಗೆದು 
ಕೊಳ್ಳುವುದಕ್ಕಾಗಿ ಇಸ್ರೇಲರು ಸೋಲಿಸಿದ ಅರಸರ ವಿವರ 
ಹೀಗಿದೆ: 
ಅವರು ಹೆಷ್ಟೋನಿನಲ್ಲಿದ್ದ ಅಮೋರಿಯರ ಅರಸ 
ನಾದ ಸೀಹೋನನನ್ನು ಸೋಲಿಸಿದರು. ಅವನು 
ಅರ್ನೋನ್‌ ನದಿಯ ತೀರದಲ್ಲಿದ್ದ ಅರೋಯೇರ್‌ 
ನಿಂದ ಯಬ್ಬೋಕ್‌ ನದಿಯವರೆಗಿರುವ ಪ್ರದೇಶವನ್ನು 
ಆಳುತ್ತಿದ್ದನು. ಅವನ ರಾಜ್ಯವು ಆ ತಗ್ಗು ಪ್ರದೇಶದ ಮಧ್ಯ 
ದಿಂದ ಪ್ರಾರಂಭವಾಗುತ್ತಿತ್ತು ಇದು ಅಮ್ಕೊನಿಯರ 
ಪ್ರದೇಶಕ್ಕೂ ಮೇರೆಯಾಗಿತ್ತು. ಗಿಲ್ಯಾದಿನ ಅರ್ಧ 
ಪ್ರದೇಶವು ಸೀಹೋನನ ಆಳ್ವಿಕೆಗೆ ಒಳಗಾಗಿತ್ತು. 
3ಗಲಿಲೇಯ ಸರೋವರದಿಂದ ಲವಣಸಮುದ್ರದವರೆಗೆ 
ಹಬ್ಬಿದ ಜೋರ್ಡನ್‌ ಕಣಿವೆಯ ಪೂರ್ವಭಾಗವು ಕೂಡ 
ಅವನ ಆಳ್ವಿಕೆಗೆ ಒಳಪಟ್ಟಿತ್ತು. ಬೇತ್‌ ಯೆಷಿಮೋತಿನಿಂದ 
ದಕ್ಷಿಣದಲ್ಲಿ ಪಿಸ್ಲಾ ಬೆಟ್ಟದವರೆಗೆ ಹಬ್ಬಿದ ಪ್ರದೇಶವನ್ನು 
ಸಹ ಅವನು ಆಳುತ್ತಿದ್ದನು. 





ಅನಾಕ ವಂಶಸ್ಥರು ಅನಾಕನ ವಂಶದವರು. ಅವರು ಎತ್ತರವಾದ ಮತ್ತು 
ಬಲಶಾಲಿಗಳಾದ ಯೋಧರು ಎಂದು ಪ್ರಸಿದ್ಧರಾಗಿದ್ದರು. 


298 


*ಅವರು ಬಾಷಾನಿನ ಅರಸನಾದ ಓಗನನ್ನು ಸಹ 
ಸೋಲಿಸಿದರು. ಓಗನು ರೆಫಾಯರ ವಂಶಸ್ಥನಾಗಿದ್ದನು. 
ಅಷ್ಟರೋತ್‌ ಮತ್ತು ಎದ್ರೈ ಎಂಬ ನಗರಗಳಲ್ಲಿ ವಾಸ 
ವಾಗಿದ್ದ5ಓಗನು ಹೆರ್ಮೋನ್‌ ಬೆಟ್ಟದ ಸೀಮೆ, ಸಲ್ಮಾ, 
ಮತ್ತು ಬಾಷಾನಿನ ಎಲ್ಲ ಪ್ರದೇಶ, ಇವುಗಳನ್ನು ಆಳು 
ತ್ತಿದ್ದನು. ಗೆಡೂರರು ಮತ್ತು ಮಾಕತೀ ಜನರು ವಾಸ 
ಮಾಡುವ ಪ್ರದೇಶವು ಇವನ ರಾಜ್ಯದ ಮೇರೆಯಾಗಿತ್ತು 
ಹೆಷ್ಟೋನಿನ ಅರಸನಾದ ಸೀಹೋನನ ರಾಜ್ಯದ ಮೇರೆ 
ಯವರೆಗೆ ಹಬ್ಬಿದ ಗಿಲ್ಯಾದಿನ ಅರ್ಧಪ್ರಾಂತವನ್ನು ಕೂಡ 
ಓಗನು ಆಳುತ್ತಿದ್ದನು. 

ಯೆಹೋವನ ಸೇವಕನಾದ ಮೋಶೆಯು ಮತ್ತು 
ಇಸ್ರೇಲರು ಈ ಎಲ್ಲ ಅರಸರನ್ನು ಸೋಲಿಸಿದರು. 
ಮೋಶೆಯು ಈ ಪ್ರದೇಶವನ್ನು ರೂಬೇನನ ಕುಲ 
ದವರಿಗೂ ಗಾದನ ಕುಲದವರಿಗೂ ಮನಸ್ಸೆ ಕುಲದ 
ಅರ್ಧಜನರಿಗೂ ಕೊಟ್ಟುಬಿಟ್ಟನು. ಮೋಶೆಯು ಅವರಿಗೆ 
ಈ ದೇಶವನ್ನು ಅವರ ಸ್ವಂತ ಪ್ರ ದೇಶವಾಗಿ ಕೊಟ್ಟನು. 
7ಇಸ್ರೆ €ಲರು pe ನದಿಯ ಪಶ್ಚಿಮ ಪ ಪ್ರದೇಶ 
ದಲ್ಲಿದ್ದ ಅರಸರನ್ನು ಸಹ ಸೋಲಿಸಿದರು. ಈಷ ಪ್ರದೇಶದಲ್ಲಿ 
ಯೆಹೋಶುವನು ಜನರ ಮುಂದಾಳಾದನು. 
(ಯೆಹೋಶುವನು ಈ ಪ್ರದೇಶವನ್ನು ಇಸ್ರೇಲಿನ 
ಹನ್ನೆರಡು ಕುಲಗಳಿಗೆ ಹಂಚಿದನು. ದೇವರು ಅವರಿಗೆ 
ಕೊಡುವುದಾಗಿ ವಾಗ್ದಾನ ಮಾಡಿದ್ದ ಪ್ರದೇಶವೇ 
ಅದಾಗಿತ್ತು. ಈ ಪ್ರದೇಶವು ಲೆಬನೋನ್‌ ಕಣಿವೆಯ 
ಬಾಲ್ಲಾದ್‌ ಮತ್ತು ಸೇಯೀರ್‌ ಹತ್ತಿರವಿದ್ದ ಹಾಲಾಕ್‌ 
ಬೆಟ್ಟದ ನಡುವೆ ಇತ್ತು. 

ಪರ್ವತ ಪ್ರದೇಶ, ಪಶ್ಚಿಮದಿಕ್ಕಿನ ಇಳಿಜಾರು ಪ್ರದೇಶ, 
ಜೋರ್ಡನ್‌ ಕಣಿವೆ, ಪೂರ್ವದಿಕ್ಕಿನ ಬೆಟ್ಟಗಳು, ಮರು 
ಭೂಮಿ ಮತ್ತು ನೆಗೆವ್‌ ಇದರಲ್ಲಿ ಸೇರಿಕೊಂಡಿದ್ದವು. ಈ 
ಪ್ರದೇಶವು ಹಿತ್ತಿಯರ, ಅಮೋರಿಯರ, ಕಾನಾನ್ಯರ, 
ಪೆರಿಜ್ಜೀಯರ, ಹಿಪ್ವಿಯರ, ಯೆಬೂಸಿಯರ ವಾಸಸ್ಥಾನ 
ವಾಗಿತ್ತು) ಇಸ್ರೇಲರು ಸೋಲಿಸಿದ ಅರಸರ ಪಟ್ಟಿಯು 
ಇಂತಿದೆ: 








೨ ಜಿರಿಕೋವಿನ ಅರಸ 
"ಆಯಿ'ಯ ಅರಸ ಬೇತೇಲ್‌ ಹತ್ತಿರ 
10 ಜಿರುಸಲೇಮಿನ ಅರಸ 
ಹೆಬ್ರೋನಿನ ಅರಸ 
11 ಯರ್ಮೂತಿನ ಅರಸ 
ಲಾಕೀಷಿನ ಅರಸ 
12 ಎಗ್ಲೋನಿನ ಅರಸ 
ಗೆಜೆರಿನ ಅರಸ 
13 ದೆಬೀರಿನ ಅರಸ 
ಗೆದೆರಿನ ಅರಸ 


NNN ENN 


299 


41 ಹೊರ್ಮದ ಅರಸ 1 
ಅರಾದಿನ ಅರಸ 1 

| ಲಿಬ್ದದ ಅರಸ 1 
ಅದುಲ್ಲಾಮದ ಅರಸ 1 

6. ಮಕ್ಕೇದದ ಅರಸ 1 
ಬೇತೇಲಿನ ಅರಸ 1 

7 ತಪ್ಪೂಹದ ಅರಸ 1 
ಹೇಫೇರಿನ ಅರಸ 1 

* ಅಫೇಕದ ಅರಸ 1 
1 

1 

1 

1 

1 

1 

1 

1 

1 





ಲಷ್ಟಾರೋನಿನ ಅರಸ 
೨ ಮಾದೋನಿನ ಅರಸ 
ಹಾಚೋರಿನ ಅರಸ 
 ಶಿಮ್ರೋನ್ಮೆರೋನಿನ ಅರಸ 
ಅಕ್ಸಾಫಿನ ಅರಸ 
21 ತಾನಕದ ಅರಸ 
ಮೆಗಿದ್ದೋವಿನ ಅರಸ 
22 ಕೆದೆಷಿನ ಅರಸ 
ಕರ್ಮೆಲ್‌ನಲ್ಲಿಯ ಯೊಕ್ನೆಯಾಮದ ಅರಸ 
23 ದೋರ್‌ ಬೆಟ್ಟದ ಮೇಲಿರುವ ದೋರಿನ ಅರಸ 1 
ಗಿಲ್ಲಾಲದಲ್ಲಿಯ ಗೋಯಿಮ್‌ನ ಅರಸ 1 


2. ತಿರ್ಚದ ಅರಸ 1 
ಒಟ್ಟು ಅರಸರು 31 
ವಶಪಡಿಸಿಕೊಂಡಿಲ್ಲದ ಪ್ರದೇಶ 


ಯೆಹೋಶುವನು ತುಂಬಾ ಮುದುಕನಾದಾಗ 
1 3 ಯೆಹೋವನು ಅವನಿಗೆ,""ಯೆಹೋಶುವನೆ, 
ನೀನು ವೃದ್ಧನಾದೆ. ಆದರೆ ನೀನು ಇನ್ನೂ ಸ್ವಾಧೀನ 
ಪಡಿಸಿಕೊಳ್ಳಬೇಕಾದ ಪ್ರದೇಶ ಬಹಳಷ್ಟಿದೆ'' ಅಂದನು. 
ನೀನು ಗೆಷೂರ ಪ್ರದೇಶವನ್ನು ಮತ್ತು ಫಿಲಿಷ್ಟಿಯರ 
ಪ್ರದೇಶವನ್ನು ಇನ್ನೂ ವಶಪಡಿಸಿಕೊಂಡಿಲ್ಲ. *(ಈಜಿಪ್ಟಿನ 
ಶೀಹೋರ್‌* ನದಿಯಿಂದ ಉತ್ತರದ ಎಕ್ರೋನ್‌ 
ಸೀಮೆಯವರೆಗೂ ಚಾಚಿಕೊಂಡಿರುವ ಭೂಮಿಯನ್ನು 
ನೀನು ವಶಪಡಿಸಿಕೊಂಡಿಲ್ಲ. ಆ ಭೂಮಿಯು ಇನ್ನೂ 
ಕಾನಾನ್ಯರ ಅಧೀನದಲ್ಲಿದೆ. ನೀನು ಗಾಜಾ, ಅಷ್ಟೋದ್‌, 
ಅಷ್ಕೆಲೋನ್‌, ಗತೂರು ಮತ್ತು ಎಕ್ರೋನ್‌ ಎಂಬ ಖದು 
ಮಂದಿ ಫಿಲಿಷ್ಟಿಯರ ನಾಯಕರನ್ನು ಇನ್ನೂ ಸೋಲಿಸ 
ಬೇಕಾಗಿದೆ.) “ಕಾನಾನ್‌ ದೇಶದ ದಕ್ಷಿಣದಲ್ಲಿ ವಾಸ 
ವಾಗಿರುವ ಅವ್ವೀಯರನ್ನು ಸಹ ನೀನು ಸೋಲಿಸ 
ಬೇಕಾಗಿದೆ. ನನೀನು ಇಲ್ಲಿಯವರೆಗೂ ಗೆಬಾಲ್ಯರನ್ನು 
ಸೋಲಿಸಿಲ್ಲ. ಹೆರ್ಮೋನ್‌ ಬೆಟ್ಟದ ಬುಡದಲ್ಲಿರುವ 
ಬಾಲ್ಲಾದಿನ ಪೂರ್ವದಿಂದಿಡಿದು ಲೆಬೊಹಾಮಾತಿ 








ಶೀಹೋರ್‌ ಬಹುಶಃ, ನೈಲ್‌ ನದಿಯ ಪೂರ್ವದಿಕ್ಕಿನ ಶಾಖೆಗಳಲ್ಲಿ 
ಒಂದು. 


ಯೆಹೋಶುವನು 12:14-13:14 


ನವರೆಗೆ ಇರುವ ಪ್ರದೇಶವನ್ನು ನೀನು ಗೆಲ್ಲಬೇಕು. 
ಬಾಲ್ಲಾದ್‌ ಲೆಬನೋನ್‌ ಪ್ರದೇಶದಲ್ಲಿದೆ. 
6""ಲೆಬನೋನಿನಿಂದ ಮಿಸ್ರೆ ಪೋತ್ಮಯಿಮಿನವರೆಗಿರುವ 
ಪರ್ವತ ಪ್ರದೇಶದಲ್ಲಿ ಚೀದೋನ್ಯರು ವಾಸವಾಗಿದ್ದಾರೆ. 
ಆದರೆ ಇಸ್ರೇಲರಿಗಾಗಿ ನಾನು ಅವರನ್ನೆಲ್ಲಾ ಹೊರ 
ತಳ್ಳುತ್ತೇನೆ. ಇಸ್ರೇಲರಿಗೆ ದೇಶವನ್ನು ಹಂಚುವಾಗ ಈ 
ಪ್ರದೇಶವನ್ನು ಸೇರಿಸಿ?ಒಂಭತ್ತು ಕುಲಗಳಿಗೂ ಮನಸ್ಸೆ 
ಕುಲದ ಅರ್ಧ ಜನರಿಗೂ ಪಾಲುಮಾಡಿಕೊಡು.'' 


ದೇಶದ ಹಂಚಿಕೆ 

ಮನಸ್ಸೆ ಕುಲದ ಅರ್ಧ ಜನರು, ರೂಬೇನ್‌ ಮತ್ತು 
ಗಾದ್‌ ಕುಲಗಳವರು ಈಗಾಗಲೇ ತಮ್ಮ ಸ್ವಾಸ್ತ್ಯವನ್ನು 
ತೆಗೆದುಕೊಂಡಿದ್ದರು. ಯೆಹೋವನ ಸೇವಕನಾದ 
ಮೋಶೆಯು ಜೋರ್ಡನ್‌ ನದಿಯ ಪೂರ್ವದಿಕ್ಕಿನ 
ಪ್ರದೇಶವನ್ನು ಅವರಿಗೆ ಕೊಟ್ಟಿದ್ದನು. ಅವರಿಗೆ ದೊರಕಿದ 
ಪ್ರದೇಶವು ಅರ್ನೋನ್‌ ಕಣಿವೆಯ ಬಳಿಯಲ್ಲಿದ್ದ 
ಅರೋಯೇರ್‌ನಿಂದ ಆರಂಭಗೊಂಡು ಮಧ್ಯಕಣಿವೆ 
ಯಲ್ಲಿದ್ದ ಊರಿನವರೆಗೂ ವಿಸ್ತರಿಸಿಕೊಂಡಿತ್ತು ಮೇದೆಬ 
ದಿಂದ ದೀಬೋನಿನವರೆಗಿದ್ದ ಇಡೀ ಬಯಲು 
ಪ್ರದೇಶವನ್ನು ಇದು ಒಳಗೊಂಡಿತ್ತು "ಅಮೋರಿಯರ 
ಅರಸನಾದ ಸೀಹೋನನು ಆಳುತ್ತಿದ್ದ ಎಲ್ಲ ಪಟ್ಟಣಗಳು 
ಆ ಪ್ರದೇಶದಲ್ಲಿದ್ದವು. ಆ ಅರಸನು ಹೆಷ್ಟೋನ್‌ ನಗರ 
ದಲ್ಲಿ ಆಳುತ್ತಿದ್ದನು. ಅಮೋರಿಯರು ಮೊದಲು ನೆಲೆಸಿದ್ದ 
ಪ್ರದೇಶದವರೆಗೆ ಈ ಪ್ರದೇಶ ವಿಸ್ತರಿಸಿತ್ತು !! ಗಿಲ್ಯಾದ್‌ 
ಪಟ್ಟಣವೂ ಸಹ ಈ ಪ್ರದೇಶಕ್ಕೆ ಒಳಪಟ್ಟಿತ್ತು ಗೆಷೂರರು 
ಮತ್ತು ಮಾಕತೀಯರು ವಾಸಮಾಡುತ್ತಿದ್ದ ಪ್ರದೇಶವು 
ಸಹ ಈ ಪ್ರದೇಶಕ್ಕೆ ಸೇರಿತ್ತು. ಇಡೀ ಹೆರ್ಮೋನ್‌ ಬೆಟ್ಟ 
ಪ್ರದೇಶ ಮತ್ತು ಸಲ್ಮಾ ಪಟ್ಟಣದವರೆಗೆ ವಿಸ್ತರಿಸಿಕೊಂಡಿದ್ದ 
ಬಾಷಾನಿನ ಎಲ್ಲ ಪ್ರಾಂತ್ಯಗಳು ಆ ಪ್ರದೇಶಕ್ಕೆ ಸೇರಿ 
ಕೊಂಡಿದ್ದವು. "ಹಗ್‌ ರಾಜನ ಎಲ್ಲ ಪ್ರಾಂತ್ಯಗಳು ಆ 
ಪ್ರದೇಶದಲ್ಲಿ ಸೇರಿತ್ತು. ಓಗ್‌' ರಾಜನು ಬಾಷಾನಿನಲ್ಲಿ 
ಆಳುತ್ತಿದ್ದನು. ಮೊದಲು ಅವನು ಅಷ್ಟರೋತ್‌ ಮತ್ತು 
ಎದ್ದೈ ಗಳಲ್ಲಿದ್ದುಕೊಂಡು ಆಳುತ್ತಿದ್ದನು. ಓಗನು 
ರೆಫಾಯರ ವಂಶಸ್ಥನಾಗಿದ್ದನು. ಮೊದಲು ಮೋಶೆಯು 
ಆ ಜನರನ್ನು ಸೋಲಿಸಿ ಅವರ ಪ್ರದೇಶವನ್ನು ತೆಗೆದು 
ಕೊಂಡಿದ್ದನು. 'ಇಸ್ರೇಲರು ಗೆಷೂರ್ಯರನ್ನೂ 
ಮಾಕತೀಯರನ್ನೂ ಹೊರತಳ್ಳಲಿಲ್ಲ. ಅವರು ಇಂದಿಗೂ 
ಇಸ್ರೇಲರ ಜೊತೆಯಲ್ಲಿಯೇ ಇರುತ್ತಾರೆ. 

'"ಲೇವಿಕುಲದವರಿಗೆ ಮಾತ್ರ ಯಾವ ಪ್ರದೇಶವೂ 
ಸಿಕ್ಕಲಿಲ್ಲ. ಅದಕ್ಕೆ ಬದಲಾಗಿ, ಇಸ್ರೇಲರ ದೇವರಾದ 
ಯೆಹೋವನು ಅವರಿಗೆ ವಾಗ್ದಾನ ಮಾಡಿದಂತೆ ಸರ್ವಾಂಗ 
ಹೋಮಗಳಾಗಿ ಅರ್ಪಿತವಾಗುವ ಎಲ್ಲಾ ಪಶುಗಳಲ್ಲಿ 
ಉಳಿದ ಭಾಗವನ್ನು ಅವರು ಪಡೆದುಕೊಳ್ಳುವರು. 


ಯೆಹೋಶುವನು 13:15-14:4 


ಮೋಶೆಯು ರೂಬೇನನ ಕುಲದ ಪ್ರತಿಯೊಂದು 
ಗೋತ್ರದವರಿಗೆ ಸ್ವಲ್ಪ ಸ್ವಲ್ಪ ಪ್ರದೇಶವನ್ನು ಕೊಟ್ಟಿದ್ದನು. 
ಅವರಿಗೆ ಕೊಟ್ಟ ಪ ಪ್ರದೇಶದ ವಿವರ ಹೀಗಿದೆ: 
16ಆರ್ನೋನ್‌ ತಗ್ಗಿನ ಸಮೀಪದಲ್ಲಿದ್ದ ಅರೋಯೇರ್‌ 
ನಿಂದ ಮೇದೆಬದವರೆಗಿರುವ ಪ್ರದೇಶ. ಇದು ಇಡೀ 
ತಪ್ಪಲ ಪ್ರದೇಶವನ್ನು ಮತ್ತು ಆ ತಗ್ಗು ಪ್ರದೇಶದ ಮಧ್ಯ 
ದಲ್ಲಿದ್ದ ಊರುಗಳನ್ನು ಒಳಗೊಂಡಿತ್ತು '7ಆ ಪ್ರದೇಶವು 
ಹೆಷ್ಟೊ €ನಿನವರೆಗೆ ವಿಸ ರಿಸಿ ತಪ್ಪಲ ಪ್ರದೇಶದ ಎಲ್ಲಾ 


ಊರುಗಳನ್ನೊಳಗೊಂಡಿತ್ತು ಆ ಗು ಯಾವು 


ವೆಂದರೆ: ದೀಬೋನ್‌, ಬಾಮೋತ್‌ ಬಾಳ್‌, ಬೇತ್ಬಾಕ್ಕೆ 


ಯೋನ್‌, !!ಯಹಚಾ, ಕೆದೇಮೋತ್‌ ಮೇಫಾಯತ್‌, 
ೌಕಣಿವೆಯಲ್ಲಿರುವ ಪ್ರದೇಶ, ಬೆಟ್ಟದ ಮೇಲಿನ 
ಕಿರ್ಯಾತಯಿಮ್‌, ಸಿಬ್ಕ್ಯಾ ಚಿರೆತ್‌ಶಹರ್‌, 20ಬೇತ್ರೆ 
ಗೋರ್‌, ಪಿಸ್ಗಾ ಬೆಟ್ಟಗಳು ಮತ್ತು ಬೇತ್‌ಯೆಷಿಮೋತ್‌. 
2! ಆದ್ದರಿಂದ ಅಮೋರಿಯರ ಅರಸನಾದ ಸೀಹೋನನ 
ಆಳ್ವಿಕೆಯಲ್ಲಿದ್ದ ಎಲ್ಲ ಊರುಗಳನ್ನು ಆ ಪ್ರದೇಶವು 
ಒಳಗೊಂಡಿತ್ತು ಆ ಅರಸನು ಹೆಷ್ಟೋನ್‌ ಪಟ್ಟಣದಲ್ಲಿ 
ಆಳಿದನು. ಆದರೆ ಮೋಶೆಯು ಅವನನ್ನು ಮತ್ತು 
ಮಿದ್ಯಾನ್‌ ಜನರ ನಾಯಕರನ್ನು ಸೋಲಿಸಿದ್ದನು. ಎವೀ, 
ರೆಕೆಮ್‌, ಚೂರ್‌, ಹೂರ್‌ ಮತು ರೆಬಾ, ಇವರೇ ಆ 
ನಾಯಕರಾಗಿದ್ದರು. (ಈ ನಾಯಕರೆಲ್ಲ ಸೀಹೋನನ 
ಜೊತೆಸೇರಿ ಯುದ್ದಮಾಡಿದ್ದರು.) ಈ ನಾಯಕರೆಲ್ಲ 
ಅದೇ ದೇಶದಲಿ ವಾಸವಾಗಿದ್ದರು. 2ಇಸ್ರೇಲರು 
ಬೆಯೋರನ ಮಗನಾದ ಬಿಳಾಮನನ್ನು ಕೊಂದರು. 
(ಬಿಳಾಮನು ಮಂತ್ರ ವಿದ್ಯೆಯಿಂದ ಭವಿಷ್ಯವನ್ನು ಹೇಳು 
ತ್ತಿದ್ದನು.) ಯುದ್ದದಲ್ಲಿ ಇಸ್ರೇಲರು ಬಹಳಷ್ಟು ಜನರನ್ನು 
ಕೊಂದರು. ರೂಬೇನನ ಜನರಿಗೆ ಕೊಟ್ಟ ಪ್ರದೇಶ 
ಜೋರ್ಡನ್‌ ನದಿಯ ದಡಕ್ಕೆ ಸೀಮಿತವಾಗಿತ್ತು. ಈ 
ಪ್ರಕಾರ ರೂಬೇನನ ಕುಲದ ಗೋತ್ರದವರಿಗೆ ಕೊಟ್ಟ 
ಪ್ರದೇಶವು ಇಲ್ಲಿ ಪಟ್ಟಿ ಮಾಡಿದ ಎಲ್ಲ ಊರುಗಳನ್ನು 
ಮತ್ತು ಅವುಗಳ ಹೊಲಗಳನ್ನು ಒಳಗೊಂಡಿತ್ತು 
ಮೋಶೆಯು ಗಾದನ ಕುಲದ ಪ್ರತಿಯೊಂದು 
ಗೋತ್ರದವರಿಗೆ ಕೊಟ್ಟ ಪ್ರದೇಶ ಇಂತಿದೆ: 


ಮೋಶೆ ಅವರಿಗೆ ಯಗ್ವೇರಿನ ಪ್ರದೇಶ ಮತ್ತು 


ಗಿಲ್ಯಾದಿನ ಎಲ್ಲ ಪಟ್ಟಣಗಳನ್ನೂ ರಬ್ಬಾದ ಹತ್ತಿರವಿದ್ದ 
ಅರೋಯೇರ್‌ವರೆಗಿನ ಅಮ್ಮೋನಿಯರ ಅರ್ಧ 
ಪ್ರದೇಶವನ್ನು ಕೊಟ್ಟನು. ಆ ಪ್ರದೇಶವು ಹೆಷ್ಟೋನ್‌ 
ನಿಂದ ರಾಮತ್‌ಮಿಚ್ಛೆ ಮತ್ತು ಬೆಟೋನೀಮ್‌ ಊರು 
ಗಳವರೆಗೂ ಇರುವ ಪ್ರದೇಶ ಮತ್ತು ಮಹನಯಿಮಿನಿಂದ 
ದೆಬೀರ್‌ ಪ್ರಾಂತ್ಯದವರೆಗೆ ಇರುವ ಪ್ರದೇಶವನ್ನು ಒಳ 
ಗೊಂಡಿತ್ತು ಆ ಪ್ರದೇಶವು ಬೇತ್‌ಹಾರಾಮ್‌, 
ಬೇತ್‌ನಿಮ್ರಾ, ಸುಕ್ಕೋತ್‌ ಮತ್ತು ಚಾಫೋನ್‌ ಕಣಿವೆ 
ಗಳನ್ನು ಒಳಗೊಂಡಿತ್ತು ಹೆಷ್ಬೋನಿನ ಅರಸನಾದ 


300 


ಸೀಹೋನನ ರಾಜ್ಯಕ್ಕೆ ಸೇರಿದ ಉಳಿದೆಲ್ಲ ಪ್ರದೇಶವನ್ನು 
ಇದರಲ್ಲಿ ಸೇರಿಸಲಾಗಿತ್ತು ಈ ಪ್ರದೇಶವು ಜೋರ್ಡನ್‌ 
ನದಿಯ ಪೂರ್ವಭಾಗದಲ್ಲಿತ್ತು ಈ ಪ್ರದೇಶವು 
ಗಲಿಲೇಯ ಸರೋವರದ ಕೊನೆಯವರೆಗೆ ವಿಸ್ತರಿಸಿತ್ತು 
ಮೋಶೆಯು ಗಾದ್‌ ಕುಲದವರಿಗೆ ಈ ಪ್ರದೇಶವನ್ನು 
ಸ್ವಾಸ್ತ್ಯವಾಗಿ ಕೊಟ್ಟಿದ್ದನು. ಈ ಪ್ರದೇಶಕ್ಕೆ ಸೇರಿದ್ದ ಊರು 
ಗಳನ್ನೆಲ್ಲ ಮೋಶೆಯು ಅವರ ಕುಟುಂಬಗಳಿಗನು 
ಸಾರವಾಗಿ ಹಂಚಿ ಕೊಟ್ಟಿದ್ದನು. 

ಮೋಶೆಯು ಮನಸ್ಸೆ ಕುಲದ ಅರ್ಧಕುಲದವರಿಗೆ 
ಅವರ ಕುಟುಂಬಗಳಿಗನುಸಾರವಾಗಿ ಕೊಟ್ಟ ಪ್ರದೇಶದ 
ವಿವರ: 

30 ಪ್ರದೇಶವು ಮಹನಯಿಮಿನಿಂದ ಪ್ರಾರಂಭ 
ವಾಗುತ್ತದೆ. ಇಡೀ ಬಾಷಾನ್‌, ಅರಸನಾದ ಓಗನ ಅಲೆಗೆ 
ಒಳಪಟ್ಟ ಪ್ರದೇಶ, ಬಾಷಾನಿನಲ್ಲಿರುವ ಯಾಯೀರನ 
ಎಲ್ಲ ಊರುಗಳು (ಒಟ್ಟು ಅರವತ್ತು ಊರುಗಳು) ಇದ 
ರಲ್ಲಿ ಸೇರಿವೆ. 3 ಗಿಲ್ಯಾದಿನ ಅರ್ಧಭಾಗವು, ಅಷ್ಟರೋತ್‌, 
ಎದ್ರೆ ಎಂಬ ಪಟ್ಟಣಗಳೂ ಇದರಲ್ಲಿ ಸೇರಿವೆ. (ಗಿಲ್ಯಾದ್‌, 
ಅಷ್ಟರೋತ್‌ ಮತ್ತು ಎದ್ಳೈ ಎಂಬ ಪಟ್ಟಣಗಳಲ್ಲಿ ರಾಜ 
ನಾದ ಓಗ ವಾಸವಾಗಿದ್ದನು.) ಈ ಎಲ್ಲ ಪ್ರದೇಶವನ್ನು 
ಮನಸ್ಸೆಯ ಮಗನಾದ ಮಾಕೀರನ ಅರ್ಧಗೋತ್ರ, 
ದವರಿಗೆ ಕೊಡಲಾಯಿತು. ಮೋಶೆಯು ಈ ಪ್ರದೇಶ 
ಗಳನ್ನೆಲ್ಲ ಆಯಾ ಕುಲಗಳಿಗೆ ಮೋವಾಬ್‌ ಬಯಲಿನಲ್ಲಿ 
ಇಳಿದುಕೊಂಡಿದ್ದಾಗ ಹಂಚಿಕೊಟ್ಟನು. ಮೋವಾಬ್‌ 
ಬಯಲು ಜೆರಿಕೋ ನಗರಕ್ಕೆ ಪೂರ್ವದಲ್ಲಿಯೂ 
ಜೋರ್ಡನ್‌ ನದಿಯ ಆಚದಡದಲ್ಲೂ ಇತ್ತು. 
3ಮೋಶೆಯು ಲೇವಿಕುಲದವರಿಗೆ ಯಾವ. ಪ್ರ ದೇಶ 
ವನ್ನೂ ಕೊಡಲಿಲ್ಲ. ಇಸ್ರೇಲಿನ ಜ್‌ 
ಯೆಹೋವನು ಲೇವಿಯ ಕುಲದವರಿಗೆ ವಾಗ್ದಾನ ಮಾಡಿ 
ದಂತೆ ಆತನೇ ಅವರಿಗೆ ಸ್ವಾಸ್ಕವಾಗಿದ್ದನು. 

ಯಾಜಕನಾದ ಎಲ್ಲಾಜಾರನು, ನೂನನ ಮಗ 
14 ನಾದ ಯೆಹೋಶುವನು ಮತ್ತು ಇಸ್ರೇಲಿನ 
ಕುಲಗಳ ನಾಯಕರು, ಇಸ್ರೇಲರಿಗೆ ಕಾನಾನ್‌ ನಾಡಿನ 
ಯಾವ ಯಾವ ಭಾಗವನ್ನು ಕೊಡಬೇಕೆಂಬುದನ್ನು 
ತೀರ್ಮಾನಿಸಿ ದರು. ಜನರು ತಮ್ಮ ಪ್ರದೇಶವನ್ನು ಯಾವ 
ವಿಧಾನ ದಿಂದ ಆರಿಸಿಕೊಳ್ಳಬೇಕೆಂಬುದರ ಬಗ್ಗೆ 
ಬಹುಕಾಲದ ಹಿಂದೆಯೇ ಯೆಹೋವನು ಮೋಶೆಗೆ 
ತಿಳಿಸಿದ್ದನು. ತಮ್ಮ ತಮ್ಮ ಪ್ರದೇಶಗಳನ್ನು ನಿರ್ಣಯಿಸಲು 
ಇಸ್ರೇಲಿನ ಒಂಭತ್ತುವರೆ ಕುಲಗಳ ಜನರು 
ಚೀಟುಹಾಕಿದರು. *ಎರಹುವರೆ ಕುಲಗಳ ಜನರಿಗೆ 
ಮೋಶೆಯು ಜೋರ್ಡನ್‌ ನದಿಯ ಪೂರ್ವದಿಕ್ಕಿನ 
ಪ್ರದೇಶವನ್ನು ಕೊಟ್ಟಿದ್ದನು. ಆದರೆ ಲೇವಿಯ 
ಕುಲದವರಿಗೆ ಉಳಿದವ ರಂತೆ ಯಾವ ಪ್ರದೇಶವನ್ನೂ 
ಕೊಡಲಿಲ್ಲ. "ಹನ್ನೆರಡು ಕುಲಗಳಿಗೆ ಅವರವರ 


301 


ಬತ ತ ಕ ಯಿತು] 
'ನದವರ ಮತು 


ಎಫ್ರಾಯೀವರ್‌ ಎಂಬ ಎರಡು ಕುಲಗಳಾಗಿ 


ವಿಂಗಡಿಸಲ್ಪಟ್ಟಿದ್ದರು. ಪ್ರತಿಯೊಂದು ಕುಲಕ್ಕೂ ಸ್ವಲ್ಪಸ್ವಲ್ಪ 


ಪ್ರದೇಶ ದೊರೆಯಿತು. ಆದರೆ ಲೇವಿ ಕುಲದ ಜನರಿಗೆ 
ಯಾವ ಪ್ರದೇಶವನ್ನೂ ಕೊಡಲಿಲ್ಲ. ಅವರಿಗೆ ವಾಸಿಸಲು 
ಕೆಲವು ಊರುಗಳನ್ನು ಮಾತ್ರ, ಕೊಡಲಾಯಿತು. ಈ 
ಊರುಗಳು ಪ್ರತಿಯೊಂದು ಕುಲದ ಜನರ ಪ್ರದೇಶದಲ್ಲಿ 
ಇದ್ದವು. ಅವರ ಪಶುಗಳಿಗಾಗಿ ಹುಲ್ಲುಗಾವಲುಗಳನ್ನು 
ಕೊಡಲಾಯಿತು. *ಇಸ್ರೇಲರ ಕುಲಗಳಿಗೆ ಪ್ರದೇಶವನ್ನು 
ಹೇಗೆ ಹಂಚಬೇಕೆಂಬುದನ್ನು ಯೆಹೋವನು ಮೋಶೆಗೆ 
ಹೇಳಿದ್ದನು. ಆತನು ಆಜ್ಞಾಪಿಸಿದ ರೀತಿಯಲ್ಲಿಯೇ 
ಇಸ್ರೇಲರು ಪ್ರದೇಶವನ್ನು ಹಂಚಿಕೊಂಡರು. 


ಕಾಲೇಬನಿಗೆ ದೊರೆತ ಪ್ರದೇಶ 
6ಓಂದು ದಿವಸ ಯೆಹೂದ ಕುಲದ ಕೆಲವರು ಗಿಲ್ಲಾಲಿ 


ನಲ್ಲಿದ್ದ ಯೆಹೋಶುವನ ಬಳಿಗೆ ಬಂದರು. ಅವರಲ್ಲಿ 


ಕನಿಜ್ಜೀಯನೂ, ಯೆಪುನ್ನೆಯ ಮಗನೂ ಆದ 
ಕಾಲೇಬನು ಒಬ್ಬನಾಗಿದ್ದನು. ಕಾಲೇಬನು ಯೆಹೋಶು 
ವನಿಗೆ, "ಕಾದೇಶ್‌ ಬರ್ನೇಯದಲ್ಲಿ ಯೆಹೋವನು ತನ್ನ 
ಸೇವಕನಾದ್‌ ಮೋಶೆಯೊಂದಿಗೆ ನಮ್ಮಿಬ್ಬರ ವಿಷಯ 
ವಾಗಿ ಮಾತಾಡಿದ್ದು ನಿನಗೆ ನೆನಪಿದೆಯಷ್ಟೇ. 


ಯೆಹೋವನ ಸೇವಕನಾದ ಮೋಶೆಯು, ಈ ದೇಶದಲ್ಲಿ 


ಗೂಢಚರ್ಯ ಮಾಡುವುದಕ್ಕೆ ನನ್ನನ್ನು ಕಳುಹಿಸಿದ್ದನು. 
ಆಗ ನನಗೆ ನಲವತ್ತು ವರ್ಷವಾಗಿತ್ತು ನಾನು ಹಿಂತಿರುಗಿ 
ಬಂದಾಗ ಈ ದೇಶದ ಬಗ್ಗೆ ದೇವರ ವಾಗ್ದಾನಗಳನ್ನು 
ನಂಬಿ ಯಥಾರ್ಥವಾದ ಸಂಗತಿಗಳನ್ನು ಮೋಶೆಗೆ 
ಹೇಳಿದೆ. *ನನ್ನ ಜೊತೆಯಲ್ಲಿ ಬಂದ ಬೇರೆಯವರು 
ಭಯವನ್ನುಂಟುಮಾಡುವ ಸಂಗತಿಗಳನ್ನು ಹೇಳಿದರು. 
ಆದರೆ ಯೆಹೋವನು ಆ ಭೂಮಿಯನ್ನು ನಮಗೆ ಕೊಡು 
ತ್ತಾನೆಂದು ನಾನು ನಿಜವಾಗಿ ನಂಬಿದ್ದೆ. *ಆದುದರಿಂದ 
ಮೋಶೆಯು ಅಂದು ನನಗೆ, ""ನೀನು ಸಂಚರಿಸಿ ನೋಡಿದ 
ಆ ಭೂಮಿಯು ನಿನ್ನ ಸ್ವಂತ ಭೂಮಿಯಾಗುತ್ತದೆ. ನಿನ್ನ 
ಮಕ್ಕಳು ಶಾಶ್ಚತವಾಗಿ ಅದರ ಸ್ವಾಮ್ಯವನ್ನು ಹೊಂದಿರು 
ತ್ತಾರೆ. ನೀನು ನನ್ನ ದೇವರಾದ ಯೆಹೋವನಲ್ಲಿ ನಿಜ 
ವಾದ ನಂಬಿಕೆ ಇಟ್ಟಿದ್ದಕ್ಕಾಗಿ ಆ ಪ್ರದೇಶವನ್ನು ನಿನಗೆ 
ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದನು. 
10ಯೆಹೋವನು ತಾನು ಹೇಳಿದಂತೆ ನನ್ನನ್ನು ನಲವ 
ತ್ರೈದು ವರ್ಷ ಜೀವಂತವಾಗಿ ಉಳಿಸಿದ್ದಾನೆ. ಆಸಮಯ 
ದಲ್ಲಿ ನಾವೆಲ್ಲರು ಅರಣ್ಯದಲ್ಲಿ ಸುತ್ತಾಡಿದೆವು. ಈಗ ನಾನು 
ಎಂಭತ್ರೈದು ವರ್ಷದವನಾಗಿದ್ದೇನೆ. ಮೋಶೆಯು 
ನನ್ನನ್ನು ಕಳುಹಿಸಿಕೊಟ್ಟಾಗ ನಾನು ದೃಢಕಾಯನಾಗಿ 





ತನ್ನ ಸೇವಕ ಅಕ್ಷರಶಃ ""ದೇವ ಮನುಷ್ಯ'' 


ಯೆಹೋಶುವನು 14:5-15:5 


ದಂತೆಯೇ ಈಗಲೂ ಸಹ ದೃಢಕಾಯನಾಗಿದ್ದೇನೆ. ಆಗ 
ನಾನು ಯುದ್ಧಮಾಡಲು ಹೇಗೆ ಸಿದ್ಧವಾಗಿರುತ್ತಿದ್ದೆನೋ 
ಅದೇ ರೀತಿ ಈಗಲೂ ಸಿದ್ಧನಾಗಿದ್ದೇನೆ. ಆದ್ದರಿಂದ 
ಯೆಹೋವನು ನನಗೆ ಬಹಳ ಹಿಂದೆಯೇ ವಾಗ್ದಾನ 
ಮಾಡಿದ್ದ ಬೆಟ್ಟಪ್ರದೇಶವನ್ನು ಈಗ ನನಗೆ ಕೊಡು. ಬಲಿಷ್ಠ 
ರಾದ ಅನಾಕ ವಂಶಸ್ಥರು* ವಾಸವಾಗಿರುವ ಆ ಪಟ್ಟಣ 
ಗಳು ಬಹಳ ದೊಡ್ಡದಾಗಿವೆ ಯೆಂದೂ ಸುಭದ್ರವಾದವು 
ಗಳೆಂದೂ ನೀನು ಕೇಳಿರುವೆ. ಆದರೆ ಯೆಹೋವನು 
ನನ್ನೊಂದಿಗಿರುವುದರಿಂದ ಆತನು ಹೇಳಿದಂತೆಯೇ ಆ 
ಪ್ರದೇಶವನ್ನು ನಾನು ತೆಗೆದುಕೊಳ್ಳುತ್ತೇನೆ'' ಅಂದನು. 
13 ಯೆಹೋಶುವನು ಯೆಫುನ್ನೆಯ ಮಗನಾದ ಕಾಲೇಬ 
ನನ್ನು ಆಶೀರ್ವದಿಸಿ ಹೆಬ್ರೋನ್‌ ನಗರವನ್ನು ಅವನಿಗೆ 
ಸ್ವಾಸ್ಥ್ಯವಾಗಿ ಕೊಟ್ಟನು. 14 ನಗರ ಈಗಲೂ ಕೆನಿಜ್ಜೀಯ 
ನಾದ ಯೆಪುನ್ನೆಯ ಮಗನಾದ ಕಾಲೇಬನ ವಂಶದವರ 
ಸ್ವಾಸ್ಕವಾಗಿದೆ. ಏಕೆಂದರೆ ಅವನು ಇಸ್ರೇಲಿನ ದೇವರಾದ 
ಯೆಹೋವನನ್ನು ನಂಬಿದ್ದನು ಮತ್ತು ಆತನ ಆಜೆ ನ್ನೆಯನ್ನು 
ಪಾಲಿಸಿದನು. 15 ಹಿಂದೆ ಆ ನಗರದ ಹೆಸರು ರ್ಯಾ 
ತಾರ್ಬ ಎಂದಿತ್ತು. ಅನಾಕ ವಂಶದವರಲ್ಲಿ ಶ್ರೇಷ್ಠನಾದ 
ಅರ್ಬ ಎಂಬವನ ಸ್ಮರಣಾರ್ಥವಾಗಿ ಆ ನಗರಕ್ಕೆ ಅವನ 
ಹೆಸರನ್ನೇ ಇಡಲಾಗಿತ್ತು 


ಇದಾದ ಮೇಲೆ, ಆ ಪ್ರದೇಶದಲ್ಲಿ ಶಾಂತಿ ನೆಲೆಸಿತು. 
ಯೆಹೂದ ಕುಲದವರಿಗೆ ಸ್ವಾಸ್ಥ 
15 ಯೆಹೂದಕುಲಕ್ಕೆ ಕೊಟ್ಟ ಸ್ವಾಸ್ಥ್ಯವನ್ನು ಆ ಕುಲದ 
ಗೋತ್ರಗಳಲ್ಲಿ ಹಂಚಲಾಗಿತ್ತು ಆ ಪ್ರದೇಶವು 
ಎದೋಮಿನ ಗಡಿಯವರೆಗೂ ದಕ್ಷಿಣದಲ್ಲಿ ತೇಮಾನಿನ 
ಅಂಚಿನಲ್ಲಿರುವ ಚಿನ್‌ ಅರಣ್ಯದವರೆಗೂ ವಿಸ್ತರಿಸಿ 
ಕೊಂಡಿತು. ಯೆಹೂದ್ಯರ ಸ್ವಾಸ್ತ್ಯವು ಲವಣಸಮುದ್ರದ 
ದಕ್ಷಿಣ ತೀರದಿಂದ ಆರಂಭವಾಗಿತ್ತು. *ಆ ಸೀಮೆಯು 
ದಕ್ಷಿ! 5 ಣದಲ್ಲಿ ಸ್ಮಾರ್ಷಿಯನ್‌ ಎಂಬ ಇಕ್ಕಟ್ಟಾದ ಮಾರ್ಗ 
ದಿಂದ ಮುನ್ನಡೆದು ಚೆನ್‌ ಮರುಭೂಮಿಯವರೆಗೆ 
ಹೋಗಿತ್ತು. ಅಲ್ಲಿಂದ ಅದು ದಕ್ಷಿಣದಲ್ಲಿ ಕಾದೇಶ್‌ 
ಬರ್ನೇಯದವರೆಗೂ ಹೆಚ್ರೋನ್‌ನಿಂದ ಅದ್ದಾರ 
ವರೆಗೂ ಮುಂದುವರಿದು ಅಲ್ಲಿ ತಿರುಗಿಕೊಂಡು 
ಕರ್ಕದವರೆಗೆ ವಿಸ್ತರಿಸಿತ್ತು *ಆ ಸೀಮೆಯು ಈಜಿಷ್ಟಿನ 
ಅಚ್ಟೊ ್ಟ್ರೀನಿನ ಹಳ್ಳಕ್ಕೆ ಮುಂದುವರೆದು ಮೆಡಿಟರೆನಿಯನ್‌ 
ಸಮುದ್ರ ದವರೆಗೆ ಹಬ್ಬಿತ್ತು ಈ ಭೂಮಿಯೆಲ್ಲಾ ಅವರ 
ದಕ್ಷಿಣ 'ಸೀಮೆಯಲ್ಲಿತ್ತು. 
ಅವರ ಪ್ರದೇಶದ ಪೂರ್ವದಿಕ್ಕಿನ ಸೀಮೆ ಮೃತ್ಯು 
ಸಾಗರದ ದಂಡೆಯಿಂದ ಜೋರ್ಡನ್‌ ನದಿಯು ಸಮುದ್ರ, 
ವನ್ನು ಸೇರುವ ಕ್ಷೇತ್ರದವರೆಗೆ ಹಬ್ಬಿತ್ತು 








ಅನಾಕ ವಂಶಸ್ಥರು ಅನಾಕನ ವಂಶದವರು. ಇವರು ಎತ್ತರವಾದ ಮತ್ತು 
ಬಲಶಾಲಿಗಳಾದ ಯೋಧರು ಎಂದು ಪ್ರಸಿದ್ಧರಾಗಿದ್ದರು. ಅರಣ್ಯಕಾಂಡ 
13:33 


ಯೆಹೋಶುವನು 15:6-26 


ಅವರ ಉತ್ತರ ಸೀಮೆಯು ಜೋರ್ಡನ್‌ ನದಿಯು 
ಲವಣಸಮುದ್ರವನ್ನು ಸೇರುವ ಕ್ಷೇತ್ರದಿಂದ ಆರಂಭವಾಗಿ 
"ಅಲ್ಲಿಂದ ಬೇತ್‌ಹೊಗ್ಲಾಕ್ಕೆ ಸಾಗಿ ಬೇತ್‌ಅರಬಾದ 
ಉತ್ತರಕ್ಕೆ ಮುಂದುವರಿದಿತ್ತು ಅಲ್ಲಿಂದ ಅದು ಬೋಹ 
ನನ (ಬೋಹನನು ರೂಬೇನನ ಮಗ ನಾಗಿದ್ದನು.) 
ಬಂಡೆಯವರೆಗೆ ಸಾಗಿತ್ತು ಅಲ್ಲಿಂದ ಅದು ಆಕೋರಿನ 
ಕಣಿವೆಯಿಂದ ಹಾದು ದೆಬೀರಕ್ಕೆ ಮುಟ್ಟಿ ಅಲ್ಲಿ ಉತ್ತರಕ್ಕೆ 
ಹೊರಳಿ ಗಿಲ್ಲಾಲಕ್ಕೆ ಮುಟ್ಟಿತ್ತು. ಅದುಮೀಮಿನ ಬೆಟ್ಟ 
ದಿಂದ ಹೋಗುವ ದಾರಿಯ ಎದುರಿಗೆ ಗಿಲ್ಲಾಲ್‌ ಇದೆ. 
ಅದು ಹಳ್ಳದ ದಕ್ಷಿಣ ಭಾಗದಲ್ಲಿದೆ. ಈ ಸೀಮೆಯು 
ಏನ್‌ ಷೆಮೆಷ್‌ ನದಿಯವರೆಗೆ ಹೋಗಿ ಏನ್‌ ರೋಗೆಲ್‌ 
ನಲ್ಲಿ ಕೊನೆಗೊಳ್ಳುತ್ತದೆ. *8ಆ ಸೀಮೆಯು ಯೆಬೂಸಿಯ 
ನಗರದ ದಕ್ಷಿಣ ಮಾರ್ಗವಾಗಿ ಬೆನ್‌ಹಿನ್ನೋಮ್‌ 
ಕಣಿವೆಗೆ ಹೋಗುತ್ತದೆ. (ಯೆಬೂಸಿಯ ನಗರವನ್ನು 
ಜೆರುಸಲೇಮ್‌ ಎಂದು ಕರೆಯುತ್ತಿದ್ದರು.) ಆ ಸ್ಥಳದಲ್ಲಿ 
ಸೀಮೆಯು ಹಿನ್ನೋಮ್‌ ಕಣಿವೆಯ ಪಶ್ಚಿಮದಿಕ್ಕಿನ 
ಬೆಟ್ಟದ ತುದಿಗೆ ಹೋಗುತ್ತದೆ. ಇದು ರೆಫಾಯೀಮ್‌ 
ಕಣಿವೆಯ ಉತ ರದ ಕೊನೆ. "ಅಲ್ಲಿಂದ ಆ ಸೀಮೆಯು 
ನೆಫೋಹ ಬುಗ್ಗೆಗೆ ಹೋಗುತ್ತದೆ; ಅಲ್ಲಿಂದ ಎಫ್ರೋನ್‌ 
ಬೆಟ್ಟದ ಸಮೀಪದ ನಗರಗಳಿಗೆ ಹೋಗುತ್ತದೆ; ಅಲ್ಲಿಂದ 
ತಿರುಗಿ"ಬಾಲಾ' ಎಂಬ ಊರಿಗೆ ಹೋಗುತ್ತದೆ. ("ಬಾಲಾ 
'ವನ್ನು ಕಿರ್ಯತ್ಯಾರೀಮ್‌ ಎಂದೂ ಕರೆಯುತ್ತಾರೆ. 10 
ಬಾಲಾದಲ್ಲಿ ಆ ಸೀಮಯು ಪಶ್ಚಿಮಕ್ಕೆ ತಿರುಗಿಕೊಂಡು 
ಸೇಯೀರ್‌ ಬೆಟ್ಟಪ್ರದೇಶಕ್ಕೆ ಹೋಗುತ್ತದೆ; ಅಲ್ಲಿಂದ 
ಅದು ಯಾರೀಮ್‌ ಬೆಟ್ಟದ (ಕೆಸಾಲೋನ್‌) ಉತ್ತರ 
ಮಾರ್ಗವಾಗಿ ಇಳಿಯುತ್ತಾ ಬೇತ್‌ಷೆಮೆಷಿಗೂ ಅಲ್ಲಿಂದ 
ತಿಮ್ನಾ ಊರಿಗೂ ಹೋಗುತ್ತದೆ. !! ಅಲ್ಲಿಂದ ಆ ಗಡಿಯು 
ಉತ್ತರ ದಿಕ್ಕಿನಲ್ಲಿರುವ ಎಕ್ರೋನ್‌ ಗುಡ್ಡಕ್ಕೆ ಹೋಗಿ 
ಅಲ್ಲಿಂದ ಶಿಕ್ಕೆರೋನಿಗೆ ತಿರುಗಿಕೊಂಡು ಬಾಲಾ ಗುಡ್ಡ 
ವನ್ನು ತಲುಪುತ್ತದೆ. ಆ ಗಡಿಯು ಯಬ್ಲೇಲಿನವರೆಗೆ 
ಮುಂದುವರೆದು ನಂತರ ಮೆಡಿಟರೆನಿಯನ್‌ ಸಮುದ್ರ 
ತೀರದಲ್ಲಿ ಮುಗಿಯುವುದು. ೌಮೆಡಿಟರೆನಿಯನ್‌ 
ಸಮುದ್ರ ತೀರವೇ ಯೆಹೂದ್ಯರ ಸ್ವಾಸ್ತ್ಯದ ಪಶ್ಚಿಮ ಸೀಮೆ 
ಯಾಗಿತ್ತು. ಹೀಗೆ ಯೆಹೂದ್ಯರ ಸ್ವಾಸ್ಯವು ಈ ನಾಲ್ಕು 
ಸೀಮೆಯ ಒಳಗಡೆ ಇತ್ತು. ಯೆಹೂದ್ಯರ ಗೋತ್ರಗಳು 
ಈ ಪ್ರದೇಶದಲ್ಲಿದ್ದವು. 

ಯೆಫುನ್ನೆಯ ಮಗನಾದ ಕಾಲೇಬನಿಗೆ ಯೆಹೂದ 
ಕುಲದವರ ಸ್ವಾಸ್ತದಲ್ಲಿಯೇ ಸ್ವಲ್ಪ ಪ್ರದೇಶವನ್ನು ಕೊಡ 
ಬೇಕೆಂದು ದೇವರು ಯೆಹೋಶುವನಿಗೆ ಹೇಳಿದ್ದನು. 
ಅದಕ್ಕಾಗಿ ಯೆಹೋಶುವನು ಕಾಲೇಬನಿಗೆ ದೇವರು 
ಆಜ್ಞಾಪಿಸಿದ ಪ್ರದೇಶವನ್ನು ಕೊಟ್ಟನು. ಯೆಹೋಶುವನು 
ಅವನಿಗೆ ಕಿರ್ಯಾತಾರ್ಬ (ಹೆಬ್ರೋನ್‌) ಎಂಬ 
ಊರನ್ನು ಕೊಟ್ಟನು. (ಅರ್ಬನು ಅನಾಕನ ತಂದೆ.) 





302 


“ಹೆಬ್ರೋನ್‌ನಲ್ಲಿ ವಾಸವಾಗಿದ್ದ ಮೂರು ಅನಾಕ 
ಕುಟುಂಬಗಳನ್ನು ಕಾಲೇಬನು ಅಲ್ಲಿಂದ ಬಲವಂತವಾಗಿ 
ಹೊರಡಿಸಿದನು. ಆ ಕುಟುಂಬಗಳ ಹೆಸರುಗಳು ಶೇಷ್ಠ, 
ಅಹೀಮನ್‌ ಮತ್ತು ತಲ್ಮೈ ಅವರು ಅನಾಕನ ವಂಶಸ್ಥ 
ರಾಗಿದ್ದರು. ಆಮೇಲೆ ಕಾಲೇಬನು ದೆಬೀರಿನಲ್ಲಿ 
ವಾಸಮಾಡುತ್ತಿದ್ದ ಜನರ ವಿರುದ್ಧ ಹೋರಾಡಿದನು. 
(ಹಿಂದಿನ ಕಾಲದಲ್ಲಿ ದೆಬೀರಿಗೆ ಕಿರ್ಯತ್‌ಸೇಫೇರ್‌ 
ಎಂದು ಕರೆಯುತ್ತಿದ್ದರು.) ಕಾಲೇಬನು, ""ನಾನು 
ಕಿರ್ಯತ್‌ ಸೇಫೇರಿನ ಮೇಲೆ ದಾಳಿಮಾಡಿಲಿಚ್ಛಿಸುತ್ತೇನೆ. 
ಆ ನಗರದ ಮೇಲೆ ದಾಳಿಮಾಡಿ ಅದನ್ನು ಗೆದ್ದುಕೊಟ್ಟ 
ವರಿಗೆ ನನ್ನ ಮಗಳಾದ ಅಕ್ಟಾಳನ್ನು ಮದುವೆಮಾಡಿ 
ಕೊಡುತ್ತೇನೆ'' ಎಂದು ಸಾರಿದನು. ಕೆನಜನ ಮಗನಾದ 
ಒತ್ಲೀಯೇಲನು ಆ ಪಟ್ಟಣವನ್ನು ಗೆದ್ದನು. ಕಾಲೇಬನು 
ತನ್ನ ಮಗಳಾದ ಅಕ್ಬಾಳನ್ನು ಒತ್ನೀಯೇಲನಿಗೆ ಮದುವೆ 
ಮಾಡಿಕೊಟ್ಟನು. ಓಒತ್ತೀಯೇಲನ ಮನೆಗೆ ಅಕ್ಸಾ 
ಹೋದಳು. ಕಾಲೇಬನಿಂದ ಇನ್ನಷ್ಟು ಭೂಮಿಯನ್ನು 
ಕೇಳಲು ಅಕ್ಬಾಳನ್ನು ಒತ್ತೀಯೇಲನು* ಪ್ರೇರೇಪಿಸಿ 
ದನು. ಅಕ್ಟಾಳು ತನ್ನ ತಂದೆಯ ಬಳಿಗೆ ಬಂದು ಕತ್ತೆಯ 
ಮೇಲಿಂದ ಇಳಿದಾಗ, ""ನಿನಗೆ ಏನುಬೇಕು?'' ಎಂದು 
ಕಾಲೇಬನು ಕೇಳಿದನು. 

ಅದಕ್ಕೆ ಅವಳು "ನನ್ನನ್ನು ಆಶೀರ್ವದಿಸು.* ನೀನು 
ನನಗೆ ನೆಗೆವ್‌ನಲ್ಲಿ* ಮರುಭೂಮಿಯನ್ನು ಕೊಟ್ಟಿರುವೆ. 
ದಯವಿಟ್ಟು ನೀರಿರುವ ಭೂಮಿಯನ್ನು ಸ್ವಲ್ಪ ಕೊಡು'' 
ಎಂದು ಕೇಳಿಕೊಂಡಳು. ಅವಳ ಕೋರಿಕೆಗನುಸಾರವಾಗಿ 
ಕಾಲೇಬನು ಮೇಲಿನ ಮತ್ತು ಕೆಳಗಿನ ನೀರಿನ 
ಬುಗ್ಗೆಗಳನ್ನು ಕೊಟ್ಟನು. ದೇವರು ವಾಗ್ದಾನ ಮಾಡಿದ 
ಭೂಮಿಯನ್ನು ಯೆಹೂದ ಕುಲವು ಪಡೆದುಕೊಂಡಿತು. 
ಪ್ರತಿಯೊಂದು ಗೋತ್ರವು ಆ ಭೂಮಿಯ ಸ್ವಲ್ಪ 
ಭಾಗವನ್ನು ಪಡೆಯಿತು. ಯೆಹೂದ ಕುಲವು ನೆಗೆವ್‌ 
ದಕ್ಷಿಣ ಭಾಗದಲ್ಲಿದ್ದ ಎಲ್ಲ ಊರುಗಳನ್ನು ಪಡೆಯಿತು. 
ಈ ಊರುಗಳು ಎದೋಮಿನ ಸೀಮೆಯ ಹತ್ತಿರ ಇದ್ದವು. 
ಆ ಊರುಗಳ ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ: 
ಕಬ್ಬೇಲ್‌, ಏದೆರ್‌, ಯಾಗೂರ್‌, 2ೀನಾ, 
ದೀಮೋನಾ, ಆದಾದಾ, ಕೆದೆಷ್‌, ಹಾಚೋರ್‌, 
ಇತ್ನಾನ್‌, ಜಜೀಫ್‌, ಟೆಲೆಮ್‌, ಬೆಯಾಲೋತ್‌, 
ಚಹಾಚೋರ್‌ಹದತ್ತಾ ಕಿರ್ಯೋತ್‌, ಹೆಚ್ರೋನ್‌ 
(ಹಾಚೋರ್‌), ಅಮಾಮ್‌, ಶೆಮ, ಮೋಲಾದಾ, 





ಅಕ್ಷಾಳನ್ನು ಒತ್ತೀಯೇಲನು ಅಥವಾ ""ಅಕ್ಟಾಳು ಒತ್ತೀಯೇಲನಿಗೆ 
ಹೇಳಿದಳು.'' 


ನನ್ನನ್ನು ಆಶೀರ್ವದಿಸು ಅಥವಾ "" ದಯವಿಟ್ಟು ನನಗೆ ಸುಸ್ವಾಗತವನ್ನು 
ಕೋರು'' ಅಥವಾ ""ನನಗೆ ನೀರಿನ ಒಂದು ಹಳ್ಳವನ್ನು ಕೊಡು.'' 


ನೆಗೆವ್‌ ಯೆಹೂದದ ದಕ್ಷಿಣದಲ್ಲಿದ್ದ ಮರುಭೂಮಿ. 


303 


?7ಹಚರ್‌ಗದ್ದಾ, ಹೆಷ್ಮೋನ್‌ ಬೇತ್ಸೆಲೆಟ್‌, ೫ಹಚರ್‌ 
ಹೂವಾಲ್‌, ಬೇರ್ಷೆಬ, ಬಿಚ್ಯೋತ್ಯಾ, ಬಾಲಾ, 
ಇಯ್ಯೀಮ್‌, ಎಚಿಮ್‌, ಸ ಎಲ್ಟೋಲದ್‌, ಕೆಸೀಲ್‌, 
ಹೊರ್ಮಾ, *'ಚಿಕ್ಷಗ್‌, ಮದ್ಮನ್ನಾ, ಸನ್ಸನ್ನಾ, 32೮ಬಾ 
ಪೋತ್‌, ಶಿಲ್ಲೀಮ್‌, ಆಯಿನ್‌ ಮತ್ತು ರಿಮ್ಮೋನ್‌. 
ಒಟ್ಟಿಗೆ ಇಪ್ಪಕ್ತೊಂಭತ್ತು ಊರುಗಳು ಮತ್ತು ಅವುಗಳ 
ಎಲ್ಲ ಜಮೀನುಗಳು. **ಯೆಹೂದ ಕುಲದವರು ಪಶ್ಚಿಮ 
ದಿಕ್ಕಿನ ಇಳಕಲಿನ ಪ್ರದೇಶದಲ್ಲಿಯೂ ಕೆಲವು ಊರು 
ಗಳನ್ನು ಪಡೆದಿದ್ದರು. ಆ ಊರುಗಳ ಪಟ್ಟಿಯನ್ನು ಇಲ್ಲಿ 
ಕೊಡಲಾಗಿದೆ: 

ಎಷ್ಟಾವೋಲ್‌, ಚೊರ್ಗಾ, ಅಶ್ಮಾ, 3*ಜನೋಹ, 
ಏಂಗನ್ನೀಮ್‌, ತಪ್ಪೂಹ, ಏನಾಮ್‌, 35 ಯರ್ಮೂತ್‌, 
ಅದುಲ್ಲಾಮ್‌, ಸೋಕೋ, ಅಜೇಕಾ, ಶಾರಯೀಮ್‌, 
ಅದೀತಯಿಮ್‌, ಗೆದೇರಾ ಮತ್ತು ಗೆದೆರೋತಯಿಮ್‌. 
ಒಟ್ಟಿನಲ್ಲಿ ಹದಿನಾಲ್ಕು ಊರುಗಳು ಮತ್ತು ಅವುಗಳ 
ಸುತ್ತಲೂ ಇದ್ದ ಎಲ್ಲ ಹೊಲಗದ್ದೆಗಳು. 

"ಯೆಹೂದ ಕುಲದವರಿಗೆ ಈ ಊರುಗಳನ್ನು ಸಹ 
ಕೊಡಲಾಯಿತು: ಚೆನಾನ್‌, ಹದಾಷಾ, ಮಿಗ್ನಲ್ಲಾದ್‌, 
*೫ದಿಲಾನ್‌, ಮಿಚ್ಚೆ ಯೊಕ್ಕೇಲ್‌, *ಲಾಕೀಷ್‌, 
ಬೊಚ್ಕತ್‌, ಎಗ್ಲೋನ್‌, “ಕಬ್ಬೋನ್‌, ಲಹ್ಮಾಸ್‌, 
ಕಿತ್ಲೀಷ್‌, “'ಗೆದೇರೋತ್‌, ಬೇತ್‌ದಾಗೋನ್‌, ನಾಮಾ 
ಮತ್ತು ಮಕ್ಕೆದಾ. ಒಟ್ಟಿನಲ್ಲಿ ಹದಿನಾರು ಊರುಗಳು 
ಮತ್ತು ಅವುಗಳ ಸುತ್ತಲಿನ ಹೊಲಗದ್ದೆಗಳು. 

42 ಯೆಹೂದದ ಜನರು ಈ ಊರುಗಳನ್ನು ಸಹ ಪಡೆದು 
ಕೊಂಡರು: ಲಿಬ್ದಾ, ಎತೆರ್‌, ಆಷಾನ್‌.. Bಂಫ್ಲಾಹ, 
ಅಶ್ನಾ, ನೆಚೀಬ್‌, ಫಯೀಲಾ, ಅಕ್ಡೀಬ್‌, ಮಾರೇಷಾ 
ಎಂಬ ಒಂಭತ್ತು ಪಟ್ಟಣಗಳು ಮತು ಅವುಗಳ ಹೊಲ 
ಗದ್ದೆಗಳು | 


“ಯೆಹೂದದ ಜನರು ಎಕ್ರೋನ್‌ ಪಟ್ಟಣವನ್ನು 
ಮತ್ತು ಅದರ ಸಮೀಪದಲ್ಲಿದ್ದ ಎಲ್ಲ ಸಣ್ಣ ಊರುಗಳನ್ನು 


ಮತ್ತು ಹೊಲಗದ್ದೆಗಳನ್ನು ಪಡೆದುಕೊಂಡರು. 
“ಎಕ್ರೋನಿನ ಪಶ್ಚಿಮದಲ್ಲಿದ್ದ 
ಅಷ್ಟೋದಿನ ಹತ್ತಿರದ ಎಲ್ಲಾ ಊರುಗಳನ್ನು ಮತ್ತು 
ಹೊಲಗದ್ದೆಗಳನ್ನು ಸಹ ಅವರು ಪಡೆದುಕೊಂಡರು. 
“'ಅಷ್ಟೋದಿನ ಸುತ್ತಮುತ್ತಲ್ಲಿನ ಎಲ್ಲ ಕ್ಷೇತ್ರ, ಮತ್ತು 
ಅಲ್ಲಿಯ ಸಣ್ಣ ಊರುಗಳು ಯೆಹೂದ ಪ್ರದೇಶದ 
ಭಾಗವಾಗಿದ್ದವು. ಯೆಹೂಬದದ ಜನರು ಗಾಜಾದ ಸುತ್ತ 
ಮುತ್ತಲಿನ ಕ್ಲೇತ್ರ ಮತ್ತು ಹತ್ತಿರದ ಊರುಕೇರಿಗಳನ್ನೂ 
ಹೊಲಗದ್ದೆಗಳನ್ನೂ ಪಡೆದುಕೊಂಡರು. ಅವರ ನೆಲವು 
ಈಜಿಪ್ಟಿನ ನದಿಯವರೆಗೂ ವಿಸ್ತರಿಸಿತ್ತು; ಮೆಡಿಟರೆನಿ 
ಯನ್‌ ಸಮುದ್ರದ ತೀರದುದ್ದಕ್ಕೂ ಚಾಚಿತ್ತು. 
“ಯೆಹೂದದ ಜನರಿಗೆ ಬೆಟ್ಟಪ್ರದೇಶದಲ್ಲಿಯೂ 


ಊರುಗಳನ್ನು ಕೊಡಲಾಗಿತ್ತು. ಆ ಊರುಗಳ ಪಟ್ಟಿ 


ಪ್ರದೇಶ ಮತ್ತು 


ಯೆಹೋಶುವನು 15:27-16:1 


ಇಂತಿದೆ: ಶಾಮೀರ್‌, ಯತ್ನೀರ್‌, ಸೋಕೋ, “ದನ್ನಾ, 
ಕಿರ್ಯತ್‌ಸನ್ನಾ (ದೆಬೀರ್‌), *'ಅನಾಬ್‌, ಎಷ್ಟೆಮೋ, 
ಅನೀಮ್‌, 5'ಗೋಷೆನ್‌, ಹೋಲೋನ್‌ ಮತ್ತು 
ಗಿಲೋ, ಎಂಬ ಹನ್ನೊಂದು ಊರುಗಳು ಮತ್ತು ಅವುಗಳ 
ಸುತ್ತಮುತ್ತಲಿನ ಎಲ್ಲ ಜಮೀನು. 

5ಯಹೂದದ ಜನರಿಗೆ ಈ ಊರುಗಳನ್ನು ಸಹ 
ಕೊಡಲಾಯಿತು: ಅರಬ್‌, ದೂಮಾ, ಎಷಾನ್‌, 
53 ಯಾನೂಮ್‌, ಬೇತ್‌ ತಪ್ಪೂಹ, ಅಫೇಕಾ, *ಹುಮ್ಮಾ 
ಕಿರ್ಯತ್‌ ಅರ್ಬ(ಹೆಬ್ರೋನ್‌) ಮತ್ತು ಚೀಯೋರ್‌ 
ಎಂಬ ಒಂಭತ್ತು ಊರುಗಳು ಮತ್ತು ಅವುಗಳ ಸುತ್ತ 
ಮುತ್ತಲಿನ ಹೊಲಗದ್ದೆಗಳು. 

5ಯೆಹೂದದ ಜನರಿಗೆ ಈ ಊರುಗಳನ್ನೂ 
ಕೊಡಲಾಯಿತು: ಮಾಪೋನ್‌, ಕರ್ಮೆಲ್‌, ಜೀಫ್‌, 
ಯುಟ್ಟಾ, *ಇಜ್ರೀಲ್‌,ಯೆಗ್ಡೆಯಾಮ್‌, ಜನೋಹ, 
5'ಕಯಿನ್‌, ಗಿಬೆಯಾ ಮತ್ತು ತಿಮ್ನಾ ಎಂಬ ಹತ್ತು 
ಊರುಗಳು ಮತ್ತು ಅವುಗಳ ಸುತ್ತಮುತ್ತಲಿನ 
ಹೊಲಗದ್ದೆಗಳು. 

5 ಯಹೂದದ ಜನರಿಗೆ ಈ ಊರುಗಳನ್ನೂ ಕೊಡ 
ಲಾಯಿತು: ಹಲ್ಹೂಲ್‌, ಬೇತ್‌ ಚೂರ್‌, ಗೆದೋರ್‌, 
*ಮಾರಾತ್‌, ಬೇತನೋತ್‌, ಎಲ್ಲೆಕೋನ್‌ ಎಂಬ ಆರು 
ಊರುಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಹೊಲ 





ಗದ್ದೆಗಳು. 

ಯೆಹೂದದ ಜನರಿಗೆ ರಬ್ಬಾ ಮುತ್ತು 
ಕಿರ್ಯತ್‌ ಬಾಳ್‌ (ಕಿರ್ಯತ್ಯಾರೀಮ್‌) ಎಂಬ ಎರಡು 
ಊರುಗಳನ್ನು ಸಹ ಕೊಡಲಾಯಿತು. 


6! ಯೆಹೂದದ ಜನರಿಗೆ ಮರುಭೂಮಿಯಲ್ಲಿಯೂ 
ಕೆಲವು ಊರುಗಳನ್ನು ಕೊಡಲಾಯಿತು. ಆ ಊರುಗಳ 
ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ: ಬೇತ್‌ಅರಾಬಾ, 
ಮಿದ್ದೀನ್‌, ಸೆಕಾಕಾ, "2ನಿಬ್ಬಾನ್‌, ಉಪ್ಪಿನ ಪಟ್ಟಣ, 
ಮತ್ತು ಏಂಗೆದೀ, ಒಟ್ಟು ಆರು ಊರುಗಳು ಮತ್ತು ಅವು 
ಗಳ ಸುತ್ತಮುತ್ತಲಿನ ಹೊಲಗದ್ದೆಗಳು. 

ಆಚಿರುಸಲೇಮಿನಲ್ಲಿ ವಾಸವಾಗಿದ್ದ ಯೆಬೂಸಿ 
ಯರನ್ನು ಹೊರಹಾಕಲು ಯೆಹೂದ ಕುಲದವರಿಗೆ ಸಾಧ್ಯ 
ವಾಗಲಿಲ್ಲ. ಆದುದರಿಂದ ಯೆಬೂಸಿಯರು ಇಂದಿನ 
ವರೆಗೂ ಜೆರುಸಲೇಮಿನಲ್ಲಿ ಯೆಹೂದ ಕುಲದವ 
ರೊಡನೆ ವಾಸವಾಗಿದ್ದಾರೆ. 


ಎಫ್ರಾ,ಯೀಮ್‌ ಮತ್ತು ಮನಸ್ಸೆ ಕುಲದವರಿಗೆ 
ಸ್ವಾಸ್ಯಗಳು 
1 6 ಯೋಸೇಫನ ಕುಟುಂಬದವರು ಈ ಸ್ವಾಸ್ತ್ಯವನ್ನು 
ಪಡೆದುಕೊಂಡರು. ಅವರ ಸ್ವಾಸ್ಕ್ಯವು 
ಜೋರ್ಡನ್‌ ನದಿಯಿಂದ ಜಿರಿಕೋ ಹತ್ತಿರ ಆರಂಭವಾಗಿ 
ಜೆರಿಕೋವಿನ ಹಳ್ಳಗಳ ಉದ್ದಕ್ಕೂ ಮುಂದುವರೆದಿದೆ. 


ಯೆಹೋಶುವನು 16:2-17:10 


(ಇದು ಜಿರಿಕೋವಿನ ಪೂರ್ವದಲ್ಲಿದೆ.) ಆ ಸೀಮೆಯು 
ಜಿರಿಕೋವಿನಿಂದ ಬೇತೇಲಿನ ಬೆಟ್ಟಪ್ರದೇಶಕ್ಕೆ ಮುಂದು 
ವರೆಯುತ್ತದೆ.2ಬೇತೇಲಿನಿಂದ (ಲೂಜ್‌) ಅಟಾರೋತಿ 
ನಲ್ಲಿ ಅರ್ಕೀಯರ ಸೀಮೆಗೆ ಹೋಗುತ್ತದೆ. *ಅಲ್ಲಿಂದ 
ಪಶ್ಚಿಮದಿಕ್ಕಿನಲ್ಲಿರುವ ಯಪ್ಲೇಟ್ಯರ ಪ್ರಾಂತ್ಯದ ಸೀಮೆಗೆ 
ಮುಟ್ಟಿ ಅಲ್ಲಿಂದ ಕೆಳಗಿನ ಬೇತ್‌ಹೋರೋನ್‌ ಕಡೆಗೆ 
ಮುಂದುವರೆಯುತ್ತದೆ. ಅಲ್ಲಿಂದ ಗೆಜೆರಿಗೆ ಹೋಗಿ 
ಮೆಡಿಟರೆನಿಯನ್‌ ಸಾಗರದತ್ತ ಮುಂದುವರೆಯುತ್ತದೆ. 
*ಮನಸ್ಸೆ ಕುಲದವರು ಮತ್ತು ಎಫ್ರಾಯೀಮ್‌ ಕುಲ 


ದವರು ತಮ್ಮ ಪಾಲಿನ ಸ ಸ್ವಾಸ್ಥ್ಯವನ್ನು ಪಡೆದರು. (ಮನಸ್ಸೆ 


ಮತ್ತು ಎಫ್ರಾಯೀಮರು ಯೋಸೇಫನ ಮಕ್ಕಳು.) 
5ಎಫ್ರಾಯೀಮ್‌ಕುಲದವರಿಗೆ ಕೊಟ್ಟ ಸ್ವಾಸ್ಯವು 
ಇಂತಿದೆ: ಅವರ ಸ ಸ್ವಾಸ್ಯದ ಪೂರ್ವ ದಿಕ್ಕಿನ ಸೀಮೆಯು 
ಮೇಲಿನ ಬೇತ್‌ಹೋರೋನಿನ "ಹತ್ತಿರ ಇದ್ದ 
ಅಟಾರೋತದ್ದಾರಿನಿಂದ ಆರಂಭವಾಗುತ್ತದೆ. "ಅದರ 
ಪಶ್ಚಿಮದಿಕ್ಕಿನ ಸೀಮೆಯು ಮಿಕ್ಮೆತಾತ್‌ನಿಂದ ಆರಂಭ 
ವಾಗಿ ಪೂರ್ವದ ಕಡೆಗೆ ತಿರುಗಿಕೊಂಡು ತಾನತ್‌ಶೀಲೋ 
ಎಂಬಲ್ಲಿಗೆ ಹೋಗಿ ಯಾನೋಹ ಊರಿನ ಪೂರ್ವ 
ದಿಕ್ಕಿನಲ್ಲಿ ಮುಂದುವರೆಯುತ್ತದೆ. 'ಅಲ್ಲಿಂದ ಆ 
ಸೀಮೆಯು ಯಾನೋಹ ಮಾರ್ಗವಾಗಿ ಅಟಾರೋತ್‌, 
ನಾರಾ ಎಂಬ ಊರುಗಳ ಮೇಲೆ ಇಳಿಯುತ್ತದೆ. ಆ 
ಸೀಮೆಯು ಜೆರಿಕೋವಿನವರೆಗೆ ಮುನ್ನಡೆದು 
ಜೋರ್ಡನ್‌ ನದಿಯ ಹತ್ತಿರ ಮುಗಿಯುತ್ತದೆ. ₹ಆ 
ಮೇರೆಯು ತಪ್ಪೂಹದಿಂದ ಪಶ್ಚಿಮದ ಕಡೆಗೆ ಹೋಗುವ 
ಕಾನಾ ನದಿಗೆ ಹೋಗಿ ಸಮುದ್ರದಲ್ಲಿ ಕೊನೆಗೊಳ್ಳುತ್ತದೆ. 
ಈ ಪ್ರದೇಶವನ್ನು ಎಫ್ರಾಯೀಮ್‌ ಕುಲದವರಿಗೆ ಅವರ 
ಕುಟುಂಬಗಳಿಗನುಸಾರವಾಗಿ ಕೊಡಲಾಗಿತ್ತು ಎಫ್ರಾ- 
ಯೀಮಿನ ಹಲವಾರು ಗಡಿಯ ಗ್ರಾಮಗಳು ಮನಸ್ಸೆ ಕುಲ 
ದವರ ಪ್ರದೇಶದೊಳಗೆ ಸೇರಿಕೊಂಡಿದ್ದವು. ಆದರೂ 
ಎಫ್ರಾ,ಯೀಮ್‌ ಜನರು ಆ ಊರುಗಳನ್ನು ಮತ್ತು ಅವು 
ಗಳ ಸುತ್ತಮುತ್ತಲಿನ ಹೊಲಗದ್ದೆಗಳನ್ನು ತಮ್ಮ ಸ್ವತ್ತಾಗಿ 
ಮಾಡಿಕೊಂಡಿದ್ದರು. '?ಆದರೆ ಎಫ್ರಾಯೀಮಿನ ಜನರಿಗೆ 
ಗೆಜೆರಿನಲ್ಲಿದ್ದ ಕಾನಾನ್ಯರನ್ನು ಅಲ್ಲಿಂದ ಹೊರದೂಡು 
ವುದು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಇಂದಿಗೂ ಕಾನಾನ್ಯರು 
ಎಫ್ರಾ,ಯೀಮ್‌ ಜನರೊಂದಿಗೆ ಇರುತ್ತಾರೆ. ಆದರೆ 
ಕಾನಾನ್ಯರು ಎಫ್ರಾ,ಯೀಮ್‌ ಜನರ ದಾಸರಾಗಿದ್ದಾರೆ. 
17 ಆಮೇಲೆ ಮನಸ್ಸೆ ಕುಲದವರಿಗೆ ಭೂಮಿಯನ್ನು 
ಕೊಡಲಾಯಿತು. ಮನಸ್ಸೆಯು ಯೋಸೇಫನ 
ಚೊಚ್ಚಲ ಮಗನು. ಗಿಲ್ಯಾದನ ತಂದೆಯಾದ 
ಮಾಕೀರನು ಮನಸ್ಸೆಯ ಚೊಚ್ಚಲ ಮಗನು. 
ಮಾಕೀರನು ವೀರ ಸೈನಿಕನಾಗಿದ್ದನು. ಈ ಕಾರಣದಿಂದ 
ಗಿಲ್ಯಾದ್‌ ಮತ್ತು ಬಾಷಾನ್‌ ಕ್ಷೇತ್ರಗಳನ್ನು ಮಾಕೀರ 
ಮನೆತನದವರಿಗೆ ಕೊಡಲಾಯಿತು. ಮನಸ್ಸೆ ಕುಲದ 


304 


ಅಬೀಯೆಜಿರ್‌, ಹೇಲೆಕ್‌, ಅಸ್ತ್ರೀಯೇಲ್‌, ಶೆಕೆಮ್‌, 
ಹೇಫೇರ್‌, ಶೆಮೀದಾ ಎಂಬವರ ವಂಶದವರಿಗೂ 
ಭೂಮಿಯನ್ನು ಕೊಡಲಾಯಿತು. ಇವರೆಲ್ಲರು 
ಯೋಸೇಫನ ಮಗನಾದ ಮನಸ್ಸೆಯ ಉಳಿದ ಗಂಡು 
ಮಕ್ಕಳು. ಈ ಜನರ ವಂಶದವರೂ ತಮ್ಮ ಪಾಲಿನ 
ಭೂಮಿಯನ್ನು ಪಡೆದುಕೊಂಡರು. 

*ಚಲ್ಪಹಾದನು ಹೇಫೆರನ ಮಗನು, ಹೇಫೆರನು ಗಿಲ್ಯಾ 
ದನ ಮಗನು, ಗಿಲ್ಯಾದನು ಮಾಕೀರನ ಮಗನು. 
ಮಾಕೀರನು ಮನಸ್ಸೆಯ ಮಗನು. ಚಲ್ಬಹಾದನಿಗೆ ಗಂಡು 
ಮಕ್ಕಳಿರಲಿಲ್ಲ. ಆದರೆ ಅವನಿಗೆ ಐದು ಜನ ಹೆಣ್ಣು 
ಮಕ್ಕಳಿದ್ದರು. ಅವರ ಹೆಸರುಗಳು: ಮಹ್ಲಾ, ನೋಹಾ, 
ಹೊಗ್ಲಾ, ಮಿಲ್ಕಾ ಮತ್ತು ತಿರ್ಚಾ. 1 ಹೆಣ್ಣುಮಕ್ಕಳು 
ಯಾಜಕನಾದ ಎಲ್ಲಾಜಾರ್‌, ನೂನನ ಮಗನಾದ 
ಯೆಹೋಶುವ ಮತ್ತು ಇಸ್ರೇಲರ ನಾಯಕರ ಹತ್ತಿರ 
ಹೋಗಿ , "ಗಂಡುಮಕ್ಕಳಿಗೆ ಕೊಟ್ಟ ಹಾಗೆ ನಮಗೂ 
ಭೂಮಿಯನ್ನು ಕೊಡಬೇಕೆಂದು ಯೆಹೋವನು 
ಮೋಶೆಗೆ ಹೇಳಿದ್ದಾನೆ'' ಅಂದರು. ಎಲ್ಲಾಜಾರನು 
ಯೆಹೋವನ ಆಜ್ಞೆಯನ್ನು ಪಾಲಿಸಿ ಆ ಹೆಣ್ಣುಮಕ್ಕಳಿಗೆ 
ಸ್ವಲ್ಪ ಭೂಮಿಯನ್ನು ಕೊಟ್ಟನು. ಹೀಗೆ ಈ ಹೆಣ್ಣುಮಕ್ಕಳು 
ಗಂಡುಮಕ್ಕಳಂತೆಯೇ ಭೂಮಿಯನ್ನು ಪಡೆದರು. 

*ಮನಸ್ಸೆ ಕುಲದವರು ಜೋರ್ಡನ್‌ ನದಿಯ ಪಶ್ಚಿಮ 
ದಲ್ಲಿ ಹತ್ತು ಭೂಭಾಗಗಳನ್ನು ಮತ್ತು ಆ ನದಿಯ 
ಮತ್ತೊಂದು ದಿಕ್ಕಿನಲ್ಲಿ ಗಿಲ್ಯಾದ್‌ಮತ್ತು ಬಾಷಾನ್‌ ಎಂಬ 
ಮತ್ತೆರಡು ಭೂಭಾಗಗಳನ್ನು ಪಡೆದುಕೊಂಡರು. 
ಮನಸ್ಸೆಯ ಹೆಣ್ಣುಮಕ್ಕಳು ಗಂಡುಮಕ್ಕಳಂತೆಯೇ 
ಭೂಮಿಯನ್ನು ಪಡೆದರು. ಗಿಲ್ಯಾದ್‌ ಪ್ರದೇಶವನ್ನು 
ಮನಸ್ಸೆ ಕುಲದ ಉಳಿದ ಕುಟುಂಬಗಳಿಗೆ 
ಕೊಡಲಾಯಿತು. 





'ಮನಸ್ಸೆ ಕುಲದವರ ಪ್ರದೇಶಗಳು ಆಶೇರ್‌ ಮತ್ತು 
ಶೆಕಮಿನ ಹತ್ತಿರವಿದ್ದ ಮಿಕ್ಮೆತಾತಿನ ಮಧ್ಯದಲ್ಲಿ ಬರುತ್ತವೆ. 
ಅದರ ಸೀಮೆಯು ದಕ್ಷಿಣದಲ್ಲಿ ಎನ್‌ತಪ್ಪೂಹ ಪ್ರದೇಶಕ್ಕೆ 
ಮುಟ್ಟುತ್ತದೆ. ತಪ್ಪೂಹದ ಸುತ್ತಮುತ್ತಲಿನ ಭೂಮಿ 
ಮನಸ್ಸೆಕುಲದವರ ಸ್ವತ್ತಾಗಿದ್ದರೂ ಆ ಊರು ಮಾತ್ರ 
ಅವರ ಅಧೀನದಲ್ಲಿರಲಿಲ್ಲ. ತಪ್ಪೂಹ ಎಂಬ ಊರು 
ಮನಸ್ಸೆ ಕುಲದವರ ಪ್ರಾಂತ್ಯದ ಸೀಮೆಯಲ್ಲಿದ್ದರೂ ಅದು 
ಎಫ್ರಾ,ಯೀಮ್‌ ಜನರ ಸ್ವಾಸ್ಕದಲ್ಲಿತ್ತು. ?ಮನಸ್ಸೆ 
ಪ್ರಾಂತ್ಯದ ಸೀಮೆ ದಕ್ಷಿಣದಲ್ಲಿ ಕಾನಾ ನದಿಯವರೆಗೆ 
ಹೋಗುತ್ತದೆ. ಈ ಕ್ಷೇತ್ರ, ಮನಸ್ಸೆ ಕುಲದವರ ಸ್ವಾಸ್ತ್ಯ 
ದಲ್ಲಿದ್ದರೂ ಪಟ್ಟಣಗಳು ಎಫ್ರಾಯೀಮ್‌ ಜನರ ಸ್ವಾಸ್ತ್ಯ 
ದಲ್ಲಿದ್ದವು. ಮನಸ್ಸೆ ಪ್ರಾಂತ್ಯದ ಸೀಮೆಯು ನದಿಯ 
ಉತ್ತರದಿಕ್ಕಿನಿಂದ ಪಶ್ಚಿಮದಲ್ಲಿ ಮೆಡಿಟರೆನಿಯನ್‌ 
ಸಮುದ್ರದವರೆಗೆ ಮುಂದುವರೆದಿದೆ. 'ದಕ್ಷಿಣದ ಭೂಮಿ 


305 


ಎಫ್ರಾಯೀಮ್‌ ಜನರಿಗೆ ಸೇರಿದೆ. ಉತ್ತರದ ಭೂಮಿ 
ಮನಸ್ಸೆಯ ಜನರಿಗೆ ಸೇರಿದೆ. ಮೆಡಿಟರೆನಿಯನ್‌ 
ಸಮುದ್ರವು ಅದರ ಪಶ್ಚಿಮದ ಗಡಿಯಾಗಿತ್ತು. ಅದರ 
ಸೀಮೆಯು ಉತ್ತರದಲ್ಲಿ ಅಶೇರ್‌ ಕುಲದವರ ಪ್ರಾಂತ್ಯ 
ವನ್ನೂ ಪೂರ್ವದಲ್ಲಿ ಇಸ್ಸಾಕಾರ್‌ ಕುಲದವರ ನಾಡನ್ನೂ 
ಮುಟ್ಟುತ್ತದೆ. 

1! ಮನಸ್ಸೆ ಕುಲದವರು ಇಸ್ಸಾಕಾರ್‌, ಅಶೇರ್‌ ಪ್ರಾಂತ 
ಗಳಲ್ಲಿಯೂ ಕೆಲವು ಊರುಗಳನ್ನು ಹೊಂದಿದ್ದರು. 
ಬೇತ್‌ಷೆಯಾನ್‌, ಇಬ್ಲೆಯಾಮ್‌ ಮತ್ತು ಅವುಗಳ ಸುತ್ತ 
ಮುತ್ತಲಿನ ಸಣ್ಣ ಊರುಗಳು ಮನಸ್ಸೆಯ ಜನರ ಅಧೀನ 
ದಲ್ಲಿದ್ದವು. ಮನಸ್ಸೆಯ ಜನರು ದೋರ್‌, ಎಂದೋರ್‌, 
ತಾನಕ್‌, ಮೆಗಿದ್ದೋ ಮತ್ತು ಆ ಪಟ್ಟಣಗಳ ಸುತ್ತ 
ಮುತ್ತಲಿನ ಹಳ್ಳಿಗಳಲ್ಲಿಯೂ ವಾಸವಾಗಿದ್ದರು. ಅವರು 
ನಾಪೊತ್‌ನ ಮೂರು ಊರುಗಳಲ್ಲಿಯೂ ಇದ್ದರು. 
[ಮನಸ್ಸೆ ಕುಲದವರಿಗೆ ಆ ಪಟ್ಟಣಗಳಲ್ಲಿದ್ದ ಜನರನ್ನು 
ಹೊರಡಿಸಲು ಸಾಧ್ಯವಾಗಲಿಲ್ಲ. ಆದುದರಿಂದ 
ಕಾನಾನ್ಯರು ಅಲ್ಲಿಯೇ ನೆಲೆಸಿದರು. ಆದರೆ ಸ್ವಲ್ಪ 
ಕಾಲದ ನಂತರ ಇಸ್ರೇಲರು ಬಲಶಾಲಿಗಳಾಗಿ ಕಾನಾನ್ಯ 
ರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡರು. ಆದರೆ 
ಅವರನ್ನು ಅಲ್ಲಿಂದ ಹೊರಗಟ್ಟಲಿಲ್ಲ. 

"ಯೋಸೇಫನ ವಂಶಸ್ಥರು ಯೆಹೋಶುವನೊಂದಿಗೆ 
ಮಾತನಾಡಿ, ""ನೀನು ನಮಗೆ ಸ್ವಾಸ್ಥ್ಯದ ಒಂದು ಕ್ಷೇತ್ರವನ್ನು 
ಮಾತ್ರ ಕೊಟ್ಟಿರುವೆ. ಆದರೆ ನಾವು ಬಹಳ ಜನರಿದ್ದೇವೆ. 
ಯೆಹೋವನು ತನ್ನ ಜನರಿಗೆ ಕೊಟ್ಟ ಈ ದೇಶದಲ್ಲಿ ನೀನು 
ನಮಗೆ ಕೇವಲ ಒಂದು ಭಾಗವನ್ನು ಮಾತ್ರ ಏಕೆ ಕೊಟ್ಟಿ?'' 
ಎಂದು ಕೇಳಿದರು. 

'``ಯಹೋಶುವನು, "ನಿಮ್ಮಲ್ಲಿ ಬಹಳ ಜನರಿದ್ದರೆ 
ಬೆಟ್ಟಪ್ರದೇಶಕ್ಕೆ ಹೋಗಿ ಆ ಭೂಮಿಯನ್ನು ತೆಗೆದು 
ಕೊಳ್ಳಿರಿ. ಆ ಭೂಮಿಯು ಈಗ ಪೆರಿಜ್ಜೀಯರ ಮತ್ತು 
ರೆಫಾಯರ ಸ್ವತ್ತಾಗಿದೆ. ನಿಮಗೆ ಕೊಟ್ಟಿರುವ 
ಎಫ್ರಾ,ಯೀಮ್‌ ಬೆಟ್ಟಪ್ರದೇಶವು ಚಿಕ್ಕದೆನಿಸಿದರೆ ಹೋಗಿ 
ಆ ಭೂಮಿಯನ್ನು ತೆಗೆದುಕೊಳ್ಳಿರಿ'' ಎಂದನು. 

ಯೋಸೇಫನ ಜನರು, ""ಎಫ್ರಾ,ಯೀಮ್‌ ಬೆಟ್ಟ 
ಪ್ರದೇಶವು ನಮಗೆ ಸಾಕಾಗುವುದಿಲ್ಲ ಎಂಬುದೇನೊ 
ನಿಜ. ಆದರೆ ಅಲ್ಲಿ ವಾಸಮಾಡುವ ಕಾನಾನ್ಯರಲ್ಲಿ 
ಬಲವಾದ ಆಯುಧಗಳಿವೆ; ಕಬ್ಬಿಣದ ರಥಗಳಿವೆ. 
ಇಜ್ರೀಲ್‌, ಬೇತ್‌ಷೆಯಾನ್‌ ಕಣಿವೆಗಳು ಮತ್ತು ಆ 
ಕ್ಷೇತ್ರದ ಎಲ್ಲ ಸಣ್ಣ ಹಳ್ಳಿಗಳು ಅವರ ಅಧೀನದಲ್ಲಿವೆ'' 
ಎಂದರು. 

17 8ಗ ಯೆಹೋಶುವನು ಯೋಸೇಫನ ಮನೆತನದವ 
ನಾದ ಎಫ್ರಾ,ಯೀಮನ ಮತ್ತು ಮನಸ್ಸೆಯ ಜನರಿಗೆ, 
""ನೀವು ಬಹಳಷ್ಟು ಜನರಿದ್ದೀರಿ. ನೀವು ಬಹಳ ಶಕ್ತಿಶಾಲಿ 
ಗಳಾಗಿದ್ದೀರಿ. ಆದ್ದರಿಂದ ನೀವು ದೇಶದ ಒಂದು 


ಯೆಹೋಶುವನು 17:11-18:7 


ಪಾಲಿಗಿಂತಲೂ ಹೆಚ್ಚು ಪಡೆಯಬೇಕು. 18 ನೀವು ಬೆಟ್ಟ 
ಪ್ರದೇಶವನ್ನು ತೆಗೆದುಕೊಳ್ಳಿರಿ. ಅದೊಂದು ಕಾಡು. 
ಆದರೆ ನೀವು ಆ ಮರಗಳನ್ನು ಕಡಿದುಹಾಕಿ ಅದನ್ನು ವಾಸಿ 
ಸಲು ಒಳ್ಳೆಯ ಸ್ಥಳವನ್ನಾಗಿ ಮಾಡಿಕೊಳ್ಳಬಹುದು. ನೀವು 
ಆ ಪ್ರದೇಶವನ್ನೆಲ್ಲಾ ನಿಮ್ಮ ಸ್ವತ್ತನ್ನಾಗಿ ಮಾಡಿಕೊಳ್ಳಿರಿ. ಆ 
ಪ್ರದೇಶವನ್ನು ಬಿಟ್ಟುಹೋಗುವಂತೆ ಕಾನಾನ್ಯರನ್ನು 
ಒತ್ತಾಯಿಸಿರಿ. ಅವರು ಶಕ್ತಿಯುತರಾಗಿದ್ದರೂ ಅವರ ಬಳಿ 
ಬಲವಾದ ಆಯು ಧಗಳಿದ್ದರೂ ನೀವು ಅವರನ್ನು 
ಸೋಲಿಸುಪಿರಿ'' ಎಂದು ಹೇಳಿದನು. 


ಉಳಿದ ಭೂಮಿಯ ಹಂಚುವಿಕೆ 
1 8 ಇಸ್ರೇಲರೆಲ್ಲರು ಶೀಲೋವಿನಲ್ಲಿ ಒಟ್ಟಾಗಿ ಸೇರಿ 
ದರು. ಆ ಸ್ಥಳದಲ್ಲಿ ಅವರು ದೇವದರ್ಶನ 
ಗುಡಾರವನ್ನು * ನಿಲ್ಲಿಸಿದರು. ಇಸ್ರೇಲರು ಆ ದೇಶವನ್ನು 
ಸ್ವಾಧೀನ ಮಾಡಿಕೊಂಡಿದ್ದರು. ಅವರು ಆ ದೇಶದ ಎಲ್ಲ 
ಶತ್ರುಗಳನ್ನು ಸೋಲಿಸಿದ್ದರು. ಆದರೂ ದೇವರು 
ವಾಗ್ದಾನ ಮಾಡಿದ ಭೂಮಿಯನ್ನು ಇಸ್ರೇಲರ ಏಳು ಕುಲ 
ಗಳು ಇನ್ನೂ ಪಡೆದಿರಲಿಲ್ಲ. 
ಆದುದರಿಂದ ಯೆಹೋಶುವನು ಇಸ್ರೇಲರಿಗೆ, 
""ನೀವು ನಿಮ್ಮ ಭೂಮಿಯನ್ನು ಪಡೆದುಕೊಳ್ಳಲು ಅಷ್ಟು 
ದೀರ್ಫ್ಥಕಾಲದವರೆಗೆ ಏಕೆ ಕಾಯುತ್ತೀರಿ? ನಿಮ್ಮ ಪೂರ್ವಿ 
ಕರ ದೇವರಾದ ಯೆಹೋವನು ಈ ಭೂಮಿಯನ್ನು 
ನಿಮಗೆ ಕೊಟ್ಟಿದ್ದಾನೆ. “ಆದ್ದರಿಂದ ಪ್ರತಿಯೊಂದು ಕುಲ 
ದಿಂದ ಮೂರು ಜನರನ್ನು ಆರಿಸಬೇಕು. ಭೂಮಿಯನ್ನು 
ಪರಿಶೀಲಿಸಲು ನಾನು ಅವರನ್ನು ಕಳುಹಿಸುತ್ತೇನೆ. ಅವರು 
ಭೂಮಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅದರ ನಕ್ಸೆ 
ಯನ್ನು ಮಾಡಿ ನನ್ನ ಬಳಿಗೆ ತೆಗೆದುಕೊಂಡು ಬರಲಿ. 
5ಅವರು ಆ ಭೂಮಿಯನ್ನು ಏಳು ಭಾಗಗಳಾಗಿ ವಿಂಗಡಿ 
ಸಲಿ. ಯೆಹೂದದ ಜನರು ದಕ್ಷಿಣದಲ್ಲಿ ತಮ್ಮ ಭೂಮಿ 
ಯನ್ನು ಇಟ್ಟುಕೊಳ್ಳಲಿ. ಯೋಸೇಫನ ಜನರು ಉತ್ತರ 
ದಲ್ಲಿ ತಮ್ಮ ಭೂಮಿಯನ್ನು ಇಟ್ಟುಕೊಳ್ಳಲಿ. ಆದರೆ ನೀವು 
ಒಂದು ನಕ್ಷೆಯನ್ನು ಮಾಡಿ ಭೂಮಿಯನ್ನು ಏಳು 
ಭಾಗಗಳಾಗಿ ವಿಂಗಡಿಸಬೇಕು. ಆ ನಕ್ಷೆಯನ್ನು ನನ್ನ ಬಳಿಗೆ 
ತೆಗೆದುಕೊಂಡು ಬನ್ನಿ. ಯಾವ ಗೋತ್ರದವರು ಯಾವ 
ಭೂಮಿಯನ್ನು ತೆಗೆದುಕೊಳ್ಳಬೇಕೆಂಬುದನ್ನು ನಮ್ಮ 
ದೇವರಾದ ಯೆಹೋವನು ನಿರ್ಣಯಿಸಲಿ. 'ಲೇವಿಯ 
ಕುಲದವರಿಗೆ ಭೂಮಿಯಲ್ಲಿ ಪಾಲು ದೊರೆಯುವುದಿಲ್ಲ. 
ಯಾಜಕರಾಗಿ ಯೆಹೋವನ ಸೇವೆ ಮಾಡುವುದೇ ಅವರ 
ಪಾಲು. ಗಾದ್ಯರು, ರೂಬೇನ್ಯರು ಮತ್ತು ಮನಸ್ಸೆಕುಲದ 
ಅರ್ಧಜನರು ವಾಗ್ದಾನ ಮಾಡಲಾದ ಭೂಮಿಯನ್ನು 





ದೇವದರ್ಶನದ ಗುಹಾರ ಪವಿತ್ರವಾದ ಗುಡಾರ. ಇಸ್ರೇಲಿನ ಜನರು 
ದೇವರ ದರ್ಶನಕ್ಕಾಗಿ ಅಲ್ಲಿಗೆ ಹೋಗುತ್ತಿದ್ದರು. 


ಯೆಹೋಶುವನು 18:8-19:1 


ಈಗಾಗಲೇ ಪಡೆದುಕೊಂಡಿದ್ದಾರೆ. ಅವರು ಜೋರ್ಡನ್‌ 


306 


ದಕ್ಷಿಣ ದಿಕ್ಕಿನ ಮೇರೆಯು ಕಿರ್ಯತ್ಯಾರೀಮಿನ 





ನದಿಯ ಪೂರ್ವದಿಕ್ಕಿನಲ್ಲಿದ್ದಾರೆ. ಯೆಹೋವನ ಸೇವಕ 
ನಾದ ಮೋಶೆಯು ಈಗಾಗಲೇ ಆ ಭೂಮಿಯನ್ನು 
ಅವರಿಗೆ ಕೊಟ್ಟಿದ್ದಾನೆ'' ಎಂದನು. 

ಆದುದರಿಂದ ಭೂಮಿಯಲಿ ಪರಿಶೀಲಿಸಲು ಆರಿಸ 
ಲ್ಪಟ್ಟ ಜನರಿಗೆ ಯೆಹೋಶುವನು, ""ಹೋಗಿ, ಭೂಮಿ 
ಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿರಿ; ಅದರ ನಕ್ಸೆಗಳನ್ನು 
ತೆಗೆಯಿರಿ. ಆಮೇಲೆ ಶೀಲೋವಿನಲ್ಲಿ ನಾನಿರುವ ಸ್ಥಳಕ್ಕೆ 
ಬನ್ನಿ. ಆಗ ನಾನು ಚೀಟುಹಾಕುತ್ತೇನೆ. ಯೆಹೋವನು 
ನಿಮ್ಮ ಪಾಲುಗಳನ್ನು ಕೊಡಲಿ'' ಅಂದನು. 

*ಅಂತೆಯೇ ಅವರು ಹೋಗಿ ಭೂಮಿಯನ್ನು ಚೆನ್ನಾಗಿ 
ಪರಿಶೀಲಿಸಿದರು; ಯೆಹೋಶುವನಿಗಾಗಿ ನಕ್ಷೆಗಳನ್ನು ತೆಗೆ 
ದರು. ಅವರು ಪ್ರತಿಯೊಂದು ಹಳ್ಳಿಯನ್ನು ಪರಿಶೀಲಿಸಿ 
ದರು. ಭೂಮಿಯನ್ನು ಏಳು ಭಾಗಗಳಾಗಿ ವಿಂಗಡಿಸಿ 
ದರು. ಅವರು ನಕ್ಸೆಗಳನ್ನು ತೆಗೆದು ಯೆಹೋಶುವನ 
ಬಳಿಗೆ ಶೀಲೋವಿಗೆ ಹಿಂತಿರುಗಿ ಹೋದರು. 
ಯೆಹೋಶುವನು ಅವರಿಗಾಗಿ ಶೀಲೋವಿನಲ್ಲಿ 
ಯೆಹೋವನ ಮುಂದೆ ಚೀಟುಹಾಕಿದನು. ಹೀಗೆ 
ಯೆಹೋಶುವನು ಭೂಮಿಯನ್ನು ಹಂಚಿದನು; ಪ್ರತಿ 
ಯೊಂದು ಕುಲಕ್ಕೆ ಅದರ ಭೂಭಾಗವನ್ನು ಕೊಟ್ಟನು. 


ಬೆನ್ಯಾಮೀನ್ಯರಿಗೆ ಭೂಭಾಗ 

''ಬೆನ್ಯಾಮೀನ್‌ ಕುಲದವರಿಗೆ ಯೆಹೂದ್ಯರ ಮತ್ತು 
ಯೋಸೇಫ್ಯರ ಪ್ರಾಂತ್ಯಗಳ ಮಧ್ಯದಲ್ಲಿರುವ ಭೂಮಿ 
ಯನ್ನು ಕೊಡಲಾಯಿತು. ಬೆನ್ಯಾಮೀನ್‌ ಕುಲದ ಪ್ರತಿ 
ಯೊಂದು ಗೋತ್ರವು ತಮ್ಮ ಭೂಮಿಯನ್ನು ಪಡೆದು 
ಕೊಂಡಿತು. ಇದು ಬೆನ್ಯಾಮೀನ್‌ ಕುಲದವರಿಗೆ ಆರಿಸ 
ಲ್ಪಟ್ಟ ಭೂಮಿಯಾಗಿತ್ತು. '2೮೪ದರ ಉತ್ತರದಿಕ್ಕಿನ 
ಮೇರೆಯು ಜೋರ್ಡನ್‌ ನದಿಯಿಂದ ಆರಂಭ 
ವಾಗುತ್ತದೆ. ಅದು ಜಿರಿಕೋವಿನ ಉತ್ತರ ಅಂಚಿನೊಂದಿಗೆ 
ಹೊರಟು ಪಶ್ಚಿಮದ ಬೆಟ್ಟಪ್ರದೇಶದೊಳಗೆ ಹೋಗು 
ತ್ತದೆ. ಆ ಸೀಮೆಯು ಬೇತಾವೆನಿನ ಪೂರ್ವದಿಕ್ಕಿಗೆ ಅತಿ 
ಸಮೀಪದಲ್ಲಿ ಮುಂದುವರೆದು ದಕ್ಷಿಣದಲ್ಲಿರುವ 
ಲೂಜಿಗೆ(ಬೇತೇಲ್‌ಗೆ) ಹೋಗುತ್ತದೆ. ಅಲ್ಲಿಂದ ಇಳಿದು 
ಅಟಾರೋತದ್ದಾರ್‌'ಗೆ ಹೋಗುತ್ತದೆ. ಅಟಾರೋತ 
ದ್ದಾರ್‌ ಕೆಳಗಿನ ಬೇತ್‌ಹೋರೋನಿನ ದಕ್ಸಿಣದಲ್ಲಿರುವ 
ಬೆಟ್ಟದ ಮೇಲೆ ಇದೆ. “ಬೇತ್‌ಹೋರೋನಿನ ದಕ್ಷಿಣ 
ದಲ್ಲಿರುವ ಬೆಟ್ಟದಿಂದ ಆ ಸೀಮೆಯು ದಕ್ಷಿಣಕ್ಕೆ ತಿರುಗಿ 
ಕೊಂಡು ಆ ಬೆಟ್ಟದ ಪಶ್ಚಿಮ ಭಾಗದ ಜೊತೆಗೆ ಮುಂದು 
ವರೆಯುತ್ತದೆ. ಆ ಸೀಮೆಯು ಕಿರ್ಯತ್‌ ಬಾಳ್‌ಗೆ 
(ಕಿರ್ಯತ್ಯಾರೀಮ್‌) ಹೋಗುತ್ತದೆ. ಈ ಪಟ್ಟಣವು 
ಯೆಹೂದ್ಯರಿಗೆ ಸೇರಿದ್ದು. ಇದು ಪಶ್ಚಿಮ ದಿಕ್ಕಿನ 
ಸೀಮೆಯಾಗಿತ್ತು 


ಹತ್ತಿರದಿಂದ ಪ್ರಾರಂಭವಾಗಿ ನೆಪ್ತೋಹ ನದಿಯವರೆಗೆ 
ಹೋಗುತ್ತದೆ. ಅಲ್ಲಿಂದ ಆ ಮೇರೆಯು ರೆಫಾಯಿಮ್‌ 
ತಗ್ಗಿನ ಉತ್ತರದಲ್ಲಿರುವ ಬೆನ್‌ ಹಿನ್ನೋಮ್‌ ತಗ್ಗಿನ ಹತ್ತಿರ 
ಆ ಬೆಟ್ಟದ ಬುಡಕ್ಕೆ ಇಳಿಯುತ್ತದೆ. ಆ ಮೇರೆಯು 
ಹಿನ್ನೋಮ್‌ ತಗ್ಗಿನಿಂದ ಯೆಬೂಸಿಯ ಪಟ್ಟಣದ ದಕ್ಷಿಣ 
ದವರೆಗೆ ಮುಂದುವರೆಯುತ್ತದೆ. ಅಲ್ಲಿಂದ ಅದು 
ಏನ್‌ರೋಗೆಲಿಗೆ ಬರುತ್ತದೆ. ''ಅಲ್ಲಿಂದ ಆ ಸೀಮೆಯು 
ಉತ್ತರಕ್ಕೆ ತಿರುಗಿ ಏನ್‌ಷೆಮೆಸ್‌'ಗೆ ಹೋಗುತ್ತದೆ. ಅದು 
ಗೆಲೀಲೋತದವರೆಗೆ ಮುಂದುವರೆಯುತ್ತದೆ. (ಬೆಟ್ಟ 
ಗಳಲ್ಲಿರುವ ಅದುಮ್ಕೀಮ್‌ ಎಂಬ ಇಕ್ಕಟ್ಟಾದ ಮಾರ್ಗದ 
ಸಮೀಪದಲ್ಲಿದೆ ಗೆಲೀಲೋತ್‌.) ಆ ಸೀಮೆಯು 
ರೂಬೇನನ ಮಗನಾದ ಬೋಹನನ ಹೆಸರಿನ ಮಹಾ 
ಬಂಡೆಗೆ ಹೋಗುತ್ತದೆ. ಆ ಸೀಮೆಯು ಬೇತ್‌ಅರಾಬ 
ಉತ್ತರಭಾಗಕ್ಕೆ ಮುಂದುವರೆದು ಅಲ್ಲಿಂದ ಅದು 
ಜೋರ್ಡನ್‌ ಕಣಿವೆಗೆ ಇಳಿಯುತ್ತದೆ. ಅಲ್ಲಿಂದ ಆ 
ಮೇರೆಯು ಬೇತ್‌ಹೊಗ್ಲಾವಿನ ಉತ್ತರಭಾಗದಲ್ಲಿ 
ಮುಂದುವರೆದು ಲವಣಸಮುದ್ರದ ಉತ್ತರದಡದಲ್ಲಿ 
ಮುಕ್ತಾಯಗೊಳ್ಳು ತ್ತದೆ. ಜೋರ್ಡನ್‌ ನದಿಯು 
ಸಮುದ್ರಕ್ಕೆ ಸೇರುವುದು ಇಲ್ಲಿಯೇ. ಇದು ದಕ್ಷಿಣದಿಕ್ಕಿನ 
ಸೀಮೆ. 

ಜೋರ್ಡನ್‌ ನದಿಯು ಅವರ ಪೂರ್ವದಿಕ್ಕಿನ 
ಮೇರೆ. ಬೆನ್ಯಾಮೀನ್‌ ಗೋತ್ರಗಳ ಸ್ವಾಸ್ತ್ಯದ ಸುತ್ತಲಿನ 
ಮೇರೆಯು ಇದೇ. 2'ಬೆನ್ಯಾಮೀನ್‌ ಗೋತ್ರಗಳಿಗೆ 
ದೊರಕಿದ ಪಟ್ಟಣಗಳು: ಯೆರಿಕೋ, ಬೇತ್‌ಹೊಗ್ಲಾ, 
ಏಮೆಕ್ಕೆಚ್ಚೇಚ್‌, 2 ಬೀತ್‌ಅರಾಬಾ, ಚೆಮಾರಯಿಮ್‌, 
ಬೇತೇಲ್‌, 'ಅವ್ವೀಮ್‌, ಪಾರಾ, ಒಪ್ರಾ, 3ಕೆಫೆರ್‌, 
ಅಮ್ಮೋನ್ಯ, ಒಪ್ಲಿ ಮತ್ತು ಗೆಬಾ ಎಂಬ ಹನ್ನೆರಡು 
ನಗರಗಳು ಮತ್ತು ಅವುಗಳ ಸುತ್ತಮುತ್ತಲಿನ 
ಹೊಲಗದ್ದೆಗಳು. 

3 ಬೆನ್ಯಾಮೀನ್‌ ಕುಲದವರು ಹದಿನಾಲ್ಕು ಊರು 
ಗಳನ್ನು ಮತ್ತು ಅವುಗಳ ಸುತ್ತಮುತ್ತಲಿನ ಹೊಲ 
ಗದ್ದೆಗಳನ್ನು ಪಡೆದುಕೊಂಡರು. ಆ ಊರುಗಳು ಇಂತಿವೆ: 
ಗಿಬ್ಯೋನ್‌, ರಾಮಾ, ಬೇರೋತ್‌, ಮುಚ್ಚಿ ಕೆಫೀರಾ, 
ಮೋಚಾ, ?'ರೆಕೆಮ್‌, ಇರ್ಫೇಲ್‌, ತರಲಾ, ಚೀಲ, 
ಎಲೆಫ್‌, ಯೆಬೂಸಿಯರ ಪಟ್ಟಣ (ಜೆರುಸಲೇಮ್‌), 
ಗಿಬೆಯತ್‌ ಮತ್ತು ಕಿರ್ಯತ್‌ ಬೆನ್ಯಾಮೀನ್‌ ಗೋತ್ರ 
ಗಳವರು ಈ ಪ್ರದೇಶಗಳನ್ನೆಲ್ಲ ಪಡೆದುಕೊಂಡರು. 

ಅನಂತರ ಯೆಹೋಶುವನು ಸಿಮೆಯೋನ್‌ 
10 ಕುಲದ ಎಲ್ಲ ಗೋತ್ರಗಳಿಗೆ ಅವರ ಪಾಲಿನ 
ಭೂಮಿಯನ್ನು ಕೊಟ್ಟನು. ಅವರಿಗೆ ಸಿಕ್ಕ ಭೂಮಿಯು 


ಸಿಮೆಯೋನ್‌ ಕುಲದವರಿಗೆ ಭೂಮಿ 


307 


ಯೆಹೂದ ಕುಲದವರಿಗೆ ಸೇರಿದ ಭೂಬಾಗದ ಮಧ್ಯ 
ದಲ್ಲಿತ್ತು ಅವರಿಗೆ ದೊರೆತ ಭಾಗವಿದು: ಬೇರ್ಷೆಬ 
(ಶಬ), ಮೋಲಾದಾ, *ಹಚರ್‌ಷೂವಾಲ್‌, ಬಾಲಾ, 
ಎಚೆಮ್‌, *ಎಲ್ಲೋಲದ್‌, ಬೆತೂಲ್‌, *ಹೊರ್ಮಾ, 
5ಚಿಕ್ಷಗ್‌, ಬೇತ್‌-ಮರ್ಕಾಬೋತ್‌, ಹಚರ್‌ಸೂಸಾ, 
6ಬೇತ್‌ಲೆಬಾವೋತ್‌ ಮತ್ತು ಶಾರೂಹೆನ್‌ ಎಂಬ ಹದಿ 
ಮೂರು ಪಟ್ಟಣಗಳು ಮತ್ತು ಅವುಗಳ ಸುತ್ತಮುತ್ತಲಿನ 
ಎಲ್ಲ ಹೊಲಗದ್ದೆಗಳು. 

7ಆಯಿನ್‌, ರಿಮ್ಮೋನ್‌, ಏತೆರ್‌, ಆಷಾನ್‌ ಎಂಬ 
ನಾಲ್ಕು ಪಟ್ಟಣಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಎಲ್ಲ 
ಹೊಲಗದ್ದೆಗಳನ್ನು ಅವರು ಪಡೆದುಕೊಂಡರು. 
*ಬಾಲತ್‌ಬೇರನ (ನೆಗೇವದಲ್ಲಿದ್ದ ರಾಮ) ವರೆಗೆ 
ಹಬ್ಬಿದ ಎಲ್ಲ ಪಟ್ಟಣಗಳ ಸುತ್ತಲಿನ ಹೊಲಗದ್ದೆಗಳನ್ನು ಸಹ 
ಅವರು ಪಡೆದುಕೊಂಡರು. ಇದೇ ಸಿಮೆಯೋನ್‌ 
ಕುಲದವರಿಗೆ ದೊರೆತ ಭಾಗವಾಗಿತ್ತು. ಪ್ರತಿಯೊಂದು 
ಗೋತ್ರದವರು ತಮ್ಮ ಭೂಮಿಯನ್ನು ಪಡೆದು 
ಕೊಂಡರು. 'ಸಿಮೆಯೋನ್ಯರ ಭೂಮಿಯು ಯೆಹೂದದ 
ಭೂಮಿಯ ಒಂದು ಭಾಗವಾಗಿತ್ತು. ಯೆಹೂದ್ಯರಿಗೆ 
ಅವರ ಅವಶ್ಯಕತೆಗಿಂತ ಹೆಚ್ಚು ಭೂಮಿ ಇದ್ದಕಾರಣ 
ಸಿಮೆಯೋನ್ಯರು ಅದರಲ್ಲಿ ಒಂದು ಭಾಗವನ್ನು 
ಪಡೆದುಕೊಂಡರು. 


ಜಿಬುಲೂನ್ಯರಿಗೆ ಭೂಮಿ 

ತರುವಾಯ ತಮ್ಮ ಪಾಲಿನ ಭೂಮಿಯನ್ನು 
ಪಡೆದವರು ಜೆಬುಲೂನ್‌ ಕುಲದವರು. ಜೆಬುಲೂನ್‌ 
ಕುಲದ ಪ್ರತಿಯೊಂದು ಗೋತ್ರಕ್ಕೆ ವಾಗ್ದಾನದ ಪ್ರಕಾರ 
ಭೂಮಿಯನ್ನು ಕೊಡಲಾಯಿತು. ಜೆಬುಲೂನ್ಯರ 
ಪ್ರದೇಶವು ಸಾರೀದಿನವರೆಗೂ ವಿಸ್ತರಿಸಿತ್ತು. ಅಲ್ಲಿಂದ 
ಅದು ಪಶ್ಚಿಮಕ್ಕೆ ಮರ್ಗಲಾಕ್ಕೆ ಹೋಗಿ ದಬ್ಬೆಷತನ್ನು 
ತಲುಪುತ್ತದೆ. ಅಲ್ಲಿಂದ ಯೊಕ್ನೆಯಾಮ್‌ ಊರಿನ ಈಚೆ 
ಇರುವ ಹಳ್ಳಕ್ಕೆ ಹೋಗುತ್ತದೆ. '2ಅಲ್ಲಿಂದ ಅದು ಪೂರ್ವಕ್ಕೆ 
ತಿರುಗಿಕೊಂಡು ಸಾರೀದಿನಿಂದ ಕಿಸ್ಲೋತ್‌ ತಾಬೋರಿಗೆ 
ಹೋಗುತ್ತದೆ. ಅಲ್ಲಿಂದ ಅದು ದಾಬೆರತ್‌ ಮತ್ತು 
ಯಾಫೀಯಕ್ಕೆ ಹೋಗುತ್ತದೆ. ಅಲ್ಲಿಂದ ಪೂರ್ವಕ್ಕೆ 
ಮುಂದುವರೆದು ಗತ್‌ಹೇಫೆರ್‌ ಮತ್ತು ಎತ್‌ಕಾಚೀನಿನ 
ಮೇಲಿಂದ ರಿಮ್ಮೋನಿಗೆ ತಲುಪಿ ಅಲ್ಲಿಂದ ತಿರುಗಿಕೊಂಡು 
"ನೇಯ'ಕ್ಕೆ ಹೋಗುತ್ತದೆ. !““ನೇಯ'ದಿಂದ ಅದು 
ತಿರುಗಿಕೊಂಡು ಉತ್ತರದಿಕ್ಕಿನ ಹನ್ನಾತೋನಿನ ಮೇಲಿಂದ 
ಇಫ್ಟಹೇಲಿನ ಕಣಿವೆಗೆ ಹೋಗುತ್ತದೆ. 5ಕಟ್ಟಾತ್‌, 
ನಹಲ್ಲಾಲ್‌, ಶಿಮ್ರೋನ್‌, ಇದಲ್ಲಾ, ಬೇತ್ಸೆಹೇಮ್‌ ಇವೇ 
ಮೊದಲಾದ ಹನ್ನೆರಡು ಪಟ್ಟಣಗಳು ಮತ್ತು ಅವುಗಳ 
ಸುತ್ತಮುತ್ತಲಿನ ಹೊಲಗದ್ದೆಗಳು ಈ ಸೀಮೆಯಲ್ಲಿ 
ಸೇರಿವೆ. 





ಯೆಹೋಶುವನು 19:2-29 


16 ಪಟ್ಟಣಗಳನ್ನು ಮತ್ತು ಅವುಗಳ ಸುತ್ತ ಮುತ್ತಲಿನ 
ಹೊಲಗದ್ದೆಗಳನ್ನು ಜಿಬುಲೂನ್ಯರಿಗೆ ಕೊಡಲಾಯಿತು. 
ಜಿಬುಲೂನ್ಯರ ಪ್ರತಿಯೊಂದು ಗೋತ್ರದವರು ತಮ್ಮ 
ಪಾಲಿನ ಭೂಮಿಯನ್ನು ಪಡೆದರು. 


ಇಸ್ಸಾಕಾರರಿಗೆ ಭೂಮಿ 

1? ಭೂಮಿಯ ನಾಲ್ಕನೆಯ ಭಾಗವನ್ನು ಇಸ್ಸಾಕಾರ್‌ 
ಕುಲದವರಿಗೆ ಕೊಡಲಾಯಿತು. ಆ ಕುಲದ ಪ್ರತಿಯೊಂದು 
ಗೋತ್ರದವರು ತಮ್ಮ ಪಾಲಿನ ಭೂಮಿಯನ್ನು ಪಡೆದರು. 
18 ಶ್ರ ಭೂಮಿಯನ್ನು ಆ ಕುಲದವರಿಗೆ ಕೊಡಲಾಯಿತು: 
ಇಜ್ರಲ್‌, ಕೆಸುಲ್ಲೋತ್‌, ಶೂನೇಮ್‌, ೌಹಫಾರ- 
ಯಿಮ್‌, ಶೀಯೋನ್‌, ಅನಾಹರತ್‌, *ರಬ್ಬೀತ್‌, 
ಕಿಷ್ಯೋನ್‌, ಎಬೆಜ್‌, 21ರೆಮೆತ್‌, ಏಂಗನ್ನೀಮ್‌, 
ಏನ್‌ಹದ್ದಾ ಮತ್ತು ಬೇತ್‌ ಪಚ್ಚೇಚ್‌. 

ಅವರ ಭೂಮಿಯ ಮೇರೆಯು ತಾಬೋರ್‌, 
ಶಹಚೇಮಾ, ಬೇತ್‌ಷೆಮೆಷ್‌ ಎಂಬ ಊರುಗಳನ್ನು ತಲು 
ಪಿತ್ತು ಆ ಸೀಮೆಯು ಜೋರ್ಡನ್‌ ನದಿಗೆ ಮುಕ್ತಾಯ 
ಗೊಳ್ಳುತ್ತಿತ್ತು. ಒಟ್ಟಿನಲ್ಲಿ ಹದಿನಾರು ಪಟ್ಟಣಗಳು ಮತ್ತು 
ಅವುಗಳ ಸುತ್ತಮುತ್ತಲಿನ ಹೊಲಗದ್ದೆಗಳು ಇದರ 
ಲ್ಲಿದ್ದವು. 3ಈ ನಗರಗಳು ಮತ್ತು ಪಟ್ಟಣಗಳು ಇಸ್ಸಾ 
ಕಾರ್‌ ಕುಲದವರಿಗೆ ಕೊಟ್ಟ ಭೂಮಿಯ ಭಾಗ 
ಗಳಾಗಿದ್ದವು. ಪ್ರತಿಯೊಂದು ಗೋತ್ರದವರು ತಮ್ಮ 
ಪಾಲಿನ ಭೂಮಿಯನ್ನು ಪಡೆದರು. 


ಅಶೇರ್‌ ಕುಲದವರಿಗೆ ಭೂಮಿ 

22 ಭೂಮಿಯ ಐದನೆಯ ಭಾಗವನ್ನು ಅಶೇರ್‌ 
ಕುಲದವರಿಗೆ ಕೊಡಲಾಯಿತು. ಆ ಕುಲದ ಪ್ರತಿಯೊಂದು 
ಗೋತ್ರದವರು ಭೂಮಿಯಲ್ಲಿ ತಮ್ಮ ಪಾಲನ್ನು ಪಡೆದು 
ಕೊಂಡರು. ಆ ಕುಲದವರಿಗೆ ಕೊಟ್ಟ ಭೂಮಿಯಿದು: 
ಹೆಲ್ಕತ್‌, ಹಲೀ, ಬೆಟೆನ್‌, ಆಕ್ಬಾಫ್‌, 26 ಅಲಮ್ಮೆಲೆಕ್‌, 
ಅಮಾದ್‌ ಮತ್ತು ಮಿಷಾಲ್‌. 

ಇದರ ಪಶ್ಚಿಮ ಮೇರೆಯು ಕರ್ಮೆಲ್‌ ಬೆಟ್ಟ ಮತ್ತು 
ಶೀಹೋರ್‌ಲಿಬ್ಬತ್‌ವರೆಗೆ ಚಾಚಿಕೊಂಡಿತ್ತು 2'ಅಲ್ಲಿಂದ 
ಅದರ ಸೀಮೆಯು ಪೂರ್ವಕ್ಕೆ ತಿರುಗಿಕೊಂಡು ಬೇತ್‌- 
ದಾಗೋನಿಗೆ ಹೋಗಿತ್ತು ಆ ಸೀಮೆಯು ಜಿಬುಲೂನ್ಯರ 
ಮೇರೆಗೂ ಮತ್ತು ಇಪ್ತಹೇಲ್‌ ಕಣಿವೆಗೂ ತಲುಪಿತ್ತು 
ಅಲ್ಲಿಂದ ಅದು ಬೀತ್‌ ಏಮೆಕ್‌ ಮತ್ತು "ನೆಗೀಯೆಲ್‌ 'ನ 
ಉತ್ತರಕ್ಕೆ ಮುಂದುವರಿದು ಕಾಬೂಲಿನ ಉತ್ತರ 
ಭಾಗವನ್ನು ದಾಟಿತ್ತು. ಅಲ್ಲಿಂದ ಆ ಮೇರೆಯು 
ಅಬ್ದೋನ್‌,* ರೆಹೋಬ್‌, ಹಮ್ಮೋನ್‌ ಮತ್ತು ಕಾನಾ 
ಇವುಗಳ ಮೂಲಕ ಚೀದೋನ್‌ ಎಂಬ ಮಹಾನಗರಕ್ಕೆ 
ತಲುಪಿತ್ತು ಅಲ್ಲಿಂದ ಆ ಸೀಮೆಯು ದಕ್ಷಿಣದಿಕ್ಕಿಗೆ 








ಅಬ್ಲೋನ್‌ ಅಥವಾ '"ಎಬ್ರೋನ್‌'' 


ಯೆಹೋಶುವನು 19:30-20:3 


ಹಿಂತಿರುಗಿ ರಾಮಾವನ್ನು ತಲುಪಿ,ಅಲ್ಲಿಂದ ಸುಭದ್ರ, 
ನಗರವಾದ ತೂರ್‌ಗೆ ಮುಂದುವರೆದು ಅಲ್ಲಿಂದ ತಿರುಗಿ 
ಕೊಂಡು ಹೋಸಾಕ್ಕೆ ತಲುಪುತ್ತದೆ. ಅಲ್ಲಿಂದ ಅಕ್ಟೀಬ್‌, 
ಉಮ್ಮಾ, ಅಫೆಕ್‌ಮತ್ತು ರೆಹೋಬ್‌ ಹತ್ತಿರ ಸಮುದ್ರ 
ದಲ್ಲಿ ಕೊನೆಗೊಳ್ಳುತ್ತದೆ. 

ಒಟ್ಟಿನಲ್ಲಿ ಇಪ್ಪತ್ತೆರಡು ಪಟ್ಟಣಗಳು ಮತ್ತು ಅವುಗಳ 
ಸುತ್ತಮುತ್ತಲಿನ ಹೊಲಗದ್ದೆಗಳು ಇದರಲ್ಲಿ ಸೇರಿದ್ದವು. 
3!ಈ ನಗರಗಳು ಮತ್ತು ಅವುಗಳ ಸುತ್ತಮುತ್ತಲಿನ 
ಹೊಲಗದ್ದೆಗಳು ಅಶೇರ್‌ ಕುಲದವರಿಗೆ ಕೊಡಲಾಗಿತ್ತು 
ಆ ಕುಲದ ಪ್ರತಿಯೊಂದು ಕುಟುಂಬವು ತನ್ನ ಪಾಲಿನ 
ಭೂಭಾಗವನ್ನು ಪಡೆಯಿತು. 





ನಫ್ತಾಲಿ ಕುಲದವರಿಗೆ ಭೂಮಿ 

32 ಭೂಮಿಯ ಆರನೆಯ ಭಾಗವನ್ನು ನಫ್ತಾಲಿ 
ಕುಲದವರಿಗೆ ಕೊಡಲಾಯಿತು. ಆ ಕುಲದ ಪ್ರತಿಯೊಂದು 
ಕುಟುಂಬವು ತನ್ನ ಭೂಭಾಗವನ್ನು ಪಡೆಯಿತು. 3ಅವರ 
ಭೂಮಿಯ ಮೇರೆಯು ಚಾನನ್ನೀಮಿನ ಹತ್ತಿರ ಇರುವ 
ದೊಡ್ಡ ಮರದಿಂದ ಆರಂಭವಾಗುತ್ತದೆ. ಇದು ಹೇಲೆಫಿನ 
ಹತ್ತಿರ ಇದೆ. ಬಳಿಕ ಆ ಮೇರೆಯು ಅದಾಮೀನೆಕೆಬ್‌ 
ಮತ್ತು ಯಬ್ದೆಯೇಲ್‌ ಇವುಗಳ ಮೂಲಕ ಲಕ್ಕೂಮಿಗೆ 
ಹೋಗಿ, ಜೋರ್ಡನ್‌ ನದಿಯ ತೀರದಲ್ಲಿ ಮುಕ್ತಾಯ 
ಗೊಂಡಿತು. *“ಅಲ್ಲಿಂದ ಆ ಮೇರೆಯು ಆಜ್ನೋತ್‌ 
ತಾಬೋರಿನ ಮೂಲಕ ಹುಕ್ಕೋಕಿಗೆ ಹೋಗಿ ನಿಲ್ಲುತ್ತದೆ. 
ಅದರ ದಕ್ಷಿಣದ ಮೇರೆ ಜೆಬುಲೂನ್ಯರ ಮೇರೆಗೂ 
ಪಶ್ಚಿಮದ ಮೇರೆ ಅಶೇರ್ಯರ ಮೇರೆಗೂ ಹೊಂದಿ 
ಕೊಂಡಿದೆ. ಆ ಮೇರೆಯು ಪೂರ್ವದಿಕ್ಕಿನಲ್ಲಿ 
ಜೋರ್ಡನ್‌ ನದಿಯ ಬಳಿಯಿದ್ದ ಯೆಹೂದಕ್ಕೂ 
ಹೋಯಿತು. 35ಈ ಸೀಮೆಯ ಒಳಗಡೆ ಕೆಲವು ಅತಿ 
ಭದ್ರವಾದ ಪಟ್ಟಣಗಳಿದ್ದವು. ಆ ಪಟ್ಟಣಗಳೆಂದರೆ: 
ಚಿದ್ದೀಮ್‌, ಚೇರ್‌, ಹಮ್ಮತ್‌, ರಕ್ಕತ್‌, ಕಿನ್ನೆರೆತ್‌, 
3 ಅದಾಮಾ, ರಾಮಾ, ಹಾಚೋರ್‌, 3'ಕೆದೆಷ್‌, ಎದ್ಳೈ, 
ಏನ್‌ಹಾಚೋರ್‌, *ಇರೋನ್‌, ಮಿಗ್ಗಲೇಲ್‌, 
ಹೊರೇಮ್‌, ಬೇತನಾತ್‌ ಮತ್ತು ಬೇತ್‌ಷೆಮೆಷ್‌ ಎಂಬ 
ವುಗಳು. ಒಟ್ಟಿನಲ್ಲಿ ಹತ್ತೊಂಭತ್ತು ಪಟ್ಟಣಗಳು ಮತ್ತು 
ಅವುಗಳ ಸುತ್ತಮುತ್ತಲಿನ ಎಲ್ಲ ಹೊಲಗದ್ದೆಗಳು. 

39ಈ ನಗರಗಳನ್ನು ಮತ್ತು ಅವುಗಳ ಸುತ್ತಮುತ್ತಲಿನ 
ಹೊಲಗದ್ದೆಗಳನ್ನು ನಫ್ತಾಲಿ ಕುಲದವರಿಗೆ ಕೊಡ 
ಲಾಗಿತ್ತು. ಆ ಕುಲದ ಪ್ರತಿಯೊಂದು ಗೋತ್ರದವರು ತಮ್ಮ 
ಪಾಲಿನ ಭೂಮಿಯನ್ನು ಪಡೆದುಕೊಂಡರು. 


ದಾನ್‌ ಕುಲದವರಿಗೆ ಭೂಮಿ 
ಆಮೇಲೆ ದಾನ್‌ ಕುಲದವರಿಗೆ ಭೂಮಿಯನ್ನು 
ಕೊಡಲಾಯಿತು. ಆ ಕುಲದ ಪ್ರತಿಯೊಂದು ಕುಟುಂಬವು 


308 


ತನ್ನ ಭೂಮಿಯನ್ನು ಪಡೆಯಿತು. 31 ಅವರಿಗೆ ಕೊಟ್ಟ 
ಊರುಗಳು: ಚೊರ್ಗಾ, ಎಷ್ಟಾವೋಲ್‌, ಈರ್ಷೆಮೆಷ್‌, 
*ಶಾಲಬ್ಬೀನ್‌, ಅಯ್ಯಾಲೋನ್‌, ಇತ್ತಾ B ಏಲೋನ್‌, 
ತಿಮ್ನಾ, ಎಕ್ರೋನ್‌, “ಎಲ್ಲೆಕೇ, ಗಿಬ್ಬೆತೋನ್‌, 
ಬಾಲತ್‌, *ಯೆಹುದ್‌, ಬೆನೇಬೆರಕ್‌, ಗತ್‌- 
ರಿಮ್ಮೋನ್‌, “ಮೇಯರ್ಕೋನ್‌, ಮತ್ತು ರಕ್ಕೋನ್‌, 
ಯೊಪ್ಪಕ್ಕೆ ಹತ್ತಿರದ ಪ್ರದೇಶಗಳೂ ಇವರಿಗೆ ದೊರೆತವು 

“ದಾನ್‌ಕುಲದವರು ತಮ್ಮ ಪ್ರಾಂತ್ಯವನ್ನು ವಿಸ್ತರಿಸು 
ವಲ್ಲಿ ಕಷ್ಟಪಡಬೇಕಾಯಿತು. ಅಲ್ಲಿ ಅವರಿಗೆ ಬಲಿಷ್ಕರಾದ 
ವೈರಿಗಳಿದ್ದರು. ದಾನ್‌ ಕುಲದವರು ಅವರನ್ನು ಸುಲಭ 
ವಾಗಿ ಸೋಲಿಸಲಾಗಲಿಲ್ಲ. ಆದುದರಿಂದ ಅವರು 
ಲೆಷೆಮ್‌ ಜನರೊಡನೆ ಯುದ್ಧಮಾಡಿ ಅವರನ್ನು 
ಸಂಹರಿಸಿ ಲೆಷೆಮ್‌ ಪಟ್ಟಣದಲ್ಲಿ ನೆಲೆಸಿದರು. ಅದಕ್ಕೆ ತಮ್ಮ 
ಮೂಲಪುರುಷನ ಹೆಸರಾದ ದಾನ್‌ ಎಂಬ ಹೆಸರ 
ನ್ನಿಟ್ಟರು. *ಈ ಎಲ್ಲ ನಗರಗಳನ್ನು ಮತ್ತು ಅವುಗಳ 
ಸುತ್ತಮುತ್ತಲಿನ ಹೊಲಗದ್ದೆಗಳನ್ನು ದಾನ್‌ಕುಲದವರಿಗೆ 
ಕೊಡಲಾಯಿತು. ಪ್ರತಿಯೊಂದು ಗೋತ್ರದವರು ತಮ್ಮ 
ಪಾಲಿನ ಭೂಮಿಯನ್ನು ಪಡೆದುಕೊಂಡರು. 


ಯೆಹೋಶುವನಿಗೆ ಭೂಮಿ 

ಹೀಗೆ ದೇಶವನ್ನು ಆಯಾ ಕುಲಗಳವರಿಗೆ 
ನಾಯಕರು ಹಂಚಿಕೊಟ್ಟರು. ಆಗ ಇಸ್ರೇಲರು ನೂನನ 
ಮಗನಾದ ಯೆಹೋಶುವನಿಗೂ ಸ್ವಲ್ಪ ಭೂಮಿಯನ್ನು 
ಕೊಡಬೇಕೆಂದು ನಿರ್ಧರಿಸಿದರು. ಈ ಭೂಮಿಯನ್ನು 
ಅವನಿಗೆ ಕೊಡುವುದಾಗಿ ವಾಗ್ದಾನ ಮಾಡಲಾಗಿತ್ತು ಆ 
ಭೂಮಿಯನ್ನು ಕೊಡಬೇಕೆಂಬುದು ಯೆಹೋವನ 
ಆಜ್ಜಿಯಾಗಿತ್ತು ಆದುದರಿಂದ ಅವರು ಯೆಹೋಶುವನ 
ಅಪೇಕ್ಸೆಯಂತೆ ಎಫ್ರಾಯೀಮ್ಯರ ಬೆಟ್ಟಪ್ರದೇಶ 
ದಲ್ಲಿರುವ ತಿಮ್ನತ್‌ಸೆರಹ ಎಂಬ ಪಟ್ಟಣವನ್ನು ಅವನಿಗೆ 
ಕೊಟ್ಟರು. ಯೆಹೋಶುವನು ಆ ಪಟ್ಟಣವನ್ನು ಭದ್ರ 
ಗೊಳಿಸಿ ಅಲ್ಲಿ ವಾಸವಾಗಿದ್ದನು. 

5! ಯಾಜಕನಾದ ಎಲ್ಲಾಜಾರನೂ ನೂನನ ಮಗನಾದ 
ಯೆಹೋಶುವನೂ ಇಸ್ರೇಲಿನ ಕುಲಪ್ರ ಧಾನರೂ 
ಶೀಲೋವಿನಲ್ಲಿ ಸೇರಿಬಂದು ದೇವದರ್ಶನಗುಡಾರದ 
ಬಾಗಿಲಲ್ಲಿ ಯೆಹೋವನ ಸನ್ನಿಧಿಯಲ್ಲೇ ಚೀಟುಹಾಕಿ 
ಹಂಚಿಕೊಟ್ಟ ಪ್ರಾಂತ್ಯಗಳೇ ಇವು. ಹೀಗೆ ದೇಶವಿಭಾಗ 


ಕಾರ್ಯವು ಪೂರ್ಣಗೊಂಡಿತು. 

20 ತರುವಾಯ ಯೆಹೋವನು ಯೆಹೋಶುವ 
ನಿಗೆ, "ನಾನು ಮೋಶೆಯ ಮೂಲಕ ನಿನಗೆ 

ಆಜ್ಞಾಪಿಸಿದಂತೆ ಕೆಲವು ನಗರಗಳನ್ನು ವಿಶೇಷ ಆಶ್ರಯ 

ನಗರಗಳನ್ನಾಗಿ ಗೊತ್ತುಪಡಿಸು. *ನಿಮ್ಮಲ್ಲಿ ಒಬ್ಬನು 


ಆಶ್ರಯನಗರಗಳು 


309 


ತಿಳಿಯದೆ ಅಕಸ್ಮಾತ್ತಾಗಿ ನರಹತ್ಯಮಾಡಿದರೆ ಅವನು 
ಯಾವುದಾದರೊಂದು ಆಶ್ರಯನಗರಕ್ಕೆ ಹೋಗಿ ಅಡಗಿ 
ಕೊಳ್ಳಲಿ. 

*""ಆಶ್ರಯನಗರಕ್ಕೆ ಓಡಿಹೋದವನು ಆ ಪಟ್ಟಣದ 
ಪ್ರವೇಶದ್ವಾರದಲ್ಲಿ ನಿಂತು ಅಲ್ಲಿಯ ಜನನಾಯಕರಿಗೆ 
ನಡೆದ ಸಂಗತಿಯನ್ನು ತಿಳಿಸಲಿ. ಆಗ ನಾಯಕರು ಅವನಿಗೆ 
ನಗರವನ್ನು ಪ್ರವೇಶಿಸಲು ಅನುಮತಿ ಕೊಡಲಿ; ತಮ್ಮ 
ಜೊತೆಯಲ್ಲಿ ವಾಸಿಸಲು ಒಂದು ಸ್ಥಳವನ್ನು ಕೊಡಲಿ. 
5ಆದರೆ ಅವನನ್ನು ಬೆನ್ನಟ್ಟಿಕೊಂಡು ಬಂದವನು 
ಆಶ್ರಯನಗರಕ್ಕೆ ಬಂದರೆ, ಆ ನಗರದ ನಾಯಕರು 
ಕೊಂದವನನ್ನು ಬೆನ್ನಟ್ಟಿ ಬಂದವನ ಕೈಗೆ ಒಪ್ಪಿಸಬಾರದು. 
ಆಶ್ರಯಕೋರಿ ಅವರಲ್ಲಿಗೆ ಬಂದ ವ್ಯಕ್ತಿಯನ್ನು ಅವರು 
ರಕ್ಷಿಸಬೇಕು. ಯಾಕಂದರೆ ಆ ನರಹತ್ಯವು ಆಕಸ್ಮಿಕ 
ವಾದದ್ದೇ ಹೊರತು ದ್ವೇಷದಿಂದ ಮಾಡಿದ್ದಲ್ಲ. 6 
ನಗರದ ನ್ಯಾಯಾಸ್ಥಾನದಲ್ಲಿ ನ್ಯಾಯನಿರ್ಣಯವಾಗು 
ವವರೆಗೂ ಮತ್ತು ಮಹಾಯಾಜಕನು ಜೀವದಿಂದ ಇರು 
ವವರೆಗೂ ಅವನು ಅಲ್ಲಿಯೇ ಇರಬೇಕು. ತರುವಾಯ 
ಅವನು ತಾನು ಬಿಟ್ಟುಬಂದ ಊರಿನ ತನ್ನ ಮನೆಗೆ 
ಹೋಗಬಹುದು'' ಎಂದು ಹೇಳಿದನು. 

ಆದ್ದರಿಂದ ಇಸ್ರೇಲರು '"ಆಶ್ರಯನಗರಗಳನ್ನಾಗಿ'' 
ಕೆಲವು ನಗರಗಳನ್ನು ಆರಿಸಿದರು. 


ನಫ್ತಾಲಿ ಕುಲದವರ ಪರ್ವತ ಪ್ರದೇಶವಾದ ಗಲಿ 
ಲಾಯ ಪ್ರಾಂತ್ಯದಲ್ಲಿನ ಕೆದೆಷ್‌; ಎಫ್ರಾ,ಯೀಮ್‌ 
ಪರ್ವತ ಪ್ರದೇಶದಲ್ಲಿನ ಶೆಕೆಮ್‌; ಯೆಹೂದ್ಯರ 
ಬೆಟ್ಟದ ಸೀಮೆಯಲ್ಲಿನ ಕಿರ್ಯತರ್ಬ 
(ಹೆಬ್ರೋನ್‌); 

* ಜೆರಿಕೋವಿನ ಹತ್ತಿರ ಜೋರ್ಡನ್‌ ನದಿಯ 
ಪೂರ್ವದಲ್ಲಿದ್ದ ರೂಬೇನ್ಯರ ಪ್ರಾಂತ್ಯದ ಅರಣ್ಯ 
ಪ್ರದೇಶದಲ್ಲಿನ ಬೆಚೆರ್‌, ಗಾದ್ಯರಿಗೆ ಸೇರಿದ 
ಗಿಲ್ಯಾದ್‌ ಪ್ರಾಂತ್ಯದಲ್ಲಿನ ರಾಮೋತ್‌; ಮನಸ್ಸೆ 
ಯವರಿಗೆ ಸೇರಿದ ಬಾಷಾನಿನಲ್ಲಿರುವ 
ಗೋಲಾನ್‌. ಇವೇ ಆ ಆಶ್ರಯನಗರಗಳು. 


ಇಸ್ರೇಲಿನವನಾಗಲಿ ಅಥವಾ ಅವರೊಂದಿಗೆ ಇರುವ 
ಒಬ್ಬ ಪರದೇಶಿಯನಾಗಲಿ ಆಕಸ್ಮಾತ್ಮಾಗಿ ನರಹತ್ಯ 
ಮಾಡಿದ್ದರೆ ಒಂದು ಆಶ್ರಯನಗರಕ್ಕೆ ಓಡಿಹೋಗಲು 
ಅವಕಾಶವಿತ್ತು. ಯಾವನೇ ಆಗಲಿ ಮತ್ತೊಬ್ಬನನ್ನು 
ಅಕಸ್ಮಾತ್ತಾಗಿ ಕೊಂದರೆ ಆ ಪಟ್ಟಣಗಳಲ್ಲಿ ಆಶ್ರಯ 
ಪಡೆಯಬಹುದಾಗಿತ್ತು ಅಲ್ಲಿ ಸುರಕ್ಸಿತವಾಗಿ ವಾಸಿಸಬಹು 
ದಾಗಿತ್ತು. ಬೆನ್ನಟ್ಟಿ ಬಂದವನು ಅವನನ್ನು ಕೊಲ್ಲಲು 
ಸಾಧ್ಯವಿರಲಿಲ್ಲ. ಕೊಲೆ ಮಾಡಿದವನಿಗೆ ಆ ಪಟ್ಟಣದ 
ನ್ಯಾಯಾಲಯವೇ ತೀರ್ಪು ನೀಡುತ್ತಿತ್ತು 


ಯೆಹೋಶುವನು 20:4-21:12 


ಯಾಜಕರಿಗೆ ಮತ್ತು ಲೇವಿಕುಲದವರಿಗೆ 
ಪಟ್ಟಣಗಳು 

ಗ 1 ಲೇವಿಕುಲಾಧಿಪತಿಗಳು ಮಾತಾಡುವುದಕ್ಕಾಗಿ 

ಯಾಜಕನಾದ ಎಲ್ಲಾಜಾರನ, ನೂನನ ಮಗ 
ನಾದ ಯೆಹೋಶುವನ ಮತ್ತು ಇಸ್ರೇಲಿನ ಬೇರೆ ಕುಲಾ 
ಧಿಪತಿಗಳ ಬಳಿಗೆ ಹೋದರು. ಇದು ಕಾನಾನ್‌ ದೇಶದ 
ಶೀಲೋವಿನಲ್ಲಿ ನಡೆಯಿತು. ಲೇವಿ ಕುಲಾಧಿಪತಿಗಳು 
ಅವರಿಗೆ, " ಯೆಹೋವನು ಮೋಶೆಗೆ ಆಜ್ಞಾಪಿಸಿರುವಂತೆ 
ನೀವು ನಮಗೆ ವಾಸಮಾಡುವುದಕ್ಕೆ ಪಟ್ಟಣಗಳನ್ನೂ ನಮ್ಮ 
ಪಶುಗಳು ಮೇಯುವುದಕ್ಕಾಗಿ ಹೊಲಗಳನ್ನೂ ಕೊಡ 
ಬೇಕು'' ಎಂದು ಹೇಳಿದರು. *ಜಸ್ರೇಲರು ಯೆಹೋವನ 
ಈ ಆಜ್ಞೆಯನ್ನು ಪಾಲಿಸಿದರು. ಅವರು ಲೇವಿಯರಿಗೆ ಈ 
ಪಟ್ಟಣಗಳನ್ನು ಮತ್ತು ಅವರ ಪಶುಗಳಿಗಾಗಿ ಅವುಗಳ 
ಸುತ್ತಮುತ್ತಲಿನ ಭೂಮಿಯನ್ನು ಕೊಟ್ಟರು; 

*ಕೆಹಾತ್ಯರ ಒಂದು ಭಾಗಕ್ಕೆ ಯೆಹೂದ, ಸಿಮೆಯೋನ್‌ 
ಮತ್ತು ಬೆನ್ಯಾಮೀನ್‌ ಕುಲಗಳ ಭೂಭಾಗದಿಂದ ಹದಿ 
ಮೂರು ಪಟ್ಟಣಗಳನ್ನು ಕೊಡಲಾಯಿತು, ಕೆಹಾತ್ಯರು 
ಲೇವಿಕುಲದವನೂ ಯಾಜಕನೂ ಆದ ಆರೋನನ 
ಸಂತತಿಯವರಾಗಿದ್ದರು. 

ಉಳಿದೆಲ್ಲ ಕೆಹಾತ್ಯರಿಗೆ ಎಫ್ರಾಯೀಮ್‌, ದಾನ್‌ 
ಮತ್ತು ಮನಸ್ಸೆಯ ಅರ್ದಕುಲದ ಪ್ರದೇಶಗಳಿಂದ ಹತ್ತು 
ಪಟ್ಟಣಗಳನ್ನು ಕೊಡಲಾಯಿತು. *ಗೇರ್ಷೊೋನ್ಯ 
ಕುಟುಂಬದವರಿಗೆ ಹದಿಮೂರು ಪಟ್ಟಣಗಳನ್ನು ಕೊಡ 
ಲಾಯಿತು. ಈ ಪಟ್ಟಣಗಳು ಇಸ್ಸಾಕಾರ್‌, ಅಶೇರ್‌, 
ನಫ್ತಾಲಿ ಮತ್ತು ಬಾಷಾನಿನಲ್ಲಿರುವ ಮನಸ್ಸೆಯ ಅರ್ಧ 
ಕುಲದವರಿಗೆ ಸೇರಿದ ಪ್ರದೇಶಗಳಲ್ಲಿದ್ದವು. 

7ಮೆರಾರೀ ಕುಟುಂಬದವರಿಗೆ ಹನ್ನೆರಡು ಪಟ್ಟಣ 
ಗಳನ್ನು ಕೊಡಲಾಯಿತು. ಈ ಹನ್ನೆರಡು ಪಟ್ಟಣಗಳು 
ರೂಬೇನ್‌, ಗಾದ್‌ ಮತು ಜೆಬುಲೂನ್‌ ಕುಲಗಳಿಗೆ 
ಸೇರಿದ ಪ್ರದೇಶಗಳಲ್ಲಿದ್ದವು. 

*ಹೀಗೆ ಇಸ್ರೇಲರು ಲೇವಿಯವರಿಗೆ ಈ ಪಟ್ಟಣಗಳನ್ನು 
ಮತ್ತು ಅವುಗಳ ಸುತ್ತಮುತ್ತಲಿನ ಹೊಲಗದ್ದೆಗಳನ್ನು 
ಕೊಟ್ಟರು; ಯೆಹೋವನು ಮೋಶೆಗೆ ಕೊಟ್ಟ ಆಜ್ಞೆಯನ್ನು 
ಪಾಲಿಸಿದರು. 

ಯೆಹೂದ ಮತ್ತು ಸಿಮೆಯೋನ್‌ ಕುಲದವರ 
ಪ್ರದೇಶಗಳಲ್ಲಿ ಬರುವ ಪಟ್ಟಣಗಳ ಹೆಸರುಗಳು ಇಂತಿವೆ: 
ಪಟ್ಟಣಗಳನ್ನು ಆರಿಸಿಕೊಳ್ಳುವ ಮೊದಲ ಅಧಿಕಾರ 
ವನ್ನು ಕೆಹಾತ್ಯ ಕುಟುಂಬದ ಲೇವಿಯರಿಗೆ ಕೊಡ 
ಲಾಯಿತು. !!ಅವರಿಗೆ ಕಿರ್ಯತರ್ಬ ನಗರ (ಇದು 
ಹೆಬ್ರೋನ್‌. ಇದಕ್ಕೆ ಅನಾಕನ ತಂದೆಯಾದ ಅರ್ಬನ 
ಹೆಸರಿಡಲಾಗಿತ್ತು.) ಮತ್ತು ಅವರ ಪಶುಗಳಿಗಾಗಿ ಆ 
ನಗರದ ಹತ್ತಿರದ ಸ್ವಲ್ಪ ಭೂಮಿಯನ್ನು ಕೊಡಲಾಯಿತು. 
12 ದರೆ ಕಿರ್ಯತರ್ಬ ನಗರದ ಸುತ್ತಮುತ್ತಲಿನ ಸಣ್ಣಸಣ್ಣ 


ಯೆಹೋಶುವನು 21:13-37 


ಊರುಗಳು ಮತ್ತು ಅವುಗಳಿಗೆ ಸೇರಿದ ಭೂಮಿಯು 
ಯೆಪುನ್ನೆಯ ಮಗನಾದ ಕಾಲೇಬನಿಗೆ ಸೇರಿತ್ತು. ಆದ್ದ 
ರಿಂದ ಆರೋನನ ಸಂತತಿಯವರಿಗೆ ಹೆಬ್ರೋನ್‌ 
ನಗರವನ್ನು ಕೊಡಲಾಯಿತು. (ಹೆಬ್ರೋನ್‌ ಒಂದು 
ಆಶ್ರಯನಗರವಾಗಿತ್ತು) ಆರೋನನ ಸಂತತಿಯವರಿಗೆ 
ಅವರು ಲಿಬ್ನಾ, 14ಯತ್ತೀರ್‌, ಎಷ್ಟೆಮೋಹ, 
5ಹೋಲೋನ್‌, ದೆಬೀರ್‌, ಆಯಿನ್‌, ಯುಟ್ಟಾ 
ಮತ್ತು ಬೇತ್‌ಷೆಮೆಷ್‌ ಎಂಬ ಪಟ್ಟಣಗಳನ್ನು ಸಹ 
ಕೊಟ್ಟರು. ಅವರ ಪಶುಗಳಿಗಾಗಿ ಪಟ್ಟಣಗಳ ಸಮೀಪ 
ದಲ್ಲಿದ್ದ ಭೂಮಿಯನ್ನು ಸಹ ಕೊಟ್ಟರು. ಈ ಎರಡು 
ಗುಂಪುಗಳಿಗೆ ಅವರು ಒಂಭತ್ತು ಪಟ್ಟಣಗಳನ್ನು 
ಕೊಟ್ಟರು. 

1? ಬೆನ್ಯಾಮೀನ್‌ ಕುಲದವರಿಗೆ ಸೇರಿದ ನಗರಗಳನ್ನು 
ಸಹ ಆರೋನನ ಸಂತತಿಯವರಿಗೆ ಕೊಡಲಾಯಿತು. ಅವು 
ಯಾವುವೆಂದರೆ: ಗಿಬ್ಯೋನ್‌, ಗೆಬ, 18 ಅನಾತೋತ್‌ 
ಮತ್ತು ಅಲ್ಮೋನ್‌. ಈ ನಾಲ್ಕು ಪಟ್ಟಣಗಳನ್ನೂ ಅವರ 


310 


26ಕ್ರಹಾತ್ಯ ಕುಟುಂಬದ ಉಳಿದ ಜನರು ಒಟ್ಟಿನಲ್ಲಿ 
ಹತ್ತು ಪಟ್ಟಣಗಳನ್ನು ಮತ್ತು ತಮ್ಮ ಪಶುಗಳಿಗಾಗಿ ಪ್ರತಿ 
ಯೊಂದು ಪಟ್ಟಣದ ಸುತ್ತಮುತ್ತಲಿನ ಸ್ವಲ್ಪ ಭೂಮಿ 
ಯನ್ನು ಪಡೆದರು. 

27ಲೇವಿಯ ಸಂತತಿಯವರಾದ ಗೇರ್ಷೋನ್ಯರಿಗೆ ಈ 
ಊರುಗಳನ್ನು ಕೊಡಲಾಯಿತು: 

ಮನಸ್ಸೆ ಕುಲದ ಅರ್ಧಜನರು ಅವರಿಗೆ ಬಾಷಾನಿ 
ನಲ್ಲಿದ್ದ ಗೋಲಾನ್‌ ನಗರವನ ಕೊಟ್ಟರು. 
(ಗೋಲಾನ್‌ ಆಶ್ರಯನಗರವಾಗಿತ್ತು.) ಮನಸ್ಸೆ 
ಯವರು ಬೆಯೆಷ್ಟೆರಾವನ್ನು ಸಹ ಅವರಿಗೆ ಕೊಟ್ಟರು. 
ಒಟ್ಟಿನಲ್ಲಿ ಈ ಮನಸ್ಸೆಕುಲದ ಅರ್ಧಜನರು ಎರಡು 
ಪಟ್ಟಣಗಳನ್ನು ಮತ್ತು ಅವರ ಪಶುಗಳಿಗಾಗಿ ಆ ಪಟ್ಟಣಗಳ 
ಸುತ್ತಮುತ್ತಲಿನ ಸ್ವಲ್ಪ ಭೂಮಿಯನ್ನು ಕೊಟ್ಟರು. 

2ಇಸ್ಸಾಕಾರ್‌ ಕುಲದವರು ಕಿಷ್ಯೋನ್‌, ದಾಬೆರತ್‌, 
23 ಯರ್ಮೂತ್‌, ಏಂಗನ್ನೀಮ್‌ ಎಂಬ ಪಟ್ಟಣಗಳನ್ನು 
ಕೊಟ್ಟರು. ಒಟ್ಟಿನಲ್ಲಿ ಇಸ್ಸಾಕಾರ್‌ಕುಲದವರು ಅವರಿಗೆ 





ಪಶುಗಳಿಗಾಗಿ ಆ ಪಟ್ಟಣಗಳ ಸಮೀಪದಲ್ಲಿದ್ದ ಸ್ವಲ್ಪ 
ಭೂಮಿಯನ್ನೂ ಅವರಿಗೆ ಕೊಡಲಾಯಿತು. ಒಟ್ಟಿನಲ್ಲಿ 
ಯಾಜಕರಿಗೆ ಅವರು ಹದಿಮೂರು ಪಟ್ಟಣಗಳನ್ನು 
ಕೊಟ್ಟರು. (ಎಲ್ಲಾ ಯಾಜಕರು ಆರೋನನ ಸಂತತಿ 
ಯವರು.) ಅವರ ಪಶುಗಳಿಗಾಗಿ ಪಟ್ಟಣದ ಸಮೀಪ 
ದಲ್ಲಿದ್ದ ಸ್ವಲ್ಪ ಭೂಮಿಯನ್ನು ಅವರಿಗೆ ಕೊಡಲಾಯಿತು. 

ಕ್ಷೆಹಾತ್ಯರ ಕುಟುಂಬಕ್ಕೆ ಸೇರಿದ ಇತರ ಜನರಿಗೆ 
ಎಫ್ರಾಯೀಮ್‌ ಕುಲದವರ ಪ್ರದೇಶದಿಂದ ಕೆಲವು 
ಪಟ್ಟಣಗಳನ್ನು ಕೊಡಲಾಯಿತು. ಅವರು ಪಡೆದ 
ಪಟ್ಟಣಗಳು ಇವು: ”'ಎಫ್ರಾಯೀಮ್‌ ಪ್ರದೇಶದ ಬೆಟ್ಟದ 
ಲ್ಲಿರುವ ಶೆಕೆಮ್‌, (ಶೆಕೆಮ್‌ ಆಶ್ರಯನಗರವಾಗಿತ್ತು.) 
ಗೆಜೆರ್‌, ಕಿಬ್‌ಚೈಮ್‌ ಮತ್ತು ಬೇತ್‌ಹೋರೋನ್‌. 
ಒಟ್ಟಿನಲ್ಲಿ ಎಫ್ರಾಯೀಮರು ಅವರಿಗೆ ನಾಲ್ಕು 
ಪಟ್ಟಣಗಳನ್ನೂ ಅವರ ಪಶುಗಳಿಗಾಗಿ ಆ ಪಟ್ಟಣಗಳ 
ಸುತ್ತಮುತ್ತಲಿನ ಸ್ವಲ್ಪ ಭೂಮಿಯನ್ನೂ ಕೊಟ್ಟರು. 

ದಾನ್‌ ಕುಲದವರು ಅವರಿಗೆ ಎಲ್ರೆಕೇ, 
ಗಿಬ್ಬೆಕೋನ್‌, ಅಯ್ಯಾಲೋನ್‌ ಮತ್ತು ಗತ್‌- 
ರಿಮ್ಮೋನ್‌ ಎಂಬ ನಾಲ್ಕು ಪಟ್ಟಣಗಳನ್ನು ಮತ್ತು ಅವರ 
ಪಶುಗಳಿಗಾಗಿ ಪ್ರತಿಯೊಂದು ಪಟ್ಟಣದ ಸುತ್ತಮುತ್ತಲಿನ 
ಸ್ವಲ್ಪ ಭೂಮಿಯನ್ನು ಕೊಟ್ಟರು. 

ಮನಸ್ಸೆ ಕುಲದ ಅರ್ಧಜನರು ಅವರಿಗೆ ತಾನಾಕ್‌ 
ಮತ್ತು ಗತ್‌ರಿಮ್ಮೋನ್‌ ಎಂಬ ಪಟ್ಟಣಗಳನ್ನು ಕೊಟ್ಟರು. 
ಒಟ್ಟಿನಲ್ಲಿ ಮನಸ್ಸೆಕುಲದ ಅರ್ಧಜನರು ಅವರಿಗೆ ಎರಡು 
ಪಟ್ಟಣಗಳನ್ನು ಮತ್ತು ಅವರ ಪಶುಗಳಿಗಾಗಿ ಪ್ರತಿ 
ಯೊಂದು ಪಟ್ಟಣದ ಸುತ್ತಮುತ್ತಲಿನ ಸ್ವಲ್ಪ ಭೂಮಿ 
ಯನ್ನು ಕೊಟ್ಟರು. 


ನಾಲ್ಕು ಪಟ್ಟಣಗಳನ್ನು ಮತ್ತು ಅವರ ಪಶುಗಳಿಗಾಗಿ ಆ 
ಪಟ್ಟಣಗಳ ಸುತ್ತಮುತ್ತಲಿನ ಸ್ವಲ್ಪ ಭೂಮಿಯನ್ನು 
ಕೊಟ್ಟರು. 

30 ಅಶೇರ್‌ ಕುಲದವರು ಮಿಷಾಲ್‌ , ಅಬ್ದೋನ್‌, 
3'ಹೆಲ್ಮಾತ್‌, ರೆಹೋಬ್‌ಗಳನ್ನು ಕೊಟ್ಟರು. ಒಟ್ಟಿನಲ್ಲಿ 
ಅಶೇರರು ಅವರಿಗೆ ನಾಲ್ಕು ಪಟ್ಟಣಗಳನ್ನು ಮತ್ತು ಅವರ 
ಪಶುಗಳಿಗಾಗಿ ಪ್ರತಿಯೊಂದು ಪಟ್ಟಣದ ಸುತ್ತಮುತ್ತಲಿನ 
ಸ್ವಲ್ಪ ಭೂಮಿಯನ್ನು ಕೊಟ್ಟರು. 

*ನಫ್ತಾಲಿ ಕುಲದವರು ಗಲಿಲಾಯದ ಕೆದೆಷ್‌, 
(ಕೆದೆಷ್‌ ಆಶ್ರಯನಗರವಾಗಿತ್ತು.) ಹಮ್ಮೋತ್‌ 
ದೋರ್‌, ಕರ್ತಾನ್‌ ಎಂಬವುಗಳನ್ನು ಕೊಟ್ಟರು. ಒಟ್ಟಿ 
ನಲ್ಲಿ ನಫ್ತಾಲಿಯರು ಮೂರು ಪಟ್ಟಣಗಳನ್ನು ಮತ್ತು 
ಅವರ ಪಶುಗಳಿಗಾಗಿ ಆ ಪಟ್ಟಣಗಳ ಸುತ್ತಮುತ್ತಲಿನ ಸ್ವಲ್ಪ 
ಭೂಮಿಯನ್ನು ಕೊಟ್ಟರು. 

3 ಒಟ್ಟಿನಲ್ಲಿ ಗೇರ್ಷೋನ್ಯರಿಗೆ ಹದಿಮೂರು ಪಟ್ಟಣ 
ಗಳು ಮತ್ತು ಅವರ ಪಶುಗಳಿಗಾಗಿ ಆ ಪಟ್ಟಣಗಳ ಸುತ್ತ 
ಮುತ್ತಲಿನ ಸ್ವಲ್ಪ ಭೂಮಿಯು ಸಿಕ್ಕಿತು. 

*ಲೇವಿಯರ ಮತ್ತೊಂದು ಗೋತ್ರವು ಮೆರಾರೀ 
ಎಂಬುದು. ಆ ಗೋತ್ರಕ್ಕೆ ದೊರೆತ ಪಟ್ಟಣಗಳು ಇಂತಿವೆ: 

ಜೆಬುಲೂನ್‌ ಕುಲದವರು ಅವರಿಗೆ ಚೂಕ್ನೀಮ್‌, 
ಕರ್ತಾ, 3ದಿಮ್ಮಾ, ನಹಲಾಲ್‌ಗಳನ್ನು ಕೊಟ್ಟರು. ಒಟ್ಟಿ 
ನಲ್ಲಿ ಜಿಬುಲೂನ್ಯರು ಅವರಿಗೆ ನಾಲ್ಕು ಪಟ್ಟಣಗಳನ್ನು 
ಮತ್ತು ಅವರ ಪಶುಗಳಿಗಾಗಿ ಪ್ರತಿಯೊಂದು ಪಟ್ಟಣದ 
ಸುತ್ತಮುತ್ತಲಿನ ಸ್ವಲ್ಪ ಭೂಮಿಯನ್ನು ಕೊಟ್ಟರು. 

*ರೂಬೇನ್ಯರು ಅವರಿಗೆ ಬೆಚೆರ್‌, ಯಹಚಾ,'ಕೆದೇ 
ಮೋತ್‌, ಮೇಘಾಗತ್‌ ಪಟ್ಟಣಗಳನ್ನು ಕೊಟ್ಟರು. 
ಒಟ್ಟಿನಲ್ಲಿ ರೂಬೇನ್ಯರು ಅವರಿಗೆ ನಾಲ್ಕು ಪಟ್ಟಣಗಳನ್ನು 





311 


ಮತ್ತು ಅವರ ಪಶುಗಳಿಗಾಗಿ ಪ್ರತಿಯೊಂದು ಪಟ್ಟಣದ 
ಸುತ್ತಮುತ್ತಲಿನ ಸ್ವಲ್ಪ ಭೂಮಿಯನ್ನು ಕೊಟ್ಟರು. 

*ಗಾದ್ಯರು ಅವರಿಗೆ ಗಿಲ್ಯಾದಿನ ರಾಮೋತ್‌, 
(ರಾಮೋತ್‌ ಆಶ್ರಯನಗರವಾಗಿತ್ತು) ಮಹನ 
ಯೀಮ್‌, *ಹೆಷ್ಟೋನ್‌, ಯಗ್ವೇರ್‌ ಪಟ್ಟಣಗಳನ್ನು 
ಕೊಟ್ಟರು. ಒಟ್ಟಿನಲ್ಲಿ ಗಾದ್ಯರು ಅವರಿಗೆ ನಾಲ್ಕು 
ಪಟ್ಟಣಗಳನ್ನು ಮತ್ತು ಅವರ ಪಶುಗಳಿಗಾಗಿ ಪ್ರತಿ 
ಯೊಂದು ಪಟ್ಟಣಗಳ ಸುತ್ತಮುತ್ತಲಿನ ಸ್ವಲ್ಪ ಭೂಮಿ 
ಯನ್ನು ಕೊಟ್ಟರು. 

“್ರೇವಿಯರ ಕೊನೆಯ ಗೋತ್ರದವರಾದ ಮೆರಾರೀ 
ಯರು ಒಟ್ಟಿನಲ್ಲಿ ಹನ್ನೆರಡು ಪಟ್ಟಣಗಳನ್ನು ಪಡೆದು 
ಕೊಂಡರು. 

41ಹೀಗೆ ಲೇವಿಯರು ಒಟ್ಟಿನಲ್ಲಿ ನಲವತ್ತೆಂಟು ಪಟ್ಟಣ 
ಗಳನ್ನು ಮತ್ತು ತಮ್ಮ ಪಶುಗಳಿಗಾಗಿ ಪ್ರತಿಯೊಂದು 
ಪಟ್ಟಣದ ಸುತ್ತಮುತ್ತಲಿನ ಸ್ವಲ್ಪ ಭೂಮಿಯನ್ನು ಪಡೆ 
ದರು. ಈ ಎಲ್ಲ ಪಟ್ಟಣಗಳು ಬೇರೆ ಕುಲದವರ ಪ್ರದೇಶ 
ಗಳಲ್ಲಿದ್ದವು. “ಪ್ರತಿಯೊಂದು ಪಟ್ಟಣದಲ್ಲಿ ಪಶುಗಳಿ 
ಗಾಗಿ ಸ್ವಲ್ಪ ಭೂಮಿ ಇತ್ತು. ಇದು ಪ್ರತಿಯೊಂದು 
ಪಟ್ಟಣಕ್ಕೂ ಅನ್ವಯಿಸುತ್ತಿತ್ತು. 

“ಹೀಗೆ ಯೆಹೋವನು ಇಸ್ರೇಲರಿಗೆ ಮಾಡಿದ ತನ್ನ 
ವಾಗ್ದಾನವನ್ನು ಪೂರ್ಣಗೊಳಿಸಿದನು. ಆತನು ಅವರಿಗೆ 
ವಾಗ್ದಾನ ಮಾಡಿದ ದೇಶವನ್ನು ಕೊಟ್ಟನು. ಅವರು 
ಅದನ್ನು ಹಂಚಿಕೊಂಡು ವಾಸವಾಗಿದ್ದರು. 
“ಯೆಹೋವನು ಅವರ ಪೂರ್ನಿಕರಿಗೆ ಪ್ರಮಾಣ ಮಾಡಿ 
ದಂತೆ ಅವರ ಪ್ರದೇಶದಲ್ಲೆಲ್ಲಾ ಶಾಂತಿ ನೆಲೆಸುವಂತೆ 
ಮಾಡಿದನು. ಅವರ ಯಾವ ಶತ್ರುಗಳೂ ಅವರನ್ನು 
ಸೋಲಿಸಲಿಲ್ಲ. ಇಸ್ರೇಲರು ತಮ್ಮ ಎಲ್ಲ ಶತ್ರುಗಳನ್ನು 
ಸೋಲಿಸುವಂತೆ ಯೆಹೋವನು ಮಾಡಿದನು. 
“ಯೆಹೋವನು ಇಸ್ರೇಲರಿಗೆ ಮಾಡಿದ ಪ್ರತಿಯೊಂದು 
ವಾಗ್ದಾನವನ್ನು ನೆರವೇರಿಸಿದನು. ಆತನು ಕಾರ್ಯ 
ರೂಪಕ್ಕೆ ತರದ ವಾಗ್ದಾನವೇ ಉಳಿಯಲಿಲ್ಲ. ಪ್ರತಿ 
ಯೊಂದು ವಾಗ್ದಾನವೂ ನೆರವೇರಿತು. 


ಮೂರು ಕುಲದವರು ತಮ್ಮ ಮನೆಗಳಿಗೆ ಹೋದರು 

Ba ಯೆಹೋಶುವನು ರೂಬೇನ್ಯರನ್ನು 

ಗಾದ್ಯರನ್ನು ಮತ್ತು ಮನಸ್ಸೆಯ ಅರ್ಧಕುಲದ 
ವರನ್ನು ಒಟ್ಟಿಗೆ ಸೇರಿಸಿದನು. 2ಯಹೋಶುವನು 
ಅವರಿಗೆ," ಯೆಹೋವನ ಸೇವಕನಾಗಿದ್ದ ಮೋಶೆಯು 
ಮಾಡಬೇಕೆಂದು ನಿಮಗೆ ಹೇಳಿದ್ದನ್ನೆಲ್ಲಾ ನೀವು ಮಾಡಿ 
ದಿರಿ; ಮತ್ತು ನನ್ನ ಆಜ್ಜೆಗಳನ್ನೆಲ್ಲ ನೀವು ಪಾಲಿಸಿದಿರಿ. 
ಈವರೆಗೆ ನೀವು ಇಸ್ರೇಲಿನ ಉಳಿದ ಜನರಿಗೆಲ್ಲ ಬೆಂಬಲ 
ಕೊಟ್ಟಿದ್ದೀರಿ. ನಿಮ್ಮ ದೇವರಾದ ಯೆಹೋವನು ಕೊಟ್ಟ 
ಎಲ್ಲ ಆಜ್ಞೆಗಳನ್ನು ನೀವು ಜಾಗರೂಕತೆಯಿಂದ ಪಾಲಿಸಿ 


ಯೆಹೋಶುವನು 21:38-22:11 


ದ್ದೀರಿ. “ನಿಮ್ಮ ದೇವರಾದ ಯೆಹೋವನು ಇಸ್ರೇಲರಿಗೆ 
ಶಾಂತಿಯನ್ನು ದಯಪಾಲಿಸುವುದಾಗಿ ವಾಗ್ದಾನ ಮಾಡಿ 
ದ್ದನು. ಈಗ ಯೆಹೋವನು ತನ್ನ ವಾಗ್ದಾನವನ್ನು ಪೂರ್ಣ 
ಗೊಳಿಸಿದ್ದಾನೆ. ಆದುದರಿಂದ ಈಗ ನೀವು ನಿಮ್ಮ ಮನೆ 
ಗಳಿಗೆ ಹೋಗಬಹುದು. ಯೆಹೋವನ ಸೇವಕನಾದ 
ಮೋಶೆಯು ನಿಮಗೆ ಜೋರ್ಡನ್‌ ನದಿಯ ಪೂರ್ವಕ್ಕೆ 
ಸ್ವಾಸ್ಥ್ಯವನ್ನು ಕೊಟ್ಟಿದ್ದಾನೆ. ಈಗ ನೀವು ಆ ಪ್ರದೇಶದ 
ಲ್ಲಿರುವ ನಿಮ್ಮ ಮನೆಗಳಿಗೆ ಹೋಗಬಹುದು. *ಆದರೆ 
ಮೋಶೆಯು ನಿಮಗೆ ಕೊಟ್ಟ ಧರ್ಮೊೋಪದೇಶವನ್ನು 
ಮತ್ತು ವಿಧಿಗಳನ್ನು ಪಾಲಿಸಬೇಕೆಂಬುದನ್ನು ಜ್ಞಾಪಕ 
ದಲ್ಲಿಡಿ. ನೀವು ನಿಮ್ಮ ದೇವರಾದ ಯೆಹೋವನನ್ನು ನಿಮ್ಮ 
ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಪ್ರೀತಿಸ 
ಬೇಕು ಮತ್ತು ಆತನ ಸೇವೆ ಮಾಡಬೇಕು. ನೀವು ಆತನನ್ನು 
ಅನುಸರಿಸುತ್ತಾ ನಿಮ್ಮಿಂದ ಸಾಧ್ಯವಾದಷ್ಟು ಆತನ ಸೇವೆ 
ಮಾಡಬೇಕು'' ಎಂದು ಹೇಳಿದನು. 

ಯೆಹೋಶುವನು ಅವರನ್ನು ಆಶೀರ್ವದಿಸಿ 
ಬೀಳ್ಕೊಟ್ಟನು. ಅವರು ತಮ್ಮತಮ್ಮ ಮನೆಗಳಿಗೆ 
ಹೋದರು.7ಮೋಶೆಯು ಮನಸ್ಸೆಕುಲದ ಅರ್ಧಜನರಿಗೆ 
ಬಾಷಾನ್‌ ಪ್ರದೇಶವನ್ನು ಕೊಟ್ಟಿದ್ದನು. ಯೆಹೋಶು 
ವನು ಮನಸ್ಸೆ ಕುಲದ ಉಳಿದರ್ಧ ಜನರಿಗೆ ಜೋರ್ಡನ್‌ 
ನದಿಯ ಪಶ್ಚಿಮಕ್ಕೆ ಭೂಮಿಯನ್ನು ಕೊಟ್ಟನು. 
ಯೆಹೋಶುವನು ಅವರನ್ನು ಆಶೀರ್ವದಿಸಿ ಮನೆಗೆ 
ಕಳುಹಿಸಿದನು. 

ಅವನು, ""ನೀವು ಬಹಳ ಶ್ರೀಮಂತರಾಗಿದ್ದೀರಿ, 
ನಿಮ್ಮಲ್ಲಿ ಬಹಳ ಪಶುಗಳಿವೆ; ನಿಮ್ಮಲ್ಲಿ ಚಿನ್ನ, ಬೆಳ್ಳಿ ಮತ್ತು 
ಬೆಲೆಬಾಳುವ ರತ್ನಾಭರಣಗಳಿವೆ. ನಿಮ್ಮಲ್ಲಿ ಸುಂದರವಾದ 
ಅನೇಕ ಬಟ್ಟೆಗಳಿವೆ. ನೀವು ನಿಮ್ಮ ಶತ್ರುಗಳಿಂದ 
ಹಲವಾರು ವಸ್ತುಗಳನ್ನು ತೆಗೆದುಕೊಂಡಿದ್ದೀರಿ. ಈ ವಸ್ತು 
ಗಳನ್ನು ನಿಮ್ಮ ಸಹೋದರರೊಂದಿಗೂ ಹಂಚಿ ಕೊಳ್ಳಿರಿ'' 
ಅಂದನು. 

*ಆದುದರಿಂದ ರೂಬೇನ್‌ಕುಲದವರು, ಗಾದ್ಯರು, 
ಮನಸ್ಸೆಕುಲದವರು ಇಸ್ರೇಲಿನ ಬೇರೆ ಕುಲದ ಜನರನ್ನು 
ಬಿಟ್ಟು ಹೊರಟರು. ಅವರು ಕಾನಾನಿನ ಶೀಲೋಪವಿ 
ನಲ್ಲಿದ್ದರು. ಅವರು ಆ ಸ್ಥಳವನ್ನು ಬಿಟ್ಟು ಗಿಲ್ಯಾದ್‌ಗೆ 
ಹಿಂದಿರುಗಿ ಹೋದರು. ಮೋಶೆಯು ಅವರಿಗೆ ಸ್ವಾಸ್ಥ್ಯ 
ವಾಗಿ ಕೊಟ್ಟಿದ್ದ ತಮ್ಮ ಪ್ರದೇಶಕ್ಕೆ ಅವರು ಹೋದರು. 
ಅವರಿಗೆ ಈ ಪ್ರದೇಶವನ್ನು ಕೊಡಬೇಕೆಂದು 
ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದನು. 

10ಆಗ ರೂಬೇನ್ಯರು, ಗಾದ್ಯರು ಮತ್ತು ಮನಸ್ಸೆಕುಲ 
ದವರು ಗೆಲಿಲೋತ್‌ ಎಂಬ ಸ್ಥಳಕ್ಕೆ ಹೋದರು. ಇದು 
ಕಾನಾನ್‌ ಪ್ರದೇಶದಲ್ಲಿ ಜೋರ್ಡನ್‌ ನದಿಯ ಹತ್ತಿರ 
ಇತ್ತು. ಆ ಸ್ಥಳದಲ್ಲಿ ಅವರು ಸುಂದರವಾದ ಒಂದು 
ಯಜ್ಞವೇದಿಕೆಯನ್ನು ಕಟ್ಟಿದರು. ''ಇನ್ನೂ 


ಯೆಹೋಶುವನು 22:12-27 


ಶೀಲೋವಿನಲ್ಲಿದ್ದ ಇಸ್ರೇಲಿನ ಉಳಿದ ಜನರು, ಈ 
ಮೂರು ಕುಲದವರು ಕಟ್ಟಿಸಿದ ಯಜ್ಞವೇದಿಕೆಯ ಬಗ್ಗೆ 
ಕೇಳಿದರು. ಕಾನಾನಿನ ಗಡಿಯ ಬಳಿಯಿರುವ ಗೆಲಿ 
ಲೋತ್‌ ಎಂಬಲ್ಲಿ ಇದನ್ನು ಕಟ್ಟಲಾಗಿದೆ ಎಂಬುದು 
ಅವರಿಗೆ ತಿಳಿಯಿತು. ಇದು ಇಸ್ರೇಲರಿಗೆ ಸೇರಿದ 
ಜೋರ್ಡನ್‌ ನದಿಯ ಸಮೀಪದಲ್ಲಿತ್ತು ''ಇಸ್ರೇಲರೆ 
ಲ್ಲರು ಈ ಮೂರು ಕುಲಗಳ ಮೇಲೆ ತುಂಬ ಕೋಪ 
ಗೊಂಡರು. ಅವರು ಒಟ್ಟಿಗೆ ಮೂರು ಕುಲಗಳ ವಿರುದ್ಧ 
ಯುದ್ಧಮಾಡಲು ನಿರ್ಧರಿಸಿದರು. 

ದರೆ ಮೊದಲು ಇಸ್ರೇಲರು ರೂಬೇನ್ಯರ, 
ಗಾದ್ಯರ, ಮನಸ್ಸೆ ಕುಲದವರ ಸಂಗಡ ಮಾತನಾಡಲು 
ಕೆಲವು ಜನರನ್ನು ಕಳಿಸಿದರು. ಯಾಜಕ ಎಲ್ಲಾಜಾರನ 
ಮಗನಾದ ಫೀನೆಹಾಸನ ನೇತೃತ್ವದಲ್ಲಿ ಪ್ರತಿಯೊಂದು 
ಕುಲದಿಂದ ಒಬ್ಬೊಬ್ಬ ವ್ಯಕ್ತಿಯಂತೆ ಹತ್ತು ಜನರನ್ನು 
ಕಳುಹಿಸಿದರು. ಈ ಹತ್ತು ಜನರು ತಮ್ಮ ಕುಲಗಳ ಮುಖ್ಯ 
ನಾಯಕರಾಗಿದ್ದರು. 

15 ದ್ರ್ಯ ಹನ್ನೊಂದು ಮಂದಿ ಗಿಲ್ಯಾದಿಗೆ ಹೋಗಿ 
ರೂಬೇನ್ಯರ, ಗಾದ್ಯರ ಮತ್ತು ಮನಸ್ಸೆಕುಲದವರ ಜೊತೆಗೆ 
ಮಾತನಾಡಿ ಹೀಗೆಂದರು: !""ಇಸ್ರೇಲರೆಲ್ಲರೂ 
ನಿಮ್ಮನ್ನು ಕೇಳುವುದೇನಂದರೆ, "ಇಸ್ರೇಲಿನ ದೇವರ 
ವಿರುದ್ಧವಾಗಿ ನೀವು ಹೀಗೆ ಮಾಡಿದ್ದೇಕೆ? ನೀವು 
ಯೆಹೋವನ ವಿರುದ್ಧವಾಗಿ ತಿರುಗಿದ್ದೇಕೆ? ನಿಮಗಾಗಿ 
ಯಜ್ಞವೇದಿಕೆಯನ್ನು ಕಟ್ಟಿಕೊಂಡದ್ದೇಕೆ? ಇದು ದೇವರ 
ಉಪದೇಶಗಳಿಗೆ ವಿರುದ್ಧವಾಗಿದೆ ಎಂಬುದನ್ನು ನೀವು 
ಬಲ್ಲಿರಿ. ?ಫೆಗೋರ್‌ನಲ್ಲಿ ಏನಾಯಿತೆಂಬುದನ್ನು ಸ್ಮರಿಸಿ 
ಕೊಳ್ಳಿ. ಆ ಪಾಪಕ್ಕಾಗಿ ನಾವು ಇನ್ನೂ ತೊಂದರೆಯನ್ನು 
ಅನುಭವಿಸುತ್ತಿದ್ದೇವೆ. ದೇವರು ನಮ್ಮಲ್ಲಿ ಬಹಳಷ್ಟು 
ಜನರನ್ನು ರೋಗಗ್ರಸ್ತರನ್ನಾಗಿ ಮಾಡಿದನು. ಆ ರೋಗ 
ದಿಂದ ಇಂದಿಗೂ ನಾವು ಕಷ್ಟಪಡುತ್ತಿದ್ದೇವೆ. 

8 ಈಗ ನೀವು ಅದನ್ನೇ ಮಾಡುತ್ತಿದ್ದೀರಿ. ನೀವು 
ಯೆಹೋವನಿಗೆ ವಿಮುಖರಾಗುತ್ತಿದ್ದೀರಿ. ನೀವು 
ಮಾಡುತ್ತಿರುವುದನ್ನು ನಿಲ್ಲಿಸದಿದ್ದರೆ, ಪ್ರತಿಯೊಬ್ಬ 
ಇಸ್ರೇಲಿನವನ ಮೇಲೆಯೂ ಯೆಹೋವನು 
ಕೋಪಿಸಿಕೊಳ್ಳುವನು. 

19""ನಿಮ್ಮ ಪ್ರದೇಶವು ದೇವಾರಾಧನೆ ಮಾಡಲು 
ಅಶುದ್ಧವಾಗಿದ್ದರೆ ನಮ್ಮ ಪ್ರದೇಶಕ್ಕೆ ಬಂದುಬಿಡಿ. 
ಯೆಹೋವನ ಗುಡಾರವು ನಮ್ಮ ಪ್ರದೇಶದಲ್ಲಿದೆ, ನೀವು 
ನಮ್ಮ ಸ್ವಲ್ಪ ಭೂಮಿಯನ್ನು ತೆಗೆದುಕೊಂಡು ಅಲ್ಲಿ 
ವಾಸವಾಗಿರಬಹುದು. ಆದರೆ ಯೆಹೋವನಿಗೆ ವಿರುದ್ಧ 
ವಾಗಿ ಹೋಗಬೇಡಿ. ಬೇರೊಂದು ಯಜ್ಞವೇದಿಕೆಯನ್ನು 
ಕಟ್ಟಬೇಡಿ. ದೇವದರ್ಶನಗುಡಾರದಲ್ಲಿ ನಾವು ಈಗಾ 
ಗಲೇ ಯೆಹೋವನಾದ ನಮ್ಮ ದೇವರ ಯಜ್ಞ 
ವೇದಿಕೆಯನ್ನು ಹೊಂದಿದ್ದೇವೆ. 


312 


2""ಜಿರಹನ ಮಗನಾದ ಆಕಾನನನ್ನು ನೆನಪು 
ಮಾಡಿಕೊಳ್ಳಿ. ನಾಶಪಡಿಸಬೇಕಾಗಿದ್ದ ವಸ್ತುಗಳ ಬಗ್ಗೆ 
ಆತನ ಆಜ್ಞೆಯನ್ನು ತಿರಸ್ಕರಿಸಿದನು. ಅವನು ದೇವರ 
ನಿಯಮಗಳನ್ನು ಉಲ್ಲಂಘಿ'ಸಿದನು; ಆದರೆ ಶಿಕ್ಷೆಯು 
ಇಸ್ರೇಲಿನ ಎಲ್ಲ ಜನರಿಗಾಯಿತು. ಆಕಾನನು ತನ್ನ 
ಪಾಪದಿಂದಾಗಿ ಸತ್ತನು. ಆದರೆ ಬಹಳಷ್ಟು ಬೇರೆ ಜನರೂ 
ಸತ್ತರು'' ಎಂದರು. 

2!ರೂಬೇನ್ಯರು, ಗಾದ್ಯರು ಮತ್ತು ಮನಸ್ಸೆಕುಲದವರು 
ಆ ಹನ್ನೊಂದು ಜನರಿಗೆ ಹೀಗೆ ಉತ್ತರಿಸಿದರು: >>" ನಮ್ಮ 
ದೇವರು ಯೆಹೋವನೇ! ನಮ್ಮ ದೇವರು ಯೆಹೋವನೇ 
ಎಂದು ಇನ್ನೊಮ್ಮೆ ನಾವು ಹೇಳುತ್ತೇವೆ. ನಾವು ಇದನ್ನು 
ಏಕೆ ಮಾಡಿದೆವೆಂಬುದು ದೇವರಿಗೆ ತಿಳಿದಿದೆ. ನೀವೂ 
ಅದನ್ನು ತಿಳಿದುಕೊಂಡಿರಬೇಕೆಂಬುದು ನಮ್ಮ ಆಶೆ ನಾವು 
ಮಾಡಿದ್ದನ್ನು ನೀವು ವಿವೇಚಿಸಿ ನೋಡಬಹುದು. 
ನಾವೇನಾದರೂ ತಪ್ಪುಮಾಡಿದ್ದೇವೆಂದು ಅನಿಸಿದ್ದಲ್ಲಿ ಆಗ 
ನೀವು ನಮ್ಮನ್ನು ಕೊಲ್ಲಬಹುದು. ಚಿನಾವು ದೇವರ 
ಕಟ್ಟಳೆಗಳನ್ನು ಉಲ್ಲಂಘಿ'ಸಿದ್ದರೆ ಯೆಹೋವನೇ ನಮ್ಮನ್ನು 
ಶಿಕ್ಚಿಸಲಿ ಎಂದು ಆತನಲ್ಲಿ ಕೇಳಿಕೊಳ್ಳುತ್ತೇವೆ. ನಾವು ಈ 
ಯಜ್ಞವೇದಿಕೆಯನ್ನು ಸರ್ವಾಂಗಹೋಮ, ಸಮಾಧಾನ 
ಯಜ್ಞ , ದಾನ್ಯ ಸಮರ್ಪಣೆ ಇವುಗಳನ್ನು ಸಮರ್ಪಿಸು 
ವುದಕ್ಕೋಸ್ಕರ ಕಟ್ಟಿದ್ದೇವೆ ಎಂದು ನೀವು ತಿಳಿದಿರುವಿ 
ರೇನು? ಇಲ್ಲ! ನಾವು ಆ ಕಾರಣಕ್ಕಾಗಿ ಇದನ್ನು ಕಟ್ಟಲಿಲ್ಲ. 
ನಾವು ಈ ಯಜ್ಞವೇದಿಕೆಯನ್ನು ಕಟ್ಟಿರುವುದಕ್ಕೆ ಕಾರಣ 
ವೇನೆಂದರೆ ಮುಂದಿನ ಕಾಲದಲ್ಲಿ ನಿಮ್ಮ ಜನರು ನಮ್ಮನ್ನು 
ತಮ್ಮ ಜನಾಂಗದ ಒಂದು ,ಬಾಗವೆಂದು ಸ್ವೀಕರಿಸದೆ 
ಇಸ್ರೇಲಿನ ದೇವರಾದ ಯೆಹೋವನನ್ನು ಆರಾಧಿಸಲು 
ಅವಕಾಶ ಕೊಡದಿರಬಹುದು ಎಂಬ ಭಯ ನಮಗಿತ್ತು 
2 ದೇವರು ನಮಗೆ ಜೋರ್ಡನ್‌ ನದಿಯ ಮತ್ತೊಂದು 
ದಡದಲ್ಲಿ ಭೂಮಿಯನ್ನು ಕೊಟ್ಟಿದ್ದಾನೆ. ಅಂದರೆ 
ಜೋರ್ಡನ್‌ ನದಿಯು ನಮ್ಮನ್ನು ಬೇರ್ಪಡಿಸುತ್ತದೆ. 
ನಿಮ್ಮ ಮಕ್ಕಳು ದೊಡ್ಡವರಾಗಿ ನಿಮ್ಮ ಭೂಮಿಯನ್ನು 
ಆಳುವಾಗ, ನಾವು ನಿಮ್ಮ ಜನರೆಂಬುದನ್ನು ಮರೆತು 
ಬಿಡಬಹುದು. "ರೂಬೇನ್ಯರು, ಗಾದ್ಯರು ಆದ ನೀವು 
ಇಸ್ರೇಲಿನ ಅಂಗವಾಗಿಲ್ಲ' ಎಂದು ಹೇಳಿ ನಮ್ಮ ಮಕ್ಕಳು 
ಯೆಹೋವನನ್ನು ಆರಾಧಿಸದಂತೆ ನಿಮ್ಮ ಮಕ್ಕಳು ತಡೆಯ 
ಬಹುದು. 

26"" ಅದಕ್ಕಾಗಿ ಈ ಯಜ್ಞವೇದಿಕೆಯನ್ನು ಕಟ್ಟಲು ನಾವು 
ನಿರ್ಧರಿಸಿದೆವು. ಆದರೆ ಅದನ್ನು ಸರ್ವಾಂಗಹೋಮ 
ಗಳಿಗಾಗಲೀ ಯಜ್ಞಗಳಿಗಾಗಲೀ ಬಳಸಲು ಕಟ್ಟಿಲ್ಲ. 
27ನೀವು ಆರಾಧಿಸುವ ದೇವರನ್ನೇ ನಾವೂ ಆರಾಧಿಸು 
ತ್ತೇವೆಂಬುದನ್ನು ನಮ್ಮ ಜನರಿಗೆ ತೋರಿಸಿಕೊಡುವುದೇ 
ಈ ಯಜ್ಞವೇದಿಕೆಯ ನಿಜವಾದ ಉದ್ದೇಶವಾಗಿದೆ. ನಾವು 
ಯೆಹೋವನನ್ನು ಆರಾಧಿಸುತ್ತೇವೆ. ನಾವು ಸರ್ವಾಂಗ 





313 


ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು 
ಯೆಹೋವನ ಸಾನ್ನಿಧ್ಯದಲ್ಲಿ ಸರ್ಮಸಪಿಸುತ್ತೇವೆ ಎಂಬು 
ದಕ್ಕೆ ಈ ಯಜ್ಞವೇದಿಕೆಯು ನಿಮಗೂ ನಮಗೂ ಮತ್ತು 
ನಮ್ಮ ಮುಂದಿನ ಪೀಳಿಗೆಗಳಿಗೂ ಸಾಕ್ಷಿಯಾಗಿರುತ್ತದೆ. 
ನಾವು ಸಹ ನಿಮ್ಮಂತೆಯೇ ಇಸ್ರೇಲಿನ ಜನರೆಂಬುದನ್ನು 
ದೊಡ್ಡವರಾದ ಮೇಲೆ ನಿಮ್ಮ ಮಕ್ಕಳಿಗೆ ತಿಳಿದಿರಲಿ 
ಎಂಬುದು ನಮ್ಮ ಇಚ್ಛೆ. ಮುಂದಿನ ಕಾಲದಲ್ಲಿ ನಿಮ್ಮ 
ಮಕ್ಕಳಿಗೆ "ನೀವು ಇಸ್ರೇಲಿಗೆ ಸಂಬಂಧಪಟ್ಟವರಲ್ಲ' 
ಎಂದು ಹೇಳಿದರೆ, ನಮ್ಮ ಮಕ್ಕಳು "ಇಲ್ಲಿ ನೋಡಿ! ಗತಿಸಿ 
ಹೋದ ನಮ್ಮ ಪೂರ್ವಿಕರು ಒಂದು ಯಜ್ಞವೇದಿಕೆ 
ಯನ್ನು ಕಟ್ಟಿದ್ದಾರೆ. ಆ ಯಜ್ಞವೇದಿಕೆಯು ಪವಿತ್ರ 
ಗುಡಾರದಲ್ಲಿರುವ ಯಜ್ಞವೇದಿಕೆಯಂತಿದೆ. ನಾವು ಈ 
ಯಜ್ಞವೇದಿಕೆಯನ್ನು ಸರ್ವಾಂಗಹೋಮಗಳಿಗಾಗಲೀ 
ಯಜ್ಞಗಳಿಗಾಗಲೀ ಬಳಸುವುದಿಲ್ಲ. ನಾವು ಇಸ್ರೇಲಿಗೆ 
ಸೇರಿದವರೆಂಬುದಕ್ಕೆ ಈ ಯಜ್ಞವೇದಿಕೆ ಸಾಕ್ಷಿಯಾಗಿದೆ 
ಎಂದು ಹೇಳುವರು. 

2" ಯೆಹೋವನಿಗೆ ವಿರೋಧಿಗಳಾಗಲು ನಮಗೆ ನಿಜ 
ವಾಗಿಯೂ ಇಷ್ಟವಿಲ್ಲ. ಆತನಿಗೆ ಅವಿಧೇಯರಾಗು 
ವುದಕ್ಕೂ ಇಷ್ಟವಿಲ್ಲ. ನಿಜವಾದ ಯಜ್ಞವೇದಿಕೆಯು 
ಪವಿತ್ರಗುಹಾರದ ಎದುರಿಗೆ ಮಾತ್ರ ಇದೆ. ಆ ಯಜ್ಞ 
ವೇದಿಕೆಯು ನಮ್ಮ ದೇವರಾದ ಯೆಹೋವನದು ಎಂಬು 
ದನ್ನು ನಾವು ಬಲ್ಲೆವು” ಎಂಬುದಾಗಿ ಉತ್ತರಕೊಟ್ಟರು. 

ಯಾಜಕನಾದ ಫೀನೆಹಾಸನು ಮತ್ತು ಅವನ ಜೊತೆ 
ಯಲ್ಲಿ ಬಂದ ಕುಲಾಧಿಪತಿಗಳು ರೂಬೇನ್ಯರ,ಗಾದ್ಯರ 
ಮತ್ತು ಮನಸ್ಸೆ ಕುಲದವರ ಮಾತುಗಳನ್ನು ಕೇಳಿದರು. 
ಇವರು ಹೇಳುತ್ತಿರುವುದು ಸತ್ಯ ಎಂದು ಅವರಿಗೆ 
ಮನದಟ್ಟಾಯಿತು. 31ಆಗ ಯಾಜಕನಾದ ಫೀನೆಹಾಸನು 
ಈ ಕುಲಗಳವರಿಗೆ, "ಯೆಹೋವನು ನಮ್ಮೊಂದಿಗಿದ್ದಾ 
ನೆಂಬುದು ಮತ್ತು ನೀವು ಆತನಿಗೆ ವಿರೋಧಿಗಳಾಗಿಲ್ಲ 
ವೆಂಬುದು ಈಗ ನಮಗೆ ತಿಳಿಯಿತು. ಯೆಹೋವನು 
ಇಸ್ರೇಲರನ್ನು ಶಿಕ್ಷಿಸುವುದಿಲ್ಲವೆಂದು ನಮಗೆ ಸಂತೋಷ 
ವಾಗಿದೆ'' ಎಂದು ಹೇಳಿದನು. ಆಗ ಫೀನೆಹಾಸನು 
ಮತ್ತು ನಾಯಕರು ಆ ಸ್ಥಳದಿಂದ ತಮ್ಮ ಮನೆಗಳಿಗೆ 
ಹೋದರು. ಅವರು ರೂಬೇನ್ಯರನ್ನು ಮತ್ತು ಗಾದ್ಯರನ್ನು 
ಗಿಲ್ಯಾದ್‌ ಪ್ರದೇಶದಲ್ಲಿ ಬಿಟ್ಟು ಕಾನಾನಿಗೆ ಹಿಂತಿರುಗಿ 
ನಡೆದ ಸಂಗತಿಯನ್ನು ಇಸ್ರೇಲರಿಗೆ ತಿಳಿಸಿದರು. *ಆಗ 
ಇಸ್ರೇಲರಿಗೆ ಸಮಾಧಾನವಾಯಿತು. ಅವರು ಸಂತೋಷ 
ಪಟ್ಟು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಅವರು 
ರೂಬೇನ್ಯರ, ಗಾದ್ಯರ ಮತ್ತು ಮನಸ್ಸೆ ಕುಲದವರೊಡನೆ 
ಯುದ್ಧ ಮಾಡಬಾರದೆಂದೂ ಅವರು ವಾಸಮಾಡು 
ತ್ತಿರುವ ಪ್ರದೇಶವನ್ನು ನಾಶ ಮಾಡಬಾರದೆಂದೂ 
ನಿರ್ಧರಿಸಿದರು. *ರೂಬೇನ್ಯರು ಮತ್ತು ಗಾದ್ಯರು, 
"ಯೆಹೋವನೇ ದೇವರು ಎಂಬುದಕ್ಕೆ ಈ ಯಜ್ಞ 





ಯೆಹೋಶುವನು 22:28-23:9 


ವೇದಿಕೆಯೇ ಸಾಕ್ಟಿ'' ಎಂದು ಅದಕ್ಕೆ "ಏದ್‌' ಎಂದು 
ಹೆಸರಿಟ್ಟರು. 


ಯೆಹೋಶುವನಿಂದ ಜನರಿಗೆ ಪ್ರೇರಣೆ 
1) ಯೆಹೋವನು ಇಸ್ರೇಲರ ಶತ್ರುಗಳನ್ನು ಸದೆ 

ಬಡೆದು ಅವರಿಗೆ ವಿಶ್ರಾಂತಿಯನ್ನು ಕೊಟ್ಟನು. 
ಯೆಹೋವನು ಇಸ್ರೇಲನ್ನು ಸುರಕ್ಸಿತಗೊಳಿಸಿದನು. 
ಅನೇಕ ವರ್ಷಗಳು ಕಳೆದವು. ಯೆಹೋಶುವನು ಬಹಳ 
ಮುದುಕನಾದನು. ?ಆಗ ಯೆಹೋಶುವನು ಎಲ್ಲಾ 
ಹಿರಿಯನಾಯಕರನ್ನು , ಕುಟುಂಬದ ಮುಖ್ಯಸ್ಥರನ್ನು, 
ನ್ಯಾಯಾಧೀಶರನ್ನು ಮತ್ತು ಇಸ್ರೇಲರ ಅಧಿಕಾರಿಗಳನ್ನು 
ಸಭೆ ಸೇರಿಸಿದನು. ಯೆಹೋಶುವನು ಅವರಿಗೆ, ""ನಾನು 
ಬಹಳ ಮುದುಕನಾಗಿದ್ದೇನೆ. "ಯೆಹೋವನು ನಮ್ಮ 
ಶತ್ರುಗಳಿಗೆ ಏನು ಮಾಡಿದನೆಂಬುದು ನೀವು ನೋಡಿ 
ದ್ದೀರಿ. ನಮಗೆ ಸಹಾಯ ಮಾಡುವುದಕ್ಕಾಗಿ ನಮ್ಮ ದೇವ 
ರಾದ ಯೆಹೋವನು ನಮಗಾಗಿ ಯುದ್ಧಮಾಡಿದನು. 
"ಪಶ್ಚಿಮದಲ್ಲಿ ಭೂಮಧ್ಯಸಾಗರವನ್ನು (ಮೆಡಿಟ 
ರೇನಿಯನ್‌ ಸಾಗರ) ಮತ್ತು ಜೋರ್ಡನ್‌ ನದಿಯ 
ಮಧ್ಯದ ಪ್ರದೇಶವನ್ನು ನೀವು ಸ್ವಾಧೀನಪಡಿಸಿಕೊಳ್ಳ 
ಬಹುದೆಂದು ನಾನು ನಿಮಗೆ ತಿಳಿಸಿದ್ದನ್ನು ಸ್ಮರಿಸಿಕೊಳ್ಳಿ. 
ನಾನು ಆ ಪ್ರದೇಶವನ್ನು ನಿಮಗೆ ಕೊಡುವುದಾಗಿ ವಾಗ್ದಾನ 
ಮಾಡಿದ್ದೆ. ಆದರೆ ಇಲ್ಲಿಯವರೆಗೂ ಅದು ನಿಮ್ಮ 
ಅಧೀನಕ್ಕೆ ಬಂದಿಲ್ಲ. 5ಆದರೆ ನಿಮ್ಮ ದೇವರಾದ 
ಯೆಹೋವನು ಅಲ್ಲಿಯ ನಿವಾಸಿಗಳನ್ನು ಬಲವಂತದಿಂದ 
ಹೊರಡಿಸುತ್ತಾನೆ. ಆ ಪ್ರದೇಶವನ್ನು ನೀವು ಪಡೆದು 
ಕೊಳ್ಳುತ್ತೀರಿ. ನಿಮ್ಮ ದೇವರಾದ ಯೆಹೋವನು 
ನಿಮಗಾಗಿ ಇದನ್ನು ಮಾಡುವುದಾಗಿ ವಾಗ್ದಾನ 
ಮಾಡಿದ್ದಾನೆ. 

6" ಯೆಹೋವನ ಆಜ್ಞೆಗಳನ್ನೆಲ್ಲಾ ಜಾಗರೂಕತೆಯಿಂದ 
ಕೈಕೊಂಡು ನಡೆಯಿರಿ. ಮೋಶೆಯ ಧರ್ಮಶಾಸ್ತ್ರದಲ್ಲಿ 
ಬರೆದಿರುವ ಎಲ್ಲವನ್ನು ಪಾಲಿಸಿರಿ. ಆ ಧರ್ಮಶಾಸ್ತ್ರಕ್ಕೆ 
ವಿಮುಖರಾಗಬೇಡಿ. 'ಇಸ್ರೇಲರಲ್ಲದ ಕೆಲವು ಜನರು 
ನಮ್ಮೊಂದಿಗೆ ವಾಸಮಾಡಿಕೊಂಡಿದ್ದಾರೆ. ಅವರು ತಮ್ಮ 
ದೇವರುಗಳನ್ನೇ ಪೂಜಿಸುತ್ತಾರೆ. ಅವರೊಂದಿಗೆ ಸ್ನೇಹ 
ಮಾಡಬೇಡಿ. ಅವರ ದೇವರುಗಳ ಸೇವೆಯನ್ನಾಗಲೀ 
ಪೂಜೆಯನ್ನಾಗಲೀ ಮಾಡಬೇಡಿ. ಆ ದೇವರುಗಳ ಹೆಸರು 
ಗಳ ಮೂಲಕ ಬೇಡಿಕೊಳ್ಳಬೇಡಿ.; ಅವುಗಳ ಮೇಲೆ 
ಪ್ರಮಾಣ ಮಾಡಬೇಡಿ. *ನಿಮ್ಮ ದೇವರಾದ ಯೆಹೋವ 
ನನ್ನೇ ಅನುಸರಿಸಿಕೊಂಡಿರಿ. ಈವರೆಗೆ ನೀವು ಹೇಗಿದ್ದಿರೊ 
ಅದೇ ರೀತಿಯಲ್ಲಿ ಮುಂದೆಯೂ ಇರಿ. 

"ದೊಡ್ಡದಾದ ಮತ್ತು ಪ್ರಬಲವಾದ ಜನಾಂಗಗಳನ್ನು 
ಸೋಲಿಸಲು ಯೆಹೋವನು ನಿಮಗೆ ನೆರವಾದನು. 








ಯೆಹೋಶುವನು 23:10-24:8 


ಆತನು ಅವರನ್ನು ತನ್ನ ಬಲವುಳ್ಳ ಹಸ್ತದಿಂದ ಹೊರಗಟ್ಟಿ 
ದನು. ನಿಮ್ಮನ್ನು ಸೋಲಿಸಲು ಯಾವ ಜನಾಂಗಕ್ಕೂ 
ಸಾಧ್ಯವಿಲ್ಲ. 10 ಯೆಹೋವನ ಸಹಾಯದಿಂದ ನಿಮ್ಮಲ್ಲಿ 
ಒಬ್ಬ ಇಸ್ರೇಲಿಯು ಒಂದು ಸಾವಿರ ಮಂದಿ ಶತ್ರುಗಳನ್ನು 
ಸೋಲಿಸುವಂತಾಯಿತು; ಏಕೆಂದರೆ ನಿಮ್ಮ ದೇವರಾದ 
ಯೆಹೋವನು ನಿಮಗಾಗಿ ಯುದ್ಧ ಮಾಡುವುದಾಗಿ 
ಪ್ರಮಾಣ ಮಾಡಿದ್ದಾನೆ. '' ಆದ್ದರಿಂದ ನಿಮ್ಮ ದೇವರಾದ 
ಯೆಹೋವನನ್ನು ಪ್ರೀತಿಸುವುದರಲ್ಲಿ ಬಹು ಎಚ್ಚರಿಕೆ 
ಯಿಂದಿರಿ. 

12"" ಯೆಹೋವನನ್ನೇ ಅನುಸರಿಸಿರಿ. ಇಸ್ರೇಲಿಗೆ ಸೇರಿ 
ಲ್ಲದ ಅನ್ಯರೊಂದಿಗೆ ಸ್ನೇಹ ಮಾಡಬೇಡಿ. ಅವರ 
ಜನರನ್ನು ಮದುವೆಯಾಗಬೇಡಿ. ನೀವು ಅವರೊಂದಿಗೆ 
ಸ್ನೇಹ ಮಾಡಿದರೆ, ನಿಮ್ಮ ದೇವರಾದ ಯೆಹೋವನು 
ಶತ್ರುಗಳನ್ನು ಸೋಲಿಸಲು ನಿಮಗೆ ಸಹಾಯ ಮಾಡುವು 
ದಿಲ್ಲ, ಅವರು ನಿಮಗೆ ಉರುಲಿನಂತಾಗುತ್ತಾರೆ. ಹೊಗೆ 
ಮತ್ತು ಧೂಳು ನಿಮ್ಮ ಕಣ್ಣಿಗೆ ನೋವನ್ನುಂಟು ಮಾಡು 
ವಂತೆ ಅವರು ನಿಮಗೆ ನೋವನ್ನುಂಟು ಮಾಡುತ್ತಾರೆ; ಈ 
ಒಳ್ಳೆಯ ದೇಶದಿಂದ ನಿಮ್ಮನ್ನು ಬಲಾತ್ಕಾರದಿಂದ ಹೊರ 
ಗಟ್ಟಲಾಗುವುದು. ನಿಮ್ಮ ದೇವರಾದ ಯೆಹೋವನು ಈ 
ದೇಶವನ್ನು ನಿಮಗೆ ಕೊಟ್ಟಿದ್ದಾನೆ. ಆದರೆ ಯೆಹೋವನ 
ಆಜ್ಞೆಯನ್ನು ಪಾಲಿಸದಿದ್ದಲ್ಲಿ ನೀವು ಇದನ್ನು ಕಳೆದುಕೊಳ್ಳ 
ಬೇಕಾಗುತ್ತದೆ. 

"ನಾನು ಇಹಲೋಕ ಯಾತ್ರೆಯನ್ನು ಮುಗಿಸುವ 
ಕಾಲ ಬಂದಂತಿದೆ. ಯೆಹೋವನು ನಿಮಗಾಗಿ ಅನೇಕ 
ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಮಗೆ ಗೊತ್ತಿದೆ; 
ಅದನ್ನು ನೀವು ಮನಃಪೂರ್ವಕವಾಗಿ ನಂಬುತ್ತೀರಿ. 
ಆತನು ತನ್ನ ಯಾವ ವಾಗ್ದಾನವನ್ನೂ ನೆರವೇರಿಸದೆ 
ಬಿಟ್ಟೆಲ್ಲ. ಯೆಹೋವನು ನಮಗೆ ಮಾಡಿದ ಪ್ರತಿಯೊಂದು 
ವಾಗ್ದಾನಗಳನ್ನು ನೆರವೇರಿಸಿದ್ದಾನೆ. ನಿಮ್ಮ ದೇವರಾದ 
ಯೆಹೋವನು ಮಾಡಿದ ಪ್ರತಿಯೊಂದು ಒಳ್ಳೆಯ 
ವಾಗ್ದಾನವು ನೆರವೇರಿದೆ. ಅದೇ ರೀತಿಯಲ್ಲಿ 
ಯೆಹೋವನು ತನ್ನ ಉಳಿದ ವಾಗ್ದಾನವನ್ನು ನೆರ 
ವೇರಿಸುವನು. ನೀವು ತಪ್ಪುಗಳನ್ನು ಮಾಡಿದರೆ ನಿಮಗೆ 
ಕೆಟ್ಟದ್ದಾಗುವುದೆಂದೂ ಆತನು ನಿಮಗೆ ಕೊಟ್ಟ ಈ ಒಳ್ಳೆಯ 
ದೇಶದಿಂದ ಬಲವಂತವಾಗಿ ಹೊರಗಟ್ಟವುದಾಗಿಯೂ 
ಆತನು ಹೇಳಿದ್ದಾನೆ. 

ನಿಮ್ಮ ದೇವರಾದ ಯೆಹೋವನೊಂದಿಗೆ ಮಾಡಿ 
ಕೊಂಡ ಒಡಂಬಡಿಕೆಯನ್ನು ಪಾಲಿಸದೆ ಬೇರೆ ದೇವರು 
ಗಳ ಸೇವೆ ಮಾಡಿದರೆ ಈ ದೇಶವನ್ನು ಕಳೆದುಕೊಳ್ಳುವಿರಿ. 
ನೀವು ಅನ್ಯ ದೇವರುಗಳನ್ನು ಪೂಜಿಸಬಾರದು. ಇಲ್ಲ 
ವಾದರೆ, ಯೆಹೋವನು ನಿಮ್ಮ ಮೇಲೆ ಬಹು ಕೋಪ 
ಗೊಂಡು ಆತನು ನಿಮಗೆ ಕೊಟ್ಟ ಈ ಒಳ್ಳೆಯ ದೇಶದಿಂದ 
ಬಲವಂತವಾಗಿ ಹೊರಡಿಸುವನು.'' 


314 


ಯೆಹೋಶುವನು ವಂದನೆಗಳನ್ನು ಹೇಳಿದನು 
ಯೆಹೋಶುವನು ಶೆಕೆಮಿನಲ್ಲಿ ಇಸ್ರೇಲಿನ ಎಲ್ಲ 

24 ಕುಲದವರನ್ನು, ಹಿರಿಯ ನಾಯಕರನ್ನು ಕುಲದ 
ಹಿರಿಯರನ್ನು , ನ್ಯಾಯಾಧೀಶರನ್ನು, ಅಧಿಕಾರಿಗಳನ್ನು, 
ಮುಖಂಡರನ್ನು ಮತ್ತು ಇಸ್ರೇಲಿನ ನ್ಯಾಯಾಧಿಪತಿಗಳನ್ನು 
ಒಟ್ಟಾಗಿ ಸೇರಿಸಿದನು. ಈ ಜನರು ದೇವರ ಸನ್ನಿಧಿಯಲ್ಲಿ 
ನಿಂತರು. 

2ಆಗ ಯೆಹೋಶುವನು ಅವರೆಲ್ಲರಿಗೆ, ""ಇಸ್ರೇಲಿನ 
ದೇವರಾದ ಯೆಹೋವನು ನಿಮಗೆ ಹೇಳುವುದನ್ನು ನಾನು 
ನಿಮಗೆ ತಿಳಿಸುತ್ತಿದ್ದೇನೆ: 

ಬಹಳ ಹಿಂದಿನ ಕಾಲದಲ್ಲಿ ನಿಮ್ಮ ಪೂರ್ವಿಕರು 
ಯೂಪ್ರೇಟೀಸ್‌ ನದಿಯ ಆಚೆಯ ದಡದಲ್ಲಿದ್ದರು, 
ನಾನು ಅಬ್ರಹಾಮ್‌ ಮತ್ತು ನಾಹೋರ್‌ ಎಂಬವರ 
ತಂದೆಯಾದ 'ತೆರಹ' ಮೊದಲಾದ ಜನರ ಬಗ್ಗೆ 
ಮಾತನಾಡುತ್ತಿದ್ದೇನೆ. ಆ ಸಮಯದಲ್ಲಿ ಅವರು ಬೇರೆ 
ದೇವರುಗಳನ್ನು ಪೂಜಿಸುತ್ತಿದ್ದರು. "ಆದರೆ ಯೆಹೋವ 
ನಾದ ನಾನು ನಿಮ್ಮ ಪೂರ್ವಿಕನಾದ ಅಬ್ರಹಾಮನನ್ನು ಆ 
ಪ್ರದೇಶದಿಂದ ನದಿಯ ಮತ್ತೊಂದು ದಡಕ್ಕೆ ಕರೆದು 
ಕೊಂಡು ಬಂದೆ. ನಾನು ಅವನನ್ನು ಕಾನಾನ್‌ ಪ್ರದೇಶ 
ದಲ್ಲೆಲ್ಲ ಸಂಚಾರ ಮಾಡಿಸಿ ಅವನಿಗೆ ಅನೇಕ ಮಕ್ಕಳನ್ನು 
ಕೊಟ್ಟೆನು, ನಾನು ಅಬ್ರಹಾಮನಿಗೆ ಇಸಾಕನೆಂಬ 
ಮಗನನ್ನು ಕೊಟ್ಟೆ. “ಇಸಾಕನಿಗೆ ಯಾಕೋಬ ಮತ್ತು 
ಏಸಾವ ಎಂಬ ಗಂಡುಮಕ್ಕಳನ್ನು ಕೊಟ್ಟೆನು. ಏಸಾವನಿಗೆ 
ಸೇಯೀರ್‌ ಪರ್ವತಗಳ ಸುತ್ತಮುತ್ತಲಿನ ಪ್ರದೇಶವನ್ನು 
ಕೊಟ್ಟೆನು. ಯಾಕೋಬ ಮತ್ತು ಅವನ ಮಕ್ಕಳು ಅಲ್ಲಿ 
ಇರಲಿಲ್ಲ. ಅವರು ಈಜಿಪ್ಟ್‌ ದೇಶದಲ್ಲಿ ವಾಸಮಾಡಲು 
ಹೋಗಿದ್ದರು. *ತರುವಾಯ ನಾನು ಮೋಶೆ ಆರೋನ 
ರನ್ನು ಈಜಿಪ್ಟಿಗೆ ಕಳುಹಿಸಿದೆ. ಅವರು ನನ್ನ ಜನರನ್ನು 
ಈಜಿಷ್ಟಿನಿಂದ ಹೊರತರಬೇಕೆಂಬುದು ನನ್ನ ಇಚ್ಛೆ 
ಯಾಗಿತ್ತು ಈಜಿಪ್ಟಿ ನಲ್ಲಿ ಅನೇಕ ಅದ್ಭುತವಾದ ಕಾರ್ಯ 
ಗಳನ್ನು ನಡೆಸಿ ನಾನು ನಿಮ್ಮ ಜನರನ್ನು ಈಜಿಷ್ಟಿನಿಂದ 
ಹೊರಗೆ ತಂದೆ. "ಹೀಗೆ ನಿಮ್ಮ ಪೂರ್ವಿಕರು ಈಜಿಪ್ಟಿನಿಂದ 
ಹೊರಟು ಕೆಂಪು ಸಮುದ್ರಕ್ಕೆ ಬಂದರು. ಈಜಿಪ್ಟಿನ ಜನರು 
ರಥಗಳಲ್ಲಿ ಮತ್ತು ಕುದುರೆಗಳ ಮೇಲೆ ಅವರನ್ನು 
ಬೆನ್ನಟ್ಟಿಕೊಂಡು ಬಂದರು. 7ಆಗ ನಿಮ್ಮ ಜನರು 
ಯೆಹೋವನಾದ ನನ್ನ ಸಹಾಯ ಕೋರಿದರು. ನಾನು 
ಈಜಿಪ್ಟಿನ ಜನರಿಗೂ ಅವರಿಗೂ ಮಧ್ಯದಲ್ಲಿ ಕತ್ತಲೆ 
ಯಾಗುವಂತೆ ಮಾಡಿದೆ; ಸಮುದ್ರವು ಅವರನ್ನು ಮುಚ್ಚಿ 
ಬಿಡುವಂತೆ ಮಾಡಿದೆ. ಈಜಿಷ್ಟಿನ ಸೈನ್ಯಕ್ಕೆ ನಾನು 
ಮಾಡಿದ್ದನ್ನು ನೀವೇ ನೋಡಿ ದ್ದೀರಿ. 

""ತರುವಾಯ ಬಹಳ ಕಾಲದವರೆಗೆ ನೀವು ಅರಣ್ಯದಲ್ಲಿ 
ಪ್ರವಾಸಮಾಡಿಕೊಂಡಿದ್ದಿರಿ. *ಆಗ ನಾನು ನಿಮ್ಮನ್ನು 
ಜೋರ್ಡನ್‌ ನದಿಯ ಪೂರ್ವದಲ್ಲಿರುವ ಅಮೋರಿ 


315 


ಯರ ಪ್ರದೇಶಕ್ಕೆ ಕರೆತಂದೆನು. ಆ ಜನರು ನಿಮ್ಮೊಂದಿಗೆ 
ಯುದ್ದ ಮಾಡಿದರು. ಆದರೆ ನೀವು ಅವರನ್ನು ಸೋಲಿಸು 
ವಂತೆ ನಾನು ಮಾಡಿದೆ. ಆ ಜನರನ್ನು ನಾಶಮಾಡುವ 
ಶಕ್ತಿಯನ್ನು ನಾನು ನಿಮಗೆ ಕೊಟ್ಟೆನು. ಆಗ ನೀವು ಆ 
ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡಿರಿ. 

9°" ಅನಂತರ ಮೋವಾಬ್ಯರ ಅರಸನೂ ಚಿಪ್ಪೂರನ 
ಮಗನೂ ಆದ ಬಾಲಾಕನು ಇಸ್ರೇಲರೊಂದಿಗೆ ಯುದ್ಧ 
ಮಾಡಲು ಸಿದ್ದತೆ ಮಾಡಿದನು. ಅವನು ಬೆಯೋರನ 
ಮಗನಾದ ಬಿಳಾಮನನ್ನು ಕರೆಯಿಸಿ ನಿಮ್ಮನ್ನು ಶಪಿಸಲು 
ಹೇಳಿದನು. ಆದರೆ ಯೆಹೋವನಾದ ನಾನು ಬಿಳಾಮ 
ನಿಗೆ ಶಪಿಸಲು ಅನುಮತಿ ಕೊಡಲಿಲ್ಲ. ಅದಕ್ಕಾಗಿ 
ಬಿಳಾಮನು ನಿಮಗೆ ಶುಭವನ್ನೇ ಕೋರಿದನು. ಅವನು 
ಅನೇಕ ಸಲ ನಿಮ್ಮನ್ನು ಆಶೀರ್ವದಿಸಿದನು. ನಾನು 
ನಿಮ್ಮನ್ನು ಅವನ ಕೈಗಳಿಂದ ಬಿಡುಗಡೆ ಮಾಡಿದೆ. 

11°" ತರುವಾಯ ನೀವು ಜೋರ್ಡನ್‌ ನದಿಯನ್ನು 
ದಾಟಿ ಜಿರಿಕೋ ನಗರಕ್ಕೆ ಹೋದಿರಿ. ಜಿರಿಕೋ ನಗರದ 
ಜನರು ನಿಮ್ಮ ಮೇಲೆ ಯುದ್ಧ ಮಾಡಿದರು. ಅಮೋರಿ 
ಯರು, ಪೆರಿಜ್ಜೀಯರು, ಕಾನಾನ್ಯರು, ಹಿತ್ತಿಯರು, 
ಗಿರ್ಗಾಷಿಯರು. ಹಿಪ್ವಿಯರು, ಯೆಬೂಸಿಯರು ಕೂಡ 
ನಿಮ್ಮ ಮೇಲೆ ಯುದ್ಧಕ್ಕೆ ಬಂದರು. ಆದರೆ ನೀವು 
ಅವರೆಲ್ಲರನ್ನು ಸೋಲಿಸುವಂತೆ ನಾನು ಮಾಡಿದೆನು. 
ನಿಮ್ಮ ಸೈನಿಕರು ಯುದ್ಧಮಾಡಲು ಹೋಗುತ್ತಿರುವಾಗ 
ನಾನು ಅವರಿಗಿಂತ ಮುಂಚೆಯೇ ಕಡಜದ ಹುಳುಗಳ 
ಗುಂಪನ್ನು ಕಳಿಸಿದ್ದೆ. ಈ ಹುಳುಗಳು ಅಮೋರಿಯರ 
ಅರಸರನ್ನು ಓಡಿಸಿಬಿಟ್ಟವು. ಹೀಗೆ ನೀವು ಖಣ್ಗಗಳನ್ನು 
ಮತ್ತು ಬಿಲ್ಲುಬಾಣಗಳನ್ನು ಉಪಯೋಗಿಸದೆಯೇ ಆ 
ಪ್ರದೇಶವನ್ನು ವಶಪಡಿಸಿಕೊಂಡಿರಿ. ''ಯೆಹೋವನಾದ 
ನಾನು ನಿಮಗೆ ಆ ದೇಶವನ್ನು ಕೊಟ್ಟಿದ್ದೇನೆ. ನೀವು ಆ 
ದೇಶಕ್ಕಾಗಿ ಏನನ್ನೂ ಮಾಡಿಲ್ಲ . ನಿಮಗೆ ಅದನ್ನು 
ಕೊಟ್ಟವನು ನಾನೇ. ನೀವು ಆ ನಗರಗಳನ್ನು ಕಟ್ಟಲೇ 
ಇಲ್ಲ. ಅವುಗಳನ್ನು ನಿಮಗೆ ಕೊಟ್ಟವನು ನಾನೇ. ಈಗ 
ನೀವು ಆ ಪ್ರದೇಶದಲ್ಲಿ ಮತ್ತು ಆ ನಗರಗಳಲ್ಲಿ ವಾಸ 
ಮಾಡುತ್ತಿದ್ದೀರಿ. ನೀವು ದ್ರಾಕ್ಸಿ ಮತ್ತು ಆಲಿವ್‌ ಮರದ 
ತೋಟಗಳನ್ನು ಹೊಂದಿರುಪಿರಿ. ಆದರೆ ಆ ತೋಟ 
ಗಳನ್ನು ನೀವು ಬೆಳೆಸಲಿಲ್ಲ.'' 

'1ತರುವಾಯ ಯೆಹೋಶುವನು ಜನರಿಗೆ, ""ಈಗ 
ನೀವು ಯೆಹೋವನ ಮಾತುಗಳನ್ನು ಕೇಳಿದ್ದೀರಿ. ನೀವು 
ಆತನಲ್ಲಿ ಭಯಭಕ್ತಿಯಿಂದಿರಬೇಕು. ನಿಮ್ಮ ಪೂರ್ವಿಕರು 
ಯೂಫ್ರೇಟೀಸ್‌ ನದಿಯ ಆಚೆಯಲ್ಲಿಯೂ ಈಜಿಪ್ಟಿ 
ನಲ್ಲಿಯೂ ಪೂಜಿಸುತ್ತಿದ್ದ ಸುಳ್ಳುದೇವತೆಗಳನ್ನು ಎಸೆದು 
ಬಿಡಿ. ಈಗ ನೀವು ಯೆಹೋವನ ಸೇವೆಯನ್ನು ಮಾತ್ರ 
ಮಾಡಬೇಕು. 


ಯೆಹೋಶುವನು 24:9-22 


15""ನೀವು ಯೆಹೋವನ ಸೇವೆಮಾಡಲು ಇಷ್ಟಪಡ 
ದಿದ್ದರೆ ಯಾರ ಸೇವೆಯನ್ನು ಮಾಹಬೇಕೆಂದಿದ್ದೀರಿ? ಈ 
ಹೊತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು 
ಯೂಫ್ರೇಟೀಸ್‌ ನದಿಯ ಆಚೆ ಇದ್ದಾಗ ಪೂಜಿಸುತ್ತಿದ್ದ 
ದೇವರುಗಳ ಸೇವೆ ಮಾಡುವಿರೋ ಅಥವಾ ಈ ಪ್ರದೇಶ 
ದಲ್ಲಿದ್ದ ಅಮೋರಿಯರ ದೇವತೆಗಳ ಚವಮಾಗುವಿರೋ 
ಎಂಬುದನ್ನು ನೀವು ಇಂದು ನಿರ್ಧರಿಸಬೇಕು. ಆಯ್ಕೆ 
ನಿಮಗೆ ಬಿಟ್ಟಿದ್ದು. ಆದರೆ ನಾನು ಮತ್ತು ನನ್ನ ಕುಟುಂಬ 
ದವರು ಯೆಹೋವನನ್ನೇ ಸೇವಿಸುತ್ತೇವೆ'' ಅಂದನು. 

'6ಅದಕ್ಕೆ ಜನರು,""ನಾವು ಯೆಹೋವನನ್ನು ಅನು 
ಸರಿಸುವುದನ್ನು ಎಂದಿಗೂ ನಿಲ್ಲಿಸುವದಿಲ್ಲ. ನಾವು ಬೇರೆ 
ದೇವರುಗಳ ಸೇವೆಯನ್ನು ಎಂದಿಗೂ ಮಾಡುವುದಿಲ್ಲ. 
17ನಮ ಜನರನ್ನು ಈಜಿಪ್ಪಿನಿಂದ ಹೊರತಂದವನು ನಮ್ಮ 
ದೇವರಾದ ಯೆಹೋವನೆಂದು ನಮಗೆ ಗೊತ್ತು. A 
ಈಜಿಪ್ಟಿನಲ್ಲಿ ಗುಲಾಮರಾಗಿದ್ದೆವು; ಆದರೆ ಯೆಹೋವನು 
ಅಲ್ಲಿ ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿ 
ನಮ್ಮನ್ನು ಅಲ್ಲಿಂದ ಬಿಡಿಸಿಕೊಂಡು ಬಂದನು. ನಾವು 
ಬೇರೆ ದೇಶಗಳಲ್ಲಿ ಪ್ರವಾಸ ಮಾಡಿಕೊಂಡು ಬರುವಾಗ 
ನಮ್ಮನ್ನು ರಕ್ಷಿಸಿದನು. ಆ ದೇಶಗಳ ಜನರನ್ನು 
ಸೋಲಿಸಲು ಯೆಹೋವನು ನಮಗೆ ಸಹಾಯ ಮಾಡಿ 
ದನು. ಈಗ ನಾವಿರುವ ಸ್ಥಳದಲ್ಲಿ ಮುಂಚೆ ವಾಸಮಾಡಿ 
ಕೊಂಡಿದ್ದ ಅಮೋರಿಯರನ್ನು ಸೋಲಿಸಲು 
ಯೆಹೋವನು ನಮಗೆ ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ 
ನಾವು ಯೆಹೋವನ ಸೇವೆಯನ್ನು ಮುಂದುವರಿಸುತ್ತೇವೆ; 
ಏಕೆಂದರೆ ಆತನು ನಮ್ಮ ದೇವರು'' ಅಂದರು. 

ಆಗ ಯೆಹೋಶುವನು ಅವರಿಗೆ,""ಅದು ನಿಜವಲ್ಲ 
ನೀವು ಯೆಹೋವನ ಸೇವೆಯನ್ನು ಮುಂದುವರೆಸಿ 
ಕೊಂಡು ಹೋಗಲಾರಿರಿ. ನಮ್ಮ ದೇವರಾದ 
ಯೆಹೋವನು ಪವಿತ್ರನಾಗಿದ್ದಾನೆ; ತನ್ನ ಜನರು ಅನ್ಯ 
ದೇವರುಗಳನ್ನು ಪೂಜಿಸುವುದನ್ನು ಆತನು ದ್ವೇಷಿಸು 
ತ್ತಾನೆ. ಒಂದುವೇಳೆ ನೀವೇನಾದರೂ ಆತನ ವಿರುದ್ಧವಾಗಿ 
ತಿರುಗಿಕೊಂಡರೆ ಆತನು ನಿಮ್ಮನ್ನು ಕ್ಚ ಮಿಸುವುದಿಲ್ಲ 
ನೀವು ಯೆಹೋವನನ್ನು ಬಿಟ್ಟು ಅನ್ಯದೇವರುಗಳ ಸೇವೆ 
ಮಾಡಿದರೆ ಆತನು ನಿಮಗೆ ಕೇಡನ್ನು ಬರಮಾಡುವನು. 
ಯೆಹೋವನು ನಿಮ್ಮನ್ನು ನಾಶಮಾಡುತ್ತಾನೆ. ನಿಮ್ಮ 
ದೇವರಾದ ಯೆಹೋವನು ನಿಮಗೆ ಒಳ್ಳೆಯವ 
ನಾಗಿದ್ದಾನೆ. ಆದರೆ ನೀವು ಆತನಿಗೆ ವಿಮುಖರಾದರೆ 
ಆತನು ನಿಮ್ಮನ್ನು ನಾಶಮಾಡುತ್ತಾನೆ'' ಅಂದನು. 

2! ಆದರೆ ಜನರು, ""ಇಲ್ಲ! ನಾವು ಯೆಹೋವನ ಸೇವೆ 
ಮಾಡುತ್ತೇವೆ'' ಎಂದು ಹೇಳಿದರು. 

ಅದಕ್ಕೆ ಯೆಹೋಶುವನು, '"ನೀವು ನಿಮ್ಮನ್ನೂ ನಿಮ್ಮ 
ಸುತ್ತಲಿರುವ ಜನರನ್ನೂ ನೋಡಿರಿ. ನೀವು ಯೆಹೋವನ 
ಸೇವೆಯನ್ನೇ ಆರಿಸಿಕೊಂಡಿದ್ದೀರಿ ಎಂಬುದು ನಿಮ್ಮೆಲ್ಲರಿಗೆ 





ಯೆಹೋಶುವನು 24:23-33 


ಗೊತ್ತು ಮತ್ತು ಅದಕ್ಕೆ ನೀವು ಒಪ್ಪಿದ್ದೀರಿ. ನೀವೆಲ್ಲರೂ 
ಇದಕ್ಕೆ ಸಾಕ್ಟಿಯಾಗಿರುವಿರಾ?'' ಎಂದು ಕೇಳಿದನು. 

ಜನರು, ""ಹೌದು, ಇದು ನಿಜ! ನಾವೆಲ್ಲರು 
ಯೆಹೋವನ ಸೇವೆಯನ್ನೇ ಆರಿಸಿಕೊಂಡಿದ್ದೇವೆ'' ಎಂದು 
ಉತ್ತರಿಸಿದರು. 

ಚ ಆಗ ಯೆಹೋಶುವನು, ""ಹಾಗಾದರೆ ನಿಮ್ಮಲ್ಲಿರುವ 
ಸುಳ್ಳು ದೇವತೆಗಳನ್ನು ಎಸೆದುಬಿಡಿ. ಇಸ್ರೇಲರ ದೇವರಾದ 
ಯೆಹೋವನ ಕಡೆಗೆ ನಿಮ್ಮ ಹೃದಯಗಳನ್ನು ತಿರುಗಿಸಿ 
ಕೊಳ್ಳಿರಿ'' ಎಂದು ಹೇಳಿದನು. 

ಆಗ ಜನರು ಯೆಹೋಶುವನಿಗೆ, ""ನಾವು ನಮ್ಮ 
ದೇವರಾದ ಯೆಹೋವನ ಸೇವೆಯನ್ನೇ ಮಾಡುವೆವು. 
ನಾವು ಆತನ ಆಜ್ಜಿಯನ್ನು ಪಾಲಿಸುವೆವು'' ಎಂದರು. 

2 ಆದುದರಿಂದ ಯೆಹೋಶುವನು ಶೆಕೆಮಿನಲ್ಲಿ ಜನರಿ 
ಗಾಗಿ ಒಂದು ಒಡಂಬಡಿಕೆಯನ್ನು ಮಾಡಿದನು. ಅದು 
ಅವರಿಗೆ ಪಾಲಿಸಬೇಕಾದ ಒಂದು ವಿಧಿಯಾಯಿತು. 
25 ಯೆಹೋಶುವನು ಇವುಗಳನ್ನು ದೇವರ ಧರ್ಮಶಾಸ್ತ್ರ 
ಗ್ರಂಥದಲ್ಲಿ ಬರೆದನು. ಯೆಹೋಶುವನು ಅಲ್ಲಿದ್ದ ಒಂದು 
ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಈ ಒಡಂಬಡಿಕೆಗೆ ಸಾಕ್ಸಿ 
ಯಾಗಿ ಅದನ್ನು ಯೆಹೋವನ ಪವಿತ್ರವಾದ ಗುಡಾರದ 
ಹತ್ತಿರವಿದ್ದ ಓಕ್‌ ಮರದ ಕೆಳಗೆ ನಿಲ್ಲಿಸಿದನು. 

ಆಗ ಯೆಹೋಶುವನು ಜನರೆಲ್ಲರಿಗೆ, ""ನಾವು 
ಇಂದು ಹೇಳಿದ ಎಲ್ಲವನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಲು 
ಈ ಕಲ್ಲು ನಿಮಗೆ ಸಾಕ್ಸಿಯಾಗಿರುವುದು. ಇಂದು 
ಯೆಹೋವನು ನಮ್ಮೊಡನೆ ಮಾತನಾಡುತ್ತಿದ್ದಾಗ ಈ 
ಕಲ್ಲು ಇಲ್ಲಿಯೇ ಇತ್ತು ಅದಕ್ಕಾಗಿ ಈ ಕಲ್ಲು ಇಂದು ನಡೆದ 
ಸಂಗತಿಯನ್ನು ನೆನಫಿನಲ್ಲಿಡಲು ನಮಗೆ ಸಹಾಯಕ 
ವಾಗುವುದು. ನೀವು ನಿಮ್ಮ ದೇವರಾದ ಯೆಹೋವನಿಗೆ 
ವಿಮುಖರಾದರೆ ಈ ಕಲ್ಲೇ ನಿಮಗೆ ವಿರೋಧವಾಗಿ ಸಾಕ್ಷಿ 
ಹೇಳುವುದು'' ಎಂದು ಹೇಳಿದನು. ಬಳಿಕ ಯೆಹೋಶು 
ವನು ಜನರಿಗೆ ತಮ್ಮ ಮನೆಗಳಿಗೆ ಹೋಗುವಂತೆ ತಿಳಿಸಿ 
ದನು. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮತಮ್ಮ ಸ್ವನಾಡಿಗೆ 
ಹೊರಟು ಹೋದರು. 


316 


ಯೆಹೋಶುವನ ಮರಣ 

ಅದಾದ ಮೇಲೆ ನೂನನ ಮಗನಾದ ಯೆಹೋಶು 
ವನು ಮರಣ ಹೊಂದಿದನು. ಯೆಹೋಶುವನು ನೂರ 
ಹತ್ತು ವರ್ಷ ಬದುಕಿದನು. 

೫ ಯಹೋಶುವನನ್ನು ತಿಮ್ನತ್‌ ಸೆರಹದ ಅವನ 
ಸ್ವಂತ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಇದು 
ಎಫ್ರಾ,ಯೀಮ್‌ ಪರ್ವತ ಪ್ರದೇಶದಲ್ಲಿರುವ ಗಾಷ್‌ 
ಬೆಟ್ಟದ ಉತ್ತರದಿಕ್ಕಿನಲ್ಲಿದೆ. 

ಯೆಹೋಶುವನು ಜೀವಿಸಿದಾಗ ಇಸ್ರೇಲರು 
ಯೆಹೋವನ ಸೇವೆಮಾಡಿದರು; ಯೆಹೋಶುವನ 
ಮರಣಾನಂತರವೂ ಅವರು ಯೆಹೋವನ ಸೇವೆಯನ್ನು 
ಮುಂದುವರೆಸಿದರು. ಯೆಹೋವನು ಇಸ್ರೇಲರಿಗಾಗಿ 
ಮಾಡಿದ ಮಹತ್ಕಾರ್ಯಗಳನ್ನು ನೋಡಿದ್ದ ಅವರ 
ನಾಯಕರು ಜೀವಿಸಿದ್ದಾಗಲೂ ಇಸ್ರೇಲರು ಯೆಹೋವನ 
ಸೇವೆ ಮಾಡಿದರು. 





ಯೋಸೇಫನ ಎಲುಬುಗಳನ್ನು 
ಸ್ವದೇಶದಲ್ಲಿ ಹೂಳಿಟ್ಟದ್ದು 
32ಇಸ್ರೇಲರು ಈಜಿಫ್ಟಿನಿಂದ ಹೊರಟಾಗ ತಮ್ಮೊಂದಿಗೆ 
ಯೋಸೇಫನ ಎಲುಬುಗಳನ್ನೂ ತೆಗೆದುಕೊಂಡು ಬಂದಿ 
ದ್ದರು. ಅವರು ಯೋಸೇಫನ ಎಲುಬುಗಳನ್ನು ಶೆಕೆಮಿ 
ನಲ್ಲಿ ಹೂಳಿದರು. ಯಾಕೋಬನು ಶೆಕೆಮನ ತಂದೆ 
ಯಾದ ಹಮೋರನ ಗಂಡುಮಕ್ಕಳಿಂದ ನೂರು ಬೆಳ್ಳಿ 
ನಾಣ್ಯಗಳನ್ನು ಕೊಟ್ಟು ಕೊಂಡುಕೊಂಡ ಶೆಕೆಮ್‌ ಊರಿನ 
ಹೊಲದಲ್ಲಿ ಆ ಎಲುಬುಗಳನ್ನು ಹೂಳಿದರು. ಈ 
ಭೂಮಿಯು ಯೋಸೇಫನ ಮಕ್ಕಳದಾಗಿತ್ತು 
ಆರೋನನ ಮಗನಾದ ಎಲ್ಲಾಜಾರನು ಮರಣ 
ಹೊಂದಿದನು. ಗಿಬೇತ್‌ನಲ್ಲಿ ಎಲ್ಲಾಜಾರನನ್ನು ಸಮಾಧಿ 
ಮಾಡಲಾಯಿತು. ಗಿಬೇತ್‌ ಊರು ಎಫ್ರಾ,ಯೀಮ್‌ 
ಪರ್ವತ ಪ್ರಾಂತ್ಯದಲ್ಲಿತ್ತು. ಆ ಊರನ್ನು ಎಲ್ಲಾಜಾರನ 
ಮಗನಾದ ಫೀನೆಹಾಸನಿಗೆ ಕೊಡಲಾಗಿತ್ತು 


317 


ನ್ಯಾಯ 


ಕಾನಾನ್ಯರೊಂದಿಗೆ ಯೆಹೂದ್ಯರ ಯುದ್ಧ 
ಯೆಹೋಶುವನು ಮರಣ ಹೊಂದಿದ ನಂತರ 
1 ಇಸ್ರೇಲರು ಯೆಹೋವನಿಗೆ, ""ನಮ್ಮಲ್ಲಿ ಯಾವ ಕುಲ 
ದವರು ಮೊದಲು ಹೋಗಿ ಕಾನಾನ್ಯರ ವಿರುದ್ಧ ಯುದ್ಧ 
ಮಾಡಬೇಕು?'' ಎಂದು ಕೇಳಿದರು. 
ಯೆಹೋವನು ಇಸ್ರೇಲರಿಗೆ, " ಯೆಹೂದ ಕುಲ 
ದವರು ಹೋಗಲಿ. ಅವರು ಈ ದೇಶವನ್ನು ವಶಪಡಿಸಿ 
ಕೊಳ್ಳುವಂತೆ ನಾನು ಮಾಡುತ್ತೇನೆ'' ಎಂದು ಹೇಳಿದನು. 
ಯೆಹೂದ್ಯರು ತಮ್ಮ ಸಹೋದರರಾದ ಸಿಮೆಯೋನ್ಯ 
ರಿಂದ ಸಹಾಯವನ್ನು ಕೇಳಿದರು; ಯೆಹೂದ್ಯರು 
"ಸಹೋದರರೇ, ಯೆಹೋವನು ನಮ್ಮಲ್ಲಿ ಪ್ರತಿಯೊಬ್ಬ 
ರಿಗೂ ಸ್ವಲ್ಪಸ್ವಲ್ಪ ಭೂಮಿಯನ್ನು ಕೊಡುವುದಾಗಿ 
ವಾಗ್ದಾನ ಮಾಡಿದ್ದಾನೆ. ನೀವು ಬಂದು ನಮ್ಮ ಭೂಮಿ 
ಗಾಗಿ ಹೋರಾಡುವ ಯುದ್ಧದಲ್ಲಿ ಸಹಾಯ ಮಾಡಿದರೆ, 
ನಿಮ್ಮ ಭೂಮಿಗಾಗಿ ಹೋರಾಡುವ ಯುದ್ಧದಲ್ಲಿ ನಾವು 
ನಿಮಗೆ ಸಹಾಯ ಮಾಡುತ್ತೇವೆ'' ಎಂದು ಹೇಳಿದರು. 
ಸಿಮೆಯೋನ್ಯರು ತಮ್ಮ ಸಹೋದರರಾದ ಯೆಹೂದ್ಯರಿಗೆ 
ಯುದ್ಧದಲ್ಲಿ ಸಹಾಯ ಮಾಡಲು ಒಪ್ಪಿಕೊಂಡರು. 
ಯೆಹೋವನು ಕಾನಾನ್ಯರನ್ನೂ ಪೆರಿಜ್ಜೀಯರನ್ನೂ 
ಸೋಲಿಸುವುದರಲ್ಲಿ ಯೆಹೂದ್ಯರಿಗೆ ಸಹಾಯ ಮಾಡಿ 
ದನು. ಯೆಹೂದ್ಯರು ಬೆಜೆಕ್‌ ನಗರದಲ್ಲಿ ಹತ್ತು ಸಾವಿರ 
ಜನರನ್ನು ಕೊಂದುಹಾಕಿದರು. *ಯೆಹೂದ್ಯರು ಬೆಜೆಕ್‌ 
ನಗರದ ಅರಸನನ್ನು ಕಂಡುಹಿಡಿದು ಅವನೊಂದಿಗೆ 


ಸ್ಥಾಪಕರು 


ಅವರಿಗೆ ಮಾಡಿದಂತೆಯೇ ದೇವರು ಈಗ ನನಗೆ ಮಾಡು 
ತ್ತಿದ್ದಾನೆ'' ಎಂದು ಹೇಳಿದನು. ಯೆಹೂದ್ಯರು ಬೆಜೆಕ್‌ನ 
ಅರಸನನ್ನು ಜಿರುಸಲೇಮಿಗೆ ತೆಗೆದುಕೊಂಡು ಬಂದರು; 
ಅವನು ಅಲ್ಲಿ ಸತ್ತು ಹೋದನು. 

ಯೆಹೂದ್ಯರು ಜಿರುಸಲೇಮಿನ ವಿರುದ್ಧ ಯುದ್ಧ 
ಮಾಡಿ ಅದನ್ನು ಗೆದ್ದುಕೊಂಡರು. ಯೆಹೂದ್ಯರು ಜೆರುಸ 
ಲೇಮಿನ ಜನರನ್ನು ಖಡ್ಗಗಳಿಂದ ಕೊಂದು ನಗರವನ್ನು 
ಸುಟ್ಟುಹಾಕಿದರು. ತರುವಾಯ ಯೆಹೂದ್ಯರು ಉಳಿದಿ 
ರುವ ಕಾನಾನ್ಯರೊಂದಿಗೆ ಯುದ್ಧಮಾಡಲು ಹೋದರು. 
ಆ ಕಾನಾನ್ಯರು ಬೆಟ್ಟಪ್ರದೇಶ, ನೆಗೆವ್‌ ಮತ್ತು ಪಶ್ಚಿಮದ 
ಇಳಕಲಿನ ಪ್ರದೇಶದಲ್ಲಿ ವಾಸ ಮಾಡಿಕೊಂಡಿದ್ದರು. 

ತರುವಾಯ ಯೆಹೂದ್ಯರು ಹೆಬ್ರೋನ್‌ ನಗರ 
ದಲ್ಲಿದ್ದ ಕಾನಾನ್ಯರೊಂದಿಗೆ ಯುದ್ಧಮಾಡಲು 
ಹೋದರು. (ಹೆಬ್ರೋನ್‌ ನಗರವನ್ನು ಕಿರ್ಯತರ್ಬ 
ಎಂದು ಕರೆಯುತ್ತಿದ್ದರು.) ಯೆಹೂದ್ಯರು ಶೇಷ್ಠ, 
ಅಹೀಮನ್‌ ಮತ್ತು ತಲ್ಕ್ಮೈ್‌ ಎಂಬವರನ್ನು ಸೋಲಿಸಿ 
ಬಿಟ್ಟರು. 


ಕಾಲೇಬ್‌ ಮತ್ತು ಅವನ ಮಗಳು 
!! ಯೆಹೂದ್ಯರು ಆ ಸ್ಥಳವನ್ನು ಬಿಟ್ಟು ದೆಬೀರ ನಗರಕ್ಕೆ 
ವಿರುದ್ಧವಾಗಿ ಯುದ್ಧಮಾಡಲು ಹೋದರು. (ದೆಬೀರಕ್ಕೆ 
ಮುಂಚೆ ಕಿರ್ಯತ್‌ಸೇಫೆರ್‌ ಎಂಬ ಹೆಸರಿತ್ತು.) 


'೭ಯೆಹೂದ್ಯರು ಯುದ್ಧ ಆರಂಭಿಸುವ ಮುನ್ನ 





ಯುದ್ಧಮಾಡಿ ಸೋಲಿಸಿದರು. ಯೆಹೂದ್ಯರು ಕಾನಾನ್ಯ 
ರನ್ನೂ ಪೆರಿಜ್ಜೀಯರನ್ನೂ ಸೋಲಿಸಿದರು. 

ಬೆಜಿಕ್‌ನ ಅರಸನು* ತಪ್ಪಿಸಿಕೊಳ್ಳಲು ಪ್ರಯತ್ನ 
ಮಾಡಿದನು. ಆದರೆ ಯೆಹೂದ್ಯರು ಅವನನ್ನು ಬೆನ್ನಟ್ಟಿ 
ಹಿಡಿದು ಅವನ ಕೈಕಾಲುಗಳ ಹೆಬ್ಬೆರಳುಗಳನ್ನು ಕತ್ತರಿಸಿ 
ಬಿಟ್ಟರು. ಆಗ ಬೆಜಿಕ್‌ನ ಅರಸನು, ""ನಾನು ಎಪ್ಪತ್ತು 
ಮಂದಿ ಅರಸರ ಕೈಕಾಲಿನ ಹೆಬ್ಬೆರಳುಗಳನ್ನು ಕತ್ತರಿಸಿ 
ಬಿಟ್ಟಿದ್ದೆ. ಆ ಅರಸರು ನನ್ನ ಮೇಜಿನ ಕೆಳಗೆ ಬೀಳುವ 
ಆಹಾರದ ಚೂ ರುಗಳನ್ನು ತಿನ್ನುವಂತೆ ಮಾಡಿದ್ದೆ ನಾನು 





ಬೆಜಿಕಿನ ಅರಸು ""ಅದೋನೀ ಬೆಜಿಕ್‌'' ಎಂದು ಹೆಸರಿರಬಹುದು. 


ಕಾಲೇಬನು ಜನರಿಗೆ, ""ಕಿರ್ಯತ್‌ ಸೇಫೆರನ್ನು ಗೆದ್ದು 
ಕೊಳ್ಳಬೇಕೆಂಬುದು ನನ್ನ ಇಚ್ಛೆ. ಆ ನಗರದ ಮೇಲೆ ಧಾಳಿ 
ಮಾಡಿ ಅದನ್ನು ಗೆದ್ದುಕೊಟ್ಟವನಿಗೆ ನಾನು ನನ್ನಮಗಳಾದ 
ಅಕ್ಬಾಳನ್ನು ಮದುವೆ ಮಾಡಿಕೊಡುತ್ತೇನೆ'' ಎಂದು 
ಹೇಳಿದನು. 

!3ಕಾಲೇಬನಿಗೆ ಕೆನಜನೆಂಬ ತಮ್ಮನಿದ್ದನು. ಕೆನಜನಿಗೆ 
ಒತ್ತೀಯೇಲನೆಂಬ ಮಗನಿದ್ದನು. ಒತ್ತೀಯೇಲನು 
ಕಿರ್ಯತ್‌ಸೇಫೆರನ್ನು ಗೆದ್ದುಕೊಂಡನು. ಅದಕ್ಕಾಗಿ 





ಶೇಷ, ಅಹೀಮನ್‌ ಮತ್ತು ತಲ್ಮೈ ಈ ಮೂವರು ಅನಾಕನ ಮಕ್ಕಳು. 
ಅವರು ದೈತ್ಯರಾಗಿದ್ದರು. ನೋಡಿರಿ ಅರಣ್ಯಕಾಂಡ 13:22 


ನ್ಯಾಯಸ್ಸಾ; ಪಕರು 1:14-27 


ಕಾಲೇಬನು ತನ್ನ ಮಗಳಾದ ಅಕ್ಷಾಳನ್ನು ಒತ್ತೀಯೇಲನ 
ಜೊತೆ ಮದುವೆ ಮಾಡಿಕೊಟ್ಟನು. 

'“ಅಕ್ಟಾಳು ಒತ್ನಿಯೇಲನ ಜೊತೆ ವಾಸಿಸಲು 
ಹೋದಳು. ಒತ್ಲೀಯೇಲನು ಅಕ್ಬಾಳಿಗೆ* ""ನಿನ್ನ ತಂದೆ 
ಯಿಂದ ಸ್ವಲ್ಪ ಭೂಮಿಯನ್ನು ಕೇಳು'' ಎಂದು ಹೇಳಿ 
ದನು. ಅಕ್ಬಾಳು ತನ್ನ ತಂದೆಯ ಹತ್ತಿರ ಹೋದಳು. ಅವಳು 
ತನ್ನ ಕತ್ತೆಯ ಮೇಲಿಂದ ಇಳಿದಾಗ, ""ನಿನಗೇನು 
ಬೇಕು?'' ಎಂದು ಕಾಲೇಬನು ಕೇಳಿದನು. 

ಅದಕ್ಕೆ ಅವಳು, ""ನನಗೊಂದು ದಾನ ಕೊಡ 
ಬೇಕು.* ನೀನು ನನಗೆ ನೆಗೆವಿನಲ್ಲಿ ನೀರಿಲ್ಲದ ಮರು 
ಭೂಮಿಯನ್ನು ಕೊಟ್ಟಿರುವೆ. ದಯವಿಟ್ಟು ನನಗೆ ಸ್ವಲ್ಪ 
ನೀರಿನ ಬುಗ್ಗೆಗಳಿರುವ ಭೂಮಿಯನ್ನು ಕೊಡು'' 
ಎಂದಳು. ಅವಳು ಕೇಳಿಕೊಂಡಂತೆಯೇ ಕಾಲೇಬನು 
ಅವಳಿಗೆ ಮೇಲಿನ ಮತ್ತು ಕೆಳಗಿನ ಬುಗ್ಗೆಗಳನ್ನು ಕೊಟ್ಟನು. 

'6ಕೇನ್ಯರು (ಕೇನ್ಯರು ಮೋಶೆಯ ಮಾವನ ಗೋತ್ರ, 
ದವರಾಗಿದ್ದರು.) ಖರ್ಜೂರ ನಗರವನ್ನು (ಜಿರಿಕೋ 
ವನ್ನು) ಬಿಟ್ಟು ಯೆಹೂದ್ಯರ ಸಂಗಡ ಹೋದರು. ಅವರು 
ನೆಗೆವಿನಲ್ಲಿ ಅರಾದ್‌ ನಗರದ ಹತ್ತಿರವಿದ್ದ ಯೆಹೂದ ಅರ 
ಣ್ಯಕ್ಕೆ ಬಂದು ಅಲ್ಲಿನ ಜನರ ಸಂಗಡ ವಾಸ ಮಾಡಿದರು. 

!'ಕಾನಾನ್ಯರಾಗಿದ್ದ ಕೆಲವರು ಚಿಫತ್‌ ಎಂಬ ನಗರದಲ್ಲಿ 
ವಾಸಮಾಡಿಕೊಂಡಿದ್ದರು. ಯೆಹೂದ್ಯರು ಮತ್ತು ಸಿಮೆ 
ಯೋನ್ಯರು ಆ ಕಾನಾನ್ಯರ ಮೇಲೆ ಧಾಳಿಮಾಡಿ ಆ 
ನಗರವನ್ನು ಸಂಪೂರ್ಣವಾಗಿ ನಾಶಮಾಡಿದರು; ಅಲ್ಲದೆ 
ಆ ನಗರಕ್ಕೆ ಹೊರ್ಮಾ* ಎಂದು ಹೆಸರಿಟ್ಟರು. 

"ಯೆಹೂದ್ಯರು ಗಾಜಾ ನಗರವನ್ನೂ ಅದರ ಸುತ್ತ 
ಮುತ್ತಲಿನ ಎಲ್ಲಾ ಸಣ್ಣ ಪಟ್ಟಣಗಳನ್ನೂ ಸ್ವಾಧೀನಪಡಿಸಿ 
ಕೊಂಡರು. ಯೆಹೂದ್ಯರು ಅಷ್ಕಲೋನ್‌ ಮತ್ತು 
ಎಕ್ರೋನ್‌ ನಗರಗಳನ್ನೂ ಅವುಗಳ ಸುತ್ತಮುತ್ತಲಿನ 


318 


ಮಾಡಿದ್ದನು. ಆದುದರಿಂದ ಆ ಭೂಮಿಯನ್ನು 
ಕಾಲೇಬನ ಕುಟುಂಬದವರಿಗೆ ಕೊಡಲಾಯಿತು. 
ಕಾಲೇಬನ ಜನರು ಅನಾಕನ ಮೂರುಜನ ಮಕ್ಕಳನ್ನು” 
ಆ ಪ್ರದೇಶದಿಂದ ಬಲವಂತವಾಗಿ ಹೊರಗಟ್ಟಿದರು. 


ಬೆನ್ಯಾಮೀನನ ಜನರು ಜಿರುಸಲೇಮಿನಲ್ಲಿ ನೆಲೆಸಿದರು 
2! ಬೆನ್ಯಾಮೀನನ ಕುಲದವರಿಗೆ ಯೆಬೂಸಿಯರನ್ನು 
ಜಿರುಸಲೇಮಿನಿಂದ ಹೊರದೂಡುವುದು ಸಾಧ್ಯವಾಗ 
ಲಿಲ್ಲ. ಅದಕ್ಕಾಗಿ ಇಂದಿನವರೆಗೂ ಅವರು ಬೆನ್ಯಾಮೀನ 
ರೊಡನೆ ಜಿರುಸಲೇಮಿನಲ್ಲಿಯೇ ವಾಸವಾಗಿದ್ದಾರೆ. 


ಯೋಸೇಫನ ವಂಶದವರು ಬೇತೇಲನ್ನು 
ವಶಪಡಿಸಿಕೊಂಡರು 

22-ಚಿಯೋಸೇಫನ ಕುಲದವರು ಬೇತೇಲ್‌ ನಗರದ 
ಮೇಲೆ ದಾಳಿಮಾಡಲು ಹೋದರು. (ಹಿಂದೆ ಬೇತೇಲನ್ನು 
ಲೂಜ್‌ ಎಂದು ಕರೆಯುತ್ತಿದ್ದರು.) ಯೆಹೋವನು 
ಯೋಸೇಫನ ಕುಲದವರ ಸಂಗಡ ಇದ್ದನು. ಯೋಸೇಫನ 
ಕುಲದವರು ಬೇತೇಲ್‌ ನಗರಕ್ಕೆ ಕೆಲವು ಜನ ಗೂಢಚಾರ 
ರನ್ನು ಕಳುಹಿಸಿದರು. ಇವರು ಬೇತೇಲ್‌ ನಗರವನ್ನು ವಶ 
ಪಡಿಸಿಕೊಳ್ಳುವ ಮಾರ್ಗಗಳ ಬಗ್ಗೆ ಯೋಚಿಸುತ್ತಿದ್ದರು. 
ಚಟ್ಟ ಗೂಢಚಾರರು ಬೇತೇಲ್‌ ನಗರದಲ್ಲಿ ಸಂಚರಿಸುತ್ತಿ 
ದ್ಹಾಗ ಒಬ್ಬನು ನಗರದಿಂದ ಹೊರಬರುವುದನ್ನು 
ನೋಡಿದರು. ಗೂಢಚಾರರು ಅವನಿಗೆ, "ನಮಗೆ ಈ 
ನಗರದೊಳಗೆ ಹೋಗಲು ಮಾಡಿರುವ ಗುಪ್ತಮಾರ್ಗ 
ವನ್ನು ತೋರಿಸು. ನಾವು ಈ ಪಟ್ಟಣದ ಮೇಲೆ ಧಾಳಿ 
ಮಾಡಬೇಕೆಂದಿದ್ದೇವೆ. ನೀನು ನಮಗೆ ಸಹಾಯ 

ಮಾಡಿದರೆ ನಿನಗೆ ದಯೆತೋರುವೆವು'' ಎಂದರು. 
ಅವನು ಗೂಢಚಾರರಿಗೆ ಗುಪ್ತಮಾರ್ಗವನ್ನು ತೋರಿ 





ಎಲ್ಲಾ ಸಣ್ಣಪುಟ್ಟ ಪಟ್ಟಣಗಳನ್ನೂ ಸಹ ಸ್ವಾಧೀನಪಡಿಸಿ 
ಕೊಂಡರು. 

ಯೆಹೂದ್ಯರು ಯುದ್ದಮಾಡುವಾಗ ಯೆಹೋವನು 
ಅವರ ಸಂಗಡ ಇದ್ದುದರಿಂದ ಅವರು ಬೆಟ್ಟಪ್ರದೇಶವ 
ನ್ನೆಲ್ಲಾ ಸ್ವಾಧೀನಪಡಿಸಿಕೊಂಡರು. ಆದರೆ ಕಣಿವೆಯಲ್ಲಿ 
ವಾಸಮಾಡುತ್ತಿದ್ದ ಜನರಲ್ಲಿ ಕಬ್ಬಿಣದ ರಥಗಳಿದ್ದುದ 
ರಿಂದ ಯೆಹೂದ್ಯರು ಅವರನ್ನು ಸೋಲಿಸಲಾಗಲಿಲ್ಲ. 

ಹೆಬ್ರೋನಿಗೆ ಸಮೀಪದಲ್ಲಿರುವ ಭೂಮಿಯನ್ನು 
ಕಾಲೇಬನಿಗೆ ಕೊಡುವುದಾಗಿ ಮೋಶೆಯು ವಾಗ್ದಾನ 





ಒತ್ತೀಯೇಲನು ಅಕ್ಷಾಳಿಗೆ ಅಥವಾ "'ಅಕ್ಸಾಳು ಒತ್ತೀಯೇಲನಿಗೆ.'' 


ನನಗೊಂದು ... ಕೊಡಬೇಕು ಅಥವಾ ""ದಯವಿಟ್ಟು ನನ್ನನ್ನು 
ಸ್ಟಾಗತಿಸು'' ಅಥವಾ ""ನನಗೊಂದು ನೀರಿನ ಬುಗ್ಗೆಯನ್ನು ಕೊಡು.'' 


ಹೊರ್ಮಾ ಇದು "'ಸಂಪೂರ್ಣ ನಾಶಮಾಡು'' ಎಂಬ ಅರ್ಥಬರುವ 
ಶಬ್ದದಂತೆ ಇದೆ. 


ಸಿದನು. ಯೋಸೇಫನ ಕುಲದವರು ಬೇತೇಲ್‌ ನಿವಾಸಿ 
ಗಳನ್ನು ತಮ್ಮ ಖಡ್ಗಗಳಿಂದ ಸಂಹರಿಸಿದರು. ಆದರೆ 
ಅವರು ತಮಗೆ ಸಹಾಯ ಮಾಡಿದ ಆ ಮನುಷ್ಯನನ್ನೂ 
ಅವನ ಕುಟುಂಬದವರನ್ನೂ ಕೊಲ್ಲದೆ ಕಳುಹಿಸಿಬಿಟ್ಟರು. 
2663 ಮನುಷ್ಯನು ಹಿತ್ತಿಯರ ದೇಶಕ್ಕೆ ಹೋಗಿ ಅಲ್ಲೊಂದು 
ನಗರವನ್ನು ಕಟ್ಟಿದನು. ಅದಕ್ಕೆ ಲೂಜ್‌ ಎಂದು ಹೆಸರಿ 
ಟ್ವನು. ಇಂದಿಗೂ ಆ ಪಟ್ಟಣದ ಹೆಸರು ಲೂಜ್‌ ಎಂದೇ 
ಇದೆ. 


ಕಾನಾನ್ಯರ ವಿರುದ್ಧ ಯುದ್ಧ 
2ಬೇತ್‌ಷೆಯಾನ್‌, ತಾನಾಕ್‌, ದೋರ್‌, 
ಇಬ್ಲೆಯಾಮ್‌, ಮೆಗಿದ್ದೋ ನಗರಗಳಲ್ಲಿ ಮತ್ತು ಅವುಗಳ 
ಸುತ್ತಮುತ್ತಲಿನ ಸಣ್ಣ ಪಟ್ಟಣಗಳಲ್ಲಿ ಕಾನಾನ್ಯರು 





ಮೂರುಜನ ಮಕ್ಕಳು ಶೇಷ್ಠೆ, ಅಹೀಮನ್‌ ಮತ್ತು ತಲ್ಕೆ. 


319 


ವಾಸವಾಗಿದ್ದರು. ಕಾನಾನ್ಯರನ್ನು ಈ ನಗರಗಳಿಂದ 
ಹೊರದೂಡುವುದು ಮನಸ್ಸೆಕುಲದವರಿಗೆ ಸಾಧ್ಯವಾಗ 
ಲಿಲ್ಲ. ಆದುದರಿಂದ ಕಾನಾನ್ಯರು ನೆಲೆನಿಂತರು. ಅವರು 
ತಮ್ಮ ಮನೆಗಳನ್ನು ಬಿಡಲು ಸಮ್ಮ; ತಿಸಲಿಲ್ಲ. 28 ಅನಂತರ 
ಇಸ್ರೆ, ಬಹ ಪ್ರಬಲರಾಗಿ ಚ ಜಿ 'ಕಾನಾನ್ಯ ರನ್ನು 
ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡರು. ಆನ್‌ ಎಲ್ಲ 
ಕಾನಾನ್ಯರನ್ನೂ ಅವರ ಮನೆಗಳಿಂದ ಹೊರಗಟ್ಟಲು 
ಇಸ್ರೇಲರಿಗೆ ಸಾಧ್ಯವಾಗಲಿಲ್ಲ. 
ಔಎಫ್ರಾಯೀಮ್‌ ಕುಲದವರಿಗೂ ಹೀಗೆಯೇ 
ಆಯಿತು. ಕಾನಾನ್ಯರು ಗೆಜೆರಿನಲ್ಲಿ ವಾಸಮಾಡಿಕೊಂಡಿ 
ದ್ದರು. ಎಫ್ರಾಯೀಮ್‌ ಜನರಿಂದ ಕಾನಾನ್ಯರೆಲ್ಲರೂ 
ಪ ಪ್ರದೇಶವನ್ನು ಬಿಟ್ಟು ಹೋಗುವಂತೆ ಮಾಡಲು 
ಹನ $ವಾಗಲಿಲ್ಲ. ಆದುದರಿಂದ ಕಾನಾನ್ಯರು ಗೆಜೆರಿನಲ್ಲಿ 
ಫ್ರಾಯೀಮ್ಯ 'ರೊಂದಿಗೆ ನೆಲೆಸಿದರು. 
ಟು ರ ಸಂಗಡವೂ ಹೀಗೆಯೇ ಆಯಿತು. 
ಕಿಟ್ರೋನ್‌ ಮತ್ತು ನಹಲೋಲ್‌ ನಗರಗಳಲ್ಲಿ ಕೆಲವು 
ಕಾನಾನ್ಯರು ವಾಸಮಾಡಿಕೊಂಡಿದ್ದರು. ಜೆಬುಲೂನ್ಯರು 
ಅವರನ್ನು ಆ ಪ್ರದೇಶದಿಂದ ಹೊರದೂಡಲಿಲ್ಲ. ಆ 
ಕಾನಾನ್ಯರು ಅಲ್ಲಿಯೇ ಉಳಿದುಕೊಂಡು ಜೆಬುಲೂನ್ಯ 
ರೊಂದಿಗೆ ವಾಸಮಾಡಿದರು. ಆದರೆ ಜೆಬುಲೂನ್ಯರು 
ಅವರನ್ನು ತಮ್ಮ ಗುಲಾಮರಂತೆ ಕೆಲಸ ಮಾಡಲು 
ಹಚ್ಚಿದರು. 
3'ಅಶೇರ್ಯರು ಅಕ್ಕೋ, ಚೀದೋನ್‌, ಅಹ್ಲಾಬ್‌, 
ಅಕ್ಡೀಬ್‌, ಹೆಲ್ಬಾ, ಅಫೀಕ್‌, ರೆಹೋಬ್‌ ಎಂಬ ನಗರ 
ಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಲಿಲ್ಲ. 32 ಅಶೇರ್ಯರು 
ತಮ್ಮ ಪ್ರದೇಶವನ್ನು ಬಿಡುವಂತೆ ಕಾನಾನ್ಯರನ್ನು ಒತ್ತಾಯಿ 
ಸಲಿಲ್ಲ. ಹೀಗಾಗಿ ಕಾನಾನ್ಯರು ಅಶೇರ್ಯರೊಡನೆ ಇರ 
ತೊಡಗಿದರು. ನಫ್ತಾಲ್ಯರಿಗೂ ಹೀಗೆಯೇ ಆಯಿತು. 
ನಫ್ತಾಲ್ಯರು ಅಲ್ಲಿಯ ಜನರನ್ನು ಬೇತ್‌ಷೆಮೆಷ್‌, 
ಬೇತನಾತ್‌ ನಗರಗಳಿಂದ ಹೊರದೂಡಲಿಲ್ಲ ಹೀಗಾಗಿ 
ನಫ್ತಾಲ್ಯರು ಆ ನಗರಗಳ ಜನರೊಡನೆ ವಾಸಮಾಡ 
ತೊಡಗಿದರು. ಆ ಕಾನಾನ್ಯರು ನಫ್ತಾಲ್ಯರ ಗುಲಾಮರಾಗಿ 
ಕೆಲಸಮಾಡಿ ಕೊಂಡಿದ್ದರು. 
3*ಅಮೋರಿಯರು ದಾನ್‌ಕುಲದವರನ್ನು ಬೆಟ್ಟ 
ಪ್ರದೇಶದಲ್ಲಿಯೇ ವಾಸಿಸುವಂತೆ ಮಾಡಿದರು. ಅಮೋರಿ 
ಯರು ಕಣಿವೆಗೆ ಬರಲು ಅವಕಾಶಕೊಡಲಿಲ್ಲವಾದ್ದರಿಂದ 
ದಾನ್‌ ಕುಲದವರು ಬೆಟ್ಟಪ್ರ ದೇಶದಲ್ಲಿಯೇ ಉಳಿಯ 
ಬೇಕಾಯಿತು. 3 ಅಮೋರಿಯರು ಹರ್‌ಹೆರೆಸ್‌ ಪರ್ವತ, 
ಅಯ್ಯಾಲೋನ್‌ ಮತ್ತು ಶಾಲ್ಬೀಮ್‌ಗಳಲ್ಲಿ ವಾಸಿಸ 
ಬೇಕೆಂದು ನಿರ್ಧರಿಸಿದರು. ತರುವಾಯ ಯೋಸೇಫ್ಯರು 
ಪ್ರಬಲರಾದರು. ಆಗ ಅವರು ಅಮೋರಿಯರನ್ನು ತಮ್ಮ 
ಗುಲಾಮರನ್ನಾಗಿ ಮಾಡಿಕೊಂಡರು. 3 ಅಮೋರಿಯರ 
ಪ್ರದೇಶವು ಸ್ಕಾರ್ಪಿಯನ್‌ ಕಣಿವೆಯಿಂದ ಸೇಲಾದವರೆಗೆ 


ನ್ಯಾಯಸ್ಸಾ; ಪಕರು 1:28-2:8 


ಮತ್ತು ಸೇಲಾದಿಂದ ಮುಂದೆ ಬೆಟ್ಟಪ್ರದೇಶಗಳವರೆಗೆ 
ಹಬ್ಬಿತ್ತು 


ಬೋಕೀಮಿನಲ್ಲಿ ಯೆಹೋವನ ದೂತನು 

ಯೆಹೋವನ ದೂತನು ಗಿಲ್ಲಾಲ್‌ ನಗರದಿಂದ 

ಬೋಕೀಮ್‌ ನಗರದವರೆಗೆ ಹೋದನು. ಆ 
ದೂತನು ಇಸ್ರೇಲರಿಗೆ ಯೆಹೋವನ ಒಂದು ಸಂದೇಶ 
ವನ್ನು ತಿಳಿಸಿದನು. ಆ ಸಂದೇಶವು ಹೀಗಿದೆ: ""ನಾನು 
ನಿಮ್ಮನ್ನು ಈಜಿಷ್ಟಿನಿಂದ ಬಿಡಿಸಿ ಹೊರಗೆ ತಂದೆ. ನಾನು 
ನಿಮ್ಮ ಪೂರ್ವಿಕರಿಗೆ ವಾಗ್ದಾನ ಮಾಡಿದ ಪ್ರದೇಶಕ್ಕೆ 
ನಿಮ್ಮನ್ನು ಕರೆದುಕೊಂಡು ಬಂದೆನು. "ನಾನು 
ನಿಮ್ಮೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು 
ಎಂದಿಗೂ ಮುರಿಯುವುದಿಲ್ಲ. ಆದರೆ ಅದಕ್ಕೆ ಪ್ರತಿ 
ಯಾಗಿ ನೀವು ಈ ಪ್ರದೇಶದಲ್ಲಿ ವಾಸಮಾಡುತ್ತಿರುವ 
ಜನಗಳೊಂದಿಗೆ ಯಾವ ಒಪ್ಪಂದವನ್ನೂ ಮಾಡಿಕೊಳ್ಳ 
ಬಾರದು. ಅವರ ಯಜ್ಞವೇದಿಕೆಗಳನ್ನು ನಾಶಮಾಡ 
ಬೇಕು' ಎಂದು ನಾನು ನಿಮಗೆ ಹೇಳಿದ್ದೆ. ಆದರೆ ನೀವು 
ನನಗೆ ವಿಧೇಯರಾಗಲಿಲ್ಲ. 

*""ಆದ್ದರಿಂದ ನಾನು ನಿಮಗೆ ಹೇಳುವುದೇನಂದರೆ, "ಈ 
ಪ್ರದೇಶವನ್ನು ಬಿಟ್ಟುಹೋಗುವಂತೆ ನಾನು ಈ ಜನರನ್ನು 
ಬಲವಂತ ಮಾಡುವುದಿಲ್ಲ. ಈ ಜನರು ನಿಮಗೊಂದು 
ಸಮಸ್ಯೆಯಾಗುತ್ತಾರೆ. ಅವರು ನಿಮಗೊಂದು ಉರು 
ಲಾಗುತ್ತಾರೆ. ಅವರ ಸುಳ್ಳು ದೇವರುಗಳು ನಿಮಗೆ ಬಲೆ 
ಯಂತೆ ಉರುಲಾಗುತ್ತವೆ.'' 

*ದೂತನು ಜನರಿಗೆ ಯೆಹೋವನ ಈ ಸಂದೇಶವನ್ನು 
ಕೊಟ್ಟ ಮೇಲೆ ಜನರು ಗಟ್ಟಿಯಾಗಿ ಅತ್ತರು. ಆದುದ 
ರಿಂದ ಇಸ್ರೇಲರು ತಾವು ಗೋಳಾಡಿದ ಸ್ಥಳಕ್ಕೆ 
ಬೋಕೀಮ್‌* ಎಂದು ಕರೆದರು. ಬೋಕೀಮಿನಲ್ಲಿ 
ಇಸ್ರೇಲರು ಯೆಹೋವನಿಗೋಸ್ಕರ ಯಜ್ಞ ಮಾಡಿದರು. 


ಅವಿಧೇಯತೆ ಮತ್ತು ಸೋಲು 

ಯೆಹೋಶುವನು ಜನರನ್ನು ತಮ್ಮ ಮನೆಗಳಿಗೆ 
ಹೋಗಲು ಹೇಳಿದನು. ಪ್ರತಿಯೊಂದು ಕುಲದವರು 
ವಾಸಮಾಡಲು ತಮ್ಮತಮ್ಮ ಪ್ರದೇಶಕ್ಕೆ ಹೋದರು. 
7ಯೆಹೋಶುವನು ಜೀವಂತವಿರುವವರೆಗೆ ಇಸ್ರೇಲರು 
ಯೆಹೋವನನ್ನು ಸೇವಿಸಿದರು. ಯೆಹೋಶುವನ 
ಮರಣಾನಂತರ ಬದುಕಿದ್ದ ಹಿರಿಯರ ಜೀವಮಾನ 
ದಲ್ಲಿಯೂ ಇಸ್ರೇಲರು ಯೆಹೋವನ ಸೇವೆಯನ್ನು 
ಮುಂದುವರಿಸಿಕೊಂಡು ಬಂದರು. ಈ ಹಿರಿಯರು 
ಇಸ್ರೇಲರಿಗಾಗಿ ಯೆಹೋವನು ಮಾಡಿದ ಎಲ್ಲಾ ಮಹತ್ಕಾ 
ರ್ಯಗಳನ್ನು ನೋಡಿದ್ದರು. *ನೂನನ ಮಗನಾದ ಮತ್ತು 








ಬೋಕೀಮ್‌ ಇದರ ಅರ್ಥ ""ಜನರು ಅಳುವುದು.” 


ನ್ಯಾಯಸ್ಥಾಪಕರು 2:9-3:2 


ಯೆಹೋವನ ಸೇವಕನಾದ ಯೆಹೋಶುವನು ನೂರ 
ಹತ್ತು ವರ್ಷ ಬದುಕಿ ಮರಣಹೊಂದಿದನು.ಇಸ್ರೇಲರು 
ಯೆಹೋಶುವನನ್ನು ಅವನ ಸ್ವಾಸ್ಥ್ಯ ಭೂಮಿಯಲ್ಲಿ 
ಸಮಾಧಿ ಮಾಡಿದರು. ಅದು ಎಫ್ರಾಯೀಮ್‌ ಬೆಟ್ಟ 
ಪ್ರದೇಶದಲ್ಲಿರುವ ಗಾಷ್‌ ಬೆಟ್ಟದ ಉತ್ತರ ಡಿಕ್ಕಿನಲ್ಲಿ 
ತಿಮ್ನತ್‌ ಹೆರೆಸಿನಲ್ಲಿತ್ತು 

'0ಈ ಪೀಳಿಗೆಯವರೆಲ್ಲರು ಸತ್ತುಹೋದ ಮೇಲೆ 
ಮುಂದಿನ ಪೀಳಿಗೆಯು ಬೆಳೆಯಿತು. ಈ ಹೊಸ ಪೀಳಿಗೆಗೆ 
ಯೆಹೋವನ ಬಗ್ಗೆ ಮತ್ತು ಯೆಹೋವನು ಇಸ್ರೇಲಿನ 
ಜನರಿಗಾಗಿ ಮಾಡಿದ ಮಹತ್ಕಾರ್ಯಗಳ ಬಗ್ಗೆ ಏನೂ 
ಗೊತ್ತಿರಲಿಲ್ಲ. ''ಇಸ್ರೇಲಿನ ಜನರು ದುಷ್ಕತ್ಯಗಳನ್ನು 
ಮಾಡಿದರು ಮತ್ತು ಸುಳ್ಳುದೇವರಾದ ಬಾಳನ" ಸೇವೆ 
ಮಾಡಿದರು. ಯೆಹೋವನು ಇಸ್ರೇಲರ ಈ ದುಷ್ಕೃತ್ಯ 
ಗಳನ್ನು ನೋಡಿದನು. '`ಯೆಹೋವನು ಇಸ್ರೇಲರನ್ನು 
ಈಜಿಷ್ಟಿನಿಂದ ಬಿಡಿಸಿಕೊಂಡು ಬಂದಿದ್ದನು. ಅವರ 
ಪೂರ್ವಿಕರು ಯೆಹೋವನನ್ನು ಆರಾಧಿಸುತ್ತಿದ್ದರು. 
ಆದರೆ ಇಸ್ರೇಲರು ಯೆಹೋವನನ್ನು ಅನುಸರಿಸದೆ ತಮ್ಮ 
ಸುತ್ತಮುತ್ತಲಿನ ಜನರ ಸುಳ್ಳುದೇವರುಗಳನ್ನು ಪೂಜಿ 
ಸಲು ಆರಂಭಿಸಿದರು. ಆದ್ದರಿಂದ ಯೆಹೋವನಿಗೆ 
ಕೋಪ ಬಂತು. !*ಇಸ್ರೇಲರು ಯೆಹೋವನನ್ನು ಅನುಸ 
ರಿಸದೆ ಬಾಳ್‌ ದೇವರನ್ನೂ ಅಷ್ಟೋರೆತ್‌* ದೇವತೆ 
ಯನ್ನೂ ಪೂಜಿಸತೊಡಗಿದರು. 

ಯೆಹೋವನು ಇಸ್ರೇಲರ ಮೇಲೆ ಕೋಪ 
ಗೊಂಡನು. ಶತ್ರುಗಳು ಇಸ್ರೇಲರ ಮೇಲೆ ದಾಳಿಮಾಡಿ 
ಅವರ ಸ್ವತ್ತನ್ನು ತೆಗೆದುಕೊಳ್ಳುವಂತೆ ಯೆಹೋವನು 
ಮಾಡಿದನು. ಸುತ್ತಮುತ್ತಲಿದ್ದ ಅವರ ಶತ್ರುಗಳು 
ಅವರನ್ನು ಸೋಲಿಸುವಂತೆ ಯೆಹೋವನು ಮಾಡಿದನು. 
ಇಸ್ರೇಲರು ಶತ್ರುಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು 
ಆಗಲಿಲ್ಲ. ೌಇಸ್ರೇಲರು ಯುದ್ಧಕ್ಕೆ ಹೋದಾಗಲೆಲ್ಲಾ 
ಸೋಲನ್ನನುಭವಿಸಿದರು; ಏಕೆಂದರೆ ಯೆಹೋವನು 
ಅವರ ಸಂಗಡವಿರಲಿಲ್ಲ. ಸುತ್ತಮುತ್ತಲಿನ ಜನರ ದೇವತೆ 
ಗಳನ್ನು ಪೂಜಿಸಿದರೆ ಸೋಲಾಗುವುದೆಂದು ಈಗಾಗಲೇ 
ಯೆಹೋವನು ಇಸ್ರೇಲರಿಗೆ ಮುನ್ನೆಚ್ಚರಿಕೆಯನ್ನು 
ಕೊಟ್ಟಿದ್ದನು. ಇಸ್ರೇಲರು ಹೆಚ್ಚಿನ ಕಷ್ಟನಷ್ಟಗಳನ್ನು 
ಅನುಭವಿಸಿದರು. 

16ಆಗ ಯೆಹೋವನು ನ್ಯಾಯಾಧೀಶರೆಂಬ ಕೆಲವು 
ನಾಯಕರನ್ನು ಆರಿಸಿದನು. ಈ ನಾಯಕರು ಇಸ್ರೇಲ 





ಬಾಳ್‌ ಈ ಸುಳ್ಳು ದೇವರು ಮಳೆ ಮತ್ತು ಬಿರುಗಾಳಿಯನ್ನು ತರುವ 
ನೆಂದು ಮತ್ತು ಒಳ್ಳೆಯ ಬೆಳೆ ಬೆಳೆಯುವಂತೆ ಮಾಡುವನೆಂದು ಕಾನಾ 
ನ್ಯರು ನಂಬಿದ್ದರು. 


ಅಷ್ಟೋರೆತ್‌ ಈ ಸುಳ್ಳು ದೇವತೆಯು ಮಕ್ಕಳನ್ನು ಕೊಡುವಳಿಂದು 
ಕಾನಾನ್ಯರ ನಂಬಿಕೆಯಾಗಿತ್ತು. ಅವಳು ಅವರ ಪ್ರೇಮ ದೇವತೆ 
ಯಾಗಿದ್ದಳು. 


320 


ರನ್ನು ಅವರ ವೈರಿಗಳಿಂದ ಕಾಪಾಡಿದರು. ಆದರೆ 
ಇಸ್ರೇಲರು ನ್ಯಾಯಾಧೀಶರ ಮಾತನ್ನು ಕೇಳಲಿಲ್ಲ. 
ಅವರು ಯೆಹೋವನಿಗೆ ನಂಬಿಗಸ್ತರಾಗಿರದೆ ಬೇರೆ ಬೇರೆ 
ದೇವರುಗಳನ್ನು ಅನುಸರಿಸಿದರು. ಹಿಂದೆ ಇಸ್ರೇಲರ 
ಪೂರ್ವಿಕರು ಯೆಹೋವನ ಆಜ್ಞೆಗಳನ್ನು ಪಾಲಿಸುತ್ತಿ 
ದ್ದರು. ಆದರೆ ಈಗ ಇಸ್ರೇಲರು ಬದಲಾಗಿ ಯೆಹೋವನ 
ಆಜ್ಞಾಪಾಲನೆಯನ್ನು ನಿಲ್ಲಿಸಿಬಿಟ್ಟರು. 

'₹ಅನೇಕ ಸಲ ಶತ್ರುಗಳು ಇಸ್ರೇಲರಿಗೆ ತುಂಬ ಕಷ್ಟ 
ಗಳನ್ನು ಉಂಟು ಮಾಡುತ್ತಿದ್ದರು. ಇಸ್ರೇಲರು ಸಹಾಯ 
ಕ್ಕಾಗಿ ಯೆಹೋವನಿಗೆ ಮೊರೆಯಿಡುತ್ತಿದ್ದರು; ಪ್ರತಿ 
ಸಲವೂ ಯೆಹೋವನು ಅವರ ಗೋಳನ್ನು ಕೇಳಿ ಮರುಕ 
ಪಡುತ್ತಿದ್ದನು. ಪ್ರತಿಸಲವೂ ಅವರನ್ನು ಶತ್ರುಗಳಿಂದ 
ರಕ್ಷಿಸಲು ಒಬ್ಬ ನ್ಯಾಯಾ ಧೀಶನನ್ನು ಕಳುಹಿಸಿ 
ಕೊಡುತ್ತಿದ್ದನು. ಯೆಹೋವನು ಆ ನ್ಯಾಯಾಧೀಶರ 
ಜೊತೆಯಲ್ಲಿಯೇ ಇರುತ್ತಿದ್ದನು. ಹೀಗಾಗಿ ಪ್ರತಿಸಲವೂ 
ಇಸ್ರೇಲರನ್ನು ಅವರ ಶತ್ರುಗಳಿಂದ ರಕ್ಷಿಸಲಾಯಿತು. 
ಆದರೆ ಪ್ರತಿಯೊಬ್ಬ ನ್ಯಾಯಾಧೀಶನು ಮರಣ ಹೊಂದಿ 
ದಾಗ ಇಸ್ರೇಲರು ಪುನಃ ಪಾಪ ಮಾಡುತ್ತಿದ್ದರು ಮತ್ತು 
ಸುಳ್ಳುದೇವರುಗಳನ್ನು ಪೂಜಿಸಲಾರಂಭಿಸುತ್ತಿದ್ದರು. 
ಇಸ್ರೇಲರು ತುಂಬ ಮೊಂಡರಾಗಿದ್ದು ತಮ್ಮ ದುರ್ನಡತೆ 
ಗಳನ್ನು ಬಿಡಲು ಸಿದ್ದರಾಗಿರಲಿಲ್ಲ. 

ಹೀಗಾಗಿ ಯೆಹೋವನು ಇಸ್ರೇಲರ ಮೇಲೆ ಕೋಪ 
ಗೊಂಡು, ""ಈ ಜನಾಂಗದವರು ಅವರ ಪೂರ್ಪಿಕರ 
ಸಂಗಡ ನಾನು ಮಾಡಿಕೊಂಡ ಒಡಂಬಡಿಕೆಯನ್ನು 
ಮುರಿದಿದ್ದಾರೆ. ಇವರು ನನ್ನ ಮಾತನ್ನು ಕೇಳಲಿಲ್ಲ. ಆದ್ದ 
ರಿಂದ ಇನ್ನು ಮುಂದೆ ನಾನು ಬೇರೆ ಜನಾಂಗಗಳನ್ನು 
ಸೋಲಿಸಿ ಇಸ್ರೇಲರ ಮಾರ್ಗವನ್ನು ಸರಾಗಮಾಡುವು 
ದಿಲ್ಲ. ಯೆಹೋಶುವನು ಮರಣ ಹೊಂದಿದಾಗ ಆ 
ಜನಾಂಗದವರು ಇನ್ನೂ ಈ ಪ್ರದೇಶದಲ್ಲಿದ್ದರು. ಈ 
ಪ್ರದೇಶದಲ್ಲಿ ವಾಸಿಸಲು ಆ ಜನಾಂಗಗಳಿಗೆ ಇನ್ನು 
ಮೇಲೆಯೂ ಆಸ್ಪದಕೊಡುತ್ತೇನೆ. 2ಇಸ್ರೇಲರು ತಮ್ಮ 
ಪೂರ್ಪಿಕರಂತೆ ಯೆಹೋವನ ಆಜ್ಞೆಗಳನ್ನು ಪಾಲಿಸು 
ತ್ತಾರೆಯೇ ಎಂಬುದನ್ನು ನಾನು ಆ ಜನಾಂಗಗಳ ಮೂಲಕ 
ಪರೀಕ್ಷಿಸಿ ನೋಹುತ್ತೇನೆ'' ಎಂದನು. ಯೆಹೋವನು 
ಆ ಜನಾಂಗಗಳನ್ನು ಆ ಪ್ರದೇಶದಲ್ಲಿ ಇರುವು ದಕ್ಕೆ 
ಬಿಟ್ಟನು. ಆ ಜನಾಂಗಗಳು ಈ ದೇಶವನ್ನು ಬಿಟ್ಟು 
ಹೋಗುವಂತೆ ಯೆಹೋವನು ಒತ್ತಾಯಪಡಿಸಲಿಲ್ಲ, 
ಅವರನ್ನು ಸೋಲಿಸಲು ಯೆಹೋಶುವನ ಸೈನ್ಯಕ್ಕೆ 
ಸಹಾಯ ಮಾಡಲಿಲ್ಲ. 

13ಇಸ್ರ್ರೇಲರ ಪ್ರದೇಶವನ್ನು ಬಿಟ್ಟುಹೋಗುವಂತೆ 
ಯೆಹೋವನು ಉಳಿದೆಲ್ಲ ಜನಾಂಗದವರನ್ನು 
ಒತ್ತಾಯಪಡಿಸಲಿಲ್ಲ. ಯೆಹೋವನು ಇಸ್ರೇಲರನ್ನು 
ಪರೀಕ್ಬಿಸಬೇಕೆಂದಿದ್ದನು. ಈಗ ಬದುಕಿದ್ದ ಇಸ್ರೇಲರಲ್ಲಿ 








321 


ಯಾರೂ ಕಾನಾನ್ಯರ ಭೂಮಿಯನ್ನು ತೆಗೆದುಕೊಳ್ಳುವುದ 
ಕ್ಕಾಗಿ ಯುದ್ಧ ಮಾಡಿರಲಿಲ್ಲ. ಅದಕ್ಕಾಗಿ ಯೆಹೋವನು 
ಆ ಬೇರೆ ಜನಾಂಗದವರನ್ನು ಅವರ ದೇಶದಲ್ಲಿ ವಾಸಿಸಲು 
ಬಿಟ್ಟನು. (ಆ ಯುದ್ಧಗಳಲ್ಲಿ ಭಾಗವಹಿಸದ ಈ ಇಸ್ರೇಲ 
ರಿಗೆ ಯುದ್ಧಮಾಹುವುದನ್ನು ಕಲಿತುಕೊಳ್ಳಲು ಒಂದು 
ಅವಕಾಶ ದೊರೆಯುವಂತೆ ಯೆಹೋವನು ಹೀಗೆ ಮಾಡಿ 
ದ್ದನು.) ಯೆಹೋವನು ಆ ಭೂಮಿಯಲ್ಲಿ ವಾಸಿಸಲು 
ಬಿಟ್ಟ ಜನಾಂಗಗಳ ಹೆಸರುಗಳು ಇಂತಿವೆ: 3ಐದು ಮಂದಿ 
ಫಿಲಿಷ್ಟಿಯ ಪ್ರಭುಗಳು, ಕಾನಾನ್ಯರು, ಚೀದೋನ್ಯರು, 
ಲೆಬನೋನ್‌ ಪರ್ವತಾವಳಿಯಲ್ಲಿ ಬಾಳ್‌ಹೆರ್ಮೊನ್‌ 
ಬೆಟ್ಟದಿಂದ ಲೆಬೂಹಮಾತಿನ ದಾರಿಯವರೆಗೆ ವಾಸವಾಗಿ 
ರುವ ಹಿವ್ವಿಯರು. “ಯೆಹೋವನು ಇಸ್ರೇಲರನ್ನು 
ಪರೀಕ್ಷಿಸುವುದಕ್ಕಾಗಿ ಬೇರೆ ಜನಾಂಗದವರನ್ನು ಆ 
ಪ್ರದೇಶದಲ್ಲಿ ಬಿಟ್ಟಿದ್ದನು. ಯೆಹೋವನು ಮೋಶೆಯ 
ಮೂಲಕ ಅವರ ಪೂರ್ವಿಕರಿಗೆ ಕೊಟ್ಟ ಆಜ್ಞೆಗಳನ್ನು 
ಇಸ್ರೇಲರು ಪಾಲಿಸುತ್ತಿದ್ದಾರೆಯೇ ಎಂಬುದನ್ನು ಆತನು 
ನೋಹಬೇಕೆಂದಿದ್ದನು.*ಇಸ್ರೇಲರು ಕಾನಾನ್ಯ, ಹಿತ್ತಿಯ, 
ಅಮೋರಿಯ, ಪೆರಿಜ್ಜೀಯ, ಹಿಪ್ವಿಯ, ಯೆಬೂಸಿಯ 
ಜನಾಂಗಗಳೊಡನೆ ವಾಸ ಮಾಡತೊಡಗಿದರು. 
ಇಸ್ರೇಲರು ಅವರ ಕನ್ಯೆಯರನ್ನು ಮದುವೆಯಾಗ 
ತೊಡಗಿದರು ಮತ್ತು ತಮ್ಮ ಕನ್ಯೆಯರನ್ನು ಅವರ 
ಕುಮಾರರಿಗೆ ಮದುವೆ ಮಾಡಿ ಕೊಟ್ಟರು ಮತ್ತು ಅವರ 
ದೇವರುಗಳನ್ನು ಪೂಜಿಸಲು ಪ್ರಾರಂಭಿಸಿದರು. 
ಒತ್ತೀಯೇಲ್‌ ಪ್ರಥಮ ನ್ಯಾಯಾಧೀಶ 
?ಇಸ್ರೇಲರ ದುಷ್ಕೃತ್ಯಗಳನ್ನು ಯೆಹೋವನು ನೋಡಿ 
ದನು. ಇಸ್ರೇಲರು ತಮ್ಮ ದೇವರಾದ ಯೆಹೋವನನ್ನು 
ಮರೆತು ಬಾಳ್‌ ಮತ್ತು ಅಶೇರ್‌* ಎಂಬ ಸುಳ್ಳು ದೇವರು 
ಗಳ ಸೇವೆಮಾಡುತ್ತಿದ್ದರು. ಕಸೆ ಲರ" ಮೇಲೆ 
ಯೆಹೋವನು ಕೋಫಿಸಿಕೊಂಡಿದ್ದನು. ಆರಾಮ್‌ನ 
ಹರೇಮ್‌* ರಾಜ್ಯದ ಅರಸನಾದ 'ಕೂಷನ್‌ ರಿಷಾತ 


ಯಿಮ್‌ ಸ ಅವರನ್ನು ಸೋಲಿಸುವುದಕ್ಕೂ 


ಆಳುವುದಕ್ಕೂ ಯೆಹೋವನು ಆಸ್ಪದಕೊಟ್ಟನು. 
ಇಸ್ರೇಲಿನ ಜನರು ಎಂಟು ವರ್ಷ ಆ ಅರಸನ ಅಧೀನದ 
ಲ್ಲಿದ್ದರು. *ಇಸ್ರೇಲರು ಸಹಾಯಕ್ಕಾಗಿ ಯೆಹೋವನಿಗೆ 
ಮೊರೆಯಿಟ್ಟರು. ಅವರನ್ನು ರಕ್ಷಿಸಲು ಯೆಹೋವನು 
ಒಬ್ಬ ಮನುಷ್ಯನನ್ನು ಕಳುಹಿಸಿದನು. ಆ ಮನುಷ್ಯನ 
ಹೆಸರು ಒತ್ತೀಯೇಲ. ಅವನು ಕೆನಜ ಎಂಬವನ ಮಗನು. 








ಅಶೇರ ಕಾನಾನ್ಯರ ಮುಖ್ಯದೇವತೆ. ಅವಳು ಬಾಳನ ಹೆಂಡತಿ ಎಂದು 
ಜನರು ಆಗ ಭಾವಿಸಿದ್ದರು. 


ಆರಾಮ್‌ ನಹರೇಮ್‌ ಉತ್ತರ ಸಿರಿಯಾದಲ್ಲಿ ಒಂದು ಪ್ರದೇಶ. 
ಆರಾಮ್‌ ಎಂದರೆ ಎರಡು ನದಿಗಳ ಮಧ್ಯದ ಪ್ರದೇಶ. ಯೂಫ್ರೇಟೀಸ್‌ 
ಮತ್ತು ಟೈಗ್ರಿಸ್‌ ಎಂಬ ಎರಡು ನದಿಗಳ ಮಧ್ಯದಲ್ಲಿ ಈ ಸ್ಥಳ ಇತ್ತು. 


ನ್ಯಾಯಸ್ಥಾಪಕರು 3:3-19 


ಕೆನಜನು ಕಾಲೇಬನ ತಮ್ಮ. ಒತ್ತೀಯೇಲನು 
ಇಸ್ರೇಲರನ್ನು ರಕ್ಷಿಸಿದನು. ''ಒತ್ಲೀಯೇಲನ ಮೇಲೆ 
ಯೆಹೋವನ ಆತ್ಮ ಬಂದಿತು; ಆದ್ದರಿಂದ ಅವನು 
ಇಸ್ರೇಲರ ನ್ಯಾಯಾಧೀಶನಾದನು. ಒತ್ತೀಯೇಲನು 
ಇಸ್ರೇಲರನ್ನು ಯುದ್ಧಕ್ಕೆ ಕರೆದೊಯ್ದನು. ಅರಾಮಿನ 
ಅರಸನಾದ ಕೂಷನ್‌ರಿಷಾತಯಿಮನನ್ನು ಸೋಲಿಸಲು 
ಯೆಹೋವನು ಒತ್ನೀಯೇಲನಿಗೆ ಸಹಾಯ ಮಾಡಿದನು. 
ಆದುದರಿಂದ ನಲವತ್ತು ವರ್ಷಗಳ ಕಾಲದವರೆಗೆ 
ಅಂದರೆ ಕೆನಜನ ಮಗನಾದ ಒತ್ತೀಯೇಲನ ಮರಣದ 
ವರೆಗೆ ಆ ಪ್ರದೇಶದಲ್ಲಿ ಶಾಂತಿ ನೆಲೆಸಿತ್ತು 





ನ್ಯಾಯಾಧೀಶ” ಏಹೂದ 

'2ಇಸ್ರ್ರೇಲರು ಪುನಃ ದುಷ್ಕೃತ್ಯಗಳನ್ನು ಮಾಡುವುದನ್ನು 
ಯೆಹೋವನು ನೋಡಿದನು. ಆದುದರಿಂದ ಆತನು 
ಮೋವಾಬ್ಯರ ಅರಸನಾದ ಎಗ್ಲೋನನಿಗೆ ಇಸ್ರೇಲರನ್ನು 
ಸೋಲಿಸುವ ಶಕ್ತಿಯನ್ನು ಕೊಟ್ಟನು. "ಇವನು ಅಮ್ಮೋನಿ 
ಯರಿಂದ ಮತ್ತು ಅಮಾಲೇಕ್ಯರಿಂದ ಸಹಾಯವನ್ನು ಪಡೆ 
ದನು. ಅವರು ಅವನೊಂದಿಗೆ ಸೇರಿಕೊಂಡು ಇಸ್ರೇಲರ 
ಮೇಲೆ ಧಾಳಿಮಾಡಿದರು. ಎಗ್ಲೋನ್‌ ಮತ್ತು ಅವನ ಸೈನಿ 
ಕರು ಇಸ್ರೇಲರನ್ನು ಸೋಲಿಸಿ ಅವರನ್ನು ಖರ್ಜೂರ ನಗರ 
ದಿಂದ (ಜಿರಿಕೋ ನಗರದಿಂದ) ಹೊರದೂಡಿದರು. 
ಮೋವಾಬ್ಯರ ಅರಸನಾದ ಎಗ್ಲೋನನು ಇಸ್ರೇಲರ 
ಮೇಲೆ ಹದಿನೆಂಟು ವರುಷ ಆಳ್ವಿಕೆ ಮಾಡಿದನು. 

'*ಜನರು ಯೆಹೋವನಿಗೆ ಮೊರೆಯಿಟ್ಟರು. ಇಸ್ರೇಲ 
ರನ್ನು ರಕ್ಷಿಸಲು ಯೆಹೋವನು ಒಬ್ಬ ಮನುಷ್ಯನನ್ನು 
ಕಳುಹಿಸಿದನು. ಆ ಮನುಷ್ಯನ ಹೆಸರು ಏಹೂದ. ಅವನು 
ಎಡಚನಾಗಿದ್ದನು. ಅವನು ಬೆನ್ಯಾಮೀನ್‌ಕುಲದ ಗೇರ 
ಎಂಬವನ ಮಗನಾಗಿದ್ದನು. ಇಸ್ರೇಲರು ಮೋವಾಬ್ಯರ 
ಅರಸನಾದ ಎಗ್ಲೋನನಿಗೆ ಕಪ್ಪವನ್ನು ಕೊಡಲು ಏಹೂದ 
ನನ್ನು ಕಳುಹಿಸಿದರು. ಏಹೂದನು ತನಗೊಂದು ಖಡ್ಗ 
ವನ್ನು ಮಾಡಿಕೊಂಡನು. ಆ ಖಡ್ಗವು ಇಬ್ಬಾಯಿ ಖಡ್ಗ 
ವಾಗಿದ್ದು ಹದಿನೆಂಟು ಅಂಗುಲ ಉದ್ದವಾಗಿತ್ತು. ಅದನ್ನು 
ಅವನು ತನ್ನ ಬಲತೊಡೆಗೆ ಕಟ್ಟಿಕೊಂಡು ತನ್ನ ಬಟ್ಟೆಗಳಿಂದ 
ಮುಚ್ಚಿಕೊಂಡನು. 

!?ಏಹೂದನು ಮೋವಾಬ್ಯರ ಅರಸನಾದ ಎಗ್ಲೋನನ 
ಹತ್ತಿರ ಬಂದು ಅವನಿಗೆ ಕಪ್ಪದ ಹಣವನ್ನು ಕೊಟ್ಟನು. 
(ಎಗ್ಲೋನನು ಬಹಳ ದಪ್ಪ ಮನುಷ್ಯನಾಗಿದ್ದನು.) 
'8ಏಹೂದನು ಎಗ್ಲೋನನಿಗೆ ಹಣವನ್ನು ಕೊಟ್ಟ ತರು 
ವಾಯ ಅದನ್ನು ಹೊತ್ತುಕೊಂಡು ಬಂದ ಜನರನ್ನು 
ಮನೆಗೆ ಕಳುಹಿಸಿಬಿಟ್ಟನು. '೯ಏಹೂದನು ಗಿಲ್ಗಾಲಿನಲ್ಲಿ 
ರುವ ವಿಗ್ರಹ ಸ್ಥಳದಿಂದ ಹಿಂತಿರುಗಿ ಎಗ್ಲೋನನ ಬಳಿಗೆ 
ಬಂದು, ""ಅರಸನೇ, ನಿನಗೆ ತಿಳಿಸಬೇಕಾದ ಒಂದು ರಹಸ್ಯ 
ಸಂದೇಶವಿದೆ'' ಎಂದು ಹೇಳಿದನು. 





ನ್ಯಾಯಸ್ಥಾಪಕರು 3:20-4:6 


ಅರಸನು, ""ಸುಮ್ಮನಿರು'' ಎಂದು ಹೇಳಿ ತನ್ನ ಸೇವಕ 
ರೆಲ್ಲರನ್ನು ಕೋಣೆಯಿಂದ ಆಚೆ ಕಳುಹಿಸಿದನು. 
ಏಹೂದನು ಅರಸನಾದ ಎಗ್ಗೋನನ ಹತ್ತಿರಕ್ಕೆ 
ಹೋದನು. ಎಗ್ಲೋನನು ತಂಪಾದ ಅರಮನೆಯ ಮಹ 
ಡಿಯ ಕೋಣೆಯಲ್ಲಿ ಒಬ್ಬಂಟಿಗನಾಗಿ ಕುಳಿತಿದ್ದನು. 

ಆಗ ಏಹೂದನು, ""ದೇವರಿಂದ ನಾನು ನಿನಗೆ ಒಂದು 
ಸಂದೇಶವನ್ನು ತಂದಿದ್ದೇನೆ'' ಎಂದನು. ಅರಸನು ತನ್ನ 
ಸಿಂಹಾಸನದಿಂದ ಎದ್ದು ನಿಂತನು. ಅವನು ಏಹೂದನಿಗೆ 
ತುಂಬ ಹತ್ತಿರದಲ್ಲಿದ್ದನು. 2'ಅರಸನು ತನ್ನ ಸಿಂಹಾಸನ 
ದಿಂದ ಎದ್ದುನಿಂತಾಗ ಏಹೂದನು ತನ್ನ ಎಡಗೈಯನ್ನು 
ಚಾಚಿ ತನ್ನ ಬಲತೊಡೆಗೆ ಕಟ್ಟಿದ್ದ ಕತ್ತಿಯನ್ನು ಹೊರ 
ತೆಗೆದನು. ಏಹೂದನು ಆ ಖಡ್ಗವನ್ನು ಅರಸನ ಹೊಟ್ಟೆಗೆ 
ತಿವಿದನು.  ಏಹೂದನು ಕತ್ತಿಯನ್ನು ಜೋರಾಗಿ ಒತ್ತಿದ್ದ 
ರಿಂದ ಅದು ಹಿಡಿಯ ಸಹಿತ ಮುಳುಗಿಹೋಯಿತು. 
ಅರಸನ ಕೊಬ್ಬಿದ ದೇಹದಲ್ಲಿ ಕತ್ತಿಯು ಸಂಪೂರ್ಣವಾಗಿ 
ಮುಚ್ಚಿಕೊಂಡಿತು. ಆದುದರಿಂದ ಏಹೂದನು 
ಎಗ್ಗೋನನ ಹೊಟ್ಟೆಯಲ್ಲಿಯೇ ಖಡ್ಗವನ್ನು ಬಿಟ್ಟನು. 
ಚಏಹೂದನು ಕೋಣೆಯ ಹೊರಗೆ ಹೋಗಿ ಬಾಗಿಲು 
ಹಾಕಿಕೊಂಡು ಬೀಗಹಾಕಿದನು. 

22ಏಹೂದನು ಹೋದ ಕೂಡಲೆ ಸೇವಕರು ಹಿಂದಿರುಗಿ 
ಬಂದರು. ಕೋಣೆಯ ಬಾಗಿಲಿಗೆ ಬೀಗಹಾಕಿದ್ದನ್ನು ಸೇವ 
ಕರು ನೋಡಿದರು. '"ಅರಸನು ತನ್ನ ವಿಶ್ರಾಂತಿಕೋಣೆಯ 
ಶೌಚಾಲಯದಲ್ಲಿ ಇರಬಹುದು'' ಎಂದುಕೊಂಡರು. 
ಹೀಗಾಗಿ ಸೇವಕರು ಬಹಳ ಹೊತ್ತಿನವರೆಗೆ ಅರಸನಿ 
ಗಾಗಿ ಕಾಯುತ್ತಾ ಚಿಂತೆಗೊಳಗಾದರು. ಅವರು ಬೀಗದ 
ಕೈಯನ್ನು ತಂದು ಬಾಗಿಲುಗಳನ್ನು ತೆರೆದರು. ಸೇವಕರು 
ಒಳಗೆ ಹೋದಾಗ ತಮ್ಮ ಅರಸನು ನೆಲದ ಮೇಲೆ ಸತ್ತು 
ಬಿದ್ದಿರುವುದನ್ನು ಕಂಡರು. 

ಸೇವಕರು ಅರಸನಿಗಾಗಿ ಕಾಯುತ್ತಾ ನಿಂತಿರುವಾಗ 
ತಪ್ಪಿಸಿಕೊಂಡು ಹೋಗುವುದಕ್ಕೆ ಏಹೂದನಿಗೆ ಅವಕಾಶ 
ಸಿಕ್ಕಿತು. ಏಹೂದನು ವಿಗ್ರಹಗಳ ಪಕ್ಕದಿಂದ ಹಾದು 
*ಸೆಯೀರಾ ಎಂಬ ಸ್ಥಳಕ್ಕೆ ಬಂದನು. ಅಲ್ಲಿ ಎಫ್ರಾ, 
ಯೀಮ್‌ ಬೆಟ್ಟಪ್ರದೇಶದಲ್ಲಿ ಅವನು ತುತ್ತೂರಿಯನ್ನು 
ಊದಿದನು. ಇಸ್ರೇಲರು ತುತ್ತೂರಿಯ ಧ್ವನಿಯನ್ನು ಕೇಳಿ 
ಬೆಟ್ಟದಿಂದ ಇಳಿದು ಏಹೂದನನ್ನು ಹಿಂಬಾಲಿಸಿ 
ಹೋದರು. *ಏಹೂದನು ಇಸ್ರೇಲರಿಗೆ, ""ನನ್ನನ್ನು 
ಹಿಂಬಾಲಿಸಿರಿ, ನಮ್ಮ ಶತ್ರುಗಳಾದ ಮೋವಾಬ್ಯರನ್ನು 
ಸೋಲಿಸಲು ಯೆಹೋವನು ನಮಗೆ ಸಹಾಯ 
ಮಾಡಿದ್ದಾನೆ'' ಎಂದನು. 

ಇಸ್ರೇಲರು ಏಹೂದನನ್ನು ಹಿಂಬಾಲಿಸಿದರು. ಅವರು 
ಜೋರ್ಡನ್‌ ನದಿಯ ಹಾಯಗಡಗಳನ್ನೆಲ್ಲಾ ವಶಪಡಿಸಿ 
ಕೊಂಡರು. ಆ ಸ್ಥಳಗಳು ಮೋವಾಬಿಗೆ ಹೋಗುವ ದಾರಿ 
ಯಲ್ಲಿದ್ದವು. ಜೋರ್ಡನ್‌ ನದಿಯನ್ನು ದಾಟಿಹೋಗಲು 


322 


ಇಸ್ರೇಲರು ಯಾರಿಗೂ ಅವಕಾಶ ಕೊಡಲಿಲ್ಲ. 
ಅಇಸ್ರೇಲರು ದೃಢಕಾಯರೂ ಧೈರ್ಯಶಾಲಿಗಳೂ 
ಆಗಿದ್ದ ಹತ್ತು ಸಾವಿರ ಮಂದಿ ಮೋವಾಬ್ಯರನ್ನು ಕೊಂದು 
ಹಾಕಿದರು. ಒಬ್ಬ ಮೋವಾಬ್ಯನೂ ತಪ್ಪಿಸಿಕೊಳ್ಳಲಿಲ್ಲ. 
ಅಂದಿನಿಂದ ಇಸ್ರೇಲರು ಮೋವಾಬ್ಯರನ್ನು ಆಳಲು 
ಪ್ರಾರಂಭಿಸಿದರು. ಆ ಪ್ರದೇಶದಲ್ಲಿ ಎಂಭತ್ತು 
ವರ್ಷಗಳವರೆಗೆ ಶಾಂತಿ ನೆಲೆಸಿತು. 


ನ್ಯಾಯಾಧೀಶನಾದ ಶಮ್ಗರ 
*'ಏಹೂದನು ಇಸ್ರೇಲರನ್ನು ರಕ್ಷಿಸಿದ ತರುವಾಯ, 
ಇನ್ನೊಬ್ಬ ವ್ಯಕ್ತಿಯು ಇಸ್ರೇಲರನ್ನು ರಕ್ಷಿಸಿದನು. ಅವನು 
ಅನಾತನ* ಮಗನಾದ ಶಮ್ಗರ. ಶಮ್ಗರನು ಮೊನಚಾದ 
ಕೋಲಿನಿಂದ ಆರುನೂರು ಮಂದಿ ಫಿಲಿಷ್ಟಿಯರನ್ನು 


ಕೊಂದನು. 

ಏಹೂದನು ಮರಣ ಹೊಂದಿದ ಮೇಲೆ ಇಸ್ರೇಲರು 
4 ಮತ್ತೆ ಯೆಹೋವನ ವಿರೋಧವಾಗಿ ಪಾಪ 
ಮಾಡಿದರು. ಆದ್ಧರಿಂದ ಕಾನಾನ್ಯರ ಅರಸನಾದ 
ಯಾಬೀನನು ಇಸ್ರೇಲರನ್ನು ಸೋಲಿಸುವಂತೆ 
ಯೆಹೋವನು ಅವಕಾಶಮಾಡಿದನು. ಯಾಬೀನನು 
ಹಾಚೋರ ಎಂಬ ನಗರದಲ್ಲಿ ಆಳುತ್ತಿದ್ದನು. ಸೀಸೆರ 
ಎಂಬವನು ಅವನ ಸೇನಾಧಿಪತಿಯಾಗಿದ್ದನು. ಸೀಸೆರನು 
ಹರೋಷೆತ್‌ ಹಗ್ಗೋಯಿಮ್‌ ಎಂಬ ಪಟ್ಟಣದಲ್ಲಿ ವಾಸ 
ವಾಗಿದ್ದನು. *ಸೀಸೆರನ ಹತ್ತಿರ ಒಂಭೈನೂರು ಕಬ್ಬಿಣದ 
ರಥಗಳಿದ್ದವು. ಅವನು ಇಪ್ಪತ್ತು ವರ್ಷಗಳ ಕಾಲ ಇಸ್ರೇಲ 
ರನ್ನು ತುಂಬ ಬಾಧಿಸಿದನು. ಆದುದರಿಂದ ಇಸ್ರೇಲರು 
ಸಹಾಯಕ್ಕಾಗಿ ಯೆಹೋವನಲ್ಲಿ ಮೊರೆಯಿಟ್ಟರು. 

“ಆಗ ದೆಬೋರಳೆಂಬ ಒಬ್ಬ ಪ್ರವಾದಿನಿ ಇದ್ದಳು. 
ಅವಳು ಲಪ್ಪೀದೋತ ಎಂಬವನ ಪತ್ನಿಯಾಗಿದ್ದಳು. 
ಅವಳು ಆಗ ಇಸ್ರೇಲಿನ ನ್ಯಾಯಾಧೀಶೆಯಾಗಿದ್ದಳು. 
5ಒಂದು ದಿನ, ಅವಳು ದೆಬೋರಳ ಖರ್ಜೂರದ ಮರ 
ವೆಂದು ಪ್ರಸಿದ್ಧವಾದ ಮರದ ಕೆಳಗೆ ಕುಳಿತಿದ್ದಳು. ಆಗ 
ಇಸ್ರೇಲಿನ ಜನರು ಅವಳ ಹತ್ತಿರ ಬಂದು ಸೀಸೆರನ ಬಗ್ಗೆ 
ಏನು ಮಾಡಬೇಕು? ಎಂದು ಕೇಳಿದರು. ದೆಬೋರಳ 
ಖರ್ಜೂರಮರವು ಎಫ್ರಾಯೀಮ್‌ ಬೆಟ್ಟಪ್ರದೇಶದ 
ರಾಮಕ್ಕೂ ಬೇತೇಲಿಗೂ ಮಧ್ಯದಲ್ಲಿ ಇದೆ. 6ದೆಬೋರಳು 
ತನ್ನನ್ನು ಬಂದು ಕಾಣಬೇಕೆಂದು ಬಾರಾಕನೆಂಬ ವ್ಯಕ್ತಿಗೆ 
ಹೇಳಿಕಳುಹಿಸಿದಳು. ಬಾರಾಕನು ಅಬೀನೋವಮನ 
ಮಗ. ಬಾರಾಕನು ನಫ್ತಾಲಿ ಪ್ರದೇಶದ ಕೆದೆಷ್‌ ಎಂಬ 


ದೆಬೋರಾ- ಮಹಿಳಾ ನ್ಯಾಯಾಧೀಶೆ 








ಅನಾತ ಇದು ಕಾನಾನ್ಯರ ಯುದ್ಧದೇವತೆಯ ಹೆಸರು. ಇಲ್ಲಿ ಅದು 
ಶಮ್ಗರನ ತಂದೆಯ ಹೆಸರು ಎಂದು ಇದ್ದರೂ ತಾಯಿಯ ಹೆಸರೂ 
ಆಗಿರುವ ಸಂಭವವಿದೆ. 


323 


ಊರಲ್ಲಿ ವಾಸಮಾಡುತ್ತಿದ್ದನು. ದೆಬೋರಳು ಬಾರಾಕ 
ನಿಗೆ, "ಇಸ್ರೇಲಿನ ದೇವರಾದ ಯೆಹೋವನು, "ನೀನು 


ನ್ಯಾಯಸ್ಥಾಪಕರು 4:7-20 


“ಆಗ ದೆಬೋರಳು ಬಾರಾಕನಿಗೆ, "ಈ ದಿನ 
ಯೆಹೋವನು ಸೀಸೆರನನ್ನು ಸೋಲಿಸಲು ನಿನಗೆ 





ಹೋಗಿ ನಫ್ತಾಲಿ ಮತ್ತು ಜೆಬುಲೂನ್‌ ಕುಲಗಳವರ ಹತ್ತು 
ಸಾವಿರ ಜನರನ್ನು ಸೇರಿಸಿ ಅವರನ್ನು ತಾಬೋರ್‌ ಬೆಟ್ಟಕ್ಕೆ 
ಕರೆದುಕೊಂಡು ಹೋಗು. ?ನಾನು ಯಾಬೀನನ 
ಸೇನಾಧಿಪತಿಯಾದ ಸೀಸೆರನನ್ನು ನಿನ್ನ ಹತ್ತಿರ ಬರುವಂತೆ 
ಮಾಡುತ್ತೇನೆ. ನಾನು ಸೀಸೆರನನ್ನೂ ಅವನ ರಥಗಳನ್ನೂ 
ಅವನ ಸೈನ್ಯವನ್ನೂ ಕೀಷೋನ್‌ ನದಿಗೆ* ಬರುವಂತೆ 
ಮಾಡುತ್ತೇನೆ. ಅಲ್ಲಿ ನೀನು ಸೀಸೆರನನ್ನು ಸೋಲಿಸುವಂತೆ 
ಮಾಡುತ್ತೇನೆ' ಎಂದು ಹೇಳಿದ್ದಾನೆ'' ಎಂದಳು. 

ಆಗ ಬಾರಾಕನು ದೆಬೋರಳಿಗೆ, ""ನೀನು 
ನನ್ನೊಂದಿಗೆ ಬಂದರೆ ನಾನು ಹೋಗುವೆನು; ನೀನು 
ನನ್ನೊಂದಿಗೆ ಬರದಿದ್ದರೆ ನಾನು ಹೋಗುವುದಿಲ್ಲ'' 
ಎಂದನು. 

*ಅದಕ್ಕೆ ದೆಬೋರಳು, "ನಿಸ್ಸಂದೇಹವಾಗಿ ನಾನು 
ನಿನ್ನೊಂದಿಗೆ ಬರುತ್ತೇನೆ. ಆದರೆ ನಿನ್ನ ಈ ಮನೋಭಾವ 
ಡಿಂದಾಗಿ ಸೀಸೆರನನ್ನು ಸೋಲಿಸಿದ ಗೌರವ ನಿನಗೆ 
ಸಲ್ಲುವುದಿಲ್ಲ. ಒಬ್ಬ ಹೆಂಗಸು ಸೀಸೆರನನ್ನು ಸೋಲಿಸು 
ವಂತೆ ಯೆಹೋವನು ಮಾಡುತ್ತಾನೆ'' ಎಂದು 
ಉತ್ತರಿಸಿದಳು. 

ದೆಬೋರಳು ಬಾರಾಕನ ಸಂಗಡ ಕೆದೆಷ್‌ ನಗರಕ್ಕೆ 
ಹೋದಳು. 'ಕೆದೆಷ್‌ ನಗರದಲ್ಲಿ ಬಾರಾಕನು ಜೆಬು 
ಲೂನ್‌ ಮತ್ತು ನಫ್ತಾಲಿ ಕುಲದವರನ್ನು ಒಟ್ಟಿಗೆ ಸೇರಿಸಿ 
ಆ ಕುಲಗಳಿಂದ ಹತ್ತು ಸಾವಿರ ಜನರನ್ನು ತನ್ನೊಂದಿಗೆ 
ಬರುವಂತೆ ಮಾಡಿದನು. ದೆಬೋರಳು ಸಹ ಬಾರಾಕನ 
ಸಂಗಡ ಹೋದಳು. 

11ಹೆಬೆರನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಕೇನ್ಯರ 
ಕುಲದವನಾಗಿದ್ದನು. ಅವನು ಉಳಿದ ಕೇನ್ಯರನ್ನು ಬಿಟ್ಟು 
ಚಾನನ್ನೀಮೆಂಬ ಊರಲ್ಲಿ ಓಕ್‌ ವೃಕ್ಷದ ಬಳಿ ಮನೆ ಮಾಡಿ 
ಕೊಂಡಿದ್ದನು. (ಕೇನ್ಯರು ಹೋಬಾಬನ ಸಂತತಿಯವ 
ರಾಗಿದ್ದರು. ಹೋಬಾಬನು ಮೋಶೆಯ ಮಾವನಾಗಿ 
ದ್ದನು. (ಹೆಂಡತಿಯ ತಂದೆ). ಚಾನನ್ನೀಮ್‌ ಕೆದೆಷ್‌ 
ನಗರದ ಸಮೀಪದಲ್ಲಿತ್ತು 

''ಆಬೀನೋವಮನ ಮಗನಾದ ಬಾರಾಕನು 
ತಾಬೋರ್‌ ಬೆಟ್ಟಕ್ಕೆ ಬಂದಿದ್ದಾನೆಂಬ ಸಮಾಚಾರ ಸೀಸೆರ 
ನಿಗೆ ತಿಳಿಯಿತು. '*ಸೀಸೆರನು ತನ್ನ ಒಂಭೈನೂರು ಕಬ್ಬಿಣದ 
ರಥಗಳನ್ನು ಒಟ್ಟುಗೂಡಿಸಿದನು. ಸೀಸೆರನು ತನ್ನ ಎಲ್ಲಾ 
ಜನರನ್ನು ತನ್ನ ಜೊತೆ ಸೇರಿಸಿಕೊಂಡನು. ಅವರು 
ಹರೋಷೆತ್‌ ಹೆಗ್ಗೋಯಿಮ್‌ನಿಂದ ಕೀಷೋನ್‌ ನದಿಗೆ 
ನಡೆದರು. 





ಕೀಷೋನ್‌ ನದಿ ಈ ನದಿಯು ತಾಬೋರ್‌ ಪರ್ವತದಿಂದ ಹತ್ತು 
ಮೈಲಿ ದೂರದಲ್ಲಿದೆ. 


ಸಹಾಯ ಮಾಡುತ್ತಾನೆ. ಯೆಹೋವನು ನಿನಗಾಗಿ ದಾರಿ 
ಯನ್ನು ಸುಗಮಗೊಳಿಸಿದ್ದಾನೆಂಬುದು ನಿನಗೆ ಖಚಿತವಾಗಿ 
ಗೊತ್ತಿದೆ'' ಎಂದು ಹೇಳಿದಳು. ಆದ್ದರಿಂದ ಬಾರಾಕನು 
ಹತ್ತುಸಾವಿರ ಜನರೊಂದಿಗೆ ತಾಬೋರ್‌' ಬೆಟ್ಟದಿಂದ 
ಇಳಿದನು. 

ಬಾರಾಕ ಮತ್ತು ಅವನ ಜನರು ಸೀಸೆರನ ಮೇಲೆ 
ದಾಳಿ ಮಾಡಿದರು. ಯೆಹೋವನು ಸೀಸೆರನಲ್ಲಿ ಮತ್ತು 
ಅವನ ಸೈನ್ಯದಲ್ಲಿ ಮತ್ತು ಅವನ ರಥಗಳಲ್ಲಿ ಗಲಿಬಿಲಿ 
ಉಂಟುಮಾಡಿದನು. ಏನು ಮಾಡಬೇಕೆಂದು ಅವರಿಗೆ 
ತಿಳಿಯಲಿಲ್ಲ. ಬಾರಾಕ ಮತ್ತು ಅವನ ಸೈನಿಕರು ಸೀಸೆರನ 
ಸೈನ್ಯವನ್ನು ಸೋಲಿಸಿದರು. ಆದರೆ ಸೀಸೆರನು ತನ್ನ ರಥ 
ವನ್ನು ಬಿಟ್ಟು ಓಡಿಹೋದನು. 15ಬಾರಾಕ ಮತ್ತು ಅವನ 
ಜನರು ಸೀಸೆರನ ಸೈನ್ಯವನ್ನು ಮತ್ತು ರಥಗಳನ್ನು 
ಹರೋಷೆತ್‌ ಹಗ್ಗೋಯಿಮಿ್‌ನವರೆಗೆ ಬೆನ್ನಟ್ಟಿದರು. 
ಬಾರಾಕ ಮತ್ತು ಅವನ ಜನರು ಖಡ್ಗದಿಂದ ಸೀಸೆರನ ಜನ 
ರನ್ನು ಕೊಂದುಹಾಕಿದರು. ಸೀಸೆರನ ಜನರಲ್ಲಿ ಒಬ್ಬ 
ನನ್ನೂ ಜೀವಂತವಾಗಿ ಬಿಡಲಿಲ್ಲ. 

ಆದರೆ ಸೀಸೆರನು ಓಡಿಹೋದನು. ಅವನು 
ಯಾಯೇಲ ಎಂಬ ಒಬ್ಬ ಮಹಿಳೆ ವಾಸವಾಗಿದ್ದ ಗುಡಾರಕ್ಕೆ 
ಬಂದನು. ಯಾಯೇಲಳು ಹೆಬೆರನ ಹೆಂಡತಿ. ಹೆಬೆರನು 
ಕೇನ್ಯನಾಗಿದ್ದನು. ಹಾಜೋರಿನ ಅರಸನಾದ ಯಾಬೀನ 
ಮತ್ತು ಕೇನ್ಯನಾದ ಹೆಬೆರನ ಕುಟುಂಬಗಳ ಮಧ್ಯೆ ಒಳ್ಳೆಯ 
ಸಮಾಧಾನವಿದ್ದಿತು. ಅದಕ್ಕಾಗಿ ಸೀಸೆರನು ಯಾಯೇಲಳ 
ಗುಡಾರಕ್ಕೆ ಓಡಿಹೋಗಿದ್ದನು. 15ಫೀಸೆರನು ಬರುವು 
ದನ್ನು ಯಾಯೇಲಳು ಕಂಡಳು. ಆದುದರಿಂದ ಅವನನ್ನು 
ಬರಮಾಡಿಕೊಳ್ಳಲು ಹೊರಗೆ ಬಂದಳು, ಯಾಯೇಲಳು 
ಸೀಸೆರನಿಗೆ, ""ಸ್ವಾಮೀ, ನನ್ನ ಗುಡಾರದೊಳಗೆ ಬನ್ನಿ, 
ಭಯಪಡಬೇಡಿ'' ಎಂದು ಕರೆದಳು. ಆದುದರಿಂದ ಸೀಸೆ 
ರನು ಗುಡಾರದೊಳಗೆ ಹೋದನು. ಅವಳು ಸೀಸೆರನ 
ಮೇಲೆ ಕಂಬಳಿಯನ್ನು ಹೊದಿಸಿದಳು. 

ನೀಸೆರನು ಯಾಯೇಲಳಿಗೆ, ""ನನಗೆ ಬಾಯಾರಿಕೆ 
ಯಾಗಿದೆ. ದಯವಿಟ್ಟು ಕುಡಿಯಲು ಸ್ವಲ್ಪ ನೀರನ್ನು 
ಕೊಡು'' ಎಂದು ಕೇಳಿದನು. ಯಾಯೇಲಳ ಬಳಿ ಪ್ರಾಣಿ 
ಗಳ ಚರ್ಮದಿಂದ ಮಾಡಿದ ಒಂದು ಚೇಲವಿತು. ಆಕೆಯು 
ಅದರಲ್ಲಿ ಹಾಲಿಟ್ಟಿದ್ದಳು. ಯಾಯೇಲಳು ಸೀಸೆರನಿಗೆ 
ಒಂದು ಗುಟುಕು ಹಾಲನ್ನೇ ಕೊಟ್ಟಳು. ನಂತರ ಅವಳು 
ಸೀಸೆರನನ್ನು ಮುಚ್ಚಿಬಿಟ್ಟಳು. 

20ಆಗ ಸೀಸೆರನು ಯಾಯೇಲಳಿಗೆ, "ಹೋಗಿ ಗುಡಾ 
ರದ ಬಾಗಿಲಿನ ಹತ್ತಿರ ನಿಂತುಕೊಂಡಿರು. ಯಾರಾದರೂ 
ಬಂದು "ಗುಡಾರದಲ್ಲಿ ಯಾರಾದರೂ ಇದ್ದಾರೆಯೇ?' 
ಎಂದು ಕೇಳಿದರೆ, "ಇಲ್ಲ' ಎಂದು ಹೇಳು'' ಎಂದನು. 





ನ್ಯಾಯಸ್ಥಾಪಕರು 4:21-5:13 


2!ಯಾಯೇಲಳು ಗುಡಾರದ ಗೂಟವನ್ನು ಮತ್ತು 
ಕೊಹತಿಯನ್ನು ತೆಗೆದುಕೊಂಡು ಶಬ್ದಮಾಡದೆ ಸೀಸೆರನ 
ಹತ್ತಿರ ಹೋದಳು. ಸೀಸೆರನು ಬಹಳ ದಣಿದಿದ್ದ ಕಾರಣ 
ನಿದ್ರೆ ಮಾಡುತ್ತಿದ್ದನು. ಯಾಯೇಲಳು ಗುಡಾರದ ಗೂಟ 
ವನ್ನು ಸೀಸೆರನ ತಲೆಯ ಒಂದು ಪಾರ್ಶ್ವದಲ್ಲಿ ಇಟ್ಟು 
ಕೊಡತಿಯಿಂದ ಬಲವಾಗಿ ಹೊಡೆದಳು. ಆ ಗುಡಾರದ 
ಗೂಟವು ಸೀಸೆರನ ತಲೆಯ ಮತ್ತೊಂದು ಪಾರ್ಶ್ವಕ್ಕೆ ತೂರಿ 
ಬಂದು ಭೂಮಿಯಲ್ಲಿ ಸೇರಿತು. ಸೀಸೆರನು ಸತ್ತನು. 

ಅದೇ ಕ್ಷಣ ಬಾರಾಕನು ಯಾಯೇಲಳ ಗುಡಾರದ 
ಹತ್ತಿರಕ್ಕೆ ಬಂದನು. ಅವನನ್ನು ಬರಮಾಡಿಕೊಳ್ಳುವುದ 
ಕ್ಕಾಗಿ ಯಾಯೇಲಳು ಹೊರಗೆ ಬಂದು, ""ಇಲ್ಲಿ ಒಳಗೆ 
ಬನ್ನಿ. ನಾನು, ನೀವು ಹುಡುಕುತ್ತಿರುವ ಮನುಷ್ಯನನ್ನು 
ತೋರಿಸುತ್ತೇನೆ'' ಎಂದಳು. ಬಾರಾಕನು ಯಾಯೇಲಳ 
ಜೊತೆ ಗುಡಾರವನ್ನು ಪ್ರವೇಶಿಸಿದನು. ಅಲ್ಲಿ ಬಾರಾಕನು 
ಕಣತಲೆಯಲ್ಲಿ ಗೂಟವನ್ನು ಜಡಿಸಿಕೊಂಡು ನೆಲದ 
ಮೇಲೆ ಸತ್ತು ಬಿದ್ದಿದ್ದ ಸೀಸೆರನನ್ನು ಕಂಡನು. 

ಆ ದಿನ ದೇವರು ಇಸ್ರೇಲರಿಗಾಗಿ ಕಾನಾನ್ಯ ರಾಜ 
ನಾದ ಯಾಬೀನನನ್ನು ಸೋಲಿಸಿದನು. ಅತನು ಇಸ್ರೇಲ 
ರನ್ನು ಬಲಪಡಿಸಿದ್ದರಿಂದ ಅವರು ಕಾನಾನ್ಯ ಅರಸನಾದ 
ಯಾಬೀನನನ್ನು ಸಂಪೂರ್ಣವಾಗಿ ಸೋಲಿಸಿ ಅವನನ್ನು 
ನಿರ್ನಾಮ ಮಾಡಿದರು. 


ದೆಬೋರಳ ಗೀತೆ 
ಇಸ್ರೇಲರು ಸೀಸೆರನನ್ನು ಸೋಲಿಸಿದ ದಿನ 
ದೆಬೋರಳು ಮತ್ತು ಅಬೀನೋವಮನ ಮಗನಾದ 
ಬಾರಾಕನು ಈ ಗೀತೆಯನ್ನು ಹಾಡಿದರು: 


2 ಇಸ್ರೇಲರು ಯುದ್ಧ ಸನ್ನದ್ಧರಾಗುತ್ತಿದ್ದಾರೆ; 
ಜನರು ಸ್ವಇಚ್ಛೆಯಿಂದ ಯುದ್ಧಕ್ಕೆ ಹೋಗಲು 
ಒಪ್ಪಿದ್ದಾರೆ; ಯೆಹೋವನಿಗೆ ಸ್ತೋತ್ರವಾಗಲಿ! 

3 ಕೇಳಿರಿ ಅರಸರೇ, ಗಮನಿಸಿರಿ ಆಳುವವರೇ! 
ನಾನು ಹಾಡುವೆನು; ನಾನು ಯೆಹೋವನನ್ನು 
ಕೀರ್ತಿಸುವೆನು. ಇಸ್ರೇಲಿನ ದೇವರಾದ 
ಯೆಹೋವನಿಗೆ ನಾನು ಗಾನ ಮಾಡುವೆನು. 

4 ಯೆಹೋವನೇ, ನೀನು ಹಿಂದೆ ಸೆಯೀರಿನ* 
ಪ್ರದೇಶದಿಂದ ಬಂದೆ. ನೀನು ಎದೋಮ್ಯರ 
ಪ್ರದೇಶದಿಂದ ನಡೆದುಕೊಂಡು ಹೋದೆ. ನೀನು 
ನಡೆಯುವಾಗ ಭೂಮಿ ನಡುಗಿತು; ಆಕಾಶ ಮಳೆ 
ಗರೆಯಿತು. ಮೇಘಮಂಡಲವು ಹನಿಗರೆಯಿತು. 





324 


5 


ಸೀನಾಯಿ ಬೆಟ್ಟದ ದೇವರಾದ ಯೆಹೋವನ 
ಎದುರಿಗೆ, ಇಸ್ರೇಲರ ದೇವರಾದ ಯೆಹೋವನ 
ಎದುರಿಗೆ ಪರ್ವತಗಳು ನಡುಗಿದವು. 

ಅನಾತನ ಮಗನಾದ ಶಮ್ಗರನ ಕಾಲದಲ್ಲಿಯೂ 
ಯಾಯೇಲಳ ದಿನಗಳಲ್ಲಿಯೂ ಮುಖ್ಯ ಮಾರ್ಗ 


ಗಳು ಬರಿದಾಗಿದ್ದವು. ವ್ಯಾಪಾರಿಗಳು 
ಮತ್ತು ಪ್ರಯಾಣಿಕರು ಸೀಳುದಾರಿಯಿಂದ 
ಹೋಗುತ್ತಿದ್ದರು. 


ದೆಬೋರಳೇ, ನೀನು ಬರುವವರೆಗೆ, ನೀನು 
ಇಸ್ರೇಲರಿಗೆ ತಾಯಿಯಾಗಿ ಬರುವವರೆಗೆ, 
ಶೂರರೇ ಇರಲಿಲ್ಲ. ಇಸ್ರೇಲಿನಲ್ಲಿ ವೀರರೇ 
ಇರಲಿಲ್ಲ. 

ಅವರು ಹೊಸ ದೇವರುಗಳನ್ನು ಆರಿಸಿ ಕೊಂಡರು; 
ಅದಕ್ಕಾಗಿ ಅವರು ತಮ್ಮ ಪಟ್ಟಣ ದ್ವಾರಗಳಲ್ಲಿ 
ಯುದ್ಧ ಮಾಡಬೇಕಾಯಿತು. ಇಸ್ರೇಲರ ನಲ 
ಪತ್ತು ಸಾವಿರ ಸೈನಿಕರಲ್ಲಿ ಒಬ್ಬನಿಗೂ ಗುರಾಣಿ 
ಬರ್ಜಿಗಳಿರಲಿಲ್ಲ. 


""ನನ್ನ ಹೃದಯವು ಇಸ್ರೇಲಿನ ಸೇನಾಧಿಪತಿಗಳ 


ಸಂಗಡ ವಿದೆ. ಈ ಸೇನಾಧಿಪತಿಗಳು ಇಸ್ರೇಲಿಗಾಗಿ 
ಯುದ್ಧ ಮಾಡಲು ಸ್ವಇಚ್ಛೆಯಿಂದ ಬಂದರು. 
ಯೆಹೋವನಿಗೆ ಸ್ತೋತ್ರವಾಗಲಿ. 

ಬಿಳಿಯ ಕತ್ತೆಗಳ ಮೇಲೆ ಸವಾರಿ ಮಾಡುವವರೇ, 
ತಡಿಯ ಕಂಬಳಿಯ ಮೇಲೆ ಕುಳಿತುಕೊಳ್ಳು 
ವವರೇ, ಮಾರ್ಗಗಳ ಮೇಲೆ ಹೋಗುವ 
ಪ್ರಯಾಣಿ ಕರೇ, ಗಮನಿಸಿರಿ! 

ತಾಳ ರುಲ್ಲರಿಗಳ ದ್ವನಿಯನ್ನು ಕೇಳಿರಿ; ಬಾವಿಗಳ 
ಹತ್ತಿರ ನೆರೆದ ಜನಸಮೂಹದ ಧ್ವನಿಯನ್ನು ಕೇಳಿರಿ; 
ಅಲ್ಲಿ ಅವು ಯೆಹೋವನ ವಿಜಯದ ಬಗ್ಗೆ ಹೇಳು 
ತ್ತವೆ. ಯೆಹೋವನ ಜನರು ಪಟ್ಟಣ ದ್ವಾರದಲ್ಲಿ 
ಯುದ್ಧಕ್ಕೆ ಹೋದಾಗ ಇಸ್ರೇಲಿನಲ್ಲಿ ಅವರ 
ವಿಜಯದ ಬಗ್ಗೆ ಹೇಳುತ್ತವೆ. 

ಏಳು, ಏಳು ದೆಚೋರಳೇ! ಏಳು, ಎದ್ದೇಳು ಒಂದು 
ಗೀತೆಯನ್ನು ಹಾಡು! ಬಾರಾಕನೇ, ಏಳು! ಅಬೀ 
ನೋವಮನ ಮಗನೇ, ಹೋಗು; ನಿನ್ನ ಶತ್ರು 


ಗಳನ್ನು ಸೆರೆ ಹಿಡಿದುಕೋ! 
ಆಗ ಬದುಕಿಕೊಂಡಿದ್ದವರು ನಾಯಕರ ಬಳಿಗೆ 
ಹೋದರು. ಯೆಹೋವನ ಜನರೇ, 


ನನ್ನೊಂದಿಗೂ ಸೈನಿಕರೊಂದಿಗೂ ಬನ್ನಿರಿ. 





ಸೆಯೀರ್‌ ಎದೋಮ್‌ ಪ್ರದೇಶದ ಮತ್ತೊಂದು ಹೆಸರು. 


ಏದೋಮ್‌ ಈ ಪ್ರದೇಶವು ಇಸ್ರೇಲಿನ ದಕ್ಷಿಣ ಮತ್ತು ಪೂರ್ವಕ್ಕೆ 
ಇದೆ. 


ವ್ಯಾಪಾರಿಗಳು ವ್ಯಾಪಾರಿಗಳ ಗುಂಪು. ಸುಮಾರಾಗಿ ವ್ಯಾಪಾರಿಗಳು 


ತಮ್ಮ ಕತ್ತೆಗಳ ಅಥವಾ ಒಂಟೆಗಳ ಮೇಲೆ ಸರಕುಗಳನ್ನು ಹೇರಿಕೊಂಡು 
ಒಂದು ಗುಂಪಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು. 


20 


21 


ಅಮಾಲೇಕ್‌ ಪರ್ವತ್‌ ಪ್ರದೇಶದಲ್ಲಿ ವಾಸ 
ಮಾಡುತ್ತಿದ್ದ ಎಫ್ರಾಯೀಮ್ಯರು ಬಂದರು; 
ನಿನ್ನನ್ನೂ ನಿನ್ನ ಜನರನ್ನೂ ಅನುಸರಿಸುತ್ತಿದ್ದ ಬೆನ್ಯಾ 
ಮೀನ್ಯರೂ ಬಂದರು; ಮಾಕೀರನ ಕುಲದಿಂದ 
ನಾಯಕರು ಬಂದರು; ಜೆಬು ಲೂನ್‌ ಕುಲದಿಂದ 
ನಾಯಕರು ಕಂಚಿನ ದೊಣ್ಣೆ ಗಳೊಡನೆ ಬಂದರು. 
ಇಸ್ಸಾಕಾರ್‌ ಕುಲದ ನಾಯಕರು ದೆಬೋರಳ 
ಜೊತೆಯಲ್ಲಿದ್ದರು. ಇಸ್ಲಾಕಾರ್‌ ಕುಲದವರು 
ಬಾರಾಕನಿಗೆ ನಂಬಿಗಸ್ತರಾಗಿದ್ದರು. ಅವರು ಕಾಲು 
ನಡಿಗೆಯಿಂದ ಕಣಿವೆಗೆ ಬಂದರು. ರೂಬೇನ್ಯರೇ, 
ನಿಮ್ಮ ಸೈನ್ಯದಲ್ಲಿ ತುಂಬ ಶೂರರಿದ್ದಾರೆ. 
ಹೀಗಿರಲು ನೀನು ಕುರಿಯ ಹಟ್ಟಿಗಳ ಗೋಡೆಗೆ 
ಒರಗಿಕೊಂಡು ಕುಳಿತಿರುವುದೇಕೆ? ರೂಬೇನ್ಯರ 
ಶೂರ ಸೈನಿಕರು ಯುದ್ಧದ ಬಗ್ಗೆ ಬಹಳವಾಗಿ 
ಯೋಚಿಸಿದರು, ಆದರೆ ಕುರಿಗಳಿಗಾಗಿ ಬಾರಿಸುವ 
ಸಂಗೀತವನ್ನು ಕೇಳುತ್ತಾ ಮನೆಯಲ್ಲಿ ಇದ್ದು 
ಬಿಟ್ಟರು. 


“ಗಿಲ್ಯಾದಿನ ಜನರು ಜೋರ್ಡನ್‌ ನದಿಯ ಆಚೆಯ 


ದಡದಲ್ಲಿದ್ದ ತಮ್ಮ ಶಿಬಿರಗಳಲ್ಲಿ ಇದ್ದುಬಿಟ್ಟರು.* 
ದಾನ್‌ ಕುಲದವರೇ, ನೀವೇಕೆ ನಿಮ್ಮ ಹಡಗು 
ಗಳಲ್ಲಿಯೇ ಉಳಿದುಬಿಟ್ಟಿರಿ? ಅಶೇರ್‌ ಕುಲ 
ದವರು ಸಮುದ್ರ ತೀರದಲ್ಲಿ ಉಳಿದರು; ಅವರು 
ಸುರಕ್ಷಿತವಾದ ರೇವುಗಳಲ್ಲಿ ಬೀಡುಬಿಟ್ಟರು. 
ಆದರೆ ಜಿಬುಲೂನ್ಯರೂ ನಫ್ತಾಲ್ಯರೂ ಆ ಬೆಟ್ಟಗಳ 
ಮೇಲೆ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಯುದ್ಧ 
ಮಾಡಿದರು. 

ಕಾನಾನ್ಯ ಅರಸರು ಬಂದು ಯುದ್ಧಮಾಡಿದರು; 
ಅವರು ಮೆಗಿದ್ದೋ ಪ್ರವಾಹಗಳ ಬಳಿಯಲ್ಲಿರುವ 
ತಾನಾಕದಲ್ಲಿ ಹೋರಾಡಿದರು. ಆದರೆ ಅವರು 
ಯಾವ ಸಂಪತ್ತನ್ನು ತೆಗೆದುಕೊಂಡು ಹೋಗಲಿಲ್ಲ! 
ಪರಲೋಕದಿಂದ ನಕ್ಟತ್ರ/ಗಳು ಯುದ್ಧ ಮಾಡಿ 
ದವು. ನಕ್ಬತ್ರಗಳು ಆಕಾಶ ಪಥದಿಂದ ಸೀಸೆರ 
ನೊಡನೆ ಯುದ್ಧ ಮಾಡಿದವು. 
ಪೂರ್ವಕಾಲದಿಂದ ಪ್ರಸಿದ್ಧವಾದ ಕೀಷೋನ್‌ 
ನದಿಯು ಸೀಸೆರನ ಜನರನ್ನು ಕೊಚ್ಚಿಕೊಂಡು 
ಹೋಯಿತು. ನನ್ನ ಆತ್ಮವೇ, ಧೈರ್ಯದಿಂದ 
ಮುನ್ನುಗ್ಗು! 





ಅಮಾಲೇಕ್‌ ಪರ್ವತ ಎಫ್ರಾ,ಯೀಮ್ಯರು ನೆಲೆಸಿದ ಪ್ರದೇಶದ ಭಾಗ. 


325 


22 


23 


24 


25 


26 


27 «« 


28 


29 


30 


ರೂಬೇನ್ಯರ ... ಬಿಟ್ಟರು ಈ ಗೀತೆ ರೂಬೇನ್ಯರನ್ನು ತಮಾಷೆ 
ಮಾಡುತ್ತದೆ. 


ನ್ಯಾಯಸ್ಥಾಪಕರು 5:14-30 


ಸೀಸೆರನ ಬಲಿಷ್ಠವಾದ ಕುದುರೆಗಳು ಭರದಿಂದ 
ಓಡಿದವು. ಆ ಕುದುರೆಗಳ ಕಾಲುಗಳು ನೆಲಕ್ಕೆ 
ಅಪ್ಪಳಿಸಿದವು. 


""ಮೇರೋಜ್‌ ಊರಿಗೆ ಶಾಪಹಾಕಿರಿ; ಅಲ್ಲಿಯ 


ಜನರಿಗೆ ಶಾಪಹಾಕಿರಿ; ಏಕೆಂದರೆ ಅವರು 
ಯೆಹೋವನ ಸಹಾಯಕ್ಕೆ ತಮ್ಮ ಸೈನ್ಯದೊಂದಿಗೆ 
ಬರಲಿಲ್ಲ'' ಎಂದನು ಯೆಹೋವನ ದೂತನು. 
ಕೇನ್ಯನಾದ ಹೆಬೆರನ ಹೆಂಡತಿ ಯಾಯೇಲಳಿಗೆ 
ಎಲ್ಲ ಹೆಂಗಸರಿಗಿಂತಲೂ ಹೆಚ್ಚಿಗೆ ದೇವರ 
ಆಶೀರ್ವಾದವಾಗುವುದು. 

ಸೀಸೆರನು ನೀರು ಕೇಳಿದನು; ಯಾಯೇಲಳು ಅವ 
ನಿಗೆ ಹಾಲು ಕೊಟ್ಟಳು. ಅರಸನಿಗೆ ಯೋಗ್ಯವಾದ 
ಬಟ್ಟ ಲಲ್ಲಿ ಅವಳು ಅವನಿಗೆ ಕೆನೆಯನ್ನು ತಂದಳು. 
ನಂತರ ಯಾಯೇಲಳು ಕೈಚಾಚಿ ಗುಡಾರದ ಗೂಟ 
ವನ್ನು ತೆಗೆದುಕೊಂಡಳು. ಅವಳು ಬಲಗೈಯನ್ನು 
ಚಾಚಿ ದೊಡ್ಡ ಕೊಹತಿಯನ್ನು ತೆಗೆದುಕೊಂಡಳು, 
ಆ ಕೊಡತಿಯಿಂದ ಸೀಸೆರನ ತಲೆಯನ್ನು ಬಿರು 
ಸಾಗಿ ಒಡೆದು ಬಿಟ್ಟಳು; ಅವನ ಕಣತಲೆಗೆ ತಿವಿದು 
ಬಡಿದಳು. 


ಯಾಯೇಲಳ ಪಾದಗಳ ಬಳಿಯಲ್ಲಿ ಬಗ್ಗಿಕೊಂಡು 
ಉರುಳಿಬಿದ್ದನು; ಅವನು ಅವಳ ಪಾದಗಳ ಬಳಿ 
ಯಲ್ಲಿ ಕುಸಿದುಬಿದ್ದನು. ಸೀಸೆರನು ಕುಸಿದು 
ಬಿದ್ದಲ್ಲಿಯೇ ಸತ್ತನು. 

ಸೀಸೆರನ ತಾಯಿ ಕಿಟಕಿಯ ಮೂಲಕ ನೋಡಿ 
ದಳು; ಆಕೆಯು ತೆರೆಯ ಮೂಲಕ ನೋಡಿ ಕೂಗಿ 
ದಳು. ""ಸೀಸೆರನ ರಥಾಗಮನಕ್ಕೆ ಇಷ್ಟು ತಡವೇಕೆ? 
ಅವನ ರಥದ ಕುದುರೆಗಳ ದ್ವನಿ ಬರಲು ಇಷ್ಟು 
ತಡವೇಕೆ?'' 

ಅವಳ ಸೇವಕಿಯರಲ್ಲಿ ಅತಿಬುದ್ಧಿವಂತಳು ಹೀಗೆ 
ಉತ್ತರಿಸಿದಳು. ಹೌದು, ಸೇವಕಿಯು 
ಉತ್ತರಿಸಿದಳು, 


"ಖಂಡಿತವಾಗಿ ಅವರು ಗೆದ್ದಿದ್ದಾರೆ, ತಾವು 


ಸೋಲಿಸಿದ ಜನರಿಂದ ವಸ್ತುಗಳನ್ನು ಪಡೆಯುತ್ತಿ 
ದ್ದಾರೆ! ಆ ವಸ್ತುಗಳನ್ನು ತಮ್ಮಲ್ಲಿಯೇ ಹಂಚಿ 
ಕೊಳ್ಳುತ್ತಿದ್ದಾರೆ! ಪ್ರತಿಯೊಬ್ಬ ಸೈನಿಕನು ಒಬ್ಬಿಬ್ಬರು 
ಹುಡುಗಿಯರನ್ನು ತೆಗೆದು ಕೊಳ್ಳುತ್ತಿರಬೇಕು. 
ಸೀಸೆರನು ವರ್ಣರಂಜಿತ ಬಟ್ಟೆಯನ್ನು ತೆಗೆದು 
ಕೊಳ್ಳುಕ್ತಿರಬಹುದು. ಹೌದು! ವಿಜಯಿ ಸೀಸೆರನು 
ಧರಿಸಲು ಬಣ್ಣಬಣ್ಣದ ಒಂದು ಬಟ್ಟೆಯನ್ನು 


ನ್ಯಾಯಸ್ಥಾಪಕರು 5:31-6:15 


ತೆಗೆದು ಕೊಳ್ಳುತ್ತಿರಬಹುದು; ಅಥವಾ ಎರಡು 
ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಿರಬಹುದು.'' 

3! ಯೆಹೋವನೇ, ನಿನ್ನ ವೈರಿಗಳೆಲ್ಲಾ ಹೀಗೇ ಸಾಯಲಿ; 
ಆದರೆ ನಿನ್ನನ್ನು ಪ್ರೀತಿಸುವವರೆಲ್ಲರೂ ಬಲ 
ವಾಗಿದ್ದು ಉದಯಿಸುವ ಸೂರ್ಯನಂತೆ ಬೆಳಗಲಿ! 
ನಲವತ್ತು ವರುಷಗಳವರೆಗೆ ದೇಶದಲ್ಲಿ ಶಾಂತಿ 
ನೆಲೆಸಿತ್ತು 


ಇಸ್ರೇಲರ ಜೊತೆ ಮಿದ್ಯಾನ್ಯರ ಯುದ್ಧ 
ಇಸ್ರೇಲರು ಯೆಹೋವನಿಗೆ ವಿರೋಧವಾಗಿ ಮತ್ತೆ 
0 ದುಷ್ಕತ್ಯಗಳನ್ನೇ ಮಾಡಿದರು. ಆದ್ದರಿಂದ 
ಮಿದ್ಯಾನ್ಯರು ಇಸ್ರೇಲರ ಮೇಲೆ ಏಳು ವರ್ಷ ಪ್ರಭುತ್ವ 

ನಡೆಸುವಂತೆ ಯೆಹೋವನು ಆಸ್ಪದ ಮಾಡಿದನು. 
ಮಿದ್ಯಾನ್ಯರು ಬಹಳ ಬಲಶಾಲಿಗಳಾಗಿದ್ದು ಇಸ್ರೇಲ 
ರಿಗೆ ಕ್ರೂರಿಗಳಾಗಿದ್ದರು. ಆದುದರಿಂದ ಇಸ್ರೇಲರು 
ಅಡಗಿಕೊಳ್ಳುವುದಕ್ಕಾಗಿ ಬೆಟ್ಟಗಳಲ್ಲಿ ಸ್ಥಳಗಳನ್ನು ಮಾಡಿ 
ಕೊಂಡರು. ಕಂಡುಹಿಡಿಯಲಾಗದ ಸ್ಥಳಗಳಲ್ಲಿ ಅವರು 
ತಮ್ಮ ಆಹಾರವನ್ನು ಬಚ್ಚಿಡುತ್ತಿದ್ದರು. 3ಪೂರ್ವದಿಂದ 
ಮಿದ್ಯಾನ್ಯರೂ ಅಮಾಲೇಕ್ಯರೂ ಯಾವಾಗಲೂ ಬಂದು 
ಇವರ ಬೆಳೆಗಳನ್ನು ನಾಶಪಡಿಸುತ್ತಿದ್ದರು. "ಅವರು ಈ 
ಪ್ರದೇಶದಲ್ಲಿ ಪಾಳೆಯಮಾಡಿಕೊಂಡು ಇಸ್ರೇಲರ ಬೆಳ 
ಗಳನ್ನು ನಾಶಪಡಿಸುತ್ತಿದ್ದರು. ಅವರು ಗಾಜಾ ನಗರದವ 
ರೆಗಿರುವ ಪ್ರದೇಶದಲ್ಲಿನ ಬೆಳೆಗಳನ್ನು ಹಾಳುಮಾಡಿದರು. 
ಅವರು ಇಸ್ರೇಲರ ಆಹಾರಕ್ಕಾಗಿ ಏನೂ ಉಳಿಸಲಿಲ್ಲ. 
ಅವರು ಕುರಿ, ದನ, ಕತ್ತೆಗಳನ್ನು ಸಹ ಉಳಿಸಲಿಲ್ಲ. 
*ಮಿದ್ಯಾನ್ಯರು ಬಂದು ಈ ಪ್ರದೇಶದಲ್ಲಿ ಪಾಳೆಯ ಮಾಡಿ 
ಕೊಂಡರು. ಅವರು ತಮ್ಮ ಸಂಗಡ ತಮ್ಮ ಕುಟುಂಬದ 
ವರನ್ನೂ ಪಶುಗಳನ್ನೂ ತಂದರು. ಅವರು ಮಿಹತೆಗಳ 
ಗುಂಪಿನಂತೆ ಅಸಂಖ್ಯರಾಗಿದ್ದರು. ಅವರು ಮತ್ತು ಅವರ 
ಒಂಟೆಗಳು ಅತಿದೊಡ್ಡ ಪ್ರಮಾಣದಲ್ಲಿದ್ದು ಎಣಿಸಲು 
ಸಾಧ್ಯವಿರಲಿಲ್ಲ ಇವರೆಲ್ಲರೂ ಇಸ್ರೇಲರ ಪ್ರದೇಶಕ್ಕೆ ನುಗ್ಗಿ 
ಹಾಳುಮಾಡಿದರು. *ಇಸ್ರೇಲರು ಮಿದ್ಯಾನ್ಯರಿಂದಾಗಿ 
ತುಂಬ ಬಹವರಾಗಿಬಿಟ್ಟರು. ಆದುದರಿಂದ ಇಸ್ರೇಲರು 

ಸಹಾಯಕ್ಕಾಗಿ ಯೆಹೋವನಿಗೆ ಮೊರೆಯಿಟ್ಟರು. 
'ಮಿದ್ಯಾನ್ಯರು ಕೆಟ್ಟದ್ದನ್ನೆಲ್ಲಾ ಮಾಡಿದರು. ಅದಕ್ಕಾಗಿ 
ಇಸ್ರೇಲರು ಸಹಾಯಕೋರಿ ಯೆಹೋವನಲ್ಲಿ ಮೊರೆ 
ಯಿಟ್ಟರು. ಆದುದರಿಂದ ಯೆಹೋವನು ಅವರ ಹತ್ತಿ 
ರಕ್ಕ ಒಬ್ಬ ಪ್ರವಾದಿಯನ್ನು ಕಳುಹಿಸಿದನು. ಆ 

ಪ್ರವಾದಿಯು ಇಸ್ರೇಲರಿಗೆ ಹೀಗೆ ಹೇಳಿದನು: 

""ಅಸ್ರೇಲರ ದೇವರಾದ ಯೆಹೋವನು ಇಂತೆನ್ನು 
ತ್ತಾನೆ: "ನೀವು ಈಜಿಪ್ಟಿನಲ್ಲಿ ಗುಲಾಮರಾಗಿದ್ದಿರಿ. ನಾನು 
ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿ ಅಲ್ಲಿಂದ ಹೊರಗೆ 








326 


ತಂದೆನು. *ನಾನು ನಿಮ್ಮನ್ನು ಬಲಶಾಲಿಗಳಾದ ಈಜಿಪ್ಟಿನ 
ಜನರಿಂದ ರಕ್ಷಿಸಿದೆ. ತರುವಾಯ ಕಾನಾನ್ಯರು ನಿಮ್ಮನ್ನು 
ಪೀಡಿಸಿದರು. ಆಗ ಮತ್ತೊಮ್ಮೆ ನಾನು ನಿಮ್ಮನ್ನು ರಕ್ಷಿಸಿದೆ. 
ನಾನು ಅವರನ್ನು ಅವರ ಪ್ರದೇಶದಿಂದ ಓಡಿಸಿ ಅದನ್ನು 
ನಿಮಗೆ ಕೊಟ್ಟೆ 10ಆಗ ನಾನು ನಿಮಗೆ, "ಯೆಹೋವ 
ನಾದ ನಾನೇ ನಿಮ್ಮ ದೇವರು! ಅಮೋರಿಯರ ಪ್ರದೇಶ 
ದಲ್ಲಿದ್ದರೂ ಅವರ ಸುಳ್ಳುದೇವರುಗಳನ್ನು ನೀವು ಪೂಜಿಸ 
ಕೂಡದು ಎಂದು ಹೇಳಿದ್ದೆ.' ಆದರೆ ನೀವು ನನ್ನ ಮಾತನ್ನು 
ಕೇಳಲಿಲ್ಲ.''* 





ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾದನು 

!!""ಆ ಸಮಯದಲ್ಲಿ ಯೆಹೋವನ ದೂತನು 
ಗಿದ್ಯೋನ ಎಂಬ ವ್ಯಕ್ತಿಯ ಬಳಿಗೆ ಬಂದನು. 
ಯೆಹೋವನ ದೂತನು ಒಪ್ರ ಎಂಬ ಊರಲ್ಲಿ ಏಲಾ 
ವೃಕ್ಷದ ಕೆಳಗೆ ಕುಳಿತುಕೊಂಡನು. ಆ ಗಿಡವು ಯೋವಾಷನ 
ದಾಗಿತ್ತು ಯೋವಾಷನು ಅಬೀಯೆಜಿರನ ಕುಲದವನಾಗಿ 
ದ್ದನು. ಯೋವಾಷನು ಗಿದ್ಯೋನನ ತಂದೆ. ಗಿದ್ಯೋನನು 
ದ್ರಾಕ್ಟಿಯ ಆಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿ 
ಯುತ್ತಿದ್ದನು. ಯೆಹೋವನ ದೂತನು ಗಿದ್ಯೋನನ 
ಹತ್ತಿರ ಕುಳಿತುಕೊಂಡನು. ಮಿದ್ಯಾನ್ಯರಿಗೆ ಗೋಧಿಕಾಣ 
ಬಾರದೆಂದು ಗಿದ್ಯೋನನು ಮರೆಯಾಗಿದ್ದನು. 
!೭ಯಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಟನಾಗಿ, 

""ಪರಾಕ್ರಮಶಾಲಿಯೇ, ದೇವರು ನಿನ್ನ ಸಂಗಡ 
ಇದ್ದಾನೆ'' ಎಂದು ಹೇಳಿದನು. 

!3ಆಗ ಗಿದ್ಯೋನನು, "ಸ್ವಾಮೀ, ಯೆಹೋವನು ನಮ್ಮ 
ಸಂಗಹವಿದ್ದರೆ ನಮಗೆ ಇಷ್ಟೊಂದು ಕಷ್ಟಗಳೇಕೆ ಬರು 
ತ್ತವೆ? ನಮ್ಮ ಪೂರ್ವಿಕರಿಗಾಗಿ ಆತನು ಬಹಳಷ್ಟು ಅದ್ಭುತ 
ಕಾರ್ಯಗಳನ್ನು ಮಾಡಿದ್ದನೆಂದು ನಾವು ಕೇಳಿದ್ದೇವೆ. 
ಆತನು ಅವರನ್ನು ಈಜಿಷ್ಟಿನಿಂದ ಹೊರಗೆ ಕರೆ ತಂದ 
ನೆಂದು ನಮ್ಮ ಪೂರ್ವಿಕರು ನಮಗೆ ಹೇಳಿದರು. ಆದರೆ 
ಈಗ ಯೆಹೋವನು ನಮ್ಮ ಕೈಬಿಟ್ಟಿದ್ದಾನೆ; ಮಿದ್ಯಾನ್ಯರು 
ನಮ್ಮನ್ನು ಸೋಲಿಸುವಂತೆ ಮಾಡಿದ್ದಾನೆ'' ಎಂದು 
ಹೇಳಿದನು. 

"ಯೆಹೋವನು ಗಿದ್ಯೋನನ ಕಡೆಗೆ ತಿರುಗಿ, “ನಿನ್ನ 
ಬಲವನ್ನು ಉಪಯೋಗಿಸು. ಹೋಗು, ಮಿದ್ಯಾನ್ಯರಿಂದ 
ಇಸ್ರೇಲರನ್ನು ರಕ್ಷಿಸು. ನಾನು ಅವರನ್ನು ರಕ್ಷಿಸುವುದಕ್ಕಾಗಿ 
ನಿನ್ನನ್ನು ಕಳುಹಿಸುತ್ತಿದ್ದೇನೆ'' ಅಂದನು. 

ಅದಕ್ಕೆ ಗಿದ್ಯೋನನು, ""ಕರ್ತನೇ, ಮನಸ್ಸೆಕುಲದಲ್ಲಿ 
ನನ್ನ ಕುಟುಂಬವು ಕೇವಲ ಅಲ್ಪವಾದದ್ದು. ನನ್ನ ಕುಟುಂಬ 
ದಲ್ಲಿ ನಾನು ಎಲ್ಲರಿಗಿಂತ ಚಿಕ್ಕವನು. ನಾನು ಇಸ್ರೇಲರನ್ನು 
ರಕ್ಷಿಸಲು ಹೇಗೆ ಸಾಧ್ಯ?'' ಎಂದು ಕೇಳಿದನು. 





ವಚನಗಳು 7-10 ಈ ವಚನಗಳು ಅತಿ ಪ್ರಾಚೀನವಾದ ಹೀಬ್ರೂ 
ಗ್ರಂಥದಲ್ಲಿ ಸಿಕ್ಕುವುದಿಲ್ಲ. 


327 


16 ಯೆಹೋವನು ಗಿದ್ಯೋನನಿಗೆ, "ನಾನು ನಿನ್ನ ಸಂಗಡ 
ವಿದ್ದೇನೆ! ಆದುದರಿಂದ ನೀನು ಮಿದ್ಯಾನ್ಯರನ್ನು ಸೋಲಿ 
ಸುವೆ. ಕೇವಲ ಒಬ್ಬನೊಂದಿಗೆ ಯುದ್ಧ ಮಾಡುತ್ತಿರು 
ವಿಯೋ ಎಂಬಂತೆ ನಿನಗೆ ಅನಿಸುತ್ತದೆ'' ಎಂದು 
ಹೇಳಿದನು. 

17 ಗಿದ್ಯೋನನು ಯೆಹೋವನಿಗೆ, ""ನೀನು ನನಗೆ 
ಕೃಪೆತೋರಿದರೆ, ನೀನು ನಿಜವಾಗಿಯೂ ಯೆಹೋವನು 
ಎಂಬುದಕ್ಕೆ ನನಗೆ ಒಂದು ಗುರುತನ್ನು ಕೊಡು. 15ದಯ 
ವಿಟ್ಟು ಇಲ್ಲಿಯೇ ಇರು. ನಾನು ಬರುವವರೆಗೆ ಎಲ್ಲಿಗೂ 
ಹೋಗಬೇಡ. ನಾನು ನಿನಗೆ ಕಾಣಿಕೆಯನ್ನು ತಂದು 
ಅರ್ಪಿಸುವುದಕ್ಕೆ ಅವಕಾಶ ಕೊಡು'' ಎಂದು 
ಪ್ರಾರ್ಥಿಸಿದನು. ಅದಕ್ಕೆ, ಆತನು, ""ನೀನು ಬರುವ 
ವರೆಗೂ ನಾನು ಇರುತ್ತೇನೆ'' ಎಂದು ಹೇಳಿದನು. 

ಗಿದ್ಯೋನನು ಒಳಗೆ ಹೋಗಿ ಒಂದು ಆಡಿನ ಮರಿ 
ಯನ್ನು ಬೇಯಿಸಿದನು. ಅವನು ಸುಮಾರು ಇಪ್ಪತ್ತು ಸೇರಿ 
ನಷ್ಟು ಹಿಟ್ಟನ್ನು ತೆಗೆದುಕೊಂಡು ಹುಳಿಯಿಲ್ಲದ ರೊಟ್ಟಿ 


ನ್ಯಾಯಸ್ಥಾಪಕರು 6:16-30 


ಅದಕ್ಕೆ "ಯೆಹೋವನು ಶಾಂತಿ ಸ್ವರೂಪನು'' ಎಂದು 
ಹೆಸರಿಟ್ಟನು. ಆ ಯಜ್ಞವೇದಿಕೆಯು ಇಂದಿಗೂ 
ಅಬೀಯೆಜಿರ್‌ ಕುಲದವರು ವಾಸಿಸುವ ಒಫುದಲ್ಲಿದೆ. 


ಗಿದ್ಯೋನನು ಬಾಳನ ಯಜ್ಞ; ವೇದಿಕೆಯನ್ನು ಕೆಡವಿದನು 
ಅದೇ ರಾತ್ರಿ ಯೆಹೋವನು ಗಿದ್ಯೋನನೊಂದಿಗೆ 
ಮಾತನಾಡಿ, “ನಿನ್ನ ತಂದೆಯ ಹೋರಿಗಳಲ್ಲಿ ಏಳು 
ವರ್ಷದ ಹೋರಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ 
ತಂದೆಯು ಸುಳ್ಳುದೇವರಾದ ಬಾಳನಿಗೆ ಕಟ್ಟಿರುವ ಯಜ್ಞ 
ವೇದಿಕೆಯನ್ನು ಕೆಹವಿಬಿಡು; ಅದರ ಬಳಿಯಲ್ಲಿರುವ 
ಅಶೇರ ಎಂಬ ವಿಗ್ರಹಸ್ತಂಭವನ್ನು ಕಡಿದುಹಾಕು. 
26ಬಳಿಕ ನಿಮ್ಮ ದೇವರಾದ ಯೆಹೋವನಿಗಾಗಿ ಸರಿ 
ಯಾದ ಯಜ್ಞವೇದಿಕೆಯನ್ನು ಈ ಗುಡ್ಡದ ಶಿಖರದಲ್ಲಿ 
ಕಟ್ಟಿಸು. ಆಮೇಲೆ ಆ ಹೋರಿಯನ್ನು ಈ ಯಜ್ಞವೇದಿ 
ಕೆಯ ಮೇಲೆ ಸರ್ವಾಂಗಹೋಮವಾಗಿ ಅರ್ಪಿಸು; ಅಶೇರ 
ಸ್ತಂಭದ ಕಟ್ಟಿಗೆಯನ್ನು ಈ ಸರ್ವಾಂಗಹೋಮಕ್ಕೆ 





ಯನ್ನು ಮಾಡಿದನು. ತರುವಾಯ ಗಿದ್ಯೋನನು ಆ 
ಮಾಂಸವನ್ನು ಒಂದು ಬುಟ್ಟಿಯಲ್ಲಿಟ್ಟನು, ಮಾಂಸ 
ಬೇಯಿಸಿದ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿದನು. 
ಗಿದ್ಯೋನನು ಆ ಮಾಂಸವನ್ನೂ ಮಾಂಸಬೇಯಿಸಿದ 
ನೀರನ್ನೂ ಹುಳಿಯಿಲ್ಲದ ರೊಟ್ಟಿಯನ್ನೂ ತೆಗೆದು 
ಕೊಂಡು ಬಂದನು. ಗಿದ್ಯೋನನು ಏಲಾ ಮರದ ಕೆಳಗೆ 
ಯೆಹೋವನಿಗೆ ಆಹಾರವನ್ನು ಕೊಟ್ಟನು. 

ದೇವದೂತನು ಗಿದ್ಯೋನನಿಗೆ, "ಆ ಮಾಂಸವನ್ನೂ 
ಹುಳಿಯಿಲ್ಲದ ಆ ರೊಟ್ಟಿಯನ್ನೂ ಆ ಕಲ್ಲಿನ ಮೇಲೆ ಇಡು. 
ಆಮೇಲೆ ಆ ನೀರನ್ನು ಅದರ ಮೇಲೆ ಸುರಿ'' ಎಂದನು. 
ದೇವದೂತನು ಹೇಳಿದಂತೆಯೇ ಗಿದ್ಯೋನನು 
ಮಾಡಿದನು. 

2! ಯೆಹೋವನ ದೂತನ ಕೈಯಲ್ಲಿ ಒಂದು ಕೋಲಿತ್ತು 
ಯೆಹೋವನ ದೂತನು ತನ್ನ ಕೋಲಿನ ತುದಿಯಿಂದ 
ಮಾಂಸವನ್ನು ಮತ್ತು ರೊಟ್ಟಿಯನ್ನು ಮುಟ್ಟಿದನು. ಆಗ 
ಆ ಕಲ್ಲಿನಿಂದ ಬೆಂಕಿಯ ಜ್ವಾಲೆಯು ಎದ್ದಿತು! ಮಾಂಸ 
ಮತ್ತು ರೊಟ್ಟಿ ಸಂಪೂರ್ಣವಾಗಿ ಸುಟ್ಟುಹೋದವು! 
ಆಮೇಲೆ ಯೆಹೋವನ ದೂತನು ಅದೃಶ್ಯನಾದನು. 

2ತಾನು ಈವರೆಗೆ ಮಾತಾಡುತ್ತಿದ್ದದ್ದು ಯೆಹೋವನ 
ದೂತನೊಡನೆ ಎಂಬುದು ಗಿದ್ಯೋನನಿಗೆ ಆಗ ಅರಿ 
ವಾಯಿತು. ಗಿದ್ಯೋನನು, "ಸರ್ವಶಕ್ತನಾದ 
ಯೆಹೋವನೇ, ನಿನ್ನ ದೂತನನ್ನು ಮುಖಾಮುಖಿಯಾಗಿ 
ಕಂಡೆನು'' ಎಂದು ಕೂಗಿಕೊಂಡನು. 

3°" ಶಾಂತನಾಗು, ಭಯಪಡಬೇಡ, ನೀನು ಸಾಯುವು 
ದಿಲ್ಲ'' ಎಂದು ಗಿದ್ಯೋನನಿಗೆ ಯೆಹೋವನು ಹೇಳಿದನು. 

ಗಿದ್ಯೋನನು ದೇವರನ್ನು ಆರಾಧಿಸಲು ಆ ಸ್ಥಳದಲ್ಲಿ 
ಒಂದು ಯಜ್ಞವೇದಿಕೆಯನ್ನು ಕಟ್ಟಿದನು. ಗಿದ್ಯೋನನು 





ಉಪಯೋಗಿಸು'' ಎಂದು ಹೇಳಿದನು. 

27ಗಿದ್ಯೋನನು ತನ್ನ ಸೇವಕರಲ್ಲಿ ಹತ್ತು ಮಂದಿಯನ್ನು 
ಕರೆದುಕೊಂಡು ಹೋಗಿ ಯೆಹೋವನು ಹೇಳಿ 
ದಂತೆಯೇ ಮಾಡಿದನು. ಆದರೆ ಅವನು ತನ್ನ ಕುಟುಂಬದ 
ವರಿಗೂ ನಗರನಿವಾಸಿಗಳಿಗೂ ಹೆದರಿಕೊಂಡಿದ್ದರಿಂದ 
ಅವನು ಅದನ್ನು ಹಗಲಿನಲ್ಲಿ ಮಾಡದೆ ರಾತ್ರಿಯಲ್ಲಿ 
ಮಾಡಿದನು. 

ನಗರದ ಜನರು ಮರುದಿನ ಬೆಳಿಗ್ಗೆ ಎದ್ದಾಗ ಬಾಳನ 
ಯಜ್ಞವೇದಿಕೆಯು ಕೆಹವಲ್ಪಟ್ಟಿರುವುದನ್ನೂ ಅಶೇರ 
ಸ್ತಂಭವು ಕಡಿದುಹಾಕಲ್ಪಟ್ಟಿರುವುದನ್ನೂ ನೋಡಿದರು. 
ಅಶೇರಸ್ತಂಭವು ಬಾಳನ ಯಜ್ಞವೇದಿಕೆಯ ಪಕ್ಕದಲ್ಲಿತ್ತು. 
ಗಿದ್ಯೋನನು ಕಟ್ಟಿದ್ದ ಯಜ್ಞವೇದಿಕೆಯನ್ನು ಸಹ ಅವರು 
ನೋಡಿದರು. ಯಜ್ಞವೇದಿಕೆಯ ಮೇಲೆ ಹೋರಿಯನ್ನು 
ಸರ್ವಾಂಗಹೋಮವಾಗಿ ಅರ್ಪಿಸಿರುವುದನ್ನೂ ಅವರು 
ನೋಡಿದರು. 

ನಗರದ ಜನರು ಒಬ್ಬರಿಗೊಬ್ಬರು, ""ನಮ್ಮ ಯಜ್ಞ 
ವೇದಿಕೆಯನ್ನು ಯಾರು ಕೆಡವಿದರು? ನಮ್ಮ ಅಶೇರ 
ಸ್ತಂಭವನ್ನು ಯಾರು ಕಡಿದುಹಾಕಿದರು? ಈ ಹೊಸ 
ಯಜ್ಞವೇದಿಕೆಯ ಮೇಲೆ ಈ ಹೋರಿಯನ್ನು ಯಾರು 
ಸರ್ವಾಂಗಹೋಮ ಮಾಡಿದರು?'' ಎಂಬ ಹಲವಾರು 
ಪ್ರಶ್ನೆಗಳನ್ನು ಕೇಳಿ ಇದೆಲ್ಲವನ್ನು ಮಾಡಿದವರು 
ಯಾರೆಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದರು. 

""ಯೋವಾಷನ ಮಗನಾದ ಗಿದ್ಯೋನನು ಇದನ್ನೆಲ್ಲ 
ಮಾಡಿದನು'' ಎಂದು ಯಾರೋ ಹೇಳಿದರು. 

ನಗರದ ಜನರು ಯೋವಾಷನಲ್ಲಿಗೆ ಬಂದು 
ಯೋವಾಷನಿಗೆ, ""ನೀನು ನಿನ್ನ ಮಗನನ್ನು ಹೊರಗೆ 
ಕರೆದುಕೊಂಡು ಬಾ. ಅವನು ಬಾಳನ 


ನ್ಯಾಯಸ್ಥಾಪಕರು 6:31-7:5 


ಯಜ್ಞವೇದಿಕೆಯನ್ನು ಕೆಹವಿದ್ದಾನೆ. ಆ ಯಜ್ಞವೇದಿಕೆಯ 
ಪಕ್ಕದಲ್ಲಿದ್ದ ಅಶೇರಸ್ತಂಭವನ್ನು ಕಡಿದುಹಾಕಿದ್ದಾನೆ. 
ಅವನನ್ನು ನಾವು ಕೊಂದುಬಿಡುತ್ತೇವೆ'' ಅಂದರು. 
3'ತನ್ನ ಸುತ್ತಲೂ ನಿಂತಿದ್ದ ಜನರಿಗೆ ಯೋವಾಷನು, 
""ನೀವು ಬಾಳನ ಪಕ್ಷವನ್ನು ವಹಿಸುವಿರಾ? ನೀವು ಬಾಳ 
ನನ್ನು ರಕ್ಷಿಸುವಿರಾ? ಬಾಳನ ಪಕ್ಚದವರನ್ನು ಬೆಳಗಾಗು 
ವುದರೊಳಗೆ ಕೊಂದುಬಿಡಲಾಗುವುದು. ಬಾಳನು 
ನಿಜವಾಗಿಯೂ ದೇವರಾಗಿದ್ದರೆ ಅವನ ಯಜ್ಞವೇದಿಕೆ 
ಯನ್ನು ಬೀಳಿಸುವಾಗ ಅವನು ತನ್ನ ರಕ್ಷಣೆಯನ್ನು ಏಕೆ 
ಮಾಡಿಕೊಳ್ಳಲಿಲ್ಲ.'' ಅಂದನು. 32 ಯೋವಾಷನು, 
""ಗಿದ್ಯೋನನು ಬಾಳನ ಯಜ್ಞವೇದಿಕೆಯನ್ನು ಕೆಡವಿದ 
ಪಕ್ಚದಲ್ಲಿ ಬಾಳನು ಅವನೊಡನೆ ವಾದಿಸಲಿ'' ಎಂದು 
ಹೇಳಿದನು. ಅಂದು ಯೋವಾಷನು ಗಿದ್ಯೋನನಿಗೆ 
ಯೆರುಬ್ಬಾಳ* ಎಂಬ ಹೊಸ ಹೆಸರನ್ನು ಕೊಟ್ಟನು. 


ಮಿದ್ಯಾನ್ಯರನ್ನು ಗಿದ್ಯೋನನು ಸೋಲಿಸಿದನು 

3 ಮಿದ್ಯಾನ್ಯರು, ಅಮಾಲೇಕ್ಯರು ಮತ್ತು ಪೂರ್ವ 
ದೇಶದ ಕೆಲವರು ಇಸ್ರೇಲರ ಮೇಲೆ ಯುದ್ಧಮಾಡಲು 
ಒಟ್ಟುಗೂಡಿದರು. ಅವರು ಜೋರ್ಡನ್‌ ನದಿಯನ್ನು 
ದಾಟಿಹೋಗಿ ಇಜ್ರೀಲಿನ ತಗ್ಗಿನಲ್ಲಿ ಪಾಳೆಯ ಮಾಡಿ 
ಕೊಂಡರು. 3*ಗಿದ್ಯೋನನ ಮೇಲೆ ಯೆಹೋವನ ಆತ್ಮವು 
ಬಂದಿತು; ಅವನಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿತು. 
ಅಬೀಯೇಜರನ ಗೋತ್ರದವರನ್ನು ತನ್ನನ್ನು ಹಿಂಬಾಲಿ 
ಸಲು ಕರೆಯುವುದಕ್ಕಾಗಿ ಗಿದ್ಯೋನನು ತುತ್ತೂರಿಯನ್ನು 
ಊದಿದನು. 3*ಮನಸ್ಸೆಕುಲದ ಜನರೆಲ್ಲರನ್ನು ಕರೆಯುವು 
ದಕ್ಕಾಗಿ ಗಿದ್ಯೋನನು ದೂತರನ್ನು ಕಳುಹಿಸಿದನು. ಆ 
ದೂತರು ಮನಸ್ಸೆಕುಲದ ಜನರಿಗೆ ತಮ್ಮ ಆಯುಧಗಳನ್ನು 
ತೆಗೆದುಕೊಂಡು ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ತಿಳಿಸಿ 
ದರು. ಗಿದ್ಯೋನನು ಅಶೇರ್‌, ಜೆಬುಲೂನ್‌ ಮತ್ತು 
ನಫ್ತಾಲಿ ಕುಲದವರ ಹತ್ತಿರವೂ ಸಹ ದೂತರನ್ನು ಕಳು 
ಹಿಸಿದನು. ಆ ದೂತರು ಸಹ ಅದೇ ಸಂದೇಶವನ್ನು ತಿಳಿಸಿ 
ದರು. ಆದುದರಿಂದ ಆ ಕುಲಗಳವರು ಸಹ ಗಿದ್ಯೋನ 
ನನ್ನು ಮತ್ತು ಅವನ ಜನರನ್ನು ಸೇರಿಕೊಳ್ಳಲು ಹೋದರು. 

ಆಗ ಗಿದ್ಯೋನನು ಯೆಹೋವನಿಗೆ, ""ಇಸ್ರೇಲಿನ 
ಜನರನ್ನು ರಕ್ಷಿಸಲು ನೀನು ನನಗೆ ಸಹಾಯ ಮಾಡುವ 
ದಾಗಿ ಹೇಳಿರುವೆ. ಅದಕ್ಕೆ ಸಾಕ್ಷ್ಯವನ್ನು ಈಗ ಒದಗಿಸು. 
57ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನು ಹಾಸುತ್ತೇನೆ. 
ನೆಲವೆಲ್ಲ ಒಣಗಿದ್ದು ಕೇವಲ ಕುರಿಯ ತುಪ್ಪಟದ ಮೇಲೆ 
ಇಬ್ಬನಿ ಬಿದ್ದರೆ, ನೀನು ಹೇಳಿದಂತೆಯೇ ಇಸ್ರೇಲನ್ನು 





ಯೆರುಬ್ಬಾಳ ಇದು ಹೀಬ್ರೂ ಶಬ್ದಗಳಂತೆ ಇದೆ. ಇದರ ಅರ್ಥ ""ಬಾಳನು 
ವಾದಿಸಲಿ'' ಎಂದು, ಆ ಕ್ರಿಯಾ ಪದವನ್ನು ""ಒಂದು ಪಕ್ಷ ವಹಿಸು'' 
""ರಕ್ಷಿಸು'' ಎಂದು ಅರ್ಥೈಸಲಾಗಿದೆ. 


328 


ರಕ್ಷಿಸಲು ನನ್ನನ್ನು ಬಳಸುವೆ ಎಂದು ಅರಿತುಕೊಳ್ಳುವೆ'' 
ಅಂದನು. *ಹಾಗೆಯೇ ಆಯಿತು. ಗಿದ್ಯೋನನು 
ಮರುದಿನ ಬೆಳಿಗ್ಗೆ ಬೇಗ ಎದ್ದು ಕುರಿಯ ತುಪ್ಪಟವನ್ನು 
ಹಿಂಡಿದನು. ಆ ಕುರಿಯ ತುಪ್ಪಟದಿಂದ ಒಂದು ಬಟ್ಟಲು 
ತುಂಬ ನೀರು ಬಂದಿತು. 

3ಆಗ ಗಿದ್ಯೋನನು ಯೆಹೋವನಿಗೆ, "ನನ್ನ ಮೇಲೆ 
ಕೋಪಿಸಿಕೊಳ್ಳಬೇಹ. ನಾನು ಇನ್ನೊಂದು ಸಾಕ್ಟ್ಯವನ್ನು 
ಕೇಳುತ್ತೇನೆ. ಇನ್ನೊಂದು ಸಲ ಕುರಿಯ ತುಪ್ಪಟದಿಂದ 
ನಿನ್ನನ್ನು ಪರೀಕ್ಸಿಸುತ್ತೇನೆ. ಈ ಸಲ, ಸುತ್ತಮುತ್ತಲಿನ 
ಭೂಮಿಯು ಮಂಜಿನಿಂದ ಹಸಿಯಾಗಿ, ಕುರಿಯ ತುಪ್ಪಟ 
ಮಾತ್ರ ಒಣಗಿರಲಿ'' ಎಂದು ಪ್ರಾರ್ಥಿಸಿದನು. 

40ಆ ರಾತ್ರಿ ದೇವರು ಹಾಗೆಯೇ ಮಾಡಿದನು. ಕೇವಲ 
ಕುರಿಯ ತುಪ್ಪಟ ಮಾತ್ರ ಒಣಗಿದಂತಿದ್ದು ಸುತ್ತಲಿರುವ 
ನೆಲವೆಲ್ಲಾ ಮಂಜಿನ ನೀರಿನಿಂದ ಹಸಿಯಾಗಿತ್ತು 

ಬೆಳಗಿನ ಜಾವ ಯೆರುಬ್ಬಾಳನು (ಗಿದ್ಯೋನನು) 

ಮತ್ತು ಅವನ ಎಲ್ಲಾ ಜನರು ಹೋಗಿ ಹರೋದಿನ 
ಬುಗ್ಗೆಯ ಬಳಿಯಲ್ಲಿ ಪಾಳೆಯ ಮಾಡಿಕೊಂಡರು. 
ಮಿದ್ಯಾನ್ಯರು ಮೋರೆ ಎಂಬ ಬೆಟ್ಟದ ತಗ್ಗಿನಲ್ಲಿ ಪಾಳೆಯ 
ಮಾಡಿಕೊಂಡರು. ಇದು ಗಿದ್ಯೋನ ಮತ್ತು ಅವನ ಜನರ 
ಉತ್ತರಕ್ಕಿತ್ತು. 2ಆಗ ಯೆಹೋವನು ಗಿದ್ಯೋನನಿಗೆ, 
""ನಾನು ಮಿದ್ಯಾನ್ಯರನ್ನು ಸೋಲಿಸಲು ನಿನ್ನ ಜನರಿಗೆ 
ಸಹಾಯ ಮಾಡುತ್ತೇನೆ. ಆದರೆ ಈ ಕೆಲಸಕ್ಕೆ ನಿನ್ನ ಜನರು 
ತುಂಬ ಹೆಚ್ಚು ಇಸ್ರೇಲರು ನನ್ನನ್ನು ಮರೆತು ತಾವೇ 
ತಮ್ಮನ್ನು ರಕ್ಷಿಸಿಕೊಂಡೆವೆಂದು ಜಂಬಕೊಚ್ಚಿಕೊಳ್ಳು 
ವುದು ನನಗೆ ಇಷ್ಟವಿಲ್ಲ. *ಅದಕ್ಕಾಗಿ ಈಗ, ""ಭಯಪಡು 
ವವರೆಲ್ಲರು ಗಿಲ್ಯಾದ್‌ ಬೆಟ್ಟವನ್ನು ಬಿಟ್ಟುಹೋಗ 
ಬಹುದು' ಎಂದು ಪ್ರಕಟಿಸು'' ಎಂದು ಹೇಳಿದನು. 

ಆ ಸಮಯದಲ್ಲಿ ಇಪ್ಪತ್ತೆರಡು ಸಾವಿರ ಜನರು 
ಗಿದ್ಯೋನನನ್ನು ಬಿಟ್ಟು ಮನೆಗೆ ಹಿಂದಿರುಗಿದರು. ಆದರೆ 
ಇನ್ನೂ ಹತ್ತು ಸಾವಿರ ಜನರು ಉಳಿದುಕೊಂಡರು. 

ಆಗ ಯೆಹೋವನು ಗಿದ್ಯೋನನಿಗೆ, ""ಇನ್ನೂ ಬಹ 
ಳಷ್ಟು ಜನರಿದ್ದಾರೆ. ಇವರನ್ನು ನೀನು ನದಿಗೆ ಕರೆದು 
ಕೊಂಡು ಹೋಗು. ಅಲ್ಲಿ ನಾನು ಅವರನ್ನು ನಿನಗಾಗಿ 
ಪರೀಕ್ಟಿಸುತ್ತೇನೆ. "ಯಾವನು ನಿನ್ನ ಜೊತೆಯಲ್ಲಿ ಹೋಗ 
ಬಹುದು' ಎಂದು ನಾನು ಹೇಳುತ್ತೇನೋ ಅವನು 
ಹೋಗಲಿ; "ಯಾವನು ನಿನ್ನ ಜೊತೆಯಲ್ಲಿ ಹೋಗುವುದು 
ಬೇಡ' ಎಂದು ನಾನು ಹೇಳುತ್ತೇನೋ ಅವನು ಹೋಗ 
ದಿರಲಿ'' ಎಂದು ಹೇಳಿದನು. 

ಆದುದರಿಂದ ಗಿದ್ಯೋನನು ಅವರನ್ನು ನದಿಯ ಹತ್ತಿರ 
ಕರೆದುಕೊಂಡು ಹೋದನು. ಅಲ್ಲಿ ಯೆಹೋವನು 
ಗಿದ್ಯೋನನಿಗೆ, "ನೀರನ್ನು ನಾಯಿಯಂತೆ ತಮ್ಮ ನಾಲಿಗೆ 
ಯಿಂದ ನೆಕ್ಕಿ ಕುಡಿಯುವವರನ್ನು ಒಂದು ಗುಂಪನ್ನಾಗಿ 





329 


ಮತ್ತು ನೆಲಕ್ಕೆ ಮೊಣಕಾಲೂರಿ ನೀರನ್ನು ಕುಡಿಯುವ 
ವರನ್ನು ಇನ್ನೊಂದು ಗುಂಪನ್ನಾಗಿ ವಿಂಗಡಿಸು'' ಎಂದು 
ಹೇಳಿದನು. 

"ಅವರಲ್ಲಿ ಮೂನ್ನೂರು ಮಂದಿ ಗಂಡಸರು ಕೈಯಿಂದ 
ನೀರನ್ನು ಭಾಯಿಯವರೆಗೆ ತೆಗೆದುಕೊಂಡು” ನಾಯಿ 
ಯಂತೆ “ನೆಕ್ಕಿದರು. ಉಳಿದವರೆಲ್ಲರು ಬಗ್ಗಿ ಮೊಣ 
ಕಾಲೂರಿ ನೀರನ್ನು ಕುಡಿದರು. "ಯೆಹೋವನು 
ಗಿದ್ಯೋನನಿಗೆ, "ನಾಯಿಯಂತೆ ನೀರನ್ನು ನೆಕ್ಕಿದ 


ಮುನ್ನೂರು ಮಂದಿಯಿಂದಲೇ ಮಿದ್ಯಾನ್ಯರನ್ನು 
ಸೋಲಿಸಿ ನಿಮ್ಮನ್ನು ರಕ್ಸಿಸುವೆನು. ಉಳಿದವರು ತಮ್ಮ 


ಮನೆಗಳಿಗೆ ಹೋಗಲಿ'' ಎಂದು ಹೇಳಿದನು. 

ಗಿದ್ಯೋನನು ಉಳಿದ ಇಸ್ರೇಲರನ್ನು ಮನೆಗೆ ಕಳುಹಿಸಿ 
ಆಯ್ಕೆಗೊಂಡ ಮುನ್ನೂರು ಜನರನ್ನು ಉಳಿಸಿಕೊಂಡನು. 
ಆ ಮುನ್ನೂರು ಜನರು ಮನೆಗೆ ಹಿಂತಿರುಗಿಹೋದವರ 
ಆಹಾರವನ್ನೂ ತುತ್ತೂರಿಗಳನ್ನೂ ತೆಗೆದುಕೊಂಡರು. 

ದ್ಯಾನ್ಯರು ಗಿದ್ಯೋನನ ಪಾಳೆಯದ ಕೆಳಭಾಗದ 
ತಗ್ಗಿನಲ್ಲಿ ಪಾಳೆಯಮಾಡಿಕೊಂಡಿದ್ದರು. "ಅಂದು ರಾತ್ರಿ 
ಯೆಹೋವನು ಗಿದ್ಯೋನನಿಗೆ, "ಏಳು, ನೀನು 
ಮಿದ್ಯಾನ್ಯರ ಸೈನ್ಯವನ್ನು ಸೋಲಿಸುವಂತೆ ಮಾಡುತ್ತೇನೆ. 
ಅವರ ಪಾಳೆಯಕ್ಕೆ ಹೋಗು. `ಓಬ್ಬನೇ ಹೋಗಲು 
ನಿನಗೆ ಹೆದರಿಕೆಯಾದರೆ ನಿನ್ನ ಸೇವಕನಾದ ಪುರನನ್ನು 
ಜೊತೆಗೆ ಕರೆದುಕೊಂಡು ಹೋಗು. [ಮಿದ್ಯಾನ್ಯರ ಶಿಬಿ 
ರದ ಒಳಗಡೆ ಹೋಗಿ ಅವರ ಮಾತುಗಳನ್ನು ಕೇಳಿಸಿಕೋ. 
ಆಗ ನೀನು ಅವರ ಮೇಲೆ ಧಾಳಿಮಾಡುವುದಕ್ಕೆ ಹೆದರು 
ವುದಿಲ್ಲ'' ಎಂದನು. 

ಗಿದ್ಯೋನನು ಮತ್ತು ಅವನ ಸೇವಕನಾದ ಪುರನು 
ಇಬ್ಬರೂ ಶತ್ರುಗಳ ಪಾಳೆಯದ ಗಡಿಯವರೆಗೂ 
ಹೋದರು. ''ಮಿದ್ಯಾನ್ಯರು, ಅಮಾಲೇಕ್ಯರು ಮತ್ತು 
ಪೂರ್ವದೇಶದ ಉಳಿದೆಲ್ಲ ಜನರು ಆ ತಗ್ಗಿನಲ್ಲಿ ಪಾಳೆಯ 
ಮಾಡಿಕೊಂಡಿದ್ದರು. ಅವರು ಅಸಂಖ್ಯಾತವಾಗಿದ್ದು ಮಿಡ 
ತೆಯ ಗುಂಪಿನಂತೆ ಕಂಡರು. ಅವರಲ್ಲಿದ್ದ ಒಂಟೆಗಳೋ 
ಲೆಕ್ಕವಿಲ್ಲದ ಸಮುದ್ರ ತೀರದ ಮರಳಿನಂತೆ ಎದ್ದು 

ಗಿದ್ಯೋನನು ಶತ್ರುಗಳ ಪಾಳೆಯಕ್ಕೆ ಬಂದಾಗ ಒಬ್ಬನ 
ಮಾತನ್ನು ಕೇಳಿಸಿಕೊಂಡನು. ಆ ಮನುಷ್ಯನು ತಾನು ಕಂಡ 
ಒಂದು ಕನಸಿನ ಬಗ್ಗೆ ತನ್ನ ಮಿತ್ರನಿಗೆ ಹೇಳುತ್ತಿದ್ದನು. 
""ನಾನು ಕನಸಿನಲ್ಲಿ ಒಂದು ದುಂಡಾದ ರೊಟ್ಟಿಯು 
ಉರುಳಿಕೊಂಡು ಮಿದ್ಯಾನ್ಯರ ಪಾಳೆಯದಲ್ಲಿ ಬರುವು 
ದನ್ನು ಕಂಡೆ. ಆ ರೊಟ್ಟಿಯು ರಭಸದಿಂದ ಬಂದು ಒಂದು 
ಗುಡಾರಕ್ಕೆ ಅಪ್ಪಳಿಸಲು ಆ ಗುಡಾರವು ಕುಸಿದು ಬಿತ್ತು'' 
ಎಂದನು. 

14 ಮನುಷ್ಯನ ಸ್ನೇಹಿತನು ಕನಸಿನ ಅರ್ಥವನ್ನು 
ತಿಳಿದುಕೊಂಡು ಅವನಿಗೆ, ""ನಿನ್ನ ಕನಸು ಇಸ್ರೇಲಿನ 


ನ್ಯಾಯಸ್ಥಾಪಕರು 7:6-22 


ಯೋವಾಷನ ಮಗನಾದ ಗಿದ್ಯೋನನ ಕುರಿತಾಗಿದೆ. 
ಗಿದ್ಯೋನನು ಮಿದ್ಯಾನ್ಯರ ಇಡೀ ಸೈನ್ಯವನ್ನು ಸೋಲಿಸು 
ವಂತೆ ದೇವರು ಮಾಡುತ್ತಾನೆ'' ಎಂದನು. 

15ಕನಸಿನ ಬಗ್ಗೆ ಮತ್ತು ಅದರ ಅರ್ಥದ ಬಗ್ಗೆ ಅವರು 
ಮಾತನಾಡುವುದನ್ನು ಕೇಳಿದ ಗಿದ್ಯೋನನು ದೇವರಿಗೆ 
ತಲೆಬಾಗಿ ನಮಸ್ಕರಿಸಿದನು. ಆಮೇಲೆ ಗಿದ್ಯೋನನು 
ಇಸ್ರೇಲರ ಪಾಳೆಯಕ್ಕೆ ಹಿಂದಿರುಗಿದನು. ಗಿದ್ಯೋನನು 
ಜನರನ್ನು, ""ಏಳಿರಿ! ಯೆಹೋವನು ಮಿದ್ಯಾನ್ಯರನ್ನು 
ಸೋಲಿಸಲು ನಮಗೆ ಸಹಾಯ ಮಾಡುತ್ತಾನೆ'' ಎಂದು 
ಕೂಗಿಕರೆದನು. ಆಮೇಲೆ ಗಿದ್ಯೋನನು ಆ ಮುನ್ನೂರು 
ಜನರನ್ನು ಮೂರು ಗುಂಪುಗಳಾಗಿ ವಿಂಗಡಿಸಿದನು. 
ಗಿದ್ಯೋನನು ಪ್ರತಿಯೊಬ್ಬನಿಗೆ ಒಂದು ತುತ್ತೂರಿ ಮತ್ತು 
ಒಂದು ಬರಿದಾದ ಮಣ್ಣಿನ ಪಾತ್ರೆಯನ್ನು ಕೊಟ್ಟನು. ಪ್ರತಿ 
ಯೊಂದು ಪಾತ್ರೆಯ ಒಳಗಡೆ ಒಂದು ಉರಿಯುತ್ತಿರುವ 
ಪಂಜು ಇತ್ತು ''ಗಿದ್ಯೋನನು ಅವರಿಗೆ, "ನನ್ನನ್ನು ಗಮ 
ನಿಸುತ್ತಾ ನಾನು ಮಾಡಿದಂತೆ ಮಾಡಿರಿ. ಶತ್ರುಗಳ ಪಾಳೆ 
ಯದ ಸೀಮಿಯವರೆಗೆ ನನ್ನನ್ನು ಹಿಂಬಾಲಿಸಿ ಬನ್ನಿ. ನಾನು 
ಪಾಳೆಯದ ಗಡಿಯನ್ನು ಮುಟ್ಟಿದ ಮೇಲೆ ನಾನು ಮಾಡಿ 
ದಂತೆಯೇ ಮಾಡಿರಿ. ನೀವು ಶತ್ರುಗಳ ಪಾಳೆಯಕ್ಕೆ 
ಮುತ್ತಿಗೆ ಹಾಕಿರಿ. ನನ್ನ ಸಂಗಡವಿರುವ ಜನರು ತುತ್ತೂರಿ 
ಯನ್ನು ಊದುವರು. ನಾವು ನಮ್ಮ ತುತ್ತೂರಿಗಳನ್ನು 
ಊದಿದಾಗ ನೀವು ಸಹ ನಿಮ್ಮ ತುತ್ತೂರಿಗಳನ್ನು ಊದಿರಿ. 
"ಯೆಹೋವನಿಗೆ ಜಯ ಗಿದ್ಯೋನನಿಗೆ ಜಯ ಎಂದು 
ಕೂಗಿರಿ'' ಎಂದು ಹೇಳಿದನು. 

ಗಿದ್ಯೋನನು ಮತ್ತು ಅವನ ಜೊತೆಯಲ್ಲಿದ್ದ ನೂರು 
ಜನರು ಶತ್ರುಗಳ ಪಾಳೆಯದ ಬಳಿಗೆ ಹೋದರು. ಶತ್ರು, 
ಗಳ ಪಾಳೆಯದ ಕಾವಲುಗಾರರು ಬದಲಾದ ಕೂಡಲೆ 
ಅವರು ಅಲ್ಲಿಗೆ ಹೋಗಿದ್ದರು. ಆಗ ಮಧ್ಯರಾತ್ರಿ, 
ಯಾಗಿತ್ತು. ಗಿದ್ಯೋನ ಮತ್ತು ಅವನ ಜನರು ತಮ್ಮ 
ತುತ್ತೂರಿಗಳನ್ನು ಊದಿದರು ಮತ್ತು ಮಡಕೆಗಳನ್ನು 
ಒಡೆದುಹಾಕಿದರು. ೫ಆಗ ಗಿದ್ಯೋನನ ಮೂರು 
ಗುಂಪಿನ ಜನರು ತಮ್ಮ ತುತ್ತೂರಿಗಳನ್ನು ಊದಿದರು 
ಮತ್ತು ತಮ್ಮ ಮಹಕೆಗಳನ್ನು ಒಡೆದುಹಾಕಿದರು. ಅವರು 
ಪಂಜುಗಳನ್ನು ತಮ್ಮ ಎಡಗೈಗಳಲ್ಲಿಯೂ ತುತ್ತೂರಿಗಳನ್ನು 
ತಮ್ಮ ಬಲಗೈಗಳಲ್ಲಿಯೂ ಹಿಡಿದುಕೊಂಡರು. ಅವರು 
ತಮ್ಮ ತುತ್ತೂರಿಗಳನ್ನು ಊದುತ್ತಾ ""ಯೆಹೋವನಿಗೆ 
ಜಯ ಗಿದ್ಯೋನನಿಗೆ ಜಯ''ಎಂದು ಕೂಗಿಕೊಂಡರು. 

”'ಗಿದ್ಯೋನನ ಜನರು ನಿಂತಲ್ಲಿಯೇ ನಿಂತು 
ಕೊಂಡರು. ಮಿದ್ಯಾನ್ಯರು ಕೂಗಿಕೊಂಡು ಓಡಿ 
ಹೋಗಲು ಆರಂಭಿಸಿದರು. 

22ಗಿದ್ಯೋನನ ಮುನ್ನೂರು ಜನರು ತಮ್ಮ ತುತ್ತೂರಿ 
ಗಳನ್ನು ಊದಿದ ಕೂಡಲೆ ಮಿದ್ಯಾನ್ಯರು ತಮ್ಮ 
ತಮ್ಮಲ್ಲಿಯೇ ಒಬ್ಬರನ್ನೊಬ್ಬರು ಕತ್ತಿಯಿಂದ ಇರಿದು 





ನ್ಯಾಯಸ್ಥಾಪಕರು 7:23-8:11 


ಕೊಲ್ಲುವಂತೆ ಯೆಹೋವನು ಮಾಡಿದನು. ಶತ್ರುಗಳ 
ಸೈನ್ಯವು ಚೆರೇರದ ದಾರಿಯಲ್ಲಿರುವ ಬೇತ್‌ಷಿಟ್ಟಿನ 
ವರೆಗೂ ಓಡಿಹೋಯಿತು. ಅವರು ಟಬ್ಬಾತಿನ 
ಬಳಿಯಲ್ಲಿರುವ ಅಬೇಲ್ಮೆಹೋಲಾ ನಗರದವರೆಗೂ 
ಓಡಿದರು. 

3 ಆಗ ನಫ್ತಾಲಿ, ಅಶೇರ ಮತ್ತು ಮನಸ್ಸೆಕುಲಗಳ ಎಲ್ಲ 
ಸೈನಿಕರಿಗೆ ಮಿದ್ಯಾನ್ಯರನ್ನು ಬೆನ್ನಟ್ಟಲು ಹೇಳಲಾಯಿತು. 
ಗಿದ್ಯೋನನು ಎಫ್ರಾಯೀಮ್‌ ಬೆಟ್ಟಪ್ರ ದೇಶಗಳಿಗೆ 
ದೂತರನ್ನು ಕಳುಹಿಸಿದನು. ಆ ದೂತರು, "ಬನ್ನಿ, 
ಮಿದ್ಯಾನ್ಯರ ಮೇಲೆ ದಾಳಿಮಾಡಿರಿ. ಬೇತ್‌ಬಾರದ 
ವರೆಗಿನ ನದಿಯ ಮತ್ತು ಜೋರ್ಡನ್‌ ನದಿಯ ಪ್ರದೇಶ 
ವನ್ನು ಹಿಡಿದುಕೊಳ್ಳಿರಿ. ಮಿದ್ಯಾನ್ಯರು ಅಲ್ಲಿಗೆ ಬರುವ 
ಮೊದಲೇ ಈ ಕೆಲಸವನ್ನು ಮಾಡಿರಿ'' ಎಂದು ತಿಳಿಸಿದರು. 
ಅವರು ಎಫ್ರಾ,ಯೀಮ್‌ ಕುಲದ ಎಲ್ಲ ಜನರನ್ನು ಕರೆ 
ದರು. ಅವರು ಬೇತ್‌ಬಾರಾದವರೆಗೆ ನದಿಯ ಪ್ರದೇಶ 
ವನ್ನು ಹಿಡಿದುಕೊಂಡರು. ೨ಎಫ್ರಾಯೀಮ್ಯರು ಮಿದ್ಯಾ 
ನ್ಯರ ಇಬ್ಬರು ನಾಯಕರನ್ನು ಹಿಡಿದುಕೊಂಡರು. ಆ 
ಇಬ್ಬರು ನಾಯಕರುಗಳ ಹೆಸರುಗಳು ಓರೇಬ್‌ ಮತ್ತು 
ಜೀಬ್‌. ಎಫ್ರಾಯೀಮ್ಯರು ಓರೇಬನನ್ನು , ಓರೇಬ್‌ 
ಬಂಡೆಯ ಮೇಲೆಯೂ ಜೇಬನನ್ನು , ಜೀಬ್‌ ದ್ರಾಕ್ಷಿಯ 
ಆಲೆಯಲ್ಲಿಯೂ ಕೊಂದುಹಾಕಿದರು. ಎಫ್ರಾಯೀ 
ಮ್ಯರು ಮಿದ್ಯಾನ್ಯರನ್ನು ಬೆನ್ನಟ್ಟುತ್ತಲೇ ಹೋದರು. 
ಅವರು ಓರೇಬ್‌ ಮತ್ತು ಜೀಬನ ತಲೆಗಳನ್ನು ಕತ್ತರಿಸಿ 
ಅವುಗಳನ್ನು ತೆಗೆದುಕೊಂಡು ಜೋರ್ಡನ್‌ ನದಿಯ 
ಹಾಯಗಡದಲ್ಲಿದ್ದ ಗಿದ್ಯೋನನ ಬಳಿಗೆ ತೆಗೆದುಕೊಂಡು 
ಬಂದರು. 

ಎಫ್ರಾಯೀಮ್ಯರು ಗಿದ್ಯೋನನ ಮೇಲೆ ಕೋಪ 

ಗೊಂಡಿದ್ದರು. ಎಫ್ರಾಯೀಮ್ಯರು ಗಿದ್ಯೋನನನ್ನು 

ಕಂಡಾಗ, ""ನೀನು ನಮ್ಮ ಸಂಗಹ ಹೀಗೇಕೆವರ್ತಿ 
ಸಿದೆ? ನೀನು ಮಿದ್ಯಾನ್ಯರೊಂದಿಗೆ ಯುದ್ಧಮಾಡಲು 
ಹೋದಾಗ ನಮ್ಮನ್ನು ಏಕೆ ಕರೆಯಲಿಲ್ಲ?'' ಎಂದು 
ಗಿದ್ಯೋನನನ್ನು ಕೇಳಿದರು. 

ಗಿದ್ಯೋನನು ಎಫ್ರಾಯೀಮ್ಯರಿಗೆ, ""ನೀವು ಮಾಡಿ 
ದಷ್ಟು ದೊಡ್ಡ ಕೆಲಸವನ್ನು ನಾನು ಮಾಡಿಲ್ಲ. ನನ್ನ 
ಅಬೀಯೆಜೆರನ ಕುಟುಂಬದವರಿಗಿಂತ ಎಫ್ರಾಯೀಮ್ಯ 
ರಾದ ನಿಮ್ಮ ಸುಗ್ಗಿಯೇ ಬಹಳ ಚೆನ್ನಾಗಿ ಆಗಿದೆಯಲ್ಲವೇ? 
ಸುಗ್ಗಿಯ ಕಾಲದಲ್ಲಿ ನಮ್ಮ ಕುಟುಂಬದವರು ಕೂಡಿಸುವ 
ದ್ರಾಕ್ಷಿಗಿಂತ ಹೆಚ್ಚು ದ್ರಾಕ್ಷಿಯನ್ನು ನೀವು ಹೊಲದಲ್ಲಿಯೇ 
ಬಿಟ್ಟುಬಿಡುತ್ತೀರಿ! ಇದು ನಿಜವಲ್ಲವೇ? 

3ಅದೇ ರೀತಿ ಈಗಲೂ ಕೂಹ ನಿಮ್ಮದೇ ದೊಡ್ಡ ರಾಶಿ. 
ಮಿದ್ಯಾನ್ಯರ ನಾಯಕರಾದ ಓರೇಬನನ್ನು ಮತ್ತು ಜೀಬ 
ನನ್ನು ಸೆರೆ ಹಿಡಿಯುವಂತೆ ದೇವರು ನಿಮಗೆ ಸಹಾಯ 
ಮಾಡಿದನು. ನೀವು ಮಾಡಿದ ಕೆಲಸಕ್ಕೆ ನನ್ನ ಜಯವನ್ನು 


330 


ಹೋಲಿಸಲು ಹೇಗೆ ಸಾಧ್ಯ?'' ಗಿದ್ಯೋನನ ಉತ್ತರವನ್ನು 
ಕೇಳಿದ ಮೇಲೆ ಎಫ್ರಾಯೀಮ್ಯರ ಕೋಪ ಕಡಿಮೆ 
ಯಾಯಿತು. 


ಗಿದ್ಯೋನನು ಮಿದ್ಯಾನ್ಯರ ಇಬ್ಬರು ಅರಸರನ್ನು 
ಸೆರೆಹಿಡಿದನು 

*ಗಿದ್ಯೋನ ಮತ್ತು ಅವನ ಮುನ್ನೂರು ಜನರು 
ಜೋರ್ಡನ್‌ ನದಿಯನ್ನು ದಾಟಿ ಆಚೆ ದಡಕ್ಕೆ ಹೋದರು. 
ಅವರು ಬಹಳ ದಣಿದಿದ್ದರು ಮತ್ತು ಹಸಿದಿದ್ದರು.* 
ಗಿದ್ಯೋನನು ಸುಖೋತ್‌ ನಗರದ ಜನರಿಗೆ, "ನನ್ನ ಸೈನಿ 
ಕರಿಗೆ ತಿನ್ನಲು ಏನಾದರೂ ಕೊಡಿ; ಅವರು ಬಹಳ ದಣಿದು 
ಹೋಗಿದ್ದಾರೆ. ನಾವು ಮಿದ್ಯಾನ್ಯರ ಅರಸನಾದ 
ಜಿಬಹನನ್ನೂ ಚಲ್ಮುನ್ನನನ್ನೂ ಬೆನ್ನಟ್ಟಿಕೊಂಡು 
ಹೋಗುತ್ತಿದ್ದೇವೆ'' ಎಂದು ಹೇಳಿದನು. 

6ಆದರೆ ಸುಖೋತ್‌ ನಗರದ ನಾಯಕರು ಗಿದ್ಯೋನ 
ನಿಗೆ, ""ನಾವು ನಿಮ್ಮ ಸೈನಿಕರಿಗೆ ಆಹಾರವನ್ನು ಏಕೆ ಕೊಹ 
ಬೇಕು? ನೀವು ಜಿಬಹನನ್ನು ಮತ್ತು ಚಲ್ಮುನ್ನನನ್ನು ಇನ್ನೂ 
ಬಂಧಿಸಲೇ ಇಲ್ಲ'' ಎಂದು ಹೇಳಿದರು. 

'ಅದಕ್ಕೆ ಗಿದ್ಯೋನನು, ""ನೀವು ನಮಗೆ ಆಹಾರವನ್ನು 
ಕೊಡುವುದಿಲ್ಲವಾದರೆ ಜಿಬಹನನ್ನು ಮತ್ತು ಚಲ್ಮುನ್ನನನ್ನು 
ಬಂಧಿಸಲು ಯೆಹೋವನೇ ನಮಗೆ ಸಹಾಯ ಮಾಡು 
ತ್ತಾನೆ. ಆಮೇಲೆ ನಾನು ಇಲ್ಲಿಗೆ ಬಂದು ನಿಮ್ಮನ್ನು ಮರಳು 
ಗಾಡಿನ ಮುಳ್ಳುಗಳಿಂದಲೂ ಕುರುಚಲುಗಳಿಂದಲೂ 
ಹೊಡಿಸುತ್ತೇನೆ'' ಎಂದು ಉತ್ತರಿಸಿದನು. 

ಗಿದ್ಯೋನನು ಸುಖೋತ್‌ ಎಂಬ ನಗರವನ್ನು ಬಿಟ್ಟು 
ಪೆನೂವೇಲ್‌ ಎಂಬ ನಗರಕ್ಕೆ ಬಂದನು; ಆಹಾರಕ್ಕಾಗಿ 
ಸುಖೋತ್‌ ಜನರನ್ನು ಕೇಳಿದಂತೆ ಪೆನೂಮೇಲಿನ ಜನ 
ರನ್ನೂ ಕೇಳಿದನು. ಆದರೆ ಪೆನೂವೇಲಿನ ಜನರು ಸಹ 
ಸುಖೋತಿನ ಜನರಂತೆಯೇ ಉತ್ಕರಿಸಿದರು. 
*ಫನೂವೇಲಿನ ಜನರಿಗೆ ಗಿದ್ಯೋನನು, ""ನಾನು ಜಯ 
ಸಂಪಾದಿಸಿದ ಮೇಲೆ ಇಲ್ಲಿಗೆ ಬಂದು ಈ ಬುರುಜನ್ನು 
ಕೆಡವಿಬಿಡುತ್ತೇನೆ'' ಅಂದನು. 

'0ಜಿಬಹ ಮತ್ತು ಚಲ್ಮುನ್ನ ಮತ್ತು ಅವರ ಸೈನಿಕರು 
ಕರ್ಕೋರ ಎಂಬ ನಗರದಲ್ಲಿದ್ದರು. ಅವರ ಸೈನ್ಯದಲ್ಲಿ ಹದಿ 
ನೈದು ಸಾವಿರ ಸೈನಿಕರಿದ್ದರು. ಪೂರ್ವದೇಶದವರ ಸೈನ್ಯ 
ದಲ್ಲಿ ಉಳಿದವರು ಇಷ್ಟೇ ಜನ. ಆ ಸೈನ್ಯದ ಒಂದು ಲಕ್ಷದ 
ಇಪ್ಪತ್ತು ಸಾವಿರ ಜನರು ಈಗಾಗಲೇ ಯುದ್ಧದಲ್ಲಿ 
ಸತ್ತಿದ್ದರು. !' ಗಿದ್ಯೋನ ಮತ್ತು ಅವನ ಸೈನಿಕರು "ಗುಡಾರ 
ನಿವಾಸಿಗಳ ಮಾರ್ಗ' (ಕಾಡುಗೊಲ್ಲರ ಪ್ರದೇಶದ 
ಮಾರ್ಗ)ವನ್ನು ಬಳಸಿದರು. ಆ ಮಾರ್ಗವು ನೋಬಹ, 
ಯೊಗ್ಗೆಹಾ ನಗರಗಳ ಪೂರ್ವಕ್ಕೆ ಇದೆ. ಗಿದ್ಯೋನನು 





ಹಸಿದಿದ್ದರು ಹೀಬ್ರೂ ಗ್ರಂಥಗಳಲ್ಲಿ "" ಬೆನ್ನಟ್ಟುತ್ತಿದ್ದರು'' ಎಂದು ಇದೆ. 


೩ "ಚನಾ 


331 


ಕರ್ಕೋರ ನಗರಕ್ಕೆ ಬಂದು ಶತ್ರುಗಳ ಮೇಲೆ ದಾಳಿ 
ಮಾಡಿದನು. ಶತ್ರುಸೈನ್ಯವು ಈ ದಾಳಿಯನ್ನು ನಿರೀಕ್ಬಿಸಿರ 
ಲಿಲ್ಲ. ಮಿದ್ಯಾನ್ಯರ ಅರಸರಾದ ಜೆಬಹನೂ 
ಚಲ್ಮುನ್ನನೂ ಓಡಿಹೋದರು. ಆದರೆ ಗಿದ್ಯೋನನು 
ಬೆನ್ನಟ್ಟಿ ಆ ಅರಸರನ್ನು ಹಿಡಿದುಕೊಂಡನು. ಗಿದ್ಯೋನ 
ಮತ್ತು ಅವನ ಸೈನಿಕರು ಶತ್ರುಸೈನ್ಯವನ್ನು ಸೋಲಿಸಿದರು. 
3 ಯೋವಾಷನ ಮಗನಾದ ಗಿದ್ಯೋನನು ಯುದ್ಧ 
ದಿಂದ ಹಿಂದಿರುಗಿದನು. ಗಿದ್ಯೋನ ಮತ್ತು ಅವನ ಸೈನಿ 
ಕರು ಹೆರೆಸ್‌ ಎಂಬ ಒಂದು ಬೆಟ್ಟದ ಕಣಿವೆಯ ಮಾರ್ಗ 
ವಾಗಿ ಹಿಂದಿರುಗಿದರು. ಗಿದ್ಯೋನನು ಸುಖೋತ್‌ 
ನಗರದ ಒಬ್ಬ ತರುಣನನ್ನು ಹಿಡಿದುಕೊಂಡನು. 
ಗಿದ್ಯೋನನು ಆ ತರುಣನಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ 
ದನು. ಆ ತರುಣನು ಗಿದ್ಯೋನನಿಗಾಗಿ ಕೆಲವು ಹೆಸರು 
ಗಳನ್ನು ಬರೆದನು. ಆ ತರುಣನು ಸುಖೋತ್‌ ನಗರದ 
ನಾಯಕರ ಮತ್ತು ಹಿರಿಯರ ಹೆಸರುಗಳನ್ನು ಬರೆದನು. 
ಅವನು ಎಪ್ಪತ್ತೇಳು ಜನರ ಹೆಸರುಗಳನ್ನು ಕೊಟ್ಟನು. 
ಗಿದ್ಯೋನನು ಸುಖೋತ್‌ ನಗರಕ್ಕೆ ಬಂದು ಆ 
ನಗರದ ಜನರಿಗೆ, "ನೋಡಿರಿ, ಜಿಬಹ ಮತ್ತು ಚಲ್ಮುನ್ನ 
ಇಲ್ಲಿದ್ದಾರೆ. "ಜೆಬಹ ಮತ್ತು ಚಲ್ಮುನ್ನರನ್ನು ನೀವು ಇನ್ನೂ 
ಸೆರೆಹಿಡಿದಿಲ್ಲ. ನಿಮ್ಮ ದಣಿದ ಸೈನಿಕರಿಗೆ ಆಹಾರವನ್ನು 
ನಾವೇಕೆ ಕೊಡಬೇಕು?' ಎಂದು ನನ್ನನ್ನು ತಮಾಷೆ ಮಾಡಿ 
ದಿಠಿ'' ಎಂದನು. ಗಿದ್ಯೋನನು ಸುಖೋತ್‌ ನಗರದ 
ಹಿರಿಯರಿಗೆ ಮರುಭೂಮಿಯ ಮುಳ್ಳುಗಳಿಂದ ಹೊಡೆಸಿ 
ಶಿಕ್ಸಿಸಿದನು. !?ಗಿದ್ಯೋನನು ಪೆನೂವೇಲಿನ ಬುರುಜನ್ನೂ 
ಸಹ ಕೆಡವಿ ಆ ಪಟ್ಟಣದ ಜನರನ್ನು ಕೊಂದುಹಾಕಿದನು. 
8ಆಮೇಲೆ ಗಿದ್ಯೋನನು ಜಿಬಹ ಮತ್ತು ಚಲ್ಕುನ್ನ 
ರನ್ನು, ""ನೀವು ತಾಬೋರ್‌ ಪರ್ವತದಲ್ಲಿ ಕೆಲವು ಜನ 
ರನ್ನು ಕೊಂದಿರುವಿರಿ. ಅವರು ಹೇಗಿದ್ದರು?'' ಎಂದು 
ಕೇಳಿದನು. 
ಅವರು ""ನಿನ್ನ ಹಾಗೆಯೇ ಇದ್ದರು. ಅವರಲ್ಲಿ ಪ್ರತಿಯೊ 
ಬ್ಬನೂ ಒಬ್ಬ ರಾಜಕುಮಾರನಂತೆ ಕಂಡನು'' ಎಂದರು. 
ಗಿದ್ಯೋನನು, “ಆ ಜನರು ನನ್ನ ಸಹೋದರರಾಗಿ 
ದ್ದರು. ನನ್ನ ತಾಯಿಯ ಮಕ್ಕಳು! ಯೆಹೋವನ ಮೀಲೆ 
ಆಣೆಮಾಡಿ ಹೇಳುತ್ತೇನೆ, ನೀವು ಅವರನ್ನು ಕೊಲ್ಲದಿದ್ದರೆ 
ನಾನು ಈಗ ನಿಮ್ಮನ್ನು ಕೊಲ್ಲುತ್ತಿರಲಿಲ್ಲ'' ಎಂದು 
ಹೇಳಿದನು. ಗಿದ್ಯೋನನು ಎತೆರನ ಕಡೆಗೆ ತಿರುಗಿದನು. 
ಎತೆರನು ಗಿದ್ಯೋನನ ಹಿರಿಯ ಮಗ. ಗಿದ್ಯೋನನು 
ಅವನಿಗೆ, ""ಈ ಅರಸರನ್ನು ಕೊಲ್ಲು'' ಎಂದು ಹೇಳಿದನು. 
ಆದರೆ ಎತೆರನು ಇನ್ನೂ ಹುಡುಗನಾಗಿದ್ದುದರಿಂದ ಭಯ 
ಪಟ್ಟನು. ಅವನು ತನ್ನ ಕತ್ತಿಯನ್ನು ಹೊರ ತೆಗೆಯಲಿಲ್ಲ. 
ಆಗ ಜಿಬಹ ಮತ್ತು ಚಲ್ಮುನ್ನರು ಗಿದ್ಯೋನನಿಗೆ, 
""ನೀನೇ ನಮ್ಮನ್ನು ಕೊಲ್ಲು. ನೀನು ಈ ಕೆಲಸವನ್ನು 
ಮಾಡುವುದಕ್ಕೆ ಯೋಗ್ಯವಯಸ್ಸಿನವನೂ ಗಟ್ಟಿಗನೂ 


ನ್ಯಾಯಸ್ಥಾಪಕರು 8:12-27 


ಆಗಿರುವೆ'' ಎಂದರು. ಗಿದ್ಯೋನನು ಎದ್ದು ಜಿಬಹ ಮತ್ತು 
ಚಲ್ಮುನ್ನರನ್ನು ಕೊಂದುಹಾಕಿದನು. ಆಮೇಲೆ 
ಗಿದ್ಯೋನನು ಅವರ ಒಂಟೆಗಳ ಕೊರಳಲ್ಲಿದ್ದ ಅರ್ಧ 
ಚಂದ್ರಾಕಾರದ ಆಭರಣಗಳನ್ನು ತೆಗೆದುಕೊಂಡನು. 


ಗಿದ್ಯೋನನು ಒಂದು ಏಪೋದನ್ನು* ಮಾಡಿಸಿದನು 

ಬಣಸ್ರೇಲಿಯರು ಗಿದ್ಯೋನನಿಗೆ, ""ನೀನು ನಮ್ಮನ್ನು 
ಮಿದ್ಯಾನ್ಯರಿಂದ ರಕ್ಸಿಸಿರುವೆ. ಅದಕ್ಕಾಗಿ ಈಗ ನಮ್ಮ 
ಮೇಲೆ ಆಳ್ವಿಕೆ ಮಾಡು. ನೀನೂ ನಿನ್ನ ಮಗನೂ ನಿನ್ನ 
ಮೊಮ್ಮಗನೂ ನಮ್ಮನ್ನು ಆಳಬೇಕೆಂಬುದು ನಮ್ಮ ಆಶೆ'' 
ಎಂದು ಹೇಳಿದರು. 

ಗಿದ್ಯೋನನು ಇಸ್ರೇಲರಿಗೆ, " ಯೆಹೋವನು 
ನಿಮ್ಮನ್ನು ಆಳುತ್ತಾನೆ. ನಾನು ನಿಮ್ಮನ್ನು ಆಳುವುದಿಲ್ಲ; ನನ್ನ 
ಮಗನೂ ನಿಮ್ಮನ್ನು ಆಳುವುದಿಲ್ಲ'' ಎಂದು ಹೇಳಿದನು. 

ಜಸ್ರೇಲರು ಸೋಲಿಸಿದ ಜನರಲ್ಲಿ ಕೆಲವರು 
ಇಷ್ಮಾಯೇಲ್ಯರಾಗಿದ್ದರು. ಇಷ್ಮಾಯೇಲ್ಯರು ಕಿವಿಗಳಲ್ಲಿ 
ಚಿನ್ನದ ಮುರುವುಗಳನ್ನು ಹಾಕಿಕೊಳ್ಳುತ್ತಿದ್ದರು. ಆದುದ 
ರಿಂದ ಗಿದ್ಯೋನನು ಇಸ್ರೇಲರಿಗೆ, "ನೀವು ನನಗಾಗಿ ಈ 
ಒಂದು ಕೆಲಸವನ್ನು ಮಾಡಬೇಕೆಂದು ನನ್ನ ಕೋರಿಕೆ. 
ನೀವು ಯುದ್ಧದಲ್ಲಿ ಕೊಳ್ಳೆಹೊಡೆದ ವಸ್ತುಗಳಿಂದ ಪ್ರತಿ 
ಯೊಬ್ಬನು ಒಂದು ಬಂಗಾರದ ಮುರುವನ್ನು ನನಗೆ 
ಕೊಡಬೇಕು'' ಎಂದು ಕೇಳಿದನು. 

3ಂಸ್ರೇಲರು, ""ನೀನು ಕೇಳಿದ್ದನ್ನು ಸಂತೋಷದಿಂದ 
ಕೊಡುತ್ತೇವೆ'' ಎಂದು ಹೇಳಿ ನೆಲದ ಮೇಲೆ ಒಂದು 
ಮೇಲಂಗಿಯನ್ನು ಹಾಸಿದರು. ಪ್ರತಿಯೊಬ್ಬನು 
ಒಂದೊಂದು ಮುರುವನ್ನು ಆ ಅಂಗಿಯ ಮೇಲೆ 
ಎಸೆದನು. ಆ ಮುರುವುಗಳನ್ನು ಒಟ್ಟುಗೂಡಿಸಿ ತೂಕ 
ಹಾಕಿದಾಗ ಅವುಗಳ ತೂಕ ನಲವತ್ತಮೂರು ಪಿಂಡಿ 
ನಷ್ಟಿತ್ತು. ಗಿದ್ಯೋನನಿಗೆ ಇಸ್ರೇಲರು ಕೊಟ್ಟ ಬೇರೆ ಕಾಣಿಕೆ 
ಗಳು ಇದರಲ್ಲಿ ಸೇರಿಲ್ಲ. ಅವರು ಚಂದ್ರಾಕಾರದ ಮತ್ತು 
ಕಣ್ಣೀರಿನಾಕಾರದ ಆಭರಣಗಳನ್ನು ಸಹ ಕೊಟ್ಟಿದ್ದರು. 
ಅವರು ಅವನಿಗೆ ನೇರಳೆ ಬಣ್ಣದ ನಿಲುವಂಗಿಗಳನ್ನು 
ಕೊಟ್ಟಿದ್ದರು. ಈ ವಸ್ತ್ರಗಳನ್ನು ಮಿದ್ಯಾನ್ಯರ ಅರಸರು 
ಧರಿಸುತ್ತಿದ್ದರು. ಅವರು ಮಿದ್ಯಾನ್ಯರ ಒಂಟೆಗಳ 
ಸರಗಳನ್ನು ಸಹ ಕೊಟ್ಟರು. 

27ಗಿದ್ಯೋನನು ಈ ಚಿನ್ನವನ್ನು ಒಂದು ಏಫೋದ್‌ 
ಮಾಡುವುದಕ್ಕೆ ಬಳಸಿದನು. ಆ ಏಪೋದನ್ನು ತನ್ನ 
ಊರಾದ ಒಫ್ರದಲ್ಲಿಟ್ಟನು. ಇಸ್ರೇಲರು ಈ ಏಫೋದನ್ನು 
ಆರಾಧಿಸಿದರು. ಹೀಗಾಗಿ ಇಸ್ರೇಲರು ಯೆಹೋವನಿಗೆ 
ನಂಬಿಗಸ್ತರಾಗಿರಲಿಲ್ಲ. ಗಿದ್ಯೋನನನ್ನು ಮತ್ತು ಅವನ 





ಏಪೋದ್‌ ಇದು ಏನೆಂಬುದು ನಮಗೆ ಸರಿಯಾಗಿ ಗೊತ್ತಿಲ್ಲ. 
ಇದೊಂದು ವಿಶೇಷವಾದ ಕೋಟು, "ಮೇಲಂಗಿ' ಆಗಿರಬಹುದು 
ಅಥವಾ ಇದೊಂದು ವಿಗ್ರಹವೂ ಆಗಿರಬಹುದು. 


ನ್ಯಾಯಸ್ಥಾಪಕರು 8:28-9:8 


ಕುಟುಂಬದವರನ್ನು ಪಾಪಮಾರ್ಗಕ್ಕೆ ಎಳೆಯಲು 
ಏಪೋದ್‌ ಒಂದು ಉರುಲಾಗಿ ಪರಿಣಮಿಸಿತು. 


ಗಿದ್ಯೋನನ ಮರಣ 

ಮಿದ್ಯಾನ್ಯರು ಇಸ್ರೇಲರ ಅಧೀನದಲ್ಲಿರಬೇಕಾ 
ಯಿತು. ಮಿದ್ಯಾನ್ಯರು ಯಾವ ಹೆಚ್ಚಿನ ತೊಂದರೆಗಳನ್ನು 
ಕೊಡಲಿಲ್ಲ. ಗಿದ್ಯೋನನು ಬದುಕಿರುವವರೆಗೆ ನಲವತ್ತು 
ವರ್ಷ ಆ ದೇಶದಲ್ಲಿ ಶಾಂತಿ ನೆಲೆಸಿತ್ತು. 

 ಯೋವಾಷನಮಗ ಯೆರುಬ್ದಾಳನು( ಗಿದ್ಯೋನನು) 
ತನ್ನ ಮನೆಯಲ್ಲಿ ವಾಸವಾಗಿದ್ದನು. *ಗಿದ್ಯೋನನಿಗೆ 
ಎಪ್ಪತ್ತು ಮಂದಿ ಮಕ್ಕಳಿದ್ದರು. ಅವನಿಗೆ ಅನೇಕ ಹೆಂಡತಿ 
ಯರಿದ್ದರು. 3! ಗಿದ್ಯೋನನಿಗೆ ಒಬ್ಬ ಉಪಪತ್ನಿಯೂ 
ಇದ್ದಳು. ಅವಳು ಶೆಕೆಮಿನಲ್ಲಿರುತ್ತಿದ್ದಳು. ಅವಳಲ್ಲಿ ಅವ 
ನಿಗೆ ಒಬ್ಬ ಮಗನು ಹುಟ್ಟಿದನು. ಗಿದ್ಯೋನನು ಅವನಿಗೆ 
ಅಬೀಮೆಲೆಕ ಎಂದು ಹೆಸರಿಟ್ಟನು. 

3ಸಯೋವಾಷನ ಮಗನಾದ ಗಿದ್ಯೋನನು ದಿನ 
ತುಂಬಿದ ಮುದುಕನಾಗಿ ಮರಣಹೊಂದಿದನು. 
ಗಿದ್ಯೋನನ ಶವವನ್ನು ಅವನ ತಂದೆಯಾದ ಯೋವಾಷ 
ನಿಗೆ ಸೇರಿದ್ದ ಒಂದು ಸಮಾಧಿಯಲ್ಲಿ ಹೂಳಿದರು. ಆ 
ಸಮಾಧಿಯು ಅಬೀಯೆಜಿರ್‌ ಕುಟುಂಬದವರ ಒಪ್ರದ 
ಲ್ಲಿತ್ತು. ಗಿದ್ಯೋನನು ಸತ್ತಮೇಲೆ ಇಸ್ರೇಲರು 
ಯೆಹೋವನಿಗೆ ನಂಬಿಗಸ್ತರಾಗಿರಲಿಲ್ಲ. ಅವರು ಬಾಳ 
ನನ್ನು ಪೂಜಿಸಿದರು. ಬಾಳ್‌ ಬೆರೀತನನ್ನು* ತಮ್ಮ 
ದೇವರನ್ನಾಗಿ ಮಾಡಿಕೊಂಡರು. 3*ಯೆಹೋವನು ಅವ 
ರನ್ನು ಅವರ ಸುತ್ತಮುತ್ತಲಿನ ಎಲ್ಲ ಶತ್ರುಗಳಿಂದ ರಕ್ಷಿಸಿ 
ದ್ದರೂ ಇಸ್ರೇಲರು ತಮ್ಮ ದೇವರಾದ ಯೆಹೋವನನ್ನು 
ಜ್ಞಾಪಿಸಿಕೊಳ್ಳಲಿಲ್ಲ. *ಯೆರುಬ್ಬಾಳನು ಅನೇಕ 
ಸತ್ಕಾರ್ಯಗಳನ್ನು ಮಾಡಿದರೂ ಸಹ ಇಸ್ರೇಲರು ಅವನ 
ಕುಟುಂಬದವರಿಗೆ ಕೃತಜ್ಞತೆಯುಳ್ಳವರಾಗಿರಲಿಲ್ಲ. 


ಅಬೀಮೆಲೆಕನು ಅರಸನಾದನು 

ಅಬೀಮೆಲೆಕನು ಯೆರುಬ್ಬಾಳನ (ಗಿದ್ಯೋನನ) 

ಮಗನು. ಅಬೀಮೆಲೆಕನು ಶೆಕೆಮಿನಲ್ಲಿದ್ದ ತನ್ನ 
ಸೋದರ ಮಾವಂದಿರಲ್ಲಿಗೆ ಹೋದನು. ಅವನು ತನ್ನ 
ಸೋದರ ಮಾವಂದಿರಿಗೂ ತನ್ನ ತಾಯಿಯ ಕುಟುಂಬದ 
ವರೆಲ್ಲರಿಗೂ ಮತ್ತು 2""ಶೆಕೆಮಿನ ಹಿರಿಯರಿಗೆ 
"ಯೆರುಬ್ಬಾಳನ ಎಪ್ಪತ್ತು ಮಂದಿ ಮಕ್ಕಳು ನಿಮ್ಮನ್ನು ಆಳು 
ವುದು ಒಳ್ಳೆಯದೋ ಅಥವಾ ನಾನೊಬ್ಬನೇ ನಿಮ್ಮನ್ನು 
ಆಳುವುದು ಒಳ್ಳಿಯದೋ' ಎಂಬ ಪ್ರಶ್ನೆಯನ್ನು ಕೇಳಿ 
ದ್ವಲ್ಲದೆ ನಾನು ನಿಮ್ಮ ರಕ್ತಸಂಬಂಧಿ ಎಂಬುದನ್ನು 
ನೆನಪಿಡಿ'' ಎಂದು ಹೇಳಿದನು. 





ಬಾಳ್‌ಬೆರೀತ್‌ ಈಹೆಸರಿನ ಅರ್ಥ ""ಒಹಂಬಡಿಕೆಯ ಪ್ರಭು'' ಎಂದು 
ಆಗುತ್ತದೆ. 


332 


3ಅಬೀಮೆಲೆಕನ ಸೋದರ ಮಾವಂದಿರು ಶೆಕೆಮಿನ 
ಹಿರಿಯರ ಜೊತೆ ಮಾತನಾಡಿ ಅವರಿಗೆ ಆ ಪ್ರಶ್ನೆಯನ್ನು 
ಕೇಳಿದರು. ಶೆಕೆಮಿನ ಹಿರಿಯರು ಅಬೀಮೆಲೆಕನ ಪಕ್ಷ 
ವಹಿಸಲು ನಿರ್ಧರಿಸಿದರು. ಆ ಹಿರಿಯರು, ""ಎಷ್ಟೇ 
ಆದರೂ ಅವನು ನಮ್ಮ ಸಹೋದರ'' ಎಂದರು. 
ಶೆಕೆಮಿನ ಹಿರಿಯರು ಅಬೀಮೆಲೆಕನಿಗೆ ಎಪ್ಪತ್ತು ಬೆಳ್ಳಿಯ 
ನಾಣ್ಯಗಳನ್ನು ಕೊಟ್ಟರು. ಆ ಬೆಳ್ಳಿಯು ಬಾಳ್‌ ಬೆರೀತನ 
ಗುಡಿಗೆ ಸೇರಿತ್ತು ಕೆಲವು ಗಂಡಸರನ್ನು ಕೂಲಿಗೆ ತೆಗೆದು 
ಕೊಳ್ಳಲು ಅವನು ಈ ಬೆಳ್ಳಿಯನ್ನು ಬಳಸಿಕೊಂಡನು. ಈ 
ಗಂಡಸರು ಅಯೋಗ್ಯರೂ ದುಷ್ಟರೂ ಆಗಿದ್ದರು. ಅವರು 
ಅಬೀಮೆಲೆಕನ ಹಿಂಬಾಲಕರಾಗಿದ್ದರು. 

ಅಬೀಮೆಲೆಕನು ಒಫ್ರದಲ್ಲಿದ್ದ ತನ್ನ ತಂದೆಯ ಮನೆಗೆ 
ಹೋದನು. ಅಬೀಮೆಲೆಕನು ತನ್ನ ಸಹೋದರರ ಕೊಲೆ 
ಮಾಡಿದನು. ಅಬೀಮೆಲೆಕನು ತನ್ನ ತಂದೆಯಾದ 
ಯೆರುಬ್ದಾಳನ (ಗಿದ್ಯೋನನ) ಎಪ್ಪತ್ತು ಮಕ್ಕಳನ್ನು 
ಕೊಂದನು. ಅವನು ಅವರೆಲ್ಲರನ್ನು ಏಕಕಾಲದಲ್ಲಿ 
ಕೊಂದನು. ಆದರೆ ಯೆರುಬ್ಬಾಳನ (ಗಿದ್ಯೋನನ) 
ಕಿರಿಯ ಮಗನು ಅಡಗಿಕೊಂಡಿದ್ದು ತಪ್ಪಿಸಿಕೊಂಡನು. ಆ 
ಕಿರಿಯ ಮಗನ ಹೆಸರು ಯೋತಾಮ. 

ತರುವಾಯ ಶೆಕೆಮಿನ ಎಲ್ಲ ಹಿರಿಯರೂ ಮಿಲ್ಲೋ* 
ಕೋಟೆಯವರೂ ಒಂದೆಡೆ ಬಂದರು. ಅವರೆಲ್ಲರೂ 
ಶೆಕೆಮಿನಲ್ಲಿದ್ದ ಜ್ಞಾಪಕಸ್ತಂಭದ ಬಳಿ ಇರುವ ದೊಡ್ಡ 
ಮರದ ಕೆಳಗೆ ಸೇರಿ ಅಬೀಮೆಲೆಕನನ್ನು ತಮ್ಮ ಅರಸನ 
ನ್ನಾಗಿ ಮಾಡಿದರು. 


ಯೋತಾಮನ ಕಥೆ 
'ಶೆಕೆಮಿನ ಹಿರಿಯರು ಅಬೀಮೆಲೆಕನನ್ನು ಅರಸನ 
ನ್ನಾಗಿ ಮಾಡಿದ ಸಮಾಚಾರವನ್ನು ಯೋತಾಮನು ಕೇಳಿ 
ದನು. ಕೂಡಲೇ ಅವನು ಹೋಗಿ ಗೆರಿಜ್ಜೀಮ್‌* ಬೆಟ್ಟದ 
ತುದಿಯಲ್ಲಿ ನಿಂತುಕೊಂಡನು. ಯೋತಾಮನು ಜನರಿಗೆ 
ಈ ಕಥೆಯನ್ನು ಕೂಗಿಕೂಗಿ ಹೇಳಿದನು: 


ಶೆಕೆಮಿನ ಹಿರಿಯರೇ, ನನ್ನ ಮಾತನ್ನು ಕೇಳಿರಿ; 
ಆಗ ಯೆಹೋವನು ನಿಮ್ಮ ಮಾತನ್ನು ಕೇಳುವನು. 

ಓಮ್ಮೆ ಮರಗಳು ತಮ್ಮನ್ನು ಆಳುವುದಕ್ಕೆ ಒಬ್ಬ 
ಅರಸ ನನ್ನು ಆರಿಸಬೇಕೆಂದು ನಿರ್ಧರಿಸಿದವು. ಆ 
ಮರಗಳು ಆಲಿವ್‌ ಮರಕ್ಕೆ “ನೀನು ನಮ್ಮ ಅರಸ 
ನಾಗಿ ಆಳು'' ಎಂದು ಕೇಳಿಕೊಂಡವು. 





ಮಿಲ್ಲೋ ಬಹುಶಃ ನಗರದ ಭದ್ರವಾದ ಭಾಗ. ಇದು ಪಟ್ಟಣದಲ್ಲಿಯೇ 
ಅಥವಾ ಪಟ್ಟಣದ ಸಮೀಪ ಇದ್ದಿರಬಹುದು. 


ಗೆರಿಜ್ಜೀಮ್‌ ಪರ್ವತ ಈ ಪರ್ವತವು ಶೆಕೆಮಿನ ಪಕ್ಕದಲ್ಲಿದೆ. 


333 


ಆದರೆ ಆಲಿವ್‌ ಮರವು, ""ಜನರು ಮತ್ತು 
ದೇವತೆಗಳು ನನ್ನ ಎಣ್ಣೆಗಾಗಿ ನನ್ನನ್ನು ತುಂಬ 
ಹೊಗಳುತ್ತಾರೆ; ಬೇರೆ ಮರಗಳ ಮೇಲೆ ಆಳುವು 
ದಕ್ಕಾಗಿ ನಾನು ಎಣ್ಣೆ ಮಾಡುವುದನ್ನು ಬಿಡ 
ಬೇಕೇ?'' ಎಂದು ಕೇಳಿತು. 

10ಆಗ ಆ ಮರಗಳು ಅಂಜೂರದ ಮರದ ಬಳಿಗೆ 
ಹೋಗಿ, ""ನೀನು ಬಂದು ನಮ್ಮ ಅರಸನಾಗು'' 
ಎಂದು ಕೇಳಿದವು. 

!!1ಆದರೆ ಅಂಜೂರದ ಮರವು, ""ನಾನು ಕೇವಲ 
ಬೇರೆ ಮರಗಳ ಮೇಲೆ ಆಳ್ವಿಕೆ ಮಾಡುವುದಕ್ಕಾಗಿ 
ಉತ್ತಮವಾದ ಮತ್ತು ರುಚಿಕರವಾದ ಹಣ್ಣುಗಳು 
ಫಲಿಸುವುದನ್ನು ನಿಲ್ಲಿಸಬೇಕೇ?'' ಎಂದು ಕೇಳಿತು. 

ಅನಂತರ ಅವು ದ್ರಾಕ್ಟಾಲತೆಯ ಬಳಿಗೆ 
ಹೋಗಿ, ""ನೀನು ಬಂದು ನಮ್ಮ ಅರಸನಾಗು'' 
ಎಂದವು. 

ಆದರೆ ದ್ರಾಕ್ಷಾಲತೆಯು, ""ನನ್ನ ರಸವು ಎಲ್ಲ 
ಜನರಿಗೂ ಮತ್ತು ರಾಜರುಗಳಿಗೂ ಸಂತೋಷ 
ವನ್ನು ಉಂಟು ಮಾಡುತ್ತದೆ. ಕೇವಲ ಬೇರೆ 
ಮರಗಳ ಮೇಲೆ ಅಧಿಕಾರ ನಡೆಸುವುದಕ್ಕಾಗಿ 
ನಾನು ನನ್ನ ರಸ ಕೊಡುವುದನ್ನು ನಿಲ್ಲಿಸಬೇಕೆಈ?'' 
ಎಂದು ಕೇಳಿತು. 

ಕೊನೆಗೆ ಎಲ್ಲ ಮರಗಳು ಮುಳ್ಳುಪೊದೆಗೆ, 
""ಬಂದು ನಮ್ಮ ಅರಸನಾಗು'' ಎಂದು ಕೇಳಿದವು. 

15 ಮುಳ್ಳುಪೊದೆಯು, "'ನೀವು ನಿಜ 
ವಾಗಿಯೂ ನನ್ನನ್ನು ನಿಮ್ಮ ಅರಸನನ್ನಾಗಿ ಮಾಡ 
ಬೇಕೆಂದು ಇಚ್ಛೆ ಪಟ್ಟರೆ ನೀವು ಬಂದು ನನ್ನ ನೆರಳಿ 
ನಲ್ಲಿ ಆಶ್ರಯ ಪಡೆಯಿರಿ; ನೀವು ಹೀಗೆ ಮಾಡಲು 
ಒಪ್ಪದಿದ್ದರೆ ನನ್ನಿಂದ ಬೆಂಕಿ ಹೊರಡಲಿ. ಆ 
ಬೆಂಕಿಯು ಲೆಬನೋನಿನ ದೇವದಾರು ವೃಕ್ಷಗಳನ್ನು 
ದಹಿಸಿಬಿಡಲಿ'' ಎಂದಿತು. 


16""ನೀವು ಅಬೀಮೆಲೆಕನನ್ನು ಅರಸನನ್ನಾಗಿ ಮಾಡು 
ವಾಗ ಪ್ರಾಮಾಣಿಕರಾಗಿದ್ದರೆ, ಅವನ ಸಂಗಡ ಸಂತೋಷ 
ದಿಂದಿರಿ. ನೀವು ಯೆರುಬ್ಬಾಳ ಮತ್ತು ಅವನ ಕುಟುಂಬದ 
ವರೊಡನೆ ನ್ಯಾಯದಿಂದ ನಡೆದುಕೊಂಡಿದ್ದರೆ ಒಳ್ಳೆ 
ಯದೇಸರಿ. ನೀವು ಯೆರುಬ್ಬಾಳನಿಗೋಸ್ಕರ ಏನು ಮಾಡ 
ಬೇಕಿತ್ತೋ ಅದನ್ನು ಮಾಡಿದ್ದರೆ ಒಳ್ಳೆಯದು. 17ಆದರೆ 
ನಿಮಗೆ ನಮ್ಮ ತಂದೆಯು ಏನು ಮಾಡಿದನೆಂಬುದನ್ನು 


ಯೋಚಿಸಿರಿ. ನಮ್ಮ ತಂದೆಯು ನಿಮಗೋಸ್ಕರ ಯುದ್ಧ 


ಮಾಡಿದನು. ಅವನು ಮಿದ್ಯಾನ್ಯರಿಂದ ನಿಮ್ಮನ್ನು ರಕ್ಷಿಸಲು 
ತನ್ನ ಜೀವವನ್ನು ಅಪಾಯಕ್ಕೆ ಒಡ್ಡಿದನು. 18 ಆದರೆ ನೀವು 
ಈಗ ನಮ್ಮ ತಂದೆಯ ಕುಟುಂಬದವರನ್ನು ವಿರೋಧಿಸು 
ತ್ತಿದ್ದೀರಿ. ನೀವು ನಮ್ಮ ತಂದೆಯ ಎಪ್ಪತ್ತು ಮಕ್ಕಳನ್ನು ಏಕ 


ನ್ಯಾಯಸ್ಥಾಪಕರು 9:9-28 


ಕಾಲದಲ್ಲಿ ಕೊಲೆ ಮಾಡಿದ್ದೀರಿ. ನೀವು ಅಬೀಮೆಲೆಕನನ್ನು 
ಶೆಕೆಮಿನ ಅರಸನನ್ನಾಗಿ ಮಾಡಿದ್ದೀರಿ. ಅವನು ನಿಮ್ಮ ರಕ್ತ 
ಸಂಬಂಧಿ ಎಂಬ ಕಾರಣದಿಂದ ಅವನನ್ನು ಅರಸನನ್ನಾಗಿ 
ಮಾಡಿದ್ದೀರಿ. ಆದರೆ ಅವನು ಕೇವಲ ನಮ್ಮ ತಂದೆಯ 
ದಾಸಿಪುತ್ರ. ನೀವು ಇಂದು ಯೆರುಬ್ಬಾಳನಿಗೂ ಅವನ 
ಮನೆಯವರಿಗೂ ಮಾಡಿದ್ದು ನ್ಯಾಯವೂ ಧರ್ಮವೂ 
ಆಗಿದ್ದರೆ ನೀವು ಅಬೀಮೆಲೆಕನನ್ನು ನಿಮ್ಮ ಅರಸನೆಂದು 
ಒಪ್ಪಿ ಸಂತೋಷದಿಂದ ಇದ್ದುಬಿಡಿ. ಅವನೂ ನಿಮ್ಮ ಜೊತೆ 
ಸಂತೋಷದಿಂದ ಇರಲಿ. ಆದರೆ ನೀವು ಮಾಡಿದ್ದು ಸರಿ 
ಯಾಗಿರದ ಪಕ್ಷದಲ್ಲಿ ಶೆಕೆಮಿನ ಹಿರಿಯರಾದ ನಿಮ್ಮನ್ನೂ 
ಮಿಲ್ಲೋ ಕೋಟೆಯವರನ್ನೂ ಅಬೀಮೆಲೆಕನು ನಾಶ 
ಮಾಡಲಿ. ಅಬೀಮೆಲೆಕನು ಕೂಡ ನಾಶಹೊಂದಲಿ'' 
ಎಂದನು. *'ಇದನ್ನೆಲ್ಲಾ ಹೇಳಿ ಯೋತಾಮನು ಬೇರ 
ಎಂಬ ನಗರಕ್ಕೆ ಓಡಿಹೋದನು. ಯೋತಾಮನು ತನ್ನ 
ಬಂಧುವಾದ ಅಬೀಮೆಲೆಕನಿಗೆ ಹೆದರಿ ಅದೇ ನಗರದಲ್ಲಿ 
ಉಳಿದುಕೊಂಡನು. 


ಶೆಕೆಮಿನ ಜನರ ವಿರುದ್ಧ ಅಬೀಮೆಲೆಕನ ಯುದ್ಧ 

22 ಅಬೀಮೆಲೆಕನು ಇಸ್ರೇಲರನ್ನು ಮೂರು ವರ್ಷ ಆಳಿ 
ದನು. ಅಬೀಮೆಲೆಕನು ಯೆರುಬ್ಬಾಳನ ಎಪ್ಪತ್ತು 
ಮಕ್ಕಳನ್ನು ಕೊಂದಿದ್ದನು. ಅವರು ಅವನ ಸ್ವಂತ ಸಹೋದ 
ರರಾಗಿದ್ದರು. ಶೆಕೆಮಿನ ಹಿರಿಯರು ಈ ದುಷ್ಕತ್ಯದಲ್ಲಿ 
ಅವನಿಗೆ ಬೆಂಬಲ ಕೊಟ್ಟಿದ್ದರು. ಆದುದರಿಂದ 
ಯೆಹೋವನು ಅಬೀಮೆಲೆಕನ ಮತ್ತು ಶೆಕೆಮಿನ ಹಿರಿ 
ಯರ ಮಧ್ಯೆ ಮನಸ್ತಾಪವಾಗುವಂತೆ ಮಾಡಿದನು. 
ಶೆಕೆಮಿನ ಹಿರಿಯರು ಅಬೀಮೆಲೆಕನಿಗೆ ಕಷ್ಟಕೊಡಲು 
ಯೋಚಿಸುತ್ತಿದ್ದರು. ಶೆಕೆಮಿನ ಹಿರಿಯರಿಗೆ ಅಬೀಮೆಲೆ 
ಕನ ಮೇಲಿದ್ದ ಅಭಿಮಾನ ಇಲ್ಲವಾಯಿತು. ಅವರು ಅಲ್ಲಿ 
ಸಂಚರಿಸುವ ಜನರ ಮೇಲೆ ಧಾಳಿಮಾಡಿ ಲೂಟಿಮಾಡಲು 
ಬೆಟ್ಟಗಳ ಮೇಲೆ ಜನರನ್ನು ಇಟ್ಟರು. ಅಬೀಮೆಲೆಕನಿಗೆ 
ಈ ಧಾಳಿಗಳ ವಿಷಯ ತಿಳಿದುಬಂತು. 

26ಎಬೆದನ ಮಗನಾದ ಗಾಳನೆಂಬವನು ತನ್ನ ಸಹೋದ 
ರರ ಸಮೇತ ಶೆಕೆಮಿಗೆ ಬಂದನು. ಶೆಕೆಮಿನ ಹಿರಿಯರು 
ಗಾಳನನ್ನು ನಂಬಿ ಅವನನ್ನು ಅನುಸರಿಸಲು 
ನಿರ್ಧರಿಸಿದರು. 

2ಶೆಕೆಮಿನ ಜನರು ದ್ರಾಕ್ಷಿಯನ್ನು ಕೊಯಿದುಕೊಂಡು 
ಬರಲು ತಮ್ಮ ಹೊಲಗಳಿಗೆ ಹೋದರು. ಆ ದ್ರಾಕ್ಷಿಯನ್ನು 
ಹಿಂಡಿ ದ್ರಾಕ್ಟಾರಸ ಮಾಡಿದರು. ಆಮೇಲೆ ತಮ್ಮ ದೇವರ 
ಮಂದಿರದಲ್ಲಿ ಒಂದು ಉತ್ಸವವನ್ನು ಮಾಡಿದರು. ಆ 
ಜನರು ತಿಂದು ಕುಡಿದು, ಅಬೀಮೆಲೆಕನ ಬಗ್ಗೆ ಕೆಟ್ಟ 
ಮಾತುಗಳನ್ನು ಆಡಿದರು. 

28 ಆಗಎಬೆದನ ಮಗನಾದ ಗಾಳನು, "ನಾವು ಶೆಕೆಮಿನ 
ಜನರು. ನಾವು ಅಬೀಮೆಲೆಕನ ಆಜ್ಞೆಗಳನ್ನು ಏಕೆ ಪಾಲಿಸ 


ನ್ಯಾಯಸ್ಥಾಪಕರು 9:29-46 


ಬೇಕು? ಅವನು ತನ್ನನ್ನು ಯಾರೆಂದು ತಿಳಿದು 
ಕೊಂಡಿದ್ದಾನೆ? ಅಬೀಮೆಲೆಕನು ಯೆರುಬ್ಬಾಳನ ಮಕ್ಕ 
ಳಲ್ಲಿ ಒಬ್ಬನು. ಅದು ಸರಿಯಲ್ಲವೇ? ಅಬೀಮೆಲೆಕನು 
ಜಿಬುಲನನ್ನು ತನ್ನ ಅಧಿಕಾರಿಯನ್ನಾಗಿ ನೇಮಿಸಿರುವುದೂ 
ನಿಜವಲ್ಲವೇ? ನಾವು ಅಬೀಮೆಲೆಕನ ಆಜ್ಞೆ ಪಾಲಿಸುವುದು 
ಬೇಡ. ನಾವು ನಮ್ಮ ಜನರಾದ ಹಮೋರನ ಸಂತತಿ 
ಯವರ” ಆಜ್ಞೆಯನ್ನೇ ಪಾಲಿಸೋಣ. (ಹಮೋರನು 
ಶೆಕೆಮನ ತಂದೆ.) ೌ ನೀವು ನನಗೆ ಈ ಜನರ ಅಧಿಕಾರಿ 
ಯನ್ನಾಗಿ ಮಾಡಿದರೆ, ನಾನು ಅಬೀಮೆಲೆಕನನ್ನು ನಾಶ 
ಮಾಡುತ್ತೇನೆ. ನಾನು ಅವನಿಗೆ, “ನಿನ್ನ ಸೈನ್ಯವನ್ನು ಸಿದ್ದ 
ಪಡಿಸಿಕೊಂಡು ಯುದ್ಧಕ್ಕೆ ಬಾ' ಎಂದು ಕರೆಯುತ್ತೇನೆ'' 
ಎಂದನು. *ಜಿಬುಲನು ಶೆಕೆಮ್‌ ನಗರದ ಪುರಾಧಿಕಾರಿ 
ಯಾಗಿದ್ದನು. ಎಬೆದನ ಮಗನಾದ ಗಾಳನ ಮಾತುಗಳನ್ನು 
ಜೆಬುಲನು ಕೇಳಿ ಬಹಳ ಕೋಪಗೊಂಡನು. 
*!ಜಿಬುಲನು ಅರೂಮ ನಗರದಲ್ಲಿದ್ದ* ಅಬೀಮೆಲೆಕನ 
ಬಳಿಗೆ ದೂತರನ್ನು ಕಳುಹಿಸಿದನು. ಅವನು ಕಳುಹಿಸಿದ 
ಸಂದೇಶ ಹೀಗಿದೆ: 

ಎಬೆದನ ಮಗನಾದ ಗಾಳನು ಮತ್ತು ಅವನ ಸಹೋದ 
ರರು ಶೆಕೆಮ್‌ ನಗರಕ್ಕೆ ಬಂದಿದ್ದಾರೆ. ಅವರು ನಿನಗೆ 
ತೊಂದರೆಯನ್ನು ಉಂಟುಮಾಡುತ್ತಿದ್ದಾರೆ. ಗಾಳನು 
ಇಡೀ ನಗರವನ್ನು ನಿನ್ನ ವಿರುದ್ಧ ಎತ್ತಿಕಟ್ಟುಕ್ತಿದ್ದಾನೆ. 
32 ಅದಕ್ಕಾಗಿ ನೀನು ಮತ್ತು ನಿನ್ನ ಜನರು ಈ ರಾತ್ರಿ ಬಂದು 
ನಗರದ ಹೊರಗಡೆ ಹೊಲಗಳಲ್ಲಿ ಅಹಗಿಕೊಂಡಿರ 
ಬೇಕು. 3 ಬೆಳಗಾಗಿ ಸೂರ್ಯನು ಮೇಲೇರಿದ ತರು 
ವಾಯ ನಗರದ ಮೇಲೆ ಧಾಳಿಮಾಡಬೇಕು. ಗಾಳ ಮತ್ತು 
ಅವನ ಜನರು ನಿನ್ನ ಸಂಗಡ ಯುದ್ದ ಮಾಡುವುದಕ್ಕೆ ನಗರ 
ದಿಂದ ಹೊರಗೆ ಬರುತ್ತಾರೆ. ಅವರು ಹೊರಗೆ ಬಂದಾಗ 
ನಿನಗೆ ತೋರಿದಂತೆ ಅವರಿಗೆ ಮಾಡು. 

*'ಅಬೀಮೆಲೆಕ ಮತ್ತು ಅವನ ಸೈನಿಕರು ರಾತ್ರಿಯಲ್ಲಿ 
ಎದ್ದು ನಗರಕ್ಕೆ ಹೋದರು. ಆ ಸೈನಿಕರು ತಮ್ಮನ್ನು ನಾಲ್ಕು 
ಗುಂಪುಗಳನ್ನಾಗಿ ಮಾಡಿಕೊಂಡು ಶೆಕೆಮ್‌ ನಗರದ 
ಹತಿರ ಅಡಗಿಕೊಂಡರು. *ಎಬೆದನ ಮಗನಾದ ಗಾಳನು 
ಹೊರಗೆ ಹೋಗಿ ಶೆಕೆಮ್‌ ನಗರದ ಪ್ರವೇಶದ್ವಾರದಲ್ಲಿ 
ನಿಂತಿದ್ದನು. ಗಾಳನು ಅಲ್ಲಿ ನಿಂತಿದ್ದಾಗ ಅಬೀಮೆಲೆಕ 
ಮತ್ತು ಅವನ ಸೈನಿಕರು ತಾವು ಅಡಗಿದ್ದ ಸ್ಥಳಗಳನ್ನು ಬಿಟ್ಟು 
ಹೊರಗೆ ಬಂದರು. 3 ಗಾಳನು ಸೈನಿಕರನ್ನು ನೋಡಿದನು. 
ಗಾಳನು ಜೆಬುಲನಿಗೆ, '"ಅಲ್ಲಿ ನೋಡು, ಬೆಟ್ಟ ಇಳಿದು 
ಜನರು ಬರುತ್ತಿದ್ದಾರೆ'' ಎಂದನು. ಆದರೆ ಜೆಬುಲನು, 





ಹಮೋರನ ಸಂತತಿಯವರು ಶೆಕೆಮಿನ ನಿವಾಸಿಗಳು. ಹಮೋರನು 
ಶೆಕೆಮನ ತಂದೆ. ಶೆಕೆಮ್‌ ನಗರಕ್ಕೆ ಹಮೋರನ ಮಗನ ಹೆಸರು 
ಇಡಲಾಗಿದೆ. 


ಅರೂಮ ನಗರ ಅಥವಾ ""ತೊರಮಾ'' ಅಬೀಮೆಲೆಕನು ಅರಸನಾಗಿದ್ದ 
ನಗರ. ಶೆಕೆಮಿನ ದಕ್ಷಿಣಕ್ಕೆ ಮೈಲಿ ಮೇಲೆ ಇದ್ದಿರಬಹುದು. 


334 


""ನೀನು ಕೇವಲ ಬೆಟ್ಟದ ನೆರಳನ್ನು ನೋಡುತ್ತಿರುವೆ; 
ನೆರಳು ಜನರಂತೆ ಕಾಣಿಸುತ್ತಿದೆ'' ಎಂದನು. 

37 ಆದರೆ ಪುನಃ ಗಾಳನು, ""ಅಲ್ಲಿ ನೋಡು! ಕೆಲವು 
ಜನರು ಭೂಮಿಯ ಮಧ್ಯದಿಂದ ಬರುತ್ತಿದ್ದಾರೆ. ಅಲ್ಲಿ ಆ 
ಮಾಟಗಾರರ ಮರದ ಹಕ್ತಿರ ಒಂದು ತಲೆಯನ್ನು 
ನೋಡಿದೆ'' ಎಂದನು. *ಆಗ ಜೆಬುಲನು ಗಾಳನಿಗೆ, 
""ನೀನು ಈಗೇಕೆ ಬಡಾಯಿಕೊಚ್ಚುತ್ತಾ ಇಲ್ಲ? 
"ಅಬೀಮೆಲೆಕನು ಯಾರು? ನಾವು ಅವನ ಆಜ್ಞೆಯನ್ನು 
ಏಕೆ ಪಾಲಿಸಬೇಕು?' ಎಂದು ನೀನು ಕೇಳಿದೆ. ನೀನು ಈ 
ಜನರನ್ನು ತಮಾಷೆಮಾಡಿದೆ. ಈಗ ಹೊರಗೆ ಹೋಗಿ 
ಅವರೊಂದಿಗೆ ಯುದ್ದಮಾಡು'' ಅಂದನು. 

3ಅಬೀಮೆಲೆಕನೊಂದಿಗೆ ಯುದ್ಧಮಾಡಲು ಗಾಳನು 
ಶೆಕೆಮಿನ ಹಿರಿಯರನ್ನು ನಗರದ ಹೊರಗಡೆ ಕರೆದು 
ಕೊಂಡು ಹೋದನು. ಅಬೀಮೆಲೆಕನು ಮತು ಅವನ 
ಜನರು ಗಾಳ ಮತ್ತು ಅವನ ಜನರನ್ನು ಬೆನ್ನಟ್ಟಿದರು. 
ಗಾಳನ ಜನರು ಹಿಂದಿರುಗಿ ಶೆಕೆಮ್‌ ನಗರದ ದ್ವಾರದ 
ಕಡೆಗೆ ಓಡಿದರು. ದ್ವಾರಕ್ಕೆ ಮುಟ್ಟುವ ಮೊದಲೇ ಗಾಳನ 
ಹಲವಾರು ಜನ ಹತರಾದರು. 

1 ಅನಂತರ ಅಬೀಮೆಲೆಕನು ಅರೂಮ ನಗರಕ್ಕೆ 
ಹಿಂದಿರುಗಿದನು. ಜೆಬುಲನು ಗಾಳನನ್ನು ಮತ್ತು ಅವನ 
ಸಹೋದರರನ್ನು ಶೆಕೆಮ್‌ ನಗರದಿಂದ ಓಡಿಸಿಬಿಟ್ಟನು. 

“ಮರುದಿನ ಶೆಕೆಮಿನ ಜನರು ಹೊಲಗಳಲ್ಲಿ ಕೆಲಸ 
ಮಾಡಲು ಹೋದರು. ಅಬೀಮೆಲೆಕನಿಗೆ ಅದು ಗೊತ್ತಾ 
ಯಿತು. “ಅಬೀಮೆಲೆಕನು ತನ್ನ ಸೈನ್ಯವನ್ನು ಮೂರು 
ಗುಂಪುಗಳಾಗಿ ವಿಂಗಡಿಸಿದನು. ಅವನು ಶೆಕೆಮಿನ ಜನರ 
ಮೇಲೆ ಹಠಾತ್ತನೆ ಧಾಳಿ ಮಾಡಬಯಸಿದ್ದನು. ಆದುದ 
ರಿಂದ ಅವನು ತನ್ನ ಜನರನ್ನು ಹೊಲಗಳಲ್ಲಿ ಅಡಗಿ 
ಸಿಟ್ಟನು. ನಗರದಿಂದ ಜನರು ಹೊರಗೆ ಬರುವುದನ್ನು 
ನೋಡಿದ ತಕ್ಬಣ ಅವನು ನೆಗೆದೆದ್ದು ಅವರ ಮೇಲೆ ಧಾಳಿ 
ಮಾಡಿದನು. “*ಅಬೀಮೆಲೆಕ ಮತ್ತು ಅವನ ಗುಂಪಿನವರು 
ಓಡಿಕೊಂಡು ಶೆಕೆಮ್‌ ನಗರದ ಬಾಗಿಲಿನ ಹತ್ತಿರ ಒಂದು 
ಸ್ಥಳಕ್ಕೆ ಬಂದರು. ಉಳಿದ ಎರಡು ಗುಂಪಿನವರು ಹೊಲ 
ಗಳಲ್ಲಿದ್ದ ಜನರ ಕಡೆಗೆ ಓಡಿಹೋಗಿ ಅವರನ್ನು ಕೊಂದು 
ಹಾಕಿದರು. “ಆ ಇಡೀ ದಿವಸ ಅಬೀಮೆಲೆಕ ಮತ್ತು ಅವನ 
ಜನರು ಶೆಕೆಮಿನ ಜನರೊಂದಿಗೆ ಯುದ್ಧ ಮಾಡಿದರು. 
ಅಬೀಮೆಲೆಕ ಮತ್ತು ಅವನ ಜನರು ಶೆಕೆಮ್‌ ನಗರವನ್ನು 
ಸ್ವಾಧೀನಪಡಿಸಿಕೊಂಡರು; ಆ ನಗರದ ಜನರನ್ನು 
ಕೊಂದುಹಾಕಿದರು. ಅಬೀಮೆಲೆಕನು ಊರನ್ನು ಕೆಹವಿ 
ಹಾಕಿ ಉಪ್ಪನ್ನು ಚೆಲ್ಲಿದನು. 4ಪ್ರೆಕೆಮಿನ ಬುರುಜಿನ ಮೇಲೆ 
ಕೆಲವು ಜನರು ವಾಸ ಮಾಡುತ್ತಿದ್ದರು. ಶೆಕೆಮಿನಲ್ಲಿ ನಡೆದ 
ಘಟನೆಯ ಬಗ್ಗೆ ಕೇಳಿ ಅವರು ಏಲ್‌ ಬೆರೀತ್‌ 
ದೇವರಗುಡಿಯ ಅತಿ ಸುರಕ್ಸಿತವಾದ ಕೋಣೆಯಲ್ಲಿ 
ಒಟ್ಟುಗೂಡಿದರು. 


335 


*ಶೆಕೆಮ್‌ ಬುರುಜಿನ* ಎಲ್ಲ ಹಿರಿಯರು ಒಟ್ಟಿಗೆ ಸೇರಿ 
ದ್ದಾರೆ ಎಂಬ ಸಂಗತಿಯನ್ನು ಅಬೀಮೆಲೆಕನು ಕೇಳಿದನು. 
“ಆದುದರಿಂದ ಅಬೀಮೆಲೆಕ ಮತ್ತು ಅವನ ಜನರು 
ಚಲ್ಮೋನ್‌* ಬೆಟ್ಟವನ್ನು ಹತ್ತಿಹೋದರು. ಅಬೀಮೆಲೆ 
ಕನು ಒಂದು ಕೊಡಲಿಯನ್ನು ತೆಗೆದುಕೊಂಡು ಕೆಲವು 
ಕೊಂಬೆಗಳನ್ನು ಕಡಿದನು. ಅವನು ಆ ಕೊಂಬೆಗಳನ್ನು 
ಹೊತ್ತುಕೊಂಡು ಹೊರಟನು. ಅಬೀಮೆಲೆಕನು ತನ್ನ 
ಸಂಗಡಿಗರಿಗೆ, "ನಾನು ಮಾಡಿದಂತೆಯೇ ನೀವು ಬೇಗನೆ 
ಮಾಡಿರಿ'' ಎಂದನು. ಆದುದರಿಂದ ಅವರೆಲ್ಲರೂ 
ಕೊಂಬೆಗಳನ್ನು ಕಡಿದುಕೊಂಡು ಅವನನ್ನು ಹಿಂಬಾಲಿ 
ಸಿದರು. ಅವರು ಏಲ್‌ ಬೆರೀತ್‌* ದೇವರಗುಡಿಯ ಅತೀ 
ಸುರಕ್ಷಿತವಾದ ಕೋಣೆಯ* ಸುತ್ತಲೂ ಆ ಕೊಂಬೆ 
ಗಳನ್ನು ಇಟ್ಟರು. ತರುವಾಯ ಆ ಕೊಂಬೆಗಳಿಗೆ ಬೆಂಕಿ 
ಹಚ್ಚಿ ಆ ಕೋಣೆಯಲ್ಲಿದ್ದ ಎಲ್ಲರನ್ನು ಸುಟ್ಟುಬಿಟ್ಟರು. 


ನ್ಯಾಯಸ್ಥಾಪಕರು 9:47-10:4 
ಅಬೀಮೆಲೆಕನು ತನ್ನ ಆಯುಧವಾಹಕನಿಗೆ, “ನಿನ್ನ 
ಖಡ್ಗವನ್ನು ಹೊರತೆಗೆದು ನನ್ನನ್ನು ಕೊಂದುಬಿಹು. "ಒಬ್ಬ 
ಹೆಂಗಸು ಅಬೀಮೆಲೆಕನನ್ನು ಕೊಂದಳು' ಎಂದು ಜನರು 
ಹೇಳಬಾರದು. ಅದಕ್ಕಾಗಿ ನೀನು ನನ್ನನ್ನು ಕೊಲ್ಲ 
ಬೇಕೆಂದು ನನ್ನ ಇಚ್ಛೆ'' ಎಂದನು. ಆದುದರಿಂದ ಆ 
ಸೇವಕನು ಅಬೀಮೆಲೆಕನನ್ನು ತನ್ನ ಕತ್ತಿಯಿಂದ ಇರಿದನು; 
ಅಬೀಮೆಲೆಕನು ಸತ್ತನು. *ಅಬೀಮೆಲೆಕನು ಸತ್ತಿದ್ದನ್ನು 
ಇಸ್ರೇಲರು ನೋಡಿದರು. ಆದುದರಿಂದ ಅವರೆಲ್ಲರೂ 
ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗಿದರು. 
56ಅಬೀಮೆಲೆಕನು ತನ್ನ ತಂದೆಗೆ ವಿರೋಧವಾಗಿ 
ಮಾಡಿದ್ದ ಎಲ್ಲ ದುಷ್ಕತ್ಯಗಳಿಗಾಗಿ ಅಂದರೆ ತನ್ನ ಎಪ್ಪತ್ತು 
ಮಂದಿ ಸಹೋದರರನ್ನು ಕೊಂದುಹಾಕಿದ್ದರಿಂದ 
ದೇವರು ಅವನನ್ನು ಹೀಗೆ ದಂಡಿಸಿದನು. 57ದೇವರು 
ಶೆಕೆಮ್‌ ನಗರದ ಜನರನ್ನೂ ಸಹ ಅವರು ಮಾಡಿದ 





ಶೆಕೆಮಿನ ಬುರುಜಿನಲ್ಲಿದ್ದ ಒಂದು ಸಾವಿರ ಗಂಡಸರು 
ಮತ್ತು ಹೆಂಗಸರು ಸತ್ತುಹೋದರು. 


ಅಬೀಮೆಲೆಕನ ಮರಣ 

5 ಅನಂತರ ಅಬೀಮೆಲೆಕನು ಮತ್ತು ಅವನ ಜನರು 
ತೇಬೇಚ ನಗರಕ್ಕೆ ಹೋಗಿ ಅದನ್ನು ಸ್ವಾಧೀನ ಪಡಿಸಿ 
ಕೊಂಡರು.*!ಆದರೆ ಆ ನಗರದ ಒಳಭಾಗದಲ್ಲಿ ಒಂದು 
ಭದ್ರವಾದ ಗೋಪುರವಿತ್ತು ಆ ನಗರದ ಎಲ್ಲ ಹಿರಿಯರು 
ಮತ್ತು ಉಳಿದ ಗಂಡಸರು ಮತ್ತು ಹೆಂಗಸರು ಅಲ್ಲಿಗೆ ಓಡಿ 
ಹೋದರು. ಅವರು ಗೋಪುರದೊಳಗೆ ಹೋಗಿ ಒಳಗಿ 
ನಿಂದ ಬೀಗ ಹಾಕಿಕೊಂಡರು; ಬಳಿಕ ಗೋಪುರದ ಮಾಳಿ 
ಗೆಯ ಮೇಲೆ ಹತ್ತಿದರು. *`ಅಬೀಮೆಲೆಕನು ಮತ್ತು ಅವನ 
ಜನರು ಅದರ ಮೇಲೆ ಧಾಳಿಮಾಡಲು ಗೋಪುರದ ಬಳಿ 
ಬಂದರು. ಅಬೀಮೆಲೆಕನು ಆ ಗೋಪುರದ ಬಾಗಿಲಿನ 
ವರೆಗೆ ಹೋದನು. ಅವನು ಆ ಗೋಪುರವನ್ನು ಸುಡ 
ಬೇಕೆಂದಿದ್ದನು. *`ಆದರೆ ಅಬೀಮೆಲೆಕನು ಆ ಗೋಪು 
ರದ ಬಾಗಿಲಿನ ಹತ್ತಿರ ನಿಂತಿದ್ದಾಗ ಮಾಳಿಗೆಯ ಮೇಲಿದ್ದ 
ಒಬ್ಬ ಸ್ತ್ರೀಯು ಅವನ ತಲೆಯ ಮೇಲೆ ಒಂದು ಬೀಸುವ 
ಕಲ್ಲನ್ನು ಹಾಕಿದಳು. ಆ ಬೀಸುವಕಲ್ಲು ಅಬೀಮೆಲೆಕನ 
ತಲೆ ಬುರುಡೆಯನ್ನು ಒಡೆಯಿತು. 5"ಕೂಹಲೆ 








ಶೆಕೆಮಿನ ಬುರುಜು ಬಹುಶಃ ಇದು ಶೆಕೆಮಿನ ಹತ್ತಿರದ 
ಸ್ಥಳವಾಗಿರಬಹುದು. ಶೆಕೆಮಿನ ಒಂದು ಭಾಗವಲ್ಲ. 

ಚಲ್ಮೋನ್‌ ಬೆಟ್ಟ ಇದು ಶೆಕೆಮಿನ ಹತ್ತಿರ ಇದ್ದ ಏಬಾಲ್‌ ಬೆಟ್ಟದ 
ಇನ್ನೊಂದು ಹೆಸರಾಗಿರಬಹುದು. 

ಏಲ್‌ ಬೆರೀತ್‌ ಈ ದೇವರ ಹೆಸರಿನ ಅರ್ಥ "ಒಡಂಬಡಿಕೆಯ 
ದೇವರು.'' 

ಅತಿಸುರಕ್ಷಿತವಾದ ಕೋಣೆ ಇಲ್ಲಿ ಪ್ರಯೋಗಿಸಿದ ಹೀಬ್ರೂ, ಶಬ್ದದ 
ಅರ್ಥ ಖಚಿತವಾಗಿ ತಿಳಿದಿಲ್ಲ. 


ದುಷ್ಕತ್ಯಗಳಿಗಾಗಿ ದಂಡಿಸಿದನು. ಹೀಗೆ ಯೋತಾಮನು 
ನುಡಿದಂತೆಯೇ ಆಯಿತು. (ಯೋತಾಮನು ಯೆರುಬ್ಬಾ 
ಳನ ಕಿರಿಯ ಮಗ. ಯೆರುಬ್ಬಾಳ ಅಂದರೆ ಗಿದ್ಯೋನ.) 


ನ್ಯಾಯಾಧೀಶನಾದ ತೋಲ 

10 ಅಬೀಮೆಲೆಕನು ಸತ್ತ ತರುವಾಯ ಇಸ್ರೇಲರನ್ನು 

ರಕ್ಷಿಸಲು ಯೆಹೋವನು ಮತ್ತೊಬ್ಬ ನ್ಯಾಯಾ 
ಧೀಶನನ್ನು ಕಳುಹಿಸಿದನು. ಅವನ ಹೆಸರು ತೋಲ. 
ತೋಲನು ಪೂವನ ಮಗನು. ಪೂವನು ದೋದೋ 
ಎಂಬವನ ಮಗನು. ತೋಲನು ಇಸ್ಲಾಕಾರ್‌ ಕುಲಕ್ಕೆ ಸೇರಿ 
ದವನೂ ಶಾಮೀರ ನಗರದವಾಸಿಯೂ ಆಗಿದ್ದನು. 
ಶಾಮೀರ ನಗರವು ಎಫ್ರಾಯೀಮ್‌ ಬೆಟ್ಟಪ್ರದೇಶ 
ದಲ್ಲಿತ್ತು ತೋಲನು ಇಪ್ಪತ್ತಮೂರು ವರುಷಗಳವರೆಗೆ 
ಇಸ್ರೇಲರ ನ್ಯಾಯಾಧೀಶನಾಗಿದ್ದನು. ಆಮೇಲೆ 
ತೋಲನು ಮರಣ ಹೊಂದಿದನು. ಶಾಮೀರಿನಲ್ಲಿ ಅವನ 
ಸಮಾಧಿ ಮಾಡಲಾಯಿತು. 





ನ್ಯಾಯಾಧೀಶನಾದ ಯಾಯೀರ 

3ತೋಲನ ಮರಣದ ತರುವಾಯ ಯೆಹೋವನು 
ಮತ್ತೊಬ್ಬ ನ್ಯಾಯಾಧೀಶನನ್ನು ಕಳುಹಿಸಿದನು. ಅವನ 
ಹೆಸರು ಯಾಯೀರ. ಯಾಯೀರನು ಗಿಲ್ಯಾದ್‌ ಪ್ರದೇಶ 
ದಲ್ಲಿ ವಾಸವಾಗಿದ್ದನು. ಯಾಯೀರನು ಇಪ್ಪತ್ತೆರಡು 
ವರ್ಷ ಇಸ್ರೇಲರ ನ್ಯಾಯಾಧೀಶನಾಗಿದ್ದನು. 
*ಯಾಯೀರನಿಗೆ ಮೂವತ್ತು ಗಂಡುಮಕ್ಕಳಿದ್ದರು. 
ಅವರು ಮೂವತ್ತು ಕತ್ತೆಗಳ ಮೇಲೆ ಸವಾರಿ ಮಾಡುತ್ತಿ 
ದ್ದರು.* ಆ ಮೂವತ್ತು ಮಂದಿ ಗಂಡುಮಕ್ಕಳು ಗಿಲ್ಯಾದ್‌ 





ಮೂವತ್ತು ಕತ್ತೆಗಳ ಮೇಲೆ ಸವಾರಿ ಮಾಡುತ್ತಿದ್ದರು ಇದು ಈ ಜನರು 
ಪ್ರಮುಖನಾಯಕರು ಎಂಬುದನ್ನು ತೋರಿಸುತ್ತದೆ. ಗಿಲ್ಯಾದಿನಲ್ಲಿ 
ಮೂವತ್ತು ಪಟ್ಟಣಗಳ ಮಹಾ ಪೌರರಾಗಿದ್ದಿರಬಹುದು. 


ನ್ಯಾಯಸ್ಥಾಪಕರು 10:5-11:5 


ಪ್ರದೇಶದಲ್ಲಿ ಮೂವತ್ತು ಪಟ್ಟಣಗಳನ್ನು ತಮ್ಮ ಅಧೀನ 
ದಲ್ಲಿಟ್ಟುಕೊಂಡಿದ್ದರು. ಅವುಗಳಿಗೆ ಇಂದಿನವರೆಗೂ 
ಯಾಯೀರನ' ಪಟ್ವಣಗಳೆಂದು ಹೆಸರಿದೆ. 
*ಯಾಯೀರನು ಸತ್ತನು, ಅವನನ್ನು ಕಾಮೋನಿನಲ್ಲಿ 
ಹೂಣಿಟ್ಟರು. 


ಇಸ್ರೇಲರ ವಿರುದ್ಧ ಅಮ್ಮೋನಿಯರ ಯುದ್ಧ 
6ಇಸ್ರ್ರೇಲರು ಮತ್ತೆ ದೇವರಿಗೆ ವಿರೋಧವಾಗಿ ದುಷ್ಕೃತ್ಯ 
ಗಳನ್ನು ಮಾಡಿದರು. ಅವರು ಸುಳ್ಳುದೇವರಾದ ಬಾಳ 


336 


ದಿಲ್ಲ. "ನೀವು ಆ ದೇವರುಗಳನ್ನು ಪೂಜಿಸಲು ಇಷ್ಟ 
ಪಡುತ್ತೀರಿ. ಆದುದರಿಂದ ಹೋಗಿ ಅವರನ್ನೇ ಸಹಾಯ 
ಕ್ಕಾಗಿ ಮೊರೆಯಿಡಿ. ನೀವು ಕಷ್ಟದಲ್ಲಿರುವಾಗ ಆ ದೇವತೆ 
ಗಳೇ ನಿಮ್ನನ್ನು ರಕ್ಷಿಸಲಿ'' ಎಂದು ಉತ್ತರಿಸಿದನು. 
ಆದರೆ ಇಸ್ರೇಲರು ಯೆಹೋವನಿಗೆ, "ನಾವು ಪಾಪ 
ಮಾಡಿದ್ದೇವೆ. ನಿನಗೆ ಸರಿಯೆನಿಸಿದಂತೆ ಮಾಡು. ಆದರೆ 
ದಯವಿಟ್ಟು ಇಂದು ನಮ್ಮನ್ನು ರಕ್ಬಿಸು'' ಎಂದು ಪ್ರಾರ್ಥಿಸಿ 
ದರು. “ಆಗ ಇಸ್ರೇಲರು ಅನ್ಯದೇವರುಗಳನ್ನು ತೊರೆದು 
ಯೆಹೋವನನ್ನು ಆರಾಧಿಸಲು ಆರಂಭಿಸಿದರು. ಅವರು 





ನನ್ನು ಸುಳ್ಳುದೇವತೆಯಾದ ಅಷ್ಟೋರೆತಳನ್ನೂ ಪೂಜಿಸ 
ತೊಡಗಿದರು. ಅವರು ಅರಾಮ್ಯರ, ಚೀದೋನ್ಯರ, 
ಮೋವಾಬ್ಯರ, ಅಮ್ಮೋನಿಯರ ಮತ್ತು ಫಿಲಿಷ್ಟಿಯರ 
ದೇವರುಗಳನ್ನು ಸಹ ಪೂಜಿಸಿದರು. ಇಸ್ರೇಲರು 
ಯೆಹೋವನನ್ನು ಮರೆತುಬಿಟ್ಟು ಆತನ ಸೇವೆಯನ್ನು 
ನಿಲ್ಲಿಸಿಬಿಟ್ಟರು. 

ಆದುದರಿಂದ ಯೆಹೋವನು ಇಸ್ರೇಲರ ಮೇಲೆ 
ಕೋಪಗೊಂಡನು. ಫಿಲಿಷ್ಟಿಯರು ಮತ್ತು ಅಮ್ಮೋನಿ 
ಯರು ಅವರನ್ನು ಸೋಲಿಸುವಂತೆ ಮಾಡಿದನು. *8ಅದೇ 
ವರ್ಷ ಅವರು ಜೋರ್ಡನ್‌ ನದಿಯ ಪೂರ್ವಕ್ಕಿರುವ 
ಗಿಲ್ಯಾದಿನಲ್ಲಿದ್ದ ಇಸ್ರೇಲರನ್ನು ನಾಶಮಾಡಿದರು. ಅದು 
ಮೊದಲು ಅಮೋರಿಯರ ಪ್ರದೇಶವಾಗಿತ್ತು ಇಸ್ರೇಲರು 
ಹದಿನೆಂಟು ವರ್ಷಗಳವರೆಗೆ ಕಷ್ಟವನ್ನು ಅನುಭವಿಸಿದರು. 
*ಅಮ್ಮೋನಿಯರು ಜೋರ್ಡನ್‌ ನದಿಯನ್ನು ದಾಟಿ 
ಯೆಹೂದ, ಬೆನ್ಯಾಮೀನ್‌, ಎಫ್ರಾಯೀಮ್‌ ಕುಲಗಳ 
ಜನರೊಡನೆ ಯುದ್ಧ ಮಾಡಿದರು. ಅಮ್ಮೋನಿಯರು, 
ಇಸ್ರೇಲರಿಗೆ ಅನೇಕ ಕಷ್ಟಗಳನ್ನು ಕೊಟ್ಟರು. 

ಆಗ ಇಸ್ರೇಲರು ಸಹಾಯಕ್ಕಾಗಿ ಯೆಹೋವನಿಗೆ 
ಮೊರೆಯಿಟ್ಟರು. ಅವರು, ""ನಾವು ನಿನ್ನ ವಿರುದ್ಧವಾಗಿ 
ಪಾಪ ಮಾಡಿದ್ದೇವೆ. ನಾವು ನಮ್ಮ ದೇವರನ್ನು ಬಿಟ್ಟು 
ಸುಳ್ಳುದೇವರಾದ ಬಾಳನನ್ನು ಪೂಜಿಸಿದ್ದೇವೆ'' ಎಂದು 
ಮರುಗಿದರು. 

1! ಯೆಹೋವನು ಇಸ್ರೇಲರಿಗೆ, ""ಈಜಿಪ್ಟಿನವರು, 
ಅಮೋರಿಯರು, ಅಮ್ಮೋನಿಯರು, ಮತ್ತು ಫಿಲಿಷ್ಟಿ 
ಯರು ನಿಮ್ಮನ್ನು ಪೀಡಿಸಿದಾಗ ನೀವು ನನಗೆ ಮೊರೆ 
ಯಿಟ್ಟಿರಿ. ನಾನು ನಿಮ್ಮನ್ನು ಅವರಿಂದ ರಕ್ಷಿಸಿದೆ. 
'ಚೀದೋನ್ಯರು, ಅಮಾಲೇಕ್ಯರು, ಮಿದ್ಯಾನ್ಯರು* 
ನಿಮ್ಮನ್ನು ಪೀಡಿಸಿದಾಗ ನನಗೆ ಮೊರೆಯಿಟ್ಟಿರಿ. ಅವ 
ರಿಂದಲೂ ನಾನು ನಿಮ್ಮನ್ನು ರಕ್ಷಿಸಿದೆ. 3ಆದರೆ ನೀವು 
ನನ್ನನ್ನು ತ್ಯಜಿಸಿದಿರಿ. ನೀವು ಬೇರೆ ದೇವರುಗಳನ್ನು ಪೂಜಿ 
ಸಿದಿರಿ. ಆದುದರಿಂದ ನಾನು ಮತ್ತೆ ನಿಮ್ಮನ್ನು ರಕ್ಷಿಸುವು 








ಮಿದ್ಯಾನ್ಯರು ಗ್ರೀಕ್‌ ಬಾಷಾಂತರಗಳಲ್ಲಿ ""ಮಿದ್ಯಾನ್ಯರು'' ಎಂದು 
ಇದೆ. ಹೀಬ್ರೂವಿನಲ್ಲಿ ""ಮಾವೋನ್ಯರು'' ಎಂದು ಇದೆ. 


ಕಷ್ಟಪಡುತ್ತಿರುವುದನ್ನು ನೋಡಿ ಯೆಹೋವನು ಮರುಕ 
ಪಟ್ಟನು. 


ಯೆಫ್ತಾ ಹನನ್ನು ನಾಯಕನನ್ನಾಗಿ ಆರಿಸಲಾಯಿತು 

''ಅಮ್ಮೋನಿಯರು ಯುದ್ಧಕ್ಕೆಂದು ಒಂದೆಡೆ ಸೇರಿ 
ದರು. ಅವರು ಗಿಲ್ಯಾದ್‌'ನಲ್ಲಿ ಪಾಳೆಯ ಮಾಡಿಕೊಂಡಿ 
ದ್ದರು. ಇಸ್ರೇಲರು ಒಂದೆಡೆ ಸೇರಿಕೊಂಡರು. ಅವರ 
ಪಾಳೆಯವು ಮಿಚ್ಬೆಯಲ್ಲಿ ಇತ್ತು '*ಗಿಲ್ಯಾದ್‌ ಕ್ಟೇತ್ರದಲ್ಲಿ 
ವಾಸಮಾಡುತ್ತಿದ್ದ ಜನನಾಯಕರು, ""ಅಮ್ಮೋನಿಯರ 
ಮೇಲೆ ಧಾಳಿಮಾಡಲು ಯಾರು ನಮ್ಮ ಮುಂದಾಳಾಗು 
ತ್ತಾರೋ ಆ ವ್ಯಕ್ತಿಯೇ ಗಿಲ್ಯಾದ್‌ ಕ್ಷೇತ್ರದಲ್ಲಿ ವಾಸ 
ಮಾಡುವ ಜನರೆಲ್ಲರಿಗೂ ನಾಯಕನಾಗುತ್ತಾನೆ'' ಎಂದು 
ಸಾರಿದರು. 
1 1 ಯೆಫ್ಲಾಹನು ಗಿಲ್ಯಾದ್‌ ಕುಲದವನಾಗಿದ್ದನು. 

ಅವನು ಪರಾಕ್ರಮಶಾಲಿಯಾಗಿದ್ದನು. ಆದರೆ 

ಯೆಫ್ಲಾಹನು ಒಬ್ಬ ವೇಶ್ಯೆಯ ಮಗನಾಗಿದ್ದನು. ಅವನ 
ತಂದೆಯ ಹೆಸರು ಗಿಲ್ಯಾದ್‌. 2ಗಿಲ್ಯಾದನ ಹೆಂಡತಿಗೆ 
ಅನೇಕ ಜನ ಮಕ್ಕಳಿದ್ದರು. ಆ ಮಕ್ಕಳು ದೊಡ್ಡವರಾದ 
ಮೇಲೆ ಯೆಫ್ತಾಹನನ್ನು ಇಷ್ಟಪಡಲಿಲ್ಲ. ಯೆಫ್ತಾಹನು ತನ್ನ 
ಹುಟ್ಟೂರನ್ನು ಬಿಡುವಂತೆ ಆ ಮಕ್ಕಳು ಒತ್ತಾಯ ಮಾಡಿ 
ದರು. ಅವರು ಅವನಿಗೆ, "ನೀನು ನಮ್ಮ ತಂದೆಯ ಆಸ್ತಿ 
ಯಲ್ಲಿ ಯಾವ ಭಾಗವನ್ನೂ ಪಡೆಯಲಾರೆ. ನೀನು 
ವೇಶ್ಯೆಯ ಮಗ'' ಎಂದು ಹೇಳಿದರು. 3ಯೆಫಾಹನು ತನ್ನ 
ಸಹೋದರರ ಬಳಿಯಿಂದ ಓಡಿಹೋಗಿ ಟೋಬ್‌ ದೇಶ 
ದಲ್ಲಿ ವಾಸಮಾಡತೊಡಗಿದನು. ಟೋಬ್‌ ದೇಶದಲ್ಲಿ 
ಕೆಲವು ಪುಂಡರು ಯೆಪ್ತಾಹನ ಜೊತೆ ಸೇರಿಕೊಂಡರು. 

*ಸ್ವಲ್ಪಕಾಲದ ತರುವಾಯ ಅಮ್ಮೋನಿಯರು 
ಇಸ್ರೇಲರ ವಿರುದ್ಧ ಯುದ್ಧ ಪ್ರಾರಂಭಿಸಿದರು. 
*ಅಮ್ಮೋನಿಯರು ಯುದ್ಧ ಪ್ರಾರಂಭಿಸಿದ ತರುವಾಯ 
ಗಿಲ್ಯಾದಿನ ನಾಯಕರು ಯೆಫ್ಲಾಹನ ಹತ್ತಿರ ಹೋದರು. 
ಯೆಫ್ಲಾಹನು ಟೋಬ್‌ ದೇಶವನ್ನು ಬಿಟ್ಟು ಗಿಲ್ಯಾದಿಗೆ 
ಬರಬೇಕೆಂಬುದು ಅವರ ಅಪೇಕ್ಟೆಯಾಗಿತ್ತು. 


337 


6ಆ ಹಿರಿಯರು ಯೆಫಾಹನಿಗೆ ""ನಾವು ಅಮ್ಮೋನಿಯ 
ರೊಡನೆ ಮಾಡುವ ಯುದ್ಧದಲ್ಲಿ ನೀನೇ ನಮ್ಮ ನಾಯಕ 
ನಾಗು'' ಎಂದು ಬೇಡಿಕೊಂಡರು. 

7ಆದರೆ ಗಿಲ್ಯಾದಿನ ಹಿರಿಯರಿಗೆ ಯೆಫ್ತಾಹನು, '"ನನ್ನ 
ತಂದೆಯ ಮನೆಯನ್ನು ಬಿಡುವಂತೆ ನೀವು ನನಗೆ ಒತ್ತಾಯ 
ಮಾಡಿದಿರಿ; ನೀವು ನನ್ನನ್ನು ದ್ವೇಷಿಸುತ್ತೀರಿ. ಆದರೆ 
ಕಷ್ಟದಲ್ಲಿ ನೀವು ನನ್ನ ಬಳಿಗೆ ಬರುವುದೇಕೆ?'' ಎಂದು 
ಕೇಳಿದನು. 

*ಗಿಲ್ಯಾದಿನ ಹಿರಿಯರು ಯೆಫ್ತಾಹನಿಗೆ, '"ಕಷ್ಟ 
ಬಂದಿರುವುದರಿಂದಲೇ ನಿನ್ನಲ್ಲಿಗೆ ಬಂದಿದ್ದೇವೆ. ದಯ 
ವಿಟ್ಟು ನಮ್ಮೊಡನೆ ಬಾ; ಅಮ್ಮೋನಿಯರ ವಿರುದ್ಧ ಯುದ್ಧ 
ಮಾಡು. ಗಿಲ್ಯಾದಿನಲ್ಲಿ ವಾಸಮಾಡುತ್ತಿರುವ ಜನರೆ 
ಲ್ಲರಿಗೂ ನೀನು ಅಧಿಪತಿಯಾಗುವೆ'' ಅಂದರು. 

ಆಗ ಯೆಫ್ಲಾಹನು ಗಿಲ್ಯಾದಿನ ಹಿರಿಯರಿಗೆ, ""ನಾನು 
ಗಿಲ್ಯಾದಿಗೆ ಹಿಂದಿರುಗಿ ಬಂದು ಅಮ್ಮೋನಿಯರ ವಿರುದ್ದ 
ಯುದ್ದಮಾಡಬೇಕೆಂದು ನೀವು ಅಪೇಕ್ಬಿಸುವುದೇನೋ 
ಒಳ್ಳೆಯದು. ಆದರೆ ಯೆಹೋವನ ಕೃಪೆಯಿಂದ ನಾನು 
ಗೆದ್ದರೆ ನಾನು ನಿಮಗೆ ಹೊಸ ನಾಯಕನಾಗುತ್ತೇನೆ'' 
ಎಂದನು. 

ಗಿಲ್ಯಾದಿನ ಹಿರಿಯರು ಯೆಫ್ಲಾಹನಿಗೆ, ""ನಾವು 
ಹೇಳುತ್ತಿರುವ ಎಲ್ಲವನ್ನು ಯೆಹೋವನು ಕೇಳುತ್ತಿದ್ದಾನೆ. 
ನೀನು ಹೇಳಿದಂತೆಯೇ ಮಾಡುತ್ತೇವೆ ಎಂದು ನಾವು 
ಮಾತುಕೊಡುತ್ತೇವೆ'' ಎಂದರು. 

'!ಯೆಫ್ಮಾಹನು ಗಿಲ್ಯಾದಿನ ಹಿರಿಯರ ಸಂಗಡ 
ಹೊರಟುಹೋದನು. ಅವರು ಯೆಫ್ತಾಹನನ್ನು ತಮ್ಮ 
ನಾಯಕನನ್ನಾಗಿಯೂ ಸೇನಾಧಿಪತಿಯನ್ನಾಗಿಯೂ 
ಮಾಡಿದರು. ಯೆಫ್ಲಾಹನು ಮಿಚ್ಛೆ ನಗರದಲ್ಲಿ 
ಯೆಹೋವನ ಸಮ್ಮುಖದಲ್ಲಿ ತನ್ನ ಎಲ್ಲಾ ಮಾತುಗಳನ್ನು 
ಮತ್ತೊಮ್ಮೆ ಹೇಳಿದನು. 


ಅಮ್ಮೋನಿಯರ ಅರಸನಲ್ಲಿಗೆ ಯೆಫಾಹನು 
ದೂತರನ್ನು ಕಳುಹಿಸಿದನು 

12 ಯೆಫ್ತಾಹನು ಅಮ್ಮೋನಿಯರ ಅರಸನಿಗೆ ತನ್ನ 
ದೂತರ ಮೂಲಕ, ""ಅಮ್ಮೋನಿಯರ ಮತ್ತು ಇಸ್ರೇಲರ 
ಮಧ್ಯೆ ಯಾವ ಸಮಸ್ಯೆ ಇದೆ? ನೀವು ನಮ್ಮ ದೇಶದಲ್ಲಿ 
ಯುದ್ಧ ಮಾಡಲು ಏಕೆ ಬಂದಿರುಪಿರಿ?'' ಎಂಬ ಸಂದೇಶ 
ವನ್ನು ಕಳುಹಿಸಿದನು. 'ಅಮ್ಮೋನಿಯರ ಅರಸನು 
ಯೆಪ್ತಾಹನ ದೂತರಿಗೆ, ""ಇಸ್ರೇಲರು ಈಜಿಷ್ಟಿನಿಂದ 
ಬಂದಾಗ ನಮ್ಮ ಪ್ರದೇಶವನ್ನು ತೆಗೆದುಕೊಂಡರು; ಆದ್ದ 
ರಿಂದ ಈಗ ನಾವು ಇಸ್ರೇಲರೊಂದಿಗೆ ಯುದ್ಧ ಮಾಡುತ್ತಿ 
ದ್ದೇವೆ. ಅವರು ಅರ್ನೋನ್‌ ನದಿಯಿಂದ ಯಬ್ಬೋಕ್‌ 
ನದಿಯವರೆಗೂ ಜೋರ್ಡನ್‌ ನದಿಯವರೆಗಿನ ಭೂಮಿ 
ಯನ್ನೂ ತೆಗೆದುಕೊಂಡಿದ್ದಾರೆ. ಈಗ ನಮ್ಮ ಭೂಮಿ 


ನ್ಯಾಯಸ್ಸಾ; ಪಕರು 11:6-20 


ಯನ್ನು ನಮಗೆ ಶಾಂತಿಯಿಂದ ಹಿಂದಿರುಗಿಸಬೇಕು'' 
ಎಂದನು. 

"ಯೆಪ್ತಾಹನ ದೂತರು ಈ ಸಂದೇಶವನ್ನು ಯೆಫ್ಮಾಹ 
ನಿಗೆ ಮುಟ್ಟಿಸಿದರು. ಆಗ ಯೆಫ್ತಾಹನು ಮತ್ತೊಮ್ಮೆ 
ಅಮ್ಮೋನಿಯರ ಅರಸನಲ್ಲಿಗೆ ದೂತರನ್ನು ಕಳುಹಿಸಿದನು. 
5ಅವರು ಈ ಸಂದೇಶವನ್ನು ತೆಗೆದುಕೊಂಡು 
ಹೋದರು: 


ಇಸ್ರೇಲರು ಮೋವಾಬ್ಯರ ಪ್ರದೇಶವನ್ನಾಗಲೀ 
ಅಮ್ಮೋನಿಯರ ಪ್ರದೇಶವನ್ನಾಗಲೀ ತೆಗೆದುಕೊಳ್ಳ 
ಲಿಲ್ಲ. ''ಇಸ್ರೇಲರು ಈಜಿಷ್ಟನ್ನು ಬಿಟ್ಟುಬಂದ 
ಮೇಲೆ ಅರಣ್ಯ ಮಾರ್ಗವಾಗಿ ಕೆಂಪುಸಮುದ್ರಕ್ಕೆ 
ಹೋದರು. ತರುವಾಯ ಅವರು ಕಾದೇಶಿಗೆ 
ಹೋದರು. !'ಅವರು ಎದೋಮ್ಯರ ಅರಸನ 
ಬಳಿಗೆ ದೂತರನ್ನು ಕಳುಹಿಸಿ, “ನಿನ್ನ ಪ್ರದೇಶ ವನ್ನು 
ದಾಟಿಹೋಗುವುದಕ್ಕೆ ದಯವಿಟ್ಟು ಅನುಮತಿ 
ಕೊಡು'' ಎಂದು ಕೇಳಿಕೊಂಡರು. ಆದರೆ ಎದೋ 
ಮಿನ ಅರಸನು ಅವರಿಗೆ ತಮ್ಮ ದೇಶವನ್ನು ದಾಟಿ 
ಹೋಗಲು ಅನುಮತಿ ಕೊಡಲಿಲ್ಲ. ತರುವಾಯ 
ಅವರು ಮೋವಾಬ್ಯರ ಅರಸನ ಬಳಿಗೆ ಅದೇ 
ಸಂದೇಶವನ್ನು ಕಳುಹಿಸಿದರು. ಆದರೆ ಮೋವಾ 
ಬ್ಯರ ಅರಸನು ಸಹ ಅವರಿಗೆ ಅವರ ದೇಶವನ್ನು 
ದಾಟಿಹೋಗಲು ಅನುಮತಿ ಕೊಡಲಿಲ್ಲ. ಅದುದ 
ರಿಂದ ಇಸ್ರೇಲರು ಕಾದೇಶಿನಲ್ಲಿ ನೆಲೆನಿಂತರು. 

ತರುವಾಯ ಇಸ್ರೇಲರು ಮರುಭೂಮಿ 
ಯಲ್ಲಿ ಪ್ರಯಾಣ ಮಾಡಿ ಎದೋಮ್‌ ಮತ್ತು 
ಮೋವಾಬ್‌ ದೇಶಗಳ ಮೇರೆಗಳನ್ನು ಸುತ್ತಿ 
ಬಂದರು. ಇಸ್ರೇಲರು ಮೋವಾಬ್‌ ದೇಶದ 
ಪೂರ್ವದಿಕ್ಕಿಗೆ ಪ್ರಯಾಣಮಾಡಿ ಅರ್ನೋನ್‌ 
ನದಿಯ ಆಚೆಯ ದಡದಲ್ಲಿ ಇಳಿದು ಕೊಂಡರು. 
ಅವರು ಮೋವಾಬ್‌ ದೇಶದ ಮೇರೆಯನ್ನು ದಾಟ 
ಲಿಲ್ಲ. (ಅರ್ನೋನ್‌ ನದಿಯು ಮೋವಾಬ್‌ 
ದೇಶದ ಮೇರೆಯಾಗಿತ್ತು) 

ತರುವಾಯ ಇಸ್ರೇಲರು ಅಮೋರಿಯರ 
ಅರಸನಾದ ಸೀಹೋನನ ಬಳಿಗೆ ದೂತರನ್ನು ಕಳು 
ಹಿಸಿದರು. ಹೆಷ್ಟೋನ್‌ ಅಮೋರಿಯರ ದೇಶದ 
ರಾಜಧಾನಿ ಯಾಗಿತ್ತು ಆ ದೂತರು ಸೀಹೋನ 
ನಿಗೆ, "ಇಸ್ರೇಲರು ನಿಮ್ಮ ಪ್ರದೇಶದಿಂದ ದಾಟಿ 
ಹೋಗುವುದಕ್ಕೆ ಅನುಮತಿಯನ್ನು ಕೊಡು, ನಾವು 
ನಮ್ಮ ದೇಶಕ್ಕೆ ಹೋಗ ಬಯಸುತ್ತೇವೆ'' ಎಂದು 
ಕೇಳಿದರು. ಆದರೆ ಅಮೋರಿಯರ ಅರಸನಾದ 
ಸೀಹೋನನು ಇಸ್ರೇಲರಿಗೆ ತನ್ನ ಪ್ರದೇಶದ ಸೀಮೆ 
ಯನ್ನು ದಾಟಲು ಬಿಡಲಿಲ್ಲ. ಸೀಹೋನನು ತನ್ನ 


ನ್ಯಾಯಸ್ಸಾ; ಪಕರು 11:21-35 


ಜನರನ್ನೆಲ್ಲಾ ಸೇರಿಸಿ ಯಹಜದಲ್ಲಿ ಪಾಳೆಯಮಾಡಿ 
ಕೊಂಡನು. ಅಮೋರಿಯರು ಇಸ್ರೇಲರೊಂದಿಗೆ 
ಯುದ್ಧಮಾಡಿದರು. 3'ಆದರೆ ಇಸ್ರೇಲರ ದೇವ 
ರಾದ ಯೆಹೋವನು ಇಸ್ರೇಲರಿಗೆ ಸೀಹೋನ 
ಮತ್ತು ಅವನ ಜನರನ್ನು ಸೋಲಿಸಲು ಸಹಾಯ 
ಮಾಡಿದನು. ಆದುದರಿಂದ ಅಮೋರಿಯರ 
ಪ್ರದೇಶವು ಇಸ್ರೇಲರ ಸ್ವತ್ತಾಯಿತು. 3ಇಸ್ರೇಲರು 
ಅಮೋರಿಯರ ಎಲ್ಲ ಪ್ರದೇಶವನ್ನು ತೆಗೆದು 
ಕೊಂಡರು. ಆ ಪ್ರದೇಶವು ಅರ್ನೋನ್‌ ನದಿ 
ಯಿಂದ ಯಬ್ಬೋಕ್‌ ನದಿಯವರೆಗೂ ಅರಣ್ಯ 
ದಿಂದ ಜೋರ್ಡನ್‌ ನದಿಯವರೆಗೂ ಹಬ್ಬಿ 
ಕೊಂಡಿದೆ. 

ಚಿಂಸ್ರೇಲರ ದೇವರಾದ ಯೆಹೋವನು 
ಅಮೋರಿಯರನ್ನು ಅವರ ದೇಶದಿಂದ ಬಲವಂತ 
ವಾಗಿ ಹೊರಗಟ್ಟಿ ಆ ಪ್ರದೇಶವನ್ನು ಇಸ್ರೇಲರಿಗೆ 
ಕೊಟ್ಟನು. ಈಗ ಇಸ್ರೇಲರು ಈ ಪ್ರದೇಶವನ್ನು 
ಬಿಡುವಂತೆ ನೀನು ಮಾಡಬಹುದೆಂದು ತಿಳಿದು 
ಕೊಂಡಿರುವಿಯಾ? ನಿಮ್ಮ ದೇವರಾದ 
ಕೆಮೋಷನು* ನಿಮಗೆ ಕೊಟ್ಟ ಪ್ರದೇಶದಲ್ಲಿ ನೀವು 
ಖಂಡಿತವಾಗಿ ವಾಸಮಾಡಬಹುದು. ಹಾಗೆಯೇ 
ಯೆಹೋವನಾದ ನಮ್ಮ ದೇವರು ನಮಗೆ ಕೊಟ್ಟ 
ಪ್ರದೇಶದಲ್ಲಿ ನಾವೂ ವಾಸ ಮಾಡುವೆವು. 
23 ಚಿಪ್ಲೋರನ ಮಗ ನಾದ ಬಾಲಾಕನಿಗಿಂತ ನೀನು 
ಹೆಚ್ಚಿನವನೋ? ಅವನು ಮೋವಾಬ್‌ ದೇಶದ 
ರಾಜನಾಗಿದ್ದನು. ಅವನು ಇಸ್ರೇಲರ ಸಂಗಡ 
ಎಂದಾದರೂ ವಿವಾದ ಮಾಡಿದನೋ? ಅವರಿಗೆ 
ವಿರೋಧವಾಗಿ ಯುದ್ಧಕ್ಕೆ ಬಂದನೋ? 
೨ಇಸ್ರೇಲರು ಮುನ್ನೂರು ವರ್ಷಗಳಿಂದ 
ಹೆಷ್ಟೋನ್‌ ನಗರ ಮತ್ತು ಅದರ ಸುತ್ತಮುತ್ತಲಿನ 
ಪಟ್ಟಣ ಗಳಲ್ಲಿಯೂ ಅರೋಯೇರ್‌ ನಗರ ಮತ್ತು 
ಅದರ ಸುತ್ತ ಮುತ್ತಲಿನ ಪಟ್ಟಣಗಳಲ್ಲಿಯೂ 
ಅರ್ನೋನ್‌ ನದಿತೀರದ ಎಲ್ಲ ನಗರಗಳಲ್ಲಿಯೂ 
ಮುನ್ನೂರು ವರ್ಷಗಳಿಂದ ವಾಸ ಮಾಡುತ್ತಲಿ 
ದ್ಹಾರೆ. ಈ ನಗರಗಳನ್ನೆಲ್ಲಾ ಸ್ವಾಧೀನ ಪಡಿಸಿ 
ಕೊಳ್ಳಲು ನೀವು ಇಷ್ಟು ವರ್ಷ ಏಕೆ ಪ್ರಯತ್ನ ಮಾಡ 
ಲಿಲ್ಲ? 3'ಇಸ್ರೇಲರು ನಿಮ್ಮ ವಿರುದ್ಧ ಯಾವ ಪಾಪ 
ವನ್ನೂ ಮಾಡಿಲ್ಲ. ಆದರೆ ನೀನು ಇಸ್ರೇಲರ ವಿರುದ್ಧ 
ಬಹಳ ಕೆಟ್ಟ ದ್ದನ್ನು ಮಾಡುತ್ತಿರುವೆ. ನ್ಯಾಯವು 
ಇಸ್ರೇಲರಪರವಾಗಿ ದೆಯೋ ಅಥವಾ ಅಮ್ಮೋನಿ 
ಯರ ಪರವಾಗಿದೆಯೋ ಎಂಬುದನ್ನು ನಿಜವಾದ 





ಕೆಮೋಷ್‌ ಮಿಲ್ಕಾಮ ಅಮೋನಿಯರ ದೇವರಾದರೂ ಮೋವಾಬ್ಯರ 
ರಾಷ್ಟ್ರೀಯ ದೇವರು ಕೆಮೋಷ. 


338 


ನ್ಯಾಯಾ ಧೀಶನಾದ ಯೆಹೋವನೇ ತೀರ್ಮಾನಿಸ 
ಬೇಕು. 


ಆದರೆ ಯೆಪ್ತಾಹನ ಸಂದೇಶವನ್ನು ಅಮ್ಮೋನಿಯರ 
ಅರಸನು ಕಿವಿಗೆ ಹಾಕಿಕೊಳ್ಳಲಿಲ್ಲ. 


ಯೆಫ್ತಾಹನ ಹರಕೆ 

29ಆಗ ಯೆಹೋವನ ಆತ್ಮವು ಯೆಪ್ತಾಹನ ಮೇಲೆ 
ಬಂತು. ಯೆಫ್ಲಾಹನು ಗಿಲ್ಯಾದನ ಮತ್ತು ಮನಸ್ಸೆಯ 
ಪ್ರದೇಶಗಳಲ್ಲಿ ಸಂಚರಿಸಿದನು. ಅವನು ಗಿಲ್ಯಾದಿನ 
ಮಿಚ್ಛೆಗೆ ಬಂದನು. ಗಿಲ್ಯಾದಿನ ಮಿಚ್ಛೆಯ ನಗರದಿಂದ 
ಅವನು ಅಮ್ಕೋನಿಯರ ಪ್ರದೇಶಕ್ಕೆ ಹೋದನು. 

30ಯಫ್ತಾಹನು ಯೆಹೋವನಿಗೆ, '"ನಾನು ಅಮ್ಮೋನಿ 
ಯರನ್ನು ಸೋಲಿಸುವಂತೆ ನೀನು ಮಾಡಿದರೆ 31ನಾನು 
ಜಯಶಾಲಿಯಾಗಿ ಬರುವಾಗ ನನ್ನ ಮನೆಯಿಂದ ಹೊರ 
ಬರುವ ಮೊದಲನೆಯ ಜೀವಿಯನ್ನು ನಿನಗೆ ಕೊಡುತ್ತೇನೆ. 
ನಾನು ಅದನ್ನು ಯೆಹೋವನ ಸರ್ವಾಂಗಹೋಮಕ್ಕೆ 
ಆಹುತಿಯಾಗಿ ಕೊಡುವೆನು'' ಎಂದು ಹರಕೆ ಮಾಡಿ 
ಕೊಂಡನು. ಆಮೇಲೆ ಯೆಫಪ್ಲಾಹನು ಅಮ್ಮೋನಿಯರ 
ದೇಶಕ್ಕೆ ಹೋಗಿ ಯುದ್ಧ ಮಾಡಿದನು. ಅವರನ್ನು ಸೋಲಿ 
ಸಲು ಯೆಹೋವನು ಯೆಫ್ಕಾಹನಿಗೆ ಸಹಾಯ ಮಾಡಿ 
ದನು. 3'ಅವನು ಅವರನ್ನು ಸೋಲಿಸಿ ಅರೋಯೇರ್‌ 
ನಗರದಿಂದ ಮಿನ್ನೀತ್‌ ನಗರದವರೆಗೆ ಇಪ್ಪತ್ತು ನಗರ 
ಗಳನ್ನು ಗೆದ್ದುಕೊಂಡನು. ಆಮೇಲೆ ಅವನು ಅಮ್ಯೋನಿ 
ಯರ ಸಂಗಡ ಯುದ್ದಮಾಡಿ ಅಬೇಲ್‌ ಕೆರಾಮೀಮ್‌ 
ನಗರವನ್ನು ಗೆದ್ದುಕೊಂಡನು. ಇಸ್ರೇಲರು ಅಮ್ಮೋನಿಯ 
ರನ್ನು ಸೋಲಿಸಿದರು. ಅಮ್ಮೋನಿಯರಿಗೆ ಇದೊಂದು 
ದೊಡ್ಡ ಸೋಲಾಯಿತು. 

*ಯೆಫ್ತಾಹನು ಮಿಚ್ಛೆಗೆ ಹಿಂದಿರುಗಿದನು. 
ಯೆಫ್ಮಾಹನು ತನ್ನ ಮನೆಗೆ ಹೋಗುತ್ತಿರಲು ಅವನನ್ನು 
ಎದುರುಗೊಳ್ಳಲು ಅವನ ಮಗಳು ಮನೆಯಿಂದ ಹೊರಗೆ 
ಬಂದಳು. ಅವಳು ದಮ್ಮಡಿ ಬಡಿಯುತ್ತ ನಾಟ್ಯ ವಾಡು 
ತ್ತಿದ್ದಳು. ಅವಳು ಅವನ ಒಬ್ಬಳೇ ಮಗಳಾಗಿದ್ದಳು. 
ಯೆಫ್ತಾಹನಿಗೆ ಬೇರೆ ಗಂಡು ಮಕ್ಕಳಾಗಲೀ ಹೆಣ್ಣು ಮಕ್ಕ 
ಳಾಗಲೀ ಇರಲಿಲ್ಲ. ಯೆಫ್ಮಾಹನು ಅವಳನ್ನು ತುಂಬ 
ಪ್ರೀತಿಸುತ್ತಿದ್ದನು. 3ತನ್ನ ಮನೆಯಿಂದ ಹೊರಬರುವ 
ಜೀವಿಗಳಲ್ಲಿ ತನ್ನ ಮಗಳೇ ಮೊದಲನೆಯವಳಾದುದನ್ನು 
ಕಂಡು ಯೆಫ್ನಾಹನು ದುಃಖದಿಂದ ತನ್ನ ಬಟ್ಟೆಗಳನ್ನು 
ಹರಿದುಕೊಂಡನು. "ಅಯ್ಯೋ! ನನ್ನ ಮಗಳೇ, ನೀನು 
ನನ್ನನ್ನು ಹಾಳು ಮಾಡಿದೆ. ನೀನು ನನಗೆ ಮಹಾಸಂಕಟ 
ವನ್ನು ಉಂಟುಮಾಡಿದೆ. ನಾನು ಯೆಹೋವನಿಗೆ ಒಂದು 
ಹರಕೆ ಹೊತ್ತಿದ್ದೇನೆ; ನಾನು ಅದನ್ನು ಬದಲಾಯಿಸಲು 
ಸಾಧ್ಯವಿಲ್ಲ'' ಎಂದು ಗೋಳಾಡಿದನು. 








339 


36ಆಗ ಯೆಪ್ತಾಹನ ಮಗಳು ಅವನಿಗೆ, "ತಂದೆಯೇ, 
ನೀನು ಯೆಹೋವನಿಗೆ ಹರಕೆ ಹೊತ್ತಿರುವೆ. ನಿನ್ನ ಹರಕೆ 
ಯನ್ನು ಪೂರ್ಣಗೊಳಿಸು. ಏನು ಮಾಡುವೆನೆಂದು ಹೇಳಿ 
ದ್ದಿಯೋ ಅದನ್ನು ಮಾಡು. ನಿನ್ನ ಶತ್ರುಗಳಾದ ಅಮ್ಮೋನಿ 


ನ್ಯಾಯಸ್ಸಾ; ಪಕರು 11:36-12:9 


ಪುದಿಲ್ಲವೆಂದು ತಿಳಿದಾಗ ನಾನು ನನ್ನ ಜೀವವನ್ನೇ 
ಗಂಡಾಂತರಕ್ಕೆ ಒಡ್ಡಿದೆ. ಅಮ್ಮೋನಿಯರ ವಿರುದ್ಧ ಯುದ್ಧ 
ಮಾಡಲು ನಾನು ನದಿಯನ್ನು ದಾಟಿಹೋದೆ. ಅವರನ್ನು 
ಸೋಲಿಸಲು ಯೆಹೋವನು ನನಗೆ ಸಹಾಯ ಮಾಡಿ 





ಯರನ್ನು ಸೋಲಿಸಲು ಯೆಹೋವನು ನಿನಗೆ ಸಹಾಯ 
ಮಾಡಿದ್ದಾನೆ'' ಎಂದಳು. 

37 ಯೆಫ್ನಾಹನ ಮಗಳು ತನ್ನ ತಂದೆಗೆ, ""ನನಗೋಸ್ಕರ 
ಒಂದು ಕೆಲಸವನ್ನು ಮಾಡು. ಎರಡು ತಿಂಗಳುಗಳವರೆಗೆ 
ನನ್ನನ್ನು ಒಬ್ಬಂಟಿಗಳಾಗಿ ಇರಲು ಬಿಡು. ನಾನು ಬೆಟ್ಟ 
ಪ್ರದೇಶಕ್ಕೆ ಹೋಗುತ್ತೇನೆ. ನಾನು ಮದುವೆ ಮಾಡಿ 
ಕೊಳ್ಳುವುದಿಲ್ಲ ಮತ್ತು ಮಕ್ಕಳನ್ನು ಹೆರುವದಿಲ್ಲ. ನಾನು 
ಮತ್ತು ನನ್ನ ಗೆಳತಿಯರು ಹೋಗಿ ಒಟ್ಟಾಗಿ ಅಳುತ್ತೇವೆ'' 
ಎಂದಳು. 

ಯೆಫಪ್ತಾಹನು, ""ಹೋಗು, ಹಾಗೆಯೇ ಮಾಡು'' 
ಎಂದನು. ಯೆಫ್ತಾಹನು ಅವಳನ್ನು ಎರಡು ತಿಂಗಳುಗಳ 
ವರೆಗೆ ಕಳುಹಿಸಿಕೊಟ್ಟನು. ಯೆಪ್ತಾಹನ ಮಗಳು ಮತ್ತು 
ಆಕೆಯ ಗೆಳತಿಯರು ಬೆಟ್ಟಪ್ರದೇಶದಲ್ಲಿ ವಾಸ ಮಾಡಿ 
ದರು. ಅವಳು ಮದುವೆಯಾಗುವುದಿಲ್ಲ ಮತ್ತು ಮಕ್ಕಳನ್ನು 
ಹಡೆಯುವುದಿಲ್ಲ ಎಂಬ ಕಾರಣದಿಂದ ಅವರೆಲ್ಲರೂ 
ಗೋಳಾಡಿದರು. 

ಎರಡು ತಿಂಗಳು ಗತಿಸಿದ ಮೇಲೆ ಯೆಫ್ಲಾಹನ 
ಮಗಳು ತನ್ನ ತಂದೆಯಲ್ಲಿಗೆ ಬಂದಳು. ಯೆಫ್ಲಾಹನು 
ದೇವರಿಗೆ ಹರಕೆ ಹೊತ್ತಂತೆ ಮಾಡಿದನು. ಯೆಫ್ತಾಹನ 
ಮಗಳು ಎಂದೂ ಯಾರೊಂದಿಗೂ ಲೈಂಗಿಕ ಸಂಬಂಧ 
ಹೊಂದಲಿಲ್ಲ. “ಪ್ರತಿ ವರ್ಷ ಇಸ್ರೆ ಲಿನ ಹೆಂಗಸರು 
ಗಿಲ್ಯಾದಿನ 'ಯಫಾಹನ ಮಗಳನ್ನು ಸ್ಮರಿಸುತ್ತಾರೆ. 
ಇಸ್ರೇಲಿನ ಹೆಂಗಸರು ಯೆಫ್ತಾಹನ ಮಗಳಿಗಾಗಿ ಪ್ರತಿ 





ವರ್ಷ ನಾಲ್ಕು ದಿನ ಅಳುತ್ತಾರೆ. ಇದು ಇಸ್ರೇಲಿನಲ್ಲಿ 


ಒಂದು ಪದ್ಧತಿಯಾಗಿದೆ. 


ಯೆಫ್ತಾಹನು ಮತ್ತು ಎಫ್ರಾಯೀಮ್‌ 

ಎಫ್ರಾಯೀಮ್ಯರು ತಮ್ಮ ಸೈನಿಕರೆಲ್ಲ ರನ್ನು 
1 2 ಒಂದು ಕಡೆ ಸೇರಿಸಿದರು. ಯತೆ ಅವರು ನದಿ 
ಯನ್ನು ದಾಟಿ ರಖಾಫಪೋನ್‌ ನಗರಕ್ಕೆ ಬಂದರು. ಅವರು 


ಯೆಫ್ತಾಹನಿಗೆ, ""ನೀನು ಅಮ್ಮೋನಿಯರ ಸಂಗಡ ಯುದ್ದ 


ಮಾಡುವಾಗ ಸಹಾಯಕ್ಕಾಗಿ ನಮ್ಮನ್ನು ಏಕೆ ಕರೆಯ 
ಲಿಲ್ಲ? ನಿನ್ನನ್ನು ನಿನ್ನ ಮನೆಯೊಳಗೆ ಹಾಕಿ ನಿನ್ನ ಮನೆ 
ಯನ್ನು ಸುಟ್ಟುಬಿಡುತ್ತೇವೆ”' ಎಂದರು. 

ಯೆಫ್ಲಾಹನು, ""ಅಮ್ಮೋನಿಯರು ನಮಗೆ ಅನೇಕ 
ತೊಂದರೆಗಳನ್ನು ಕೊಡುತ್ತಿದ್ದರು. ಆದುದರಿಂದ ನಾನು 
ಮತ್ತು ನನ್ನ ಜನರು ಅವರ ವಿರುದ್ಧ ಹೋರಾಡಿದೆವು. 
ನಾನು ನಿಮ್ಮನ್ನು ಕರೆದೆ. ಆದರೆ ನೀವು ನಮಗೆ ಸಹಾಯ 
ಮಾಡಲು ಬರಲಿಲ್ಲ. ನೀವು ನಮ್ಮ ಸಹಾಯಕ್ಕೆ ಬರು 


ದನು. ಈಗ ನೀವು ನನ್ನ ಸಂಗಡ ಯುದ್ಧ ಮಾಡುವುದ 
ಕ್ಕಾಗಿ ಏಕೆ ಬಂದಿದ್ದೀರಿ?'' ಎಂದು ಕೇಳಿದನು. 

*ಆಗ ಯೆಫ್ತಾಹನು ಗಿಲ್ಯಾದಿನ ಜನರನ್ನು ಒಂದೆಡೆ ಸೇರಿ 
ಸಿದನು. ಅವರು ಎಫ್ರಾಯೀಮ್ಯರ ವಿರುದ್ಧ ಯುದ್ಧ 
ಮಾಡಿದರು. ಏಕೆಂದರೆ ಎಫ್ರಾಯೀಮ್ಯರು ಗಿಲ್ಯಾದ್ಯ 
ರನ್ನು ಅವಮಾನ ಮಾಡಿದ್ದರು. ಅವರು, ""ಗಿಲ್ಯಾದಿನವ 
ರಾದ ನೀವು ಎಫ್ರಾಯೀಮ್ಯರಲ್ಲಿ ಬದುಕಿ ಉಳಿದವರೇ 
ಹೊರತು ಬೇರೆಯವರಲ್ಲ. ನಿಮಗೆ ನಿಮ್ಮ ಸ್ವಂತ 
ಪ್ರದೇಶವೂ ಇಲ್ಲ. ನಿಮ್ಮ ಒಂದು ಭಾಗವು ಎಫ್ರಾ 
ಯೀಮ್‌ ಕುಲಕ್ಕೆ ಸೇರಿದೆ; ಇನ್ನೊಂದು ಭಾಗವು ಮನಸ್ಸೆ 
ಕುಲಕ್ಕೆ ಸೇರಿದೆ'' ಎಂದಿದ್ದರು. ಗಿಲ್ಯಾದಿನ ಜನರು 
ಎಫ್ರಾ,ಯೀಮ್‌ ಜನರನ್ನು ಸೋಲಿಸಿದರು. 

*ಗಿಲ್ಯಾದಿನ ಜನರು ಜೋರ್ಡನ್‌ ನದಿಯನ್ನು 
ದಾಟಲು ಅನುಕೂಲವಾದ ಸ್ಥಳಗಳನ್ನೆಲ್ಲಾ ವಶಪಡಿಸಿ 
ಕೊಂಡರು. ಅವು ಎಫ್ರಾ ಯೀಮ್‌ ಪ್ರ ದೇಶದೊಳಕ್ಕೆ 
ಹೋಗುವ ಮಾರ್ಗದಲ್ಲಿಯೇ ಇದ್ದವು. ಬಾ 
ಲಾದರೂ ಎಫ್ರಾ,ಯೀಮ್‌ ಕುಲದವರಲ್ಲಿ ಅಳಿದುಳಿದವ 
ನೊಬ್ಬ ಅಲ್ಲಿಗೆ ಬಂದು, "ನನ್ನನ್ನು ದಾಟಗೊಡಿರಿ'' ಎಂದು 
ಕೇಳಿದರೆ ಗಿಲ್ಯಾದಿನವರು, ""ನೀನು ಎಫ್ರಾಯೀಮಿನ 
ವನೇ?'' ಎಂದು ಕೇಳುತ್ತಿದ್ದರು. ಅವನು ""ಅಲ್ಲ''ಎಂದು 
ಉತ್ತರಿಸಿದರೆ, "ಅವರು ಅವನಿಗೆ, ""ಷಿಬ್ಬೋಲೆತ್‌ ಅನ್ನು'' 
ಎಂದು ಹೇಳುವರು. ಎಫ್ರಾ,ಯೀಮಿನ ಜನರಿಗೆ ಆ ಪದ 
ವನ್ನು ಸರಿಯಾಗಿ ಉಚ್ಛರಿಸಲು ಬರುತ್ತಿರಲಿಲ್ಲ. ಅವರು 
ಆ ಪದವನ್ನು ಸಿಬ್ಬೋಲೆತ್‌'' ಎಂದು ಉಚ್ಚರಿಸುತ್ತಿದ್ದರು. 
ಆ ಮನುಷ್ಯನು ""ಸಿಬ್ಬೋಲೆತ್‌'' ಅಂದ ತಕ್ಷಣ ಗಿಲ್ಯಾದಿನ 
ಜನರಿಗೆ ಅವನು ಎಫ್ರಾ,ಯೀಮ್ಯನೆಂದು ಗೊತ್ತಾಗುತ್ತಿತ್ತು. 
ಅವರು ಅವನನ್ನು ದಾರಿಯ ತಿರುವುಗಳಲ್ಲೇ ಕೊಂದು 
ಬಿಡುತ್ತಿದ್ದರು. ಅವರು ಎಫ್ರಾ,ಯೀಮಿನ ನಲವತ್ತೆರಡು 
ಸಾವಿರ ಜನರನ್ನು ಕೊಂದುಹಾಕಿದರು. 

'ಯೆಫ್ತಾಹನು ಆರು ವರ್ಷ ಇಸ್ರೇಲರ ನ್ಯಾಯಾಧೀಶ 
ನಾಗಿದ್ದನು. ಆಮೇಲೆ ಗಿಲ್ಯಾದ್ಯನಾದ ಯೆಫ್ತಾಹನು 
ಮರಣ ಹೊಂದಿದನು. ಅವರು ಅವನ ಶವವನ್ನು 
ಗಿಲ್ಯಾದಿನ ಪಟ್ಟಣದಲ್ಲಿ ಸಮಾಧಿ ಮಾಡಿದರು. 


ನ್ಯಾಯಾಧೀಶನಾದ ಇಬ್ಬಾನನು 
ಕಯೆಫ್ಲಾಹನ ತರುವಾಯ ಇಬ್ಬಾನ ಎಂಬವನು 
ಇಸ್ರೇಲರ ನ್ಯಾಯಾ ಧೀಶನಾಗಿದ್ದನು. ಇಬ್ಬಾನನು 
ಬೇತ್ಲೆಹೇಮ್‌ ನಗರದವನು. ”ಇಬ್ಬಾನನಿಗೆ ಮೂವತ್ತು 
ಗಂಡುಮಕ್ಕಳು ಮತ್ತು ಮೂವತ್ತು ಹೆಣ್ಣುಮಕ್ಕಳು 


ನ್ಯಾಯಸ್ಥಾಪಕರು 12:10-13:12 


ಇದ್ದರು. ಅವನು ತನ್ನ ಮೂವತ್ತು ಹೆಣ್ಣುಮಕ್ಕಳಿಗೆ ತನ್ನ 
ರಕ್ಕಸಂಬಂಧಿ ಅಲ್ಲದವರೊಂದಿಗೆ ಮದುವೆಯಾಗ 
ಬೇಕೆಂದು ಹೇಳಿದನು. ಅವನು ತನ್ನ ಸಂಬಂಧಿಗಳಲ್ಲದ 
ಮೂವತ್ತು ಕನ್ಯೆಯರನ್ನು ಹುಹುಕಿ ತನ್ನ ಗಂಡುಮಕ್ಕಳಿಗೆ 
ಅವರನ್ನು ಮದುವೆ ಮಾಡಿಸಿದನು. ಇಬ್ಬಾನನು ಏಳು 
ವರ್ಷ ಇಸ್ರೇಲರ ನ್ಯಾಯಾಧೀಶನಾಗಿದ್ದನು. 'ಆಮೇಲೆ 
ಇಬ್ಬಾನನು ಮರಣ ಹೊಂದಿದನು. ಅವನನ್ನು ಬೇತೆ 
ಹೇಮಿನಲ್ಲಿ ಸಮಾಧಿಮಾಡಿದರು. 


ನ್ಯಾಯಾಧೀಶನಾದ ಏಲೋನನು 

''ಇಬ್ಬಾನನ ತರುವಾಯ ಏಲೋನ ಎಂಬವನು 
ಇಸ್ರೇಲರ ನ್ಯಾಯಾಧೀಶನಾದನು. ಏಲೋನನು 
ಜೆಬುಲೂನ್‌ ಕುಲದವನಾಗಿದ್ದನು. ಅವನು ಹತ್ತು ವರ್ಷ 
ಇಸ್ರೇಲರ ನ್ಯಾಯಾಧೀಶನಾಗಿದ್ದನು. "ಆಮೇಲೆ 
ಜಿಬುಲೂನ್ಯನಾದ ಏಲೋನನು ಮರಣ ಹೊಂದಿದನು. 
ಅವನ ಶವವನ್ನು ಜೆಬುಲೂನ್‌ ದೇಶದ ಅಯ್ಯಾಲೋನಿ 
ನಲ್ಲಿ ಸಮಾಧಿಮಾಡಿದರು. 


ನ್ಯಾಯಾಧೀಶನಾದ ಅಬ್ದೊ! €ನನು 

1 ಏಲೋನನ ಮರಣಾನಂತರ ಹಿಲ್ಲೇಲನ ಮಗನಾದ 
ಅಬ್ದೋನ ಎಂಬವನು ಇಸ್ರೇಲರ ನ್ಯಾಯಾಧೀಶ 
ನಾದನು. ಅಬ್ದೋನನು ಪಿರಾತೋನ ನಗರದವನಾಗಿ 
ದ್ದನು. '*ಅಬ್ದೋನನಿಗೆ ನಲವತ್ತು ಮಕ್ಕಳೂ ಮೂವತ್ತು 
ಮೊಮ್ಮಕ್ಕಳೂ ಇದ್ದರು. ಇವರೆಲ್ಲರಿಗೆ ಸವಾರಿ ಮಾಡು 
ವುದಕ್ಕೋಸ್ಕರ ಎಪ್ಪತ್ತು ಕತ್ತೆಗಳಿದ್ದವು. ಅಬ್ದೋನನು 
ಎಂಟು ವರ್ಷ ಇಸ್ರೇಲರಿಗೆ ನ್ಯಾಯಾಧೀಶನಾಗಿದ್ದನು. 
'5 ಆಮೇಲೆ ಹಿಲ್ಲೇಲನ ಮಗನಾದ ಅಬ್ದೋನನು ಮರಣ 
ಹೊಂದಿದನು. ಅವನ ಶವವನ್ನು ಪಿರಾತೋನ ನಗರದಲ್ಲಿ 
ಸಮಾಧಿಮಾಡಿದರು. ಪಿರಾತೋನ ನಗರವು ಎಫ್ರಾ; 
ಯೀಮ್‌ ಪ್ರದೇಶದಲ್ಲಿದೆ. ಇದು ಅಮಾಲೇಕ್ಯರು 
ವಾಸಮಾಡುತ್ತಿದ್ದ ಬೆಟ್ಟಪ್ರದೇಶದಲ್ಲಿದೆ. 


ಸಂಸೋನನ ಜನನ 
ಇಸ್ರೇಲರು ಮತ್ತೆ ಯೆಹೋವನಿಗೆ ವಿರೋಧ 
1 3 ವಾಗಿ ದುಷ್ಕತ್ಯಗಳನ್ನು ಮಾಡಿದರು. ಆದುದ 
ರಿಂದ ಫಿಲಿಷ್ಟಿಯರು ನಲವತ್ತು ವರ್ಷ ಅವರನ್ನು ಆಳು 
ವಂತೆ ಯೆಹೋವನು ಮಾಡಿದನು. 

?ಚೂರ್ಗಾ ನಗರದಲ್ಲಿ ಒಬ್ಬ ಮನುಷ್ಯನಿದ್ದನು. ಅವನ 
ಹೆಸರು ಮಾನೋಹ. ಅವನು ದಾನ್‌ ಕುಲದವ 
ನಾಗಿದ್ದನು. ಮಾನೋಹನಿಗೆ ಒಬ್ಬ ಹೆಂಡತಿಯಿದ್ದಳು. 
ಆದರೆ ಅವಳು ಬಂಜೆಯಾಗಿದ್ದಳು. ಒಮ್ಮೆ ಯೆಹೋವನ 
ದೂತನು ಮಾನೋಹನ ಹೆಂಡತಿಗೆ ಪ್ರತ್ಯಕ್ಟನಾಗಿ, 
“ನೀನು ಮಕ್ಕಳನ್ನು ಪಡೆಯಲು ಸಾಧ್ಯವಾಗಿಲ್ಲ; ಆದರೆ 





340 


ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. 
*ದ್ರಾಕ್ಬಾರಸವನ್ನಾಗಲೀ ಬೇರೆ ಯಾವ ಮದ್ಯವನ್ನಾಗಲೀ 
ಕುಡಿಯಬೇಡ; ಯಾವ ನಿಷಿದ್ಧ* ಪದಾರ್ಥವನ್ನೂ 
ಊಟಮಾಡಬೇಡ. *ಏಕೆಂದರೆ ನೀನು ಗರ್ಭವತಿ 
ಯಾಗಿರುವೆ ಮತ್ತು ನಿನಗೊಬ್ಬ ಮಗನು ಹುಟ್ಟಲಿದ್ದಾನೆ. 
ಅವನು ಹುಟ್ಟಿದಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತ 
ನಾಗಿದ್ದಾನೆ.* ಆದ್ದರಿಂದ ಅವನ ಕೂದಲನ್ನು ಕತ್ತರಿಸ 
ಕೂಡದು. ಅವನು ಇಸ್ರೇಲರನ್ನು ಫಿಲಿಷ್ಟಿಯರ ಹಿಡಿತ 
ದಿಂದ ಬಿಡಿಸುವನು'' ಎಂದು ಹೇಳಿದನು. 

ಆಗ ಆ ಸ್ತ್ರೀಯು ತನ್ನ ಗಂಡನ ಬಳಿಗೆ ಹೋಗಿ, ""ಒಬ್ಬ 
ದೇವಪುರುಷನು ನನ್ನಲ್ಲಿಗೆ ಬಂದನು. ಅವನು ದೇವರಿಂದ 
ಬಂದ ದೇವದೂತನಂತೆ ಕಂಡನು. ನನಗೆ ಭಯ 
ವಾಯಿತು. ನಾನು ಅವನಿಗೆ, "ನೀನು ಎಲ್ಲಿಂದ ಬಂದೆ' 
ಎಂದು ಕೇಳಲಿಲ್ಲ; ಅವನೂ ನನಗೆ ತನ್ನ ಹೆಸರನ್ನು ಹೇಳ 
ಲಿಲ್ಲ. "ಆದರೆ ಅವನು ನನಗೆ "ನೀನು ಗರ್ಭವತಿ 
ಯಾಗಿರುವೆ; ನಿನಗೊಬ್ಬ ಮಗನು ಹುಟ್ಟುತ್ತಾನೆ. ನೀನು 
ದ್ರಾಕ್ಸಾರಸವನ್ನಾಗಲೀ ಯಾವ ಮದ್ಯವನ್ನಾಗಲೀ 
ಕುಡಿಯಬೇಡ. ಯಾವ ನಿಷಿದ್ದ ಆಹಾರವನ್ನೂ ತಿನ್ನ 
ಬೇಡ. ಏಕೆಂದರೆ ಆ ಹುಡುಗನು ಹುಟ್ಟಿದಂದಿನಿಂದ 
ಸಾಯುವವರೆಗೂ ದೇವರಿಗೆ ಪ್ರತಿಷ್ಠಿತನಾಗಿರುವನು 
ಎಂದು ಹೇಳಿದನು''' ಅಂದಳು. 

ಆಗ ಮಾನೋಹನು ದೇವರಿಗೆ, " ಯೆಹೋವನೇ, ಆ 
ದೇವಪುರುಷನನ್ನು ನಮ್ಮಲ್ಲಿಗೆ ಇನ್ನೊಮ್ಮೆ ದಯವಿಟ್ಟು 
ಕಳುಹಿಸೆಂದು ಬೇಡಿಕೊಳ್ಳುತ್ತೇವೆ. ಹುಟ್ಟಲಿರುವ ಮಗನಿ 
ಗಾಗಿ ನಾವು ಮಾಡಬೇಕಾದದ್ದನ್ನು ಅವನು ನಮಗೆ 
ತಿಳಿಸಲಿ'' ಎಂದು ಬೇಡಿಕೊಂಡನು. 

*ಯೆಹೋವನು ಮಾನೋಹನ ಪ್ರಾರ್ಥನೆಯನ್ನು 
ಕೇಳಿದನು. ದೇವದೂತನು ಮತ್ತೊಮ್ಮೆ ಆ ಸ್ತ್ರೀಯ ಬಳಿಗೆ 
ಬಂದನು. ಆಗ ಅವಳು ಹೊಲದಲ್ಲಿ ಕುಳಿತಿದ್ದಳು; ಅವಳ 
ಗಂಡ ಅಲ್ಲಿರಲಿಲ್ಲ. ಆ ಸ್ತ್ರೀಯು ಓಡಿಹೋಗಿ ತನ್ನ 
ಗಂಡನಿಗೆ, ""ಆ ಮನುಷ್ಯನು ತಿರುಗಿ ಬಂದಿದ್ದಾನೆ, ಆದಿನ 
ನನ್ನಲ್ಲಿಗೆ ಬಂದ ಮನುಷ್ಯನು ಈಗ ಇಲ್ಲಿದ್ದಾನೆ'' ಅಂದಳು. 

!!ಮಾನೋಹನು ಎದ್ದು ತನ್ನ ಹೆಂಹತಿಯನ್ನು ಹಿಂಬಾ 
ಲಿಸಿದನು. ಅವನು ಆ ಮನುಷ್ಯನ ಹತ್ತಿರ ಬಂದಾಗ, "ನನ್ನ 
ಹೆಂಹತಿಯ ಜೊತೆಗೆ ಹಿಂದೆ ಮಾತನಾಡಿದ ಮನುಷ್ಯನು 
ನೀನೋ?'' ಎಂದು ಕೇಳಿದನು. 

ಆ ದೇವದೂತನು, ""ಹೌದು, ನಾನೇ'' ಅಂದನು. 

'`ಮಾನೋಹನು, ""ನೀನು ಹೇಳಿದ್ದು ನೆರವೇರುವು 
ದೆಂದು ನಾನು ನಂಬುತ್ತೇನೆ. ಆ ಮಗುವಿಗೋಸ್ಕರ ನಾವು 





ನಿಷಿದ್ಧ ಅಥವಾ “ತ್ಯಾಜ್ಯ ""ಅಪರಿಶುದ್ಧ'' ದೇವರ ಪೂಜಿಯಲ್ಲಿ 


ಉಪಯೋಗಕ್ಕೆ ಅನರ್ಹವಾದದ್ದು. ನೋಡಿ ಯಾಜಕಕಾಂಡ 11-15. 
ಪ್ರತಿಷ್ಠಿತನಾದವನು ಮೂಲ ನಾಜೀರನು. 


341 


ನ್ಯಾಯಸ್ಥಾಪಕರು 13:13-14:8 





ಮಾಡತಕ್ಕದ್ದೇನು? ಅವನನ್ನು ಹೇಗೆ ನಡಿಸತಕ್ಕದ್ದು'' 
ಎಂದು ಕೇಳಿದನು. 


133 ಯೆಹೋವನ ದೂತನು ಮಾನೋಹನಿಗೆ,'"ನಿನ್ನ 


ನಮ್ಮ ಕೈಯಿಂದ ಸರ್ವಾಂಗಹೋಮವನ್ನೂ ಧಾನ್ಯ 
ಸಮರ್ಪಣೆಯನ್ನೂ ಸ್ವೀಕರಿಸುತ್ತಿರಲಿಲ್ಲ; ಅವನು 
ಇವುಗಳನ್ನೆಲ್ಲಾ ನಮಗೆ ತೋರಿಸುತ್ತಿರಲಿಲ್ಲ; ಇದನ್ನೆಲ್ಲ 





ಹೆಂಹತಿಯು ನಾನು ಹೇಳಿದ್ದೆಲ್ಲವನ್ನು ಮಾಡಬೇಕು. 
ಅವಳು ದ್ರಾಕ್ಟಾಫಲಗಳನ್ನು ತಿನ್ನಬಾರದು; ದ್ರಾಕ್ಲಾರಸ 
ವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯ 
ಬಾರದು. “ಅವಳು ನಿಷಿದ್ಧವಾದ ಯಾವ ಆಹಾರವನ್ನೂ 


ತಿನ್ನಬಾರದು. ನಾನು ಅವಳಿಗೆ ಆಜಾಪಿಸಿದ್ದನೆಲಾ 
ಯ ಇ ೧ ೧ 


ಮಾಡಬೇಕು'' ಎಂದು ಹೇಳಿದನು. 
15ಆಗ ಮಾನೋಹನು ಯೆಹೋವನ ದೂತನಿಗೆ, 


"ನೀನು ಸ್ವಲ್ಪಹೊತ್ತು ಇಲ್ಲಿಯೇ ಇರಬೇಕೆಂಬುದು ನಮ್ಮ 


ಇಚ್ಛೆ. ನಾವು ನಿನ್ನ ಊಟಕ್ಕಾಗಿ ಒಂದು ಮರಿಹೋತವನ್ನು 
ಬೇಯಿಸಿ ಬಡಿಸುತ್ತೇವೆ'' ಎಂದನು. 

16ಆಗ ಯೆಹೋವನ ದೂತನು ಮಾನೋಹನಿಗೆ, 
"ನೀನು ನನ್ನನ್ನು ಹೋಗದಂತೆ ನಿಲ್ಲಿಸಿಕೊಂಡರೂ ಸಹ 
ನಾನು ನಿಮ್ಮ ಆಹಾರವನ್ನು ಊಟ ಮಾಡುವುದಿಲ್ಲ. 
ಏನಾದರೂ ಕೊಹಬೇಕೆಂದು ನಿನಗೆ ಮನಸ್ಸಿದ್ದರೆ ಅದನ್ನು 
ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸು'' 
ಅಂದನು. (ಅವನು ಯೆಹೋವನ ದೂತನೆಂಬುದು 
ಮಾನೋಹನಿಗೆ ಗೊತ್ತಿರಲಿಲ್ಲ.) 

'ಮಾನೋಹನು ಯೆಹೋವನ ದೂತನಿಗೆ, ""ನೀನು 
ಹೇಳಿದ್ದು ನೆರವೇರಿದಾಗ ನಿನ್ನನ್ನು ಸನ್ಮಾನಿಸಬೇಕೆಂದಿ 
ರುತ್ತೇವೆ. ನಿನ್ನ ಹೆಸರೇನು?'' ಎಂದು ಕೇಳಿದನು. 

'8ಯಹೋವನ ದೂತನು, ""ನೀನು ನನ್ನ ಹೆಸರನ್ನು 
ಏಕೆ ಕೇಳುವೆ? ಅದು ನೀನು ನಂಬಲಾರದಷ್ಟು ಆಶ್ಚರ್ಯ 
ಕರವಾದದ್ದು'' ಎಂದನು. 

ಔೌಮಾನೋಹನು ಒಂದು ಮರಿಹೋತವನ್ನೂ 
ಧಾನ್ಯವನ್ನೂ ತಂದು ಯೆಹೋವನಿಗೆ ಅರ್ಪಿಸಿದನು. 
2ಮಾನೋಹ ಮತ್ತು ಅವನ ಹೆಂಡತಿಯ ಕಣ್ಣೆದು 
ರಿನಲ್ಲಿಯೇ ಯಜ್ಞವೇದಿಕೆಯಿಂದ ಆಕಾಶಕ್ಕೆ ಹೋಗು 
ತ್ತಿರುವ ಅಗ್ನಿಜ್ವಾಲೆಯಲ್ಲಿ ಆ ಯೆಹೋವನ ದೂತನು 
ಆಕಾಶಕ್ಕೆ ಏರಿ ಹೋದನು. 

ಮಾನೋಹ ಮತ್ತು ಅವನ ಹೆಂಹತಿ ಅದನ್ನು ಕಂಡು 
ನೆಲದ ಮೇಲೆ ಅಡ್ಡಬಿದ್ದರು. 21ಆ ಮನುಷ್ಯ ನು ನಿಜ 
ವಾಗಿಯೂ ಯೆಹೋವನ ಮೂತರಾಡು ಕೊನೆಗೆ 
ಮಾನೋಹನು ಅರಿತುಕೊಂಡನು. ಯೆಹೋವನ 
ದೂತನು ಅವರಿಗೆ ಪುನಃ ಕಾಣಿಸಲಿಲ್ಲ.  ಮಾನೋಹನು 
ತನ್ನ ಹೆಂಡತಿಗೆ, ""ನಾವು ದೇವರನ್ನು ಕಂಡೆವು, ಆದುದ 
ರಿಂದ ಖಂಡಿತವಾಗಿ ನಾವು ಸತ್ತುಹೋಗುತ್ತೇವೆ'' 
ಅಂದನು. 

ಚಿಆದರೆ. ಅವನ ಹೆಂಡತಿಯ ಅವನಿಗೆ, 
"ಯೆಹೋವನು ನಮ್ಮನ್ನು ಕೊಲ್ಲಬಯಸುವುದಿಲ್ಲ. 
ಯೆಹೋವನು ನಮ್ಮನ್ನು ಕೊಲ್ಲಬೇಕೆಂದಿದ್ದರೆ ಅವನು 


ನಮಗೆ ಹೇಳುತ್ತಿರಲಿಲ್ಲ'' ಎಂದಳು. 

ಆ ಸ್ತ್ರೀಗೆ ಒಂದು ಗಂಡುಮಗು ಜನಿಸಿತು. ಅವಳು 
ಅದಕ್ಕೆ ಸಂಸೋನ ಎಂದು ಹೆಸರಿಟ್ಟಳು. ಸಂಸೋನನು 
ಬೆಳೆದು ದೊಡ್ಡವನಾದನು. ಯೆಹೋವನು ಅವನನ್ನು 
ಆಶೀರ್ವದಿಸಿದನು. ಅವನು ಮಾಹಾನೆಹದಾನ ನಗರ 
ದಲ್ಲಿದ್ದಾಗ ಯೆಹೋವನ ಆತ್ಮವು ಸಂಸೋನನನ್ನು 
ಪ್ರೇರೇಪಿಸತೊಡಗಿತು. ಈ ನಗರವು ಚೊರ್ಗ ಮತ್ತು 
ಎಷ್ಟಾಪೋಲ್‌ ನಗರಗಳ ಮಧ್ಯದಲ್ಲಿದೆ. 


ಸಂಸೋನನ ಮದುವೆ 
ಬ La ತಿಮ್ನಾ ನಗರಕ್ಕೆ ಹೋದನು. 
ಅವನು ಅಲ್ಲಿ ಒಬ್ಬ ಫಿಲಿಷ್ಟಿಯರ ತರುಣಿಯನ್ನು 
ನೋಡಿದನು. ?ಅವನು ಮನೆಗೆ ಹಿಂದಿರುಗಿ ತನ್ನ 
ತಂದೆತಾಯಿಗಳಿಗೆ, ""ನಾನು ತಿಮ್ನಾ ನಗರದಲ್ಲಿ ಫಿಲಿಷ್ಟಿ 
ಯರ ಸ್ತ್ರೀಯನ್ನು ನೋಡಿದ್ದೇನೆ. ನೀವು ಅವಳನ್ನು ನನಗೆ 
ಮದುವೆ ಮಾಡಿಸಿಕೊಡಿ'' ಎಂದು ಕೇಳಿದನು. 

*ಅವನ ತಂದೆತಾಯಿಗಳು, ""ಇಸ್ರೇಲರಲ್ಲಿಯೇ ಒಬ್ಬ 
ಸ್ತ್ರೀ ಇದ್ದಾಳೆ. ನೀನು ಅವಳನ್ನು ಮದುವೆಯಾಗು. ನೀನು 
ಫಿಲಿಷ್ಟಿಯರ ಹೆಣ್ಣನ್ನು ಮದುವೆಯಾಗುವುದೇಕೆ? 
ಅವರು ಸುನ್ನತಿಯನ್ನು ಮಾಡಿಸಿಕೊಂಡವರಲ್ಲ'' 
ಎಂದರು. 

ಆದರೆ ಸಂಸೋನನು, ""ನನಗೆ ಆಕೆಯನ್ನೇ ಮದುವೆ 
ಯಾಗಬೇಕು. ನಾನು ಆಕೆಯನ್ನೇ ಮೆಚ್ಚಿಕೊಂಡಿದ್ದೇನೆ'' 
ಎಂದನು. “ಇದು ಯೆಹೋವನ ಚಿತ್ತವೆಂಬುದು 
ಸಂಸೋನನ ತಂದೆತಾಯಿಗಳಿಗೆ ತಿಳಿದಿರಲಿಲ್ಲ. ಫಿಲಿಷ್ಟಿ 
ಯರಿಗೆ ಕೇಡುಮಾಡಲು ಯೆಹೋವನು ತಕ್ಕ ಮಾರ್ಗ 
ವನ್ನು ಹುಡುಕುತ್ತಿದ್ದನು. ಆ ಸಮಯದಲ್ಲಿ ಫಿಲಿಷ್ಟಿಯರು 
ಇಸ್ರೇಲರ ಮೇಲೆ ಆಳ್ವಿಕೆ ಮಾಡುತ್ತಿದ್ದರು. 

5ಸಂಸೋನನು ತನ್ನ ತಂದೆತಾಯಿಗಳೊಂದಿಗೆ ತಿಮ್ನಾ 
ನಗರಕ್ಕೆ ಹೋದನು. ಅವರು ನಗರದ ಸಮೀಪದ 
ದ್ರಾಕ್ಚಿತೋಟಗಳವರೆಗೆ ಹೋದರು. ಅಲ್ಲಿ ಹಠಾತ್ತಾಗಿ 
ಒಂದು ಪ್ರಾಯದ ಸಿಂಹವು ಘರ್ಜಿಸಿ ಸಂಸೋನನ ಮೇಲೆ 
ಬಿತ್ತು "ಯೆಹೋವನ ಆತ್ಮವು ಸಂಸೋನನ ಮೇಲೆ 
ಪ್ರಬಲವಾಗಿ ಬಂದುದರಿಂದ ಅವನು ಬರಿಗೈಯಿಂದಲೇ 
ಹೋತದ ಮರಿಯೊ ಎಂಬಂತೆ ಅದನ್ನು ಎರಡು 
ಹೋಳಾಗಿ ಸೀಳಿಬಿಟ್ಟನು. ಆದರೆ ಸಂಸೋನನು ಇದನ್ನು 
ತನ್ನ ತಂದೆತಾಯಿಗಳಿಗೆ ಹೇಳಲಿಲ್ಲ. 

7ಸಂಸೋನನು ನಗರಕ್ಕೆ ಹೋಗಿ ಆ ಫಿಲಿಷ್ಟಿಯ 
ಸ್ತ್ರೀಯೊಂದಿಗೆ ಮಾತನಾಡಿ ಅವಳನ್ನು ಇಷ್ಟಪಟ್ಟನು. 
ಕೆಲವು ದಿನಗಳಾದ ಮೇಲೆ ಸಂಸೋನನು ಆ ಫಿಲಿಷ್ಟಿಯ 





ನ್ಯಾಯಸ್ಸಾ; ಪಕರು 14:9-20 


ಸ್ತ್ರೀಯನ್ನು ಮದುವೆಯಾಗುವುದಕ್ಕೋಸ್ಕರ ತಿರುಗಿ 
ಹೋಗುತ್ತಿದ್ದನು. ದಾರಿಯಲ್ಲಿ ಅವನು ಆ ಸತ್ತಸಿಂಹವನ್ನು 
ನೋಡುವುದಕ್ಕೆ ಹೋದನು. ಅವನು ಆ ಸತ್ತಸಿಂಹದ 
ದೇಹದಲ್ಲಿ ಒಂದು ಜೀನುಗೂಡನ್ನು ಕಂಡನು. ಅದರಲ್ಲಿ 
ಜೀನುತುಪ್ಪವಿತ್ತು ಸಂಸೋನನು ತನ್ನ ಕೈಯಿಂದ ಸ್ವಲ್ಪ 
ಜೇನುತುಪ್ಪವನ್ನು ತೆಗೆದುಕೊಂಡು ಅದನ್ನು ತಿನ್ನುತ್ತಾ 
ನಡೆದನು. ತಂದೆತಾಯಿಗಳ ಹತ್ತಿರ ಬಂದು ಅವರಿಗೆ ಸ್ವಲ್ಪ 
ಜೇನುತುಪ್ಪವನ್ನು ಕೊಟ್ಟನು. ಅವರೂ ತಿಂದರು. ಆದರೆ 
ಆ ಸತ್ತಸಿಂಹದ ದೇಹದಿಂದ ಜೇನುತುಪ್ಪವನ್ನು ತೆಗೆದು 
ಕೊಂಡ ಸಂಗತಿಯನ್ನು ಸಂಸೋನನು ಅವರಿಗೆ 
ಹೇಳಲಿಲ್ಲ. 

10ಸಂಸೋನನ ತಂದೆಯು ಈ ಫಿಲಿಷ್ಟಿಯ ಸ್ತ್ರೀಯನ್ನು 
ನೋಡುವುದಕ್ಕೆಂದು ಹೋದನು. ಮದುವೆಯ ಗಂಡು 
ಒಂದು ಔತಣವನ್ನು ಕೊಡುವ ಪದ್ದತಿ ಇತ್ತು ಆದುದ 
ರಿಂದ ಸಂಸೋನನು ಒಂದು ಔತಣವನ್ನು ಏರ್ಪ 
ಡಿಸಿದನು. !'ಅವನು ಔತಣದ ಏರ್ಪಾಟು ಮಾಡಿದ್ದನ್ನು 
ಕಂಡು ಫಿಲಿಷ್ಟಿಯರು ಅವನ ಸಂಗಡ ಇರುವುದಕ್ಕೆ 
ಮೂವತ್ತು ಜನರನ್ನು ಕಳುಹಿಸಿದರು. 12 ಗ 
ಸಂಸೋನನು ಆ ಮೂವತ್ತು ಜನರಿಗೆ, "ನಾನು ನಿಮ 
ಗೊಂದು ಒಗಟನ್ನು ಹೇಳಬಯಸುತ್ತೇನೆ. ಈ ಔತಣವು 
ಏಳು ದಿನ ಮುಂದುವರಿಯುತ್ತದೆ. ಈ ಅವಧಿಯಲ್ಲಿ 
ನೀವು ಉತ್ತರವನ್ನು ಹೇಳುವ ಪ್ರಯತ್ನ ಮಾಡಿರಿ. ನೀವು 
ಈ ಅವಧಿಯಲ್ಲಿ ಒಗಟುಗಳ ಅರ್ಥ ಹೇಳಿದರೆ ನಾನು 
ನಿಮಗೆ ಮೂವತ್ತು ನಾರುಬಟ್ಟೆಯ ಅಂಗಿಗಳನ್ನು ಮತ್ತು 
ಮೂವತ್ತು ವಿಶೇಷ ವಸ್ತ್ರಗಳನ್ನು ಕೊಡುತ್ತೇನೆ. ಆದರೆ 
ಉತ್ತರ ಹೇಳಲು ನಿಮಗೆ ಸಾಧ್ಯವಾಗದಿದ್ದರೆ ನೀವು ನನಗೆ 
ಮೂವತ್ತು ನಾರುಬಟ್ಟೆಯ ಅಂಗಿಗಳನ್ನು ಮತ್ತು 
ಮೂವತ್ತು ವಿಶೇಷ ವಸ್ತ್ರಗಳನ್ನು ಕೊಡಬೇಕು'' ಎಂದು 
ಹೇಳಿದನು. ಆ ಮೂವತ್ತು ಜನರು, "'ನಮಗೆ ನಿನ್ನ 
ಒಗಟನ್ನು ಹೇಳು, ನಾವು ಅದನ್ನು ಕೇಳಬಯಸುತ್ತೇವೆ'' 
ಎಂದರು. 





ಸಂಸೋನನು ಅವರಿಗೆ ಈ ಒಗಟನ್ನು ಹೇಳಿದನು: 


ತಿಂದು ಬಿಡುವಂಥದರಿಂದ ತಿನ್ನತಕ್ಕದ್ದು 
ದೊರಕಿತು. ಕ್ರೂರವಾದದ್ದರಿಂದ ಮಧುರ 
ವಾದದ್ದು ಸಿಕ್ಕಿತು. 


ಆ ಮೂವತ್ತು ಜನರು ಮೂರು ದಿನಗಳವರೆಗೆ ಒಗಟಿನ 
ಅರ್ಥವನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡಿದರು. 
ಆದರೆ ಅವರಿಂದ ಸಾಧ್ಯವಾಗಲಿಲ್ಲ. 

"ನಾಲ್ಕನೆಯ ದಿನ ಅವರು ಸಂಸೋನನ ಹೆಂಹತಿ 
ಯಲ್ಲಿಗೆ ಬಂದು, ""ನೀನು ನಮ್ಮನ್ನು ಬಹವರನ್ನಾಗಿ 


342 


ಮಾಡಲು ಇಲ್ಲಿಗೆ ಕರೆದಿರುವಿಯಾ? ನೀನು ನಿನ್ನ ಗಂಡ 
ನನ್ನು ಮರುಳುಗೊಳಿಸಿ ನಮಗೆ ಒಗಟಿನ ಅರ್ಥವನ್ನು 
ಹೇಳುವಂತೆ ಮಾಡು. ನೀನು ನಮಗೆ ಒಗಟಿನ ಅರ್ಥ 
ವನ್ನು ಹೇಳದಿದ್ದರೆ ನಾವು ನಿನ್ನನ್ನು ಮತ್ತು ನಿನ್ನ ತಂದೆಯ 
ಮನೆಯಲ್ಲಿರುವ ಎಲ್ಲರನ್ನೂ ಸುಟ್ಟು ಹಾಕುತ್ತೇವೆ'' 
ಎಂದರು. 

16ಸಂಸೋನನ ಹೆಂಡತಿಯು ಅವನ ಹತ್ತಿರ ಹೋಗಿ 
ಅಳುವುದಕ್ಕೆ ಪ್ರಾರಂಭಿಸಿದಳು. ಅವಳು, ""ನೀನು ನನ್ನನ್ನು 
ನಿಜವಾಗಿ ಪ್ರೀತಿಸುವುದಿಲ್ಲ ನನ್ನನ್ನು ದ್ವೇಷಿಸುತ್ತಿ; ನೀನು 
ನಮ್ಮ ಜನರಿಗೆ ಒಗಟನ್ನು ಹೇಳಿರುವೆ; ಆದರೆ ಅದರ 
ಅರ್ಥವನ್ನು ನನಗೆ ಹೇಳಿಲ್ಲ'' ಎಂದು ಗೋಳಾಡ 
ತೊಡಗಿದಳು. 

17ಸಂಸೋನನ ಹೆಂಡತಿಯು ಔತಣದ ಏಳು ದಿನ 
ಗಳೆಲ್ಲಾ ಅಳುತ್ತಿದ್ದಳು. ಆದುದರಿಂದ ಏಳನೆಯ ದಿನ 
ಅವನು ಒಗಟಿನ ಅರ್ಥವನ್ನು ಅವಳಿಗೆ ಹೇಳಿದನು. 
ಅವಳು ಪೀಡಿಸಿದ್ದರಿಂದ ಅವನು ಹೇಳಿದನು. ಆಗ ಅವಳು 
ತನ್ನ ಜನರಲ್ಲಿಗೆ ಹೋಗಿ ಆ ಒಗಟಿನ ಅರ್ಥವನ್ನು 
ತಿಳಿಸಿದಳು. 

ಔತಣದ ಏಳನೆಯ ದಿನ ಸೂರ್ಯಾಸ್ತಮಾನಕ್ಕಿಂತ 
ಮುಂಚೆ ಫಿಲಿಷ್ಟಿಯರಿಗೆ ಅರ್ಥ ಗೊತ್ತಾಯಿತು. ಅವರು 
ಸಂಸೋನನಲ್ಲಿಗೆ ಬಂದು ಅವನಿಗೆ, 


""ಜೇನಿಗಿಂತ ಸಿಹಿಯಾದದ್ದು ಯಾವುದು; 
ಸಿಂಹಕ್ಕಿಂತ ಕ್ರೂರವಾದದ್ದು ಯಾವುದು'' 
ಎಂದರು. 


ಅದಕ್ಕೆ ಸಂಸೋನನು ಅವರಿಗೆ, 


""ನೀವು ನನ್ನ ಹಸುವಿನಿಂದ ನೇಗಿಲ ಹೊಡೆಯ 
ದಿದ್ದರೆ ಒಗಟನ್ನು ಬಿಡಿಸುವುದು ನಿಮ್ಮಿಂದ 
ಆಗುತ್ತಿರಲಿಲ್ಲ'' ಎಂದನು. 


ಸಂಸೋನನು ಬಹಳ ಕೋಪಗೊಂಡನು. 
ಯೆಹೋವನ ಆತ್ಮವು ಸಂಸೋನನ ಮೇಲೆ ಪ್ರಬಲವಾಗಿ 
ಬಂತು. ಅವನು ಅಷ್ಕೆಲೋನ್‌ ನಗರಕ್ಕೆ ಧಾವಿಸಿದನು. 
ಆ ನಗರದಲ್ಲಿ ಅವನು ಮೂವತ್ತು ಜನ ಫಿಲಿಷ್ಟಿಯರನ್ನು 
ಕೊಂದನು. ಆಮೇಲೆ ಅವನು ಹೆಣಗಳ ಮೇಲಿನ ಎಲ್ಲ 
ಬಟ್ಟೆಗಳನ್ನೂ ಸ್ವತ್ತನ್ನೂ ಸುಲಿದುಕೊಂಡನು. ಆ ಬಟ್ಟೆ 
ಗಳನ್ನು ತಂದು ಒಗಟಿನ ಅರ್ಥ ಹೇಳಿದ ಜನರಿಗೆ 
ಕೊಟ್ಟನು. ಬಳಿಕ ಅವನು ತನ್ನ ತಂದೆಯ ಮನೆಗೆ 
ಹೋದನು. 

ಸಂಸೋನನು ತನ್ನ ಹೆಂಡತಿಯನ್ನು ಕರೆದುಕೊಂಡು 
ಹೋಗಲಿಲ್ಲ. ಆಕೆಯ ತಂದೆ ಮೂವತ್ತು ಜನರಲ್ಲಿದ್ದ 





343 


ಉತ್ತಮ ಪುರುಷನೊಬ್ಬನಿಗೆ ಅವಳನ್ನು ಕೊಟ್ಟು ಮದುವೆ 
ಮಾಡಿದನು. 


ಸಂಸೋನನು ಫಿಲಿಷ್ಟಿಯರನ್ನು ಪೀಡಿಸಿದನು 
1 5 ಗೋಧಿಯ ಸುಗ್ಗಿ ಕಾಲದಲ್ಲಿ ಸಂಸೋನನು ತನ್ನ 
ಹೆಂಡತಿಯನ್ನು ನೋಡಲು ಹೋದನು. ಅವನು 

ತನ್ನ ಸಂಗಡ ಒಂದು ಮರಿಹೋತವನ್ನು ತೆಗೆದುಕೊಂಡು 
ಹೋದನು. ಆಕೆಯ ತಂದೆಗೆ ಅವನು ""ನನ್ನ ಹೆಂಡತಿಯ 
ಕೋಣೆಗೆ ಹೋಗಬೇಕು'' ಎಂದನು. 

ಆದರೆ ಆಕೆಯ ತಂದೆಯು ಸಂಸೋನನನ್ನು ಒಳಗೆ 
ಬಿಡಲಿಲ್ಲ. ಅವನು ಸಂಸೋನನಿಗೆ, ""ನೀನು ಅವಳನ್ನು 
ದ್ವೇಷಿಸುವೆ ಎಂದು ತಿಳಿದು ಮದುವೆಯಲ್ಲಿ ನಿನ್ನೊಂದಿ 
ಗಿದ್ದ ಉತ್ತಮಪುರುಷನೊಬ್ಬನಿಗೆ ಅವಳನ್ನು ಮದುವೆ 
ಮಾಡಿಕೊಟ್ಟೆ. ಅವಳ ತಂಗಿಯು ಆಕೆಗಿಂತ ಹೆಚ್ಚುಸುಂದರಿ 
ಯಾಗಿದ್ದಾಳೆ. ಆಕೆಯನ್ನು ನೀನು ಮದುವೆಯಾಗು'' 
ಎಂದನು. ಸಂಸೋನನು ಅವನಿಗೆ, ""ಫಿಲಿಷ್ಟಿಯರಾದ 
ನಿಮಗೆ ತೊಂದರೆ ಕೊಡಲು ನನಗೊಂದು ಒಳ್ಳೆಯ 
ಕಾರಣ ಸಿಕ್ಕಿತು. ಈಗ ಯಾರೂ ನನ್ನದು ತಪ್ಪೆಂದು ಹೇಳು 
ಪುದಿಲ್ಲ'' ಎಂದು ಹೇಳಿದನು. 

ಸಂಸೋನನು ಹೊರಗೆ ಹೋಗಿ ಮುನ್ನೂರು ನರಿ 
ಗಳನ್ನು ಹಿಡಿದನು. ಅವುಗಳಲ್ಲಿ ಎರಡೆರಹು ನರಿಗಳನ್ನು 
ಹಿಡಿದು ಒಂದರ ಬಾಲವನ್ನು ಮತ್ತೊಂದರ ಬಾಲಕ್ಕೆ 
ಕಟ್ಟಿದನು. ನರಿಗಳ ಪ್ರತಿಯೊಂದು ಜೋಡಿಯ ಬಾಲಗಳ 
ಮಧ್ಯದಲ್ಲಿ ಒಂದು ಪಂಜನ್ನು ಕಟ್ಟಿದನು. "ಸಂಸೋನನು 
ಆ ಪಂಜುಗಳಿಗೆ ಬೆಂಕಿ ಹಚ್ಚಿ ಆ ನರಿಗಳನ್ನು ಫಿಲಿಷ್ಟಿಯರ 
ಪೈರುಗಳಿದ್ದ ಹೊಲಗಳಲ್ಲಿ ಓಡಾಡಲು ಬಿಟ್ಟನು. ಈ ರೀತಿ 
ಅವನು ಅವರ ಹೊಲಗಳಲ್ಲಿ ಬೆಳೆದ ಪೈರನ್ನೂ ಮತ್ತು 
ಅವರು ಕೊಯ್ದುಹಾಕಿದ ತೆನೆಗಳ ಗೂಡನ್ನೂ ಸುಟ್ಟು 
ಹಾಕಿದನು. ಅವನು ಅವರ ದ್ರಾಕ್ಷಿಯ ತೋಟಗಳನ್ನು 
ಮತ್ತು ಆಲಿವ್‌ ಮರಗಳನ್ನು ಸುಟ್ಟುಹಾಕಿದನು. 

6""ಇದನ್ನು ಮಾಡಿದವರು ಯಾರು?'' ಎಂದು 
ಫಿಲಿಷ್ಟಿಯರು ವಿಚಾರಿಸಿದರು. 


ನಾವಾ 





ಅಳಿಯನಾದ 
ಸಂಸೋನನು ಇದನ್ನು ಮಾಡಿದನು. ಸಂಸೋನನ 
ಮಾವನು ಸಂಸೋನನ ಹೆಂಡತಿಯನ್ನು ಮದುವೆಯಲ್ಲಿದ್ದ 
ಉತ್ತಮಪುರುಷನೊಬ್ಬನಿಗೆ ಮದುವೆಮಾಡಿ ಕೊಟ್ಟಿದ್ದ 
ಕ್ಕಾಗಿ ಅವನು ಹೀಗೆಲ್ಲಾ ಮಾಡಿದನು'' ಎಂದು ಹೇಳಿ 
ದನು. ಆಗ ಫಿಲಿಷ್ಟಿಯರು ಸಂಸೋನನ ಹೆಂಡತಿಯನ್ನು 
ಮತ್ತು ಅವಳ ತಂದೆಯನ್ನು ಸುಟ್ಟುಹಾಕಿದರು. 

7ಸಂಸೋನನು ಫಿಲಿಷ್ಟಿಯರಿಗೆ, ""ನೀವು ನನಗೆ ಈ 
ದುಷ್ಕತ್ಯವನ್ನು ಮಾಡಿರುವುದರಿಂದ ನಾನೂ ನಿಮಗೆ 
ಕೇಡನ್ನು ಮಾಡುತ್ತೇನೆ'' ಎಂದು ಹೇಳಿ, 

ಅವರ ಮೇಲೆ ಆಕ್ರಮಣ ಮಾಡಿ ಅವರಲ್ಲಿ ಅನೇಕ 
ರನ್ನು ಕೊಂದುಹಾಕಿದನು. ಆಮೇಲೆ ಅವನು ಹೋಗಿ 


ನ್ಯಾಯಸ್ಥಾಪಕರು 15:1-16 


ಒಂದು ಗುಹೆಯಲ್ಲಿ ಇದ್ದುಬಿಟ್ಟನು. ಆ ಗುಹೆಯು 
ಏತಾಮಿನ ಬಂಡೆಯ ಬಳಿಯಲ್ಲಿತ್ತು 

9೬ಆಗ ಫಿಲಿಷ್ಟಿಯರು ಯೆಹೂದಕ್ಕೆ ಹೋಗಿ, ಅವರು 
ಲೆಹೀ ಎಂಬ ಸ್ಥಳದ ಬಳಿ ಪಾಳೆಯಮಾಡಿಕೊಂಡರು 
ಮತ್ತು ಯುದ್ದದ ಸಿದ್ಧತೆ ಮಾಡತೊಡಗಿದರು. 
ಯೆಹೂದ್ಯರು ಅವರಿಗೆ, ""ಫಿಲಿಷ್ಟಿಯರಾದ ನೀವು 
ನಮ್ಮ ಸಂಗಡ ಯುದ್ಧ ಮಾಡುವುದಕ್ಕೆ ಇಲ್ಲಿಗೇಕೆ ಬಂದಿ 
ದ್ದೀರಿ?'' ಎಂದು ಕೇಳಿದರು. 

ಅದಕ್ಕೆ ಅವರು, ""ನಾವು ಸಂಸೋನನನ್ನು ಹಿಡಿಯಲು 
ಬಂದಿದ್ದೇವೆ. ನಾವು ಅವನನ್ನು ಬಂಧಿಸಬೇಕಾಗಿದೆ. 
ಅವನು ನಮ್ಮ ಜನರಿಗೆ ಮಾಡಿದ ದ್ರೋಹಕ್ಕಾಗಿ ಅವನನ್ನು 
ಶಿಕ್ಬಿಸಬೇಕು'' ಎಂದು ಉತ್ತರಕೊಟ್ಟರು. 

!!ಆಗ ಯೆಹೂದಕುಲದ ಮೂರು ಸಾವಿರ ಜನರು 
ಸಂಸೋನನಲ್ಲಿಗೆ ಹೋದರು. ಅವರು ಏತಾಮಿನ 
ಬಂಡೆಯ ಬಳಿಯಲ್ಲಿದ್ದ ಗುಹೆಗೆ ಬಂದು ಅವನಿಗೆ, 
“ನೀನು ನಮಗೆ ಮಾಡಿರುವುದೇನು? ಫಿಲಿಷ್ಟಿಯರು 
ನಮ್ಮನ್ನು ಆಳುತ್ತಿದ್ದಾರೆ ಎಂಬುದು ನಿನಗೆ ಗೊತ್ತಿಲ್ಲವೇ?'' 
ಎಂದು ಕೇಳಿದರು. 

ಸಂಸೋನನು, "'ಅವರು ನನಗೆ ಮಾಡಿದ ದ್ರೋಹ 
ಕ್ಕಾಗಿ ನಾನು ಅವರನ್ನು ಶಿಕ್ಚಿಸಿದೆ'' ಎಂದನು. 

!2೮ಆಗ ಅವರು ಸಂಸೋನನಿಗೆ, ""ನಾವು ನಿನ್ನನ್ನು 
ಬಂಧಿಸಲು ಬಂದಿದ್ದೇವೆ. ನಾವು ನಿನ್ನನ್ನು ಫಿಲಿಷ್ಟಿಯರಿಗೆ 
ಕೊಡುತ್ತೇವೆ'' ಎಂದರು. 

ಸಂಸೋನನು ಯೆಹೂದ್ಯರಿಗೆ, "ನೀವು ನನ್ನನ್ನು 
ಕೊಲ್ಲುವುದಿಲ್ಲವೆಂದು ಆಣೆಮಾಡಿರಿ'' ಅಂದನು. 

ಯೆಹೂದ್ಯರು, “ಆಗಲಿ, ನಾವು ನಿನ್ನನ್ನು ಬಂಧಿಸಿ 
ಫಿಲಿಷ್ಟಿಯರಿಗೆ ಕೊಡುತ್ತೇವೆ. ನಾವು ನಿನ್ನನ್ನು ಕೊಲ್ಲುವು 
ದಿಲ್ಲವೆಂದು ಆಣೆಮಾಡುತ್ತೇವೆ'' ಎಂದು ಹೇಳಿದರು. 
ಅವರು ಸಂಸೋನನನ್ನು ಎರಡು ಹೊಸ ಹಗ್ಗಗಳಿಂದ 
ಬಂಧಿಸಿ ಗುಹೆಯಿಂದ ಹೊರಕರೆತಂದರು. 

[*ಸಂಸೋನನನ್ನು ಲೆಹೀ ಎಂಬ ಸ್ಥಳಕ್ಕೆ ತಂದಾಗ ಫಿಲಿಷ್ಟಿ 
ಯರು ಅವನನ್ನು ನೋಡುವದಕ್ಕೆ ಬಂದರು. ಅವರು 
ಸಂತೋಷದಿಂದ ಆರ್ಭಟಿಸುತ್ತಿದ್ದರು. ಆಗ ಯೆಹೋವನ 
ಆತ್ಮವು ಪ್ರಬಲವಾಗಿ ಸಂಸೋನನ ಮೇಲೆ ಬಂದಿತು. 
ಸಂಸೋನನು ಹಗ್ಗಗಳನ್ನು ಸುಟ್ಟದಾರಗಳೂ ಎಂಬಂತೆ 
ಕಿತ್ತು ಹಾಕಿದನು; ಕೈಗೆ ಕಟ್ಟಿದ್ದ ಹಗ್ಗಗಳು ಕಳಚಿಬಿದ್ದವು. 
ಸಂಸೋನನು ಸತ್ತಕತ್ತೆಯ ದವಡೇ ಎಲುಬನ್ನು 
ಕಂಡನು. ಅವನು ಆ ದವಡೇ ಎಲುಬನ್ನು ತೆಗೆದುಕೊಂಡು 
ಅದರಿಂದ ಒಂದು ಸಾವಿರ ಫಿಲಿಷ್ಟಿಯರನ್ನು ಕೊಂದು 
ಹಾಕಿದನು. ಆಗ ಸಂಸೋನನು, 


""ಕತ್ತೆಯ ದವಡೇ ಎಲುಬಿನಿಂದ ನಾನು ಒಂದು 
ಸಾವಿರ ಜನರನ್ನು ಕೊಂದೆನು, ಕತ್ತೆಯ ದವಡೇ 


ನ್ಯಾಯಸ್ಥಾಪಕರು 15:17-16:12 


ಎಲುಬಿನಿಂದ ಹೆಣಗಳನ್ನು ರಾಶಿರಾಶಿಯಾಗಿ 
ಬೀಳಿಸಿದೆನು'' ಅಂದನು. 


17 ಬಳಿಕ ಸಂಸೋನನು ದವಡೇ ಎಲುಬನ್ನು ಬಿಸಾಡಿ 
ದನು. ಆದುದರಿಂದ ಆ ಸ್ಥಳಕ್ಕೆ ರಾಮತ್‌ಲೆಹಿ ಎಂದು 
ಹೆಸರಾಯಿತು. 

18ಸಂಸೋನನಿಗೆ ತುಂಬ ನೀರಡಿಕೆಯಾಗಿತ್ತು ಅವನು 
ಯೆಹೋವನಿಗೆ, ""ನಾನು ನಿನ್ನ ಸೇವಕನಾಗಿದ್ದೇನೆ. ನೀನು 
ನನಗೆ ಈ ಮಹಾ ವಿಜಯವನ್ನು ಕೊಟ್ಟಿರುವೆ. ದಯವಿಟ್ಟು 
ಈಗ ನಾನು ನೀರಡಿಕೆಯಿಂದ ಸಾಯಲು ಬಿಡಬೇಡ. 
ಸುನ್ನತಿ ಮಾಡಿಸಿಕೊಂಡಿಲ್ಲದವರು ನನ್ನನ್ನು ಹಿಡಿದು 
ಕೊಡುವಂತೆ ಮಾಡಬೇಡ'' ಎಂದು ಪ್ರಾರ್ಥಿಸಿದನು. 

'*ಲಹೀಯ ನೆಲದಲ್ಲಿ ಒಂದು ಸುರಂಗವಿದೆ. ಆತನು 
ಆ ಸುರಂಗವನ್ನು ಸೀಳಿ ಅದರೊಳಗಿಂದ ನೀರು ಬರು 
ವಂತೆ ಮಾಡಿದನು. ಸಂಸೋನನು ನೀರು ಕುಡಿದು ಚೈತನ್ಯ 
ಪಡೆದನು. ಆದುದರಿಂದ ಅವನು ಆ ನೀರಿನ ಬುಗ್ಗೆಗೆ 
ಏನ್‌ ಹಕ್ಕೋರೇ* ಎಂದು ಕರೆದನು. ಅದು ಇಂದಿಗೂ 
ಲೆಹೀ ನಗರದಲ್ಲಿ ಇದೆ. 

ಸಂಸೋನನು ಇಪ್ಪತ್ತು ವರ್ಷ ಇಸ್ರೇಲರ ನ್ಯಾಯಾ 
ಧೀಶನಾಗಿದ್ದನು. ಅದು ಫಿಲಿಷ್ಟಿಯರ ಕಾಲವಾಗಿತ್ತು 
16 ಒಂದು ದಿನ ಸಂಸೋನನು ಗಾಜ ನಗರಕ್ಕೆ 

ಹೋದನು. ಅವನು ಅಲ್ಲಿ ಒಬ್ಬ ವೇಶ್ಯೆಯನ್ನು 
ಕಂಡು ಆ ರಾತ್ರಿ ಅವಳೊಂದಿಗಿರಲು ಅವಳ ಮನೆಯೊಳಗೆ 
ಹೋದನು. ?ಯಾರೋ ಒಬ್ಬರು, "'ಸಂಸೋನನು 
ಇಲ್ಲಿಗೆ ಬಂದಿದ್ದಾನೆ'' ಎಂದು ಗಾಜದ ಜನರಿಗೆ ಹೇಳಿ 
ದರು. ಅವರು ಅವನನ್ನು ಕೊಲ್ಲಬೇಕೆಂದಿದ್ದರು. ಅದ 
ಕ್ಕಾಗಿ ಅವರು ಆ ಸ್ಥಳವನ್ನು ಸುತ್ತುಗಟ್ಟಿದರು. ನಗರದ 
ಬಾಗಿಲುಗಳನ್ನು ಭದ್ರಪಡಿಸಿ ಅಡಗಿಕೊಂಡು 
ಸಂಸೋನನ ದಾರಿಕಾಯ್ದರು. ಇಡೀ ರಾತ್ರಿ, ಅವರು 
ನಗರದ ಬಾಗಿಲಲ್ಲಿ ಸುಮ್ಮನಿದ್ದರು. “ಬೆಳಗಾದ ಮೇಲೆ 
ನಾವು ಸಂಸೋನನನ್ನು ಕೊಲ್ಲೋಣ'' ಎಂದು ತಮ್ಮ 
ತಮ್ಮಲ್ಲಿ ಮಾತನಾಡಿಕೊಂಡರು. 

3ಆದರೆ ಸಂಸೋನನು ಆ ವೇಶ್ಯೆಯ ಜೊತೆಯಲ್ಲಿ 
ಮಧ್ಯರಾತ್ರಿಯವರೆಗೆ ಮಾತ್ರ, ಇದ್ದನು. ಸಂಸೋನನು 
ಮಧ್ಯರಾತ್ರಿಯಲ್ಲಿ ಎದ್ದುಬಿಟ್ಟನು. ಸಂಸೋನನು ನಗರ 
ದ್ವಾರದ ಬಾಗಿಲನ್ನು ಗಟ್ಟಿಯಾಗಿ ಹಿಡಿದು ಎಳೆದನು. 
ಕದಗಳು ಗೋಡೆಗಳಿಂದ ಕಿತ್ತುಬಂದವು. ಸಂಸೋನನು 
ಬಾಗಿಲಕದಗಳನ್ನೂ ಅದರ ನಿಲುವು ಪಟ್ಟಿಗಳನ್ನೂ ಅಗುಳಿ 
ಗಳನ್ನೂ ತನ್ನ ಹೆಗಲ ಮೇಲೆ ಹೊತ್ತು ಹೆಬ್ರೋನ್‌ ನಗರದ 


ಸಂಸೋನನು ಗಾಜಕ್ಕೆ ಹೋದನು 





ರಾಮತ್‌ಲೆಹೀ ಇದರರ್ಥ ""ದವಡೆ ಎಲುಬಿನ ದಿಬ್ಬ. 
ಏನ್‌ ಹಕ್ಕೋರೇ ಇದರರ್ಥ ""ಕರೆದವನ ಬುಗ್ಗೆ.'' 


344 


ಹತ್ತಿರವಿರುವ ಪರ್ವತ ಶಿಖರಕ್ಕೆ ತೆಗೆದುಕೊಂಡು 
ಹೋದನು. 


ಸಂಸೋನ ಮತ್ತು ದೆಲೀಲಾ 
ತರುವಾಯ ಸಂಸೋನನು ದೆಲೀಲಾ ಎಂಬ 
ಸ್ತ್ರೀಯನ್ನು ಪ್ರೀತಿಸಿದನು. ಅವಳು ಸೋರೇಕ್‌ 
ಕಣಿವೆಯವಳು. 

*ಫಿಲಿಷ್ಟಿಯ ಪ್ರಭುಗಳು ದೆಲೀಲಳ ಬಳಿಗೆ ಹೋಗಿ, 
""ಸಂಸೋನನು ಅಷ್ಟೊಂದು ಶಕ್ತಿಶಾಲಿಯಾಗಿರುವುದಕ್ಕೆ 
ಕಾರಣಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅವನನ್ನು 
ಮರುಳುಗೊಳಿಸಿ ಅವನ ರಹಸ್ಯವನ್ನು ತಿಳಿದುಕೊಳ್ಳಲು 
ಪ್ರಯತ್ನಮಾಡು. ಆಗ ನಾವು ಅವನನ್ನು ಸೋಲಿಸಿ, 
ಬಂಧಿಸಿ ನಮ್ಮ ಅಧೀನದಲ್ಲಿಟ್ಟುಕೊಳ್ಳಲು ಸಾಧ್ಯವಾಗು 
ತ್ತದೆ. ನೀನು ಇದನ್ನು ಮಾಡಿದರೆ ನಮ್ಮಲ್ಲಿ ಪ್ರತಿ 
ಯೊಬ್ಬರೂ ನಿನಗೆ ಇಪ್ಪತ್ತೆಂಟು ಬೆಳ್ಳಿನಾಣ್ಯಗಳನ್ನು 
ಕೊಡುತ್ತೇವೆ''ಎಂದು ಹೇಳಿದರು. 

ದೆಲೀಲಳು ಸಂಸೋನನಿಗೆ, ""ನಿನಗೆ ಇಂಥ ಮಹಾಶಕ್ತಿ 
ಹೇಗೆ ಬಂತು? ನಿನ್ನನ್ನು ನಿರ್ಬಲಗೊಳಿಸಿ ಬಂಧಿಸುವುದು 
ಹೇಗೆ?'' ಎಂದು ಕೇಳಿದಳು. 

7ಅದಕ್ಕೆ ಸಂಸೋನನು, "" ಬಿಲ್ಲಿನ ಹೊಸತಂತಿಗಳಿಂದ 
ನನ್ನನ್ನು ಕಟ್ಟಿದರೆ ನಾನು ಬೇರೆ ಮನುಷ್ಯರಂತೆ ಬಲಹೀನ 
ನಾಗುತ್ತೇನೆ'' ಎಂದು ಉತ್ತರಿಸಿದನು. 

*ಆಗ ಫಿಲಿಷ್ಟಿಯ ಅಧಿಪತಿಗಳು ದೆಲೀಲಳಿಗೆ ಬಿಲ್ಲಿನ 
ಏಳು ಹೊಸ ತಂತಿಗಳನ್ನು ತಂದುಕೊಟ್ಟರು. ಅವು ಇನ್ನೂ 
ಒಣಗಿರಲಿಲ್ಲ. ದೆಲೀಲಳು ಸಂಸೋನನನ್ನು ಬಿಲ್ಲಿನ ಆ 
ತಂತಿಗಳಿಂದ ಬಿಗಿದುಕಟ್ಟಿದಳು. ಪಕ್ಕದ ಕೋಣೆಯಲ್ಲಿ 
ಕೆಲವು ಜನ ಅಡಗಿಕೊಂಡಿದ್ದರು. ಆಗ ದೆಲೀಲಳು 
ಸಂಸೋನನಿಗೆ, ""ಸಂಸೋನನೇ, ಫಿಲಿಷ್ಟಿಯರು ನಿನ್ನನ್ನು 
ಬಂಧಿಸಲಿದ್ದಾರೆ'' ಎಂದು ಹೇಳಿದಳು. ಆದರೆ 
ಸಂಸೋನನು ಸುಲಭವಾಗಿ ಆ ಬಿಲ್ಲಿನ ತಂತಿಗಳನ್ನು ಕಿತ್ತು 
ಹಾಕಿದನು; ಸುಟ್ಟ ದಾರದಿಂದ ಬೂದಿ ಉದುರಿ 
ಬೀಳುವಂತೆ ಆ ತಂತಿಗಳು ಕಿತ್ತುಬಿದ್ದವು. ಹೀಗಾಗಿ ಫಿಲಿಷ್ಟಿ 
ಯರಿಗೆ ಸಂಸೋನನ ಬಲದ ರಹಸ್ಯ ತಿಳಿಯಲಿಲ್ಲ. 

10ಆಗ ದೆಲೀಲಳು ಸಂಸೋನನಿಗೆ, ""ನೀನು ನನಗೆ 
ಸುಳ್ಳು ಹೇಳಿದೆ, ನನ್ನನ್ನು ವಂಚಿಸಿದೆ. ನಿನ್ನನ್ನು ಬಂಧಿಸು 
ವದು ಹೇಗೆಂಬುದನ್ನು ದಯವಿಟ್ಟು ಹೇಳು'' ಎಂದು 
ಕೇಳಿದಳು. 

ಅದಕ್ಕೆ ಸಂಸೋನನು, ""ಎಂದೂ ಉಪಯೋಗಿಸದ 
ಹೊಸ ಹಗ್ಗಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬೇರೆಯವ 
ರಂತೆ ನಿರ್ಬಲನಾಗುತ್ತೇನೆ'' ಎಂದನು. 

12ಡೆಲೀಲಳು ಕೆಲವು ಹೊಸ ಹಗ್ಗಗಳನ್ನು ತೆಗೆದು 
ಕೊಂಡು ಸಂಸೋನನನ್ನು ಬಿಗಿದುಕಟ್ಟಿದಳು. ಕೆಲವು 
ಜನರು ಪಕ್ಕದ ಕೋಣೆಯಲ್ಲಿ ಅಡಗಿಕೊಂಡಿದ್ದರು. 


345 


ದೆಲೀಲಳು, ""ಸಂಸೋನನೇ, ಫಿಲಿಷ್ಟಿಯರು ನಿನ್ನನ್ನು 
ಬಂಧಿಸಲಿದ್ದಾರೆ'' ಎಂದು ಕೂಗಿದಳು. ಆದರೆ ಅವನು 
ದಾರಗಳನ್ನು ಕಿತ್ತುಹಾಕುವಂತೆ ಆ ಹಗ್ಗಗಳನ್ನು ಸುಲಭ 
ವಾಗಿ ಕಿತ್ತುಹಾಕಿದನು. 

'3ಆಗ ದೆಲೀಲಳು ಸಂಸೋನನಿಗೆ, ""ನೀನು ನನಗೆ 
ಪುನಃ ಸುಳ್ಳು ಹೇಳಿದೆ. ನೀನು ನನ್ನನ್ನು ವಂಚಿಸಿದೆ. ನಿನ್ನನ್ನು 
ಬಂಧಿಸುವುದು ಹೇಗೆಂಬುದನ್ನು ಈಗ ನನಗೆ ತಿಳಿಸು'' 
ಎಂದು ಕೇಳಿದಳು. 

ಸಂಸೋನನು, ""ನನ್ನ ತಲೆಗೂದಲಿನ ಏಳು ಜಡೆಗಳನ್ನು 
ಮಗ್ಗದಲ್ಲಿ ನೇಯ್ದು ಕಟ್ಟಿದರೆ ನಾನು ಬೇರೆ ಮನುಷ್ಯರಂತೆ 
ದುರ್ಬಲನಾಗುತ್ತೇನೆ'' ಎಂದು ಹೇಳಿದನು. 

ಸಂಸೋನನು ಮಲಗಿಕೊಂಡಿರುವಾಗ ದೆಲೀಲಳು 
ಅವನ ತಲೆಗೂದಲಿನ ಏಳು ಜಡೆಗಳನ್ನು ಮಗ್ಗದಲ್ಲಿ 
ನೇಯ್ದಳು. "ಆಮೇಲೆ ಆ ಮಗ್ಗವನ್ನು ಒಂದು ಗೂಟ 
ದಿಂದ ಭದ್ರಪಡಿಸಿದಳು. ಬಳಿಕ, ""ಸಂಸೋನನೇ, ಫಿಲಿಷ್ಟಿ 
ಯರು ನಿನ್ನನ್ನು ಬಂಧಿಸಲಿದ್ದಾರೆ'' ಎಂದು ಮತ್ತೆ ಕೂಗಿ 
ಕೊಂಡಳು. ಸಂಸೋನನು ಗೂಟವನ್ನೂ ಮಗ್ಗವನ್ನೂ 
ಲಾಳಿಯನ್ನೂ ಕಿತ್ತುಹಾಕಿದನು. 

15ಆಗ ದೆಲೀಲಳು ಸಂಸೋನನಿಗೆ, """ನಾನು ನಿನ್ನನ್ನು 





ನ್ಯಾಯಸ್ಥಾಪಕರು 16:13-26 


ಬೋಳಿಸಲು ಒಬ್ಬ ಮನುಷ್ಯನನ್ನು ಒಳಗೆ ಕರೆದಳು. 
ಅವನು ಕೂದಲನ್ನು ಬೋಳಿಸಲು, ಅವನು ಇತರರಂತೆ 
ದುರ್ಬಲನಾದನು ಆಮೇಲೆ ದೆಲೀಲಳು ಅವನನ್ನು, 
""ಸಂಸೋನನೇ, ಫಿಲಿಷ್ಟಿಯರು ನಿನ್ನನ್ನು ಬಂಧಿಸ 
ಲಿದ್ದಾರೆ'' ಎಂದು ಕೂಗಿದಳು. ಅವನು ಎಚ್ಚೆತ್ತನು. 
""ಮುಂಚಿನಂತೆಯೇ ನಾನು ತಪ್ಪಿಸಿಕೊಳ್ಳುವೆನು'' ಎಂದು 
ಅವನು ತಿಳಿದಿದ್ದನು. ಆದರೆ ಯೆಹೋವನು ಅವನನ್ನು 
ಬಿಟ್ಟುಹೋಗಿದ್ದಾನೆಂಬುದು ಅವನಿಗೆ ಗೊತ್ತಾಗಲಿಲ್ಲ. 

2 ಫಿಲಿಷ್ಟಿಯರು ಸಂಸೋನನನ್ನು ಬಂಧಿಸಿ ಅವನ ಕಣ್ಣು 
ಗಳನ್ನು ಕಿತ್ತು ಗಾಜ ನಗರಕ್ಕೆ ತೆಗೆದುಕೊಂಡು ಹೋದರು. 
ಅವನು ಓಡಿಹೋಗದಂತೆ ಅವನಿಗೆ ಸಂಕೋಲೆಗಳನ್ನು 
ಬಿಗಿದರು. ಅವರು ಸಂಸೋನನನ್ನು ಒಂದು ಸೆರೆಮನೆ 
ಯಲ್ಲಿಟ್ಟು ಧಾನ್ಯಬೀಸುವ ಕೆಲಸಕ್ಕೆ ಹಚ್ಚಿದರು. 2 ಆದರೆ 
ಸಂಸೋನನ ಕೂದಲುಗಳು ಪುನಃ ಬೆಳೆಯತೊಡಗಿದವು. 

ಫಿಲಿಷ್ಟಿಯ ಅಧಿಪತಿಗಳು ಒಂದು ಉತ್ಸವವನ್ನು 
ಮಾಡಲು ಸೇರಿಬಂದಿದ್ದರು. ಅವರು ತಮ್ಮ ದೇವರಾದ 
ದಾಗೋನನಿಗೆ* ಒಂದು ಮಹಾಯಜ್ಞವನ್ನು ಸಮರ್ಪಿಸ 
ಬೇಕೆಂದಿದ್ದರು. ""ನಮ್ಮ ಶತ್ರುವಾದ ಸಂಸೋನನನ್ನು 
ಸೋಲಿಸಲು ನಮ್ಮ ದೇವರು ನಮಗೆ ಸಹಾಯ ಮಾಡಿ 





ಪ್ರೀತಿಸುತ್ತೇನೆ' ಎಂದು ನೀನು ಹೇಗೆ ಹೇಳಲು ಸಾಧ್ಯ? 
ನನ್ನನ್ನು ನೀನು ನಂಬುವುದೇ ಇಲ್ಲ. ನೀನು ನನಗೆ ನಿನ್ನ 
ರಹಸ್ಯವನ್ನು ತಿಳಿಸುವುದಿಲ್ಲ. ಮೂರನೆಯ ಸಲ ನೀನು 
ನನ್ನನ್ನು ವಂಚಿಸಿದೆ. ನೀನು ನನಗೆ ನಿನ್ನ ಶಕ್ತಿಯ ರಹಸ್ಯ 
ವನ್ನು ತಿಳಿಸಲಿಲ್ಲ'' ಎಂದಳು. ಅವಳು ಸಂಸೋನನನ್ನು 
ಪ್ರತಿದಿನ ಪೀಡಿಸಕೊಡಗಿದಳು. ಅವನ ಶಕ್ತಿಯ ರಹಸ್ಯದ 
ಬಗ್ಗೆ ಅವಳು ಪದೇಪದೇ ಕೇಳುತ್ತಿದ್ದದರಿಂದ ಅವನಿಗೆ 
ಸಾಯುವಷ್ಟು ಬೇಸರವಾಯಿತು. ಕೊನೆಗೆ 
ಸಂಸೋನನು ದೆಲೀಲಳಿಗೆ ಎಲ್ಲವನ್ನು ಹೇಳಿದನು. 
""ನಾನೆಂದೂ ನನ್ನ ತಲೆಗೂದಲನ್ನು ಕತ್ತರಿಸಿಕೊಂಡಿಲ್ಲ. 
ನಾನು ಹುಟ್ಟುವ ಮೊದಲೇ ನನ್ನನ್ನು ದೇವರಿಗೆ 
ಅರ್ಪಿಸಲಾಗಿತ್ತು ಯಾರಾದರೂ ನನ್ನ ತಲೆಬೋಳಿಸಿದರೆ 
ನಾನು ನನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೇನೆ. ನಾನು 
ಬೇರೆ ಮನುಷ್ಯರಷ್ಟೇ ದುರ್ಬಲನಾಗುತ್ತೇನೆ'' ಎಂದು 
ಹೇಳಿದನು. 

18ಸಂಸೋನನು ತನ್ನ ರಹಸ್ಯವನ್ನು ತಿಳಿಸಿದನೆಂದು 
ದೆಲೀಲಳಿಗೆ ಗೊತ್ತಾಯಿತು. ಅವಳು ಫಿಲಿಷ್ಟಿಯ ಅಧಿಪತಿ 
ಗಳಿಗೆ ಸಂದೇಶವನ್ನು ಕಳುಹಿಸಿದಳು. ಅವಳು, 
"“ಸಂಸೋನನು ನನಗೆ ಎಲ್ಲವನ್ನು ಹೇಳಿದ್ದಾನೆ, 
ಮತ್ತೊಮ್ಮೆ ಬನ್ನಿ'' ಎಂದು ಹೇಳಿದಳು. ಫಿಲಿಷ್ಟಿಯ 
ಅಧಿಪತಿಗಳು ದೆಲೀಲಳ ಬಳಿಗೆ ಬಂದರು. ಅವರು 
ಅವಳಿಗೆ ಕೊಡುವುದಾಗಿ ಹೇಳಿದ್ದ ಹಣವನ್ನು ತಂದಿದ್ದರು. 

ಸಂಸೋನನು ಅವಳ ತೊಡೆಯ ಮೇಲೆ ಮಲಗಿ ನಿದ್ರೆ 
ಮಾಡಿದನು. ಆಗ ಅವಳು ಸಂಸೋನನ ಜಡೆಗಳನ್ನು 





ದನು'' ಎಂದು ಅವರು ಭಾವಿಸಿದ್ದರು. ಫಿಲಿಷ್ಟಿಯರು 
ಸಂಸೋನನನ್ನು ನೋಡಿದ ಕೂಡಲೇ ತಮ್ಮ ದೇವರನ್ನು 
ಸ್ತುತಿಸಿದರು. ಅವರು, 


ಇವನು ನಮ್ಮ ಜನರನ್ನು ಹಾಳುಮಾಡಿದನು. 
ಇವನು ನಮ್ಮ ಅನೇಕ ಜನರನ್ನು ಕೊಂದನು. 
ಆದರೆ ನಮ್ಮ ದೇವರು ನಮ್ಮ ಶತ್ರುವನ್ನು 
ಸೆರೆಹಿಡಿಯಲು ಸಹಾಯ ಮಾಡಿದನು ಎಂದು 
ಹಾಡಿದರು. 


ಆ ಉತ್ಸವದಲ್ಲಿ ಜನರು ಸಂತೋಷವಾಗಿದ್ದರು. 
ಅವರು, ""ಸಂಸೋನನನ್ನು ಕರೆದು ತನ್ನಿ. ನಾವು ಅವನ 
ತಮಾಷೆಯನ್ನು ನೋಡಬೇಕು'' ಎಂದರು. ಅವರು 
ಸಂಸೋನನನ್ನು ಸೆರೆಮನೆಯಿಂದ ತಂದು ಅವನನ್ನು ಅಪ 
ಹಾಸ್ಯ ಮಾಡಿದರು. ಸಂಸೋನನನ್ನು ಅವರ ದೇವರಾದ 
ದಾಗೋನನ ಮಂದಿರದಲ್ಲಿ ಎರಡು ಕಂಬಗಳ ಮಧ್ಯದಲ್ಲಿ 
ನಿಲ್ಲಿಸಿದರು. ಒಬ್ಬ ಸೇವಕನು ಸಂಸೋನನ ಕೈಯನ್ನು 
ಹಿಡಿದುಕೊಂಡಿದ್ದನು. "ಈ ಮಂದಿರಕ್ಕೆ ಆಧಾರ 
ವಾಗಿರುವ ಕಂಬಗಳ ಹತ್ತಿರ ನನ್ನನ್ನು ಕರೆದುಕೊಂಡು 
ಹೋಗು. ನಾನು ಅವುಗಳಿಗೆ ಒರಗಿಕೊಳ್ಳುತ್ತೇನೆ'' ಎಂದು 
ಸಂಸೋನನು ಅವನನ್ನು ಕೇಳಿಕೊಂಡನು. 





ದಾಗೋನ ಕಾನಾನ್ಯರು ಈ ಸುಳ್ಳು ದೇವರನ್ನು ಪೂಜಿಸುತ್ತಿದ್ದರು. 
ಒಳ್ಳೆ ಬೆಳೆಕೊಡುವ ದೇವರೆಂದು ಅವರ ಭಾವನೆಯಾಗಿತ್ತು ಫಿಲಿಷ್ಟಿಯರ 
ಮುಖ್ಯವಾದ ಡೇವರು. 


ನ್ಯಾಯಸ್ಥಾಪಕರು 16:27-17:12 


37 ಮಂದಿರದಲ್ಲಿ ಗಂಡಸರು ಹೆಂಗಸರು ಕಿಕ್ಕಿರಿದು 
ನೆರೆದಿದ್ದರು. ಫಿಲಿಷ್ಟಿಯರ ಅಧಿಪತಿಗಳೆಲ್ಲರೂ ಅಲ್ಲಿ 
ದ್ದರು. ಮಾಳಿಗೆಯ ಮೇಲೆ ಸುಮಾರು ಮೂರು ಸಾವಿರ 
ಹೆಂಗಸರು ಮತ್ತು ಗಂಡಸರು ಇದ್ದರು. ಅವರು ನಕ್ಕು 
ಸಂಸೋನನನ್ನು ಅಪಹಾಸ್ಯ ಮಾಡುತ್ತಿದ್ದರು. 28 ಆಗ 
ಸಂಸೋನನು ಯೆಹೋವನಿಗೆ, ''ಸರ್ವಶಕ್ಕನಾದ 
ಯೆಹೋವನೇ, ನನ್ನ ಕಡೆಗೆ ಗಮನಹರಿಸು. ದೇವರೇ, 
ದಯವಿಟ್ಟು ನನಗಿನ್ನೊಂದು ಸಲ ಶಕ್ತಿಯನ್ನು ಕೊಡು. 
ಫಿಲಿಷ್ಟಿಯರು ನನ್ನ ಎರಡು ಕಣ್ಣುಗಳನ್ನು ಕಿತ್ತುಹಾಕಿದ್ದಕ್ಕೆ 
ಇದೊಂದು ಸಲ ಅವರನ್ನು ಶಿಕ್ಚಿಸುತ್ತೇನೆ'' ಎಂದು ಬೇಡಿ 
ಕೊಂಡನು. ಆಮೇಲೆ ಸಂಸೋನನು ಇಡೀ ಮಂದಿರಕ್ಕೆ 
ಆಧಾರವಾಗಿದ್ದ ಎರಡು ಕಂಬಗಳ ಮಧ್ಯದಲ್ಲಿ ನಿಂತು 
ಕೊಂಡನು. ಒಂದು ಕಂಬವನ್ನು ಬಲಗೈಯಿಂದಲೂ 
ಇನ್ನೊಂದು ಕಂಬವನ್ನು ಎಡಗೈಯಿಂದಲೂ ಹಿಡಿದು, 
30" ಫಿಲಿಷ್ಟಿಯರ ಜೊತೆ ನಾನೂ ಸಾಯಲು ಸಿದ್ಧ'' 
ಎಂದು ಹೇಳಿ ಆ ಎರಹೂ ಕಂಬಗಳನ್ನು ತನ್ನ ಎಲ್ಲಾ 
ಶಕ್ತಿಯಿಂದ ಎಳೆಯುತ್ತಾ ಬಾಗಿದನು. ಆಗ ಮಂದಿರವು 
ಅಧಿಪತಿಗಳ ಮೇಲೂ ಅಲ್ಲಿದ್ದ ಜನರೆಲ್ಲರ ಮೇಲೂ 
ಕುಸಿದುಬಿತ್ತು ಈ ಪ್ರಕಾರ ಸಂಸೋನನು ತಾನು ಜೀವ 
ದಿಂದಿದ್ದಾಗ ಕೊಂದ ಜನರಿಗಿಂತ ಹೆಚ್ಚು ಜನರನ್ನು ತಾನು 
ಸಾಯುವಾಗ ಕೊಂದನು. 

3!ಸಂಸೋನನ ಸಹೋದರರು ಮತ್ತು ಅವನ ತಂದೆಯ 
ಕುಟುಂಬದವರೆಲ್ಲರು ಬಂದು ಅವನ ದೇಹವನ್ನು ತೆಗೆದು 
ಕೊಂಡು ಹೋಗಿ ಅವನ ತಂದೆಯ ಸಮಾಧಿಯಲ್ಲಿ 
ಹೂಳಿದರು. ಅವನ ತಂದೆಯ ಹೆಸರು ಮಾನೋಹ. ಆ 
ಸಮಾಧಿಯು ಚೊರ್ಗಕ್ಕೂ ಮತ್ತು ಎಷ್ಟಾವೋಲಿಗೂ 
ಮಧ್ಯದಲ್ಲಿದೆ. ಸಂಸೋನನು ಇಪ್ಪತ್ತು ವರ್ಷ ಇಸ್ರೇಲರ 
ನ್ಯಾಯಾಧೀಶನಾಗಿದ್ದನು. 





ಮೀಕನ ವಿಗ್ರಹಗಳು 
17 ಎಫ್ರಾಯೀಮ್‌ ಬೆಟ್ಟದ ಸೀಮೆಯಲ್ಲಿ ಮೀಕ 
ಎಂಬ ಮನುಷ್ಯನಿದ್ದನು. 2ಮೀಕನು ತನ್ನ 
ತಾಯಿಗೆ, ""ಅಮ್ಮ್ಯಾ ಯಾರೋ ನಿನ್ನ ಇಪ್ಪತ್ತೆಂಟು ತೊಲೆ 
ಬೆಳ್ಳಿಯನ್ನು ಕದ್ದಿದ್ದರಲ್ಲಾ ನಿನಗೆ ನೆನಪಿದೆಯಾ? ನೀನು 
ಅದರ ಸಲುವಾಗಿ ಶಾಪಹಾಕುವದನ್ನು ನಾನು ಕೇಳಿದ್ದೆ. 
ನಾನು ಅದನ್ನು ತೆಗೆದುಕೊಂಡಿದ್ದೆ. ಇಗೋ ಆ ಬೆಳ್ಳಿ ನನ್ನ 
ಹತ್ತಿರ ಇದೆ'' ಎಂದು ಹೇಳಿದನು. 
ಅವನ ತಾಯಿಯು ಅವನಿಗೆ, "ಮಗನೇ, 
ಯೆಹೋವನು, ನಿನ್ನನ್ನು ಆಶೀರ್ವದಿಸಲಿ'' ಎಂದು 
ಹರಸಿದಳು. 
*ಮೀಕನು ಇಪ್ಪತ್ತೆಂಟು ತೊಲೆ ಬೆಳ್ಳಿಯನ್ನು ತನ್ನ 
ತಾಯಿಗೆ ಕೊಟ್ಟನು. ಆಗ ಅವಳು, ""ನಾನು ಈ ಬೆಳ್ಳಿ 


346 


ಯನ್ನು ಯೆಹೋವನಿಗೆ ವಿಶೇಷ ಹರಕೆಯಾಗಿ ಕೊಡು 
ವೆನು. ಇದನ್ನು ನಾನು ನನ್ನ ಮಗನಿಗೆ ಕೊಡುವೆನು, 
ಅವನು ಅದರಿಂದ ಒಂದು ವಿಗ್ರಹವನ್ನು ಮಾಡಿಸಿ ಅದಕ್ಕೆ 
ಬೆಳ್ಳಿಯ ಹೊದಿಕೆಯನ್ನು ಹಾಕಿಸುವನು''ಎಂದು ಹೇಳಿ 
ಆ ಬೆಳ್ಳಿಯನ್ನು ಮಗನ ಕೈಯಲ್ಲಿ ಕೊಟ್ಟಳು. 

ಆದರೆ ಮೀಕನು ಆ ಬೆಳ್ಳಿಯನ್ನು ತನ್ನ ತಾಯಿಗೆ ಹಿಂದಿ 
ರುಗಿಸಿದನು. ಅವಳು ಸುಮಾರು ಐದು ತೊಲೆಯಷ್ಟು 
ಬೆಳ್ಳಿಯ ನಾಣ್ಯಗಳನ್ನು ಒಬ್ಬ ಅಕ್ಕಸಾಲಿಗನಿಗೆ ಕೊಟ್ಟಳು. 
ಆ ಅಕ್ಕಸಾಲಿಗನು ಅದರಿಂದ ಒಂದು ವಿಗ್ರಹವನ್ನು ಮಾಡಿ 
ಅದಕ್ಕೆ ಬೆಳ್ಳಿಯ ಹೊದಿಕೆ ಹಾಕಲು ಉಪಯೋಗಿಸಿದನು. 
ಆ ವಿಗ್ರಹವನ್ನು ಮೀಕನ ಮನೆಯಲ್ಲಿ ಇಡಲಾಯಿತು. 
*ವಿಗ್ರಹಗಳನ್ನು ಪೂಜಿಸುವುದಕ್ಕಾಗಿ ಮೀಕನಿಗೆ ಒಂದು 
ಮಂದಿರವಿತ್ತು. ಮೀಕನು ಏಪೋದನ್ನೂ* ವಿಗ್ರಹ 
ಗಳನ್ನೂ ಪೂಜಿಸಲು ತನ್ನ ಒಬ್ಬ ಮಗನನ್ನು ಅರ್ಚಕನ 
ನ್ನಾಗಿ ನೇಮಿಸಿದನು. (ಆ ಕಾಲದಲ್ಲಿ ಇಸ್ರೇಲರಿಗೆ ಅರಸ 
ನಿರಲಿಲ್ಲ. ಪ್ರತಿಯೊಬ್ಬರೂ ತಮಗೆ ಸರಿ ತೋರಿದಂತೆ 
ನಡೆದುಕೊಳ್ಳುತ್ತಿದ್ದರು.) 

'ಲೇವಿಯ ಕುಲದ ಒಬ್ಬ ತರುಣನಿದ್ದನು. ಅವನು 
ಯೆಹೂದದ ಬೇತ್ಸೆಹೇಮಿನವನಾಗಿದ್ದು ಯೆಹೂದ್ಯರ 
ಸಂಗಡ ವಾಸಮಾಡುತ್ತಿದ್ದನು. 8ಆ ತರುಣನು ಯೆಹೂದ 
ಪ್ರದೇಶದ ಬೇತ್ಲೆಹೇಮನ್ನು ಬಿಟ್ಟು ವಾಸಮಾಡಲು ಬೇರೆ 
ಸ್ಥಳವನ್ನು ಹುಡುಕುತ್ತಿದ್ದನು. ಅವನು ಪ್ರಯಾಣ 
ಮಾಡುತ್ತಾ ಮೀಕನ ಮನೆಗೆ ಬಂದನು. ಮೀಕನ 
ಮನೆಯು ಎಫ್ರಾಯೀಮ್‌ ಬೆಟ್ಟಪ್ರದೇಶದಲ್ಲಿತ್ತು. 
೨ಮೀಕನು ಅವನನ್ನು, "'ನೀನು ಎಲ್ಲಿಂದ ಬಂದಿರುವೆ?'' 
ಎಂದು ಕೇಳಿದನು. ಆ ತರುಣನು, ""ನಾನು ಯೆಹೂದ 
ಪ್ರದೇಶದ ಬೇತ್ಸೆ: ಹೇಮಿನವನಾದ ಲೇವಿಯನು. ನಾನು 
ವಾಸಮಾಡುವುದಕ್ಕೆ ಒಂದು ಸ್ಥಳವನ್ನು ಹುಡುಕು 
ತ್ತಿದ್ದೇನೆ'' ಎಂದು ಹೇಳಿದನು. 

10ಆಗ ಮೀಕನು ಅವನಿಗೆ, ""ನಮ್ಮಲ್ಲಿಯೇ ಇರು. 
ನಮಗೆ ತಂದೆಯೂ ಯಾಜಕನೂ ಆಗಿರು. ನಾನು ನಿನಗೆ 
ಪ್ರತಿವರ್ಷ ನಾಲ್ಕು ಔನ್ಸ್‌ ಬೆಳ್ಳಿಯನ್ನೂ ಊಟವನ್ನೂ 
ವಸ್ತ್ರಗಳನ್ನೂ ಕೊಡುತ್ತೇನೆ'' ಎಂದು ಹೇಳಿದನು. 

ವೀಕನು ಹೇಳಿದಂತೆ ಆ ಲೇವಿಯು ಮಾಡಿದನು. ''ಆ 
ತರುಣ ಲೇವಿಯು ಮೀಕನಲ್ಲಿಯೇ ಇರಲು ಒಪ್ಪಿ 
ಕೊಂಡನು. ಆ ತರುಣನು ಮೀಕನ ಒಬ್ಬ ಮಗನಂತೆಯೇ 
ಆದನು. ”ಮೀಕನು ಅವನನ್ನು ತಮಗೆ ಯಾಜಕನಾಗ 
ಬೇಕೆಂದು ಕೇಳಿಕೊಂಡನು. ಆದುದರಿಂದ ಆ ತರುಣನು 
ಯಾಜಕನಾಗಿ ಮೀಕನ ಮನೆಯಲ್ಲಿಯೇ ವಾಸ 








ಏಪೋದ್‌ ಇದು ಏನು? ಎಂದು ಸರಿಯಾಗಿ ಗೊತ್ತಿಲ್ಲ. ಇದು ಒಂದು 
ವಿಶೇಷ ಮೇಲಂಗಿ ಆಗಿರಬಹುದು ಅಥವಾ ಒಂದು ವಿಗ್ರಹವಾಗಿರ 
ಬಹುದು. 


347 


ಮಾಡಿದನು. ಮೀಕನು ತನ್ನೊಳಗೆ, "ಯೆಹೋವನು 
ನನಗೆ ಕೃಪೆ ತೋರುವನು. ಏಕೆಂದರೆ ನನ್ನ ಮನೆಯಲ್ಲಿ 
ಲೇವಿಕುಲದ ಒಬ್ಬನು ಯಾಜಕನಾಗಿದ್ದಾನೆ'' ಎಂದು 
ಕೊಂಡನು. 


ದಾನ್ಯರು ಲಯಿಷ್‌ ನಗರವನ್ನು 
ಸ್ವಾಧೀನಪಡಿಸಿಕೊಂಡರು 

ಆ ಕಾಲದಲ್ಲಿ ಇಸ್ರೇಲರಿಗೆ ಅರಸನಿರಲಿಲ್ಲ. ಆ 
1 6 ಸಮಯದಲ್ಲಿ ದಾನ್‌ಕುಲದವರು ಇನ್ನೂ ತಮ್ಮ 
ವಾಸಕ್ಕಾಗಿ ಒಂದು ಸ್ಥಳವನ್ನು ಹುಡುಕುತ್ತಿದ್ದರು. ಇನ್ನೂ 
ಅವರಿಗೆ ತಮ್ಮದೇ ಆದ ಒಂದು ಪ್ರದೇಶವೂ ಇರಲಿಲ್ಲ. 
ಇಸ್ರೇಲಿನ ಬೇರೆ ಕುಲಗಳಿಗೆ ತಮ್ಮದೇ ಆದ ಪ್ರದೇಶ 
ಇತ್ತು. ಆದರೆ ದಾನ್‌ ಕುಲದವರು ಮಾತ್ರ ಇನ್ನೂ ತಮ್ಮ 
ಪ್ರದೇಶವನ್ನು ಹೊಂದಿಕೊಂಡಿರಲಿಲ್ಲ. 

?ದಾನ್‌ ಕುಲದವರು ತಮಗೆ ಭೂಮಿಯನ್ನು 
ಹುಡುಕುವುದಕ್ಕಾಗಿ ಐದು ಮಂದಿ ಸೈನಿಕರನ್ನು ಕಳುಹಿ 
ಸಿದರು. ಅವರು ತಮ್ಮ ವಾಸಕ್ಕಾಗಿ ಒಳ್ಳೆಯ ಸ್ಥಳವನ್ನು 
ಹುಡುಕಲು ಹೋದರು. ಆ ಐದು ಮಂದಿ ಚೊರ್ಗಾ 
ಮತ್ತು ಎಷ್ಟಾವೋಲ್‌ ನಗರದವರಾಗಿದ್ದರು. ಅವರು 
ದಾನ್‌ ಕುಲದವರ ಮನೆತನಕ್ಕೆ ಸೇರಿದವರಾದ ಕಾರಣ 
"ಭೂಮಿಯನ್ನು ಹುಡುಕಲು' ಅವರನ್ನು ಕಳುಹಿ 
ಸಲಾಗಿತ್ತು 

ಆ ಐದು ಜನರು ಎಫ್ರಾ,ಯೀಮ್‌ ಬೆಟ್ಟದ ಸೀಮೆಗೆ 
ಬಂದು ಮೀಕನ ಮನೆಯಲ್ಲಿ ಇಳಿದುಕೊಂಡರು. *ಆ 
ಐದು ಜನರು ಮೀಕನ ಮನೆಯ ಸಮೀಪಕ್ಕೆ ಬಂದಾಗ 
ತರುಣನಾಗಿದ್ದ ಲೇವಿಯ ಧ್ವನಿಯನ್ನು ಕೇಳಿ ಗುರುತಿ 
ಸಿದರು. ಆದುದರಿಂದ ಅವರು ಮೀಕನ ಮನೆಯಲ್ಲಿ 
ಇಳಿದುಕೊಂಡು ಆ ತರುಣನಿಗೆ, "ನಿನ್ನನ್ನು ಇಲ್ಲಿಗೆ 
ಯಾರು ಕರೆದುತಂದರು? ನೀನು ಇಲ್ಲಿ ಏನು ಮಾಡು 
ತ್ತಿರುವೆ? ಇಲ್ಲಿ ನಿನ್ನ ಉದ್ಯೋಗವೇನು?'' ಎಂದು 
ಕೇಳಿದರು. 

*ಮೀಕನು ತನಗಾಗಿ ಮಾಡಿದ ಎಲ್ಲಾ ವ್ಯವಸ್ಥೆಯನ್ನು 
ಅವರಿಗೆ ವಿವರಿಸಿ, " ನಾನು ಮೀಕನ ಯಾಜಕನಾಗಿ ಕೆಲಸ 
ಮಾಡುತ್ತಿದ್ದೇನೆ. ಅವನು ನನಗೆ ಸಂಬಳ ಕೊಡುತ್ತಾನೆ'' 
ಎಂದು ಹೇಳಿದನು. 

5ಅವರು ಅವನಿಗೆ, “ವಾಸಕ್ಕಾಗಿ ಭೂಮಿಯನ್ನು ಹುಡು 
ಕಲು ಕೈಕೊಂಡ ನಮ್ಮ ಪ್ರಯಾಣ ಸಫಲವಾಗುವುದೋ 
ಇಲ್ಲವೋ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. 
ದಯವಿಟ್ಟು ದೇವರಲ್ಲಿ ಈ ವಿಷಯ ಕೇಳು'' ಎಂದು 
ಕೇಳಿಕೊಂಡರು. 

6ಆ ಯಾಜಕನು, "ಸಮಾಧಾನದಿಂದ ಹೋಗಿರಿ; 
ಯೆಹೋವನು ನಿಮಗೆ ಮಾರ್ಗದರ್ಶನ ಮಾಡುತ್ತಾನೆ'' 
ಎಂದು ಉತ್ತರಿಸಿದನು. 





ನ್ಯಾಯಸ್ಥಾಪಕರು 17:13-18:18 


7ಆ ಐದು ಜನರು ಹೊರಟರು. ಅವರು ಲಯಿಷ್‌ 
ನಗರಕ್ಕೆ ಬಂದರು. ಅಲ್ಲಿಯ ಜನರು ಸುರಕ್ಷಿತವಾಗಿರು 
ವುದನ್ನು ಅವರು ನೋಡಿದರು. ಚೀದೋನ್ಯರು ಅವರನ್ನು 
ಆಳುತ್ತಿದ್ದರು. ಎಲ್ಲವೂ ಶಾಂತವಾಗಿತ್ತು; ಸಮಾಧಾನ 
ಕರವಾಗಿತ್ತು ಸುಖಕರವಾಗಿತ್ತು ಸಮೀಪದಲ್ಲಿ ಅವರನ್ನು 
ಪೀಡಿಸುವ ಶತ್ರುಗಳು ಇರಲಿಲ್ಲ. ಅವರು ಚೀದೋನ್‌ 
ನಗರದಿಂದ ಬಹಳ ದೂರ ಇದ್ದರು. ಅವರು ಆರಾಮಿನ 
ಜನರೊಡನೆ ಯಾವ ಒಪ್ಪಂದವನ್ನೂ ಇಟ್ಟು 
ಕೊಂಡಿರಲಿಲ್ಲ. 

ಟ್ರ ಐದು. ಜನರು ಚೊರ್ಗಾ, ಎಷ್ಟಾವೋಲ್‌ 
ನಗರಗಳಿಗೆ ಹಿಂತಿರುಗಿಹೋದರು. ಅವರ ಬಂಧುಗಳು, 
""ನೀವು ಯಾವ ವರ್ತಮಾನ ತಂದಿದ್ದೀರಿ?”' ಎಂದು 
ಕೇಳಿದರು. 

ಈ ಐದು ಜನ, ""ನಾವು ಒಂದು ಪ್ರದೇಶವನ್ನು ಹುಡು 
ಕಿದ್ದೇವೆ. ಅದು ಬಹಳ ಚೆನ್ನಾಗಿದೆ. ತಡಮಾಹುವುದು 
ಬೇಡ. ಬೇಗ ಹೋಗಿ ಆ ಭೂಮಿಯನ್ನು ತೆಗೆದು 
ಕೊಳ್ಳೋಣ. ನೀವು ಆ ಸ್ಥಳಕ್ಕೆ ಬಂದಮೇಲೆ ಅಲ್ಲಿ 
ಸಾಕಷ್ಟು ಭೂಮಿ ಇದೆ ಎಂಬುದನ್ನು ಅರಿತುಕೊಳ್ಳುತ್ತೀರಿ. 
ಅಲ್ಲಿ ಎಲ್ಲವೂ ಸಮೃದ್ಧಿಕರವಾಗಿದೆ. ಅಲ್ಲಿಯ ಜನರಿಗೆ 
ಶತ್ರುಗಳು ಧಾಳಿ ಮಾಡಬಹುದೆಂಬ ಭಯವೇ ಇಲ್ಲ. 
ಖಂಡಿತವಾಗಿಯೂ ದೇವರು ಆ ಭೂಮಿಯನ್ನು ನಮಗೆ 
ಕೊಟ್ಟಿದ್ದಾನೆ'' ಎಂದು ಉತ್ತರಿಸಿದರು. 

!!ದಾನ್‌ಕುಲದವರ ಆರುನೂರು ಜನರು ಚೊರ್ಗಾ 
ಮತ್ತು ಎಷ್ಟಾವೋಲ್‌ ನಗರಗಳಿಂದ ಹೊರಟರು. 
ಅವರು ಯುದ್ಧಸನ್ನದ್ಧರಾಗಿದ್ದರು. !2ಲಯಿಷ್‌ ನಗರಕ್ಕೆ 
ಹೋಗುವ ಮಾರ್ಗದಲ್ಲಿ ಅವರು ಯೆಹೂದದ ಕಿರ್ಯ 
ತ್ಯಾರೀಮಿನ ಬಳಿಯಲ್ಲಿ ನಿಂತುಕೊಂಡರು. ಅವರು ಅಲ್ಲಿ 
ಒಂದು ಪಾಳೆಯ ಮಾಡಿಕೊಂಡರು. ಆದುದರಿಂದ ಆ 
ಸ್ಥಳಕ್ಕೆ ಇಂದಿನವರೆಗೂ "ದಾನ್ಯರ ಪಾಳೆಯ' ಎಂಬ 
ಹೆಸರಿದೆ. ಅಲ್ಲಿಂದ ಆ ಆರುನೂರು ಮಂದಿ ಎಫ್ರಾ; 
ಯೀಮಿನ ಬೆಟ್ಟಪ್ರದೇಶಕ್ಕೆ ಪ್ರಯಾಣಮಾಡಿ ಮೀಕನ 
ಮನೆಗೆ ಬಂದರು. 

“ಆಗ ಲಯಿಷ್‌ ದೇಶವನ್ನು ಸಂಚರಿಸಿ ನೋಡಲು 
ಹೋಗಿದ್ದ ಐದು ಜನರು ತಮ್ಮ ಬಂಧುಗಳಿಗೆ, "ಇಲ್ಲಿಯ 
ಒಂದು ಮನೆಯಲ್ಲಿ ಏಫೋದ್‌ ಇದೆ; ಮನೆದೇವರು 
ಗಳೂ ಇವೆ. ಕೆತ್ತಿಮಾಡಿರುವ ಒಂದು ವಿಗ್ರಹವೂ ಇದೆ. 
ಈಗ ನೀವು ಹೋಗಿ ಅವುಗಳನ್ನು ತೆಗೆದುಕೊಂಡು 
ಬನ್ನಿರಿ'' ಎಂದು ಹೇಳಿದರು. 15 ಅವರು ಯಾೌವನಸ್ಥನಾದ 
ಲೇವಿಯು ಇದ್ದ ಮೀಕನ ಮನೆಗೆ ಬಂದು ಇಳಿದು 
ಕೊಂಡರು. ತರುಣನ ಯೋಗಕ್ಟೇಮವನ್ನು ಕೇಳಿದರು. 
'6ದಾನ್ಯರ ಆರುನೂರು ಜನರು ಪುರದ್ವಾರದಲ್ಲಿ 
ನಿಂತಿದ್ದರು. ಅವರು ಆಯುಧಗಳನ್ನು ಹಿಡಿದುಕೊಂಡು 
ಯುದ್ಧ ಸನ್ನದ್ಧರಾಗಿದ್ದರು. 1718ಆ ಐದು ಜನ 


ನ್ಯಾಯಸ್ಥಾಪಕರು 18:19-19:2 


ಗೂಹಚಾರರು ಮನೆಯೊಳಗೆ ಪ್ರವೇಶ ಮಾಡಿದರು. 
ಯಾಜಕನು ಹೊರಗೆ ಬಾಗಿಲ ಬಳಿಯಲ್ಲಿ ಯುದ್ಧ 
ಸನ್ನದ್ಧರಾದ ಆರುನೂರು ಜನರ ಸಂಗಡ ನಿಂತಿದ್ದನು. 
ಆಗ ಆ ಐದು ಮಂದಿ ಮನೆಯೊಳಗೆ ಹೋಗಿ ಕೆತ್ತನೆಯ 
ವಿಗ್ರಹವನ್ನೂ ಏಫೋದನ್ನೂ ಬೆಳ್ಳಿವಿಗ್ರಹಗಳನ್ನೂ ಗೃಹ 
ದೇವತೆಗಳ ವಿಗ್ರಹಗಳನ್ನೂ ತೆಗೆದುಕೊಂಡರು. ಅವರನ್ನು 
ಕಂಡ ತರುಣ ಲೇವಿಯು, "ನೀವು ಏನು 
ಮಾಡುತ್ತಿದ್ದೀರಿ?'' ಎಂದು ಕೇಳಿದನು. 

3 ಐದು ಜನರು, ""ಸುಮ್ಮನಿರು, ಶಬ್ದ ಮಾಡಬೇಡ. 
ನಮ್ಮ ಸಂಗಡ ಬಾ. ನಮಗೆ ತಂದೆಯೂ ಯಾಜಕನೂ 
ಆಗಿರು. ನೀನು ಕೇವಲ ಒಬ್ಬ ಮನುಷ್ಯನ ಯಾಜಕ 
ನಾಗಿರುವುದು ಒಳ್ಳೆಯದೋ ಅಥವಾ ಇಸ್ರೇಲರ ಒಂದು 
ಕುಲದ ಯಾಜಕನಾಗಿರುವುದು ಒಳ್ಳೆಯದೋ ಎಂಬು 
ದನ್ನು ನೀನೇ ವಿಚಾರಮಾಡು'' ಎಂದು ಉತ್ತರಿಸಿದರು. 

ದರಿಂದ ಲೇವಿಯನಿಗೆ ಸಂತೋಷವಾಯಿತು. 
ಅವನು ಏಫೋದನ್ನೂ ಗೃಹದೇವತೆಗಳನ್ನೂ ಕೆತ್ತನೆಯ 
ಕೆಲಸದ ವಿಗ್ರಹವನ್ನೂ ತೆಗೆದುಕೊಂಡು ದಾನ್ಯರ ಜೊತೆಗೆ 
ಹೋದನು. 

21ಆಗ ದಾನ್ಯರ ಆರುನೂರು ಜನರು ಲೇವಿಯ ಯಾಜ 
ಕನೊಂದಿಗೆ ಮೀಕನ ಮನೆಯನ್ನು ಬಿಟ್ಟುಹೊರಟರು. 
ಅವರು ತಮ್ಮ ಹೆಂಡತಿಮಕ್ಕಳನ್ನೂ ತಮ್ಮ ದನಕರು 
ಗಳನ್ನೂ ಎಲ್ಲಾ ವಸ್ತುಗಳನ್ನೂ ಮುಂದೆ ಕಳುಹಿಸಿದರು. 

22 ಸ್ಥಳದಿಂದ ದಾನ್ಯರು ಬಹುದೂರ ಹೋದರು. 
ಮೀಕನ ನೆರೆಹೊರೆಯವರೆಲ್ಲ ಒಂದೆಡೆ ಸೇರಿದರು. 
23 ಅವರು ದಾನ್ಯರನ್ನು ಬೆನ್ನಟ್ಟಿಕೊಂಡು ಅವರ ಸಮೀಪಕ್ಕೆ 
ಹೋಗಿ ಅವರನ್ನು ಕೂಗಿದರು. ದಾನ್ಯರು ಹಿಂತಿರುಗಿ 
ನೋಡಿ ಮೀಕನಿಗೆ, ""ನಿನಗೇನಾಗಿದೆ? ಏಕೆ ಕೂಗಿ 
ಕೊಳ್ಳುತ್ತಿರುವೆ?'' ಎಂದು ಕೇಳಿದರು. 

ಮೀಕನು, "“ದಾನ್ಯರಾದ ನೀವು ನನ್ನ ವಿಗ್ರಹಗಳನ್ನು 
ತೆಗೆದುಕೊಂಡಿದ್ದೀರಿ. ಆ ವಿಗ್ರಹಗಳನ್ನು ನಾನು ನನ 
ಗೋಸ್ಕರ ಮಾಡಿಸಿದ್ದೆ. ನೀವು ನನ್ನ ಯಾಜಕನನ್ನು ಸಹ 
ತೆಗೆದುಕೊಂಡಿದ್ದೀರಿ. ನನ್ನ ಹತ್ತಿರ ಈಗ ಏನು ಉಳಿದಿದೆ? 
ಹೀಗೆಲ್ಲ ಮಾಡಿ ನೀವು ನನಗೆ, "ನಿನಗೇನಾಗಿದೆ?' ಎಂದು 
ಕೇಳಬಹುದೇ?''ಎಂದು ಉತ್ತರಕೊಟ್ಟನು. ಅದಕ್ಕೆ 
ದಾನ್ಯರು, ""ನೀನು ನಮ್ಮ ಜೊತೆವಾದ ವಿವಾದ ಮಾಡದಿ 
ರುವುದೇ ಒಳ್ಳೆಯದು. ನಮ್ಮಲ್ಲಿ ಬಹಳ ಸಿಟ್ಟಿನ ಕೆಲವರಿ 
ದ್ದಾರೆ. ನೀನು ಹೀಗೆ ಕೂಗಾಡಿದರೆ ಅವರು ನಿಮ್ಮ ಮೇಲೆ 
ದಾಳಿ ಮಾಡಬಹುದು. ಆಗ ನೀನು ಮತ್ತು ನಿನ್ನ 
ಕುಟುಂಬದವರು ಸತ್ತುಹೋಗುವಿರಿ'' ಎಂದು ಪ್ರತ್ಯುತ್ತರ 
ಕೊಟ್ಟರು. ಆಮೇಲೆ ದಾನ್ಯರು ಮತ್ತೆ ತಮ್ಮ ಪ್ರಯಾಣ 
ವನ್ನು ಮುಂದುವರಿಸಿದರು. ಅವರು ತುಂಬ ಬಲಿಷ್ಠ 
ರೆಂದೂ ತನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲವೆಂದೂ 
ಮೀಕನು ತಿಳಿದುಕೊಂಡು ಹಿಂದಿರುಗಿದನು. 


348 


2'ಮೀಕನು ಮಾಡಿಸಿದ ವಿಗ್ರಹಗಳನ್ನು ದಾನ್ಯರು 
ತೆಗೆದುಕೊಂಡರು. ಅವರು ಮೀಕನ ಜೊತೆಗಿದ್ದ ಯಾಜಕ 
ನನ್ನು ಸಹ ತೆಗೆದುಕೊಂಡು ಹೋದರು. ಅವರು 
ಲಯಿಷಿಗೆ ಬಂದು ಅಲ್ಲಿನ ಜನರ ಮೇಲೆ ದಾಳಿ 
ಮಾಡಿದರು. ಆ ಜನರು ಶಾಂತಿಯಿಂದ ಇದ್ದರು. ಅವರು 
ದಾಳಿಯನ್ನು ನಿರೀಕ್ಬಿಸಿರಲಿಲ್ಲ. ದಾನ್ಯರು ತಮ್ಮ ಖಡ್ಗ 
ಗಳಿಂದ ಆ ಜನರನ್ನು ಕೊಂದುಹಾಕಿದರು. ಆಮೇಲೆ ಆ 
ನಗರವನ್ನು ಸುಟ್ಟುಬಿಟ್ಟರು. ಲಯಿಷಿನಲ್ಲಿ ವಾಸ 
ಮಾಡುತ್ತಿದ್ದ ಜನರನ್ನು ರಕ್ಷಿಸುವವರು ಯಾರೂ ಇರ 
ಲಿಲ್ಲ. ಅವರು ಚೀದೋನ್‌ ನಗರದಿಂದ ಬಹು 
ದೂರದಲ್ಲಿದ್ದ ಕಾರಣ ಅವರೂ ಬರುವಂತಿರಲಿಲ್ಲ. 
ಲಯಿಷಿನವರು ಆರಾಮಿನ ಜನರೊಂದಿಗೆ ಯಾವ 
ಒಪ್ಪಂದವನ್ನೂ ಮಾಡಿಕೊಂಡಿರಲಿಲ್ಲ. ಹೀಗಾಗಿ ಅವರೂ 
ಸಹಾಯಕ್ಕೆ ಬರಲಿಲ್ಲ. ಬೇತ್‌ರೆಹೋಬಿನ ಕಣಿವೆ 
ಯಲ್ಲಿದ್ದ ಈ ನಗರವನ್ನು ದಾನ್ಯರು ಹೊಸದಾಗಿ 
ಕಟ್ಟಿದರು. ಆ ನಗರವು ಅವರ ವಾಸಸ್ಥಾನವಾಯಿತು. 
ದಾನ್ಯರು ಆ ನಗರಕ್ಕೆ ಒಂದು ಹೊಸ ಹೆಸರನ್ನು 
ಕೊಟ್ಟರು. ಹಿಂದೆ ಅದರ ಹೆಸರು ಲಯಿಷ್‌ ಎಂದಿತ್ತು. 
ಆದರೆ ಅವರು ಅದಕ್ಕೆ ದಾನ್‌ ಎಂದು ಹೆಸರಿಟ್ಟರು. 
ಅವರು ತಮ್ಮ ಪೂರ್ವಿಕನಾದ ದಾನನ ಸ್ಮರಣಾರ್ಥವಾಗಿ 
ಆ ಹೆಸರನ್ನಿಟ್ಟರು. ದಾನನು ಇಸ್ರೇಲನ ಮಕ್ಕಳಲ್ಲಿ 
ಒಬ್ಬನು. 

ಸಿದಾನ್ಯರು ದಾನ್‌ ನಗರದಲ್ಲಿ ಆ ವಿಗ್ರಹಗಳನ್ನು 
ಪ್ರತಿಷ್ಠಾಪಿಸಿದರು. ಅವರು ಗೇರ್ಷೋಮನ ಮಗನಾದ 
ಯೆಹೋನಾತಾನನನ್ನು ತಮ್ಮ ಯಾಜಕನನ್ನಾಗಿ ಮಾಡಿ 
ಕೊಂಡರು. ಗೇರ್ಷೋಮನು ಮೋಶೆಯ* ಮಗನಾಗಿ 
ದ್ವನು. ಇಸ್ರೇಲರನ್ನು ಸೆರೆಹಿಡಿದು ಬಾಬಿಲೋನಿಗೆ 
ತೆಗೆದುಕೊಂಡು ಹೋಗುವವರೆಗೆ ಯೆಹೋನಾತಾನನು 
ಮತ್ತು ಅವನ ಮಕ್ಕಳು ದಾನ್ಯರ ಯಾಜಕರಾಗಿದ್ದರು. 
*'ಮೀಕನು ಮಾಡಿದ್ದ ಆ ವಿಗ್ರಹಗಳನ್ನು ದಾನ್ಯರು 
ಪೂಜಿಸಿದರು. ಶೀಲೋವಿನಲ್ಲಿ ದೇವಸ್ಥಾನವಿದ್ದ ಕಾಲ 
ದಲ್ಲೆಲ್ಲಾ ಅವರು ಆ ವಿಗ್ರಹಗಳನ್ನು ಪೂಜಿಸಿದರು. 


ಒಬ್ಬ ಲೇವಿ ಮತ್ತು ಅವನ ದಾಸಿ 

ಆಗಿನ ಕಾಲದಲ್ಲಿ ಇಸ್ರೇಲರಿಗೆ ಅರಸನಿರಲಿಲ್ಲ, 
10 ಎಫ್ರಾಯೀಮ್‌ ಬೆಟ್ಟಪ್ರದೇಶದ ಒಂದು 
ಮೂಲೆಯಲ್ಲಿ ಒಬ್ಬ ಲೇವಿಯು ವಾಸಮಾಡುತ್ತಿದ್ದನು. ಆ 
ಮನುಷ್ಯನಿಗೆ ಒಬ್ಬ ದಾಸಿ ಇದ್ದಳು. ಅವಳು ಯೆಹೂದದ 
ಬೇತ್ಲೆಹೇಮಿನವಳಾಗಿದ್ದಳು. ಒಮ್ಮೆ ಅವಳಿಗೂ ಆ 
ಲೇವಿಗೂ ಜಗಳವಾಯಿತು. ಅವಳು ಅವನನ್ನು ಬಿಟ್ಟು 
ಯೆಹೂದದ ಬೇತ್ಲೆಹೇಮಿನಲ್ಲಿದ್ದ ತನ್ನ ತಂದೆಯ ಮನೆಗೆ 





ಮೋಶೆ ಅಥವಾ ""ಮನಸ್ಸೆ.'' 


349 


ಹೋದಳು. ಅವಳು ಅಲ್ಲಿ ನಾಲ್ಕುತಿಂಗಳು ಇದ್ದುಬಿಟ್ಟಳು. 
3ಆಗ ಆಕೆಯ ಗಂಡನು ಅವಳ ಬಳಿಗೆ ಹೋದನು; ಅವ 
ಳೊಂದಿಗೆ ಪ್ರೀತಿಯಿಂದ ಮಾತನಾಡಿ ಅವಳನ್ನು ಕರೆದು 
ಕೊಂಡು SNE ಅವನ ಆಲೋಚನೆ 
ಯಾಗಿತ್ತು. ಆದ್ದರಿಂದ ಅವನು ತನ್ನ ಸೇವಕನೊಡನೆ 
ಎರಡು ಕತ್ತೆಗಳನ್ನೂ ತೆಗೆದುಕೊಂಡು ಹೋದನು. ಆ 
ಲೇವಿಯನು ಆಕೆಯ ತಂದೆಯ ಮನೆಗೆ ಬಂದನು. ಅವಳ 
ತಂದೆಯು ಆ ಲೇವಿಯನನ್ನು ನೋಡಿ ಅವನನ್ನು ಸ್ವಾಗತಿ 
ಸಲು ಮನೆಯ ಹೊರಗೆ ಬಂದನು. ಅವಳ ತಂದೆಗೆ ಬಹಳ 
ಸಂತೋಷವಾಯಿತು. “ಅವಳ ತಂದೆಯು ಆ ಲೇವಿ 
ಯನನ್ನು ತನ್ನ ಮನೆಯೊಳಗೆ ಕರೆದುಕೊಂಡು ಹೋಗಿ, 
ಅಲ್ಲೇ ಇರುವಂತೆ ಕೇಳಿಕೊಂಡನು. ಆದುದರಿಂದ ಆ 
ಲೇವಿಯು ಅಲ್ಲಿ ಮೂರು ದಿನ ಇದ್ದನು. ಅವನು ಅನ್ನ 
ಪಾನ ಮಾಡಿ ಮಾವನ ಮನೆಯಲ್ಲಿ ಮಲಗುತ್ತಿದ್ದನು. 

ನಾಲ್ಕನೆಯ ದಿನ ಅವರು ಬೆಳಗಿನ ಜಾವ ಬೇಗ 
ಎದ್ದರು. ಆ ಲೇವಿಯು ಹೊರಡುವದಕ್ಕೆ ಸಿದ್ದನಾಗು 
ತ್ತಿದ್ದನು. ಆದರೆ ಮಾವನು ತನ್ನ ಅಳಿಯನಿಗೆ, " ಸ್ವಲ್ಪ 
ಊಟಮಾಡು; ಆಮೇಲೆ ಹೋಗುವಿಯಂತೆ'' ಎಂದನು. 
ಆದುದರಿಂದ ಆ ಲೇವಿಯು ಮತ್ತು ಅವನ ಮಾವನು 
ಒಟ್ಟಿಗೆ ಅನ್ನಪಾನಗಳನ್ನು ತೆಗೆದುಕೊಂಡರು. ಬಳಿಕ ಆ 
ಸ್ತ್ರೀಯ ತಂದೆಯು, ""ದಯವಿಟ್ಟು ಈ ರಾತ್ರಿ ಇದ್ದುಬಿಡು. 
ವಿಶ್ರಮಿಸಿಕೋ, ಸಂತೋಷಪಡು. ಈ ರಾತ್ರಿ ಇಲ್ಲೇ ಇರು, 
ಆಮೇಲೆ ಹೋಗುವಿಯಂತೆ'' ಎಂದನು. "ಆದರೂ ಆ 
ಲೇವಿಯು ಹೊರಡುವುದಕ್ಕೆ ಎದ್ದನು. ಆದರೆ ಅವನ 
ಮಾವನು ಆ ರಾತ್ರಿಯೂ ಅಲ್ಲಿಯೇ ಇರುವಂತೆ 
ಒತಾ ಯಮಾಡಿದನು. 

*ದನೆಯ ದಿನ ಆ ಲೇವಿಯು ಬೆಳಗಿನ ಜಾವ ಬೇಗ 
ಎದ್ದು ಹೊರಡಲು ಸಿದ್ಧನಾಗಿದ್ದನು. ಆದರೆ ಆ ಸ್ತ್ರೀಯ 
ತಂದೆಯು ತನ್ನ ಅಳಿಯನಿಗೆ, "ಮೊದಲು ಊಟಮಾಡು; 
ವಿಶ್ರಾಂತಿ ತೆಗೆದುಕೋ. ಈ ರಾತ್ರಿ, ಇಲ್ಲಿಯೇ ಇರು'' 
ಎಂದು ಕೇಳಿಕೊಂಡನು. ಅವರಿಬ್ಬರು ಮತ್ತೆ ಊಟ 
ಮಾಡಿದರು. 

*ಆಮೇಲೆ ಆ ಲೇವಿಯು ಅವನ ಉಪಪತ್ನಿಯೂ 
ಅವನ ಆಳೂ ಹೊರಡಲು ಎದ್ದರು. ಆದರೆ ಆ ಸ್ತ್ರೀಯ 
ತಂದೆಯು, 
ಮುಳುಗುವುದರಲ್ಲಿದೆ. ಈ ರಾತ್ರಿ ಇಲ್ಲಿಯೇ ಸಂತೋಷ 
ದಿಂದ ಕಾಲ ಕಳೆಯಿರಿ. ನಾಳೆ ಬೆಳಿಗ್ಗೆ ನೀವು ಬೇಗನೆ ಎದ್ದು 
ಪ್ರಯಾಣಮಾಡಬಹುದು'' ಎಂದನು. 


ಆದರೆ ಆ ಲೇವಿಯು ಇನ್ನೊಂದು ರಾತ್ರಿ ಅಲ್ಲಿ 
ಇರಲು ಇಷ್ಟಪಡಲಿಲ್ಲ. ಅವನು ತನ್ನ ಎರಡು ಕತ್ತೆಗಳನ್ನು 


ತೆಗೆದುಕೊಂಡು ಮತ್ತು ತನ್ನ ದಾಸಿಯನ್ನು ಕರೆದು 
ಕೊಂಡು ಹೊರಟನು. ಅವನು ಯೆಬೂಸ ನಗರದವರೆಗೆ 
ಪ್ರಯಾಣ ಮಾಡಿದನು. (ಜಿರುಸಲೇಮಿನ ಇನ್ನೊಂದು 


""ಈಗ ಕತ್ತಲಾಗುತ್ತಾ ಬಂತು, ಹೊತ್ತು 


ನ್ಯಾಯಸ್ಸಾ; ಪಕರು 19:3-20 


ಹೆಸರು ಯೆಬೂಸ.) !'ಹೊತ್ತು ಮುಳುಗುವುದರಲ್ಲಿತ್ತು 
ಅವರು ಯೆಬೂಸ ನಗರದ ಹತ್ತಿರ ಬಂದಿದ್ದರು. ಆಗ 
ಅವನ ಸೇವಕನು ತನ್ನ ಒಡೆಯನಾದ ಆ ಲೇವಿಯನಿಗೆ, 
""ಈ ಯೆಬೂಸಿಯರ ನಗರದಲ್ಲಿ ಇದ್ದುಬಿಹೋಣ, ಈ 
ರಾತ್ರಿ ಇಲ್ಲಿಯೇ ಕಳೆಯೋಣ'' ಎಂದನು. 

2ಆದರೆ ಆ ಲೇವಿಯು, ""ಬೇಡ, ನಾವು ಪರಿಚಯ 
ವಿಲ್ಲದವರ ನಗರದಲ್ಲಿ ಇರುವುದು ಬೇಡ. ಆ ಜನರು 
ಇಸ್ರೇಲರಲ್ಲ. ನಾವು ಗಿಬೆಯ ನಗರಕ್ಕೆ ಹೋಗೋಣ'' 
ಎಂದನು. ಆ ಲೇವಿಯು ಮತ್ತೆ ತನ್ನ ಸೇವಕನಿಗೆ, ""ಬಾ 
ಹೋಗೋಣ, ಗಿಬೆಯದಲ್ಲಾಗಲಿ ಅಥವಾ ರಾಮ 
ದಲ್ಲಾಗಲಿ ಈ ರಾತ್ರಿ, ಇಳಿದುಕೊಳ್ಳುವ ಪ್ರಯತ್ನ 
ಮಾಡೋಣ'' ಎಂದು ಹೇಳಿದನು. 

[ಆ ಲೇವಿಯು ಮತ್ತು ಅವನ ಸಂಗಡ ಇದ್ದ ಜನರು 
ಪ್ರಯಾಣ ಮುಂದುವರಿಸಿದರು. ಅವರು ಗಿಬೆಯ ನಗರ 
ವನ್ನು ಪ್ರವೇಶ ಮಾಡಿದ ಸಮಯದಲ್ಲಿ ಸೂರ್ಯನು 
ಮುಳುಗುತ್ತಿದ್ದನು. ಗಿಬೆಯ ನಗರವು ಬೆನ್ಯಾಮೀನ್ಯರ 
ಪ್ರದೇಶದಲ್ಲಿದೆ. '*ಅವರು ಗಿಬೆಯದಲ್ಲಿ ತಮ್ಮ ಪ್ರಯಾಣ 
ವನ್ನು ನಿಲ್ಲಿಸಿದರು. ಅಂದು ರಾತ್ರಿ, ಆ ನಗರದಲ್ಲಿ 
ಇರುವುದಕ್ಕೆ ನಿರ್ಧಾರ ಮಾಡಿದರು. ಅವರು ನಗರದ 
ಬೀದಿಯ ಮುಖ್ಯಸ್ಥಳಕ್ಕೆ ಬಂದು ಅಲ್ಲಿ ಕುಳಿತುಕೊಂಡರು. 
ಯಾರೂ ಅವರನ್ನು ಆ ರಾತ್ರಿ ತಮ್ಮ ಮನೆಯಲ್ಲಿ ಇರಲು 
ಕರೆಯಲಿಲ್ಲ. 

165 ಸಾಯಂಕಾಲ ಒಬ್ಬ ವೃದ್ಧನು ಹೊಲದಿಂದ ಮನೆಗೆ 
ಬರುತ್ತಿದ್ದನು. ಅವನು ಎಫ್ರಾಯೀಮ್‌ ಬೆಟ್ಟಪ್ರದೇಶ 
ದವನಾಗಿದ್ದು, ಈಗ ಗಿಬೆ ನಗರದಲ್ಲಿ ವಾಸಮಾಡು 
ತ್ತಿದ್ದನು. (ಗಿಬೆಯ ನಿವಾಸಿಗಳು ಬೆನ್ಯಾಮೀನ್ಯ 
ರಾಗಿದ್ದರು.) ''ಆ ವೃದ್ಧನು ಬೀದಿಯ ಮುಖ್ಯಸ್ಥಳದಲ್ಲಿ 
ಪ್ರಯಾಣಿಕನನ್ನು (ಲೇವಿಯನ್ನು) ನೋಡಿದನು. ಆ 
ವೃದ್ಧನು, ""ನೀನು ಎಲ್ಲಿಗೆ ಹೋಗಬೇಕು? ಎಲ್ಲಿಂದ 
ಬಂದಿರುವೆ?'' ಎಂದು ಅವನನ್ನು ಕೇಳಿದನು. 

ಅದಕ್ಕೆ ಲೇವಿಯು, "ನಾವು ಯೆಹೂದದ 
ಬೇತ್ಸೆಹೇಮಿನಿಂದ ಹೊರಟಿದ್ದೇವೆ. ಎಫ್ರಾ,ಯೀಮ್‌ 
ಬೆಟ್ಟಪ್ರ ದೇಶದ ಒಂದು ಮೂಲೆಯಲ್ಲಿರುವ ನಮ್ಮ 
ಮನೆಗೆ ಹೋಗುತ್ತಿದ್ದೇವೆ. ಆದರೆ ಈ ರಾತ್ರಿ, “ಇಲ್ಲಿ ತು 
ಯಾರೂ ನಮ್ಮನ್ನು ತಮ್ಮ ಮನೆಗೆ ಆಹಾ ನಿಸಲಿಲ್ಲ. ನಾನು 
ಯೆಹೂದದ ಬೇತ್ಲಿಹೇಮಿಗೆ ಹೋಗಿದ್ದೆ ಈಗ ನಾನು 
ನಮ್ಮ ಮನೆಗೆ ಹೋಗುತ್ತಿದ್ದೇನೆ. ನಮ್ಮ ಕತ್ತೆಗಳಿಗೆ 
ಸ ಮತ್ತು ಹುಲ್ಲು ಇವೆ. ನನಗೂ ಈ ಸ್ಪೀಗೂ ನನ್ನ 
ಸೇವಕನಿಗೂ ರೊಟ್ಟಿ ಮತ್ತು ದ್ರಾಕ್ಟಾರಸ ಇವೆ. ನಮಗೆ 
ಏನೂ ಬೇಕಾಗಿಲ್ಲ'' ಎಂದು ಉತ್ತರಕೊಟ್ಟನು. 

ಅದಕ್ಕೆ ಆ ವೃದ್ಧನು, ""ನೀನು ನನ್ನ ಮನೆಗೆ ಬಂದು 
ಈ ರಾತ್ರಿ ಇಳಿದುಕೋ. ನಿನಗೆ ಬೇಕಾದುದನ್ನು ನಾನು 
ಕೊಡುವೆ. ನೀನು ಬೀದಿಯಲ್ಲಿ ಮಾತ್ರ, ಇರಬೇಡ'' 


ನ್ಯಾಯಸ್ಥಾಪಕರು 19:21-20:8 


ಎಂದು ಹೇಳಿದನು; ?'ಬಳಿಕ ಆ ವೃದ್ಧನು ಆ ಲೇವಿ 


ಯನನ್ನು ಮತ್ತು ಅವನ ಸಂಗಹ ಇದ್ದ ಜನರನ್ನು ತನ್ನ 
ಇ - ಬ ಇ 


ಮನೆಗೆ ಕರೆದುಕೊಂಡು ಹೋದನು; ಅವರ ಕತ್ತೆಗಳಿಗೆ 


ಮೇವು ಹಾಕಿದನು. ಅವರು ತಮ್ಮ ಕೈಕಾಲುಗಳನ್ನು 


ತೊಳೆದುಕೊಂಡರು. ಆಮೇಲೆ ಅವರು ಅನ್ನಪಾನಗಳನ್ನು 
ತೆಗೆದುಕೊಂಡರು. 

2 ಲೀವಿಯು, ಮತ್ತು ಅವನ ಸಂಗಡಿಗರು ಸಂತೋಷ 
ಡಿಂದ ಅಲ್ಲಿದ್ದಾಗ ಆ ನಗರದ ಕೆಲವು ಜನರು ಆಮನೆಗೆ 
ಮುತ್ತಿಗೆ ಹಾಕಿದರು. ಅವರು ಮಹಾನೀಚ ಜನ 
ರಾಗಿದ್ದರು. ಅವರು ಬಾಗಿಲು ತಟ್ಟ ತೊಡಗಿದರು. ಆ 
ಮನೆಯ ಯಜಮಾನನಾದ ವೃದ್ಧನಿಗೆ, “ನಿನ್ನ ಮನೆಗೆ 
ಬಂದ ಆ ಮನುಷ್ಯನನ್ನು ಹೊರಗೆ ಕರೆದುಕೊಂಡು ಬಾ. 
ನಾವು ಅವನೊಂದಿಗೆ ಸಂಭೋಗ ಮಾಡಬೇಕು'' ಎಂದು 
ಕೂಗಾಡಿದರು. 

23 ವೃದ್ಧನು ಮನೆಯಿಂದ ಹೊರಗೆ ಬಂದು ಆ ನೀಚರ 
ಜೊತೆ ಮಾತನಾಡಿ, "ಬೇಡ, ನನ್ನ ಮಿತ್ರರೇ, ಅಂಥ 


ಪಾಪದ ಕೆಲಸವನ್ನು ಮಾಡಬೇಡಿ. ಆ ಮನುಷ್ಯ ನನ್ನ 


ಅತಿಥಿಯಾಗಿದ್ದಾನೆ. ಈ ಭಯಂಕರ ಪಾಪವನ್ನು ಮಾಡ 
ಬೇಡಿ. "ಇಲ್ಲಿ ನೋಡಿರಿ, ನನ್ನ ಮಗಳಿದ್ದಾಳೆ. ಅವಳು 
ಯಾರೊಂದಿಗೂ ಈವರೆಗೆ ಸಂಭೋಗಮಾಡಿಲ್ಲ ನಾನು 
ಅವಳನ್ನೂ ಅವನ ದಾಸಿಯನ್ನೂ ಹೊರಗೆ ಕರೆದು 
ಕೊಂಡು ಬರುತ್ತೇನೆ. ನಿಮ್ಮ ಮನಸ್ಸಿಗೆ ಬಂದಂತೆ 
ಅವರನ್ನು ಬಳಸಿಕೊಳ್ಳಿ. ನೀವು ಅವರನ್ನು ಹಿಂಸಿಸಿದರೂ 
ಆ ಮನುಷ್ಯನ ವಿರೋಧವಾಗಿ ಅಂಥ ಭಯಂಕರ ಪಾಪ 
ವನ್ನು ಮಾಡಬೇಡಿ” ಎಂದು ಅವರನ್ನು ಬೇಡಿಕೊಂಡನು. 

ದರೆ ಆ ನೀಚರು ಆ ವೃದ್ಧನ. ಮಾತನ್ನು ಕಿವಿಗೆ 
ಹಾಕಿಕೊಳ್ಳಲಿಲ್ಲ. ಆಗ ಆ ಲೇವಿಯು ತನ್ನ ದಾಸಿಯನ್ನು 
ಹೊರಗೆ ಕರೆದುಕೊಂಡು ಹೋಗಿ ಆ ನೀಚರಿಗೆ ಒಪ್ಪಿಸಿ 
ದನು. ಆ ನೀಚರು ಅವಳನ್ನು ಪೀಡಿಸಿ ಇಡೀ ರಾತ್ರಿ ಅವ 
ಳನ್ನು ಸಂಭೋಗಿಸಿದರು. ಬೆಳಗಿನ ಜಾವ ಅವಳನ್ನು 
ಹೋಗಲು ಬಿಟ್ಟರು. 26ಬಿಳಗಿನ ಜಾವ ಅವಳು ತನ್ನ 
ಒಡೆಯನಿದ್ದ ಮನೆಗೆ ಬಂದಳು. ಅವಳು ಮನೆಯ ಮುಖ್ಯ 
ದ್ವಾರದಲ್ಲಿ ಬಿದ್ದುಬಿಟ್ಟಳು. ಬೆಳಗಾಗುವವರೆಗೂ ಅವಳು 
ಅಲ್ಲಿಯೇ ಬಿದ್ದಿದ್ದಳು. 

27ಆ ಲೇವಿಯನು ಮರುದಿನ ಬೆಳಿಗ್ಗೆ ಬೇಗ ಎದ್ದನು. 
ಅವನು ತನ್ನ ಮನೆಗೆ ಹೋಗಬೇಕೆಂದಿದ್ದನು. ಆದ್ದರಿಂದ 
ಹೊರಗೆ ಹೋಗಲು ಬಾಗಿಲು ತೆರೆದನು. ಬಾಗಿಲ 
ಮುಂದೆ ಹೊಸ್ಲಿಲದ ಮೇಲೆ ಕೈಚಾಚಿ ಬಿದ್ದಿದ್ದ ತನ್ನ 
ಉಪಪತ್ನಿಯನ್ನು ಕಂಡನು. 28 ಆಗ ಲೇವಿಯು ಅವಳಿಗೆ, 
"ಏಳು, ಹೋಗೋಣ'' ಎಂದು ಎಬ್ಬಿಸಿದನು. ಆದರೆ 
ಅವಳು ಉತ್ತರ ಕೊಡಲಿಲ್ಲ. ಅವಳು ಸತ್ತುಹೋಗಿದ್ದಳು. 

ಆ ಲೇವಿಯು, ಅವಳನ್ನು ತನ್ನ ಕತ್ತೆಯ ಮೇಲೆ ಹೇರಿ 
ಕೊಂಡು ಮನೆಗೆ ಹೋದನು. ಅವನು ಮನೆಗೆ ಬಂದ 


350 


ಮೇಲೆ ಒಂದು ಕತ್ತಿಯನ್ನು ತೆಗೆದುಕೊಂಡು ತನ್ನ ಉಪ 
ಪತ್ನಿಯನ್ನು ಹನ್ನೆರಡು ಹೋಳಾಗಿ ಕತ್ತರಿಸಿದನು. 
ಆಮೇಲೆ ಅವನು ಆ ಸ್ತ್ರೀಯ ದೇಹದ ಹನ್ನೆರಡು 
ಹೋಳುಗಳನ್ನು ಇಸ್ರೇಲರು ವಾಸ ಮಾಡುವ ಎಲ್ಲ 
ಪ್ರದೇಶಗಳಿಗೆ ಕಳುಹಿಸಿಕೊಟ್ಟನು. *'ಇದನ್ನು ನೋಡಿದ 
ಪ್ರತಿಯೊಬ್ಬರು, ""ಈ ಮುಂಚೆ ಇಸ್ರೇಲಿನಲ್ಲಿ ಇಂಥದ್ದು 
ಆಗಿಲ್ಲ. ನಾವು ಈಜಿಷ್ಟಿನಿಂದ ಹೊರಬಂದಾಗಿನಿಂದ 
ಇಂಥದನ್ನು ನೋಡಿಲ್ಲ. ಇದಕ್ಕೆ ತಕ್ಕ ಕ್ರಮ ಕೈಗೊಳ್ಳುವುದು 
ಅವಶ್ಯವಾಗಿದೆ” ಎಂದು ಅಂದುಕೊಂಡರು. 


ಇಸ್ರೇಲರಿಗೂ ಮತ್ತು ಬೆನ್ಯಾಮೀನ್ಯರಿಗೂ ಯುದ್ಧ 
20 ಇಸ್ರೇಲಿನ ಜನರೆಲ್ಲರೂ ಒಟ್ಟಗೂಡಿದರು. 
ಮಿಚ್ಛೆ ನಗರದಲ್ಲಿ ಯೆಹೋವನ ಎದುರಿಗೆ 
ನಿಲ್ಲುವುದಕ್ಕಾಗಿ ಅವರು ಒಂದು ಕಡೆ ಸೇರಿದ್ದರು. 
ಇಸ್ರೇಲಿನ ಎಲ್ಲ ಕಡೆಯಿಂದಲೂ ಜನರು ಬಂದರು. 
ಗಿಲ್ಯಾದಿನಲ್ಲಿದ್ದ ಇಸ್ರೇಲರು ಸಹ ಅಲ್ಲಿ ಬಂದಿದ್ದರು. 
2ಇಸ್ರೇಲಿನ ಎಲ್ಲ ಕುಲಾಧಿಪತಿಗಳು ಅಲ್ಲಿದ್ದರು. ಅವರು 
ದೈವಭಕ್ತರ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದ್ದರು. 
ಯುದ್ಧ ಸನ್ನದ್ಧರಾದ ನಾಲ್ಕು ಲಕ್ಷ ಜನರು ಅಲ್ಲಿದ್ದರು. 
'ಮಿಚ್ಛೆಯಲ್ಲಿ ಎಲ್ಲಾ ಇಸ್ರೇಲರು ಒಟ್ಟುಗೂಡುತ್ತಿದ್ದಾರೆ 
ಎಂಬ ಸಮಾಚಾರ ಬೆನ್ಯಾಮೀನ್ಯರಿಗೆ ತಿಳಿಯಿತು. 
ಇಸ್ರೇಲರು, ""ಈ ಭಯಾನಕಕೃತ್ಯ ಹೇಗೆ ನಡೆಯಿತು 
ಎಂಬುದನ್ನು ನಮಗೆ ಹೇಳು''ಎಂದು ಕೇಳಿದರು. 

"ಆಗ, ಕೊಲೆಗೀಡಾದ ಆ ಸ್ತ್ರೀಯ ಗಂಡನು ನಡೆದ ಕಥೆ 
ಯನ್ನು ಹೇಳಿದನು. ಅವನು, ""ನಾನೂ ನನ್ನ ದಾಸಿಯೂ 
ಬೆನ್ಯಾಮೀನ್ಯರ ಪ್ರದೇಶವಾದ ಗಿಬೆಯ ನಗರಕ್ಕೆ 
ಬಂದೆವು. ಅಲ್ಲಿ ಆ ರಾತ್ರಿ ಇಳಿದುಕೊಂಡೆವು. *ಆದರೆ 
ರಾತ್ರಿ, ಸಮಯದಲ್ಲಿ ಗಿಬೆಯ ನಗರದ ಮುಖಂಡರು 
ಬಂದು ನಾವು ಇಳಿದುಕೊಂಡ ಮನೆಗೆ ಮುತ್ತಿಗೆ ಹಾಕಿ 
ದರು. ಅವರು ನನ್ನನ್ನು ಕೊಲ್ಲಬೇಕೆಂದಿದ್ದರು. ಅವರು 
ನನ್ನ ದಾಸಿಯ ಮೇಲೆ ಬಲಾತ್ಕಾರ ಮಾಡಿದರು; ಆಗ 
ಅವಳು ಸತ್ತುಹೋದಳು. ಬಳಿಕ ನಾನು ನನ್ನ ದಾಸಿಯ 
ದೇಹವನ್ನು ತುಂಡುತುಂಡಾಗಿ ಕತ್ತರಿಸಿ ಇಸ್ರೇಲರ 
ಪ್ರತಿಯೊಂದು ಕುಲಕ್ಕೂ ಒಂದು ತುಂಡನ್ನು ಕಳುಹಿಸಿದೆ. 
ಹೀಗೆ ನಾವು ಪಡೆದುಕೊಂಡ ಪ್ರದೇಶಗಳಿಗೆ ಹನ್ನೆರಹು 
ತುಂಡುಗಳನ್ನು ಕಳುಹಿಸಿದೆ. ಇಸ್ರೇಲಿನಲ್ಲಿ ಬೆನ್ಯಾ 
ಮೀನ್ಯರು ಇಂಥ ಭಯಾನಕ ಕೃತ್ಯವನ್ನು ಮಾಡಿದ್ದಕ್ಕಾಗಿ 
ನಾನು ಇದನ್ನು ಮಾಡಿದೆ. "ಈಗ ಇಸ್ರೇಲಿನ ಜನರಾದ 
ನೀವೆಲ್ಲರು ಮಾತನಾಡಿರಿ. ನಾವು ಏನು ಮಾಡ 
ಬೇಕೆಂಬುದರ ಬಗ್ಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿರಿ'' 
ಎಂದು ಕೇಳಿದನು. 

ಆಗ ಎಲ್ಲಾ ಜನರು ಏಕಕಾಲದಲ್ಲಿ ಎದ್ದುನಿಂತರು. 
ಅವರೆಲ್ಲರು ಒಟ್ಟಾಗಿ, ""ನಮ್ಮಲ್ಲಿ ಯಾರೂ ನಮ್ಮ ಸ್ಥಳ 


351 


ಗಳಿಗೆ ಹಿಂದಿರುಗಿ ಹೋಗುವುದಿಲ್ಲ. ನಮ್ಮಲ್ಲಿ ಒಬ್ಬ 
ನಾದರೂ ತನ್ನ ಮನೆಗೆ ಹಿಂದಿರುಗಿ ಹೋಗುವುದಿಲ್ಲ. 
*ಈಗ ಗಿಬೆಯ ನಗರದ ಬಗ್ಗೆ ನಾವು ಚೀಟುಹಾಕೋಣ. 
ಆ ಜನರಿಗೆ ಏನು ಮಾಹಬೇಕೆಂಬುದನ್ನು ದೇವರೇ 
ನಮಗೆ ತೋರಿಸಿಕೊಡಲಿ. ನಾವು ಇಸ್ರೇಲಿನ ಎಲ್ಲ 
ಕುಲಗಳಲ್ಲಿ ಪ್ರತಿ ನೂರು ಮಂದಿಗೆ ಹತ್ತು ಮಂದಿಯನ್ನು 
ಆರಿಸಿಕೊಳ್ಳೋಣ. ಪ್ರತಿ ಸಾವಿರ ಮಂದಿಗೆ ನೂರು 
ಮಂದಿಯನ್ನು ಆರಿಸಿಕೊಳ್ಳೋಣ. ಪ್ರತಿ ಹತ್ತು ಸಾವಿರ 
ಮಂದಿಗೆ ಒಂದು ಸಾವಿರ ಮಂದಿಯನ್ನು ಆರಿಸಿ 
ಕೊಳ್ಳೋಣ. ಹೀಗೆ ನಾವು ಆರಿಸಿಕೊಂಡ ಜನರು ಸೈನ್ಯಕ್ಕೆ 
ಆಹಾರ ಸರಬರಾಜು ಮಾಡಲಿ. ಆಮೇಲೆ ಬೆನ್ಯಾಮೀನ್ಯರ 
ಪ್ರದೇಶದಲ್ಲಿರುವ ಗಿಬೆಯಕ್ಕೆ ಸೈನ್ಯ ಕಳುಹಿಸೋಣ. 
ಇಸ್ರೇಲರಿಗೆ ಹೀಗೆ ನಿಂದೆಗೆ ಗುರಿಮಾಡಿದ ದುಷ್ಕರ್ಮಿ 
ಗಳಿಗೆ ತಕ್ಕ ಶಿಕ್ಷೆ ದೊರಕಲಿ'' ಎಂದು ಹೇಳಿದರು. 

!!ಇಸ್ರ್ರೇಲಿನ ಎಲ್ಲಾ ಜನರು ಗಿಬೆಯದಲ್ಲಿ ಸೇರಿದರು. 
ಅವರು ಏನು ಮಾಡಬೇಕೆಂಬುದನ್ನು ಒಮ್ಮತದಿಂದ 
ನಿರ್ಧರಿಸಿದರು. ಇಸ್ರೇಲ್‌ ಕುಲದವರು ಬೆನ್ಯಾಮೀನ್‌ 
ಕುಲದವರಿಗೆ ಒಂದು ಸಂದೇಶವನ್ನು ದೂತನ ಮೂಲಕ 
ಕಳುಹಿಸಿದರು. ಆ ಸಂದೇಶ ಹೀಗಿತ್ತು: ""ನಿಮ್ಮವರಾದ 
ಕೆಲವು ಜನರು ಮಾಡಿದ ಈ ದುಷ್ಕತ್ಯದ ಬಗ್ಗೆ ಏನು ಹೇಳು 
ತ್ತೀರಿ. "ಆ ನೀಚರನ್ನು ಗಿಬೆಯದಿಂದ ನಮ್ಮಲ್ಲಿಗೆ ಕಳುಹಿ 
ಸಿಕೊಡಿ; ಅವರನ್ನು ನಮಗೆ ಒಪ್ಪಿಸಿರಿ. ನಾವು ಅವರನ್ನು 
ಕೊಲ್ಲಬೇಕು; ಇಸ್ರೇಲರ ಮಧ್ಯದಲ್ಲಿರುವ ಈ ಪಾಪಿ 
ಗಳನ್ನು ನಿರ್ಮೂಲ ಮಾಡಬೇಕು.'' 

ಆದರೆ ಬೆನ್ಯಾಮೀನ್ಯರು ತಮ್ಮ ಬಂಧುಗಳಾದ 
ಇಸ್ರೇಲರ ಸಂದೇಶವನ್ನು ಕೇಳಲಿಲ್ಲ. '“ ಬೆನ್ಯಾಮೀನ್ಯರು 
ತಮ್ಮ ನಗರಗಳನ್ನು ಬಿಟ್ಟು ಇಸ್ರೇಲಿನ ಬೇರೆ ಕುಲಗಳ 
ಜನರೊಂದಿಗೆ ಯುದ್ಧಮಾಡಲು ಗಿಬೆಯ ನಗರಕ್ಕೆ 
ಹೋದರು. '5ಬೆನ್ಯಾಮೀನ್‌ ಕುಲದವರು ಇಪ್ಪತ್ತಾರು 
ಸಾವಿರ ಸೈನಿಕರನ್ನು ಒಟ್ಟುಗೂಡಿಸಿದರು. ಆ ಸೈನಿಕರೆಲ್ಲರು 
ಯುದ್ಧದ ತರಬೇತಿಯನ್ನು ಪಡೆದವರಾಗಿದ್ದರು. ಗಿಬೆಯ 
ನಗರದಲ್ಲಿಯೂ ಏಳುನೂರು ಜನರು ತರಬೇತಿ ಪಡೆದ 
ಸೈನಿಕರಾಗಿದ್ದರು. ಇದಲ್ಲದೆ ಎಡಚರಾಗಿದ್ದ ಏಳು 
ನೂರು ಮಂದಿ ಸೈನಿಕರು ಸಹ ಅಲ್ಲಿದ್ದರು. ಅವರು ಸಹ 
ತರಬೇತಿ ಪಡೆದವರಾಗಿದ್ದರು. ಅವರಲ್ಲಿ ಪ್ರತಿಯೊಬ್ಬನೂ 
ಕೂದಲೆಳೆಯಷ್ಟೂ ಗುರಿತಪ್ಪದೆ ಕವಣೆಯನ್ನು ಹೊಡೆ 
ಯುವದರಲ್ಲಿ ನಿಪುಣನಾಗಿದ್ದನು. 

!'ಬೆನ್ಯಾಮೀನ್ಯರನ್ನು ಬಿಟ್ಟು ಉಳಿದೆಲ್ಲ ಇಸ್ರೇಲ್‌ 
ಕುಲಗಳವರು ಸೇರಿದ್ದರು. ಅವರಲ್ಲಿ ನಾಲ್ಕು ಲಕ್ಷ ಸೈನಿಕರಿ 
ದ್ದರು. ಈ ನಾಲ್ಕು ಲಕ್ಷ ಜನರ ಹತ್ತಿರ ಕತ್ತಿಗಳಿದ್ದವು. ಅವ 
ರಲ್ಲಿ ಪ್ರತಿಯೊಬ್ಬನು ತರಬೇತಿ ಪಡೆದ ಸೈನಿಕನಾಗಿದ್ದನು. 
18 ಇಸ್ರೇಲಿನ ಜನರು ಬೇತೇಲಿಗೆ ಹೋದರು. ಬೇತೇಲಿ 
ನಲ್ಲಿ ಅವರು ""ಯಾವ ಕುಲದವರು ಮೊದಲು 





ನ್ಯಾಯಸ್ಥಾಪಕರು 20:9-28 


ಬೆನ್ಯಾಮೀನ್ಯರ ಮೇಲೆ ದಾಳಿ ಮಾಡಬೇಕು'' ಎಂದು 
ಯೆಹೋವನನ್ನು ಕೇಳಿದರು. 

ಅದಕ್ಕೆ ಯೆಹೋವನು, ""ಯೆಹೂದ ಕುಲದವರು 
ಮೊದಲು ಹೋಗಬೇಕು'' ಎಂದು ಉತ್ತರಿಸಿದನು. 

ಮರುದಿನ ಬೆಳಿಗ್ಗೆ ಇಸ್ರೇಲರು ಎದ್ದು ಗಿಬೆಯ 
ನಗರದ ಹತ್ತಿರ ಪಾಳೆಯ ಮಾಡಿಕೊಂಡರು. ೫ಇಸ್ರೇಲರ 
ಸೈನ್ಯವು ಬೆನ್ಯಾಮೀನ್ಯರ ಸೈನ್ಯದೊಂದಿಗೆ ಯುದ್ಧಮಾಡಲು 
ಹೋಯಿತು. ಗಿಬೆಯದಲ್ಲಿ ಇಸ್ರೇಲರ ಸೈನ್ಯವು 
ಬೆನ್ಯಾಮೀನ್ಯರ ಸೈನ್ಯದೊಂದಿಗೆ ಯುದ್ಧಮಾಡಲು ಸಿದ್ಧ 
ವಾಯಿತು.?'ಆಗ ಬೆನ್ಯಾಮೀನ್ಯರ ಸೈನ್ಯವು ಗಿಬೆಯ ನಗರ 
ದಿಂದ ಹೊರಗೆ ಬಂದಿತು. ಆ ದಿನದ ಯುದ್ಧದಲ್ಲಿ ಬೆನ್ಯಾ 
ಮೀನ್ಯರ ಸೈನ್ಯವು ಇಸ್ರೇಲ್‌ ಸೈನ್ಯದ ಇಪ್ಪತ್ತೆರಡು ಸಾವಿರ 
ಜನರನ್ನು ಕೊಂದುಹಾಕಿತು. *ಇಸ್ರೇಲರು ಯೆಹೋ 
ವನ ಬಳಿಗೆ ಹೋಗಿ ಸಾಯಂಕಾಲದವರೆಗೂ ಮೊರೆ 
ಯಿಟ್ಟರು. ""ನಾವು ಮತ್ತೆ ಬೆನ್ಯಾಮೀನ್ಯರೊಡನೆ ಯುದ್ಧ 
ಮಾಡಲು ಹೋಗ ಬೇಕೇ? ಅವರು ನಮ್ಮ ಬಂಧುಗಳು'' 
ಎಂದು ಅವರು ಯೆಹೋವನನ್ನು ಕೇಳಿದರು. 

ಅದಕ್ಕೆ ಯೆಹೋವನು, ""ಹೋಗಿರಿ, ಅವರ ವಿರುದ್ಧ 
ಯುದ್ಧಮಾಡಿರಿ'' ಎಂದು ಉತ್ತರಿಸಿದನು. ಇಸ್ರೇಲರು 
ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿದರು. ಮೊದಲನೇ 
ದಿನದಂತೆ ಅವರು ಮತ್ತೊಮ್ಮೆ ಯುದ್ಧಕ್ಕೆ ಹೋದರು. 

ಆಗ ಇಸ್ರೇಲರ ಸೈನ್ಯವು ಬೆನ್ಯಾಮೀನ್ಯರ ಸೈನ್ಯದ 
ಹತ್ತಿರಕ್ಕೆ ಬಂದಿತು. ಇದು ಯುದ್ದದ ಎರಡನೆಯ ದಿನ 
ವಾಗಿತ್ತು ಎರಡನೆಯ ದಿನವೂ ಬೆನ್ಯಾಮೀನ್ಯರ ಸೈನ್ಯವು 
ಇಸ್ರೇಲರ ಸೈನ್ಯದ ಮೇಲೆ ದಾಳಿಮಾಡಲು ಗಿಬೆಯ 
ಪಟ್ಟಣದಿಂದ ಹೊರಗೆ ಬಂತು. ಈ ಸಲ ಬೆನ್ಯಾಮೀನ್ಯರ 
ಸೈನ್ಯವು ಇಸ್ರೇಲರ ಹದಿನೆಂಟು ಸಾವಿರ ಜನರನ್ನು 
ಕೊಂದುಹಾಕಿತು. ಇಸ್ರೇಲ್‌ ಸೈನ್ಯದ ಆ ಜನರೆಲ್ಲಾ 
ತರಬೇತಿ ಪಡೆದ ಸೈನಿಕರಾಗಿದ್ದರು. 

26ಆಗ ಇಸ್ರೇಲಿನ ಜನರೆಲ್ಲರು ಬೇತೇಲಿಗೆ ಹೋದರು. 
ಅಲಿ ಅವರು ಕುಳಿತುಕೊಂಡು ಯೆಹೋವನಿಗೆ ಮೊರೆ 
ಯಿಟ್ಟರು. ಅವರು ಸಾಯಂಕಾಲದವರೆಗೆ ಏನೂ 
ತಿನ್ನಲಿಲ್ಲ. ಇದಲ್ಲದೆ ಅವರು ಯೆಹೋವನಿಗೆ 
ಸರ್ವಾಂಗಹೋಮಗಳನ್ನೂ ಸಮಾಧಾನ ಯಜ್ಞಗಳನ್ನೂ 
ಸಮರ್ಪಿಸಿದರು. 

2ಇಸ್ರೇಲರು ಯೆಹೋವನಿಗೆ ಒಂದು ಪ್ರಶ್ನೆಯನ್ನು 
ಕೇಳಿದರು. (ಆ ಕಾಲದಲ್ಲಿ ಯೆಹೋವನ ಒಡಂ 
ಬಡಿಕೆಯ ಪೆಟ್ಟೆಗೆಯು ಬೇತೇಲಿನಲ್ಲಿತ್ತು. 28 ನೆ” 
ಹಾಸನು ಅಲ್ಲಿ ದೇವರಸೇವೆ ಮಾಡುವ ಯಾಜಕನಾಗಿ 
ದ್ದನು. ಫೀನೆಹಾಸನು ಎಲ್ಲಾಜಾರನ ಮಗನಾಗಿದ್ದನು. 
ಎಲ್ಲಾಜಾರನು ಆರೋನನ ಮಗನಾಗಿದ್ದನು.) ಇಸ್ರೇ 
ಲರು, ""ಬೆನ್ಯಾಮೀನ್ಯರು ನಮ್ಮ ಬಂಧುಗಳು. ನಾವು 
ಅವರ ವಿರುದ್ಧ ಯುದ್ಧ ಮಾಡುವುದಕ್ಕೆ ಮತ್ತೆ ಹೋಗ 





ನ್ಯಾಯಸ್ಥಾಪಕರು 20:29-47 


ಬೇಕೇ? ಅಥವಾ ನಾವು ಯುದ್ಧ ಮಾಡುವುದನ್ನು ನಿಲ್ಲಿಸಿ 
ಬಿಡಬೇಕೇ?'' ಎಂದು ಯೆಹೋವನನ್ನು ಕೇಳಿದರು. 

""ಹೋಗಿರಿ, ನಾಳೆ ಅವರನ್ನು ಸೋಲಿಸಲು ನಾನು 
ನಿಮಗೆ ಸಹಾಯ ಮಾಡುತ್ತೇನೆ'' ಎಂದು ಯೆಹೋವನು 
ಉತ್ತರಕೊಟ್ಟನು. 

ಆಗ ಇಸ್ರೇಲಿನ ಸೈನಿಕರು ಕೆಲವರನ್ನು ಗಿಬೆಯದ 
ಸುತ್ತಲೂ ಅಡಗಿಸಿಟ್ಟರು. ಇಸ್ರೇಲಿನ ಸೈನಿಕರು 
ಮೂರನೆಯ ದಿನ ಗಿಬೆಯ ನಗರದವರ ವಿರುದ್ಧ 
ಯುದ್ಧಮಾಡಲು ಹೋದರು. ಅವರು ಮುಂಚಿನಂತೆ 
ಯುದ್ಧಕ್ಕೆ ಸಿದ್ಧರಾದರು. 3! ಬೆನ್ಯಾಮೀನ್ಯರ ಸೈನ್ಯವು 
ಇಸ್ರೇಲರ ಸೈನ್ಯದೊಂದಿಗೆ ಯುದ್ಧಮಾಡಲು ಗಿಬೆಯ 
ನಗರದಿಂದ ಹೊರಗೆ ಬಂದಿತು. ಇಸ್ರೇಲಿನ ಸೈನಿಕರು 
ಹಿಮ್ಮೆಟ್ಟಿದರು; ಬೆನ್ಯಾಮೀನ್ಯರು ಅವರನ್ನು ಬೆನ್ನಟ್ಟಿದರು. 
ಈ ರೀತಿ ಬೆನ್ಯಾಮೀನ್ಯರ ಸೈನ್ಯವು ನಗರವನ್ನು ಬಿಟ್ಟು 
ಬಹಳ ದೂರಹೋಗುವಂತೆ ಮಾಡಿದರು. 

ಬೆನ್ಯಾಮೀನ್ಯರ ಸೈನಿಕರು ಮುಂಚಿನಂತೆ ಕೆಲವು ಜನ 
ಇಸ್ರೇಲಿ ಸೈನಿಕರನ್ನು ಕೊಲ್ಲಲು ಆರಂಭಿಸಿದರು. ಅವರು 
ಸುಮಾರು ಮೂವತ್ತು ಜನ ಇಸ್ರೇಲರನ್ನು ಕೊಂದರು. 
ಅವರಲ್ಲಿ ಕೆಲವರನ್ನು ಹೊಲಗಳಲ್ಲಿ ಕೊಂದರು. ಒಂದು 
ದಾರಿ ಬೇತೇಲ್‌ ನಗರಕ್ಕೆ ಹೋಗುತ್ತಿತ್ತು ಇನ್ನೊಂದು 
ದಾರಿ ಗಿಬೆಯಕ್ಕೆ ಹೋಗುತ್ತಿತ್ತು. 32 ಬೆನ್ಯಾಮೀನ್ಯರು, 
"ಮುಂಚಿನಂತೆ ನಾವು ಗೆಲ್ಲುತ್ತಿದ್ದೇವೆ'' ಎಂದು 
ಭಾವಿಸಿದ್ದರು. 

ಇಸ್ರೇಲಿನ ಜನರು ಓಡಿಹೋಗುತ್ತಿದ್ದರು. ಆದರೆ 
ಇದೊಂದು ತಂತ್ರವಾಗಿತ್ತು ಅವರು ಬೆನ್ಯಾಮೀನ್ಯರನ್ನು 
ನಗರದಿಂದ ಬಹುದೂರ ಕರೆದುಕೊಂಡು ಹೋಗ 
ಬೇಕೆಂದಿದ್ದರು. *ಆದುದರಿಂದ ಎಲ್ಲರೂ ಓಡಿ 
ಹೋದರು. ಅವರು ಬಾಳ್‌ತಾಮರ್‌ ಎಂಬ ಸ್ಥಳದಲ್ಲಿ 
ನಂತರು. ಇಸ್ರೇಲಿನ ಕೆಲವು ಜನರು ಗಿಬೆಯದ 
ಪಶ್ಚಿಮದಲ್ಲಿ ಅಡಗಿಕೊಂಡಿದ್ದರು. ಅವರು ತಾವು 
ಅಡಗಿದ್ದ ಸ್ಥಳಗಳಿಂದ ಓಡಿಹೋಗಿ ಗಿಬೆಯದ ಮೇಲೆ 
ದಾಳಿ ಮಾಡಿದರು. ಇಸ್ರೇಲಿನ ಹತ್ತು ಸಾವಿರ ಸೈನಿಕರು 
ಅಂದರೆ ತರಬೇತಿ ಪಡೆದ ಸೈನಿಕರು ಗಿಬೆಯ ನಗರದ 
ಮೇಲೆ ದಾಳಿ ಮಾಡಿದರು. ಘೋರವಾದ ಯುದ್ಧ ನಡೆ 
ಯಿತು. ಆದರೆ ಇಂಥ ಭೀಕರ ಪರಿಸ್ಥಿತಿ ಉಂಟಾಗ 
ಬಹುದೆಂಬುದು ಬೆನ್ಯಾಮೀನ್ಯರಿಗೆ ತಿಳಿದಿರಲಿಲ್ಲ. 

ಯೆಹೋವನು ಇಸ್ರೇಲಿನ ಸೈನ್ಯದಿಂದ ಬೆನ್ಯಾ 
ಮೀನ್ಯರ ಸೈನ್ಯವನ್ನು ಸೋಲಿಸಿದನು. ಆ ದಿನ ಇಸ್ರೇಲಿ 
ಸೈನಿಕರು ಬೆನ್ಯಾಮೀನ್ಯರ ಇಪ್ಪತೈದು ಸಾವಿರದ ನೂರು 
ಸೈನಿಕರನ್ನು ಕೊಂದುಹಾಕಿದರು. ಆ ಸೈನಿಕರೆಲ್ಲಾ 
ಯುದ್ಧದ ತರಬೇತಿ ಪಡೆದವರಾಗಿದ್ದರು. 36ತ್ರಾವು 
ಸೋತುಹೋದೆವೆಂಬುದು ಬೆನ್ಯಾಮೀನ್ಯರಿಗೆ ಆಗ 
ತಿಳಿಯಿತು. 


352 


ಇಸ್ರೇಲರ ಸೈನಿಕರು ಹಿಮ್ಮೆಟ್ಟಿದ್ದರು. ಗಿಬೆಯದ ಹತ್ತಿರ 
ಅಡಗಿಕೊಂಡಿದ್ದ ತಮ್ಮ ಜನರು ಹಠಾತ್‌ ದಾಳಿ 
ಮಾಡುವರೆಂದು ನಂಬಿ ಅವರು ಹಿಮ್ಮೆಟ್ಟಿದ್ದರು. 37 ಆಗೆ 
ಅಡಗಿಕೊಂಡಿದ್ದ ಜನರು ಗಿಬೆಯದ ನಗರಕ್ಕೆ ನುಗ್ಗಿದರು. 
ಅವರು ನಗರದ ಎಲ್ಲ ಕಡೆಗೂ ಹರಡಿ ಎಲ್ಲರನ್ನು ತಮ್ಮ 
ಕತ್ತಿಗಳಿಂದ ಕೊಂದುಹಾಕಿದರು. *ಇಸ್ರೇಲರು ಅಡಗಿ 
ಕೊಂಡಿದ್ದ ಜನರಿಗೆ ಒಂದು ಸಂಕೇತ ಕೊಡಬೇಕೆಂದು 
ತಿಳಿಸಿದ್ದರು. ಅಡಗಿಕೊಂಡಿದ್ದವರು ಬೆಂಕಿಹಚ್ಚಿ ಆಕಾಶಕ್ಕೆ 
ಹೊಗೆ ಏರುವಂತೆ ಮಾಡುವುದೇ ಆ ಸಂಕೇತ. 

3-1 ವ್ಯಾಮೀನ್ಯರ ಸೈನಿಕರು ಸುಮಾರು ಮೂವತ್ತು 
ಜನ ಇಸ್ರೇಲಿ ಸೈನಿಕರನ್ನು ಕೊಂದುಹಾಕಿದ್ದರು. ಆದು 
ದರಿಂದ ಬೆನ್ಯಾಮೀನ್ಯರು, ""ನಾವು ಮುಂಚಿನಂತೆ ಗೆಲ್ಲು 
ತ್ತಿದ್ದೇವೆ'' ಎಂದು ಭಾವಿಸಿದ್ದರು. ಆಗ ನಗರದಿಂದ 
ಹೊಗೆಯು ಸ್ತಂಭದೋಪಾದಿಯಲ್ಲಿ ಮೇಲೇರುತ್ತಿತ್ತು 
ಬೆನ್ಯಾಮೀನ್ಯರು ಹಿಂತಿರುಗಿ ನೋಡಿದಾಗ ಅವರಿಗೆ 
ಹೊಗೆ ಕಾಣಿಸಿತು. ಇಡೀ ನಗರವು ಉರಿಯುತ್ತಿತ್ತು ಆಗ 
ಇಸ್ರೇಲರ ಸೈನಿಕರು ಓಡಿಹೋಗುವುದನ್ನು ನಿಲ್ಲಿಸಿ ಯುದ್ಧ 
ಮಾಡುವುದಕ್ಕೆ ಪ್ರಾರಂಭಿಸಿದರು. ಬೆನ್ಯಾಮೀನ್ಯರು 
ಅಂಜಿದರು. ಎಂಥ ಭಯಾನಕ ಪರಿಸ್ಥಿತಿ ಉಂಟಾಗಿದೆ 
ಎಂಬುದು ಈಗ ಅವರಿಗೆ ಗೊತ್ತಾಯಿತು. 

“ಬೆನ್ಯಾಮೀನ್ಯರ ಸೈನಿಕರು ಇಸ್ರೇಲ್‌ ಸೈನಿಕರಿಂದ 
ತಪ್ಪಿಸಿಕೊಂಡು ಓಡತೊಡಗಿದರು. ಅವರು ಮರು 
ಭೂಮಿಯ ಕಡೆಗೆ ಓಡಿದರು. ಆದರೆ ಯುದ್ಧದಿಂದ ತಪ್ಪಿಸಿ 
ಕೊಳ್ಳುವುದು ಅವರಿಂದ ಆಗಲಿಲ್ಲ. ನಗರಗಳಿಂದ 
ಇಸ್ರೇಲರು ಹೊರಬಂದು ಅವರನ್ನು ಕೊಂದರು. 
“3 ಇಸ್ರೇಲರು ಬೆನ್ಯಾಮೀನ್ಯರನ್ನು ಮುತ್ತಿ ಅವರನ್ನು ಅಟ್ಟಿ 
ಕೊಂಡು ಹೋದರು. ಅವರನ್ನು ವಿಶ್ರಾಂತಿ ಪಡೆಯಲು 
ಬಿಡಲಿಲ್ಲ. ಅವರನ್ನು ಗಿಬೆಯದ ಪೂರ್ವಪ್ರದೇಶದಲ್ಲಿ 
ಸೋಲಿಸಿದರು. “ಬೆನ್ಯಾಮೀನ್ಯರ ಹದಿನೆಂಟುಸಾವಿರ 
ಮಂದಿ ಶೂರ ಸೈನಿಕರು ಕೊಲೆಗೀಡಾದರು. 

ಬಬೆನ್ಯಾಮೀನ್ಯರ ಸೈನಿಕರು ಹಿಂತಿರುಗಿ ಮರು 
ಭೂಮಿಯ ಕಡೆಗೆ ಓಡಿದರು. ಅವರು ರಿಮ್ಮೋನ್‌ 
ಗಿರಿಯ ಕಡೆಗೆ ಓಡಿಹೋದರು. ಆದರೆ ಇಸ್ರೇಲಿ ಸೈನಿಕರು 
ದಾರಿಯ ಉದ್ದಕ್ಕೂ ಐದು ಸಾವಿರ ಬೆನ್ಯಾಮೀನ್‌ ಸೈನಿಕ 
ರನ್ನು ಕೊಂದುಹಾಕಿದರು. ಅವರು ಬೆನ್ಯಾಮೀನ್ಯರನ್ನು 
ಬೆನ್ನಟ್ಟುತ್ತಲೇ ಇದ್ದರು. ಅವರನ್ನು ಗಿದೋಮಿನವರೆಗೆ 
ಬೆನ್ನಟ್ಟಕೊಂಡು ಹೋದರು. ಅಲ್ಲಿ ಇಸ್ರೇಲ್‌ ಸೈನಿಕರು 
ಇನ್ನೂ ಎರಹು ಸಾವಿರ ಜನ ಬೆನ್ಯಾಮೀನ್ಯರನ್ನು ಕೊಂದು 
ಹಾಕಿದರು. 

46ಆ ದಿನ ಬೆನ್ಯಾಮೀನ್ಯರ ಇಪ್ಪತ್ತೈದು ಸಾವಿರ ಜನ 
ಸೈನಿಕರು ಕೊಲ್ಲಲ್ಪಟ್ಟರು. ಅವರೆಲ್ಲರೂ ಕೈಯಲ್ಲಿ ಖಡ್ಗ 
ಹಿಡಿದು ಬಹಳ ಶೂರತನದಿಂದ ಯುದ್ಧ ಮಾಡಿದರು. 
ಆದರೆ ಬೆನ್ಯಾಮೀನ್ಯರ ಆರುನೂರು ಜನರು ತಪ್ಪಿಸಿ 





353 


ಕೊಂಡು ಮರುಭೂಮಿಗೆ ಓಡಿಹೋದರು. ಅವರು 
ರಿಮ್ಮೋನ್‌ ಗಿರಿ ಎಂಬ ಸ್ಥಳಕ್ಕೆ ಓಡಿಹೋದರು. ಅಲ್ಲಿ 
ಅವರು ನಾಲ್ಕು ತಿಂಗಳುಗಳವರೆಗೆ ಇದ್ದರು. “ಇಸ್ರೇಲರು 
ಬೆನ್ಯಾಮೀನ್ಯರ ಪ್ರದೇಶಕ್ಕೆ ಹಿಂತಿರುಗಿ ಹೋದರು. 
ಅವರು ಹೋದ ಪ್ರತಿಯೊಂದು ನಗರದಲ್ಲಿ ಅವರ ಎಲ್ಲ 
ಪಶುಗಳನ್ನು ಸಹ ಕೊಂದರು. ತಮ್ಮ ಕಣ್ಣಿಗೆ ಬಿದ್ದ ಎಲ್ಲ 
ವನ್ನೂ ಅವರು ನಾಶ ಮಾಡಿದರು. ಅವರು ಹೋದ 
ಪ್ರತಿಯೊಂದು ನಗರವನ್ನು ಸುಟ್ಟುಹಾಕಿದರು. 


ಬೆನ್ಯಾಮೀನ್ಯರಿಗೆ ಹೆಂಡಂದಿರನ್ನು ದೊರಕಿಸಿದ್ದು 
ಗ 1 ಮಿಚ್ಚೆಯಲ್ಲಿ ಇಸ್ರೇಲಿನ ಜನರು ಒಂದು ಪ್ರತಿಜ್ಞೆ 
ಯನ್ನು ಮಾಡಿದ್ದರು. ""ನಮ್ಮಲ್ಲಿ ಯಾರೂ 

ನಮ್ಮ ಹೆಣ್ಣು ಮಕ್ಕಳನ್ನು ಬೆನ್ಯಾಮೀನ್ಯರಿಗೆ ಮದುವೆ 
ಮಾಡಿ ಕೊಡುವುದಿಲ್ಲ'' ಎಂಬುದೇ ಆ ಪ್ರತಿಜ್ಞೆ, 

2ಇಸ್ರೇಲರು ಬೇತೇಲ ನಗರಕ್ಕೆ ಹೋದರು. ಅಲ್ಲಿ 
ಅವರು ಸಾಯಂಕಾಲದವರೆಗೆ ದೇವರ ಮುಂದೆ ಕುಳಿತು 
ಕೊಂಡರು. ಅಲ್ಲಿ ಕುಳಿತುಕೊಂಡು ಅವರು ಗಟ್ಟಿಯಾಗಿ 
ಅತ್ತರು. *ಅವರು ದೇವರಿಗೆ, " ಯೆಹೋವನೇ, ನೀನು 
ಇಸ್ರೇಲರ ದೇವರು. ನಮಗೆ ಇಂಥ ಭಯಾನಕ ಪರಿಸ್ಥಿತಿ 
ಏಕೆ ಉಂಟಾಯಿತು? ಇಸ್ರೇಲಿನ ಒಂದು ಕುಲವು 
ನಾಶವಾಯಿತಲ್ಲಾ?'' ಎಂದು ಮೊರೆಯಿಟ್ಟರು. 

ಮರುದಿನ ಬೆಳಿಗ್ಗೆ ಅವರು ಒಂದು ಯಜ್ಞವೇದಿಕೆ 
ಯನ್ನು ಕಟ್ಟಿದರು. ಅವರು ಆ ಯಜ್ಞವೇದಿಕೆಯ ಮೇಲೆ 
ಸರ್ವಾಂಗಹೋಮಗಳನ್ನು, ಸಮಾಧಾನಯಜ್ಞಗಳನ್ನು 
ಸಮರ್ಪಿಸಿದರು. ಆಮೇಲೆ ಇಸ್ರೇಲರು, "" ಯೆಹೋವನ 
ಮುಂದೆ ಸಭೆಸೇರಿದಾಗ ಅದಕ್ಕೆ ಬಾರದೆ ಇದ್ದಂಥ 
ಇಸ್ರೇಲರು ಯಾರಾದರೂ ಇದ್ದಾರೆಯೇ'' ಎಂದು 
ವಿಚಾರಮಾಡಿದರು. ಮಿಚ್ಛೆ ನಗರದಲ್ಲಿ ಬೇರೆ ಕುಲಗಳ 
ಜೊತೆಗೆ ಯಾರು ಸೇರುವುದಿಲ್ಲವೋ ಅವರನ್ನು ಕೊಲೆ 
ಮಾಡುವುದಾಗಿ ಅವರು ಪ್ರತಿಜ್ಞೆ ಮಾಡಿದ್ದರು. ಅದಕ್ಕಾಗಿ 
ಅವರು ಅದರ ಬಗ್ಗೆ ವಿಚಾರಮಾಡಿದರು. 

ಆಗ ಇಸ್ರೇಲರು ತಮ್ಮ ಬಂಧುಗಳಾದ ಬೆನ್ಯಾಮೀನ್ಯರ 
ಬಗ್ಗೆ ವ್ಯಥೆಪಟ್ಟರು. ಅವರು, ""ಇಂದು ಇಸ್ರೇಲರಿಂದ 
ಒಂದು ಕುಲವು ಇಲ್ಲವಾಯಿತು. ನಮ್ಮ ಹೆಣ್ಣುಮಕ್ಕಳು 
ಬೆನ್ಯಾಮೀನ್ಯರನ್ನು ಮದುವೆಯಾಗಲು ಬಿಡುವುದಿಲ್ಲ 
ವೆಂದು ನಾವು ಯೆಹೋವನ ಎದುರಿಗೆ ಪ್ರತಿಜ್ಞೆ ಮಾಡಿ 
ದ್ದೇವೆ. ಇನ್ನು ಮುಂದೆ ಬೆನ್ಯಾಮೀನ್ಯರಿಗೆ ಹೆಂಡಂದಿರನ್ನು 
ದೊರಕಿಸುವುದು ಹೇಗೆ?'' ಎಂದು ಅವರು 
ಯೋಚಿಸಿದರು. 

ಆಗ ಇಸ್ರೇಲರು, ""ಇಲ್ಲಿ ಮಿಚ್ಚಿಗೆ ಇಸ್ರೇಲರಲ್ಲಿ 
ಬರದಿರುವವರು ಯಾರಾದರೂ ಇರುವರೇ?''ಎಂದು 
ವಿಚಾರಮಾಡಿದರು. ಆಗ ಯಾಬೇಷ್‌ ಗಿಲ್ಯಾದ್‌ 


ನ್ಯಾಯಸ್ಥಾಪಕರು 20:48-21:19 


*ಎಸ್ರ್ರೇಲರಲ್ಲಿ ಯಾರು ಅಲ್ಲಿದ್ದಾರೆ, ಯಾರು ಅಲ್ಲಿಲ್ಲ 
ಎಂಬುದನ್ನು ಲೆಕ್ಕಹಾಕಿ ನೋಡಿದರು. ಯಾಬೇಷ್‌ 
ಗಿಲ್ಯಾದಿನವರಲ್ಲಿ ಯಾರೂ ಬಂದಿಲ್ಲ ಎಂಬುದು 
ಖಚಿತವಾಯಿತು. "ಇಸ್ರೇಲರು ಯಾಬೇಷ್‌ ಗಿಲ್ಯಾದಿಗೆ 
ಹನ್ನೆರಡು ಸಾವಿರ ಸೈನಿಕರನ್ನು ಕಳುಹಿಸಿದರು . ಅವರು 
ಆ ಸೈನಿಕರಿಗೆ, ""ಯಾಬೇಷ್‌ ಗಿಲ್ಯಾದಿಗೆ ಹೋಗಿರಿ; 
ಹೆಂಗಸರು ಮತ್ತು ಮಕ್ಕಳ ಸಮೇತ ಪ್ರತಿಯೊಬ್ಬರನ್ನೂ 
ನಿಮ್ಮ ಕತ್ತಿಯಿಂದ ಕೊಂದುಹಾಕಿರಿ. !!ನೀವು ಇದನ್ನು 
ಮಾಡಲೇಬೇಕು. ನೀವು ಯಾಬೇಷ್‌ ಗಿಲ್ಯಾದಿನಲ್ಲಿರುವ 
ಪ್ರತಿಯೊಬ್ಬ ಮನುಷ್ಯನನ್ನು ಕೊಲ್ಲಬೇಕು. ಗಂಡಸಿ 
ನೊಂದಿಗೆ ಲೈಂಗಿಕಸಂಪರ್ಕ ಹೊಂದಿದ ಪ್ರತಿಯೊಬ್ಬ 
ಹೆಂಗಸನ್ನೂ ನೀವು ಕೊಂದುಹಾಕಬೇಕು. ಆದರೆ 
ಕನ್ಯೆಯರನ್ನು ನೀವು ಕೊಲ್ಲಬಾರದು'' ಎಂದು ಹೇಳಿ 
ದರು. ಆ ಸೈನಿಕರು ಹಾಗೆಯೇ ಮಾಡಿದರು. 12 
ಹನ್ನೆರಡು ಸಾವಿರ ಸೈನಿಕರು ಯಾಬೇಷ್‌ ಗಿಲ್ಯಾದಿನಲ್ಲಿ 
ಗಂಡಸಿನೊಂದಿಗೆ ಎಂದೂ ಲೈಂಗಿಕ ಸಂಪರ್ಕ ಹೊಂದದ 
ನಾನೂರು ಜನ ಯುವತಿಯರನ್ನು ಗುರುತಿಸಿದರು. ಆ 
ಯುವತಿಯರನ್ನು ಸೈನಿಕರು ಶೀಲೋವಿನಲ್ಲಿದ್ದ ಪಾಳೆ 
ಯಕ್ಕೆ ಕರೆತಂದರು. ಶೀಲೋವ್‌ ಕಾನಾನ್‌ 
ಪ್ರದೇಶದಲ್ಲಿದೆ. 

ಲಸ್ರೀಲರು ಬೆನ್ಯಾಮೀನ್ಯರಿಗೆ ಒಂದು ಸಂದೇಶವನ್ನು 
ಕಳುಹಿಸಿದರು. ಅವರು ಬೆನ್ಯಾಮೀನ್ಯರೊಂದಿಗೆ 
ಶಾಂತಿಯ ಪ್ರಸ್ತಾಪವನ್ನು ಮಾಡಿದರು. ಬೆನ್ಯಾಮೀನ್ಯರು 
ರಿಮ್ಮೋನ್‌ಗಿರಿ ಎಂಬ ಸ್ಥಳದಲ್ಲಿದ್ದರು. '“ಬೆನ್ಯಾ 
ಮೀನ್ಯರು ಇಸ್ರೇಲಿಗೆ ಹಿಂತಿರುಗಿ ಬಂದರು. ಇಸ್ರೇಲರು 
ಯಾಬೇಷ್‌ಗಿಲ್ಯಾದಿನಿಂದ ಕೊಲ್ಲದೆ ತಂದಿದ್ದ ಸ್ತ್ರೀ 
ಯರನ್ನು ಅವರಿಗೆ ಕೊಟ್ಟರು. ಆದರೂ ಬೆನ್ಯಾಮೀನ್ಯರ 
ಎಲ್ಲಾ ಗಂಡಸರಿಗೆ ಸಾಕಾಗುವಷ್ಟು ಸ್ತ್ರೀಯರು ಇರಲಿಲ್ಲ 

'*ಇಸ್ರೇಲರು ಬೆನ್ಯಾಮೀನ್ಯರಿಗಾಗಿ ವ್ಯಥೆಪಟ್ಟರು. 
ಏಕೆಂದರೆ ಯೆಹೋವನು ಅವರನ್ನು ಇಸ್ರೇಲಿನ ಉಳಿದ 
ಕುಲದವರಿಂದ ಪ್ರತ್ಯೇಕಗೊಳಿಸಿದ್ದನು. '"ಇಸ್ರೇಲರ 
ಹಿರಿಯರು, ""ಬೆನ್ಯಾಮೀನ್ಯರ ಹೆಂಗಸರು ಕೊಲೆಗೀಡಾಗಿ 
ದ್ದಾರೆ. ಈಗ ಜೀವಂತವಿದ್ದ ಬೆನ್ಯಾಮೀನ್‌ ಗಂಡಸರಿಗೆ 
ಹೆಂಡಂದಿರನ್ನು ಎಲ್ಲಿಂದ ತರುವುದು? 17 ಜೀವಂತ 
ವಿರುವ ಬೆನ್ಯಾಮೀನ್ಯರು ತಮ್ಮ ವಂಶವನ್ನು ಮುಂದುವ 
ರಿಸುವುದಕ್ಕೆ ಮಕ್ಕಳನ್ನು ಪಡೆಯಬೇಕು. ಆಗ ಇಸ್ರೇಲರ 
ಒಂದು ಕುಲವು ಅಳಿಯದೆ ಉಳಿಯುವುದು. "ಆದರೆ 

ನಾವೂ ನಮ್ಮ ಹೆಣ್ಣು ಮಕ್ಕಳೂ ಬೆನ್ಯಾಮೀನ್ಯರೊಂದಿಗೆ 
ಮದುವೆಯಾಗಲು ಒಪ್ಪುವಂತಿಲ್ಲ. ಏಕೆಂದರೆ "ಬೆನ್ಯಾ 
ಮೀನ್ಯರಿಗೆ ಯಾರಾದರೂ ಹೆಣ್ಣನ್ನು ಕೊಟ್ಟರೆ ಅವರು 
ಶಾಪಗ್ರಸ್ತರಾಗುತ್ತಾರೆ' ಎಂದು ನಾವೇ ಆಣೆ ಇಟ್ಟಿದ್ದೇವೆ. 
ನಮಗೊಂದು ವಿಚಾರಹೊಳೆದಿದೆ. ಇದು ಶೀಲೋಪವಿ 











ನಗರದವರಲ್ಲಿ ಯಾರೂ ಬಂದಿಲ್ಲವೆಂದು ಗೊತ್ತಾಯಿತು. 


ನಲ್ಲಿ ಯೆಹೋವನ ಉತ್ಸವ ನಡೆಯುವ ಕಾಲ. ಈ 


ನ್ಯಾಯಸ್ಥಾಪಕರು 21:20-25 


ಉತ್ಸವವನ್ನು ಅಲ್ಲಿ ಪ್ರತಿವರ್ಷ ಆಚರಿಸಲಾಗುತ್ತದೆ.'' 
(ಶೀಲೋವ್‌ ನಗರವು ಬೇತೇಲ ನಗರದ ಉತ್ತರಕ್ಕೂ 
ಬೇತೇಲಿನಿಂದ ಶೆಕೆಮಿಗೆ ಹೋಗುವ ದಾರಿಯ 
ಪೂರ್ವಕ್ಕೂ ಲೆಬೋನಿನ ದಕ್ಷಿಣಕ್ಕೂ ಇದೆ.) 
ಹಿರಿಯರು ಬೆನ್ಯಾಮೀನ್ಯರಿಗೆ ತಮ್ಮ ವಿಚಾರದ ಬಗ್ಗೆ 
ಹೇಳಿದರು. ಅವರು, ""ನೀವು ಹೋಗಿ ದ್ರಾಕ್ಟೆಯ ತೋಟ 
ಗಳಲ್ಲಿ ಅಡಗಿಕೊಳ್ಳಿರಿ. 2! ಉತ್ಸವಕಾಲದಲ್ಲಿ ಶೀಲೋವಿನ 
ಯುವತಿಯರು ನಾಟ್ಯಕ್ಕೆ ಬರುವ ಸಮಯವನ್ನು ನಿರೀಕ್ಷ 
ಸುತ್ತಿರಿ. ಅವರು ಬಂದ ತಕ್ಟಣ ನೀವು ಅಡಗಿಕೊಂಡಿದ್ದ 
ಸ್ಥಳದಿಂದ ಹೊರಗೆ ಬನ್ನಿ; ನಿಮ್ಮಲ್ಲಿ ಪ್ರತಿಯೊಬ್ಬನು 
ಒಬ್ಬೊಬ್ಬ ಶೀಲೋವಿನ ಯುವತಿಯನ್ನು ತೆಗೆದು 
ಕೊಳ್ಳಿರಿ. ಆ ಯುವತಿಯರನ್ನು ಬೆನ್ಯಾಮೀನ್ಯರ 
ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಮದುವೆಯಾಗಿರಿ. 
2 ಯುವತಿಯರ ತಂದೆಗಳಾಗಲೀ ಸಹೋದರ 
ರಾಗಲೀ ನಮ್ಮಲ್ಲಿಗೆ ಬಂದು ದೂರು ಹೇಳುತ್ತಾರೆ. ಆಗ 
ನಾವು ಅವರಿಗೆ, "ಬೆನ್ಯಾಮೀನ್ಯರ ಗಂಡಸರಿಗೆ ದಯೆ 
ತೋರಿಸಿರಿ; ಅವರು ಆ ಸ್ತ್ರೀಯರನ್ನು ಮದುವೆಯಾಗಲಿ. 
ಅವರು ನಿಮ್ಮಿಂದ ನಿಮ್ಮ ಹೆಣ್ಣುಮಕ್ಕಳನ್ನು ತೆಗೆದು 
ಕೊಂಡು ಹೋಗಿರುವರೇ ಹೊರತು ಯುದ್ದವೇನೂ 


354 


ಮಾಡಿಲ್ಲ. ಅವರು ಕನ್ಯೆಯರನ್ನು ತೆಗೆದುಕೊಂಡು 
ಹೋದದ್ದರಿಂದ ನೀವು ದೇವರೆದುರಿಗೆ ಮಾಡಿದ ಪ್ರತಿಜ್ಞೆ 
ಯನ್ನು ಮುರಿದಂತಾಗುವುದಿಲ್ಲ. ನಿಮ್ಮ ಕನ್ಯೆಯರನ್ನು 
ಅವರಿಗೆ ಕೊಡುವುದಿಲ್ಲವೆಂದು ನೀವು ಪ್ರತಿಜ್ಞೆ 
ಮಾಡಿದ್ದೀರಿ. ನೀವು ಬೆನ್ಯಾಮೀನ್ಯರಿಗೆ ನಿಮ್ಮ ಕನ್ಯೆಯ 
ರನ್ನು ಕೊಟ್ಟಿಲ್ಲ. ಆದರೆ ಅವರು ನಿಮ್ಮ ಕನ್ಯೆಯರನ್ನು 
ತೆಗೆದುಕೊಂಡು ಹೋದರು. ಆದುದರಿಂದ ನೀವು ನಿಮ್ಮ 
ಪ್ರತಿಜ್ಜಿಯನ್ನು ಮುರಿಯಲಿಲ್ಲ ಎಂದು ಹೇಳುತ್ತೇವೆ''' 
ಎಂದರು. 

23 ಅದರಂತೆಯೇ ಬೆನ್ಯಾಮೀನ್‌ ಕುಲದ ಗಂಡಸರು, 
ನಾಟ್ಯವಾಡಲು ಬಂದಿದ್ದ ಯುವತಿಯರಲ್ಲಿ, ತಮ್ಮ 
ಸಂಖ್ಯೆಗೆ ಸರಿಯಾಗುವಷ್ಟು ಮಂದಿಯನ್ನು ತಮ್ಮ ಹೆಂಹತಿ 
ಯರನ್ನಾಗಿ ತೆಗೆದುಕೊಂಡು ತಮ್ಮ ಪ್ರದೇಶಕ್ಕೆ ಹಿಂತಿರುಗಿ 
ಹೋದರು. ಆ ಪ್ರದೇಶದಲ್ಲಿ ಬೆನ್ಯಾಮೀನ್ಯರು ಪುನಃ 
ನಗರಗಳನ್ನು ಕಟ್ಟಿ ವಾಸಮಾಡಿದರು. ಅನಂತರ 
ಇಸ್ರೇಲರು ತಮ್ಮತಮ್ಮ ಕುಲಗೋತ್ರ ಗಳವರಿಗೆ ಸ್ವಾಸ್ತ್ಯ 
ವಾಗಿ ಸಿಕ್ಕಿದ ಪ್ರದೇಶಗಳಿಗೆ ಹಿಂತಿರುಗಿ ಹೋದರು. 

ಬ್ರ ಕಾಲದಲ್ಲಿ ಇಸ್ರೇಲರಿಗೆ ಅರಸನಿರಲಿಲ್ಲ. ಪ್ರತಿ 
ಯೊಬ್ಬನು ತನಗೆ ಸರಿತೋರಿದಂತೆ ಮಾಡುತ್ತಿದ್ದನು. 


355 


ರೂತಳು 


ಯೆಹೂದದಲ್ಲಿ ಬರಗಾಲ 
1 ನ್ಯಾಯಾಧೀಶರು ಆಳುತ್ತಿದ್ದಾಗ ಬರಗಾಲ ಬಂತು. 
ಆಗ ಎಲೀಮೆಲೆಕನೆಂಬ ಒಬ್ಬ ಮನುಷ್ಯನು ತನ್ನ ಪಿ 
ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳೊಡನೆ ಯೆಹೂದ 
ಪ್ರಾಂತದ ಬೆತ್ಲೆಹೇಮ್‌ ನಗರವನ್ನು ಬಿಟ್ಟು ಮೋವಾಬ್‌ 


ತಾಯಿಗಳ ಮನೆಗೆ ಹೋಗಿ. ನೀವು ನನ್ನನ್ನೂ 
ಸತ್ತುಹೋದ ನನ್ನ ಇಬ್ಬರು ಮಕ್ಕಳನ್ನೂ ತುಂಬ 
ಪ್ರೀತಿಯಿಂದ ನೋಡಿ ಕೊಂಡಿದ್ದೀರಿ. ಯೆಹೋವನು 
ನಿಮಗೆ ಅಷ್ಟೇ ಕೃಪೆ ಯನ್ನೂ ಪಿ ಪ್ರೀತಿಯನ್ನೂ ತೋರಲಿ 
ಎಂದು ಸ ಚತ ರ್ಥಿಸುತ್ತೇನೆ. ನೀವಿಬ್ಬರೂ ಮದುವೆ 





ಬೆಟ್ಟಪ್ರದೇಶಕ್ಕೆ ಹೋದನು. ?ಅವನ ಹೆಂಡತಿಯ ಹೆಸರು 
"ನೊವೊಮಿ.' ಅವನ ಇಬ್ಬರು ಗಂಡುಮಕ್ಕಳ ಹೆಸರು 
ಗಳು: ಮಹ್ಲೋನ್‌ ಮತ್ತು ಕಿಲ್ಯೋನ್‌. ಅವರು 
ಯೆಹೂದ ಪ್ರಾಂತದ ಎಫ್ರಾತಿಗೆ ಸೇರಿದ ಬೆತ್ಲೆಹೇಮಿನ 
ನಿವಾಸಿಗಳು. ಇವರು ಮೋವಾಬ್‌ ಬೆಟ್ಟಪ್ರದೇಶಕ್ಕೆ 
ಹೋಗಿ ಅಲ್ಲಿಯೇ ನೆಲೆಸಿದರು. 

ಕೆಲವು ದಿನಗಳಾದ ಮೇಲೆ ನೊವೊಮಿಯ ಗಂಡ 
ನಾದ ಎಲೀಮೆಲೆಕನು ಮರಣಹೊಂದಿದನು. 


ನೊವೊಮಿ ಮತ್ತು ಆಕೆಯ ಇಬ್ಬರು ಗಂಡುಮಕ್ಕಳು ಅಲ್ಲಿ 


ತಮ್ಮ ಜೀವನವನ್ನು ಮುಂದುವರಿಸಿದರು. ಆಕೆಯ 
ಗಂಡು ಮಕ್ಕಳು ಮೋವಾಬ್‌ ದೇಶದ ಸ್ತ್ರೀಯರನ್ನು 
ಮದುವೆಯಾದರು. ಒಬ್ಬನ ಹೆಂಡತಿಯ ಹೆಸರು ಒರ್ಫಾ, 
ಇನ್ನೊಬ್ಬನ ಹೆಂಡತಿಯ ಹೆಸರು ರೂತ್‌. ಅವರು 
ಮೋವಾಬ್‌ನಲ್ಲಿ ಸುಮಾರು ಹತ್ತು ವರ್ಷವಿದ್ದರು. 


ಮಾಡಿ ಕೊಂಡು ಒಳ್ಳೆಯ ಕುಟುಂಬವನ್ನು 
ಹೊಂದಿಕೊಳ್ಳಲು ಯೆಹೋವನು ನಿಮಗೆ ಸಹಾಯ 
ಮಾಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ'' ಎಂದು ಹೇಳಿ 
ತನ್ನ ಸೊಸೆಯಂದಿರಿಗೆ ಮುದ್ದಿಟ್ಟಳು. ಅವರೆಲ್ಲರೂ ಅಳ 
ತೊಡಗಿದರು. ಅವಳ ಸೊಸೆಯಂದಿರು, ""ನಾವು ನಿನ್ನ 
ಸಂಗಡ ಬಂದು ನಿನ್ನ ಜನರೊಡನೆ ಇರುತ್ತೇವೆ'' ಎಂದರು. 

!!ಆದರೆ ನೊವೊಮಿ, ""ಬೇಹ ಮಕ್ಕಳೆ, ನಿಮ್ಮ ಮನೆ 
ಗಳಿಗೆ ಹಿಂತಿರುಗಿಹೋಗಿರಿ. ನನ್ನ ಸಂಗಡ ನೀವೇಕೆ ಬರ 
ಬೇಕು? ನಾನು ನಿಮಗೆ ಸಹಾಯ ಮಾಡಲಾರೆ. ನಿಮ್ಮನ್ನು 
ಮದುವೆಯಾಗುವಂಥ ಗಂಡುಮಕ್ಕಳು ನನ್ನಲ್ಲಿಲ್ಲ. 
ನಿಮ್ಮ ತವರೂರಿಗೆ ಹೋಗಿರಿ! ನಾನು ಇನ್ನೊಂದು 
ಮದುವೆಯಾಗುವುದಕ್ಕೂ ಸಾಧ್ಯವಿಲ್ಲ. ನನಗೆ ತುಂಬಾ 
ವಯಸ್ಸಾಗಿದೆ. ನಾನು ನಿಮಗೆ ಸಹಾಯ ಮಾಡಲಾರೆ. 
ನಾನು ಇಂದು ರಾತ್ರಿಯೇ ಗರ್ಭಧರಿಸಿ ಇಬ್ಬರು ಗಂಡು 





5ಬಳಿಕ ಮಹ್ಲೋನ್‌ ಮತ್ತು ಕಿಲ್ಯೋನ್‌ ಸಹ ಸತ್ತು 


ಹೋದರು. ಹೀಗಾಗಿ ನೊಪವೊಮಿಯು ತನ್ನ ಗಂಡನನ್ನೂ 


ಇಬ್ಬರು ಗಂಡುಮಕ್ಕಳನ್ನೂ ಕಳೆದುಕೊಂಡಳು. 


ಸ್ವದೇಶಕ್ಕೆ ನೊವೊಮಿಯ ಪ್ರಯಾಣ 


*ನೊವೊಮಿಯು ಮೋವಾಬ್‌ ಬೆಟ್ಟಪ್ರದೇಶದಲ್ಲಿ 


ದ್ದಾಗ ಯೆಹೋವನು ತನ್ನ ಜನರಿಗೆ ಕರುಣೆತೋರಿ 
ಆಹಾರವನ್ನು ಒದಗಿಸಿರುವ ಸುದ್ದಿಯು ನೊವೊಮಿಗೆ ತಿಳಿ 


ಯಿತು. ಆದುದರಿಂದ ಆಕೆಯು ಮೋವಾಬ್‌ ಬೆಟ್ಟ 





ಪ್ರದೇಶವನ್ನು ಬಿಟ್ಟು ತನ್ನ ಊರಿಗೆ ಹೋಗಲು ನಿರ್ಧರಿ 


ಮಕ್ಕಳನ್ನು ಹೆತ್ತರೂ ನಿಮಗೆ ಅದರಿಂದ ಪ್ರಯೋಜ 
ನವಿಲ್ಲ. ನೀವು ಅವರನ್ನು ಮದುವೆಯಾಗಬೇಕಾದರೆ 
ಅವರು ಬೆಳೆದು ಪ್ರಾಯಕ್ಕೆ ಬರುವವರೆಗೆ ಕಾದು 
ಕೊಂಡಿರಬೇಕಾಗುತ್ತದೆ. ನೀವು ಗಂಡಂದಿರ ಸಲುವಾಗಿ 
ಅಷ್ಟುಕಾಲ ಕಾದುಕೊಂಡಿರುವುದು ನನಗಿಷ್ಟವಿಲ್ಲ. ಅದು 
ನನಗೆ ದುಃ ಖವನ್ನು ಉಂಟುಮಾಡುತ್ತದೆ. ನಿಮ್ಮ ಕುರಿತು 
ನಾನು ತುಂಬಾ ದುಃ ಖಪಡುತ್ತೇನೆ, ದೇವರ ಹಸ್ತವು ನನಗೆ 
ವಿರುದ್ಧವಾಗಿದೆ'' ಎಂದು ಹೇಳಿದಳು. 

“ಅವರೆಲ್ಲರೂ ಮತ್ತೊಮ್ಮೆ ಗಟ್ಟಿಯಾಗಿ ಅತ್ತರು. 
ಒರ್ಫಳು ನೊವೊಮಿಗೆ ಮುದ್ದಿಟ್ಟು ಹೊರಟು 





ಸಿದಳು. ಅವಳ ಸೊಸೆಯಂದಿರು ಸಹ ಅವಳ ಸಂಗಹ 
ಹೋಗಲು ತೀರ್ಮಾನಿಸಿದರು. "ಅವಳು ಮತ್ತು ಅವಳ 


ಸೊಸೆಯಂದಿರು ತಾವು ಈವರೆಗೆ ಇದ್ದ ಸ್ಥಳವನ್ನು ಬಿಟ್ಟು 


ಯೆಹೂದ ಪ್ರಾಂತಕ್ಕೆ ಹೊರಟರು. *ಆಗ ನೊವೊಮಿ 
ತನ್ನ ಸೊಸೆಯಂದಿರಿಗೆ, "" ನೀವಿಬ್ಬರೂ ನಿಮ್ಮ ತಂದೆ 


ಹೋದಳು. ಆದರೆ ರೂತಳು ಅವಳನ್ನು ಮುದ್ದಿಟ್ಟು ಆಕೆ 
ಯೊಂದಿಗೆ ಉಳಿದುಕೊಂಡಳು. `ನೊವೊಮಿಯು 
ಆಕೆಗೆ, ""ನೋಡು, ನಿನ್ನ ಓರಗಿತ್ತಿಯು ಮತ್ತೆ ತನ್ನ ಜನರ 
ಬಳಿಗೂ ತನ್ನ ದೇವತೆಗಳ ಬಳಿಗೂ ಹೋಗುತ್ತಿದ್ದಾಳೆ. 
ನೀನೂ ಹಾಗೆಯೇ ಮಾಡು'' ಎಂದು ಹೇಳಿದಳು. 


ರೂತಳು 1:16-2:11 


16ಅದಕ್ಕೆ ರೂತಳು,""ನಿನ್ನನ್ನು ಬಿಟ್ಟು ಸ್ವಜನರ ಬಳಿಗೆ 
ಹಿಂದಿರುಗಿ ಹೋಗೆಂದು ನನಗೆ ಒತ್ತಾಯ ಮಾಡಬೇಡ. 
ನೀನು ಎಲ್ಲಿಗೆ ಹೋದರೂ ನಾನೂ ಅಲ್ಲಿಗೆ ಬರುವೆನು. 
ನೀನು ವಾಸಿಸುವಲ್ಲೇ ನಾನೂ ವಾಸಿಸುವೆನು. ನಿನ್ನ ಜನರೇ 
ನನ್ನ ಜನರು; ನಿನ್ನ ದೇವರೇ ನನ್ನ ದೇವರು. 17ನೀನು 
ಸಾಯುವಲ್ಲೇ ನಾನೂ ಸಾಯುವೆನು; ಅಲ್ಲಿಯೇ ನನಗೆ 
ಸಮಾಧಿಯಾಗಬೇಕು. ಈ ಪ್ರತಿಜ್ಞೆಯನ್ನು ನಾನು 
ಪೂರ್ಣಗೊಳಿಸದಿದ್ದರೆ ನನ್ನನ್ನು ಶಿಕ್ಸಿಸು ಎಂದು ನಾನು 
ಯೆಹೋವನಲ್ಲಿ ಕೇಳಿಕೊಳ್ಳುತ್ತೇನೆ. ಮರಣವು ಮಾತ್ರ 
ನಮ್ಮಿಬ್ಬರನ್ನು ಅಗಲಿಸಬಲ್ಲದು'' ಎಂದು ದೃಢವಾಗಿ 
ಹೇಳಿದಳು. 


ಸ್ವದೇಶಕ್ಕೆ ಆಗಮನ 

8 ರೂತಳು ತನ್ನ ಜೊತೆಗೆ ಬರಲು ದೃಢನಿಶ್ಚಯ 
ಮಾಡಿರುವುದು ನೊಪೊಮಿಗೆ ತಿಳಿಯಿತು. ಆದ್ದರಿಂದ 
ನೊವೊಮಿಯು ರೂತಳೂಡನೆ ವಾದಮಾಡಲಿಲ್ಲ. 
ಅವರಿಬ್ಬರೂ ಪ್ರಯಾಣಮಾಡಿ ಬೆತ್ಲೆಹೇಮ್‌ ಊರಿಗೆ 
ತಲುಪಿದರು. ಅವರಿಬ್ಬರನ್ನು ಕಂಡಾಗ ಬೆತ್ಲೆಹೇಮ್‌ ಪಟ್ಟ 
ಣದ ಜನರಿಗೆ ಆಶ್ಚರ್ಯವಾಯಿತು. "ಇವಳು 
ನೊಪೊಮಿಯೇ?'' ಎಂದು ಅವರು ಕೇಳಿದರು. 

2ದರೆ ನೊವೊಮಿಯು ಜನರಿಗೆ, ""ನನ್ನನ್ನು 
ನೊವೊಮಿ* ಎಂದು ಕರೆಯದೆ, ನನ್ನನ್ನು ಮಾರಾ* 
ಎಂದು ಕರೆಯಿರಿ. ಏಕೆಂದರೆ ಸರ್ವಶಕ್ತನಾದ ದೇವರು 
ನನ್ನ ಜೀವನವನ್ನು ದುಃಖಕರವನ್ನಾಗಿ ಮಾಡಿದ್ದಾನೆ. 
>'ಇಲ್ಲಿಂದ ಹೋಗುವಾಗ ಭಾಗ್ಯವಂತಳಾಗಿ ಹೋದೆನು; 
ಆದರೆ ಈಗ ಯೆಹೋವನು ನನ್ನನ್ನು ಬರಿಗೈಯಲ್ಲಿ ಮನೆಗೆ 
ಕರೆತಂದಿದ್ದಾನೆ. ಯೆಹೋವನು ನನ್ನನ್ನು ದುಃಖಿತಳನ್ನಾಗಿ 
ಮಾಡಿದ್ದಾನೆ. ಹೀಗಿರುವಾಗ ನೀವೇಕೆ ನನ್ನನ್ನು 
"ನೊವೊಮಿ' ಎಂದು ಕರೆಯಬೇಕು? ಸರ್ವಶಕ್ತನಾದ 
ದೇವರು ನನಗೆ ಸಾಕಷ್ಟು ಕಷ್ಟ ಕೊಟ್ಟಿದ್ದಾನೆ'' ಎಂದು 
ಹೇಳಿದಳು. ಹೀಗೆ ನೊವೊಮಿ ಮತ್ತು ಅವಳ ಸೊಸೆ 
ರೂತಳು (ಮೋವಾಬ್‌ ದೇಶದವಳು) ಮೋವಾಬ್‌ 
ಬೆಟ್ಟಪ್ರದೇಶ ದಿಂದ ಹಿಂದಿರುಗಿ ಬಂದರು. ಯೆಹೂದ 
ದೇಶದ ಬೇತ್ಲೆಹೇಮಿಗೆ ಇವರಿಬ್ಬರೂ ಜವೆಗೋಧಿಯ 
ಸುಗ್ಗಿಯ ಆರಂಭಕಾಲದಲ್ಲಿ ಬಂದರು. 


ರೂತಳಿಗೆ ಬೋವಜನ ಭೇಟಿ 
9) ಬೆತ್ಲೆಹೇಮಿನಲ್ಲಿ ಬೋವಜನೆಂಬ ಒಬ್ಬ ಐಶ್ವರ್ಯ 
ವಂತನಿದ್ದನು. ಬೋವಜನು ಎಲೀಮೆಲೆಕನ 
ಕುಟುಂಬದವನಾಗಿದ್ದು ನೊವೊಮಿಯ ಸಮೀಪದ 
ಸಂಬಂಧಿಯಾಗಿದ್ದನು. 





ನೊವೊಮಿ ಸುಖ ಅಥವಾ ಸಂತೋಷ ಎಂದರ್ಥ. 
ಮಾರಾ ಕಹಿ, ದುಃಖಕರ ಎಂದರ್ಥ. 


356 


ಒಂದು ದಿನ ರೂತಳು (ಮೋವಾಬ್‌ ದೇಶದವಳು) 
ನೊಪೊಮಿಗೆ, ""ನಾನು ಹೊಲಗಳಿಗೆ ಹೋಗುತ್ತೇನೆ. 
ಯಾರಾದರೂ ದಯೆತೋರಿ ತಮ್ಮ ಹೊಲದಲ್ಲಿ ಹಕ್ಕ 
ಲನ್ನು ಆರಿಸಲು ಅನುಮತಿ ಕೊಡಬಹುದು'' ಎಂದಳು. 

3ನೊವೊಮಿಯು,""ಆಗಲಿ ಮಗಳೇ, ಹಾಗೆಯೇ 
ಮಾಡು'' ಅಂದಳು. 

ರೂತಳು ಹೊಲಗಳಿಗೆ ಹೋದಳು. ಅವಳು ಅಲ್ಲಿ 
ಫಸಲು ಕೊಯ್ಯುವವರ ಹಿಂದೆ ಹೋಗಿ ಹಕ್ಕಲಾಯುತ್ತಾ 
ಎಲೀಮೆಲೆಕನ ಕುಲದವನಾದ ಬೋವಜನ ಹೊಲಕ್ಕೆ 
ಬಂದಳು. 

"ತರುವಾಯ ಬೋವಜನು ಬೆತ್ಲೆಹೇಮಿನಿಂದ 
ಹೊಲಕ್ಕೆ ಬಂದನು. ಅವನು ಕೆಲಸಗಾರರಿಗೆ, 
""ಯೆಹೋವನು ನಿಮ್ಮ ಸಂಗಡ ಇರಲಿ'' ಎಂದು 
ಹರಸಿದನು. 

ಆ ಕೆಲಸಗಾರರು, ""ಯೆಹೋವನು ನಿನಗೆ ಕೃಪೆ 
ತೋರಲಿ'' ಎಂದು ಉತ್ತರಿಸಿದರು. 

5ಆಗ ಬೋವಜನು ಕೊಯ್ಯುವವರ ಮೇಲ್ವಿಚಾರಕ 
ನಾಗಿದ್ದ ತನ್ನ ಸೇವಕನನ್ನು, ""ಆಸ್ತ್ರೀ ಯಾರು?'' ಎಂದು 
ಕೇಳಿದನು. 

6ಆ ಸೇವಕನು, ""ಅವಳು ಮೋವಾಬ್‌ ಬೆಟ್ಟಪ್ರದೇಶ 
ದಿಂದ ನೊವೊಮಿಯ ಸಂಗಡ ಬಂದ ಮೋವಾಬ್ಯರ ಸ್ತ್ರೀ 
'ಅವಳು ಇಂದು ಬೆಳಗಿನ ಜಾವದಲ್ಲಿ ಬಂದು ಕೊಯ್ಯು 
ವವರ ಹಿಂದೆ ಹೋಗಿ ಹಕ್ಕಲಾರಿಸಿಕೊಳ್ಳಬಹುದೇ? 
ಎಂದು ನನ್ನನ್ನು ಕೇಳಿದಳು. ಆಗಿನಿಂದ ಅವಳು ಆ ಕೆಲಸ 
ವನ್ನು ಮಾಡುತ್ತಿದ್ದಾಳೆ. ಆಕೆ ಸ್ವಲ್ಪ ಹೊತ್ತು ಮಾತ್ರ ಆ ಮನೆ 
ಯಲ್ಲಿ ವಿಶ್ರಾಂತಿ ತೆಗೆದುಕೊಂಡಳು'' ಎಂದು ಉತ್ತರ 
ಕೊಟ್ಟನು. 

*8ಆಗ ಬೋವಜನು ರೂತಳಿಗೆ , "ಮಗಳೇ, ನೀನು 
ನನ್ನ ಹೊಲದಲ್ಲಿಯೇ ಧಾನ್ಯವನ್ನು ಶೇಖರಿಸು. ನೀನು 
ಬೇರೆಯವರ ಹೊಲಕ್ಕೆ ಹೋಗುವ ಅವಶ್ಯಕತೆಯಿಲ್ಲ. 
ನನ್ನ ಹೆಣ್ಣಾಳುಗಳ ಹಿಂದೆಯೇ ನೀನು ಹೋಗುತ್ತಿರು. 
*ಅವರು ಯಾವ ಹೊಲಕ್ಕೆ ಹೋಗುತ್ತಾರೆಂಬುದನ್ನು 
ತಿಳಿದುಕೊಂಡು ಅವರನ್ನು ಹಿಂಬಾಲಿಸು; ನಿನಗೆ 
ತೊಂದರೆ ಕೊಡಕೂಡದೆಂದು ನನ್ನ ಸೇವಕರಿಗೆ ಆಜ್ಞಾಪಿಸಿ 
ದ್ದೇನೆ. ನಿನಗೆ ಬಾಯಾರಿಕೆಯಾದರೆ ನೀರಿನ ಕೊಡಗಳ 
ಬಳಿಗೆ ಹೋಗಿ ನನ್ನ ಆಳುಗಳು ಸೇದುವ ನೀರನ್ನೇ ಕುಡಿ” 
ಎಂದು ಹೇಳಿದನು. 

10ಆಗ ರೂತಳು ತಲೆಬಾಗಿ ವಂದಿಸಿದಳು. ಅವಳು 
ಬೋವಜನಿಗೆ, ""ನನಗೆ ಆಶ್ಚರ್ಯವಾಗುತ್ತದೆ. ನಾನೊಬ್ಬ 
ಪರದೇಶಿಯಾಗಿದ್ದರೂ ನೀನು ನನ್ನನ್ನು ಗಮನಿಸಿ ಕೃಪೆ 
ತೋರಿದೆ'' ಎಂದಳು. 

11 ಬೋವಜನು ಅವಳಿಗೆ, ""ನೀನು ನಿನ್ನ ಅತ್ತೆಯಾದ 
ನೊವೊಮಿಗೆ ಮಾಡಿದ ಎಲ್ಲ ಸಹಾಯದ ಬಗ್ಗೆ ನನಗೆ 


357 


ಗೊತ್ತಿದೆ. ನಿನ್ನ ಗಂಡನು ಸತ್ತ ಮೇಲೆಯೂ ನೀನು ಅವಳಿಗೆ 
ಸಹಾಯ ಮಾಡಿದೆ ಎಂಬುದು ನನಗೆ ಗೊತ್ತಿದೆ. ನೀನು 
ನಿನ್ನ ತಂದೆತಾಯಿಗಳನ್ನೂ ನಿನ್ನ ದೇಶವನ್ನೂ ಬಿಟ್ಟು ಈ 
ದೇಶಕ್ಕೆ ಬಂದಿರುವಿ ಎಂಬುದು ನನಗೆ ಗೊತ್ತು ನಿನಗೆ 
ಈ ದೇಶದಲ್ಲಿ ಯಾರ ಪರಿಚಯವೂ ಇರಲಿಲ್ಲ: ಆದರೂ 
ನೀನು ನೊವೊಮಿಯ ಜೊತೆ ಇಲ್ಲಿಗೆ ಬಂದಿರುವಿ. 
ನೀನು ಮಾಡಿದ ಎಲ್ಲ ಸತ್ಕಾರ್ಯಕ್ಕೆ ಯೆಹೋವನು 
ನಿನಗೆ ಸಂಪೂರ್ಣ ಪ್ರತಿಫಲ ಕೊಡುವನು; ಯಾಕಂದರೆ 
ನೀನು ಯಾವಾತನ ಆಶ್ರಯವನ್ನು* ಕೋರಿ ಬಂದಿರು 
ವಿಯೊ ಆತನು ನಿನ್ನನ್ನು ರಕ್ಷಿಸುತ್ತಾನೆ'' ಎಂದು 
ಸಮಾಧಾನ ಪಡಿಸಿದನು. 

13ಆಗ ರೂತಳು, "ನನ್ನ ಸ್ವಾಮೀ, ನೀವು ನನಗೆ ತುಂಬ 
ದಯೆತೋರಿದಿರಿ. ನಾನು ಕೇವಲ ಒಬ್ಬ ದಾಸಿ. ನಾನು 
ನಿಮ್ಮ ಒಬ್ಬ ದಾಸಿಯ ಸಮಾನಳಲ್ಲದಿದ್ದರೂ ನೀವು 
ಒಳ್ಳೆಯ ಮಾತುಗಳಿಂದ ನನಗೆ ಕನಿಕರ ತೋರಿದಿರಿ'' 
ಎಂದು ತನ್ನ ಕೃತಜ್ಞತೆಯನ್ನು ಸೂಚಿಸಿದಳು. 

ಊಟದ ಸಮಯದಲ್ಲಿ ಬೋವಜನು ರೂತಳಿಗೆ, 
“ಇಲ್ಲಿ ಬಾ, ರೊಟ್ಟಿಯನ್ನು ತೆಗೆದುಕೊಂಡು ಹುಳಿರಸ 
ದಲ್ಲಿ ಅದ್ದಿಕೊಂಡು ತಿನ್ನು'' ಎಂದು ಹೇಳಿದನು. 

ರೂತಳು ಕೆಲಸಗಾರರ ಜೊತೆ ಕುಳಿತುಕೊಂಡಳು. 
ಬೋವಜನು ಆಕೆಗೆ ಸುಟ್ಟತೆನೆಗಳನ್ನು ಕೊಟ್ಟನು. 
ರೂತಳು ಹೊಟ್ಟೆತುಂಬ ಊಟ ಮಾಡಿದ ಮೇಲೂ ಸ್ವಲ್ಪ 
ಆಹಾರ ಉಳಿಯಿತು. '*ಆಗ ರೂತಳು ಎದ್ದು ಪುನಃ 
ಕೆಲಸಕ್ಕೆ ಹೋದಳು. 

ಆಗ ಬೋವಜನು ತನ್ನ ಸೇವಕರಿಗೆ, "ರೂತಳು ಕಣ 
ದಲ್ಲಿರುವ ಸಿವುಡುಗಳ ಸುತ್ತಲೂ ಹಕ್ಕಲು ಆರಿಸಿಕೊಳ್ಳಲಿ; 
ಅವಳನ್ನು ತಡೆಯಬೇಡಿ. 16ಅವಳಿಗಾಗಿ ಕಟ್ಟುಗಳಿಂದ 
ಕೆಲವು ತುಂಬುತೆನೆಗಳನ್ನೇ ಬಿಟ್ಟು ಅವಳ ಕೆಲಸ ಸುಲಭ 
ಗೊಳಿಸಿರಿ. ಆ ಧಾನ್ಯವನ್ನು ತೆಗೆದುಕೊಂಡರೆ ಅವಳನ್ನು 
ಗದರಿಸಬೇಡಿ'' ಎಂದು ಆಜ್ಞಾಪಿಸಿದನು. 


ನೊಪೊಮಿಗೆ ಬೋವಜನ ವಿಷಯ ತಿಳಿಯಿತು 

!'ರೂತಳು ಸಾಯಂಕಾಲದವರೆಗೆ ಹೊಲದಲ್ಲಿ ಕೆಲಸ 
ಮಾಡಿದಳು. ಸಾಯಂಕಾಲ ತೆನೆಗಳನ್ನು ಬಡಿದು ಕಾಳನ್ನು 
ಹೊಟ್ಟಿನಿಂದ ಬೇರ್ಪಡಿಸಿದಳು. ಸುಮಾರು ಮೂವತ್ತು 
ಸೇರು* ಜವೆಗೋಧಿ ಸಿಕ್ಕಿತ್ತು 15 ರೂತಳು ತನ್ನ ಅತ್ತೆಗೆ 
ತೋರಿಸುವುದಕ್ಕಾಗಿ ಆ ಧಾನ್ಯವನ್ನು ಪಟ್ಟಣಕ್ಕೆ ತೆಗೆದು 
ಕೊಂಡು ಹೋದಳು. ಇದಲ್ಲದೆ ತಾನು ಮಧ್ಯಾಹ್ನ ಊಟ 
ಮಾಡುವಾಗ ತೆಗೆದಿಟ್ಟ ಆಹಾರವನ್ನು ಸಹ ಅವಳಿಗೆ 
ಕೊಟ್ಟಳು. 





ಆಶ್ರಯ ಅಕ್ಬರಶಃ ಆತನ ರೆಕ್ಕೆಗಳ ಮರೆಯನ್ನು. 
ಮೂವತ್ತು ಸೇರು ಅಕ್ಷರಶಃ ಒಂದು ಏಫಾ. 


ರೂತಳು 2:12-3:4 


ಅವಳ ಅತ್ತೆಯು ಅವಳಿಗೆ, ""ಈ ಧಾನ್ಯವನ್ನೆಲ್ಲಾ 
ನೀನು ಎಲ್ಲಿಂದ ಶೇಖರಿಸಿದೆ? ನೀನು ಎಲ್ಲಿ ಕೆಲಸ 
ಮಾಡಿದೆ? ನಿನಗೆ ಸಹಾಯ ಮಾಡಿದ ಮನುಷ್ಯನಿಗೆ 
ಶುಭವಾಗಲಿ'' ಎಂದಳು. 

ಅದಕ್ಕೆ ರೂತಳು, ""ನಾನು ಇಂದು ಯಾರ ಹತ್ತಿರ ಕೆಲಸ 
ಮಾಡಿದೆನೋ ಆ ಮನುಷ್ಯನ ಹೆಸರು ಬೋವಜ''ಎಂದು 
ಹೇಳಿದಳು. 

ನೊವೊಮಿಯು ತನ್ನ ಸೊಸೆಗೆ, "ಯೆಹೋವನು 
ಅವನಿಗೆ ಕೃಪೆ ತೋರಲಿ. ಯೆಹೋವನು ಸತ್ತು ಹೋದ 
ವರಿಗೂ ಬದುಕಿರುವವರಿಗೂ ದಯೆತೋರಿಸುತ್ತಾನೆ'' 
ಎಂದು ಹೇಳಿದಳು. ಆಮೇಲೆ ನೊವೊಮಿಯು ತನ್ನ 
ಸೊಸೆಗೆ, " ಬೋವಜನು ನಮ್ಮ ಸಂಬಂದಿಗಳಲ್ಲೊಬ್ಬ 
ನಲ್ಲದೆ ನಮ್ಮ ಸಮೀಪದ ಬಂಧುವು ಆಗಿದ್ದಾನೆ, ನಮ್ಮ 
ಸಂರಕ್ಷಕನಾಗಿದ್ದಾನೆ'' ಎಂದು ತಿಳಿಸಿದಳು. 

2! ಅದಕ್ಕೆ ರೂತಳು, ಸುಗ್ಗಿಕಾಲ ಮುಗಿಯುವವರೆಗೂ 
ತನ್ನ ಹೆಣ್ಣಾಳುಗಳ ಜೊತೆಯಲ್ಲಿಯೇ ಹೋಗಬೇಕೆಂದು 
ಬೋವಜನು ನನಗೆ ಹೇಳಿದ್ದಾನೆ'' ಎಂದು ಹೇಳಿದಳು. 

22 ಆಗ ನೊವೊಮಿಯು ತನ್ನ ಸೊಸೆಯಾದ ರೂತಳಿಗೆ, 
""ನೀನು ಅವನ ಹೆಣ್ಣಾಳುಗಳ ಜೊತೆಯಲ್ಲಿ ಹೋಗು 
ವುದೇ ಒಳ್ಳೆಯದು. ನೀನು ಬೇರೆ ಹೊಲಕ್ಕೆ ಹೋದರೆ 
ನಿನಗೆ ತೊಂದರೆಯಾಗಬಹುದು'' ಎಂದಳು. ರೂತಳು 
ಬೋವಜನ ಹೆಣ್ಣಾಳುಗಳ ಜೊತೆಯಲ್ಲಿದ್ದುಕೊಂಡು 
ಗೋಧಿಯ ಮತ್ತು ಜವೆಗೋಧಿಯ ಸುಗ್ಗಿಕಾಲ ಮುಗಿ 
ಯುವವರೆಗೂ ಹಕ್ಕಲಾಯುತ್ತಿದ್ದಳು. ರೂತಳು ತನ್ನ 
ಅತ್ತೆಯಾದ ನೊವೊಮಿಯ ಸಂಗಡ ಮನೆಯಲ್ಲಿದ್ದಳು. 


ಕಣ 

ರೂತಳ ಅತ್ತೆಯಾದ ನೊವೊಮಿಯು ಅವಳಿಗೆ, 

""ನನ್ನ ಮಗಳೇ, ನೀನು ಮದುವೆಮಾಡಿಕೊಂಡು 

ಕುಟುಂಬಸ್ತಳಾಗಿರುವುದು ಎಷ್ಟೋ ಒಳ್ಳೆಯದು. 
ಬೋವಜನು ನಮ್ಮ ಸಂಬಂಧಿಕನಾಗಿದ್ದಾನೆ. ನೀನು 
ಅವನ ಹೆಣ್ಣಾಳುಗಳ ಜೊತೆಯಲ್ಲಿದ್ದುಕೊಂಡು ಹಕ್ಕಲಾ 
ಯ್ಡಿರುವೆ. ಇಂದು ರಾತ್ರಿ, ಅವನು ಕಣದಲ್ಲಿ ಗೋಧಿ 
ಯನ್ನು ತೂರುವನು. 3ನೀನು ಸ್ನಾನ ಮಾಡಿ ಶೃಂಗರಿಸಿ 
ಕೊಂಡು ಶ್ರೇಷ್ಠವಾದ ಉಡುಪುಗಳನ್ನು ಧರಿಸಿಕೊಂಡು 
ಕಣಕ್ಕೆ ಹೋಗು. ಆದರೆ ಅವನು ಅನ್ನಪಾನಗಳನ್ನು ತೆಗೆದು 
ಕೊಳ್ಳುವವರೆಗೆ ಅವನಿಗೆ ಮರೆಯಾಗಿರು. "ಊಟವಾದ 
ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿ ಅವನು 
ಮಲಗುತ್ತಾನೆ. ಅವನು ಎಲ್ಲಿ ಮಲಗುತ್ತಾನೆಂಬುದನ್ನು 
ನೋಡಿಕೊಂಡಿದ್ದು ಅಲ್ಲಿಗೆ ಹೋಗಿ ಅವನ ಪಾದಗಳ 
ಮೇಲಿನ ಹೊದಿಕೆಯನ್ನು ತೆಗೆದು ಅಲ್ಲಿಯೇ ಮಲ 
ಗಿಕೋ. ನೀನು ಮಾಡತಕ್ಕದ್ದನ್ನು ಅವನು ನಿನಗೆ 
ತಿಳಿಸುತ್ತಾನೆ'' ಎಂದಳು. 


ರೂತಳು 3:5-4:4 


5ಆಗ ರೂತಳು, ""ನೀನು ಹೇಳಿದಂತೆಯೇ ಮಾಡು 
ತೇನೆ'' ಎಂದು ಉತ್ತರ ಕೊಟ್ಟಳು. 

6ರೂತಳು ಕಣಕ್ಕೆ ಹೋದಳು. ಅತ್ತೆಯು ಹೇಳಿ 
ದಂತೆಯೇ ರೂತಳು ಮಾಡಿದಳು. 7ಅನ್ನಪಾನಗಳನ್ನು 
ತೆಗೆದುಕೊಂಡು ಸಂತೃಪ್ಪನಾಗಿದ್ದ ಬೋವಜನು ಧಾನ್ಯದ 
ರಾಶಿಯ ಹತ್ತಿರ ಮಲಗಲು ಹೋದನು. ಆಗ ರೂತಳು 
ರಹಸ್ಯವಾಗಿ ಬಂದು ಅವನ ಪಾದಗಳ ಮೇಲಿನ ಹೊದಿಕೆ 
ಯನ್ನು ತೆಗೆದು ಅವನ ಪಾದಗಳ ಬಳಿಯಲ್ಲಿಯೇ 
ಮಲಗಿದಳು. ಮಧ್ಯರಾತ್ರಿಯ ಸುಮಾರಿನಲ್ಲಿ ಬೋವ 
ಜನು ನಿದ್ರೆಯಲ್ಲಿ ಹೊರಳಾಡಿ ಎಚ್ಚಿತ್ತನು. ಒಬ್ಬ ಸ್ತ್ರೀಯು 
ತನ್ನ ಪಾದಗಳ ಬಳಿಯಲ್ಲಿ ಮಲಗಿರುವುದನ್ನು ಕಂಡು 
ಅವನಿಗೆ ಬಹಳ ಆಶ್ಚರ್ಯವಾಯಿತು. 9°" ನೀನು 
ಯಾರು?'' ಎಂದು ಬೋವಜನು ಕೇಳಿದನು. 

""ನಾನು ನಿಮ್ಮ ದಾಸಿಯಾದ ರೂತಳು. ನೀನು ನನ್ನ 
ಸಂರಕ್ಟಕ.* ನಿನ್ನ ಹೊದಿಕೆಯನ್ನು ನನ್ನ ಮೇಲೆ ಚಾಚು'' 
ಎಂದು ಅವಳು ಬೇಡಿಕೊಂಡಳು. 

10ಆಗ ಬೋವಜನು, ""ಯುವತಿಯೇ, ಯೆಹೋವನು 
ನಿನಗೆ ದಯೆತೋರಲಿ. ನೀನು ನನ್ನ ಮೇಲೆ ತುಂಬಾ 
ಕರುಣೆಯನ್ನು ತೋರಿರುವೆ. ನೀನು ಮೊದಲು 


358 


ಬೋವಜನು ಅವಳಿಗೆ, "ನೀನು ನಿನ್ನೆ ರಾತ್ರಿ, ನನ್ನಲ್ಲಿಗೆ 
ಬಂದಿದ್ದೆ ಎಂಬ ಸಂಗತಿಯು ರಹಸ್ಯವಾಗಿರಲಿ'' ಎಂದು 
ಹೇಳಿದನು. ಬೋವಜನು, ""ನಿನ್ನ ಹೊದಿಕೆಯನ್ನು 
ಇಲ್ಲಿ ತೆಗೆದುಕೊಂಡು ಬಾ. ಅದನ್ನು ಸ್ವಲ್ಪ ಅಗಲಮಾಡಿ 
ಹಿಡಿದುಕೋ'' ಎಂದನು. 

ರೂತಳು ತನ್ನ ಹೊದಿಕೆಯನ್ನು ಅಗಲಮಾಡಿ ಹಿಡಿ 
ದಳು. ಬೋವಜನು ಆರು ಸೇರಿನಷ್ಟು ಜವೆಗೋಧಿ 
ಯನ್ನು ಅದರಲ್ಲಿ ಸುರಿದು ಚೆನ್ನಾಗಿ ಕಟ್ಟಿ ಅವಳ ಮೇಲೆ 
ಹೊರಿಸಿದನು. ಬಳಿಕ ಆಕೆ ಊರೊಳಗೆ ಹೋದಳು. 

16ರೂತಳು ತನ್ನ ಅತ್ತೆಯಾದ ನೊವೊಮಿಯ ಮನೆಗೆ 
ಬಂದಳು. ನೊವೊಮಿಯು ಆಕೆಗೆ, ""ನನ್ನ ಮಗಳೇ, ನಿನ್ನ 
ಕಾರ್ಯವೇನಾಯಿತು?'' ಎಂದು ಕೇಳಿದಳು. 

ರೂತಳು ನಡೆದ ಸಂಗತಿಯನ್ನೂ ಬೋವಜನು ತನಗೆ 
ಹೇಳಿದ್ದನ್ನೂ ಅತ್ತೆಗೆ ತಿಳಿಸಿದಳು. ಅಲ್ಲದೆ ""ನೀನು 
ಅತ್ತೆಯ ಬಳಿಗೆ ಬರಿಗೈಲಿ ಹೋಗಬಾರದೆಂದು ಆರು 
ಸೇರು ಜವೆಗೋಧಿಯನ್ನು ಕೊಟ್ಟನು'' ಎಂದು 
ಹೇಳಿದಳು. 

'ನೊವೊಮಿಯು, ""ನನ್ನ ಮಗಳೇ, ಈ ಕಾರ್ಯದ 
ಫಲಿತಾಂಶ ಗೊತ್ತಾಗುವವರೆಗೆ ತಾಳ್ಮೆಯಿಂದಿರು. ಈ 





ನೊಪೊಮಿಗೆ ತೋರಿದ ಕರುಣೆಗಿಂತಲೂ ಹೆಚ್ಚಿನ ಕರುಣೆ 
ಯನ್ನು ನನಗೆ ತೋರಿರುವೆ. ನೀನು ಒಬ್ಬ ತರುಣನನ್ನು 
ಅವನು ಬಡವನಾಗಿರಲೀ ಅಥವಾ ಶ್ರೀಮಂತನಾಗಿರಲೀ 
ಮದುವೆಗಾಗಿ ಆರಿಸಿಕೊಳ್ಳಬಹುದಾಗಿತ್ತು ಆದರೆ ನೀನು 
ಹಾಗೆ ಮಾಡಲಿಲ್ಲ !!ತರುಣಿಯೇ, ಹೆದರಬೇಡ, ನಿನ್ನ 
ಇಚ್ಛೆ ಯನ್ನು ನೆರವೇರಿಸುತ್ತೇನೆ. ನೀನು ಒಳ್ಳೆಯ ಸ್ತ್ರೀ 
ಎಂಬುದನ್ನು ನಮ್ಮ ಪಟ್ಟಣದ ಎಲ್ಲರೂ. ಬಲ್ಲರು. 
12ನಾನು ಹತ್ತಿರದ ಸಂಬರದಿ ಎಂಬುದು ನಿಜ. ಆದರೆ 
ನನಗಿಂತಲೂ. ಹತ್ತಿರದ ಸಂಬಂಧಿ ಇನ್ನೊಬ್ಬನಿದ್ದಾನೆ. 
ಈ ರಾತ್ರಿ ಇಲ್ಲಿಯೇ ಇರು. ಆ ಮನುಷ್ಯನು ನಿನಗೆ 
ಸಹಾಯ ಮಾಡುವನೋ ಎಂಬುದನ್ನು ನಾಳೆ ಬೆಳಿಗ್ಗೆ 
ನೋಡೋಣ. ಅವನು ನಿನಗೆ ಸಹಾಯ ಮಾಡಲು 
ಒಪ್ಪಿದರೆ ಒಳ್ಳೆಯದು. ಅವನು ನಿನಗೆ ಸಹಾಯ ಮಾಡಲು 
ಒಪ್ಪದಿದ್ದರೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ. 
ಅಲ್ಲದೆ (ಎಲೀಮೆಲೆಕನ ಭೂಮಿಯನ್ನು ನಿನಗೋಸ್ಕರ 
ಕೊಂಡುಕೊಳ್ಳುತ್ತೇನೆಂದು) ಯೆಹೋವನ ಆಣೆಯಾಗಿ 
ಹೇಳುತ್ತೇನೆ. ಬೆಳಗಾಗುವವರೆಗೆ ಇಲ್ಲಿ ಮಲಗಿರು'' 
ಎಂದು ಹೇಳಿದನು. 

ರೂತಳು ಬೆಳಗಿನ ಜಾವದವರೆಗೂ ಬೋವಜನ 
ಪಾದಗಳ ಬಳಿಯಲ್ಲಿಯೇ ಮಲಗಿದ್ದು ಇನ್ನೂ ಕತ್ತಲಿರು 
ವಾಗಲೇ ಎದ್ದಳು. 





ಸಂರಕ್ಟಕ ಸತ್ತುಹೋದ ಸಂಬಂಧಿಕನ ಕುಟುಂಬದ ಬಗ್ಗೆ ಚಿಂತಿಸಿ 
ಸಂರಕ್ಷಿಸುವವನು. ಬಹುಮಟ್ಟಿಗೆ, ಈ ವ್ಯಕ್ತಿಯು ತನ್ನ ಬಡ ಸಂಬಂಧಿ 
ಕರನ್ನು ದಾಸತ್ವದಿಂದ ಬಿಡಿಸಿ ಕರೆದುಕೊಂಡು ಬರುತ್ತಿದ್ದನು. 


ಹೊತ್ತು ಅದನ್ನು ಇತ್ಯರ್ಥಪಡಿಸುವವರೆಗೆ ಅವನಿಗೆ ಸಮಾ 
ಧಾನವಿರಲಾರದು'' ಎಂದು ಹೇಳಿದಳು. 


ಬೋವಜ ಮತ್ತು ಮತ್ತೊಬ್ಬ ಸಂಬಂಧಿಕನು 
ಬೋವಜನು ನಗರದ್ವಾರದ ಬಳಿಯಲ್ಲಿ ಕುಳಿತು 
ಕೊಂಡನು. ಅವನ ಸಮೀಪಬಂಧುವು ಅಲ್ಲಿಂದ 
ಹಾದುಹೋಗುವವರೆಗೆ ಅವನು ಅಲ್ಲಿಯೇ ಕುಳಿತಿದ್ದನು. 
ಅವನನ್ನು ಕಂಡ ಬೋವಜನು, ""ಸ್ನೇಹಿತನೇ ಇಲ್ಲಿ ಬಾ, 
ಇಲ್ಲಿ ಕುಳಿತುಕೋ'' ಎಂದು ಕರೆದನು. 
ಆಮೇಲೆ ಬೋವಜನು ನಗರದ ಹಿರಿಯರಲ್ಲಿ ಹತ್ತು 
ಮಂದಿಯನ್ನು ಕರೆದು ಅವರಿಗೆ, "ಇಲ್ಲಿ ಕುಳಿತುಕೊಳ್ಳಿ '' 
ಎಂದು ಹೇಳಿದನು. ಅವರೂ ಕುಳಿತುಕೊಂಡರು. 
3ಆಗ ಬೋವಜನು ಆ ಸಮೀಪಬಂಧುವಿನೊಡನೆ 
ಮಾತಾಡಿ, ""ನೊವೊಮಿಯು ಮೋವಾಬ್‌ ಬೆಟ್ಟ 
ಪ್ರದೇಶದಿಂದ ಹಿಂದಿರುಗಿ ಬಂದಿದ್ದಾಳೆ. ಅವಳು ನಮ್ಮ 
ಸಂಬಂಧಿಯಾದ ಎಲೀಮೆಲೆಕನ ಹೊಲವನ್ನು ಮಾರುತ್ತಿ 
ದ್ಹಾಳೆ. “ನಾನು ಇದರ ಬಗ್ಗೆ ನಿನಗೆ ಈ ಜನರ ಸಮ್ಮುಖ 
ದಲ್ಲಿ ಮತ್ತು ನಮ್ಮ ಹಿರಿಯರ ಸಮ್ಮುಖದಲ್ಲಿ ಹೇಳ 
ಬೇಕೆಂದು ತೀರ್ಮಾನಿಸಿದ್ದೇನೆ. ನೀನು ಆ ಹೊಲವನ್ನು 
ಕೊಂಡುಕೊಳ್ಳ ಬಯಸಿದರೆ ಕೊಂಡುಕೋ. ನಿನಗೆ 
ಕೊಂಡುಕೊಳ್ಳಲು ಇಷ್ಟವಿಲ್ಲದಿದ್ದರೆ ನನಗೆ ಹೇಳು. ನಿನ್ನ 
ಬಳಿಕ ಆ ಹೊಲವನ್ನು ಕೊಂಡುಕೊಳ್ಳುವ ಹಕ್ಕು ನನಗಿದೆ. 
ನೀನು ಆ ಹೊಲವನ್ನು ಕೊಂಡುಕೊಳ್ಳದಿದ್ದರೆ ನಾನು 


359 


ಕೊಂಡುಕೊಳ್ಳುತ್ತೇನೆ. ಅದಕ್ಕೆ ಅವನು, ""ಸರಿ, ನಾನೇ 
ಕೊಂಡುಕೊಳ್ಳುತ್ತೇನೆ. '' ಎಂದನು. 

*ಅದಕ್ಕೆ ಬೋವಜನು, "ನೀನು ನೊವೊಮಿಯಿಂದ ಆ 
ಹೊಲವನ್ನು ಕೊಂಡುಕೊಂಡರೆ ಸತ್ತವನ ಹೆಂಡತಿಯೂ 
ಮೋವಾಬ್ಯಳೂ ಆಗಿರುವ ರೂತಳನ್ನು ಸಹ ನೀನು 
ಮದುವೆಯಾಗಬೇಕು . ರೂತಳಿಗೆ ಜನಿಸುವ ಮಗನು ಆ 
ಹೊಲಕ್ಕೆ ಹಕ್ಕುದಾರನಾಗುವನು. ಹೀಗೆ ಈ ಭೂಮಿಯು 
ಸತ್ತುಹೋದವನ ಕುಟುಂಬದಲ್ಲಿಯೇ ಇದ್ದು ಅವನ 
ಹೆಸರಿನಲ್ಲಿಯೇ ಮುಂದುವರಿಯುವುದು'' ಎಂದು 
ಹೇಳಿದನು. 

"ಅದಕ್ಕೆ ಆ ಸಮೀಪ ಬಂಧುವು ""ನಾನು ಆ ಹೊಲವನ್ನು 
ಕೊಂಡುಕೊಳ್ಳಲಾರೆ. ಆ ಹೊಲ ನನಗೆ ಸೇರಬೇಕಾದರೂ 
ನಾನು ಅದನ್ನು ಕೊಂಡುಕೊಳ್ಳಲಾರೆ. ಒಂದು ವೇಳೆ 
ನಾನು ಅದನ್ನು ಕೊಂಡುಕೊಂಡರೆ ನನ್ನ ಸ್ವಂತ ಹೊಲ 
ವನ್ನೇ ಕಳೆದುಕೊಳ್ಳಬೇಕಾಗುವುದು. ಆದುದರಿಂದ 
ನೀನೇ ಆ ಹೊಲವನ್ನು ಕೊಂಡುಕೊಳ್ಳಬಹುದು” ಎಂದು 
ಉತ್ತರಿಸಿದನು. ?(ಇಸ್ರೆಲರಲ್ಲಿ ಪೂರ್ವಕಾಲದ ಪದ್ಧತಿ 
ಯೇನಂದರೆ, ಯಾವುದಾದರೊಂದು ವಸ್ತುವನ್ನು 
ಕೊಂಡುಕೊಳ್ಳುವಾಗಲೂ ತೆಗೆದುಕೊಳ್ಳುವಾಗಲೂ 
ಮಾತನ್ನು ದೃಢಪಡಿಸುವುದಕ್ಕೋಸ್ಕರ ಒಬ್ಬನು ತನ್ನ 
ಕೆರವನ್ನು ಮತ್ತೊಬ್ಬನಿಗೆ ಕೊಡುತ್ತಿದ್ದನು.) ಆದುದ 
ರಿಂದ ಆ ಸಮೀಪ ಬಂಧುವು, ""ನೀನೇ ಹೊಲವನ್ನು 
ಕೊಂಡುಕೋ'' ಎಂದು ಹೇಳಿ ತನ್ನ ಕೆರವನ್ನು ತೆಗೆದು 
ಬೋವಜನಿಗೆ ಕೊಟ್ಟನು. 

ಆಗ ಬೋವಜನು ಹಿರಿಯರಿಗೂ ಎಲ್ಲಾ ಜನರಿಗೂ, 
""ನಾನು ಎಲೀಮೆಲೆಕ್‌, ಕಿಲ್ಯೋನ್‌, ಮಹ್ಲೋನ್‌ 
ಇವರೆಲ್ಲರ ಆಸ್ತಿಯನ್ನು ನೊಪೊಮಿಯಿಂದ ಕೊಂಡು 
ಕೊಳ್ಳುತ್ತಿದ್ದೇನೆ. ಇದಕ್ಕೆ ನೀವು ಸಾಕ್ಲಿಯಾಗಿದ್ದೀರಿ. 
ಮೋವಾಬ್ಯಳೂ ಮಹ್ಲೋನನ ಹೆಂಡತಿಯೂ ಆಗಿದ್ದ 
ರೂತಳನ್ನು ನನ್ನ ಹೆಂಡತಿಯನ್ನಾಗಿ ತೆಗೆದುಕೊಳ್ಳುತ್ತೇನೆ. 
ಸತ್ತುಹೋದ ಮನುಷ್ಯನ ಆಸ್ತಿಯು ಅವನ ಹೆಸರಿನಲ್ಲಿ 
ಉಳಿಯಲೆಂದು ನಾನು ಹೀಗೆ ಮಾಡುತ್ತಿದ್ದೇನೆ. ಹೀಗೆ 
ಮಾಡುವುದರಿಂದ ಸತ್ತವನ ಹೆಸರು ಅವನ ಕುಟುಂಬ 
ದಲ್ಲಿಯೂ ಅವನ ಆಸ್ತಿಯಲ್ಲಿಯೂ ಉಳಿಯುವುದು. 
ಇದಕ್ಕೆ ನೀವೇ ಸಾಕ್ಟಿಯಾಗಿದ್ದೀರಿ'' ಎಂದು ನುಡಿದನು. 


1!ನಗರ ದ್ವಾರದಲ್ಲಿ ಸೇರಿದ್ದ ಜನರೆಲ್ಲರು ಮತ್ತು 
ಹಿರಿಯರು 


"ಹೌದು ನಾವೇ ಸಾಕ್ಸಿಗಳಾಗಿದೇವೆ. ಈ ಸ್ತ್ರೀಯು 
ನಿನ್ನ ಮನೆಗೆ ಬರುವಳು. ಯೆಹೋವನು ಅವ ಳನ್ನು 
ರಾಹೇಲಳಂತೆಯೂ ಲೇಯಾಳಂತೆಯೂ 
ಮಾಡಲಿ. ರಾಹೇಲಳೂ ಮತ್ತು ಲೇಯಾಳು 


ರೂತಳು 4:5-22 


ಇಸ್ರೇಲಿನ ಮನೆಯನ್ನು ಕಟ್ಟಿದರು. ಎಫ್ರಾತಿನಲ್ಲಿ 
ಪ್ರಭಾವಶಾಲಿಯಾಗು! ಬೆತ್ಲೆಹೇಮಿನಲ್ಲಿ ಸುಪ್ರಸಿ 
ದ್ಡನಾಗು! ಎಂದು ನಾವು ಪ್ರಾರ್ಥಿಸುತ್ತೇವೆ. 

12 ತಾಮಾರಳು ಯೆಹೂದನ ಮಗನಾದ ಪೆರೆಚನಿಗೆ 
ಜನ್ಮಕೊಟ್ಟಳು. ಅದರಿಂದ ಅವನ ಕುಟುಂಬವು 
ಅಭಿವೃದ್ಧಿ ಹೊಂದಿತು. ಹಾಗೆಯೇ ರೂತಳಿಂದ 
ಯೆಹೋವನು ನಿನಗೆ ಹಲವಾರು ಮಕ್ಕಳನ್ನು 
ಕೊಡಲಿ; ಅವನಂತೆಯೇ ನಿನ್ನ ಕುಟುಂಬವೂ ಅಭಿ 
ವೃದ್ಧಿಹೊಂದಲಿ'' ಎಂದು ಆಶೀರ್ವದಿಸಿದರು. 


ಔಚೋವಜನು ರೂತಳನ್ನು ಮದುವೆಯಾದನು. 
ಯೆಹೋವನ ಕೃಪೆಯಿಂದ ರೂತಳು ಗರ್ಭವತಿಯಾಗಿ 
ಗಂಡು ಮಗನಿಗೆ ಜನ್ಮಕೊಟ್ಟಳು. ನಗರದ ಸ್ತ್ರೀಯರು 
ನೊಪೊಮಿಗೆ, 


"ನಿನಗೆ ಈ ಬಾಧ್ಯಸ್ತನನ್ನು ದಯಪಾಲಿಸಿದ 
ಯೆಹೋವನಿಗೆ ಸ್ತೋತ್ರವಾಗಲಿ. ಈ ಮಗು 
ಇಸ್ರೇಲಿನಲ್ಲಿ ಸುಪ್ರಸಿದ್ದನಾಗಲಿ. 

15 ಅವನು ನಿನ್ನನ್ನು ಉಜ್ಜೀವಿಸಮಾಹುವನು. ವದ್ರಾ 
೩ ಜ ಲ ಎ 
ಪ್ಯದಲ್ಲಿ ನಿನ್ನ ಸಂರಕ್ಟಕನಾಗಿರಲಿ. ನಿನ್ನನ್ನು 
ಪ್ರೀತಿಸುವ ನಿನ್ನ ಸೊಸೆಯು ನಿನಗಾಗಿ ಈ ಮಗು 
ವನ್ನು ಹೆತ್ತಿದ್ದಾಳೆ. ಅವಳು ನಿನಗೆ, ಏಳು ಮಂದಿ 
ಗಂಡು ಮಕ್ಕಳಿಗಿಂತಲೂ ಶ್ರೇಷ್ಠವಾಗಿದ್ದಾಳೆ'' 
© ಎ 
ಎಂದು ಹೇಳಿದರು. 


1ನೊವೊಮಿಯು ಆ ಮಗುವನ್ನು ತನ್ನ ಉಡಿಲಲ್ಲಿಟ್ಟು 
ಕೊಂಡು ಸಾಕಿಸಲುಹಿದಳು. !'ನೆರೆಹೊರೆಯವರು 
ಮಗುವಿಗೆ ಹೆಸರಿಟ್ಟರು. ಆ ಸ್ತ್ರೀಯರು, ""ನೊವೊಮಿಗೆ 
ಗಂಡುಮಗು ಹುಟ್ಟಿದೆ'' ಎಂದರು. ನೆರೆಯವರು 
ಓಬೇದನೆಂದು ಹೆಸರಿಟ್ಟರು. ಓಬೇದನು ಇಷಯನ 
ತಂದೆ, ಇಷಯನು ರಾಜನಾದ ದಾವೀದನ ತಂದೆ. 


ರೂತ್‌ ಮತ್ತು ಬೋವಜನ ವಂಶವೃಕ್ಷ 
15 ಪೆರೆಚನ ವಂಶಾವಳಿ ಹೀಗಿದೆ: ಪೆರೆಚನು 
ಹೆಚ್ರೋನನ ತಂದೆ. 


9 ಹೆಚ್ರೋನನು ರಾಮನ ತಂದೆ. ರಾಮನು 
ಅಮ್ಮೀನಾದಾಬನ ತಂದೆ. 

2 ಅಮ್ಮೀನಾದಾಬನು ನಹಶೋನನ ತಂದೆ. 
ನಹಶೋನನು ಸಲ್ಮೋನನ ತಂದೆ. 

21 ಸಲ್ಮೋನನು ಬೋವಜನ ತಂದೆ. ಬೋವಜನು 
ಓಬೇದನ ತಂದೆ. 

2 ಓಬೇದನು ಇಷಯನ ತಂದೆ. ಇಷಯನು 
ದಾವೀದನ ತಂದೆ. 


360 


1 ಸಮುವೇಲನು 


ಶೀಲೋವಿನಲ್ಲಿ ಆರಾಧನೆ 

ಎಲ್ಮಾನ ಎಂಬ ಒಬ್ಬ ಮನುಷ್ಯನಿದ್ದನು. ಅವನು 

ಎಫ್ರಾಯೀಮ್‌ ಬೆಟ್ಟದ ಸೀಮೆಯ ರಾಮಾತ 
ಯೀಮ್‌ ಎಂಬ ಊರಿನವನು. ಅವನು ಜೋಫೀಮ್‌ 
ಕುಟುಂಬದವನೂ ಯೆರೋಹಾಮನ ಮಗನೂ 
ಆಗಿದ್ದನು. ಯೆರೋಹಾಮನು ಎಲೀಹುವಿನ ಮಗ. 
ಎಲೀಹುವನು ತೋಹುವನ ಮಗ. ತೋಹುವನು 
ಚೂಫನ ಮಗ. ಇವರೆಲ್ಲ ಎಫ್ರಾಯೀಮ್‌ ಕುಲದವರು. 

ಎಲ್ಮಾನನಿಗೆ ಇಬ್ಬರು ಹೆಂಡತಿಯರು. ಹನ್ನಳು 
ಎಂಬುದು ಒಬ್ಬಳ ಹೆಸರಾದರೆ, ಇನ್ನೊಬ್ಬಳು ಪೆನಿನ್ನಳು. 
ಪೆನಿನ್ನಳಿಗೆ ಮಕ್ಕಳಿದರು. ಆದರೆ ಹನ್ನಳಿಗೆ ಮಕ್ಕಳಿರಲಿಲ್ಲ. 

'ಎಲ್ಯಾನನು ಪ್ರತಿ ವರ್ಷವು ತನ್ನ ಪಟ್ಟಣವಾದ ರಾಮಾತ 
ವನ್ನು ಬಿಟ್ಟು ಶೀಲೋವಿಗೆ ಹೋಗುತ್ತಿದ್ದನು. ಅವನು 
ಶೀಲೋವಿನಲ್ಲಿ ಸರ್ವಶಕ್ಕನಾದ ಯೆಹೋವನನ್ನು 
ಆರಾಧಿಸಿ ಆತನಿಗೆ ಯಜ್ಞವನ್ನು ಅರ್ಪಿಸುತ್ತಿದ್ದನು. ಹೊಪ್ಲಿ 
ಮತ್ತು ಫೀನೆಹಾಸರೆಂಬ ಯಾಜಕರು ಯೆಹೋವನ 
ಸೇವೆಮಾಡುವ ಸ್ಥಳವೇ ಶೀಲೋವ. ಹೊಪ್ಲಿ ಮತ್ತು 
ಫೀನೆಹಾಸರು ಏಲಿಯನ ಮಕ್ಕಳು. “ಎಲ್ಮಾನನು ಪ್ರತಿಫಲ 
ಯಜ್ಞವನ್ನು ಅರ್ಪಿಸುವಾಗ, ಪೆನಿನ್ನಳಿಗೆ ಯಜ್ಞದ ಒಂದು 
ಭಾಗವನ್ನೂ ಅವಳ ಮಕ್ಕಳಿಗೆ ಒಂದು ಭಾಗವನ್ನೂ ಕೊಡು 
ತ್ತಿದ್ದನು. *ಎಲ್ಮಾನನು ಹನ್ನಳಿಗೆ ಯಾವಾಗಲೂ ಎರಡು 
ಭಾಗವನ್ನು ಕೊಡುತ್ತಿದ್ದನು. ಯೆಹೋವನು ಹನ್ನಳಿಗೆ 
ಮಕ್ಕಳನ್ನು ಕೊಡದೇ ಇದ್ದರೂ, ಎಲ್ಮಾನನು ಎರಡು 
ಭಾಗವನ್ನು ಕೊಡುತ್ತಿದ್ದನು. ಎಲ್ಮಾನನು ಹನ್ನಳನ್ನು 
ಬಹಳವಾಗಿ ಪ್ರೀತಿಸುತಿದ್ದ ಕಾರಣ ಹೀಗೆ ಮಾಡುತ್ತಿದ್ದನು. 


ಪೆನಿನ್ನಳು ಹನ್ನಳನ್ನು ನೋಯಿಸುವಳು 

ಪೆನಿನ್ನಳು ಯಾವಾಗಲೂ ಹನ್ನಳನ್ನು ಕೆಣಕಿ ನೋವು 
ಮಾಡುತ್ತಿದ್ದಳು. ಹನ್ನಳು ಬಂಜೆಯಾಗಿದ್ದುದೇ ಅದಕ್ಕೆ 
ಕಾರಣ. ಪ್ರತಿ ವರ್ಷವೂ ಶೀಲೋವಿನಲ್ಲಿದ್ದ 
ಯೆಹೋವನ ಆಲಯಕ್ಕೆ ಅವರ ಕುಟುಂಬವು ಹೋದಾ 
ಗಲೆಲ್ಲ ಪೆನಿನ್ನಳು ಹನ್ನಳನ್ನು ಕೆಣಕಿ ನೋವು ಮಾಡುತ್ತಿ 
ದಳು. ಒಂದು ದಿನ ಎಲ್ಮಾನನು ಯಜ್ಞವನ್ನು ಅರ್ಪಿಸು 
ವಾಗ, ಹನ್ನಳು ನೊಂದುಕೊಂಡು ಅಳಲಾರಂಭಿಸಿದಳು. 








ಹನ್ನಳು ಊಟಮಾಡಲೇ ಇಲ್ಲ. *ಅವಳ ಗಂಡನಾದ 
ಎಲ್ಮಾನನು ಅವಳನ್ನು ಕುರಿತು, ""ಹನ್ನಾ, ಯಾಕೆ ಅಳು 
ತ್ತಿರುವೆ? ಯಾಕೆ ಊಟಮಾಡುತ್ತಿಲ್ಲ? ಯಾಕೆ ವ್ಯಸನ 
ದಿಂದಿರುವೆ? ನಿನಗೆ ನಾನಿಲ್ಲವೇ? ನಾನು ನಿನ್ನ ಗಂಡ. 
ನಾನು ಹತ್ತು ಗಂಡು ಮಕ್ಕಳಿಗಿಂತಲೂ ಹೆಚ್ಚಾಗಿದ್ದೇ 
ನಲ್ಲಾ'' ಎಂದು ಹೇಳಿದನು. 


ಹನ್ನಳ ಪ್ರಾರ್ಥನೆ 

ಹನ್ನಳು ಅನ್ನಪಾನಗಳನ್ನು ತೆಗೆದುಕೊಂಡು ಸದ್ದಿಲ್ಲದೆ 
ಮೇಲೆದ್ದು ಯೆಹೋವನಿಗೆ ಪ್ರಾರ್ಥಿಸಲು ಹೋದಳು. 
ಯೆಹೋವನ ಪವಿತ್ರ, ಆಲಯದ”* ದ್ವಾರದ ಹತ್ತಿರ 
ಯಾಜಕನಾದ ಏಲಿಯು ಕುಳಿತಿದ್ದನು. ಹನ್ನಳು ಬಹು 
ದುಃಖಿತಳಾಗಿದ್ದುದರಿಂದ ಕಣ್ಣೀರು ಸುರಿಯುತ್ತಿತ್ತು. 
ಅವಳು ಯೆಹೋವನಿಗೆ ಪ್ರಾರ್ಥಿಸುತ್ತಿದ್ದಳು. !! ಅವಳು 
ದೇವರಲ್ಲಿ ಒಂದು ವಿಶೇಷ ವಾಗ್ದಾನವನ್ನು ಮಾಡಿದಳು. 
ಅವಳು, ""ಯೆಹೋವನೇ, ಸರ್ವಶಕ್ತನೇ,* ನಾನು ಎಷ್ಟು 
ದುಃಖಿತಳೆಂಬುದನ್ನು ನೋಡು, ನನ್ನನ್ನು ಜ್ಞಾಪಿಸಿಕೊ! 
ನನ್ನನ್ನು ಮರೆಯದಿರು. ನೀನು ನನಗೊಬ್ಬ ಮಗನನ್ನು 
ಕರುಣಿಸಿದರೆ, ಅವನು ಜೀವದಿಂದಿರುವ ತನಕ ನಿನ್ನವ 
ನಾಗಿರುವಂತೆ ನಿನಗೇ ಪ್ರತಿಷ್ಠಿಸುತ್ತೇನೆ. ಅವನು ನಾಜೀರ 
ನಾಗಿರುವನು.* ಅವನು ದ್ರಾಕ್ಟಾರಸವನ್ನಾಗಲಿ ಇತರೆ 
ಮದ್ಯವನ್ನಾಗಲಿ ಸೇವಿಸುವುದಿಲ್ಲ ಅವನ ತಲೆಗೂದಲನ್ನು 
ಕ್ಷೌರಕತ್ತಿಯಿಂದ ಕತ್ತರಿಸುವುದಿಲ್ಲ''* ಎಂದು 
ಹೇಳಿದಳು. 








ಪವಿತ್ರಆಲಯ ಶೀಲೋವಿನಲ್ಲಿದ ಒಂದು ಪವಿತ್ರ ಗುಹಾರ. ಜನರು 
ಯೆಹೋವನನ್ನು ಆರಾಧಿಸುವುದಕ್ಕಾಗಿ ಇಲ್ಲಿಗೆ ಹೋಗುತ್ತಿದ್ದರು. 
ಸರ್ವಶಕ್ತ ಅಕ್ಷರಶಃ '"ನನ್ನ ಕೊಂಬು ಯೆಹೋವನಿಂದ ಮೇಲೆ 
ತಲ್ಪಟ್ಟಿದೆ.'' 


ಲ 

ನಾಜೀರ ದೇವರೊಂದಿಗೆ ವಿಶೇಷ ವಾಗ್ದಾನ ಮಾಡಿದ ವ್ಯಕ್ತಿ ಹೀಬ್ರೂ 
ಭಾಷೆಯ ಈ ಶಬ್ದದ ಅರ್ಥ ""ಪ್ರತ್ಯೇಕಿಸಲ್ಬಟ್ಟವನು'' ಎಂದು. 
ಕ್ಷೌರಕತ್ತಿಯಿಂದ ಕತ್ತರಿಸುವುದಿಲ್ಲ ತಲೆಯ ಕೂದಲನ್ನು ಕತ್ತಿಯಿಂದ 
ಕತ್ತರಿಸುವುದಿಲ್ಲ ಮತ್ತು ದ್ರಾಕ್ಟಾರಸವನ್ನು ಕುಡಿಯುವುದಿಲ್ಲ ಎಂಬ 
ವಿಶೇಷ ವಾಗ್ದಾನ ಮಾಡುತ್ತಿದ್ದ ಜನರನ್ನು ನಾಜೀರರೆಂದು ಕರೆಯು 
ತ್ತಿದ್ದರು. ಇವರು ದೇವರಿಗಾಗಿ ದೇಹ ತ್ಯಾಗವನ್ನೂ ಮಾಡುತ್ತಿದ್ದರು. 


361 


ಹನ್ನಳು ಬಹಳ ಹೊತ್ತಿನವರೆಗೆ ಯೆಹೋವನಿಗೆ 
ಪ್ರಾರ್ಥನೆ ಮಾಡಿದಳು. ಅವಳು ಪ್ರಾರ್ಥನೆ ಮಾಡುತ್ತಿ 
ದ್ದಾಗ ಏಲಿಯು ಅವಳ ಬಾಯನ್ನೇ ನೋಡುತ್ತಿದ್ದನು. 
ಹನ್ನಳು ತನ್ನ ಹೃದಯದಲ್ಲಿಯೇ ಪ್ರಾರ್ಥಿಸುತ್ತಿದ್ದಳು. 
ಅವಳ ತುಟಿಗಳು ಚಲಿಸಿದರೂ ಮಾತುಗಳು ಕೇಳಿಸಲಿಲ್ಲ. 
ಅವಳು ಮದ್ಯಪಾನ ಮಾಡಿರುತ್ತಾಳೆಂದು “ಏಲಿಯು 
ನೆನಸಿ, "ನೀನು ಹೆಚ್ಚು ಕುಡಿದಿರುವೆ. ಅಮಲನ್ನು ಇಳಿಸಿ 
ಕೊ''ಎಂದು ಹನ್ನಳಿಗೆ ಹೇಳಿದನು. 

ಹನ್ನಳು, “ಸ್ವಾಮೀ, ನಾನು ಯಾವುದೇ ದ್ರಾಕ್ಷಾ 
ರಸವನ್ನಾಗಲಿ ಮದ್ಯವನ್ನಾಗಲಿ ಕುಡಿದಿಲ್ಲ. ನಾನು ಬಹು 
ದುಃಖಿತಳು. ನಾನು ಯೆಹೋವನಲ್ಲಿ ನನ್ನ ಎಲ್ಲ ತೊಂದರೆ 
ಗಳನ್ನು ನಿವೇದಿಸಿಕೊಳ್ಳುತ್ತಿದ್ದೆನು. '6ನನ್ನನ್ನು ಅಯೋಗ್ಯ 
ಹೆಂಗಸೆಂದು ನೆನಸಬೇಡಿ. ನಾನು ಬಹು ದುಃಖಿತಳಾಗಿರು 
ವುದರಿಂದ ಮತ್ತು ಹೆಚ್ಚು ನೊಂದಿರುವುದರಿಂದ ದೀರ್ಫ 
ಕಾಲ ಪ್ರಾರ್ಥನೆ ಮಾಡಿದೆ'' ಎಂದು ಉತ್ತರಿಸಿದಳು. 

ಏಲಿಯು, ""ಸಮಾಧಾನದಿಂದ ಹೋಗು. ಇಸ್ರೇಲಿನ 
ದೇವರು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ'' 
ಎಂದು ಉತ್ತರಿಸಿದನು. 

ಹನ್ನಳು, ""ನನ್ನ ಮೇಲೆ ನಿಮ್ಮ ದಯೆಯಿರಲಿ'' 
ಎಂದು ಹೇಳಿದಳು. ಆಗ ಅವಳು ತನ್ನ ಮಾರ್ಗದಲ್ಲಿಯೇ 
ಹಿಂದಿರುಗಿ, ಸ್ವಲ್ಪ ಊಟ ಮಾಡಿದಳು. ಅಂದಿನಿಂದ 
ಅವಳು ದುಃಖಿತಳಾಗಲಿಲ್ಲ. 

ೌಎಲ್ಮಾನನ ಕುಟುಂಬದವರು ಮರುದಿನ ಬೆಳಿಗ್ಗೆ 
ಎದ್ದು ಯೆಹೋವನನ್ನು ಆರಾಧಿಸಿ, ರಾಮದಲ್ಲಿದ್ದ ಮನೆಗೆ 
ಹಿಂದಿರುಗಿದರು. 





ಸಮುವೇಲನ ಜನನ 

ಎಲ್ಮಾನನು ಹನ್ನಳನ್ನು ಕೂಡಿದನು. ಯೆಹೋವನು 
ಹನ್ನಳನ್ನು ಜ್ಞಾಪಿಸಿಕೊಂಡನು. ಹನ್ನಳು ಗರ್ಭಿಣಿಯಾಗಿ 
ಮಗನನ್ನು ಹೆತ್ತಳು. ಹನ್ನಳು ಆ ಮಗನಿಗೆ ಸಮುವೇಲ 
ನೆಂದು ಹೆಸರಿಟ್ಟಳು. ಅವಳು, ""ಅವನ ಹೆಸರು 
ಸಮುವೇಲ, ಏಕೆಂದರೆ ನಾನು ಅವನಿಗಾಗಿ ಯೆಹೋವ 
ನಲ್ಲಿ ಪ್ರಾರ್ಥಿಸಿದ್ದೆ'' ಎಂದಳು. 

”'ಎಲ್ಮಾನನು ಯಜ್ಞವನ್ನು ಅರ್ಪಿಸಲು ಮತ್ತು 
ಯೆಹೋವನಿಗೆ ಮಾಡಿದ ಹರಕೆಯನ್ನು ಸಲ್ಲಿಸಲು ಆ 
ವರ್ಷವೂ ಶೀಲೋವಿಗೆ ತನ್ನ ಕುಟುಂಬ ಸಮೇತವಾಗಿ 
ಹೋದನು. ಆದರೆ ಹನ್ನಳು ಹೋಗಲಿಲ್ಲ. ಅವಳು 
ಎಲ್ಯಾನನಿಗೆ, "ಮಗುವು ಗಟ್ಟಿಯಾದ ಊಟ ಮಾಡುವ 
ತನಕ ನಾನು ಬರುವುದಿಲ್ಲ. ಅವನು ದೊಡ್ಡವನಾದ 
ಮೇಲೆ ನಾನೇ ಶೀಲೋವಿಗೆ ಕರೆದೊಯ್ದು ಯೆಹೋವ 
ನಿಗೆ ಒಪ್ಪಿಸುತ್ತೇನೆ. ಅವನು ನಾಜೀರನಾಗುತ್ತಾನೆ. ಅವನು 
ಯಾವಾಗಲೂ ಶೀಲೋವಿನಲ್ಲಿಯೇ ಇರುತ್ತಾನೆ'' 
ಎಂದು ಹೇಳಿದಳು. 


1 ಸಮುವೇಲನು 1:12-2:2 


3ಹನ್ನಳ ಗಂಡನಾದ ಎಲ್ಕಾನನು ಅವಳಿಗೆ, ""ನಿನಗೆ 
ಸರಿತೋರಿದಂತೆ ಮಾಡು. ಮಗುವು ಗಟ್ಟಿಯಾದ ಊಟ 
ಮಾಡುವಷ್ಟು ವಯಸ್ಸಾಗುವ ತನಕ ಮನೆಯಲ್ಲಿಯೇ 
ಇರು. ನೀನು ಹೇಳಿದ್ದನ್ನು ಯೆಹೋವನು ನೆರವೇರಿಸಲಿ'' 
ಎಂದು ಹೇಳಿದನು. ಆದ್ದರಿಂದ ಹನ್ನಳು ತನ್ನ ಮಗುವು 
ಗಟ್ಟಿಯಾದ ಆಹಾರವನ್ನು ತಿನ್ನಲು ಆರಂಭಿಸುವ ತನಕ 
ಆರೈಕೆಮಾಡಿ ಬೆಳೆಸಲು ಮನೆಯಲ್ಲಿಯೇ ಇದ್ದಳು. 


ಸಮುವೇಲನನ್ನು ಯೆಹೋವನಿಗೆ ಒಪ್ಪಿಸಿದ್ದು 

ಮಗುವು ಗಟ್ಟಿಯಾದ ಊಟ ಮಾಡುವಂತಾದಾಗ 
ಹನ್ನಳು ಶೀಲೋವಿನಲ್ಲಿದ್ದ ಯೆಹೋವನ ಆಲಯಕ್ಕೆ 
ಅವನನ್ನು ಕರೆದುಕೊಂಡು ಹೋದಳು. ಹನ್ನಳು ಮೂರು 
ವರ್ಷದ ಹೋರಿಯನ್ನೂ ಮೂವತ್ತು ಸೇರು ಹಿಟ್ಟನ್ನೂ 
ಒಂದು ಸೀಸೆ ದ್ರಾಕ್ಷಾರಸವನ್ನೂ ತೆಗೆದುಕೊಂಡು 
ಹೋದಳು. 

ಅವರೆಲ್ಲಾ ಯೆಹೋವನ ಸನ್ನಿಧಿಗೆ ಹೋದರು. 
ಎಲ್ಮಾನನು ಎಂದಿನಂತೆ ಹೋರಿಯನ್ನು ಯಜ್ಞವಾಗಿ 
ಅರ್ಪಿಸಿದನು. ಆಮೇಲೆ ಹನ್ನಳು ಏಲಿಯನ ಬಳಿಗೆ ಮಗ 
ನನ್ನು ಕರೆದೊಯ್ದಳು. ಹನ್ನಳು, ""ಸ್ವಾಮೀ, ನನ್ನನ್ನು 
ಕ್ಚಮಿಸಿ. ನಿಮ್ಮ ಬಳಿ ನಿಂತಿರುವ ನಾನೇ ಅಂದು 
ಯೆಹೋವನಿಗೆ ಪ್ರಾರ್ಥನೆ ಮಾಡಿದವಳು. ನಾನು ಹೇಳು 
ತ್ತಿರುವುದು ನಿಜವೆಂದು ಪ್ರಮಾಣ ಮಾಡುತ್ತೇನೆ. 
2ನಾನು ಈ ಮಗುವಿಗಾಗಿ ಪ್ರಾರ್ಥನೆ ಮಾಡಿದೆ. 
ಯೆಹೋವನು ನನ್ನ ಪ್ರಾರ್ಥನೆಗೆ ಉತ್ತರಿಸಿದನು. 
ಯೆಹೋವನು ಅನುಗ್ರಹಿಸಿದ ಮಗನೇ ಇವನು. ೫ಈಗ 
ನಾನು ಈ ಮಗನನ್ನು ಯೆಹೋವನಿಗೆ ಒಪ್ಪಿಸುತ್ತೇನೆ. 
ಇವನು ಜೀವದಿಂದಿರುವ ತನಕ ಯೆಹೋವನಿಗೆ ಪ್ರತಿಷ್ಠಿ 
ತನಾಗಿರುತ್ತಾನೆ'' ಎಂದು ಏಲಿಗೆ ಹೇಳಿದಳು. 

ಬಳಿಕ ಹನ್ನಳು ಆ ಬಾಲಕನನ್ನು ಅಲ್ಲಿಯೇ ಬಿಟ್ಟು 
ಯೆಹೋವನನ್ನು ಆರಾಧಿಸಿದಳು. 


ಹನ್ನಳ ಸ್ತೋತ್ರ 

ಹನ್ನಳು ಇಂತೆಂದಳು: 
""ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿ 
ಸುತ್ತದೆ. ನಾನು ನನ್ನ ದೇವರಾದ ಯೆಹೋವನಲ್ಲಿ 
ಬಲಶಾಲಿಯಾಗಿದ್ದೇನೆ. ನಾನು ನನ್ನ ಶತ್ರುಗಳ 
ಬಗ್ಗೆ ನಗುವೆನು* ನಾನು ನಿನ್ನ ರಕ್ಟಣೆಯಲ್ಲಿ 
ಆನಂದಿಸುತ್ತೇನೆ. 

2 ""ಯೆಹೋವನಂತಹ ಪವಿತ್ರ, ದೇವರು ಬೇರೆ 
ಯಾರೂ ಇಲ್ಲ. ನಿನ್ನ ಹೊರತು ಅನ್ಯದೇವರಿಲ್ಲ! 
ನಮ್ಮ ದೇವರಿಗಿಂತ ಬೇರೊಂದು ಬಂಡೆಯಿಲ್ಲ. 





ನಾನು...ನಗುವೆನು ಅಕ್ಬರಶ 8 "ನನ್ನ ಶತ್ರುಗಳ ಮುಂದೆ ನನ್ನ ಬಾಯಿ 
ತೆರೆದಿದೆ.'' 


1 


3 


ಸಮುವೇಲನು 2:3-18 


ಇನ್ನು ಮುಂದೆ ಬಡಾಯಿಕೊಚ್ಚಬೇಡಿ! ಸೊಕ್ಕಿನ 
ಮಾತುಗಳನ್ನು ಆಡಬೇಡಿ! ಏಕೆಂದರೆ 
ಯೆಹೋವನು ಪ್ರತಿಯೊಂದನ್ನು ಬಲ್ಲನು. ಆತನು 
ಮನುಷ್ಯರನ್ನು ಮುನ್ನಡೆಸುತ್ತಾನೆ ಮತ್ತು ತೂಗಿ 


ನೋಡುತ್ತಾನೆ. 

ಶಕ್ತಿಶಾಲಿ ಯೋಧರ ಬಿಲ್ಲುಗಳು ಮುರಿದು 
ಹೋಗುತ್ತವೆ. ಬಲಹೀನರು ಶಕ್ತಿವಂತ 
ರಾಗುವರು. 


""ಹಿಂದೆ ಆಹಾರವನ್ನು ಸಮದ್ದಿಕರವಾಗಿ ಹೊಂದಿದ 
ಯ DN) ಎ 


ಜನರು ಅನ್ನಕ್ಕಾಗಿ ದುಡಿಯಬೇಕಾಗುವುದು. 
ಹಿಂದೆ ಆಹಾರಕ್ಕಾಗಿ ಹಸಿದಿದ್ದವರು ಇಂದು ತಿಂದು 
ಕೊಬ್ಬಿರುವರು! ಬಂಜೆಗೆ ಈಗ ಏಳು ಜನ ಮಕ್ಕಳಿ 
ರುವರು. ಆದರೆ ಹೆಚ್ಚು ಮಕ್ಕಳಿದ್ದ ತಾಯಿ ಇಂದು 
ವೇದನೆಗೊಂಡಿರುವಳು ಏಕೆಂದರೆ ಅವಳ 
ಮಕ್ಕಳಿಲ್ಲ ಸತ್ತು ಹೋಗಿದ್ದಾರೆ. 

ಯೆಹೋವನು ಜನರಿಗೆ ಸಾವನ್ನೂ ತರುವನು. 
ಅಂತೆಯೇ ಅವರಿಗೆ ಜೀವವನ್ನೂ ದಯಪಾಲಿಸು 
ವನು. ಆತನು ಅವರಿಗೆ ಮರುಜೀವವನ್ನು ದಯ 
ಪಾಲಿಸಬಲ್ಲನು. ಯೆಹೋವನು ಜನರನ್ನು ಮರಣ 
ಸ್ಥಳವಾದ ಪಾತಾಳಕ್ಕೆ ತಳ್ಳುವನು. 

ಯೆಹೋವನು ಜನರನ್ನು ಬಡವರನ್ನಾಗಿಸುತ್ತಾನೆ. 
ಆತನು ಜನರನ್ನು ಹಣವಂತರನ್ನಾಗಿಸುತ್ತಾನೆ. 
ಯೆಹೋವನು ಜನರನ್ನು ದೀನರನ್ನಾಗಿಸುತ್ತಾನೆ. 
ಆತನು ಜನರನ್ನು ದೊಡ್ಡವರನ್ನಾಗಿಸುತ್ತಾನೆ. 
ಯೆಹೋವನು ಬಡವರನ್ನು ಧೂಳಿನಿಂದ ಮೇಲಕ್ಕೆ 
ತ್ಲುತ್ತಾನೆ. ಯೆಹೋವನು ದೀನರನ್ನು ಬೂದಿ 
ಯಿಂದ ಮೇಲಕ್ಕೆತ್ತುತ್ತಾನೆ. ಯೆಹೋವನು ಬಡವ 
ರನ್ನು ರಾಜಕುಮಾರರೊಂದಿಗೆ ಕುಳ್ಳಿರಿಸುತ್ತಾನೆ. 
ಯೆಹೋವನು ಬಡವರನ್ನು ಗೌರವಫೀಠದಲ್ಲೂ 
ಕುಳ್ಳಿರಿಸುತ್ತಾನೆ. ಲೋಕವೂ ಅದರ ಅಡಿಪಾಯ 
ಗಳೂ ಪ್ರ ಭುವಿನವು. ಯೆಹೋವನು ಆ ಕಂಬಗಳ 
ಮೇಲೆ ಲೋಕವನ್ನು ನಿಲ್ಲಿಸಿರುವನು. 
ಯೆಹೋವನು ತನ್ನ ಪವಿತ್ರ ಜನರನ್ನು ರಕ್ಷಿಸುವನು. 
ಆತನು ಅವರನ್ನು ಎಡವದಂತೆ ಕಾಪಾಡುವನು. 
ಆದರೆ ಕೆಟ್ಟವರು ನಾಶವಾಗಿ ಕತ್ತಲೆಯಲ್ಲಿ ಬೀಳು 
ವರು. ಅವರ ಶಕ್ತಿ ಅವರಿಗೆ ಜಯನೀಡಲಾರದು. 
ಯೆಹೋವನು ತನ್ನ ಶತ್ರುಗಳನ್ನು ನಾಶಗೊಳಿಸು 
ವನು. ಮಹೋನ್ನತನಾದ ದೇವರು ಪರಲೋಕ 
ದಲ್ಲಿ ಜನರಿಗೆ ವಿರುದ್ಧವಾಗಿ ಗುಡುಗುವನು. 
ಯೆಹೋವನು ಬಹುದೂರದ ದೇಶಗಳಿಗೂ 
ತೀರ್ಪನ್ನು ಕೊಡುವನು. ಯೆಹೋವನು ತನ್ನ 
ರಾಜನಿಗೆ ಶಕ್ತಿಯನ್ನೀಯುವನು. ತಾನು ಅಭಿಷೇ 
ಕಿಸಿದ ರಾಜನನ್ನು ಬಲಗೊಳಿಸುವನು.'' 


362 


''ಎಲ್ಮಾನ ಮತ್ತು ಅವನ ಕುಟುಂಬದವರು ರಾಮ 
ದಲ್ಲಿದ್ದ ಮನೆಗೆ ಹಿಂದಿರುಗಿದರು. ಬಾಲಕನು ಶೀಲೋವಿ 
ನಲ್ಲಿಯೇ ಉಳಿದುಕೊಂಡನು ಮತ್ತು ಯಾಜಕನಾದ 
ಏಲಿಯ ಮಾರ್ಗದರ್ಶನದಲ್ಲಿ ಯೆಹೋವನ ಸೇವೆ 
ಮಾಡಿದನು. 


ಏಲಿಯ ದುಷ್ಟ ಮಕ್ಕಳು 

ಏಲಿಯ ಮಕ್ಕಳು ದುಷ್ಟರಾಗಿದ್ದರು. ಅವರು 
ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. 3 ಯಾಜಕರು 
ಜನರೊಡನೆ ಯಾವ ರೀತಿ ವರ್ತಿಸಬೇಕು ಎಂಬುದನ್ನು 
ಅವರು ಲಕ್ಷಿಸುತ್ತಿರಲಿಲ್ಲ. ಯಾಜಕರು ಜನರಿಗಾಗಿ 
ಮಾಡಬೇಕಾದ ಕಾರ್ಯವೆಂದರೆ: ಒಬ್ಬ ವ್ಯಕ್ತಿಯು 
ಪ್ರತಿಸಲ ಯಜ್ಞವನ್ನರ್ಪಿಸಲು ಬಂದಾಗ ಯಾಜಕರು 
ಯಜ್ಞಮಾಂಸವನ್ನು ಒಂದು ಮಹಕೆಯಲ್ಲಿ ಬೇಯಿಸ 
ಬೇಕು. ಯಾಜಕರ ಸೇವಕನು ಕೈಯಲ್ಲಿ ತ್ರಿಶೂಲವನ್ನು 
ಹಿಡಿದುಕೊಂಡು ಬರಬೇಕು. "ಯಾಜಕರ ಸೇವಕನು 
ತ್ರಿಶೂಲವನ್ನು ಮಹಕೆಯಲ್ಲಾಗಲೀ ತಪ್ಪಲೆಯಲ್ಲಾಗಲೀ 
ಚುಚ್ಚಿ ಹೊರ ತೆಗೆದಾಗ, ಅದರೊಂದಿಗೆ ಬರುವ ಮಾಂಸ 
ವನ್ನು ಮಾತ್ರ ಯಾಜಕನು ಸ್ವೀಕರಿಸಬೇಕು. ಶೀಲೋವಿಗೆ 
ಯಜ್ಞವನ್ನರ್ಪಿಸಲು ಬರುವ ಎಲ್ಲ ಇಸ್ರೇಲರೊಂದಿಗೆ 
ಇದೇ ರೀತಿ ಮಾಡಬೇಕಿತ್ತು 

5ಆದರೆ ಏಲಿಯ ಮಕ್ಕಳು ಈ ರೀತಿ ಮಾಡುತ್ತಿರಲಿಲ್ಲ. 
ಯಜ್ಞವೇದಿಕೆಯ ಮೇಲೆ ಕೊಬ್ಬನ್ನು ಹೋಮ ಮಾಡು 
ವುದಕ್ಕಿಂತ* ಮೊದಲೆ ಅವರ ಸೇವಕರು ಯಜ್ಞಗಳನ್ನು 
ಅರ್ಪಿಸುವ ಜನರ ಬಳಿಗೆ ಹೋಗುತ್ತಿದ್ದರು. ಯಾಜಕನ 
ಸೇವಕನು, ""ಯಾಜಕನಿಗೆ ಕರಿದು ಕೊಡಲು ಸ್ವಲ್ಪ 
ಮಾಂಸವನ್ನು ಕೊಡಿ. ಬೇಯಿಸಿದ ಮಾಂಸವನ್ನು 
ಯಾಜಕನು ನಿಮ್ಮಿಂದ ಸ್ವೀಕರಿಸಿಕೊಳ್ಳುವುದಿಲ್ಲ'' ಎಂದು 
ಹೇಳುತ್ತಿದ್ದನು. 

16 ಯಜ್ಞವನ್ನರ್ಪಿಸುವವನು, ""ಕೊಬ್ಬನ್ನು ಮೊದಲು 
ಹೋಮಮಾಡೋಣ. ಅನಂತರ ನಿಮಗೆ ಬೇಕಾ 
ದುದನ್ನು ತೆಗೆದುಕೊಳ್ಳಿ” ಎಂದು ಹೇಳಿದರೆ, ಯಾಜಕರ 
ಸೇವಕನು, ""ಇಲ್ಲ, ಯಾಜಕನಿಗಾಗಿ ಕರಿಯಲು ಮಾಂಸ 
ವನ್ನು ಈಗಲೇ ಕೊಡು. ನೀನು ಕೊಡುವುದಿಲ್ಲವಾದರೆ, 
ನಾನೇ ತೆಗೆದುಕೊಳ್ಳುತ್ತೇನೆ'' ಎಂದು ಹೇಳುತ್ತಿದ್ದನು. 

17 ಯೆಹೋವನಿಗೆ ಅರ್ಪಿಸುವ ಯಜ್ಞವನ್ನು ಹೊಪ್ಪ್ಲಿ 
ಮತ್ತು ಫೀನೆಹಾಸರು ತುಚ್ಛೀಕರಿಸುತ್ತಿದ್ದರು. ಇದು 
ಯೆಹೋವನಿಗೆ ವಿರೋಧವಾದ ಮಹಾಪಾಪವಾಗಿತ್ತು. 

!ಔಆದರೆ ಬಾಲಕನಾದ ಸಮುವೇಲನು ಏಪೋದ್‌್‌* 
ಎಂಬ ನಾರುಬಟ್ಟೆಯನ್ನು ಧರಿಸಿ ಯೆಹೋವನ ಸೇವೆ 





ಕೊಬ್ಬನ್ನು ಹೋಮಮಾಡು ಪ್ರಾಣಿ ದೇಹದ ಒಂದು ಭಾಗವಾದ ಕೊಬ್ಬು 
ದೇವರಿಗೆ ಮಾತ್ರ, ಸೇರಿದ್ದು. ಯಾಜಕರು ದೇವರಿಗೆ ಕಾಣಿಕೆಯಾಗಿ ಈ 
ಕೊಬ್ಬನ್ನು ಯಜ್ಞವೇದಿಕೆಯ ಮೇಲೆ ಸುಡುತ್ತಿದ್ದರು. 

ಏಫೋದ್‌ ಯಾಜಕರು ಧರಿಸುತ್ತಿದ್ದ ವಿಶೇಷವಾದ ಮೇಲಂಗಿ. 


363 


ಮಾಡುತ್ತಿದ್ದನು. ಸಮುವೇಲನ ತಾಯಿಯು ಪ್ರತಿ 
ವರ್ಷವೂ ಒಂದು ಚಿಕ್ಕ ಮೇಲಂಗಿಯನ್ನು ಅವನಿಗಾಗಿ 
ತಯಾರಿಸಿ, ಗಂಡನೊಡನೆ ವಾರ್ಷಿಕ ಯಜ್ಞವನ್ನು ಅರ್ಪಿ 
ಸಲು ಶೀಲೋವಿಗೆ ಹೋದಾಗ ಅವನಿಗೆ ಕೊಡುತ್ತಿದ್ದಳು. 

ಏಲಿಯು ಎಲ್ಮಾನನನ್ನು ಮತ್ತು ಅವನ ಹೆಂಡತಿ 
ಯಾದ ಹನ್ನಳನ್ನು ಆಶೀರ್ವದಿಸಿ, ""ಹನ್ನಳು ಯೆಹೋವ 
ನನ್ನು ಪ್ರಾರ್ಥಿಸಿ ಪಡೆದ ಮಗನನ್ನು ಆತನಿಗೆ ಒಪ್ಪಿಸಿದ್ದ 
ರಿಂದ ಯೆಹೋವನು ಅವಳಿಗೆ ಬೇರೆ ಮಕ್ಕಳನ್ನು ಅನು 
ಗ್ರಹಿಸಲಿ'' ಎಂದು ಹೇಳಿದನು. 

ಆಮೇಲೆ ಎಲ್ಕಾನ ಮತ್ತು ಹನ್ನ ಮನೆಗೆ ಹೋದರು. 
2! ಯೆಹೋವನು ಹನ್ನಳಿಗೆ ದಯೆತೋರಿದನು. ಅವಳಿಗೆ 
ಮೂರು ಮಂದಿ ಗಂಡುಮಕ್ಕಳೂ ಇಬ್ಬರು ಹೆಣ್ಣು 
ಮಕ್ಕಳೂ ಆದರು. ಬಾಲಕನಾದ ಸಮುವೇಲನು 
ಯೆಹೋವನ ಸನ್ನಿಧಿಯಲ್ಲಿ ದೊಡ್ಡವನಾದನು. 


ಏಲಿಯು ತನ್ನ ದುಷ್ಟ ಮಕ್ಕಳನ್ನು ಹತೋಟಿಯಲ್ಲಿಡಲಿಲ್ಲ 
ಏಲಿಯು ಬಹಳ ವೃದ್ಧನಾದನು. ತನ್ನ ಗಂಡುಮಕ್ಕಳು 
ಶೀಲೋವಿನಲ್ಲಿ ಇಸ್ರೇಲರೊಂದಿಗೆ ನಡೆದುಕೊಳ್ಳು 
ತ್ತಿರುವ ರೀತಿಯನ್ನು ಮತ್ತು ಅವರು ದೇವದರ್ಶನ 
ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುತ್ತಿರುವ ಸ್ತ್ರೀಯ 
ರೊಡನೆ ಕೂಡುತ್ತಿರುವುದನ್ನು ಅವನು ಕೇಳುತ್ತಿದ್ದನು. 

2 ಏಲಿಯು ತನ್ನ ಗಂಡುಮಕ್ಕಳಿಗೆ, "ಇಲ್ಲಿಯ ಜನರು 
ನೀವು ಮಾಡುವ ದುಷ್ಕತ್ಯಗಳ ಬಗ್ಗೆ ತಿಳಿಸಿದ್ದಾರೆ. ನೀವು 
ಇಂತಹ ದುಷ್ಕೃತ್ಯಗಳನ್ನು ಏಕೆ ಮಾಡುತ್ತೀರಿ? ಮಕ್ಕಳೇ, 
ಇಂತಹ ದುಷ್ಕೃತ್ಯಗಳನ್ನು ಮಾಡಬೇಡಿ. ಯೆಹೋವನ 
ಜನರು ನಿಮ್ಮ ಬಗ್ಗೆ ಕೆಟ್ಟ ಸಂಗತಿಗಳನ್ನು ಮಾತಾಡು 
ತ್ತಿದ್ದಾರೆ. ಒಬ್ಬ ಮನುಷ್ಯನು ಬೇರೊಬ್ಬನ ವಿರುದ್ಧ 
ಅಪರಾಧ ಮಾಡಿದರೆ, ಯೆಹೋವನು ಅವನಿಗೆ ಸಹಾಯ 
ಮಾಡಬಹುದು, ಆದರೆ ಒಬ್ಬ ಮನುಷ್ಯನು ಯೆಹೋವನ 
ವಿರುದ್ದವೇ ಅಪರಾಧ ಮಾಡಿದರೆ, ಆಗ ಅವನಿಗೆ ಸಹಾಯ 
ಮಾಡುವವರು ಯಾರು?'' ಎಂದು ಬುದ್ದಿಮಾತು 
ಹೇಳಿದನು. 

ಆದರೆ ಏಲಿಯ ಮಾತನ್ನು ಅವನ ಮಕ್ಕಳು ಕೇಳಲಿಲ್ಲ, 
ಆದುದರಿಂದ ಯೆಹೋವನು ಏಲಿಯ ಮಕ್ಕಳನ್ನು 
ಕೊಲಲು ನಿರ್ಧರಿಸಿದನು. 

2" ಬಾಲಕನಾದ ಸಮುವೇಲನು ದೊಡ್ಡವನಾಗುತ್ತಲೇ 





ಇದ್ದನು. ಅವನು ದೇವರಿಗೆ ಮತ್ತು ಜನರಿಗೆ 
ಪ್ರಿಯನಾದನು. 


ಏಲಿಯ ಕುಟುಂಬದ ಬಗ್ಗೆ ಭೀಕರ ಪ್ರವಾದನೆ 
27ದೇವಮನುಷ್ಯನೊಬ್ಬನು ಏಲಿಯ ಬಳಿಗೆ ಬಂದು, 
"ಯೆಹೋವನು ಈ ಸಂಗತಿಗಳನ್ನು ತಿಳಿಸಿದನು: "ನಿನ್ನ 
ಪೂರ್ವಿಕರು ಈಜಿಪ್ಟಿನಲ್ಲಿ ಫರೋಹನ ಗುಲಾಮರಾಗಿ 
ದ್ದರು. ಆಗ ನಾನು ನಿನ್ನ ಪೂರ್ವಿಕರಿಗೆ ದರ್ಶನ ನೀಡಿದೆ. 


1 ಸಮುವೇಲನು 2:19-36 


ಇಸ್ರೇಲಿನ ಎಲ್ಲಾ ಕುಲಗಳಲ್ಲಿ ನಿನ್ನ ಕುಟುಂಬದವರನ್ನು 
ನನ್ನ ಯಾಜಕರನ್ನಾಗಿ ಆರಿಸಿಕೊಂಡೆನು. ಏಪೋದನ್ನು 
ಧರಿಸಿಕೊಳ್ಳುವುದಕ್ಕೂ ಯಜ್ಞವನ್ನು ಅರ್ಪಿಸುವುದಕ್ಕೂ 
ಧೂಪಹಾಕುವುದಕ್ಕೂ ನಾನು ಅವರನ್ನು ಆರಿಸಿ 
ಕೊಂಡೆನು. ಇಸ್ರೇಲರು ನನಗೆ ಅರ್ಪಿಸುವ ಯಜ್ಞಗಳಲ್ಲಿ 
ಮಾಂಸವನ್ನು ಪಡೆಯುವ ಅವಕಾಶವನ್ನೂ ನಾನು ನಿಮ್ಮ 
ಕುಲದವರಿಗೆ ನೀಡಿದೆನು. ೌಹೀಗಿರುವಾಗ ಆ ಯಜ್ಞ 
ಗಳನ್ನು ಮತ್ತು ಕಾಣಿಕೆಗಳನ್ನು ನೀವು ಗೌರವಿಸದಿರು 
ವುದೇಕೇ? ನಿನ್ನ ಮಕ್ಕಳನ್ನು ನನಗಿಂತ ಹೆಚ್ಚು ಗೌರವಿಸು 
ತ್ತಿರುವೆ. ಇಸ್ರೇಲರು ನನಗಾಗಿ ತರುವ ಯಜ್ಞಮಾಂಸದ 
ಉತ್ತಮ ಭಾಗಗಳಿಂದ ನಿಮ್ಮನ್ನು ಕೊಬ್ಬಿಸಿ 
ಕೊಂಡಿರುವಿರಿ.' 

3" ನಿಮ್ಮ ತಂದೆಯ ಕುಟುಂಬವು ಸರ್ವಕಾಲವೂ 
ಆತನ ಸೇವೆ ಮಾಡುವುದೆಂದು ಇಸ್ರೇಲಿನ ದೇವರಾದ 
ಯೆಹೋವನು ವಾಗ್ದಾನ ಮಾಡಿದ್ದನು. ಆದರೆ ಈಗ 
ಯೆಹೋವನು ಇಂತೆನ್ನುತ್ತಾನೆ: "ಅದೆಂದಿಗೂ ಸಾಧ್ಯವಿಲ್ಲ. 
ನನ್ನನ್ನು ಸನ್ಮಾನಿಸುವವರನ್ನು ನಾನೂ ಸನ್ಮಾನಿಸುತ್ತೇನೆ. 
ಆದರೆ ನನ್ನನ್ನು ತಿರಸ್ಕರಿಸುವವರನ್ನು ನಾನೂ ತಿರಸ್ಕರಿಸು 
ತ್ತೇನೆ. *'ನಿನ್ನ ಸಂತತಿಯವರನ್ನೆಲ್ಲಾ ನಾಶಮಾಡುವ 
ಕಾಲವು ಬರುತ್ತಿದೆ. ನಿನ್ನ ಮನೆಯಲ್ಲಿ ಯಾರೂ 
ವೃದ್ಧಾಪ್ಯದವರೆಗೆ ಬದುಕುವುದಿಲ್ಲ. *`ಇಸ್ರೇಲಿಗೆ ಶುಭ 
ಗಳಾದರೂ ನಿನ್ನ ಮನೆಯಲ್ಲಿ ಅಶುಭಗಳಿರುವುದನ್ನು 
ನೀನು ನೋಡುವೆ. ನಿನ್ನ ಕುಟುಂಬದಲ್ಲಿ ಯಾರೂ 
ವೃದ್ದಾಪ್ಯದವರೆಗೆ ಬದುಕುವುದಿಲ್ಲ. ನನ್ನ ಯಜ್ಞ 
ವೇದಿಕೆಯ ಬಳಿಯಲ್ಲಿ ಯಾಜಕಸೇವೆ ಮಾಡುವುದಕ್ಕಾಗಿ 
ನಾನು ಒಬ್ಬನನ್ನು ಉಳಿಸಿಕೊಳ್ಳುವೆನು. ಅವನು ಬಹು 
ಮುಪ್ಪಿನವರೆಗೂ ಬದುಕುವನು. ಅವನ ಕಣ್ಣುಗಳು 
ಕಾಣದೆ ಹೋಗುವವರೆಗೂ ಬಲಹೀನನಾಗುವವರೆಗೂ 
ಅವನು ಬದುಕುವನು. ಉಳಿದ ನಿನ್ನ ಸಂತತಿಯವರೆಲ್ಲಾ 
ಖಡ್ಗದಿಂದ ಸಾಯುವರು. ಈ ಸಂಗತಿಗಳು ನಿಜವಾಗು 
ತ್ತವೆಯೆಂದು ತೋರಿಸಲು ನಾನು ನಿನಗೊಂದು ಗುರು 
ತನ್ನು ಕೊಡುವೆನು. ನಿನ್ನ ಇಬ್ಬರು ಮಕ್ಕಳಾದ ಹೊಪ್ಲಿ 
ಮತ್ತು ಫೀನೆಹಾಸರು ಒಂದೇ ದಿನದಲ್ಲಿ ಸಾಯುವರು. 
ಅದೇ ಆ ಗುರುತು. ನಾನು ನನಗೋಸ್ಕರ ನಂಬಿ 
ಗಸ್ತನಾದ ಯಾಜಕನೊಬ್ಬನನ್ನು ಆರಿಸಿಕೊಳ್ಳುತ್ತೇನೆ. ಈ 
ಯಾಜಕನು ನಾನು ಹೇಳುವುದನ್ನು ಕೇಳುವನು ಮತ್ತು 
ನನಗೆ ಇಷ್ಟವಾದುದನ್ನು ಮಾಡುವನು. ಈ ಯಾಜಕನ 
ಕುಟುಂಬವನ್ನು ನಾನು ಬಲಗೊಳಿಸುವೆನು. ನಾನು ಆರಿಸಿ 
ಕೊಂಡಿರುವ ರಾಜನ* ಬಳಿಯಲ್ಲಿ ಅವನು ಸದಾಕಾಲ 
ಸೇವೆಮಾಡುವನು. 3 ಆಗ ನಿನ್ನ ಕುಟುಂಬದವರಲ್ಲಿ ಉಳಿ 
ದವರೆಲ್ಲ ಬಂದು ಈ ಯಾಜಕನಿಗೆ ಅಡ್ಡಬೀಳುವರು. ಈ 








ಆರಿಸಿಕೊಂಡಿರುವ ರಾಜ ಅಕ್ಬರಶಃ, ""ಅಭಿಷೇಕಿಸಲ್ಪಟ್ಟವನು.'' 


1 ಸಮುವೇಲನು 3:1-19 


ಜನರೆಲ್ಲ ಅವನಲ್ಲಿ ಬಿಡಿಕಾಸನ್ನೂ ರೊಟ್ಟಿಯ ಚೂರನ್ನೂ 
ಬೇಡುವರು. ಅವರೆಲ್ಲ, ""ನಮಗೆ ದೇವಸ್ಥಾನದಲ್ಲಿ 
ಯಾಜಕನ ಹುದ್ದೆಯನ್ನು ಕೊಡು, ಅದರಿಂದ ಹೊಟ್ಟೆ 
ತುಂಬಿಸಿಕೊಳ್ಳುತ್ತೇವೆ ಎಂದು ಬೇಡಿಕೊಳ್ಳುವರು'''' 
ಎಂದನು. 


ಸಮುವೇಲನಿಗೆ ದೇವರ ಕರೆ 
ಬಾಲಕನಾದ ಸಮುವೇಲನು ಏಲಿಯ ಕೈಕೆಳಗಿದ್ದು 
ಯೆಹೋವನ ಸೇವೆಮಾಡುತ್ತಿದ್ದನು. ಆ ಕಾಲದಲ್ಲಿ 
ಯೆಹೋವನು ಜನರೊಂದಿಗೆ ಪದೇಪದೇ ಮಾತಾಡು 
ತ್ತಿರಲಿಲ್ಲ; ದರ್ಶನಗಳ ಸಂಖ್ಯೆಯೂ ಕಡಿಮೆಯಾಗಿತ್ತು 
2ಏಲಿಯ ಕಣ್ಣುಗಳು ಮಂಜಾಗಿ ಕುರುಡನೆನ್ನುವಷ್ಟು 
ಕಾಣುತ್ತಿರಲಿಲ್ಲ. ಒಂದು ರಾತ್ರಿ, ಏಲಿಯು ತನ್ನ ಸ್ಥಳದಲ್ಲಿ 
ಮಲಗಿದ್ದನು. ಸಮುವೇಲನು ಯೆಹೋವನ ಪವಿತ್ರ 
ಆಲಯದಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದನು. 
ಯೆಹೋವನ ಪವಿತ್ರ, ಪೆಟ್ಟಿಗೆಯು* ಅಲ್ಲಿಯೇ ಇತ್ತು. 
ಯೆಹೋವನ ದೀಪವು ಇನ್ನೂ ಬೆಳಗುತ್ತಿತ್ತು. 
ಯೆಹೋವನು ಸಮುವೇಲನನ್ನು ಕರೆದನು. ಸಮು” 
ವೇಲನು, ""ಇಗೋ, ಇಲ್ಲಿದ್ದೇನೆ'' ಎಂದನು. "ಏಲಿಯು 
ಕರೆದಿರಬಹುದೆಂದು ಸಮುವೇಲನು ನೆನೆಸಿದನು. ಆದ್ದ 
ರಿಂದ ಸಮುವೇಲನು ಏಲಿಯ ಬಳಿಗೆ ಓಡಿಹೋಗಿ, 
""ಇಗೋ, ಇಲ್ಲಿದ್ದೇನೆ. ನೀನು ನನ್ನನ್ನು ಕರೆದೆಯಲ್ಲಾ'' 
ಅಂದನು. 

ಆದರೆ ಏಲಿಯು, ""ನಾನು ನಿನ್ನನ್ನು ಕರೆಯಲಿಲ್ಲ. 
ಹೋಗಿ ಮಲಗಿಕೋ'' ಅಂದನು. 

ಸಮುವೇಲನು ಹೋಗಿ ಮಲಗಿಕೊಂಡನು. "ನಂತರ 
ಯೆಹೋವನು, ""ಸಮುವೇಲನೇ'' ಎಂದು ಮತ್ತೆ ಕರೆ 
ದನು. ಸಮುವೇಲನು ಮತ್ತೆ ಏಲಿಯ ಬಳಿಗೆ ಓಡಿಹೋಗಿ, 
""ಇಗೋ, ಇಲ್ಲಿದ್ದೇನೆ. ನೀನು ನನ್ನನ್ನು ಕರೆದೆಯಲ್ಲಾ'' 
ಎಂದು ಹೇಳಿದನು. 

ಏಲಿಯು, ""ನಾನು ನಿನ್ನನ್ನು ಕರೆಯಲಿಲ್ಲ ಹೋಗಿ 
ಮಲಗಿಕೋ'' ಅಂದನು. 

7ಆ ವರೆಗೂ ಸಮುವೇಲನಿಗೆ ಯೆಹೋವನ ಅನುಭವ 
ವಿರಲಿಲ್ಲ ಯೆಹೋವನು ಅವನೊಂದಿಗೆ ನೇರವಾಗಿ 
ಮಾತಾಡಿರಲಿಲ್ಲ. * 

*8ಯೆಹೋವನು ಸಮುವೇಲನನ್ನು ಮೂರನೆಯ ಸಲ 
ಕರೆದನು. ಸಮುವೇಲನು ಮತ್ತೆ ಮೇಲೆದ್ದು ಏಲಿಯನ 
ಬಳಿಗೆ ಹೋಗಿ, ""ಇಗೋ, ಇಲ್ಲಿದ್ದೇನೆ. ನೀನು ನನ್ನನ್ನು 
ಕರೆದೆಯಲ್ಲಾ'' ಅಂದನು. 











ಪವಿತ್ರ ಪೆಟ್ಟಿಗೆ ಒಡಂಬಡಿಕೆಯ ಪೆಟ್ಟಿಗೆ ಕಲ್ಲಿನ ಹಲಗೆಗಳ ಮೇಲೆ ಹತ್ತು 
ಆಜ್ಞೆಗಳನ್ನು ಬರೆದು ಅವುಗಳನ್ನು ಈ ಪೆಟ್ಟಿಗೆಯಲ್ಲಿಟ್ಟಿದ್ದರು. 
ಯೆಹೋವನು ... ಮಾತಾಡಿರಲಿಲ್ಲ ಅಕ್ಬರಶಃ, "ಯೆಹೋವನ ವಾಕ್ಯ 
ಗಳು ಇನ್ನೂ ಅವನಿಗೆ ತಿಳಿದಿರಲಿಲ್ಲ.'' 


364 


ಬಾಲಕನನ್ನು ಕರೆಯುತ್ತಿರುವವನು ಯೆಹೋವ 
ನೆಂಬುದು ಏಲಿಗೆ ಆಗ ಅರ್ಥವಾಯಿತು. "ಏಲಿಯು 
ಸಮುವೇಲನಿಗೆ, "ಹೋಗಿ ಮಲಗಿಕೋ. ನಿನ್ನನ್ನು ಮತ್ತೆ 
ಕರೆದರೆ, "ಅಪ್ಪಣೆಯಾಗಲಿ, ಯೆಹೋವನೇ ನಾನು ನಿನ್ನ 
ಸೇವಕ, ಕೇಳಿಸಿಕೊಳ್ಳುತ್ತಿದ್ದೇನೆ' ಎಂದು ಉತ್ತರಿಸು'' 
ಎಂಬುದಾಗಿ ಹೇಳಿದನು. 

ಸಮುವೇಲನು ತನ್ನ ಸ್ಥಳದಲ್ಲಿ ಮಲಗಲು ಹೋದನು. 
ಯೆಹೋವನು ಅಲ್ಲಿ ಪ್ರತ್ಯಕ್ಟನಾಗಿ ನಿಂತು ಮೊದಲು 
ಕರೆದಂತೆಯೇ ""ಸಮುವೇಲನೆ, ಸಮುವೇಲನೆ'' ಎಂದು 
ಕರೆದನು. 

ಸಮುವೇಲನು, ""ಅಪ್ಪಣೆಯಾಗಲಿ, ನಾನು ನಿನ್ನ 
ಸೇವಕ, ಕೇಳಿಸಿಕೊಳ್ಳುತ್ತಿದ್ದೇನೆ'' ಎಂದನು. 

!! ಯೆಹೋವನು ಸಮುವೇಲನಿಗೆ, ""ನಾನು ಇಸ್ರೇಲಿ 
ನಲ್ಲಿ ಒಂದು ಕಾರ್ಯವನ್ನು ಶೀಘ್ರದಲ್ಲೇ ಮಾಡುವೆನು. 
ಈ ಕಾರ್ಯದ ಬಗ್ಗೆ ಕೇಳಿದ ಜನರು ಗಾಬರಿಗೊಳ್ಳುವರು. 
'೭ನಾನು ಇದನ್ನು ಏಲಿ ಮತ್ತು ಅವನ ಕುಟುಂಬದ ವಿರುದ್ಧ 
ಸಂಪೂರ್ಣವಾಗಿ ಮಾಡುತ್ತೇನೆ. ಏಲಿಯ ಕುಟುಂಬ 
ವನ್ನು ನಿತ್ಯ ದಂಡನೆಗೆ ಗುರಿಪಡಿಸುತ್ತೇನೆಂದು ನಾನು 
ಏಲಿಗೆ ಹೇಳಿರುವೆನು. ಏಲಿಯ ಮಕ್ಕಳು ನನಗೆ ವಿರೋಧ 
ವಾಗಿ ಮಾತಾಡಿದ್ದರಿಂದ ಮತ್ತು ಕೆಟ್ಟಕಾರ್ಯಗಳನ್ನು 
ಮಾಡಿದ್ದರಿಂದ ನಾನು ಇದನ್ನು ಮಾಡುತ್ತೇನೆ. ಅಲ್ಲದೆ 
ಅವರನ್ನು ಹತೋಟಿಯಲ್ಲಿಡಲು ಏಲಿಗೆ ಸಾಧ್ಯವಾಗಲಿಲ್ಲ. 
''ಆದಕಾರಣವೇ, ಏಲಿಯ ಕುಟುಂಬವು ಅರ್ಪಿಸುವ 
ಯಜ್ಞವಾಗಲೀ ಧಾನ್ಯನೈವೇದ್ಯವಾಗಲೀ ಅವರ ಪಾಪ 
ಗಳಿಗೆ ಪ್ರಾಯಶ್ಚಿತ್ತವಾಗುವುದಿಲ್ಲವೆಂದು ಪ್ರಮಾಣ 
ಮಾಡುತ್ತೇನೆ'' ಎಂದು ಹೇಳಿದನು. 

ಸಮುವೇಲನು ನಿದ್ರಿಸಿದನು. ಅವನು ಮುಂಜಾನೆ 
ಮೇಲೆದ್ದು ಯೆಹೋವನ ಆಲಯದ ಬಾಗಿಲುಗಳನ್ನು 
ತೆರೆದನು. ಸಮುವೇಲನು ತಾನು ಕಂಡ ದರ್ಶನದ ಬಗ್ಗೆ 
ಏಲಿಗೆ ತಿಳಿಸಲು ಭಯಪಟ್ಟನು. 

16 3ದರೆ ಏಲಿಯು, '"ಸಮುವೇಲನೇ, ನನ್ನ ಮಗನೇ'' 
ಎಂದು ಕರೆದನು. ಸಮುವೇಲನು, ""ಇಗೋ, ಇದ್ದೇನೆ'' 
ಅಂದನು. 

ಏಲಿಯು, ""ಯೆಹೋವನು ನಿನಗೆ ಹೇಳಿದ್ದೇನು? 
ನನ್ನೊಂದಿಗೆ ಅದನ್ನು ಮುಚ್ಚಿಡ ಬೇಡ. ಆತನು 
ನಿನ್ನೊಂದಿಗೆ ಆಡಿದ ಮಾತುಗಳಲ್ಲಿ ಏನನ್ನಾದರೂ ಮುಚ್ಚಿ 
ಟ್ವರೆ ಆತನು ನಿನ್ನನ್ನು ಶಿಕ್ಚಿಸುತ್ತಾನೆ'' ಎಂದು ತಿಳಿಸಿದನು. 

!8ಸಮುವೇಲನು ಏನನ್ನೂ ಮುಚ್ಚಿಡದೆ, ಎಲ್ಲವನ್ನೂ 
ಏಲಿಗೆ ತಿಳಿಸಿದನು. 

ಏಲಿಯು, ""ಆತನು ಯೆಹೋವ. ಆತನು ತನಗೆ 
ಸರಿಕಾಣುವದನ್ನೇ ಮಾಡಲಿ'' ಎಂದು ಹೇಳಿದನು. 

ಯೆಹೋವನು ಸಮುವೇಲನ ಸಂಗಡವಿದ್ದನು; 
ಸಮುವೇಲನು ಬೆಳೆದು ದೊಡ್ಡವನಾದನು; ಸಮುವೇಲನ 





365 


ಯಾವ ಸಂದೇಶವೂ ಸುಳ್ಳಾಗದಂತೆ ಯೆಹೋವನು 
ನೋಡಿಕೊಂಡನು. ಸಮುವೇಲನು ಯೆಹೋವನ ನಿಜ 
ಪ್ರವಾದಿಯೆಂಬುದು ದಾನಿನಿಂದ ಬೇರ್ಷೆಬದವರೆಗಿದ್ದ 
ಎಲ್ಲಾ ಇಸ್ರೇಲರಿಗೂ ಆಗ ತಿಳಿದು ಬಂದಿತು. 
ಯೆಹೋವನು ಶೀಲೋವಿನಲ್ಲಿ ಸಮುವೇಲನಿಗೆ 
ದರ್ಶನ ಕೊಡುವುದನ್ನು ಮುಂದುವರಿಸಿದನು. 
ಯೆಹೋವನು ಸಮುವೇಲನಿಗೆ ತನ್ನ ವಾಕ್ಯದ ಮೂಲಕ 
ತನ್ನನ್ನು ಪ್ರಕಟಿಸಿಕೊಂಡನು. 

ಸಮುವೇಲನ ಸುದ್ದಿಯು ಇಸ್ರಲಿನಲ್ಲೆಲ್ಲಾ 

ಹರಡಿತು. ಏಲಿಯು ಬಹು ವೃದ್ಧನಾದನು. ಅವನ 
ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ಕೆಟ್ಟಕಾರ್ಯಗಳನ್ನು 
ನಡೆಸುತ್ತಲೇ ಇದ್ದರು. 


ಇಸ್ರೇಲರನ್ನು ಫಿಲಿಷ್ಟಿಯರು ಸೋಲಿಸುವರು 

ಆ ಕಾಲದಲ್ಲಿ ಫಿಲಿಷ್ಟಿಯರು ಇಸ್ರೇಲರಿಗೆ ವಿರುದ್ಧವಾಗಿ 
ಯುದ್ಧಮಾಡಲು ಒಟ್ಟುಗೂಡಿದರು. ಇಸ್ರೇಲರು ಫಿಲಿಷ್ಟಿ 
ಯರಿಗೆ ವಿರುದ್ಧವಾಗಿ ಹೊರಟು ಎಬೆನೆಜೆರಿನಲ್ಲಿ 
ಪಾಳೆಯಮಾಡಿಕೊಂಡರು; ಫಿಲಿಷ್ಟಿಯರು ಅಫೇಕಿನಲ್ಲಿ 
ಪಾಳೆಯಮಾಡಿಕೊಂಡರು. 'ಫಿಲಿಷ್ಟಿಯರು ಇಸ್ರೇಲರ 
ಮೇಲೆ ಆಕ್ರಮಣ ಮಾಡಲು ಸಿದ್ಧರಾದರು. ಹೋರಾಟ 
ಆರಂಭವಾಯಿತು. 

ಫಿಲಿಷ್ಟಿಯರು ಇಸ್ರೇಲರನ್ನು ಸೋಲಿಸಿ ಇಸ್ರೇಲಿನ ಸೈನ್ಯ 
ದಲ್ಲಿ ನಾಲ್ಕು ಸಾವಿರ ಸೈನಿಕರನ್ನು ಸಂಹರಿಸಿದರು. 
*ಅಸ್ರೇಲರ ಸೈನಿಕರು ಪಾಳೆಯಕ್ಕೆ ಹಿಂದಿರುಗಿದರು. 
ಇಸ್ರೇಲರ ಹಿರಿಯರು, “ಫಿಲಿಷ್ಟಿಯರು ನಮ್ಮನ್ನು ಸೋಲಿ 
ಸಲು ಯೆಹೋವನು ಅವಕಾಶ ನೀಡಿದ್ದೇಕೆ? ಶೀಲೋಪಿ 
ನಿಂದ ಯೆಹೋವನ ಪವಿತ್ರ, ಒಡಂಬಡಿಕೆಯ ಪೆಟ್ಟಿಗೆ 
ಯನ್ನು ತರಿಸೋಣ. ಈ ರೀತಿ ದೇವರು ನಮ್ಮೊಂದಿಗೆ 
ಯುದ್ಧರಂಗಕ್ಕೆ ಬರಲಿ. ಆತನು ನಮ್ಮನ್ನು ಶತ್ರುಗಳಿಂದ 
ರಕ್ಷಿಸುತ್ತಾನೆ'' ಎಂದು ಹೇಳಿದರು. 

4ಆ ಕಾರಣಕ್ಕಾಗಿ ಶೀಲೋವಿಗೆ ಜನರನ್ನು ಕಳುಹಿ 
ಸಿದರು. ಸರ್ವಶಕ್ತನಾದ ಯೆಹೋವನ ಒಡಂಬಡಿಕೆಯ 
ಪೆಟ್ಟಿಗೆಯನ್ನು ಜನರು ತಂದರು. ಪೆಟ್ಟಿಗೆಯ ಮೇಲ್ಭಾ 
ಗದಲ್ಲಿ ಕೆರೂಬಿಗಳಿದ್ದವು. ಅವುಗಳು ಯೆಹೋವನು 
ಕುಳಿತುಕೊಳ್ಳುವ ಸಿಂಹಾಸನದಂತಿದ್ದವು ಏಲಿಯ ಮಕ್ಕ 
ಳಾದ ಹೊಪ್ಲಿ ಮತ್ತು ಫೀನೆಹಾಸರು ಪೆಟ್ಟಿಗೆಯ 
ಜೊತೆಯಲ್ಲಿ ಬಂದರು. 

5ಯೆಹೋವನ ಒಡಂಬಡಿಕೆಯ ಪೆಟ್ಟಿಗೆಯು 
ಪಾಳೆಯಕ್ಕೆ ಬಂದಾಗ ಇಸ್ರೇಲರೆಲ್ಲರು ಆರ್ಭಟಿಸಿದರು. 
ಅವರ ಆರ್ಭಟವು ನೆಲವನ್ನು ನಡುಗಿಸಿತು. "ಇಸ್ರೇಲರ 
ಆರ್ಭಟವು ಫಿಲಿಷ್ಟಿಯರಿಗೆ ಕೇಳಿಸಿತು. ""ಇಬ್ರಿಯರ ಪಾಳೆ 
ಯದಲ್ಲಿ ಆಗುತ್ತಿರುವ ಆರ್ಭಟಕ್ಕೆ ಕಾರಣವೇನು?'' 
ಎಂದು ಅವರು ಕೇಳಿದರು. 


1 ಸಮುವೇಲನು 3:20-4:17 





ಯೆಹೋವನ ಪವಿತ್ರ ಪೆಟ್ಟಿಗೆಯನ್ನು ಇಸ್ರೇಲರ ಪಾಳೆ 
ಯಕ್ಕೆ ತಂದಿರುವುದೇ ಅವರ ಆರ್ಭಟಕ್ಕೆ ಕಾರಣವೆಂದು 
ಫಿಲಿಷ್ಟಿಯರಿಗೆ ತಿಳಿದು ಬಂದಿತು. 'ಫಿಲಿಷ್ಟಿಯರು ಭಯ 
ಗೊಂಡು, ""ದೇವರುಗಳೇ ಅವರ ಪಾಳೆಯಕ್ಕೆ ಬಂದಿ 
ದ್ದಾರೆ! ನಾವು ತೊಂದರೆಯಲ್ಲಿದ್ದೇವೆ. ಹಿಂದೆಂದೂ ಈ 
ರೀತಿ ಆಗಿರಲಿಲ್ಲ!₹ ಅಯ್ಯೋ, ಮಹಾಶಕ್ತಿಶಾಲಿಗಳಾದ ಈ 
ದೇವರುಗಳಿಂದ ನಮ್ಮನ್ನು ರಕ್ಷಿಸುವರು ಯಾರು! ಈಜಿಷ್ಟಿ 
ನವರಿಗೆ ಕಾಯಿಲೆಗಳನ್ನು ಬರಮಾಡಿದ ದೇವರುಗಳು 
ಇವರೇ ಅಲ್ಲವೇ. *ಫಿಲಿಷ್ಟಿಯರೇ, ಧೈರ್ಯದಿಂದಿರಿ! 
ಶೂರರಂತೆ ಹೋರಾಡಿ! ಇಬ್ರಿಯರು ಪುರಾತನ ಕಾಲ 
ದಲ್ಲಿ ನಮಗೆ ಗುಲಾಮರಾಗಿದ್ದರು. ಆದಕಾರಣ ಶೂರ 
ರಂತೆ ಹೋರಾಡಿರಿ, ಇಲ್ಲವಾದರೆ ನೀವು ಅವರಿಗೆ 
ಗುಲಾಮರಾಗುವಿರಿ!'' ಎಂದು ಹೇಳಿದರು. 

ಫಿಲಿಷ್ಟಿಯರು ಶೌರ್ಯದಿಂದ ಹೋರಾಡಿ ಇಸ್ರೇಲ 
ರನ್ನು ಸೋಲಿಸಿದರು. ಇಸ್ರೇಲರ ಪ್ರತಿಯೊಬ್ಬ ಸೈನಿಕನೂ 
ತನ್ನ ಪಾಳೆಯಕ್ಕೆ ಓಡಿಹೋದನು. ಇಸ್ರೇಲರಿಗೆ ಭೀಕರ 
ಸೋಲಾಯಿತು ಮೂವತ್ತು ಸಾವಿರ ಇಸ್ರೇಲರು ಹತ 
ರಾದರು. !'ದೇವರ ಪವಿತ್ರ ಪೆಟ್ಟಿಗೆಯು ಫಿಲಿಷ್ಟಿಯರ ವಶ 
ವಾಯಿತು. ಏಲಿಯ ಮಕ್ಕಳಾದ ಹೊಫ್ಡಿ ಮತ್ತು 
ಫೀನೆಹಾಸರನ್ನು ಅವರು ಕೊಂದರು. 

12ಆ ದಿನದಂದು ಬೆನ್ಯಾಮೀನನ ಕುಟುಂಬದ ಒಬ್ಬ 
ಮನುಷ್ಯನು ದುಃಖದಿಂದ ಬಟ್ಟೆಗಳನ್ನು ಹರಿದುಕೊಂಡು, 
ತಲೆಯ ಮೇಲೆ ಧೂಳನ್ನು ಹಾಕಿಕೊಂಡು, ರಣರಂಗ 
ದಿಂದ ತಪ್ಪಿಸಿಕೊಂಡು ಓಡಿಹೋದನು. ಅವನು 
ಶೀಲೋವನ್ನು ತಲುಪಿದಾಗ ಏಲಿಯು ಪೀಠದ ಮೇಲೆ 
ಕುಳಿತಿದ್ದನು. ದೇವರ ಪವಿತ್ರ ಪೆಟ್ಟಿಗೆಗೆ ಏನಾಯಿತೋ 
ಎಂದು ಚಿಂತಿಸುತ್ತಾ ಏಲಿಯು ನಗರ ದ್ವಾರದಲ್ಲಿ 
ಕುರ್ಚಿಯ ಮೇಲೆ ಕಾಯುತ್ತಾ ಕುಳಿತಿದ್ದನು. ಆಗ 
ಬೆನ್ಯಾಮೀನ್ಯನು ಶೀಲೋವನ್ನು ಪ್ರವೇಶಿಸಿ ಅಲ್ಲಿನ 
ಕೆಟ್ಟಸುದ್ದಿಯನ್ನು ಹೇಳಿದನು. ನಗರದ ಜನರೆಲ್ಲರು 
ಜೋರಾಗಿ ಗೋಳಾಡಿದರು. ಏಲಿಯು ತೊಂಭ 
ತ್ತೆಂಟು ವರ್ಷದ ವೃದ್ಧನಾಗಿದ್ದನು; ಅವನಿಗೆ ಕಣ್ಣು ಕಾಣು 
ತ್ತಿರಲಿಲ್ಲ. ಅವನು ಅಳುವಿನ ಧ್ವನಿಯನ್ನು ಕೇಳಿ, "ಏಕಿಷ್ಟು 
ಗದ್ದಲ?'' ಎಂದು ಕೇಳಿದನು. 

100 ಬೆನ್ಯಾಮೀನ್ಯನು ಏಲಿಯ ಬಳಿಗೆ ಹೋಗಿ, 
""ನಾನು ಈ ದಿನವೇ ರಣರಂಗದಿಂದ ಓಡಿಬಂದೆನು'' 
ಎಂದು ಹೇಳಿದನು. 

ಏಲಿಯು, "ನನ್ನ ಮಗನೇ, ಏನಾಯಿತು?'' ಎಂದು 
ಕೇಳಿದನು. 

''ಆ ಬೆನ್ಯಾಮೀನ್ಯನು, ""ಇಸ್ರೇಲರು ಫಿಲಿಷ್ಟಿಯರಿಂದ 
ಸೋತು, ಹಿಮ್ಮೆಟ್ಟಿದರು. ಇಸ್ರಲರ ಪಡೆಯು ಅನೇಕ 
ಸೈನಿಕರನ್ನು ಕಳೆದುಕೊಂಡಿತು, ನಿನ್ನ ಮಕ್ಕಳಿಬ್ಬರೂ 
ಸತ್ತರು. ಫಿಲಿಷ್ಟಿಯರು ಯೆಹೋವನ ಪವಿತ್ರ, 


1 ಸಮುವೇಲನು 4:18-5:11 


ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋದರು'' ಎಂದು 
ಹೇಳಿದನು. 

ಯೆಹೋವನ ಪವಿತ್ರ ಪೆಟ್ಟಿಗೆಯ ವಿಚಾರವನ್ನು 
ಬೆನ್ಯಾಮೀನ್ಯನು ತಿಳಿಸಿದಾಗ, ಏಲಿಯು ಪೀಠದಿಂದ 
ಹಿಂದಕ್ಕೆ ಬಾಗಿಲಿನ ಸಮೀಪದಲ್ಲಿ ಬಿದ್ದನು; ಅವನ 
ಕುತ್ತಿಗೆಯು ಮುರಿದು ಬಿತ್ತು. ಏಲಿಯು ಮುದುಕನೂ 
ಬೊಜ್ಜುಳ್ಳವನೂ ಆಗಿದ್ದುದರಿಂದ ಸತ್ತನು. ಅವನು 
ಇಸ್ರೇಲರನ್ನು ನಲವತ್ತು ವರ್ಷ ನಡೆಸಿದನು. 


ವೈಭವವು ಇಲ್ಲವಾಯಿತು 

ನುಲಿಯ ಸೊಸೆ ಅಂದರೆ ಫೀನೆಹಾಸನ ಹೆಂಡತಿಯು 
ಗರ್ಭಿಣಿಯಾಗಿದ್ದಳು. ಹೆರಿಗೆಯ ಸಮಯ ಸಮೀಪಿಸಿತ್ತು 
ಯೆಹೋವನ ಪವಿತ್ರ ಪೆಟ್ಟಿಗೆಯು ಶತ್ರುಗಳ ವಶವಾದ 
ದ್ಹನ್ನೂ ತನ್ನ ಮಾವನಾದ ಏಲಿಯು ಸತ್ತದ್ದನ್ನೂ ಗಂಡ 
ನಾದ ಫೀನೆಹಾಸನು ಸತ್ತ ಸುದ್ದಿಯನ್ನೂ ಅವಳು ಕೇಳಿ 
ದಳು. ಈ ಸುದ್ದಿಯನ್ನು ಕೇಳಿದ ತಕ್ಚಣ ಪ್ರಸವವೇದನೆ 
ಯಾಗಿ ಮಗುವನ್ನು ಹೆತ್ತಳು. ಅವಳಿಗೆ ಸಹಾಯ ಮಾಡು 
ತ್ತಿದ್ದ ಸ್ತ್ರೀಯರು, ""ಚಿಂತಿಸಬೇಹ. ನೀನು ಗಂಡುಮಗು 
ವಿಗೆ ಜನ್ಮ ನೀಡಿರುವೆ '' ಎಂದು ಹೇಳಿದರು. 

ಆದರೆ ಏಲಿಯ ಸೊಸೆಯು ಅವರ ಮಾತಿಗೆ ಉತ್ತರಿ 
ಸಲೂ ಇಲ್ಲ, ಲಕ್ಷ್ಯಕೊಡಲೂ ಇಲ್ಲ. 2!ಏಲಿಯ 
ಸೊಸೆಯು, ""ಇಸ್ರೇಲರ ವೈಭವವು ಇಲ್ಲವಾಯಿತು'' 
ಎಂದು ಹೇಳಿದಳು. ಅವಳು ತನ್ನ ಮಗುವಿಗೆ 
ಈಕಾಬೋದ್‌ ಎಂಬ ಹೆಸರಿಟ್ಟು ಮೃತಳಾದಳು. 
ಯೆಹೋವನ ಪವಿತ್ರ ಪೆಟ್ಟಿಗೆಯು ಶತ್ರುವಶವಾದದ್ದ 
ರಿಂದ ಮಾವನು ಮತ್ತು ಗಂಡನು ಸತ್ತದ್ದರಿಂದ ಆಕೆ ತನ್ನ 
ಮಗನಿಗೆ ಈಕಾ ಬೋದ್‌ ಎಂದು ಹೆಸರಿಟ್ಟಳು. 
2 ಯೆಹೋವನ ಪವಿತ್ರ, ಪೆಟ್ಟಿಗೆಯನ್ನು ಫಿಲಿಷ್ಟಿಯರು 
ತೆಗೆದುಕೊಂಡು ಹೋದದ್ದರಿಂದ ಆಕೆಯು, ""ಇಸ್ರೈಲರ 
ವೈಭವ ಇಲ್ಲವಾಯಿತು'' ಎಂದು ಹೇಳಿದಳು. 


ದೇವರ ಪವಿತ್ರ, ಪೆಟ್ಟಿಗೆಯಿಂದ ಫಿಲಿಷ್ಟಿಯರಿಗೆ ತೊಂದರೆ 
5 ಫಿಲಿಷ್ಟಿಯರು ದೇವರ ಪವಿತ್ರ, ಪೆಟ್ಟಿಗೆಯನ್ನು 
ಎಬೆನೆಜೆರಿನಿಂದ ಅಷ್ಟೋದಿಗೆ ತೆಗೆದುಕೊಂಡು 
ಹೋದರು. "ಅವರು ದೇವರ ಪವಿತ್ರ ಪೆಟ್ಟಿಗೆಯನ್ನು 
ದಾಗೋನನ ಗುಡಿಗೆ ತೆಗೆದುಕೊಂಡು ಹೋಗಿ 
ದಾಗೋನಿನ ಪಕ್ಕದಲ್ಲಿಟ್ಟರು. *ಅಷ್ಟೋದಿನ ಜನರು 
ಮಾರನೆಯ ದಿನ ಬೆಳಿಗ್ಗೆ ಎದ್ದಾಗ, ದಾಗೋನನ 
ವಿಗ್ರಹವು ಯೆಹೋವನ ಪೆಟ್ಟಿಗೆಯ ಮುಂದೆ 
ಬೋರಲಾಗಿ ಬಿದ್ದಿತ್ತು. 
ಅಷ್ಟೋದಿನ ಜನರು ದಾಗೋನ್‌ ವಿಗ್ರಹವನ್ನು ಅದರ 
ಸ್ಥಳದಲ್ಲಿ ಮತ್ತೆ ನಿಲ್ಲಿಸಿದರು. “ಆದರೆ ಮರುದಿನ ಬೆಳಿಗ್ಗೆ 
ಅಷ್ಟೋದಿನ ಜನರು ಎದ್ದಾಗ ದಾಗೋನ್‌ ವಿಗ್ರಹವು 
ನೆಲದ ಮೇಲೆ ಯೆಹೋವನ ಪವಿತ್ರ ಪೆಟ್ಟಿಗೆಯ ಮುಂದೆ 





366 


ಬೋರಲ ಬಿದ್ದಿತ್ತು. ದಾಗೋನಿನ ತಲೆಯು ಮತ್ತು 
ಕೈಗಳು ಮುರಿದು ಹೊಸ್ತಿಲಿನ ಮೇಲೆ ಬಿದ್ದಿದ್ದವು; ದೇಹವು 
ಏಕ ಶಿಲೆಯಾಗಿ ಬಿದ್ದಿತ್ತು ನಆದಕಾರಣವೇ ಇಂದಿಗೂ 
ಸಹ ಅಷ್ಟೋದಿನಲ್ಲಿ ದಾಗೋನನ ಮಂದಿರವನ್ನು 
ಪ್ರವೇಶಿಸುವ ಯಾಜಕರಾಗಲೀ ಇಲ್ಲವೆ ಇತರೆ ಜನ 
ರಾಗಲೀ ಹೊಸ್ತಿಲನ್ನು ತುಳಿಯುವುದಿಲ್ಲ. 

6ಅಷ್ಟೋದಿನ ಮತ್ತು ಅವರ ನೆರೆಹೊರೆಯ ಜನರ 
ಜೀವನವನ್ನು ಯೆಹೋವನು ಕರಠಿಣಗೊಳಿಸಿದನು. 
ಯೆಹೋವನು ಅವರಿಗೆ ಹೆಚ್ಚು ತೊಂದರೆ ಕೊಟ್ಟನು. 
ಆತನು ಅವರಿಗೆ ಗಡ್ಡೆರೋಗವನ್ನು ಬರಮಾಡಿದನು. 
ಅಲ್ಲದೆ ಯೆಹೋವನು ಅವರ ಬಳಿಗೆ ಇಲಿಗಳನ್ನು ಕಳುಹಿ 
ಸಿದನು. ಆ ಇಲಿಗಳು ಅವರ ಹಡುಗುಳಲ್ಲೆಲ್ಲಾ ಮತ್ತು 
ಭೂಮಿಯಲ್ಲೆಲ್ಲಾ ಹರಡಿಕೊಂಡವು. ನಗರದ ಜನರು 
ಬಹು ಭಯಗೊಂಡರು. ಇದನ್ನೆಲ್ಲಾ ಕಂಡ ಅಷ್ಟೋದಿನ 
ಜನರು, ""ಇಸ್ರೇಲರ ದೇವರ ಈ ಪವಿತ್ರ ಪೆಟ್ಟಿಗೆಯು 
ಇಲ್ಲಿರಬಾರದು. ಇಸ್ರೇಲರ ದೇವರು ನಮ್ಮನ್ನೂ ನಮ್ಮ 
ದೇವರಾದ ದಾಗೋನನನ್ನೂ ಬಾಧಿಸುತ್ತಿದ್ದಾನೆ'' ಎಂದು 
ಹೇಳಿದರು. 

8ಅಷ್ಟೋದಿನ ಜನರು ಫಿಲಿಷ್ಟಿಯರ ಐದು ಮಂದಿ 
ಅಧಿಪತಿಗಳನ್ನು ಒಟ್ಟಿಗೆ ಸೇರಿಸಿ " ಇಸ್ರೇಲರ ಯೆಹೋವನ 
ಪವಿತ್ರ ಪೆಟ್ಟಿಗೆಯನ್ನು ನಾವು ಏನು ಮಾಡೋಣ?'' 
ಎಂದು ಕೇಳಿದರು. 

ಅಧಿಪತಿಗಳು, ""ಇಸ್ರೇಲರ ಪವಿತ್ರ, ಪೆಟ್ಟಿಗೆಯನ್ನು 
"ಗತ್‌' ನಗರಕ್ಕೆ ಕಳುಹಿಸಿ'' ಎಂದು ಹೇಳಿದರು. 
ಅಂತೆಯೇ, ಅವರು ಅದನ್ನು ಗತ್‌ ನಗರಕ್ಕೆ 
ಕಳುಹಿಸಿದರು. 

*ಆದರೆ ಫಿಲಿಷ್ಟಿಯರು ದೇವರ ಪವಿತ್ರ ಪೆಟ್ಟಿಗೆಯನ್ನು 
"ಗತ್‌'ಗೆ ಕಳುಹಿಸಿದ ನಂತರ ಯೆಹೋವನು "ಗತ್‌' ನಗರ 
ವನ್ನು ದಂಡಿಸಿದನು. ಅಲ್ಲಿಯ ಜನರು ಬಹಳ ಭಯ 
ಗೊಂಡರು. ಚಿಕ್ಕವರು, ದೊಡ್ಡವರು ಎನ್ನದೆ ಎಲ್ಲರಿಗೂ 
ದೇವರು ತೊಂದರೆ ಮಾಡಿದನು. ಗತ್‌ ಜನರಿಗೂ 
ದೇವರು ಗಡ್ಡೆರೋಗವನ್ನು ಬರಮಾಡಿದನು. ಆದುದ 
ರಿಂದ ಫಿಲಿಷ್ಟಿಯರು ದೇವರ ಪವಿತ್ರ ಪೆಟ್ಟಿಗೆಯನ್ನು 
ಎಕ್ರೋನಿಗೆ ಕಳುಹಿಸಿದರು. 

ದೇವರ ಪವಿತ್ರ ಪೆಟ್ಟಿಗೆಯು ಎಕ್ರೋನಿಗೆ ಬಂದಾಗ, 
ಅಲ್ಲಿನ ಜನರು, ""ಇಸ್ರೇಲರ ದೇವರನ್ನು ನಮ್ಮ 
ನಗರವಾದ ಎಕ್ರೋನಿಗೆ ನೀವೇಕೆ ತರುತ್ತಿರುಪಿರಿ? 
ನಮ್ಮನ್ನೂ ನಮ್ಮ ಜನರನ್ನೂ ನೀವು ಕೊಲ್ಲಬೇಕೆಂದಿರು 
ವಿರಾ?'' ಎಂದು ಆಕ್ಷೇಪಿಸಿದರು. !!ಎಕ್ರೋನಿನ ಜನರು 
ಫಿಲಿಷ್ಟಿಯರ ಅಧಿಪತಿಗಳನ್ನೆಲ್ಲಾ ಒಟ್ಟಿಗೆ ಸೇರಿಸಿ, 
""ಇಸ್ರೇಲರ ದೇವರ ಪವಿತ್ರಪೆಟ್ಟಿಗೆಯು ನಮ್ಮನ್ನೂ ನಮ್ಮ 
ಜನರನ್ನೂ ಕೊಲ್ಲುವುದಕ್ಕೆ ಮೊದಲೇ ಅದನ್ನು ಅದರ 
ಸ್ವಸ್ಥಳಕ್ಕೆ ಕಳುಹಿಸಿ'' ಎಂದು ಹೇಳಿದರು. 


367 


ಎಕ್ರೋನಿನ ಜನರು ಬಹಳ ಹೆದರಿಕೊಂಡಿದ್ದರು. 
ದೇವರು ಅಲ್ಲಿಯ ಜನರ ಜೀವನವನ್ನು ಬಹು ಕಠಿಣ 
ಗೊಳಿಸಿದ್ದನು. ಬಹಳ ಜನರು ಸತ್ತರು; ಸಾಯದೆ 
ಉಳಿದ ಜನರಿಗೆ ಗಡ್ಡೆರೋಗವು ಬಂದಿತು. ಅವರ 
ಗೋಳಾಟವು ಆಕಾಶಮಂಡಲವನ್ನು ಮುಟ್ಟಿತ್ತು 


ಯೆಹೋವನ ಪವಿತ್ರ ಪೆಟ್ಟಿಗೆಯನ್ನು ಅದರ 
ಸ್ವಂತ ಸ್ಥಳಕ್ಕೆ ಹಿಂತಿರುಗಿಸಿದ್ದು 
ಫಿಲಿಷ್ಟಿಯರು ಪವಿತ್ರ, ಪೆಟ್ಟಿಗೆಯನ್ನು ಏಳು ತಿಂಗಳ 
ಕಾಲ ತಮ್ಮ ಪ್ರದೇಶದಲ್ಲಿ ಇರಿಸಿಕೊಂಡಿದ್ದರು. 
2ಫಿಲಿಷ್ಟ್ರಿಯರು ತಮ್ಮ ಅರ್ಚಕರನ್ನು ಮತ್ತು ಮಾಂತ್ರಿಕ 
ರನ್ನು ಕರೆದು, "ಯೆಹೋವನ ಪೆಟ್ಟಿಗೆಯನ್ನು ಏನು 
ಮಾಡೋಣ? ಇದನ್ನು ಮರಳಿ ಹಿಂದಕ್ಕೆ ಕಳುಹಿಸುವುದು 
ಹೇಗೆ?'' ಎಂದು ಕೇಳಿದರು. 
ಅರ್ಚಕರು ಮತ್ತು ಮಾಂತ್ರಿಕರು, '"ಇಸ್ರೇಲರ ಪವಿತ್ರ 
ಪೆಟ್ಟಿಗೆಯನ್ನು ಹಿಂದಕ್ಕೆ ಕಳುಹಿಸುವುದಾದರೆ, ಬರಿದಾಗಿ 
ಕಳುಹಿಸಬೇಡಿ. ನೀವು ಕಾಣಿಕೆಗಳನ್ನು ಕಳುಹಿಸಲೇ 
ಬೇಕು. ಆಗ ಇಸ್ರೇಲರ ದೇವರು ನಿಮ್ಮ ಪಾಪಗಳನ್ನು 
ಪರಿಹರಿಸುತ್ತಾನೆ. ಆಗ ನೀವೆಲ್ಲಾ ಗುಣಹೊಂದುವಿರಿ; 
ಶುದ್ಧರಾಗುವಿರಿ. ದೇವರು ನಿಮ್ಮನ್ನು ದಂಡಿಸುವುದನ್ನು 
ನಿಲ್ಲಿಸಬೇಕಾದರೆ ನೀವು ಈ ಕಾರ್ಯಗಳನ್ನು ಮಾಡ 
ಬೇಕು. ಆಗ ದೇವರು ನಿಮ್ಮನ್ನು ಬಾಧಿಸುವುದಿಲ್ಲ” 
ಎಂದು ಉತರಿಸಿದರು. 
ಫಿಲಿಷ್ಟಿಯರು, ""ಇಸ್ರೇಲರ ದೇವರು ನಮ್ಮನ್ನು 
ಕ್ಚಮಿಸಬೇಕಾದರೆ ನಾವು ಯಾವ ಕಾಣಿಕೆಗಳನ್ನು 
ಕಳುಹಿಸಬೇಕು?'' ಎಂದು ಕೇಳಿದರು. 
ಅರ್ಚಕರು ಮತ್ತು ಮಾಂತ್ರಿಕರು, “ನಿಮ್ಮಲ್ಲಿ ಐದು 
ಮಂದಿ ಅಧಿಪತಿಗಳಿದ್ದೀರಿ. ಪ್ರತಿಯೊಂದು ನಗರಕ್ಕೆ ಒಬ್ಬ 
ಅಧಿಪತಿಯಿದ್ದಾನೆ. ನೀವು ಮತ್ತು ನಿಮ್ಮ ಅಧಿಪತಿ 
ಗಳೆಲ್ಲರೂ ಒಂದೇ ರೀತಿಯಲ್ಲಿ ತೊಂದರೆಗೊಳ 
ಗಾಗಿದ್ದೀರಿ. ಆದುದರಿಂದ ಚಿನ್ನದಲ್ಲಿ ಐದು ಗಡ್ಡೆಗಳನ್ನು 
ಹಾಗೂ ಐದು ಇಲಿಗಳನ್ನು ಮಾಡಿಸಬೇಕು. 5ಹೀಗೆ ನಿಮ್ಮ 
ದೇಶವನ್ನು ನಾಶಗೊಳಿಸುತ್ತಿರುವ ಗಡ್ಡೆಗಳ, ಇಲಿಗಳ 
ಮಾದರಿಗಳನ್ನು ಮಾಡಿಸಿರಿ. ಇಸ್ರೇಲರ ದೇವರಿಗೆ ಚಿನ್ನದ 
ಆ ಮಾದರಿಗಳನ್ನು ಕಾಣಿಕೆಯಾಗಿ ಸಲ್ಲಿಸಿರಿ. ಆಗ 
ಇಸ್ರೇಲರ ದೇವರು ನಿಮ್ಮನ್ನೂ ನಿಮ್ಮ ದೇವರುಗಳನ್ನೂ 
ನಿಮ್ಮ ದೇಶವನ್ನೂ ಶಿಕ್ಷಿಸುವುದನ್ನು ನಿಲ್ಲಿಸಬಹುದು. 
6ಫರೋಹನಂತೆ ಮತ್ತು ಈಜಿಪ್ಟಿನವರಂತೆ ಮೊಂಡರಾಗ 
ಬೇಡಿ. ದೇವರು ಈಜಿಪ್ಟಿನವರನ್ನು ದಂಡಿಸಿದನು. 
ಆದ್ದರಿಂದ ಇಸ್ರೇಲರನ್ನು ಕಳುಹಿಸಿಕೊಡುವಂತೆ ಈಜಿಪ್ಟಿ 
ನವರನ್ನು ಬಲವಂತ ಮಾಡಲಾಯಿತು. 
7""ಈಗ ಒಂದು ಹೊಸ ಬಂಡಿಯನ್ನು ಮಾಡಿಸಿ ಮತ್ತು 
ಈಗ ತಾನೆ ಕರು ಹಾಕಿರುವ ಎರಡು ಹಸುಗಳನ್ನು 


1 ಸಮುವೇಲನು 5:12-6:15 


ತೆಗೆದುಕೊಳ್ಳಿರಿ. ಈ ಹಸುಗಳು ಹೊಲಗಳಲ್ಲಿ ಹಿಂದೆಂದೂ 
ನೊಗ ಹೊತ್ತಿಲ್ಲದಂಥವುಗಳಾಗಿರಬೇಕು. ಈ ಹಸು 
ಗಳನ್ನು ಬಂಡಿಗೆ ಹೂಡಿರಿ ಮತ್ತು ಕರುಗಳನ್ನು ಮನೆಗೆ 
ತೆಗೆದುಕೊಂಡು ಹೋಗಿ ಅವುಗಳನ್ನು ದೊಡ್ಡಿಯಲ್ಲಿ 
ಬಿಡಿರಿ. ಅವುಗಳು ತಮ್ಮ ತಾಯಂದಿರನ್ನು ಹಿಂಬಾಲಿಸಲು 
ಅವಕಾಶಕೊಡಕೂಡದು.* *₹ಯೆಹೋವನ ಪವಿತ್ರ 
ಪೆಟ್ಟಿಗೆಯನ್ನು ಬಂಡಿಯ ಮೇಲಿಡಿರಿ. ಚಿನ್ನದ ಮಾದರಿ 
ಗಳನ್ನು ಚೀಲದಲ್ಲಿಟ್ಟು ಪೆಟ್ಟಿಗೆಯ ಪಕ್ಕದಲ್ಲಿಡಿರಿ. ಈ 
ಚಿನ್ನದ ಮಾದರಿಗಳು ನೀವು ನಿಮ್ಮ ಪಾಪ ಕ್ಚಮೆಗಾಗಿ 
ದೇವರಿಗೆ ಕಳುಹಿಸುತ್ತಿರುವ ಕಾಣಿಕೆಗಳಾಗಿವೆ; ಬಂಡಿ 
ಯನ್ನು ಅದರ ದಾರಿಯಲ್ಲಿ ಕಳುಹಿಸಿರಿ. *ಆದರೆ ಅದರ 
ಕಡೆ ಗಮನವಿರಲಿ. ಅದು ತಾನಾಗಿ ಇಸ್ರೇಲಿಗೆ ಸೇರಿದ 
ಬೇತ್‌ಪೆಮೆಷಿನ ಕಡೆಗೆ ಹೋದರೆ, ಆಗ ಆ ದೊಡ್ಡ 
ಕೇಡನ್ನು ನಮಗುಂಟು ಮಾಡಿದವನು ಯೆಹೋವನೇ 
ಸರಿ. ಆದರೆ ಅ ಹಸುಗಳು ಬೇತ್‌ಷೆಮೆಷಿಗೆ ಹೋಗ 
ದಿದ್ದರೆ, ನಮ್ಮನ್ನು ಶಿಕ್ಚಿಸಿದವನು ಯೆಹೋವನಲ್ಲವೆಂದು 
ನಮಗೆ ಗೊತಾ ಗುವುದು. ನಮಗುಂಟಾದ ಕಾಯಿಲೆಯು 
ತಾನಾಗಿಯೇ ಬಂದದ್ದೆಂದು ತಿಳಿಯುವುದು'' ಎಂದು 
ಹೇಳಿದರು. 

[ಅರ್ಚಕರು ಮತ್ತು ಮಾಂತ್ರಿಕರು ಹೇಳಿದಂತೆಯೇ 
ಫಿಲಿಷ್ಟಿಯರು ಮಾಡಿದರು. ಫಿಲಿಷ್ಟಿಯರು ಆಗ ತಾನೇ 
ಕರುಹಾಕಿದ ಎರಹು ಹಸುಗಳನ್ನು ತಂದು, ಅವುಗಳನ್ನು 
ಬಂಡಿಗೆ ಹೂಡಿದರು. ಅವುಗಳ ಕರುಗಳನ್ನು ಮನೆಯ 
ದೊಡ್ಡಿಯಲ್ಲಿ ಬಿಟ್ಟರು. !!ಆಮೇಲೆ ಫಿಲಿಷ್ಟಿಯರು 
ಯೆಹೋವನ ಪವಿತ್ರ ಪೆಟ್ಟಿಗೆಯನ್ನು ಬಂಡಿಯ 
ಮೇಲಿಟ್ಟರು. ಅಲ್ಲದೆ ಚಿನ್ನದ ಗಡ್ಡೆಗಳನ್ನೂ ಇಲಿಗಳನ್ನೂ 
ಚೀಲದೊಳಗೆ ಹಾಕಿ ಬಂಡಿಯ ಮೇಲಿಟ್ಟರು. 12ಹಸು 
ಗಳು ಬೇತ್‌ಷೆಮೆಷಿಗೆ ನೇರವಾಗಿ ಹೋದವು. ಅವು 
ದಾರಿಯಲ್ಲಿಯೇ ಹೋದವು. ಅವು ದಾರಿಯುದ್ದಕ್ಕೂ 
ಕೂಗುತ್ತಾ ನಡೆದವು. ಅವು ಎಡಕ್ಕಾಗಲೀ ಬಲಕ್ಕಾಗಲೀ 
ತಿರುಗಲಿಲ್ಲ. ಪಿಲಿಷ್ಟಿಯರ ಅಧಿಪತಿಗಳು ಬೇತ್‌ಷೆಮೆಷಿನ 
ಗಡಿಯವರೆಗೂ ಹಸುಗಳನ್ನು ಹಿಂಬಾಲಿಸಿಕೊಂಡು 
ಹೋದರು. ಬೇತ್‌ಷೆಮೆಷಿನ ಕಣಿವೆಯಲ್ಲಿ ಅಲ್ಲಿನ 
ಜನರು ಗೋಧಿಯ ಬೆಳೆಯನ್ನು ಕೊಯ್ಯುತ್ತಿದ್ದರು. 
ಅವರು ಕಣ್ಣೆತ್ತಿ ನೋಡಿದಾಗ, ಪವಿತ್ರ ಪೆಟ್ಟಿಗೆಯು 
ಅವರಿಗೆ ಕಾಣಿಸಿತು. ಅವರಿಗೆ ಬಹಳ ಸಂತೋಷ 
ವಾಯಿತು. ಅವರು ಅದನ್ನು ಸ್ವೀಕರಿಸಲು ಓಡಿ 
ಹೋದರು. 4-5 ಬೇತ್‌ಷೆಮೆಷಿನ, ಯೆಹೋಶುವನಿಗೆ 





ಅವುಗಳು... ಅವಕಾಶ ಕೊಡಕೂಡದು ""ಹಸುಗಳು ತಮ್ಮ ಕರುಗಳನ್ನು 
ಕಾಣದೆ ಬೇತ್‌ಷೆಮೆಷಿಗೆ ನೇರವಾಗಿ ಹೋದದ್ದಾದರೆ ಆಗ ಆ ದೇವರು 
ಮುನ್ನಡೆಸುತ್ತಾನೆಂದು ತಿಳಿಯಬಹುದು'' ಎಂಬುದಾಗಿ ಫಿಲಿಷ್ಟಿಯರು 
ಯೋಚಿಸಿದರು. ದೇವರು ಕಾಣಿಕೆಗಳನ್ನು ಸ್ವೀಕರಿಸಿದ ಎಂಬುದನ್ನೂ 
ಇದು ತೋರಿಸುತ್ತದೆ. 


1 ಸಮುವೇಲನು 6:16-7:8 


ಸೇರಿದ ಹೊಲಕ್ಕೆ ಆ ಬಂಡಿಯು ಬಂದಿತು. ಆ ಹೊಲದ 
ಒಂದು ದೊಡ್ಡ ಕಲ್ಲಿನ ಬಳಿ ಆ ಬಂಡಿಯು ನಿಂತಿತು. 
ಬೇತ್‌ಷೆಮೆಷಿನ ಜನರು ಬಂಡಿಯ ಕಟ್ಟಿಗೆಗಳನ್ನು 
ಒಡೆದು. ಆ ಹಸುಗಳನ್ನು ಯೆಹೋವನಿಗೆ ಅರ್ಪಿಸಿದರು. 

ಕೆಲವು ಲೇವಿಯರು ಯೆಹೋವನ ಪವಿತ್ರ ಪೆಟ್ಟಿಗೆ 
ಯನ್ನು ಇಳಿಸಿದರು. ಅಲ್ಲದೆ ಅವರು ಚಿನ್ನದ ಮಾದರಿ 
ಗಳಿದ್ದ ಚೀಲವನ್ನು ಇಳಿಸಿದರು. ಲೇವಿಯರು 
ಯೆಹೋವನ ಪೆಟ್ಟಿಗೆಯನ್ನು ಮತ್ತು ಆ ಚೀಲವನ್ನು 
ದೊಡ್ಡಕಲ್ಲಿನ ಮೇಲಿಟ್ಟರು. ಅದೇ ದಿನ ಬೇತ್‌ಷೆಮೆಷಿನ 
ಜನರು ಯೆಹೋವನಿಗೆ ಸರ್ವಾಂಗಹೋಮಗಳನ್ನು 
ಅರ್ಪಿಸಿದರು. 

16ಬೀತ್‌ಷೆಮೆಷಿನ ಜನರು ಮಾಡಿದ್ದನ್ನೆಲ್ಲ ಫಿಲಿಷ್ಟಿ 
ಯರ ಖದು ಮಂದಿ ಅಧಿಪತಿಗಳು ನೋಡಿ ಅದೇ ದಿನ 
ಎಕ್ರೋನಿಗೆ ಹಿಂದಿರುಗಿದರು. 

!7ಈ ರೀತಿ, ಫಿಲಿಶ್ಚಿಯರು ತಾವು ಯೆಹೋವನಿಗೆ 
ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಚಿನ್ನದ ಗಡ್ಡೆಗಳನ್ನು 
ಕಾಣಿಕೆಗಳನ್ನಾಗಿ ಕಳುಹಿಸಿದರು. ಅವರು ಪ್ರತಿಯೊಂದು 
ಫಿಲಿಷ್ಟಿಯ ನಗರಕ್ಕೆ ಒಂದರಂತೆ ಚಿನ್ನದ ಗಡ್ಡೆಗಳನ್ನು 
ಕಳುಹಿಸಿದ್ದರು. ಅಷ್ಟೋದ್‌ ಗಾಜಾ, ಅಷ್ಕೆಲೋನ್‌, 
ಗತ್‌ ಮತ್ತು ಎಕ್ರೋನ್‌ಗಳೇ ಆ ನಗರಗಳು. ಫಿಲಿಷ್ಟಿ 
ಯರು ಚಿನ್ನದ ಇಲಿಗಳನ್ನೂ ಕಳುಹಿಸಿದ್ದರು. ಫಿಲಿಷ್ಟಿಯರ 
ಐದು ಅಧಿಪತಿಗಳಿಗೆ ಸೇರಿದ್ದ ಐದು ಪಟ್ಟಣಗಳ 
ಸಂಖ್ಯೆಗನುಸಾರವಾಗಿ ಈ ಇಲಿಗಳಿದ್ದವು. ಈ ಪಟ್ಟಣಗಳ 
ಸುತ್ತ ಗೋಡೆಗಳಿದ್ದು ಹಳ್ಳಿಗಳು ಈ ಪಟ್ಟಣಗಳನ್ನು 
ಸುತ್ತುವರಿದಿದ್ದವು. 

ಬೇತ್‌ಷೆಮೆಷಿನ ಜನರು ಯೆಹೋವನ ಪವಿತ್ರ ಪೆಟ್ಟಿಗೆ 
ಯನ್ನು ಒಂದು ಕಲ್ಲಿನ ಮೇಲಿಟ್ಟರು. ಬೇತ್‌ಷೆಮೆಷಿನ 
ವನಾದ ಯೆಹೋಶುವನ ಹೊಲದಲ್ಲಿ ಆ ಕಲ್ಲು ಈಗಲೂ 
ಇದೆ. 

ಆದರೆ ಯಾಜಕರಿಲ್ಲದ ಕಾರಣ ಬೇತ್‌ಷೆಮೆಷಿನ 
ಜನರು ಪವಿತ್ರ, ಪೆಟ್ಟಿಗೆಯನ್ನು ಹಣಿಕಿ ನೋಡಿದ್ದರಿಂದ 
ಬೇತ್‌ಷೆಮೆಷಿನ ಎಪ್ಪತ್ತು ಜನರನ್ನು ಯೆಹೋವನು 
ಕೊಂದನು. ಯೆಹೋವನು ಕ್ರೂರವಾಗಿ ಶಿಕ್ಷಿಸಿದ್ದರಿಂದ 
ಬೇತ್‌ಷೆಮೆಷಿನ ಜನರು ಗೋಳಾಡಿ, "ಈ ಪವಿತ್ರ 
ಪೆಟ್ಟಿಗೆಯನ್ನು ನೋಡಿಕೊಳ್ಳಬಲ್ಲ ಯಾಜಕನೆಲ್ಲಿ 
ದ್ದಾನೆ? ಈ ಪೆಟ್ಟಿಗೆಯು ಇಲ್ಲಿಂದ ಎಲ್ಲಿಗೆ ಹೋಗ 
ಬೇಕಾಗಿದೆ?'' ಎಂದು ಬೇತ್‌ಷೆಮೆಷಿನ ಜನರು 
ಪ್ರಶ್ನಿಸಿದರು. 

2!ಕಿರ್ಯತ್ಯಾರೀಮಿನಲ್ಲಿ ಒಬ್ಬ ಯಾಜಕನಿದ್ದನು. 
ಬೇತ್‌ಷೆಮೆಷಿನ ಜನರು ಕಿರ್ಯತ್ಯಾರೀಮಿನವರ ಬಳಿಗೆ 











ಈ ಪವಿತ್ರ, ... ಯಾಜಕನೆಲ್ಲಿದ್ದಾನೆ? ಅಕ್ಷರಶಃ ಹೀಬ್ರೂವಿನಲ್ಲಿ 
""ಪವಿತ್ರನೂ ಯೆಹೋವನೂ ಆಗಿರುವ ದೇವರ ಮುಂದೆ ಯಾರು 
ನಿಂತುಕೊಳ್ಳಬಲ್ಲರು?'' 


368 


ಸಂದೇಶಕರನ್ನು ಕಳುಹಿಸಿ, "ಫಿಲಿಷ್ಟಿಯರು ಯೆಹೋವನ 
ಪವಿತ್ರ, ಪೆಟ್ಟಿಗೆಯನ್ನು ಹಿಂದಕ್ಕೆ ತಂದಿರುವರು. ನೀವು 
ಬಂದು ಅದನ್ನು ನಿಮ್ಮ ಪಟ್ಟಣಕ್ಕೆ ತೆಗೆದುಕೊಂಡು 
ಹೋಗಿ'' ಎಂದು ತಿಳಿಸಿದರು. 

ಕಿರ್ಯತ್ಯಾರೀಮಿನ ಜನರು ಬಂದು, ಯೆಹೋವನ 
1 ಪವಿತ್ರ, ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋದರು. 
ಯೆಹೋವನ ಪೆಟ್ಟಿಗೆಯನ್ನು ಬೆಟ್ಟದ ಮೇಲಿದ್ದ ಆಬೀನಾ 
ದಾಬನ ಮನೆಯಲ್ಲಿಟ್ಟರು. ಯೆಹೋವನ ಪೆಟ್ಟಿಗೆಯನ್ನು 
ಕಾಯುವುದಕ್ಕಾಗಿ ಅಬೀನಾದಾಬನ ಮಗನಾದ 
ಎಲ್ಲಾಜಾರನನ್ನು ಪ್ರತಿಷ್ಠಿಸಿದರು. 2ಈ ಪೆಟ್ಟಿಗೆಯು 
ಕಿರ್ಯತ್ಯಾರೀಮಿನವರಲ್ಲಿ ಬಹುಕಾಲದವರೆಗೆ ಅಂದರೆ 
ಇಪ್ಪತ್ತು ವರ್ಷಗಳವರೆಗೆ ಇತ್ತು 


ಯೆಹೋವನು ಇಸ್ರೇಲರನ್ನು ರಕ್ಷಿಸುವನು 

ಇಸ್ರೇಲರು ಯೆಹೋವನ ಮಾರ್ಗವನ್ನು ಮತ್ತೆ 
ಅನುಸರಿಸಲು ಆರಂಭಿಸಿದರು. *ಸಮುವೇಲನು ಇಸ್ರೇಲ 
ರಿಗೆ, " ನೀವು ಯೆಹೋವನ ಬಳಿಗೆ ಪೂರ್ಣಮನಸ್ಸಿನಿಂದ 
ಮತ್ತೆ ಬರುವುದಾದರೆ ನಿಮ್ಮ ಬಳಿಯಿರುವ ಅನ್ಯದೇವರು 
ಗಳನ್ನು ಎಸೆಯಬೇಕು. ನೀವು ಅಷ್ಟೋರೆತ್‌ ದೇವತೆಯ 
ವಿಗ್ರಹಗಳನ್ನು ತ್ಯಜಿಸಬೇಕು. ನೀವು ನಿಮ್ಮನ್ನು 
ಯೆಹೋವನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನ 
ಸೇವೆಯನ್ನು ಮಾತ್ರ ಮಾಡಬೇಕು. ಆಗ ಆತನು ನಿಮ್ಮನ್ನು 
ಫಿಲಿಷ್ಟಿಯರಿಂದ ರಕ್ಷಿಸುತ್ತಾನೆ'' ಎಂದು ಹೇಳಿದನು. 


"ಆದ್ದರಿಂದ ಇಸ್ರೇಲರು ಬಾಳ್‌ದೇವರನ್ನೂ 
ಅಷ್ಟೋರೆತ್‌ ದೇವತೆಯನ್ನೂ ತ್ಯಜಿಸಿ ಯೆಹೋವನ 
ಸೇವೆಯನ್ನು ಮಾತ್ರ ಮಾಡಿದರು. 


*ಸಮುವೇಲನು, ""ಇಸ್ರೇಲರೆಲ್ಲರು ಮಿಚ್ಚೆಯಲ್ಲಿ 
ಒಟ್ಟುಗೂಡಬೇಕು. ನಾನು ನಿಮಗಾಗಿ ಯೆಹೋವನಲ್ಲಿ 
ಪ್ರಾರ್ಥಿಸುತ್ತೇನೆ'' ಎಂದು ಹೇಳಿದನು. 

ಇಸ್ರ್ರೇಲರೆಲ್ಲರು ಮಿಚ್ಛೆಯಲ್ಲಿ ಒಟ್ಟುಗೂಡಿದರು. 
ಅವರು ನೀರನ್ನು ತೆಗೆದುಕೊಂಡು ಬಂದು ಯೆಹೋವನ 
ಮುಂದೆ ಅದನ್ನು ಸುರಿದರು. ಈ ರೀತಿ ಅಂದು ಅವರು 
ಉಪವಾಸವನ್ನು ಆರಂಭಿಸಿದರು. ಅಂದು ಅವರು ಯಾವ 
ಆಹಾರವನ್ನೂ ತೆಗೆದುಕೊಳ್ಳಲಿಲ್ಲ. ಅಲ್ಲದೆ ಅವರು ತಮ್ಮ 
ಪಾಪಗಳನ್ನು ಅರಿಕೆ ಮಾಡಿದರು. ""ನಾವು ಯೆಹೋವ 
ನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ'' ಎಂದು ಅವರು 
ಹೇಳಿದರು. ಹೀಗಿರಲು, ಸಮುವೇಲನು ಇಸ್ರೇಲರ 
ನ್ಯಾಯಾಧೀಶನಾಗಿ ಮಿಚ್ಛೆಯಲ್ಲಿ ಸೇವೆ ಸಲ್ಲಿಸಿದನು. 

'ಇಸ್ರೇಲರೆಲ್ಲರು ಮಿಚ್ಚೆಯಲ್ಲಿ ಒಟ್ಟುಗೂಡಿರುವುದು 
ಫಿಲಿಷ್ಟಿಯರಿಗೆ ಗೊತ್ತಾಯಿತು. ಫಿಲಿಷ್ಟಿಯ ಅಧಿಪತಿಗಳು 
ಇಸ್ರೇಲರ ವಿರುದ್ಧ ಹೋರಾಡಲು ಹೊರಟರು ಫಿಲಿಷ್ಟಿ 
ಯರು ಬರುತ್ತಿರುವುದನ್ನು ಕೇಳಿ ಇಸ್ರಲರು ಭಯ 


ಗೊಂಡರು. 5ಇಸ್ರೇಲರು ಸಮುವೇಲನಿಗೆ, “ನಮ್ಮ 


369 


ದೇವರಾದ ಯೆಹೋವನಲ್ಲಿ ನಮಗಾಗಿ ಪ್ರಾರ್ಥಿಸು! 
ನಿಲ್ಲಿಸಬೇಡ! ಫಿಲಿಷ್ಟಿಯರಿಂದ ನಮ್ಮನ್ನು ರಕ್ಷಿಸಲು 
ಯೆಹೋವನಲ್ಲಿ ಬೇಡಿಕೋ!''ಎಂದು ಹೇಳಿದರು. 

*ಸಮುವೇಲನು ಕುರಿಮರಿಯೊಂದನ್ನು ತಂದು 
ಯೆಹೋವನಿಗೆ ಸರ್ವಾಂಗಹೋಮವನ್ನಾಗಿ ಅರ್ಪಿಸಿ 
ದನು. ಸಮುವೇಲನು ಇಸ್ರೇಲರಿಗಾಗಿ ಯೆಹೋವನಲ್ಲಿ 
ಪ್ರಾರ್ಥಿಸಿದನು. ಯೆಹೋವನು ಸಮುವೇಲನ ಪ್ರಾರ್ಥ 
ನೆಗೆ ಉತ್ತರಿಸಿದನು. "ಸಮುವೇಲನು ಕುರಿಮರಿಯನ್ನು 
ಸಮರ್ಪಿಸುವಾಗ, ಫಿಲಿಷ್ಟಿಯರು ಇಸ್ರೇಲರೊಡನೆ 
ಹೋರಾಡಲು ಬಂದರು. ಆದರೆ ಯೆಹೋವನು ಫಿಲಿಷ್ಟಿ 
ಯರ ಹತ್ತಿರ ದೊಡ್ಡ ಗುಡುಗನ್ನು ಉಂಟುಮಾಡಿದನು. 
ಗುಡುಗಿನ ಶಬ್ದವು ಫಿಲಿಷ್ಟಿಯರಲ್ಲಿ ಕಳವಳವನ್ನೂ 
ಭಯವನ್ನೂ ಉಂಟುಮಾಡಿತು. ಅವರ ಸೇನಾಧಿಪತಿ 
ಗಳಿಗೆ ಅವರನ್ನು ಹತೋಟಿಯಲ್ಲಿಹಲಾಗಲಿಲ್ಲ. ಆದ 
ಕಾರಣ ಇಸ್ರೇಲರು ಫಿಲಿಷ್ಟಿಯರನ್ನು ಯುದ್ಧದಲ್ಲಿ 
ಸೋಲಿಸಿದರು. !`ಇಸ್ರೇಲರು ಮಿಚ್ಚಿಯಿಂದ ಬಂದು 
ಫಿಲಿಷ್ಟಿಯರನ್ನು ದಾರಿಯದ್ದಕ್ಕೂ ಸಂಹರಿಸುತ್ತಾ ಬೇತ್ಕರಿ 
ನವರೆಗೆ ಅಟ್ಟಿಸಿಕೊಂಡು ಹೋದರು. 








ಇಸ್ರೇಲಿನಲ್ಲಿ ಶಾಂತಿ ಸ್ಥಾಪನೆ 

ಅನಂತರ ಸಮುವೇಲನು ವಿಶೇಷವಾದ ಕಲ್ಲನ್ನು 
ನೆಡಿಸಿದನು. ಯೆಹೋವನು ಮಾಡಿದ ಕಾರ್ಯಗಳನ್ನು 
ಜನರು ಜ್ಞಾಪಿಸಿಕೊಳ್ಳುತ್ತಿರಲಿ ಎಂಬುದಕ್ಕಾಗಿ ಅವನು ಈ 
ರೀತಿ ಮಾಡಿದನು. ಸಮುವೇಲನು ಮಿಚ್ಚೆ ಮತ್ತು ಶೇನಿಗಳ 
ಮಧ್ಯೆ ಕಲ್ಲನ್ನು ನೆಟ್ಟು "ಯೆಹೋವನು ಇಲ್ಲಿಯವರೆಗೂ 
ನಮಗೆ ಸಹಾಯ ಮಾಡಿದನು'' ಎಂದು ಹೇಳಿ, ಅದಕ್ಕೆ 
"ಸಹಾಯದ ಕಲ್ಲು'' ಎಂದು ಹೆಸರಿಟ್ಟನು. 

ಫಿಲಿಷ್ಟಿಯರು ಸೋತುಹೋದರು. ಅವರು ಮತ್ತೆ 
ಇಸ್ರೇಲರ ಭೂಮಿಯಲ್ಲಿ ಹೆಜ್ಜೆ ಇಡಲಿಲ್ಲ. ಸಮುವೇಲನ 
ಜೀವಿತದ ಉಳಿದ ಭಾಗದಲ್ಲಿ ಯೆಹೋವನು ಫಿಲಿಷ್ಟಿ 
ಯರಿಗೆ ವಿರುದ್ಧವಾಗಿದ್ದನು. '“ಫಿಲಿಷ್ಟಿಯರು ಎಕ್ರೋನ್‌ 
ನಿಂದ ಗತ್‌ವರೆಗಿನ ಪ್ರದೇಶದ ಇಸ್ರೇಲ್‌ ಪಟ್ಟಣಗಳನ್ನು 
ವಶಪಡಿಸಿಕೊಂಡಿದ್ದರು. ಆದರೆ ಇಸ್ರೇಲರು ಆ ಪಟ್ಟಣ 
ಗಳನ್ನು ಮರಳಿ ಗೆದ್ದುಕೊಂಡರು ಮತ್ತು ಆ ಪಟ್ಟಣದ 
ಸುತ್ತಲಿನ ಪ್ರದೇಶಗಳನ್ನು ವಶಪಡಿಸಿಕೊಂಡರು. 

ಇಸ್ರೇಲರ ಮತ್ತು ಅಮೋರಿಯರ ಮಧ್ಯೆ ಶಾಂತಿ 
ನೆಲೆಸಿತ್ತು 

ಸಮುವೇಲನು ತನ್ನ ಜೀವಮಾನವೆಲ್ಲಾ ಇಸ್ರೇಲ 
ರನ್ನು ಮುನ್ನಡೆಸಿದನು; '"ಇಸ್ರೇಲಿನಲ್ಲಿ ನ್ಯಾಯ ಪರಿ 
ಪಾಲನೆಗಾಗಿ ಪ್ರತಿವರ್ಷವೂ ಬೇತೇಲ್‌, ಗಿಲ್ಲಾಲ್‌ ಮತ್ತು 
ಮಿಚ್ಚಿಗಳಿಗೆ ಹೋದನು. ಹೀಗೆ ಅವನು ಈ ಸ್ಥಳಗಳಲ್ಲೆಲ್ಲಾ 
ಇಸ್ರೇಲರಿಗೆ ನ್ಯಾಯತೀರಿಸುತ್ತಾ ಅವರನ್ನು ಆಳಿದನು. 
!'ಆದರೆ ಸಮುವೇಲನ ಮನೆಯು ರಾಮದಲ್ಲಿತ್ತು ಆದ್ದ 


1 ಸಮುವೇಲನು 7:9-8:11 


ರಿಂದ ಸಮುವೇಲನು ಯಾವಾಗಲೂ ರಾಮಕ್ಕೆ ಹಿಂತಿರು 
ಗುತ್ತಿದ್ದನು. ಸಮುವೇಲನು ರಾಮದಿಂದ ಇಸ್ರೇಲರಿಗೆ 
ನ್ಯಾಯತೀರ್ಪು ನೀಡುತ್ತಾ ಆಳಿದನು; ರಾಮ 
ದಲ್ಲಿ ಯೆಹೋವನಿಗಾಗಿ ಯಜ್ಞವೇದಿಕೆಯೊಂದನ್ನು 
ನಿರ್ಮಿಸಿದನು. 


ಇಸ್ರೇಲರು ತಮಗೊಬ್ಬ ರಾಜನನ್ನು ಕೇಳಿಕೊಳ್ಳುವರು 
ಸಮುವೇಲನು ಮುದುಕನಾದ ಮೇಲೆ ತನ್ನ 
ಮಕ್ಕಳನ್ನು ಇಸ್ರೇಲರಿಗೆ ನ್ಯಾಯಾಧೀಶರನ್ನಾಗಿ 
ಮಾಡಿದನು. ಅವನ ಮೊದಲನೆಯ ಮಗ ಯೋವೇಲ್‌, 
ಎರಡನೆಯ ಮಗ ಅಬೀಯ. ಯೋವೇಲನು ಮತ್ತು 
ಅಬೀಯನು ಬೇರ್ಷೆಬದಲ್ಲಿ ನ್ಯಾಯಾಧೀಶರಾಗಿದ್ದರು. 
3ಆದರೆ ಸಮುವೇಲನ ಮಕ್ಕಳು ಅವನಂತೆ ನಡೆದುಕೊಳ್ಳ 
ಲಿಲ್ಲ. ಅವರು ಲಂಚವನ್ನು ಪಡೆದು ನ್ಯಾಯಾಲಯದಲ್ಲಿ 
ಅನ್ಯಾಯದ ತೀರ್ಪುಗಳನ್ನು ಮಾಡುತ್ತಿದ್ದರು ಮತ್ತು 
ಜನರನ್ನು ವಂಚಿಸುತ್ತಿದ್ದರು. “ಆದುದರಿಂದ ಇಸ್ರೇಲರ 
ಹಿರಿಯರೆಲ್ಲ ಒಟ್ಟುಗೂಡಿದರು. ಅವರು ಸಮುವೇಲ 
ನನ್ನು ಭೇಟಿಮಾಡಲು ರಾಮಕ್ಕೆ ಹೋದರು.*ಹಿರಿಯರು 
ಸಮುವೇಲನಿಗೆ, "ನೀನು ಮುದುಕನಾಗಿರುವೆ ಮತ್ತು 
ನಿನ್ನ ಮಕ್ಕಳು ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತಿಲ್ಲ, 
ಅವರು ನಿನ್ನಂತಲ್ಲ. ಈಗ, ಬೇರೆ ದೇಶಗಳಂತೆ ಒಬ್ಬ ರಾಜ 
ನನ್ನು ನಮ್ಮನ್ನಾಳಲು ನೇಮಿಸು'' ಎಂದು ಹೇಳಿದರು. 
ಹೀಗೆ ಹಿರಿಯರೆಲ್ಲರು ತಮ್ಮನ್ನು ಮುನ್ನಡೆಸಲು 
ರಾಜನೊಬ್ಬನು ಬೇಕೆಂದರು. ಸಮುವೇಲನಿಗೆ ಇದು 
ಸರಿಯೆನಿಸಲಿಲ್ಲ. ಆದ್ದರಿಂದ ಅವನು ಯೆಹೋವನಲ್ಲಿ 
ಪ್ರಾರ್ಥಿಸಿದನು. "ಯೆಹೋವನು ಅವನಿಗೆ, "“ಪ್ರಜಿಗಳು 
ನಿನಗೆ ಹೇಳಿದಂತೆ ಮಾಡು. ಅವರು ನಿನ್ನನ್ನು ತಿರಸ್ಕರಿಸ 
ಲಿಲ್ಲ. ಆದರೆ ನನ್ನನ್ನು ತಿರಸ್ಕರಿಸಿದ್ದಾರೆ ! ಅವರಿಗೆ ನಾನು 
ರಾಜನಾಗಿರುವುದು ಬೇಕಿಲ್ಲ! ಅವರು ಯಾವಾಗಲೂ 
ಮಾಡಿದಂತೆ ಈಗಲೂ ಮಾಡುತ್ತಿದ್ದಾರೆ. ಅವರನ್ನು 
ಈಜಿಷ್ಟಿನಿಂದ ಕರೆದುಕೊಂಡು ಬಂದೆನು. ಆದರೆ ಅವರು 
ನನ್ನನ್ನು ಬಿಟ್ಟು ಅನ್ಯದೇವತೆಗಳ ಸೇವೆ ಮಾಡಿದರು. 
ಅವರು ನಿನಗೂ ಹೀಗೆಯೇ ಮಾಡುತ್ತಿದ್ದಾರೆ. ಆದ್ದರಿಂದ 
ಜನರ ಮಾತಿಗೆ ಕಿವಿಗೊಟ್ಟು ಅವರು ಹೇಳಿದಂತೆ ಮಾಡು. 
ಆದರೆ ಅವರಿಗೆ ಎಚ್ಚರಿಕೆ ಕೊಡು. ರಾಜನಾದವನು 
ಜನರಿಗೆ ಏನು ಮಾಡುತ್ತಾನೆ ಎಂಬುದನ್ನು ಅವರಿಗೆ ತಿಳಿಸಿ 
ಹೇಳು! ರಾಜನಾದವನು ಜನರನ್ನು ಹೇಗೆ ಆಳುತ್ತಾನೆಂಬು 
ದನ್ನೂ ಅವರಿಗೆ ತಿಳಿಸಿಕೊಡು'' ಎಂದು ಹೇಳಿದನು. 

103 ಜನರು ರಾಜನೊಬ್ಬನನ್ನು ಕೇಳಿಕೊಂಡರು. 
ಆದ್ದರಿಂದ ಸಮುವೇಲನು ಅವರಿಗೆ ಯೆಹೋವನು ಹೇಳಿ 
ದ್ದನ್ನೆಲ್ಲ ತಿಳಿಸಿದನು. !!ಸಮುವೇಲನು, ""ನೀವು ನಿಮ್ಮನ್ನು 
ಆಳಲು ರಾಜನು ಬೇಕೆಂದರೆ, ಅವನು ಬಲವಂತದಿಂದ 
ಹೀಗೆಲ್ಲ ಮಾಡುತ್ತಾನೆ: ಅವನು ನಿಮ್ಮ ಗಂಡುಮಕ್ಕಳನ್ನು 


1 ಸಮುವೇಲನು 8:12-9:8 


ತೆಗೆದುಕೊಂಡು ತನ್ನ ಸೇವಕರನ್ನಾಗಿಯೂ ಸೈನಿಕರ 
ನ್ನಾಗಿಯೂ ಮಾಡಿಕೊಳ್ಳುವನು. ಅವರು ಅವನ ರಥಸೈನ್ಯ 
ದಲ್ಲಿಯೂ ಅಶ್ವಸೈನ್ಯದಲ್ಲಿಯೂ ಸೇರಿ ಹೋರಾಡ 
ಬೇಕಾಗುತ್ತದೆ. ನಿನ್ನ ಮಕ್ಕಳು ರಾಜನ ರಥದ ಮುಂದೆ 
ಓಡುವ ಬೆಂಗಾವಲಿನವರಾಗಬೇಕಾಗುತ್ತದೆ. ರಾಜನು 
ನಿಮ್ಮ ಮಕ್ಕಳನ್ನು ಯೋಧರನ್ನಾಗಿ ಮಾಡಿಕೊಳ್ಳುವನು. 
ಅವರಲ್ಲಿ ಕೆಲವರು ಒಂದು ಸಾವಿರ ಮಂದಿ ಸೈನಿಕರಿಗೆ 
ಅಧಿಕಾರಿಗಳಾಗಬಹುದು. ಇನ್ನು ಕೆಲವರು ಐವತ್ತು 
ಮಂದಿ ಸೈನಿಕರಿಗೆ ಅಧಿಕಾರಿಗಳಾಗಬಹುದು. ತನ್ನ 
ಭೂಮಿಯನ್ನು ಉಳಲು ಮತ್ತು ಪೈರನ್ನು ಕೊಯ್ಯಲು 
ರಾಜನು ನಿಮ್ಮ ಮಕ್ಕಳನ್ನು ತೆಗೆದುಕೊಳ್ಳುವನು; 
ಯುದ್ಧದ ಆಯುಧಗಳನ್ನು ತಯಾರಿಸಲೂ ತನ್ನ ರಥಕ್ಕೆ 
ಬೇಕಾದ ಸಾಮಗ್ರಿಗಳನ್ನು ತಯಾರಿಸಲೂ ಅವನು 
ಅವರನ್ನು ಬಳಸಿಕೊಳ್ಳುವನು. 

1" ರಾಜನು ನಿಮ್ಮ ಹೆಣ್ಣುಮಕ್ಕಳನ್ನು ತೆಗೆದುಕೊಂಡು 
ತನಗಾಗಿ ಸುಗಂಧದ್ರವ್ಯಗಳನ್ನು ತಯಾರಿಸಲೂ ಅಡಿಗೆ 
ಮಾಡಲೂ ರೊಟ್ಟಿಸುಡುವುದಕ್ಕೂ ಇಟ್ಟುಕೊಳ್ಳುವನು. 

"ನಿಮಗೆ ಸೇರಿದ ಉತ್ತಮ ಹೊಲಗಳನ್ನೂ ದ್ರಾಕ್ಸಿ 
ತೋಟಗಳನ್ನೂ ಆಲಿವ್‌ ತೋಪುಗಳನ್ನೂ ರಾಜನು ಕಿತ್ತು 
ಕೊಂಡು ತನ್ನ ಅಧಿಕಾರಿಗಳಿಗೆ ಕೊಡುತ್ತಾನೆ. 15ನೀವು 
ಬೆಳೆದ ಧಾನ್ಯಗಳಲ್ಲಿ ಮತ್ತು ದ್ರಾಕ್ಷಿಗಳಲ್ಲಿ ಅವನು ಹತ್ತನೆ 
ಒಂದು ಭಾಗವನ್ನು ತೆಗೆದುಕೊಂಡು ತನ್ನ ಅಧಿಕಾರಿ 
ಗಳಿಗೂ ಸೇವಕರಿಗೂ ಕೊಡುತ್ತಾನೆ. "ರಾಜನು, ನಿಮ್ಮ 
ಸೇವಕಸೇವಕಿಯರನ್ನು ತೆಗೆದುಕೊಳ್ಳುವನು; ಶ್ರೇಷ್ಠವಾದ 
ಎತ್ತುಗಳನ್ನೂ ಕತ್ತೆಗಳನ್ನೂ ತೆಗೆದುಕೊಂಡು ತನ್ನ ಕೆಲಸ 
ಕ್ಕಾಗಿ ಬಳಸಿಕೊಳ್ಳುವನು. !'ನಿಮ್ಮ ಕುರಿಹಿಂಡುಗಳಲ್ಲಿ 
ಹತ್ತನೆಯ ಒಂದು ಭಾಗವನ್ನು ತೆಗೆದುಕೊಳ್ಳುವನು. 

""ಆಗ ನೀವು ರಾಜನಿಗೆ ಸೇವಕರಾಗುವಿರಿ; ರಾಜನು 
ಬೇಕೆಂದು ಕೇಳಿಕೊಂಡದ್ದಕ್ಕಾಗಿ ಗೋಳಾಡುವಿರಿ. ಆದರೆ 
ಆಗ ಯೆಹೋವನು ನಿಮಗೆ ಉತರಿಸುವುದಿಲ'' ಎಂದು 
ಹೇಳಿದನು. ವ ” 

ಔಟಆದರೆ ಸಮುವೇಲನ ಮಾತುಗಳಿಗೆ ಜನರು ಕಿವಿ 
ಗೊಡಲಿಲ್ಲ. ಅವರು, "'ಇಲ್ಲ ನಮ್ಮನ್ನಾಳಲು ಒಬ್ಬ 
ರಾಜನು ಇರಲೇಬೇಕು. ಆಗ ನಾವು ಇತರ ಅನ್ಯ 
ಜನಾಂಗಗಳಂತೆ ಆಗುವೆವು. ನಮ್ಮ ರಾಜನು ನಮ್ಮನ್ನು 
ಮುನ್ನಡೆಸುವನು. ಅವನು ನಮ್ಮೊಡನೆ ಬಂದು ನಮ 
ಗೋಸ್ಕರ ಹೋರಾಡುವನು'' ಎಂದು ಹೇಳಿದರು. 

2! ಸಮುವೇಲನು ಅವರ ಮಾತುಗಳನ್ನೆಲ್ಲಾ ಯೆಹೋವ 
ನಿಗೆ ತಿಳಿಸಿದನು. ಯೆಹೋವನು, ""ಅವರ ಇಷ್ಟದಂತೆ 
ಅವರಿಗೊಬ್ಬ ರಾಜನನ್ನು ನೇಮಿಸು'' ಎಂದು ಹೇಳಿದನು. 

ಆಗ ಸಮುವೇಲನು ಇಸ್ರೇಲರಿಗೆ, ""ಹಾಗೆಯೇ ಆಗಲಿ, 
ನೀವು ಒಬ್ಬ ಹೊಸ ರಾಜನನ್ನು ಪಡೆದುಕೊಳ್ಳುವಿರಿ. ಈಗ 
ನೀವೆಲ್ಲ ನಿಮ್ಮ ಮನೆಗಳಿಗೆ ಹಿಂದಿರುಗಿರಿ'' ಎಂದನು. 


370 


ಸೌಲನು ತನ್ನ ತಂದೆಯ ಕತ್ತೆ; ಗಳನ್ನು ಹುಡುಕುವನು 

ಬೆನ್ಯಾಮೀನ್‌ ಕುಲದ ಕೀಷನು ಒಬ್ಬ ಪ್ರಮುಖ 

ವ್ಯಕ್ತಿಯಾಗಿದ್ದನು. ಕೀಷನು ಅಬೀಯೇಲನ ಮಗ. 
ಅಬೀಯೇಲನು ಚೆರೋರನ ಮಗ. ಜೆರೋರನು 
ಬೆಕೋರತನ ಮಗ. ಬೆಕೋರತನು ಅಫೀಹನ ಮಗ. 
ಇವರೆಲ್ಲರು ಬೆನ್ಯಾಮೀನನ ಕುಲಕ್ಕೆ ಸೇರಿದವರು. 
2ಕೀಷನಿಗೆ ಸೌಲನೆಂಬ ಹೆಸರುಳ್ಳ ಒಬ್ಬ ಮಗನಿದ್ದನು. 
ಸೌಲನು ಸುಂದರನಾದ ಯುವಕನಾಗಿದ್ದನು. ಸೌಲನಿ 
ಗಿಂತ ಸುಂದರರು ಅಲ್ಲಿರಲಿಲ್ಲ. ಸೌಲನು ಇತರ ಇಸ್ರೇಲ್‌ 
ಗಂಡಸರಿಗಿಂತ ಎತ್ತರವಾಗಿದ್ದನು. 

3ಒಂದು ದಿನ ಕೀಷನ ಕತ್ತೆಗಳು ಕಳೆದು ಹೋದವು. 
ಆದ್ದರಿಂದ ಕೀಷನು ಸೌಲನಿಗೆ, "ಸೇವಕ ನೊಬ್ಬನನ್ನು 
ಕರೆದುಕೊಂಡು ಕತ್ತೆಗಳನ್ನು ಹುಡುಕಲು ಹೋಗು'' 
ಎಂದು ಹೇಳಿದನು. “ಸೌಲನು ಕತ್ತೆಗಳನ್ನು ಹುಡುಕಲು 
ಆರಂಭಿಸಿದನು. ಸೌಲನು ಮತ್ತು ಅವನ ಸೇವಕನು 
ಎಫ್ರಾ,ಯೀಮ್‌ ಬೆಟ್ಟಪ್ರದೇಶದಲ್ಲಿ ಹುಡುಕಿದರೂ 
ಅವರಿಗೆ ಹೆಸರಕತ್ತೆಗಳು ಸಿಗಲಿಲ್ಲ. ಆದ್ದರಿಂದ ಅವರು 
ಶಾಲೀಮ್‌ ಪ್ರದೇಶದಲ್ಲೆಲ್ಲಾ ಹುಡುಕಿ ದರು; ಅಲ್ಲಿಯೂ 
ಅವರ ಕತ್ತೆಗಳು ಸಿಕ್ಕಲಿಲ್ಲ. ಆದ್ದರಿಂದ ಅವರು ಬೆನ್ಯಾ 
ಮೀನನ ಪ್ರದೇಶದಲ್ಲೆಲ್ಲಾ ಹುಡುಕಿದರು; ಅಲ್ಲಿಯೂ 
ಅವರ ಕತ್ತೆಗಳು ಸಿಗಲಿಲ್ಲ. 

5ಕೊನೆಗೆ, ಸೌಲನು ಮತ್ತು ಅವನ ಸೇವಕನು ಚೂಫ್‌ 
ಎಂಬ ಹೆಸರಿನ ಪಟ್ಟಣಕ್ಕೆ ಬಂದರು. ಸೌಲನು ಸೇವಕನಿಗೆ, 
""ನಾವು ಮರಳಿ ಹೋಗೋಣ. ನಮ್ಮ ತಂದೆಯು 
ಹೆಸರಕತ್ತೆಗಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನಮ್ಮ ಬಗ್ಗೆ 
ಚಿಂತಿಸಲಾರಂಭಿಸುತ್ತಾನೆ'' ಎಂದು ಹೇಳಿದನು. 

6ಆದರೆ ಆ ಸೇವಕನು, ""ಈ ಪಟ್ಟಣದಲ್ಲಿ ಒಬ್ಬ ದೇವರ 
ಮನುಷ್ಯನಿದ್ದಾನೆ. ಜನರು ಅವನನ್ನು ಗೌರವಿಸುತ್ತಾರೆ. 
ಅವನು ಹೇಳುವ ವಿಷಯಗಳೆಲ್ಲ ನಿಜವಾಗುತ್ತವೆ. ಆದ್ದ 
ರಿಂದ ಈ ಪಟ್ಟಣಕ್ಕೆ ಹೋಗೋಣ. ಬಹುಶಃ ನಾವು 
ಮುಂದೆ ಎಲ್ಲಿಗೆ ಹೋಗಬೇಕೆಂಬುದನ್ನು ಈ ದೇವರ 
ಮನುಷ್ಯನು ತಿಳಿಸಬಹುದು'' ಎಂದು ಉತ್ತರಿಸಿದನು. 

'ಸೌಲನು ತನ್ನ ಸೇವಕನಿಗೆ, ""ನಾವು ಪಟ್ಟಣದೊಳಗೆ 
ಹೋಗೋಣ ಯಾಕಂದರೆ ಆ ಮನುಷ್ಯನಿಗೆ ಕೊಡಲು 
ನಮ್ಮಲ್ಲಿ ಏನೂ ಇಲ್ಲ. ನಮ್ಮ ಚೀಲದಲ್ಲಿದ್ದ ಆಹಾರವೆಲ್ಲ 
ಮುಗಿದಿದೆ. ಆ ದೇವರ ಮನುಷ್ಯನಿಗೆ ನೀಡಲು ನಮ್ಮಲ್ಲಿ 
ಕಾಣಿಕೆಯೂ ಇಲ್ಲ. ಹೀಗಾಗಿ ನಾವು ಅವನಿಗೆ ಏನು 
ಕೊಡಬೇಕು?'' ಎಂದು ಕೇಳಿದನು. 

ಆ ಸೇವಕನು ಸೌಲನಿಗೆ, ""ಇಲ್ಲಿ ನೋಡು, ನನ್ನ ಬಳಿ 
ಸ್ವಲ್ಪ ಹಣವಿದೆ. ಇದನ್ನು ಆ ದೇವರ ಮನುಷ್ಯನಿಗೆ 
ಕೊಡೋಣ. ನಾವು ಎಲ್ಲಿಗೆ ಹೋಗಬೇಕೆಂಬುದನ್ನು 
ಅವನು ತಿಳಿಸುತ್ತಾನೆ'' ಎಂದು ಉತ್ತರಿಸಿದನು. 





371 


9-11 ಸೌಲನು ತನ್ನ ಸೇವಕನಿಗೆ, "ಒಳ್ಳೆಯ ಆಲೋಚನೆ; 
ನಡೆ ಹೋಗೋಣ'' ಎಂದು ಹೇಳಿದನು. ಅವರು ಆ 
ಪಟ್ಟಣದಲ್ಲಿ ದೇವರ ಮನುಷ್ಯನಿದ್ದಲ್ಲಿಗೆ ಹೋದರು. 

ಸೌಲನು ಮತ್ತು ಆ ಸೇವಕನು ಬೆಟ್ಟದ ಮೇಲೆ 
ನಡೆಯುತ್ತಾ ಆ ಪಟ್ಟಣಕ್ಕೆ ಹೋದರು. ಆ ದಾರಿಯಲ್ಲಿ 
ಅವರು ಕೆಲವು ಸ್ತ್ರೀಯರನ್ನು ಸಂಧಿಸಿದರು. ಆ ಸ್ತ್ರೀಯರು 
ನೀರನ್ನು ತರಲು ಹೋಗುತ್ತಿದ್ದರು. ಸೌಲನು ಮತ್ತು ಆ 
ಸೇವಕನು, ""ದರ್ಶಿಯು ಇಲ್ಲಿರುವನೇ?'' ಎಂದು ಆ 
ಯುವತಿಯರನ್ನು ಕೇಳಿದರು: (ಹಿಂದಿನ ಕಾಲದಲ್ಲಿ 
ಇಸ್ರೇಲರು ಪ್ರವಾದಿಯನ್ನು ""ದರ್ಶಿ'' ಎಂದು ಕರೆಯು 
ತ್ತಿದ್ದರು. ದೇವರಿಂದ ಏನಾದರೂ ಕೇಳಬೇಕಾಗಿದ್ದರೆ, 
""ದರ್ಶಿಯ ಬಳಿಗೆ ಹೋಗೋಣ '' ಎನ್ನುತ್ತಿದ್ದರು.) 

12೪ ಯುವತಿಯರು, "ಹೌದು ದರ್ಶಿಯು 
ಇಲ್ಲಿದ್ದಾನೆ. ಅವನು ದಾರಿಯಲ್ಲಿ ನಿಮಗಿಂತ ಸ್ವಲ್ಪ ಮುಂದೆ 
ಹೋಗುತ್ತಿದ್ದಾನೆ. ಈ ಹೊತ್ತು ನಮ್ಮ ಊರಿನವರು 
ಗುಡ್ಡದ ಮೇಲೆ ಯಜ್ಞವನ್ನು ಅರ್ಪಿಸುವುದರಿಂದ ಅವನು 
ಇಲ್ಲಿಗೆ ಬಂದಿದ್ದಾನೆ. ನೀವು ಪಟ್ಟಣದೊಳಕ್ಕೆ ಹೋದರೆ 
ಅವನನ್ನು ಕಾಣಬಹುದು. ನೀವು ಬೇಗನೆ ನೋಡ 
ಬೇಕೆಂದಿದ್ದರೆ, ಅವನು ಊಟ ಮಾಡುವುದಕ್ಕಾಗಿ ಆರಾಧ 
ನೆಯ ಸ್ಥಳಕ್ಕೆ ಹೋಗುವುದಕ್ಕಿಂತ ಮೊದಲೇ ಅವನನ್ನು 
ಕಾಣಬೇಕು. ದರ್ಶಿಯು ಯಜ್ಞವನ್ನು ಆಶೀರ್ವದಿಸ 
ಬೇಕಾಗಿರುವುದರಿಂದ ಅವನು ಅಲ್ಲಿಗೆ ಹೋಗುವವರೆಗೆ 
ಜನರು ಊಟಮಾಡುವುದಿಲ್ಲ ಆದ್ದರಿಂದ ನೀವು ಬೇಗನೆ 
ಹೋದರೆ ಅವನನ್ನು ಕಾಣಬಹುದು'' ಎಂದು 
ಹೇಳಿದರು. 

"ಸೌಲನು ಮತ್ತು ಆ ಸೇವಕನು ಗುಡ್ಡವನ್ನು ಹತ್ತಿ 
ಪಟ್ಟಣದ ಕಡೆ ನಡೆದರು. ಅವರು ಪಟ್ಟಣವನ್ನು ಪ್ರವೇಶಿ 
ಸುತ್ತಿದ್ದಾಗ, ಸಮುವೇಲನು ಅವರ ಕಡೆ ಬರುತ್ತಿರುವು 
ದನ್ನು ಕಂಡರು. ಸಮುವೇಲನು ಆಗತಾನೇ ಪಟ್ಟಣದಿಂದ 
ಹೊರಬಂದು, ಆರಾಧನೆಯ ಸ್ಥಳದ ಕಡೆ ಹೊರಟಿದ್ದನು. 

5ಹಓಿಂದಿನ ದಿನ್ನ ಯೆಹೋವನು ಸಮುವೇಲನಿಗೆ, 
16""ನಾಳೆ ಇದೇ ಸಮಯಕ್ಕೆ ನಾನು ನಿನ್ನ ಬಳಿಗೆ ಒಬ್ಬ 
ಮನುಷ್ಯನನ್ನು ಕಳುಹಿಸುತ್ತೇನೆ. ಅವನು ಬೆನ್ಯಾಮೀನ್‌ 
ಕುಟುಂಬಕ್ಕೆ ಸೇರಿದವನು. ನೀನು ಅವನನ್ನು ಅಭಿ 
ಷೇಕಿಸು. ನನ್ನ ಜನರಾದ ಇಸ್ರೇಲರಿಗೆ ಅವನು ರಾಜನಾಗು 
ತ್ತಾನೆ. ಈ ಮನುಷ್ಯನು ನನ್ನ ಜನರನ್ನು ಫಿಲಿಷ್ಟಿಯರಿಂದ 
ರಕ್ಟಿಸುತ್ತಾನೆ. ನನ್ನ ಜನರ ಸಂಕಟವನ್ನು ನಾನು ನೋಡಿ 
ದ್ದೇನೆ; ನನ್ನ ಜನರ ಗೋಳನ್ನು ನಾನು ಆಲಿಸಿದ್ದೇನೆ'' 
ಎಂದು ತಿಳಿಸಿದ್ದನು. 

17ಸಮುವೇಲನು ಸೌಲನನ್ನು ಕಂಡಾಗ ಯೆಹೋವನು 
ಅವನಿಗೆ, ""ನಾನು ನಿನಗೆ ಹೇಳಿದ ಮನುಷ್ಯ ಇವನೇ. 
ಇವನು ನನ್ನ ಜನರನ್ನು ಆಳುತ್ತಾನೆ'' ಎಂದು ಹೇಳಿದನು. 

'8ಸೌಲನು ಹೊರಬಾಗಿಲಿನ ಬಳಿಯಿದ್ದ ಸಮುವೇಲನ 





1 ಸಮುವೇಲನು 9:9-26 


ಬಳಿಗೆ ಬಂದನು. ಸೌಲನು ಸಮುವೇಲನನ್ನು, 
""ದರ್ಶಿಯ ಮನೆ ಎಲ್ಲಿದೆ? ಎಂಬುದನ್ನು ದಯವಿಟ್ಟು 
ನನಗೆ ಹೇಳಿ'' ಎಂದು ಕೇಳಿದನು. 

ಸಮುವೇಲನು, ""ನಾನೇ ಆ ದರ್ಶಿ. ನನ್ನೊಡನೆ 
ಆರಾಧನೆಯ ಸ್ಥಳಕ್ಕೆ ಬಾ. ನೀನು ಮತ್ತು ನಿನ್ನ ಸೇವಕ ಈ 
ದಿನ ನನ್ನ ಜೊತೆಯಲ್ಲಿ ಊಟಮಾಹಬೇಕು. ನಾನು 
ನಿಮ್ಮನ್ನು ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಕಳುಹಿಸುತ್ತೇನೆ. 
ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುತ್ತೇನೆ. ಮೂರು 
ದಿನಗಳ ಹಿಂದೆ ಕಳೆದುಹೋದ ನಿನ್ನ ಕತ್ತೆಗಳಿಗಾಗಿ 
ಚಿಂತಿಸಬೇಹ. ಅವುಗಳೆಲ್ಲ ಸಿಕ್ಕಿವೆ. ಈಗ ಇಸ್ರೇಲರಿಗೆಲ್ಲ 
ನೀನು ಬೇಕಾಗಿರುವೆ. ಅವರಿಗೆ ನೀನು ಮತ್ತು ನಿನ್ನ 
ತಂದೆಯ ಕುಟುಂಬದ ಜನರೆಲ್ಲ ಬೇಕಾಗಿದ್ದಾರೆ'' ಎಂದು 
ಹೇಳಿದನು. 

2! ಅದಕ್ಕೆ ಸೌಲನು, "ನಾನು ಬೆನ್ಯಾಮೀನ್‌ ಕುಲ 
ದವನು. ಅದು ಇಸ್ರೇಲರಲ್ಲಿ ಒಂದು ಚಿಕ್ಕ ಕುಲ. ನನ್ನ 
ಕುಟುಂಬವು ಬೆನ್ಯಾಮೀನ್‌ ಕುಲದಲ್ಲಿ ತೀರ ಕನಿಷ್ಠ 
ವಾದುದು. ಇಸ್ರೇಲರಿಗೆ ನಾನು ಬೇಕಾಗಿದ್ದೇನೆ ಎಂದು 
ಏಕೆ ಹೇಳುತ್ತಿರುವೆ?'' ಎಂದು ಕೇಳಿದನು. 

22 ಆಗ ಸಮುವೇಲನು ಸೌಲನನ್ನು ಮತ್ತು ಅವನ ಸೇವಕ 
ನನ್ನು ಊಟದ ಸ್ಥಳಕ್ಕೆ ಕರೆದುಕೊಂಡು ಹೋದನು. 
ಒಟ್ಟಿಗೆ ಊಟಮಾಡಲು ಮತ್ತು ಯಜ್ಞವಸ್ತುಗಳನ್ನು 
ಹಂಚಿಕೊಳ್ಳಲು ಸುಮಾರು ಮೂವತ್ತು ಜನರನ್ನು 
ಆಹ್ವಾನಿಸಲಾಗಿತ್ತು. ಸಮುವೇಲನು ಸೌಲನಿಗೆ ಮತ್ತು 
ಅವನ ಸೇವಕನಿಗೆ ಊಟದ ಮೇಜಿನಲ್ಲಿ ಅತೀ ಮುಖ್ಯ 
ವಾದ ಸ್ಥಳವನ್ನು ನೀಡಿದನು. ಚಿಸಮುವೇಲನು ಅಡಿಗೆ 
ಯವನಿಗೆ, ""ನಾನು ನಿನಗೆ ಕೊಟ್ಟಿದ್ದ ಮಾಂಸವನ್ನು ತೆಗೆದು 
ಕೊಂಡು ಬಾ; ಪ್ರತ್ಯೇಕವಾಗಿಡಬೇಕೆಂದು ನಾನು ನಿನಗೆ 
ಹೇಳಿದ್ದ ಭಾಗವೇ ಅದು'' ಎಂದು ಹೇಳಿದನು. 

24ಅಡಿಗೆಯವನು ತೊಡೆಯ ಮಾಂಸವನ್ನು ತೆಗೆದು 
ಕೊಂಡು ಬಂದು ಸೌಲನ ಎದುರಿಗೆ ಮೇಜಿನ ಮೇಲಿ 
ಟ್ವನು. ಸಮುವೇಲನು, ""ನಾನು ನಿನಗಾಗಿ ಈ ಮಾಂಸ 
ವನ್ನು ಪ್ರತ್ಯೇಕವಾಗಿರಿಸಿದ್ದೇನೆ. ಇದನ್ನು ತಿನ್ನು, ಏಕೆಂದರೆ 
ಇದನ್ನು ಈ ವಿಶೇಷವಾದ ಸಂದರ್ಭದಲ್ಲಿ ನಿನಗೆ 
ಕೊಡುವುದಕ್ಕಾಗಿಯೇ ಪ್ರತ್ಯೇಕಿಸಲಾಗಿತ್ತು'' ಎಂದು 
ಹೇಳಿದನು. ಆದ್ದರಿಂದ ಸೌಲನು ಸಮುವೇಲನ ಜೊತೆ 
ಯಲ್ಲಿ ಆ ದಿನ ಊಟಮಾಡಿದನು. 

ಅವರು ಊಟಮಾಡಿದ ನಂತರ, ಆರಾಧನಾ 
ಸ್ಥಳದಿಂದ ಇಳಿದುಬಂದು, ಪಟ್ಟಣಕ್ಕೆ ಹಿಂದಿರುಗಿದರು. 
ಸಮುವೇಲನು ಸೌಲನಿಗಾಗಿ ಮಾಲಿಗೆಯ ಮೇಲೆ 
ಹಾಸಿಗೆಯನ್ನು ಸಿದ್ಧಪಡಿಸಿದನು ಮತ್ತು ಸೌಲನು ಅಲ್ಲಿ 
ಮಲಗಿದನು. 

ಮಾರನೆಯ ದಿನ ಬೆಳಗಿನ ಜಾವ, ಸಮುವೇಲನು 
ಮಾಳಿಗೆಯ ಮೇಲೆ ಮಲಗಿದ್ದ ಸೌಲನನ್ನು ಎಬ್ಬಿಸಿ, 





1 ಸಮುವೇಲನು 9:27-10:14 


""ಎದ್ದೇಳು, ನಿನ್ನನ್ನು ಕಳುಹಿಸಿಕೊಡುತ್ತೇನೆ'' ಎಂದು 
ಹೇಳಿದನು. ಸೌಲನು ಮೇಲೆದ್ದನು ಮತ್ತು ಸಮುವೇಲ 
ನೊಂದಿಗೆ ಮನೆಯಿಂದ ಹೊರಗೆ ಹೊರಟನು. 
27ಸೌಲನೂ ಅವನ ಸೇವಕನೂ ಸಮುವೇಲನೂ 
ಪಟ್ಟಣದ ಅಂಚಿನಲ್ಲಿ ಒಟ್ಟಾಗಿ ನಡೆಯುತ್ತಿದ್ದಾಗ, 
ಸಮುವೇಲನು ಸೌಲನಿಗೆ, “ನಿನ್ನ ಸೇವಕನಿಗೆ ನಮ್ಮಿಂದ 
ಮುಂದೆ ಹೋಗಲು ತಿಳಿಸು. ನಾನು ದೇವರ ಸಂದೇಶ 
ವನ್ನು ನಿನಗೆ ತಿಳಿಸಬೇಕಾಗಿದೆ'' ಎಂದು ಹೇಳಿದನು. ಆದ 
ಕಾರಣ ಸೇವಕನು ಅವರಿಂದ ಮುಂದೆ ನಡೆದನು. 


ಸಮುವೇಲನಿಂದ ಸೌಲನಿಗೆ ಅಭಿಷೇಕ 





10 ಸಮುವೇಲನು ವಿಶೇಷವಾದ ಎಣ್ಣೆಯ ಕುಪ್ಪಿ 


ಯನ್ನು ತೆಗೆದುಕೊಂಡು ಸೌಲನ ತಲೆಯ ಮೇಲೆ 
ಆ ಎಣ್ಣೆಯನ್ನು ಸುರಿದನು. ಸಮುವೇಲನು ಸೌಲನಿಗೆ 
ಮುದ್ದಿಟ್ಟು ““ಯೆಹೋವನು ತನ್ನ ಜನರನ್ನು ಮುಂದೆ 
ನಡೆಸಲು ನಿನ್ನನ್ನು ಅವರಿಗೆ ನಾಯಕನನ್ನಾಗಿ ಅಭಿಷೇಕಿಸಿ 
ದ್ದಾನೆ. ನೀನು ಯೆಹೋವನ ಜನರನ್ನು ಆಳುವೆ; 
ಅವರನ್ನು ಸುತ್ತುವರೆದಿರುವ ಶತ್ರುಗಳಿಂದ ರಕ್ಟಿಸುವೆ. 
ಯೆಹೋವನು ತನ್ನ ಜನರನ್ನು ಆಳುವುದಕ್ಕಾಗಿ ನಿನ್ನನ್ನು 
ಅಭಿಷೇಕಿಸಿದ್ದಾನೆ. ಇದು ನಿಜವೆಂಬುದಕ್ಕೆ ಸಾಕ್ಟಿಯೇ 
ನಂದರೆ: ?ಈ ದಿನ ನನ್ನನ್ನು ಬಿಟ್ಟು ನೀನು ಮುಂದೆ 
ಸಾಗಿದಾಗ, ಬೆನ್ಯಾಮೀನನ ಮೇರೆಯಲ್ಲಿರುವ ಚೆಲ್ಪಹಿನ 
ಲ್ಲಿನ ರಾಹೇಲಳ ಸಮಾಧಿಯ ಬಳಿ ಇಬ್ಬರು ಮನುಷ್ಯ 
ರನ್ನು ಸಂಧಿಸುವೆ. ಅವರಿಬ್ಬರೂ ನಿನಗೆ, "ನೀನು ಹುಡುಕು 
ತ್ತಿದ್ದ ಕತ್ತೆಗಳು ಒಬ್ಬನಿಗೆ ಸಿಕ್ಕಿವೆ. ನಿನ್ನ ತಂದೆಯು ಕತ್ತೆಗಳ 
ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ನಿನ್ನ ಬಗ್ಗೆ ಚಿಂತಿಸು 
ತ್ತಿದ್ದಾನೆ: ನನ್ನ ಮಗನು ಎಲ್ಲಿಗೆ ಹೋದನೋ ಎಂದು 
ಹಂಬಲಿಸುತ್ತಿದ್ದಾನೆ''' ಎಂದು ಹೇಳಿದನು. 
ಸಮುವೇಲನು, ""ನೀನು ಅಲ್ಲಿಂದ ಮುಂದೆ 
ಹೋಗುತ್ತಾ ತಾಬೋರಿನ ಹತ್ತಿರವಿರುವ ಒಂದು ದೊಡ್ಡ 
ಓಕ್‌ ವೃಕ್ಷದ ಬಳಿಗೆ ಬರುವೆ. ಅಲ್ಲಿ ನಿನ್ನನ್ನು ಮೂರು 
ಜನರು ಭೇಟಿಯಾಗುತ್ತಾರೆ. ಆ ಮೂರು ಜನರು ದೇವರ 
ಆರಾಧನೆಗಾಗಿ ಬೇತೇಲಿಗೆ ಹೋಗುತ್ತಿರುತ್ತಾರೆ. ಮೊದ 
ಲನೆಯವನು ಮೂರು ಮರಿಹೋತಗಳನ್ನೂ ಎರಡನೆ 
ಯವನು ಮೂರು ರೊಟ್ಟಿಗಳನ್ನೂ ಮೂರನೆಯವನು 
ಒಂದು ಸೀಸೆ ದ್ರಾಕ್ಲಾರಸವನ್ನೂ ತೆಗೆದುಕೊಂಡು 
ಹೋಗುತ್ತಿರುತ್ತಾರೆ. “ಈ ಮೂವರೂ ನಿನ್ನ ಕ್ಷೇಮವನ್ನು 
ವಿಚಾರಿಸುತ್ತಾರೆ. ಅವರು ನಿನಗೆ ಎರಡು ರೊಟ್ಟಿಗಳನ್ನು 
ಕೊಡುತ್ತಾರೆ. ನೀನು ಆ ಎರಡು ರೊಟ್ಟಿಗಳನ್ನು ಅವರಿಂದ 
ತೆಗೆದುಕೊಳ್ಳುವೆ. 5ನಂತರ ನೀನು ಗಿಬಿಯತ್‌ ಎಲೋಹಿ 
ಮಿಗೆ ಹೋಗುವೆ. ಅಲ್ಲಿ ಒಂದು ಫಿಲಿಷ್ಟಿಯರ ಕೋಟೆ 
ಯಿದೆ. ನೀನು ಆ ಪಟ್ಟಣಕ್ಕೆ ಬಂದಾಗ, ಪ್ರವಾದಿಗಳ 
ಗುಂಪೊಂದು ಹೊರಬರುತ್ತದೆ. ಈ ಪ್ರವಾದಿಗಳು 








372 


ಆರಾಧನಾ ಸ್ಥಳದಿಂದ ಇಳಿದು ಬರುತ್ತಾರೆ, ಅವರು 
ಪ್ರವಾದಿಸುತ್ತಿರುತ್ತಾರೆ. ಅವರು ಸ್ವರಮಂಡಲವನ್ನೂ 
ದಮ್ಮಡಿಯನ್ನೂ ಕೊಳಲನ್ನೂ ಕಿನ್ನರಿಯನ್ನೂ ನುಡಿಸು 
ತ್ತಿರುತ್ತಾರೆ. ಆಗ ಯೆಹೋವನ ಆತ್ಮವು ಮಹಾಶಕ್ತಿ 
ಯೊಡನೆ ನಿನ್ನ ಮೈಮೇಲೆ ಬರುತ್ತದೆ. ನೀನು ಮಾರ್ಪಾ 
ಟಾಗಿ ಬೇರೊಬ್ಬ ಮನುಷ್ಯನಾಗುವೆ. ನೀನೂ ಆ ಪ್ರವಾದಿ 
ಗಳಂತೆ ಪ್ರವಾದಿಸಲು ಆರಂಭಿಸುವೆ. "ಈ ಕಾರ್ಯಗಳು 
ಸಂಭವಿಸಿದ ಮೇಲೆ, ನೀನು ನಿನ್ನ ನಿರ್ಧಾರದಂತೆ ಮಾಡು. 
ಯಾಕೆಂದರೆ ಯೆಹೋವನು ನಿನ್ನೊಂದಿಗಿರುತ್ತಾನೆ. 

*""ನನಗಿಂತ ಮೊದಲು ನೀನು ಗಿಲ್ಲಾಲಿಗೆ ಹೋಗು. 
ನಾನು ನಿನ್ನನ್ನು ಅಲ್ಲಿ ಭೇಟಿಯಾಗುತ್ತೇನೆ. ನಾನು ಅಲ್ಲಿ 
ಸರ್ವಾಂಗಹೋಮಗಳನ್ನು ಮತ್ತು ಸಮಾಧಾನಯಜ್ಞ 
ಗಳನ್ನು ಅರ್ಪಿಸುತ್ತೇನೆ. ಆದರೆ ನೀನು ಏಳು ದಿನಗಳವರೆಗೆ 
ಕಾಯಲೇಬೇಕು. ಅನಂತರ ನಾನು ನಿನ್ನ ಬಳಿಗೆ ಬಂದು 
ನೀನು ಮಾಡಬೇಕಾದದ್ದನ್ನು ತಿಳಿಸುತ್ತೇನೆ'' ಎಂದು 
ಹೇಳಿದನು. 


ಸೌಲನು ಪ್ರವಾದಿಗಳಂತಾಗುವನು. 

೨ಸೌಲನು ಸಮುವೇಲನನ್ನು ಬಿಟ್ಟುಹೊರಡಲು ತಿರುಗಿ 
ದಂತೆಯೇ ದೇವರು ಸಹ ಸೌಲನ ಜೀವಿತವನ್ನು 
ಮಾರ್ಪಾಟು ಮಾಡಿದನು. ಅಂದು ಆ ಸಂಗತಿಗಳೆಲ್ಲಾ 
ಸಂಭವಿಸಿದವು. ಸೌಲನು ಮತ್ತು ಅವನ ಸೇವಕನು 
ಗಿಬಿಯತ್‌ ಎಲೋಹಿಮಿಗೆ ಹೋದರು. ಸೌಲನು ಆ 
ಸ್ಥಳದಲ್ಲಿ ಪ್ರವಾದಿಗಳ ಸಮೂಹವನ್ನು ಸಂಧಿಸಿದನು. 
ದೇವರ ಆತ್ಮವು ಮಹಾಶಕ್ತಿಯೊಡನೆ ಸೌಲನ ಮೈಮೇಲೆ 
ಬಂದಿತು. ಆಗ ಸೌಲನು ಪ್ರವಾದಿಗಳ ಜೊತೆಯಲ್ಲಿ 
ಪ್ರವಾದಿಸಿದನು. ''ಸೌಲನನ್ನು ಮೊದಲು ನೋಡಿದ್ದ 
ಜನರು, ಪ್ರವಾದಿಗಳ ಜೊತೆಯಲ್ಲಿ ಸೌಲನು ಪ್ರ ಪ್ರವಾದಿಸು 
ತ್ತಿರುವುದನ್ನು ಕಂಡರು. ಈ ಜನರು, ' "ಕೀಷನ ; ಮಗನಿಗೆ 
ಏನಾಯಿತು? ಸೌಲನೂ ಪ್ರವಾದಿಗಳಲ್ಲಿ ಒಬ್ಬ 
ನಾದನೇ?'' ಎಂದು ತಮ್ಮತಮ್ಮೊಳಗೆ ಮಾತನಾಡಿ 
ಕೊಂಡರು. 

ಗಿಬಿಯತ್‌ ಎಲೋಹಿಮಿನಲ್ಲಿ ವಾಸಿಸುತ್ತಿದ್ದ 
ಮನುಷ್ಯನೊಬ್ಬನು, " "ಹೌದು, ಅವನು ಅವರ ನಾಯಕ 
ನಂತೆ ಕಾಣುತ್ತಿದ್ದಾನೆ” ಎಂದು ಹೇಳಿದನು. ಆದುದ 
ರಿಂದಲೇ, ""ಸೌಲನೂ ಪ್ರವಾದಿಗಳಲ್ಲಿ ಒಬ್ಬನಾದನು'' 
ಎಂಬ ಗಾದೆಯ ಹುಟ್ಟಿಕೊಂಡಿತು. 





ಮನೆಗೆ ಸೌಲನ ಆಗಮನ 
ಸೌಲನು ಪ್ರವಾದಿಸಿದ ನಂತರ, ತನ್ನ ಮನೆಯ 
ಸಮೀಪದಲ್ಲಿದ್ದ ಸ್ಥಳಕ್ಕೆ ಆರಾಧನೆಗೋಸ್ಕರ ಹೋದನು. 
ಸೌಲನ ಚಿಕ್ಕಪ್ಪನು ಸೌಲನನ್ನು ಮತ್ತು ಅವನ 
ಸೇವಕನನ್ನು, “ನೀವು ಎಲ್ಲಿಗೆ ಹೋಗಿದ್ದಿರಿ?'' ಎಂದು 
ಕೇಳಿದನು. 


373 


ಸೌಲನು ಅವನಿಗೆ, ""ನಾವು ಕತ್ತೆಗಳನ್ನು ಹುಡುಕು 

ತ್ತಿದ್ದೆವು. ನಾವು ಅವುಗಳನ್ನು ಕಂಡುಕೊಳ್ಳಲಾರದೆ 
ಹೋದಾಗ ಸಮುವೇಲನನ್ನು ನೋಡಲು ಹೋದೆವು'' 
ಎಂದು ಹೇಳಿದನು. 


1 ಸಮುವೇಲನು 10:15-11:2 


ಚಿಜನರು ಓಡಿಹೋಗಿ, ಸರಕುಗಳ ಹಿಂದೆ ಅಡಗಿ 
ಕೊಂಡಿದ್ದ ಸೌಲನನ್ನು ಹಿಡಿದುಕೊಂಡು ಬಂದರು. 
ಸೌಲನು ಜನರ ಮಧ್ಯದಲ್ಲಿ ನಿಂತುಕೊಂಡನು. ಸೌಲನು 
ಇತರ ಜನರಿಗಿಂತ ಎತ್ತರವಾಗಿದ್ದನು. 





ಸೌಲನ ಚಿಕ್ಕಪ್ಪನು, ""ಸಮುವೇಲನು ನಿನಗೆ ಹೇಳಿ 
ದ್ದನ್ನು ನನಗೆ ದಯವಿಟ್ಟು ತಿಳಿಸು'' ಎಂದು ಹೇಳಿದನು. 

16ಸೌಲನು ಅವನಿಗೆ, ""ಕತ್ತೆಗಳು ಈಗಾಗಲೇ ಸಿಕ್ಕಿವೆ 
ಎಂದು ಸಮುವೇಲನು ಹೇಳಿದನು'' ಅಂದನು. ಸೌಲನು 
ತನ್ನ ಚಿಕ್ಕಪ್ಪನಿಗೆ ಎಲ್ಲವನ್ನೂ ತಿಳಿಸಲಿಲ್ಲ. ರಾಜ್ಯದ ಬಗ್ಗೆ 
ಸಮುವೇಲನು ಹೇಳಿದ ಮಾತುಗಳನ್ನು ಸೌಲನು ತನ್ನ 
ಚಿಕ್ಕಪ್ಪನಿಗೆ ತಿಳಿಸಲಿಲ್ಲ. 





ಸೌಲನು ರಾಜನೆಂದು ಸಮುವೇಲನ ಪ್ರಕಟನೆ 

!'ಸಮುವೇಲನು ಇಸ್ರೇಲರನ್ನು ಮಿಚ್ಚೆಗೆ ಕರೆಸಿ, 
ಯೆಹೋವನ ಸನ್ನಿಧಿಯಲ್ಲಿ ಸಭೆಸೇರಿಸಿದನು. 
ಸಮುವೇಲನು ಅವರಿಗೆ, ""ಇಸ್ರೇಲರ ದೇವರಾದ 
ಯೆಹೋವನು ಹೇಳುವುದೇನಂದರೆ, "ನಾನು ಇಸ್ರೇಲ 
ರನ್ನು ಈಜಿಪ್ಟ್‌ ದೇಶದಿಂದ ಕರೆದುಕೊಂಡು ಬಂದೆನು. 
ನಾನು ಈಜಿಪ್ಟಿನವರ ಆಳ್ವಿಕೆಯಿಂದ ಮತ್ತು ನಿಮಗೆ 
ಹಾನಿಮಾಡಲು ಪ್ರಯತ್ನಿಸಿದ ಇತರ ರಾಜ್ಯಗಳಿಂದ 
ರಕ್ಷಿಸಿದೆನು' ಎನ್ನುತ್ತಾನೆ. ಆದರೆ ಇಂದು ನೀವು ನಿಮ್ಮ 
ದೇವರನ್ನು ತಿರಸ್ಕರಿಸಿರುವಿರಿ. ನಿಮ್ಮ ದೇವರು ನಿಮ್ಮನ್ನು 
ಕಷ್ಟಗಳಿಂದ ಮತ್ತು ಸಮಸ್ಯೆಗಳಿಂದ ರಕ್ಷಿಸುತ್ತಾನೆ. ಆದರೆ 
ನೀವು, "ಇಲ್ಲ, ನಮ್ಮನ್ನಾಳಲು ನಮಗೊಬ್ಬ ರಾಜನು 
ಬೇಕು' ಎಂದು ಕೇಳಿದಿರಿ. ಈಗ ಬನ್ನಿ, ನೀವು, ನಿಮ್ಮ 
ಕುಲಗಳ ಮತ್ತು ಗೋತ್ರಗಳ ಸಮೇತವಾಗಿ ಯೆಹೋವನ 
ಸಮ್ಮುಖದಲ್ಲಿ ನಿಲ್ಲಿರಿ'' ಎಂದು ಹೇಳಿದನು. 

ಸಮುವೇಲನು ಇಸ್ರೇಲಿನ ಎಲ್ಲಾ ಕುಲದವರನ್ನು 
ಹತ್ತಿರಕ್ಕೆ ಕರೆದನು. ನಂತರ ಸಮುವೇಲನು ಹೊಸ ರಾಜ 
ನನ್ನು ಆರಿಸಲು ಚೀಟು ಹಾಕತೊಡಗಿದನು. ಮೊದಲ 
ನೆಯದಾಗಿ, ಬೆನ್ಯಾಮೀನ್‌ ಕುಲವು ಆರಿಸಲ್ಪಟ್ಟಿತು. 
2! ಬೆನ್ಯಾಮೀನ್‌ ಕುಲದಲ್ಲಿ ಒಂದು ಕುಟುಂಬವನ್ನು 
ಆರಿಸಿಕೊಳ್ಳುವುದಕ್ಕಾಗಿ ಮತ್ತೆ ಚೀಟು ಹಾಕಲಾಯಿತು. 
ಅದರಲ್ಲಿ ಮಟ್ರಿಯ ಕುಟುಂಬವು ಆರಿಸಲ್ಪಟ್ಟಿತು. ನಂತರ 


ಸಮುವೇಲನು ಜನರೆಲ್ಲರಿಗೆ, " ಯೆಹೋವನು 
ಆರಿಸಿಕೊಂಡಿರುವ ಮನುಷ್ಯನನ್ನು ನೋಡಿದಿರಾ! ಸರ್ವ 
ಜನರಲ್ಲಿಯೂ ಸೌಲನಂತಹ 

ಮನುಷ್ಯನು ಇನ್ನೊಬ್ಬನ್ನಿಲ್ಲ!'' ಎಂದು ಹೇಳಿದನು. 

ಆಗ ಜನರೆಲ್ಲ, ""ರಾಜನು ಚಿರಂಜೀವಿಯಾಗಿರಲಿ'' 
ಎಂದು ಆರ್ಭಟಿಸಿದರು. 

23 ಸಮುವೇಲನು ಜನರಿಗೆ ರಾಜನೀತಿಯ ನಿಯಮ 
ಗಳನ್ನು ವಿವರಿಸಿದನು. ಅವನು ಒಂದು ಪುಸ್ತಕದಲ್ಲಿ ಆ 
ನಿಯಮಗಳನ್ನು ಬರೆದನು. ಅವನು ಯೆಹೋವನ 
ಸನ್ನಿಧಿಯಲ್ಲಿ ಆ ಪುಸ್ತಕವನ್ನಿಟ್ಟನು. ಬಳಿಕ ಸಮುವೇಲನು 
ಜನರನ್ನು ಮನೆಗಳಿಗೆ ಹಿಂದಿರುಗಲು ಹೇಳಿದನು. 

2ಸೌಲನು ಸಹ ಗಿಬೆಯದ ತನ್ನ ಮನೆಗೆ ಹೋದನು. 
ಕೆಲವು ಶೂರರು ದೈವಪ್ರೇರಣೆಯಿಂದ ಸೌಲನನ್ನು 
ಹಿಂಬಾಲಿಸಿದರು. ”'ಆದರೆ ಕೆಲವು ಕಿರುಕುಳಕಾರರು, 
"ಈ ಮನುಷ್ಯನು ಹೇಗೆತಾನೆ ನಮ್ಮನ್ನು ರಕ್ಕಿಸುವನು?'' 
ಎಂದು ಹೇಳಿದರು. ಅವರು ಸೌಲನ ಬಗ್ಗೆ ಕೆಟ್ಟಮಾತು 
ಗಳನ್ನು ಆಡಿದರು; ಅವನನ್ನು ತಿರಸ್ಕರಿಸಿ, ಕಾಣಿಕೆಗಳನ್ನು 





ತಂದುಕೊಡಲಿಲ್ಲ, ಆದರೆ ಸೌಲನು ಏನೂ 
ಮಾತನಾಡಲಿಲ್ಲ. 
ಅಮ್ಮೋನಿಯರ ರಾಜನಾದ ನಾಹಾಷ 


ಅಮ್ಮೋನಿಯರ ರಾಜನಾದ ನಾಹಾಷನು, ಗಾದ್‌ 
ಮತ್ತು ರೂಬೆನ್‌ ಕುಲದವರಿಗೆ ಕಿರುಕುಳಕೊಡುತ್ತಿದ್ದನು. 
ನಾಹಾಷನು ಪ್ರತಿ ಮನುಷ್ಯನ ಬಲಗಣ್ಣನ್ನು ಕಿತ್ತುಹಾಕು 
ತ್ತಿದ್ದನು. ನಾಹಾಷನು ಅವರಿಗೆ ಸಹಾಯಮಾಡಲು 
ಯಾರಿಗೂ ಅವಕಾಶಕೊಡುತ್ತಿರಲಿಲ್ಲ. ಅಮ್ಮೋನಿಯರ 
ರಾಜನಾದ ನಾಹಾಷನು ಜೋರ್ಡನ್‌ ನದಿಯ ಪೂರ್ವ 
ಪ್ರದೇಶದಲ್ಲಿ ವಾಸವಾಗಿದ್ದ ಎಲ್ಲ ಇಸ್ರೇಲರ ಬಲಗಣ್ಣನ್ನು 
ಕಿತ್ತು ಹಾಕುತ್ತಿದ್ದನು. ಆದ್ದರಿಂದ ಅಮ್ಮೋನಿಯರಿಂದ 
ಏಳು ಸಾವಿರ ಮಂದಿ ಇಸ್ರೇಲರು ಯಾಬೇಷ್‌ಗಿಲ್ಯಾದಿಗೆ 








ಸಮುವೇಲನು ಮಟ್ರಿಯ ಕುಟುಂಬದ ಪ್ರತಿಯೊಬ್ಬನನ್ನು 
ಸಮೀಪಕ್ಕೆ ಕರೆದು ಅವರಲ್ಲಿ ಒಬ್ಬನನ್ನು ಆರಿಸಿಕೊಳ್ಳು 
ವುದಕ್ಕಾಗಿ ಚೀಟು ಹಾಕಿದನು. ಅದರಲ್ಲಿ ಕೀಷನ ಮಗ 
ನಾದ ಸೌಲನು ಆರಿಸಲ್ಪಟ್ಟನು. 

ಆದರೆ ಜನರು ಸೌಲನನ್ನು ಹುಡುಕಿದಾಗ ಅವರಿಗೆ 
ಅವನು ಸಿಕ್ಕಲಿಲ್ಲ. 2 ಟಗ ಅವರು ಯೆಹೋವನನ್ನು, 
"“ಸೌಲನು ಇಲ್ಲಿಗೆ ಬರುವನೋ?'' ಎಂದು ಕೇಳಿದರು. 
ಯೆಹೋವನು, ""ಸೌಲನು ಸರಕುಗಳ ಹಿಂದೆ ಅಡಗಿ 
ಕೊಂಡಿದ್ದಾನೆ'' ಎಂದು ಹೇಳಿದನು. 





ಓಡಿಹೋದರು. 
1 1 ಅಮ್ಮೋನಿಯನಾದ ನಾಹಾಷನು ಒಂದು ತಿಂಗಳ 
ನಂತರ, ತನ್ನ ಸೈನ್ಯದೊಂದಿಗೆ ಯಾಬೇಷ್‌ 
ಗಿಲ್ಯಾದಿಗೆ ಮುತ್ತಿಗೆ ಹಾಕಿದನು. ಯಾಬೇಷಿನ ಜನರೆಲ್ಲ 
ನಾಹಾಷನಿಗೆ, ""ನೀನು ನಮ್ಮೊಂದಿಗೆ ಒಪ್ಪಂದ ಮಾಡಿ 
ಕೊಳ್ಳುವುದಾದರೆ, ನಾವು ನಿನ್ನ ಸೇವೆಮಾಡುತ್ತೇವೆ'' 
ಎಂದು ಹೇಳಿದರು. 
2ಆದರೆ ಅಮ್ಮೋನಿಯನಾದ ನಾಹಾಷನು, ""ನಾನು 
ನಿಮ್ಮಲ್ಲಿ ಪ್ರತಿಯೊಬ್ಬರ ಬಲಗಣ್ಣನ್ನು ಕಿತ್ತುಹಾಕಿದಾಗ 


1 ಸಮುವೇಲನು 11:3-12:3 


ಮಾತ್ರ ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತೇನೆ. ಆಗ 
ಇಸ್ರೇಲರಿಗೆಲ್ಲಾ ಅವಮಾನವಾಗುವುದು'' ಎಂದು 
ಉತ್ತರಿಸಿದನು. 

3ಯಾಬೇಷಿನ ಹಿರಿಯರು ನಾಹಾಷನಿಗೆ, "ನಮಗೆ 
ಏಳು ದಿನಗಳವರೆಗೆ ಸಮಯ ಕೊಡು. ನಾವು ಇಸ್ರೇಲಿನ 
ಎಲ್ಲಾ ಕಡೆಗೆ ದೂತರನ್ನು ಕಳುಹಿಸುತ್ತೇವೆ. ನಮ್ಮನ್ನು 
ರಕ್ಷಿಸಲು ಯಾರೂ ಬರದಿದ್ದರೆ ನಾವೆಲ್ಲ ನಿನ್ನ ಬಳಿಗೆ 
ಬರುತ್ತೇವೆ ಹಾಗೂ ನಿನಗೆ ಅಧೀನರಾಗುತ್ತೇವೆ'' ಎಂದು 
ಹೇಳಿದರು. 


ಸೌಲನು ಯಾಬೇಷ್‌ ಗಿಲ್ಯಾದನ್ನು ರಕ್ಷಿಸುವನು 

“ಸೌಲನು ವಾಸವಾಗಿದ್ದ ಗಿಬೆಯಕ್ಕೆ ಸಂದೇಶಕರು 
ಬಂದು ಜನರಿಗೆ ಸುದ್ದಿಯನ್ನು ತಿಳಿಸಿದರು. ಜನರು ಗಟ್ಟಿ 
ಯಾಗಿ ಅತ್ತರು. *ಸೌಲನು ಹಸುಗಳನ್ನು ಹೊಡೆದು 
ಕೊಂಡು ಹೊಲಕ್ಕೆ ಹೋಗಿದ್ದನು. ಸೌಲನು ಹೊಲದಿಂದ 
ಬಂದಾಗ ಜನರೆಲ್ಲ ಅಳುವುದು ಕೇಳಿಸಿತು. ಸೌಲನು, 
""ಏನಾಯಿತು? ಜನರು ಅಳುತ್ತಿರುವುದೇಕೆ? ಎಂದು 
ಕೇಳಿದನು. 

ಆಗ ಜನರೆಲ್ಲ ಯಾಬೇಷಿನ ಸಂದೇಶಕರು ಹೇಳಿ 
ದ್ಹನ್ನೆಲ್ಲ ಸೌಲನಿಗೆ ತಿಳಿಸಿದರು. 6ಅವರು ಹೇಳಿದ್ದನ್ನು 
ಕೇಳಿದಾಗ ದೇವರಾತ್ಮನು ಸೌಲನ ಮೈಮೇಲೆ ಮಹಾಶಕ್ತಿ 
ಯೊಡನೆ ಬಂದಿತು. ಸೌಲನು ಬಹು ಕೋಪಗೊಂಡನು. 
ಸೌಲನು ಒಂದು ಜೊತೆ ಹಸುಗಳನ್ನು ತೆಗೆದುಕೊಂಡು 
ಅವುಗಳನ್ನು ತುಂಡುತುಂಡಾಗಿ ಕತ್ತರಿಸಿ ಆ ತುಂಡುಗಳನ್ನು 
ಸಂದೇಶಕರಿಗೆ ಕೊಟ್ಟನು. "ಇಸ್ರೇಲಿನ ನಾಡಿನಲ್ಲೆಲ್ಲಾ ಈ 
ಚೂರುಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ, 
"ಸೌಲನನ್ನೂ ಮತ್ತು ಸಮುವೇಲನನ್ನೂ ಹಿಂಬಾಲಿಸಿರಿ, 
ಸೌಲನನ್ನು ಮತ್ತು ಸಮುವೇಲನನ್ನು ಯಾರು ಹಿಂಬಾ 
ಲಿಸುವುದಿಲ್ಲವೋ ಯಾರು ಅವರಿಗೆ ಸಹಾಯ ಮಾಡುವು 
ದಿಲ್ಲವೋ ಅಂತಹವರ ಹಸುಗಳಿಗೂ ಇದೇ ಗತಿ 
ಯಾಗುತ್ತದೆ' ಎಂದು ತಿಳಿಸಿರಿ'' ಎಂದನು 

ಯೆಹೋವನ ಮೇಲೆ ಜನರಲ್ಲಿ ಹೆಚ್ಚು ಭಯ 
ಪುಂಟಾಯಿತು. ಅವರೆಲ್ಲಾ ಒಂದೇ ಮನಸ್ಸಿನಿಂದ ಒಟ್ಟಾಗಿ 
ಸೇರಿ ಬಂದರು. ಸೌಲನು ಬೆಜಿಕಿನಲ್ಲಿ ಅವರೆಲ್ಲರನ್ನೂ 
ಒಟ್ಟುಗೂಡಿಸಿದನು. ಅಲ್ಲಿ ಮೂರು ಲಕ್ಷ ಇಸ್ರೇಲರೂ 
ಮೂವತ್ತು ಸಾವಿರ ಯೆಹೂದ್ಯರೂ ಇದ್ದರು. 

*ಸೌಲನು ಮತ್ತು ಅವನ ಸೈನಿಕರು ಯಾಬೇಷಿನ 
ಸಂದೇಶಕರಿಗೆ, ""ಗಿಲ್ಯಾದಿನ ಯಾಬೇಷ್‌ ಜನರಿಗೆ ನಾಳೆ 
ನಡುಮಧ್ಯಾಹ್ನದೊಳಗೆ ನಿಮ್ಮನ್ನು ರಕ್ಷಿಸುತ್ತೇವೆಂದು 
ತಿಳಿಸಿ' ಎಂಬುದಾಗಿ ಹೇಳಿದರು. 

ಯಾಬೇಷಿನ ಜನರಿಗೆ ಸೌಲನ ಸಂದೇಶವನ್ನು 
ಸಂದೇಶಕರು ತಿಳಿಸಿದರು. ಯಾಬೇಷಿನ ಜನರು ಹರ್ಷಿತ 








374 


ರಾದರು. ನಂತರ ಯಾಬೇಷಿನ ಜನರು ಅಮ್ಮೋನಿ 
ಯದ ನಾಹಾಷನಿಗೆ, ""ನಾವು ನಾಳೆ ನಿನ್ನ ಬಳಿಗೆ ಬರು 
ತ್ತೇವೆ. ಆಗ ನಿನಗೆ ತೋಚಿದ್ದನ್ನು ನಮಗೆ ಮಾಡು' ಎಂದು 
ಹೇಳಿದರು. 

!!ಮಾರನೆಯ ದಿನ ಬೆಳಿಗ್ಗೆ ಸೌಲನು ತನ್ನ ಸೈನ್ಯವನ್ನು 
ಮೂರು ಗುಂಪುಗಳಾಗಿ ವಿಂಗಡಿಸಿದನು. ಸೌಲನು ಮತ್ತು 
ಅವನ ಸೈನಿಕರು ಬೆಳಗಿನ ಜಾವದಲ್ಲೇ ಅಮ್ಮೋನಿಯರ 
ಶಿಬಿರದೊಳಕ್ಕೆ ನುಗ್ಗಿದರು. ಅವರು ಆ ದಿನ ಬೆಳಗಿನ ಜಾವ 
ಶಿಬಿರ ರಕ್ಷಕರನ್ನು ಬದಲಾಯಿಸುತ್ತಿದ್ದಂತೆಯೇ ಸೌಲನು 
ಆಕ್ರಮಣ ಮಾಡಿದನು. ಸೌಲನು ಮತ್ತು ಅವನ ಸೈನಿಕರು 
ನಡುಮಧ್ಯಾಹ್ನದೊಳಗೆ ಅಮ್ಮೋನಿಯರನ್ನು ಸೋಲಿಸಿ 
ದರು. ಅಮ್ಮೋನಿಯ ಸೈನಿಕರೆಲ್ಲರೂ ದಿಕ್ಕುಪಾಲಾಗಿ 
ಓಡಿಹೋದರು; ಅವರು ಒಟ್ಟಾಗಿ ಸೇರಿ ಬರಲು ಸಾಧ್ಯ 
ವಾಗಲಿಲ್ಲ. 

ತರುವಾಯ ಜನರೆಲ್ಲರು ಸಮುವೇಲನಿಗೆ, 
""ಸೌಲನು ರಾಜನಾಗಿ ಆಳುವುದು ಬೇಕಿಲ್ಲ ಎಂದು 
ಹೇಳಿದ್ದ ಜನರೆಲ್ಲ ಎಲ್ಲಿ ಹೋದರು? ಅವರನ್ನು ನಮಗೆ 
ಒಪ್ಪಿಸಿ, ನಾವು ಅವರನ್ನು ಕೊಂದುಹಾಕುತ್ತೇವೆ'' ಎಂದು 
ಹೇಳಿದರು. 
ಆದರೆ ಸೌಲನು, ""ಯೆಹೋವನು ಇಸ್ರೇಲನ್ನು 
ರಕ್ಷಿಸಿದ್ದಾನೆ. ಈ ದಿನ ಯಾರನ್ನೂ ಕೊಲ್ಲುವುದು ಬೇಡ'' 
ಎಂದು ಹೇಳಿದನು. 

“ಬಳಿಕ ಸಮುವೇಲನು, ""ನಾವೆಲ್ಲ ಗಿಲ್ಲಾಲಿಗೆ ಹೋಗಿ 
ಸೌಲನನ್ನು ಮತ್ತೆ ರಾಜನನ್ನಾಗಿ ಮಾಡೋಣ'' ಎಂದು 
ಜನರಿಗೆ ಹೇಳಿದನು. 

ಜನರೆಲ್ಲ ಗಿಲ್ಲಾಲಿಗೆ ಹೋದರು. ಅಲ್ಲಿ ಯೆಹೋವನ 
ಸಮ್ಮುಖದಲ್ಲಿ ಜನರೆಲ್ಲ ಸೌಲನನ್ನು ರಾಜನನ್ನಾಗಿ 
ಮಾಡಿದರು. ಅವರೆಲ್ಲರು ಯೆಹೋವನಿಗೆ ಸಮಾಧಾನ 
ಯಜ್ಞಗಳನ್ನು ಅರ್ಪಿಸಿದರು. ಸೌಲನು ಮತ್ತು ಇಸ್ರೇಲ 
ರೆಲ್ಲಾ ಒಂದು ದೊಡ್ಡ ಉತ್ಸವವನ್ನೇ ಮಾಡಿದರು. 





ಸಮುವೇಲನು ಇಸ್ರೇಲರಿಗೆ ರಾಜನ 
ಕುರಿತು ಹೇಳಿದ ಮಾತುಗಳು 

ಸಮುವೇಲನು ಇಸ್ರೇಲರೆಲ್ಲರಿಗೆ, ""ನೀವು 
[2 ಅಪೇಕ್ಷಿಸಿದ ಎಲ್ಲವನ್ನೂ ನಾನು 
ಮಾಡಿರುತ್ತೇನೆ. ನಾನು ನಿಮಗಾಗಿ ಒಬ್ಬ ರಾಜನನ್ನು 
ನೇಮಿಸಿದ್ದೇನೆ. ಈಗ ನಿಮ್ಮನ್ನು ಮುನ್ನಡೆಸಲು ಒಬ್ಬ 
ರಾಜನಿದ್ದಾನೆ. ನಾನು ಮುದುಕನಾಗಿರುವೆ ಮತ್ತು ನನ್ನ 
ತಲೆ ನರೆತುಹೋಗಿದೆ. ನನ್ನ ಗಂಡುಮಕ್ಕಳು ನಿಮ್ಮೊಂದಿಗಿ 
ದ್ದಾರೆ. ನಾನು ಚಿಕ್ಕಂದಿನಿಂದಲೇ ನಿಮ್ಮ ನಾಯಕನಾಗಿದ್ದೆ. 
ನಾನು ಇಲ್ಲಿದ್ದೇನೆ. ನಾನು ಯಾವ ತಪ್ಪುಗಳನ್ನಾದರೂ 
ಮಾಡಿದ್ದರೆ, ನೀವು ಯೆಹೋವನಿಗೆ ಮತ್ತು ಆತನು 
ಆರಿಸಿರುವ ರಾಜನಿಗೆ ಅವುಗಳನ್ನು ಹೇಳಲೇಬೇಕು. 


375 


ನಾನು ಬೇರೊಬ್ಬರ ಹಸುವನ್ನಾಗಲೀ ಕತ್ತೆಯನ್ನಾಗಲೀ 
ಕದ್ದಿರುವೆನೇ? ನಾನು ಯಾರನ್ನಾದರೂ ನೋಯಿಸಿರು 
ವೆನೇ? ವಂಚಿಸಿರುವೆನೇ? ನಾನು ತಪ್ಪು ಮಾಡಲು 
ಯಾರಿಂದಲಾದರೂ ಹಣವನ್ನಾಗಲೀ ಪಾದರಕ್ಷೆಗಳ 
ನ್ನಾಗಲೀ ತೆಗೆದುಕೊಂಡಿರುವೆನೇ? ನಾನು ಈ ಕಾರ್ಯ 
ಗಳನ್ನು ಮಾಡಿರುವುದಾದರೆ ತಿಳಿಸಿ, ಅವುಗಳನ್ನು ಸರಿ 
ಪಡಿಸುತ್ತೇನೆ'' ಎಂದು ಹೇಳಿದನು. 

*ಇಸ್ರೇಲರು, ""ಇಲ್ಲ, ನೀನು ನಮಗೆ ಕೆಟ್ಟದ್ದೇನನ್ನೂ 
ಮಾಡಿಲ್ಲ. ನೀನು ನಮ್ಮನ್ನು ಎಂದೂ ವಂಚಿಸಿಲ್ಲ; 
ನಮ್ಮಿಂದ ಏನನ್ನೂ ತೆಗೆದುಕೊಂಡಿಲ್ಲ'' ಎಂದು 
ಉತರಿಸಿದರು. 

5ಸಮುವೇಲನು ಇಸ್ರೇಲರಿಗೆ, ""ನಿಮ್ಮ ಮಾತುಗಳಿಗೆಲ್ಲ 
ಯೆಹೋವನೇ ಸಾಕ್ಟಿ. ಯೆಹೋವನಿಂದ ಆಯ್ಕೆಯಾದ 
ರಾಜನೂ ಈ ದಿನ ಸಾಕ್ಷಿಯಾಗಿದ್ದಾನೆ. ನೀವು ನನ್ನಲ್ಲಿ 
ಯಾವ ತಪ್ಪನ್ನೂ ಗುರುತಿಸಿಲ್ಲವೆನ್ನುವುದಕ್ಕೆ ಈ ಇಬ್ಬರು 
ಸಾಕ್ಟಿಗಳಾಗಿದ್ದಾರೆ'' ಎಂದು ಹೇಳಿದರು. ಜನರು, 
"ಹೌದು, ಯೆಹೋವನೇ ಸಾಕ್ಟಿ'' ಎಂದು ಉತ್ತರಿಸಿದರು. 

ಆಗ ಸಮುವೇಲನು ಜನರಿಗೆ, " ಯೆಹೋವನೇ ಸಾಕಿ, 
ಯೆಹೋವನು, ಮೋಶೆ ಆರೋನರನ್ನು ಆರಿಸಿ 
ಕೊಂಡನು. ಆತನು ನಿಮ್ಮ ಪೂರ್ವಿಕರನ್ನು ಈಜಿಷ್ಟಿನಿಂದ 
ಕರೆದುಕೊಂಡು ಬಂದನು. 'ಇಲ್ಲಿ ನಿಂತುಕೊಂಡು 
ಕೇಳಿರಿ. ಯೆಹೋವನು ನಿಮಗೆ ಮತ್ತು ನಿಮ್ಮ ಪೂರ್ವಿಕ 
ರಿಗೆ ಮಾಡಿದ ಒಳ್ಳೆಯ ಕಾರ್ಯಗಳನ್ನು ನಾನು ನಿಮಗೆ 
ತಿಳಿಸುತ್ತೇನೆ. ಯಾಕೋಬನು ಈಜಿಪ್ಟಿಗೆ ಹೋದನು. 
ತರುವಾಯ, ಈಜಿಪ್ಟಿನವರು ಅವನ ವಂಶದವರಿಗೆ 
ಜೀವನವನ್ನು ಕರಿಣಗೊಳಿಸಿದರು. ಆದ್ದರಿಂದ ಅವರು 
ಯೆಹೋವನಲ್ಲಿ ಸಹಾಯಕ್ಕಾಗಿ ಮೊರೆಯಿಟ್ಟರು. 





1 ಸಮುವೇಲನು 12:4-19 


"ಆದುದರಿಂದ ಯೆಹೋವನು ಯೆರುಬ್ಬಾಳ್‌, 
ಬಾರಾಕ್‌ ಯೆಫ್ನಾಹ ಮತ್ತು ಸಮುವೇಲ ಎಂಬವರನ್ನು 
ಕಳುಹಿಸಿದನು. ನಿಮ್ಮನ್ನು ಸುತ್ತುವರಿದಿದ್ದ ಶತ್ರುಗಳಿಂದ 
ಯೆಹೋವನು ರಕ್ಷಿಸಿದನು. ನೀವು ಸುರಕ್ಷಿತವಾಗಿ 
ವಾಸಿಸಿದಿರಿ. ಆದರೆ ಅಮ್ಮೋನಿಯರ ರಾಜನಾದ 
ನಾಹಾಷನು ನಿಮ್ಮ ವಿರುದ್ಧ ಹೋರಾಡಲು ಬರುತ್ತಿರು 
ವುದನ್ನು ಕಂಡು ನೀವು, "ನಮ್ಮನ್ನಾಳಲು ನಮಗೆ ಒಬ್ಬ 
ರಾಜ ಬೇಕು' ಎಂದು ಕೇಳಿದಿರಿ. ನಿಮ್ಮ ದೇವರಾದ 
ಯೆಹೋವನು ನಿಮ್ಮ ರಾಜನಾಗಿದ್ದರೂ ನೀವು ಹೀಗೆ 
ಕೇಳಿದಿರಿ. "ಇಗೋ, ನೀವು ಆಸೆಪಟ್ಟು ಆರಿಸಿದ ರಾಜನು 
ಇಲ್ಲಿರುವನು. ಯೆಹೋವನು ಈ ರಾಜನನ್ನು ನಿಮಗೆ 
ನೇಮಿಸಿದ್ದಾನೆ. 

“ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು 
ನಿರಂತರವಾಗಿ ರಕ್ಷಿಸುತ್ತಾನೆ. ಆದರೆ ನೀವು ಈ 
ಕಾರ್ಯಗಳನ್ನು ಮಾಡಿದರೆ ಮಾತ್ರ ದೇವರು ನಿಮ್ಮನ್ನು 
ರಕ್ಷಿಸುತ್ತಾನೆ: ನೀವು ಯೆಹೋವನನ್ನು ಗೌರವಿಸಬೇಕು 
ಮತ್ತು ಆತನ ಸೇವೆ ಮಾಡಬೇಕು. ನೀವು ಆತನ ಅಜ್ಜಿ 
ಗಳನ್ನು ವಿರೋಧಿಸಬಾರದು. ನಿಮ್ಮ ದೇವರಾದ 
ಯೆಹೋವನ ಮಾರ್ಗವನ್ನು ನೀವು ಮತ್ತು ನಿಮ್ಮನ್ನು 
ಆಳುವ ರಾಜನು ಅನುಸರಿಸಬೀಕು. ನೀವು ಈ ಕಾರ್ಯ 
ಗಳನ್ನು ಮಾಡಿದಾಗ ದೇವರು ನಿಮ್ಮನ್ನು ರಕ್ಟಿಸುತ್ತಾನೆ. 
15ಆದರೆ ನೀವು ಯೆಹೋವನಿಗೆ ವಿಧೇಯರಾಗಿ 
ನಡೆಯದಿದ್ದರೆ ಮತ್ತು ಆತನ ಆಜ್ಞೆಗಳನ್ನು ವಿರೋಧಿ 
ಸಿದರೆ, ಆತನು ನಿಮಗೆ ವಿರೋಧವಾಗುತಾನೆ. 
ಯೆಹೋವನು ನಿಮ್ಮನ್ನೂ ನಿಮ್ಮ ರಾಜನನ್ನೂ ನಾಶ 
ಗೊಳಿಸುತ್ತಾನೆ. 

16"ಈಗ ಯೆಹೋವನು ನಿಮ್ಮ ಕಣ್ಣುಗಳ ಮುಂದೆ 





ಯೆಹೋವನು ಮೋಶೆ ಆರೋನರನ್ನು ಕಳುಹಿಸಿದನು. 
ಮೋಶೆ ಆರೋನರು ನಿಮ್ಮ ಪೂರ್ವಿಕರನ್ನು ಈಜಿಪ್ಟಿ 
ನಿಂದ ಹೊರತಂದು ಇಲ್ಲಿ ನೆಲೆಗೊಳಿಸಿದರು. 

ಆದರೆ ನಿಮ್ಮ ಪೂರ್ವಿಕರು ತಮ್ಮ ದೇವರಾದ 
ಯೆಹೋವನನ್ನು ಮರೆತುಬಿಟ್ಟದ್ದರಿಂದ ಆತನು ಅವ 
ರನ್ನು ಸೀಸೆರನ ಗುಲಾಮರಾಗಲು ಬಿಟ್ಟುಬಿಟ್ಟನು. ಸೀಸೆ 
ರನು ಹಾಚೋರಿನ ಸೈನಾಧಿಪತಿ. ನಂತರ ಯೆಹೋವನು 
ಅವರನ್ನು ಫಿಲಿಷ್ಟಿಯರ ಮತ್ತು ಮೋವಾಬ್‌ ರಾಜನ 
ಗುಲಾಮರಾಗುವಂತೆ ಬಿಟ್ಟುಬಿಟ್ಟನು. ಅವರೆಲ್ಲರು ನಿಮ್ಮ 
ವಂಶದವರ ವಿರುದ್ಧ ಹೋರಾಡಿದರು. ಆದರೆ ನಿಮ್ಮ 
ಪೂರ್ವಿಕರು ಸಹಾಯಕ್ಕಾಗಿ ಯೆಹೋವನಿಗೆ ಮೊರೆ 
ಯಿಟ್ಟು "ನಾವು ಪಾಪಮಾಡಿದ್ದೇವೆ. ನಾವು ಯೆಹೋವ 
ನನ್ನು ಬಿಟ್ಟುಬಿಟ್ಟೆವು; ಸುಳ್ಳುದೇವರಾದ ಬಾಳನ ಮತ್ತು 
ಸುಳ್ಳುದೇವತೆಯಾದ ಅಷ್ಟೋರೆತಳ ಸೇವೆಮಾಡಿದೆವು. 
ಆದರೆ ಈಗ ನಮ್ಮನ್ನು ಶತ್ರುಗಳಿಂದ ರಕ್ಕಿಸು; ಆಗ ನಾವು 
ನಿನ್ನ ಸೇವೆಮಾಡುತ್ತೇವೆ' ಎಂದು ಹೇಳಿದರು. 





ಮಾಡುವ ಮಹತ್ಕಾರ್ಯಗಳನ್ನು ನೋಡುವುದಕ್ಕಾಗಿ 
ಅಲುಗಾಡದೆ ನಿಂತುಕೊಳ್ಳಿ. ಈಗ ಗೋಧಿಯ ಸುಗ್ಗಿ 
ಕಾಲ. ನಾನು ಯೆಹೋವನಲ್ಲಿ ಪ್ರಾರ್ಥಿಸುತ್ತೇನೆ. ಆತನು 
ಗುಡುಗನ್ನು ಮತ್ತು ಮಳೆಯನ್ನು ಕಳುಹಿಸಲೆಂದು ನಾನು 
ಪ್ರಾರ್ಥಿಸುತ್ತೇನೆ. ರಾಜನು ಬೇಕೆಂದು ನೀವು ಕೇಳಿದ್ದು 
ಯೆಹೋವನಿಗೆ ವಿರುದ್ಧವಾಗಿ ನೀವು ಮಾಡಿದ ಎಂತಹ 
ಕೆಟ್ಟಕಾರ್ಯವಾಗಿದೆ ಎಂಬದನ್ನು ನಿಮಗೇ ತಿಳಿ 
ಯುತ್ತದೆ'' ಎಂದು ಹೇಳಿದನು. 

[ಸಮುವೇಲನು ಯೆಹೋವನಲ್ಲಿ ಪ್ರಾರ್ಥಿಸಿದನು. 
ಅದೇ ದಿನ ಯೆಹೋವನು ಗುಡುಗು ಮತ್ತು ಮಳೆಗಳನ್ನು 
ಕಳುಹಿಸಿದನು. ಜನರು ಯೆಹೋವನ ಬಗ್ಗೆ ಮತ್ತು 
ಸಮುವೇಲನ ಬಗ್ಗೆ ಬಹಳ ಭಯಗೊಂಡರು. 
ಜನರೆಲ್ಲಾ ಸಮುವೇಲನಿಗೆ, "ನಿನ್ನ ಸೇವಕರಾದ ನಮ 
ಗಾಗಿ, ನಿನ್ನ ದೇವರಾದ ಯೆಹೋವನಲ್ಲಿ ಪ್ರಾರ್ಥಿಸು. 
ನಮ್ಮನ್ನು ಸಾಯಲು ಬಿಡಬೇಡ. ನಾವು ಅನೇಕ ಸಲ 
ಪಾಪಗಳನ್ನು ಮಾಡಿದ್ದೇವೆ. ಈಗ ನಾವು ರಾಜನನ್ನು 





1 ಸಮುವೇಲನು 12:20-13:12 


ಕೇಳಿಕೊಂಡಿದ್ದು ನಮ್ಮ ಪಾಪಗಳೊಂದಿಗೆ ಮತ್ತೊಂದು 
ಪಾಪವನ್ನು ಮಾಡಿದಂತಾಯಿತು'' ಎಂದು ಹೇಳಿದರು. 

ಸಮುವೇಲನು, ""ಭಯಪಹಬೇಡಿ. ಅದೇನೊ ನಿಜ. 
ನೀವು ಆ ಕೆಟ್ಟಕಾರ್ಯಗಳನ್ನೆಲ್ಲಾ ಮಾಡಿದಿರಿ. ಆದರೆ 
ಯೆಹೋವನ ಮಾರ್ಗದಲ್ಲಿ ನಡೆಯುವುದನ್ನು ನಿಲ್ಲಿಸ 
ದಿರಿ. ಯೆಹೋವನ ಸೇವೆಯನ್ನು ಪೂರ್ಣಹೃದಯದಿಂದ 
ಮಾಡಿರಿ. *'ವಿಗ್ರಹಗಳು ಕೇವಲ ಪ್ರತಿಮೆಗಳಷ್ಟೇ. ಅವು 
ನಿಮಗೆ ಸಹಾಯ ಮಾಡಲಾರವು. ಆದ್ದರಿಂದ ಅವುಗಳನ್ನು 
ಪೂಜಿಸಬೇಡಿ. ವಿಗ್ರಹಗಳು ನಿಮಗೆ ಸಹಾಯ ಮಾಹ 
ಲಾರವು ಮತ್ತು ರಕ್ಷಿಸಲಾರವು. ಅವುಗಳಿಂದ ಪ್ರಯೋ 
ಜನವೇನೂ ಇಲ್ಲ'' ಎಂದು ಉತ್ತರಿಸಿದನು. 

2" ಆದರೆ ಯೆಹೋವನು ತನ್ನ ಜನರನ್ನು ಕೈಬಿಡು 
ವುದಿಲ್ಲ. ಯೆಹೋವನು ನಿಮ್ಮನ್ನು ತನ್ನ ಸ್ವಂತ ಜನರನ್ನಾಗಿ 
ಮಾಡಿಕೊಳ್ಳಲು ಇಷ್ಟಪಟ್ಟನು. ಆದುದರಿಂದ ಆತನು ತನ್ನ 
ಮಹಾಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ತ್ಯಜಿಸುವುದಿಲ್ಲ. 
ನಾನು ನಿಮಗಾಗಿ ಪ್ರಾರ್ಥಿಸದಿದ್ದರೆ ಯೆಹೋವನಿಗೆ 
ವಿರುದ್ಧವಾಗಿ ಪಾಪಮಾಡಿದವನಾಗುತ್ತೇನೆ. ನಾನು 
ನಿಮಗೆ ಒಳ್ಳೆಯದೂ ಯೋಗ್ಯವೂ ಆಗಿರುವ ಮಾರ್ಗ 
ವನ್ನು ಉಪದೇಶಿಸುತ್ತೇನೆ. 24ಆದರೆ ನೀವು ಯೆಹೋವ 
ನನ್ನು ಗೌರವಿಸಬೇಕು. ನೀವು ನಿಮ್ಮ ಪೂರ್ಣಹೃದಯ 
ದಿಂದ ಯೆಹೋವನ ಸೇವೆಯನ್ನು ನಿಜವಾಗಿಯೂ 
ಮಾಡಬೇಕು. ಆತನು ನಿಮಗಾಗಿ ಮಾಡಿದ ಆಶ್ಚರ್ಯ 
ಕರವಾದ ಕಾರ್ಯಗಳನ್ನು ನೆನಸಿಕೊಳ್ಳಿರಿ. 25 ಆದರೆ ನೀವು 
ಮೊಂಡರಾಗಿ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದಾದರೆ. 
ಯೆಹೋವನು ನಿಮ್ಮನ್ನು ಮತ್ತು ನಿಮ್ಮ ರಾಜನನ್ನು 
ಕಸಬರಿಕೆಯಿಂದ ಕಸವನ್ನು ಗುಡಿಸುವಂತೆ ನಾಶ 
ಪಡಿಸುತ್ತಾನೆ'' ಎಂದು ಹೇಳಿದನು. 


ಸೌಲನು ಮಾಡಿದ ಮೊದಲ ತಪ್ಪು 
1 e) ಆ ಸಮಯದಲ್ಲಿ ಸೌಲನು ರಾಜನಾಗಿ ಒಂದು 
ವರ್ಷವಾಗಿತ್ತು. ಸೌಲನು ಎರಡು ವರ್ಷಗಳ 
ಕಾಲ ಇಸ್ರೇಲನ್ನು ಆಳಿದ ನಂತರ, ಅವನು ಮೂರು 
ಸಾವಿರ ಇಸ್ರೇಲ್‌ ಗಂಡಸರನ್ನು ಆರಿಸಿಕೊಂಡನು. ಅವ 
ರಲ್ಲಿ ಎರಡು ಸಾವಿರ ಗಂಡಸರು ಗುಡ್ಡಗಾಡು ಪ್ರದೇಶ 
ವಾದ ಬೇತೇಲಿನ ಮಿಕ್ಕಾಷಿನಲ್ಲಿ ಅವನೊಂದಿಗೆ ಇದ್ದರು. 
ಉಳಿದ ಒಂದು ಸಾವಿರ ಗಂಡಸರು ಬೆನ್ಯಾಮೀನನ 
ಗಿಬೆಯದಲ್ಲಿ ಯೋನಾತಾನನೊಂದಿಗೆ ಇದ್ದರು. 
ಸೌಲನು ಸೈನ್ಯದಲ್ಲಿದ್ದ ಇತರರನ್ನು ಅವರವರ ಮನೆಗಳಿಗೆ 
ಮರಳಿ ಕಳುಹಿಸಿದನು. 
3ಯೋನಾತಾನನು ಫಿಲಿಷ್ಟಿಯರನ್ನು ಅವರ ಶಿಬಿರವಿದ್ದ 
ಗೆಬದಲ್ಲಿ ಸೋಲಿಸಿದನು. ಫಿಲಿಷ್ಟಿಯರು ಈ ವಿಚಾರವನ್ನು 
ಕೇಳಿ, ""ಇಬ್ರಿಯರು ದಂಗೆ ಎದ್ದಿದ್ದಾರೆ'' ಎಂದು 
ಹೇಳಿದರು. 





376 


ಸೌಲನು, ""ಏನು ನಡೆಯಿತೆಂಬುದು ಇಬ್ರಿಯರಿಗೆ 
ತಿಳಿಯಲಿ''ಎಂದು ಹೇಳಿದನು. ಆದುದರಿಂದ ಸೌಲನು 
ಇಸ್ರೇಲ್‌ ದೇಶದಲ್ಲೆಲ್ಲಾ ಕೊಂಬೂದಿಸಬೇಕೆಂದು 
ಜನರಿಗೆ ಹೇಳಿದನು. “ಇಸ್ರೇಲರೆಲ್ಲರೂ ಈ ಸುದ್ದಿಯನ್ನು 
ಕೇಳಿ, ""ಸೌಲನು ಫಿಲಿಷ್ಟಿಯರ ನಾಯಕನನ್ನು 
ಕೊಂದನು. ಈಗ ಫಿಲಿಷ್ಟಿಯರು ಇಸ್ರೇಲರನ್ನು ನಿಜ 
ವಾಗಿಯೂ ದ್ವೇಷಿಸುತ್ತಾರೆ'' ಎಂದು ಹೇಳಿದರು. 

ಇಸ್ರೇೆಲರೆಲ್ಲ ಗಿಲ್ಗಾಲಿನಲ್ಲಿ ಸೌಲನನ್ನು ಜೊತೆಸೇರಲು 
ಕರೆಹೋಯಿತು. *ಫಿಲಿಷ್ಟಿಯರು ಇಸ್ರೇಲರೊಡನೆ 
ಹೋರಾಡಲು ಒಟ್ಟುಗೂಡಿದರು. ಫಿಲಿಷ್ಟಿಯರಲ್ಲಿ 
ಮೂರು ಸಾವಿರ ರಥಗಳಿದ್ದವು; ಆರು ಸಾವಿರ ಅಶ್ವಸ್ಥೆನಿಕ 
ರಿದ್ದರು. ಫಿಲಿಷ್ಟಿಯರಲ್ಲಿ ನದಿದಂಡೆಯ ಮರಳಿನ 
ಕಣಗಳಷ್ಟು ಯೋಧರಿದ್ದರು. ಫಿಲಿಷ್ಟಿಯರು ಮಿಕ್ಕಾಷಿ 
ನಲ್ಲಿ ಪಾಳೆಯಮಾಡಿಕೊಂಡರು. (ಬೇತಾವೆನಿನ ಪೂರ್ವ 
ದಿಕ್ಕಿನಲ್ಲಿ ಮಿಕ್ಕಾಷ್‌ ಇದೆ.) 

6ಇಸ್ರ್ರೇಲರು ತಾವು ತೊಂದರೆಗೆ ಒಳಗಾಗಿರುವುದನ್ನೂ 
ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದಿರುವುದನ್ನೂ ತಿಳಿದುಕೊಂಡರು. 
ಅವರು ಗವಿಗಳಲ್ಲಿ ಮತ್ತು ಬಂಡೆಗಲ್ಲುಗಳ ಸಂಧಿಗಳಲ್ಲಿ 
ಅಹಗಿಕೊಳ್ಳಲು ಓಡಿಹೋದರು. ಅವರು ಬಂಡೆಗಳ 
ಮಧ್ಯದಲ್ಲಿಯೂ ಬಾವಿಗಳಲ್ಲಿಯೂ ಮತ್ತು ನೆಲದ ಕುಳಿ 
ಗಳಲ್ಲಿಯೂ ಅಡಗಿಕೊಂಡರು.?ಇಬ್ರಿಯರಲ್ಲಿ ಕೆಲವರು 
ಜೋರ್ಡನ್‌ ನದಿಯನ್ನು ದಾಟಿ ಗಾದ್‌ ಮತ್ತು ಗಿಲ್ಯಾದ್‌ 
ಪ್ರದೇಶಕ್ಕೆ ಹೊರಟುಹೋದರು. ಸೌಲನು ಇನ್ನೂ 
ಗಿಲ್ಲಾಲಿನಲ್ಲೇ ಇದ್ದನು. ಅವನ ಸೈನ್ಯದಲ್ಲಿದ್ದ ಜನರೆಲ್ಲ 
ಭಯದಿಂದ ನಡುಗತೊಡಗಿದರು. 

ಸಮುವೇಲನು ತಾನು ಸೌಲನನ್ನು ಗಿಲ್ಲಾಲಿನಲ್ಲಿ 
ಭೇಟಿಮಾಡುವುದಾಗಿ ಹೇಳಿಕಳುಹಿಸಿದನು. ಆದ್ದರಿಂದ 
ಸೌಲನು ಏಳು ದಿನಗಳವರೆಗೆ ಅಲ್ಲಿ ಕಾದುಕೊಂಡಿದ್ದನು. 
ಆದರೆ ಸಮುವೇಲನು ಗಿಲ್ಲಾಲಿಗೆ ಬರುವುದಕ್ಕಿಂತ 
ಮೊದಲೇ ಸೈನಿಕರು ಸೌಲನನ್ನು ಬಿಟ್ಟುಹೋಗ 
ತೊಡಗಿದರು. *ಆದುದರಿಂದ ಸೌಲನು, ""ಸರ್ವಾಂಗ 
ಹೋಮಕ್ಕೂ ಸಮಾ ಧಾನಯಜ್ಞಕ್ಕೂ ಬೇಕಾದವು ಗಳನ್ನು 
ತನ್ನಿ'' ಎಂದು ಹೇಳಿದನು. ಬಳಿಕ ಸೌಲನು ಸರ್ವಾಂಗ 
ಹೋಮವನ್ನು ಅರ್ಪಿಸಿದನು. ಸೌಲನು ಸರ್ವಾಂಗ 
ಹೋಮವನ್ನು ಅರ್ಪಿಸಿ ಮುಗಿಸುವಷ್ಟರಲ್ಲೇ ಸಮು 
ವೇಲನು ಬಂದನು. ಸೌಲನು ಅವನನ್ನು ವಂದಿಸಲು 
ಹೊರಗೆ ಹೋದನು. 

!!ಸಮುವೇಲನು, ""ನೀನು ಮಾಡಿದ್ದೇನು?'' ಎಂದು 
ಕೇಳಿದನು. 

ಸೌಲನು, “ಸೈನಿಕರು ನನ್ನನ್ನು ಬಿಟ್ಟುಹೋಗುತ್ತಿರು 
ವುದನ್ನೂ ನೀನು ನಿಯಮಿತಕಾಲದಲ್ಲಿ ಇಲ್ಲಿ ಇಲ್ಲದಿರು 
ವುದನ್ನೂ ಫಿಲಿಷ್ಟಿಯರು ಮಿಕ್ಕಾಷಿನಲ್ಲಿ ಒಟ್ಟುಗೂಡು 
ತ್ತಿರುವುದನ್ನೂ ನೋಡಿದೆನು. 12ನಾನು ನನ್ನಲ್ಲಿಯೇ 





377 


ಯೋಜಿಸುತ್ತಾ, "ಫಿಲಿಷ್ಟಿಯರು ಇಲ್ಲಿಗೆ ಬಂದು 
ಗಿಲ್ಲಾಲಿನಲ್ಲಿ ನನ್ನ ಮೇಲೆ ಆಕ್ರಮಣ ಮಾಡುತ್ತಾರೆ. 
ನಮಗೆ ಸಹಾಯ ಮಾಡುವಂತೆ ನಾನು ದೇವರಲ್ಲಿ ಇನ್ನೂ 
ಪ್ರಾರ್ಥಿಸಿಲ್ಲ ಆದುದರಿಂದ ನನ್ನಲ್ಲಿಯೇ ಆದ ಒತ್ತಡ 
ದಿಂದ ಸರ್ವಾಂಗಹೋಮವನ್ನು ಅರ್ಪಿಸಿದೆನು'' 
ಎಂದನು. 

ಸಮುವೇಲನು, ""ನೀನು ಬುದ್ಧಿಹೀನಕಾರ್ಯವನ್ನು 
ಮಾಡಿದೆ. ನಿನ್ನ ದೇವರಾದ ಯೆಹೋವನ ಆಜ್ಞೆಗೆ ನೀನು 
ವಿಧೇಯನಾಗಲಿಲ್ಲ. ನೀನು ಯೆಹೋವನ ಆಜ್ಞೆಗೆ 
ವಿಧೇಯನಾಗಿದ್ದರೆ, ನಿನ್ನ ಕುಟುಂಬವು ಇಸ್ರೇಲನ್ನು 


1 ಸಮುವೇಲನು 13:13-14:4 


ಕಮ್ಮಾರರೂ ಇರಲಿಲ್ಲ. ಇಸ್ರೇಲರು ಕಬ್ಬಿಣದಿಂದ ಕತ್ತಿ 
ಗಳನ್ನು ಮತ್ತು ಈಟಿಗಳನ್ನು ತಯಾರಿಸಬಹುದೆಂಬ 
ಭೀತಿಯು ಫಿಲಿಪ್ಟಿಯರಿಗೆ ಇದ್ದಕಾರಣ ಅವರು ಇಸ್ರೇಲ 
ರಿಗೆ ಕಬ್ಬಣದಿಂದ ತಯಾರಿಸುವ ವಸ್ತುಗಳ ಬಗ್ಗೆ ತಿಳುವಳಿಕೆ 
ನೀಡಿರಲಿಲ್ಲ. ಫಿಲಿಷ್ಟಿಯರು ಮಾತ್ರ ಕಬ್ಬಿಣದ ವಸ್ತು 
ಗಳನ್ನು ಹರಿತಗೊಳಿಸುತ್ತಿದ್ದರು. ಆದುದರಿಂದ 
ಇಸ್ರೇಲರು ತಮ್ಮ ನೇಗಿಲುಗಳನ್ನು, ಗುದ್ದಲಿಗಳನ್ನು, 
ಸಲಿಕೆಗಳನ್ನು ಮತ್ತು ಕೊಡಲಿಗಳನ್ನು ಹರಿತಗೊಳಿಸಲು 
ಫಿಲಿಷ್ಟಿಯರ ಹತ್ತಿರಕ್ಕೆ ಹೋಗಬೇಕಾಗಿತ್ತು. 2! ಫಿಲಿಷ್ಟಿ 
ಯರ ಕಮ್ಮಾರರು ನೇಗಿಲನ್ನಾಗಲೀ ಕಳೆಗುದ್ದಲಿಗಳ 





ಶಾಶ್ವತವಾಗಿ ಆಳುವಂತೆ ಯೆಹೋವನು ಮಾಡುತ್ತಿದ್ದನು. 
“ಆದರೆ ಈಗ ನಿನ್ನ ಆಳ್ವಿಕೆಯು ಮುಂದುವರಿಯು 
ವುದಿಲ್ಲ. ಯೆಹೋವನು ತನಗೆ ವಿಧೇಯನಾಗಿರುವಂತಹ 
ಮನುಷ್ಯನಿಗಾಗಿ ಹುಡುಕುತ್ತಿದ್ದನು. ಯೆಹೋವನಿಗೆ 
ಅಂತಹ ಮನುಷ್ಯನು ಸಿಕ್ಕಿದ್ದಾನೆ. ತನ್ನ ಜನರನ್ನು ಆಳಲು 
ಯೆಹೋವನು ಅವನನ್ನು ಹೊಸ ನಾಯಕನನ್ನಾಗಿ 
ನೇಮಿಸುತ್ತಾನೆ. ನೀನು ಯೆಹೋವನ ಆಜ್ಞೆಗೆ ವಿಧೇಯ 
ನಾಗಲಿಲ್ಲ. ಆದ್ದರಿಂದ ಯೆಹೋವನು ಹೊಸ ನಾಯಕ 
ನನ್ನು ಆರಿಸಿಕೊಳ್ಳುವನು'' ಎಂದು ಹೇಳಿದನು. "ನಂತರ 
ಸಮುವೇಲನು ಎದ್ದು ಗಿಲ್ಲಾಲನ್ನು ಬಿಟ್ಟುಹೊರಟನು. 


ಮಿಕ್ಕಾಷಿನ ಕದನ 

ಸೌಲನು ತನ್ನ ಸೈನ್ಯಸಮೇತವಾಗಿ ಗಿಲ್ಲಾಲಿನಿಂದ 
ಹೊರಟನು. ಅವರು ಬೆನ್ಯಾಮೀನ್‌ ಪ್ರಾಂತ್ಯದ ಗಿಬೆ 
ಯಕ್ಕೆ ಹೋದರು. ಸೌಲನು ತನ್ನೊಂದಿಗೆ ಇನ್ನೂ ಇದ್ದ 
ಜನರನ್ನು ಲೆಕ್ಕ ಹಾಕಿದನು. ಅವನ ಜೊತೆಯಲ್ಲಿ ಆರು 
ನೂರು ಜನರಿದ್ದರು. 16ಸೌಲನು ಮತ್ತು ಅವನ ಮಗ 
ನಾದ ಯೋನಾತಾನನು ಮತ್ತು ಸೈನಿಕರು ಬೆನ್ಯಾಮೀನ್‌ 
ಪ್ರಾಂತ್ಯದ ಗಿಬೆಯಕ್ಕೆ ಹೋದರು. 

ಫಿಲಿಷ್ಟಿಯರು ಮಿಕ್ಕಾಷಿನಲ್ಲಿ ಪಾಳೆಯ ಮಾಡಿಕೊಂಡಿ 
ದ್ದರು. !?ಆ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಇಸ್ರೇಲರನ್ನು 
ಶಿಕ್ಸಿಸಲು ಫಿಲಿಷ್ಟಿಯರು ತೀರ್ಮಾನಿಸಿದ್ದರು. ಆದುದ 
ರಿಂದ ಅವರ ಬಲಿಷ್ಠ ಸೈನ್ಯವು ಆಕ್ರಮಣಕ್ಕಾಗಿ ಆ ಸ್ಥಳವನ್ನು 
ಬಿಟ್ಟುಹೊರಟಿತು. ಫಿಲಿಷ್ಟಿಯ ಸೈನವನ್ನು ಮೂರು 
ಗುಂಪುಗಳನ್ನಾಗಿ ಮಾಡಲಾಯಿತು. ಒಂದು ಗುಂಪು 
ಉತ್ತರದಿಕ್ಕಿನ ಒಪ್ಪದ ಮಾರ್ಗವಾಗಿ ಶುವಲ್‌ ದೇಶಕ್ಕೆ 
ಹೊರಟಿತು. ಎರಡನೆ ಗುಂಪು ಈಶಾನ್ಯದಿಕ್ಕಿನ ಮಾರ್ಗ 
ವಾಗಿ ಬೇತ್‌ಹೋರೋನಿನ ಕಡೆಗೆ ಹೊರಟಿತು. ಆ 
ಮೂರನೆಯ ಗುಂಪು ಪೂರ್ವದಿಕ್ಕಿನ ಗಡಿಪ್ರದೇಶದ 
ಕಡೆಗೆ ಹೊರಟಿತು. ಆ ರಸ್ತೆಯು ಜಿಬೋಯೀಮ್‌ 
ಕಣಿವೆಯ ಮರುಭೂಮಿಯ ಕಡೆಗೆ ಹೋಗುತ್ತಿತ್ತು 

ಕಬ್ಬಿಣದಿಂದ ಆಯುಧಗಳನ್ನು ತಯಾರಿಸಲು 
ಇಸ್ರೇಲರಿಗೆ ಗೊತ್ತಿರಲಿಲ್ಲ. ಇಸ್ರೇಲಿನಲ್ಲಿ ಯಾವ 


ನ್ನಾಗಲೀ ಹರಿತಗೊಳಿಸಲು 13 ತೊಲ ಬೆಳ್ಳಿಯನ್ನು 
ದರವಾಗಿ ತೆಗೆದುಕೊಳ್ಳುತ್ತಿದ್ದರು; ಸಲಿಕೆಯನ್ನಾಗಲೀ 
ಕೊಡಲಿಯನ್ನಾಗಲೀ ನೇಗಿಲಿನ ಗುಳವನ್ನಾಗಲೀ ಹರಿತ 
ಗೊಳಿಸಲು !/6 ತೊಲ ಬೆಳ್ಳಿಯನ್ನು ತೆಗೆದುಕೊಳ್ಳು 
ತ್ತಿದ್ದರು. ೫ಆದುದರಿಂದ ಯುದ್ಧದ ದಿನ ಸೌಲನ ಬಳಿ 
ಯಿದ್ದ ಸೈನಿಕರಲ್ಲಿ ಯಾರ ಹತ್ತಿರವೂ ಕತ್ತಿಯಾಗಲೀ 
ಈಟಿಯಾಗಲೀ ಇರಲಿಲ್ಲ. ಸೌಲ ಮತ್ತು ಅವನ 
ಮಗನಾದ ಯೋನಾತಾನನ ಹತ್ತಿರ ಮಾತ್ರ ಕಬ್ಬಿಣದ 
ಆಯುಧಗಳಿದ್ದವು. 

ಫಿಲಿಷ್ಟಿಯರ ಸೈನ್ಯದ ಒಂದು ಗುಂಪು ಮಿಕ್ಕಾಷಿನ 
ಕಣಿವೆಗೆ ಕಾವಲಾಗಿತ್ತು 


ಯೋನಾತಾನನು ಮತ್ತು ಅವನ ಸಹಾಯಕನು 
ಫಿಲಿಷ್ಟಿಯರನ್ನು ಆಕ್ರಮಣ ಮಾಡುವರು 
ಅಂದು ಸೌಲನು ಮಗನಾದ ಯೋನಾತಾನನು 
14 ತನ್ನ ಆಯುಧಗಳನ್ನು ಹೊತ್ತು ತರುವ ಯುವಕ 
ನೊಂದಿಗೆ ಮಾತನಾಡುತ್ತಾ "ಕಣಿವೆಯ ಆಚೆಗಿರುವ 
ಫಿಲಿಷ್ಟಿಯರ ಪಾಳೆಯಕ್ಕೆ ಹೋಗೋಣ'' ಎಂದು 
ಹೇಳಿದನು. ಆದರೆ ಯೋನಾತಾನನು ತನ್ನ ತಂದೆಗೆ 
ಇದನ್ನು ತಿಳಿಸಲಿಲ್ಲ. 
ಸೌಲನು ಮಿಗ್ರೋನಿನ ಬೆಟ್ಟದ ತುದಿಯಲ್ಲಿರುವ 
ಒಂದು ದಾಳಿಂಬೆ ಮರದ ಅಡಿಯಲ್ಲಿ ಕುಳಿತಿದ್ದನು. ಅದು 
ಆ ಸ್ಥಳದ ಕಣಕ್ಕೆ ಸಮೀಪವಾಗಿತ್ತು ಸೌಲನ ಜೊತೆಯಲ್ಲಿ 
ಆರುನೂರು ಜನರಿದ್ದರು. *ಅವರಲ್ಲಿ ಅಹೀಯನೂ 
ಒಬ್ಬನು. ಶೀಲೋವಿನಲ್ಲಿ ಏಲಿಯು ಯೆಹೋವನ 
ಯಾಜಕನಾಗಿದ್ದನು. ಏಪೋದನ್ನು ಧರಿಸಿದ್ದ ಅಹೀ 
ಯನು ಆಗ ಅಲ್ಲಿ ಯಾಜಕನಾಗಿದ್ದನು. ಅಹೀಯನು 
ಈಕಾಬೋದನ ಸೋದರನಾದ ಅಹೀಟೂಬನ ಮಗ. 
ಈಕಾಬೋದನು ಫೀನೆಹಾಸನ ಮಗ. ಫೀನೆಹಾಸನು 
ಏಲಿಯ ಮಗ. ಯೋನಾತಾನನು ಹೊರಟು ಹೋದ 
ನೆಂಬುದು ಜನರಿಗೆ ಗೊತ್ತಿರಲಿಲ್ಲ. 
*ಆ ಮಾರ್ಗದ ಎರಡು ಕಡೆಗಳಲ್ಲೂ ದೊಡ್ಡ ದೊಡ್ಡ 
ಬಂಡೆಗಲ್ಲುಗಳಿದ್ದವು. ಯೋನಾತಾನನು ಫಿಲಿಷ್ಟಿಯರ 


1 ಸಮುವೇಲನು 14:5-22 


ಪಾಳೆಯಕ್ಕೆ ಆ ಮಾರ್ಗದಲ್ಲಿ ಹೋಗಲು ಉಪಾಯ 
ಮಾಡಿದನು. ಆ ಮಾರ್ಗದ ಒಂದು ಕಡೆಗಿದ್ದ ಬಂಡೆಗಲ್ಲಿಗೆ 


ಬೋಚೇಚ್‌ ಎಂದು ಹೆಸರು; ಇನ್ನೊಂದು ಕಡೆಗಿದ್ದ 


ಬಂಡೆಗಲ್ಲಿಗೆ ಸೆನೆ ಎಂದು ಹೆಸರು. *ಒಂದು ಬಂಡೆಗಲ್ಲು 
ಉತ್ತರದಿಕ್ಕಿನ ಮಿಕ್ಕಾಷಿನ ಕಡೆಗೂ ಇನ್ನೊಂದು ಬಂಡೆ 
ಗಲ್ಲು ದಕ್ಷಿಣದಿಕ್ಕಿನ ಗೆಬದ ಕಡೆಗೂ ಇದ್ದವು. 
6ಯೋನಾತಾನನು ತನ್ನ ಆಯುಧಗಳನ್ನು ಹೊತ್ತು 
ಕೊಂಡು ಬರುತ್ತಿದ್ದ ಯುವಸಹಾಯಕನಿಗೆ, ""ಆ ಹೊರ 
ದೇಶೀಯರ ಪಾಳೆಯಕ್ಕೆ ಹೋಗೋಣ ಬಾ. ಈ ಜನ 


ರನ್ನು ಸೋಲಿಸಲು ಯೆಹೋವನು ಬಹುಶಃ ನಮ್ಮನ್ನು 


ಬಳಸಬಹುದು.ಯೆಹೋವನನ್ನು ತಡೆಯಲು ಯಾರಿಗೂ 
ಸಾಧ್ಯವಿಲ್ಲ. ನಮ್ಮಲ್ಲಿ ಅನೇಕ ಸೈನಿಕರಿದ್ದರೂ ಇಲ್ಲವೆ 
ಕೆಲವೇ ಸೈನಿಕರಿದ್ದರೂ ಅದು ಲೆಕ್ಕಕ್ಕೆ ಬರುವುದಿಲ್ಲ'' 
ಎಂದು ಹೇಳಿದನು. 

7ಯೋನಾತಾನನ ಆಯುಧಗಳನ್ನು ಹೊತ್ತುಕೊಂಡು 
ಬರುತ್ತಿದ್ದ ಯುವಕನು, "ನಿನಗೆ ಒಳ್ಳೆಯದೆಂದು ತೋಚಿ 
ದ್ದನ್ನು ಮಾಡು. ನಿನ್ನ ಕೆಲಸದಲ್ಲೆಲ್ಲಾ ನಾನು ನಿನ್ನೊಂದಿಗಿ 
ರುತ್ತೇನೆ'' ಎಂದು ಹೇಳಿದನು. 

*ಯೋನಾತಾನನು, '"ನಾವು ಕಣಿವೆಯನ್ನು ದಾಟಿ 
ಫಿಲಿಷ್ಟಿಯ ಕಾವಲುಗಾರರ ಕಡೆಗೆ ಹೋಗಿ ಅವರಿಗೆ 
ಕಾಣಿಸಿಕೊಳ್ಳೋಣ. *ಅವರು, "ನಾವು ಬರುವ ತನಕ 
ನೀವು ಅಲ್ಲೇ ನಿಲ್ಲಿ' ಎಂದು ಹೇಳಿದರೆ, ನಾವು ನಿಂತಲ್ಲೇ 
ನಿಲ್ಲೋಣ. ನಾವು ಮೇಲೆ ಹತ್ತಿ ಅವರ ಹತ್ತಿರಕ್ಕೆ ಹೋಗು 
ವುದು ಬೇಡ. ಆದರೆ ಫಿಲಿಷ್ಟಿಯರು, "ನಮ್ಮ ಬಳಿಗೆ ಹತ್ತಿ 
ಬನ್ನಿ' ಎಂದರೆ, ನಾವು ಅವರ ಬಳಿಗೆ ಹತ್ತಿ ಹೋಗೋಣ; 
ಯಾಕೆಂದರೆ ಅದು ದೇವರ ಗುರುತು. ದೇವರು ಅವರನ್ನು 
ಸೋಲಿಸಲು ನಮಗೆ ಅವಕಾಶ ಕಲ್ಪಿಸಿದ್ದಾನೆ ಎಂಬುದೇ 
ಅದರ ಅರ್ಥ'' ಎಂದು ಹೇಳಿದನು. 

[ಹೀಗೆ ಯೋನಾತಾನ ಮತ್ತು ಅವನ ಸಹಾಯಕನು 
ಫಿಲಿಷ್ಟಿಯರಿಗೆ ಕಾಣಿಸಿಕೊಂಡರು. ಫಿಲಿಷ್ಟಿಯರ ಕಾವಲು 
ಗಾರರು, "ಇಗೋ, ಇಬ್ರಿಯರು ತಾವು ಅಡಗಿಕೊಂಡಿದ್ದ 
ಗುಹೆಗಳಿಂದ ಹೊರಬರುತ್ತಿದ್ದಾರೆ'' ಎಂದು ಹೇಳಿದರು. 
ಆ ಕೋಟೆಯಲ್ಲಿದ್ದ ಫಿಲಿಷ್ಟಿಯರು ಯೋನಾತಾನ 
ಮತ್ತು ಅವನ ಸಹಾಯಕನಿಗೆ, ""ನಮ್ಮ ಹತ್ತಿರಕ್ಕೆ ಬನ್ನಿ. 
ನಾವು ನಿಮಗೆ ಒಂದು ಪಾಠ ಕಲಿಸುತ್ತೇವೆ''ಎಂದು ಕೂಗಿ 
ಹೇಳಿದರು. 

ಯೋನಾತಾನನು ತನ್ನ ಸಹಾಯಕನಿಗೆ, ""ಬೆಟ್ಟದ 
ಮೇಲಿನವರೆಗೆ ನನ್ನನ್ನು ಹಿಂಬಾಲಿಸು. ಯೆಹೋವನು 
ಇಸ್ರೇಲರ ವಶಕ್ಕೆ ಫಿಲಿಷ್ಟಿಯರನ್ನು ಒಪ್ಪಿಸಿದ್ದಾನೆ'' ಎಂದು 
ಹೇಳಿದನು. 

1314ಯೋನಾತಾನನು ತನ್ನ ಕೈಕಾಲುಗಳಿಂದ ಬೆಟ್ಟ 
ವನ್ನು ಹತ್ತಿದನು. ಅವನನ್ನು ಹಿಂಬಾಲಿಸಿಕೊಂಡು ಅವನ 
ಸಹಾಯಕನೂ ಬೆಟ್ಟವನ್ನು ಹತ್ತಿದನು. ಯೋನಾತಾನ 


378 


ಮತ್ತು ಅವನ ಸಹಾಯಕನು ಫಿಲಿಷ್ಟಿಯರ ಮೇಲೆ 
ಆಕ್ರಮಣ ಮಾಡಿದರು ಅವರು ಮೊದಲ ಆಕ್ರಮಣದಲ್ಲಿ 
ಅರ್ಧವಎಕರೆ ಸ್ಥಳದಲ್ಲಿದ್ದ ಇಪ್ಪತ್ತು ಮಂದಿ ಫಿಲಿಷ್ಟಿಯರನ್ನು 
ಕೊಂದರು. ಆಕ್ರಮಣ ಮಾಡಲು ಬಂದವರೊಡನೆ 
ಯೋನಾತಾನನು ಮುಖಾಮುಖಿಯಾಗಿ ಹೋರಾಡಿ 
ದನು. ಯೋನಾತಾ ನನ ಸಹಾಯಕನು ಅವನ ಹಿಂದೆ 
ಬರುತ್ತಾ ಗಾಯಾಳುಗಳನ್ನು ಕೊಂದನು. 

ಹೊರವಲಯದ ಪಾಳೆಯದಲ್ಲಿದ್ದ ಮತ್ತು ಕೋಟೆ 
ಯಲ್ಲಿದ್ದ ಎಲ್ಲಾ ಫಿಲಿಷ್ಟಿಯ ಸೈನಿಕರು ಭಯದಿಂದ ನಡುಗಿ 
ದರು. ಹೊಲದಲ್ಲಿದ್ದ ಸೈನಿಕರು ಸಹ ಹೆದರಿಕೊಂಡಿದ್ದರು. 
ಅತ್ಯಂತ ಧೈರ್ಯ ವಂತರಾದ ಸೈನಿಕರು ಸಹ ಹೆದರಿ 
ಕೊಂಡಿದ್ದರು. ಭೂಮಿಯು ನಡುಗಿದ್ದರಿಂದ ಫಿಲಿಷ್ಟಿಯ 
ಸೈನಿಕರು ನಿಜವಾಗಿಯೂ ಹೆದರಿಕೊಂಡರು. 

"6ಫ್ರಲಿಷ್ಟಿಯ ಸೈನಿಕರು ದಿಕ್ಕುಪಾಲಾಗಿ ಚದರಿ ಓಡಿ 
ಹೋಗುತ್ತಿರುವುದನ್ನು ಬೆನ್ಯಾ ಫೀಸ್‌ ದೇಶದ ಗಿಬೆಯ 
ದಲ್ಲಿದ್ದ ಸೌಲನ ಸಲಕರ ನೋಡಿದರು. 
ಸೌಲನು ತನ್ನೊಡನೆ ಇದ್ದ ಸೈನಿಕರಿಗೆ, " ಪಾಳೆಯದಲ್ಲಿ 
ರುವ ಜನರನ್ನು ಲೆಕ್ಕಹಾಕಿ. ಯಾರು ಪಾಳೆಯದಿಂದ 
ಹೊರಗೆ ಹೋಗಿದ್ದಾರೆ ಎಂಬುದನ್ನು ನಾನು ತಿಳಿಯ 
ಬೇಕು'' ಎಂದು ಹೇಳಿದನು. 

ಅವರು ಲೆಕ್ಕಹಾಕಿದಾಗ, ಯೋನಾತಾನನೂ ಅವನ 
ಸಹಾಯಕನೂ ಹೊರಗೆ ಹೋಗಿರುವುದು ತಿಳಿಯಿತು. 

ಸೌಲನು ಅಹೀಯನಿಗೆ, "ಯೆಹೋವನ ಪವಿತ್ರ 
ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಾ'' ಎಂದು ಹೇಳಿದನು. 
(ಆ ಸಮಯದಲ್ಲಿ ದೇವರ ಪವಿತ್ರ ಪೆಟ್ಟಿಗೆಯು ಇಸ್ರೇಲ 
ರೊಂದಿಗೆ ಇತ್ತು.) ಸೌಲನು ಯಾಜಕನಾದ 
ಅಹೀಯನ ಜೊತೆ ಮಾತನಾಡುತ್ತಿದ್ದನು. ಸೌಲನು 
ಯೆಹೋವನ ಸಲಹೆಗಾಗಿ ಕಾಯುತ್ತಿದ್ದನು. ಆದರೆ 
ಫಿಲಿಷ್ಟಿಯರ ಪಾಳೆಯದಲ್ಲಿ ಗದ್ದಲವೂ ಗಲಿಬಿಲಿಯೂ 
ಹೆಚ್ಚತೊಡಗಿದವು. ಸೌಲನು ತಾಳ್ಮೆಯಿಲ್ಲದಂತಾದನು. 
ಕೊನೆಯದಾಗಿ ಸೌಲನು ಯಾಜಕನಾದ ಅಹೀಯನಿಗೆ, 
""ಅಷ್ಟೇಸಾಕು, ಕೈಗಳನ್ನು ಕೆಳಗಿಳಿಸಿ ಪ್ರಾರ್ಥನೆಯನ್ನು 
ನಿಲ್ಲಿಸು'' ಎಂದು ಹೇಳಿದನು. 

ಸೌಲನು ಸೈನಿಕರನ್ನೆಲ್ಲ ಒಟ್ಟುಗೂಡಿಸಿಕೊಂಡು 
ಯುದ್ಧಕ್ಕೆ ಹೋದನು. ಫಿಲಿಷ್ಟಿಯ ಸೈನಿಕರಲ್ಲಿ ನಿಜ 
ವಾಗಿಯೂ ಗಲಿಬಿಲಿಯುಂಟಾಗಿತ್ತು ಅವರು ತಮ್ಮ 
ತಮ್ಮಲ್ಲಿಯೇ ಕತ್ತಿಗಳಿಂದ ಹೋರಾಡುತ್ತಿದ್ದರು. 3'ಫಿಲಿಷ್ಟಿ 
ಯರ ಸೇವೆಯಲ್ಲಿ ಮೊದಲಿಂದಲೂ ಇದ್ದ ಇಬ್ರಿಯರು 
ಈಗಲೂ ಅವರ ಪಾಳೆಯದಲ್ಲಿದ್ದರು. ಆದರೆ ಆಗ ಈ 
ಇಬ್ರಿಯರು ಸೌಲ ಮತ್ತು ಯೋನಾತಾನನೊಂದಿಗೆ 
ಸೇರಿಕೊಂಡರು. ಫ ಫಿಲಿಷ್ಟಿಯ ಸೈನಿಕರು ಓಡಿಹೋಗು 
ತ್ತಿರುವುದನ್ನು ಎಫ್ರಾ, ಯ್‌ ಭಟ್ಟಪ್ರ ದೇಶದಲ್ಲಿ ಅಡಗಿ 
ಕೊಂಡಿದ್ದ ಎಲ್ಲ ಇಸ್ರೇಲರೂ ಕೇಳಿದರು. ಆದುದರಿಂದ 





379 


ಆ ಇಸ್ರೇಲರೂ ಯುದ್ಧದಲ್ಲಿ ಭಾಗಿಗಳಾಗಿ ಫಿಲಿಷ್ಟಿ 
ಯರನ್ನು ಅಟ್ಟಿಸಿಕೊಂಡು ಹೋದರು. 

ಹೀಗೆ ಯೆಹೋವನು ಅಂದು ಇಸ್ರೇಲರನ್ನು 
ರಕ್ಷಿಸಿದನು. ಯುದ್ಧವು ಬೇತಾವೆನಿನ ಅಚಿಯ ತನಕ ನಡೆ 
ಯಿತು. ಸೌಲನ ಬಳಿ ಒಟ್ಟು ಹತ್ತು ಸಾವಿರ ಮಂದಿ ಸೈನಿಕ 
ರಿದ್ದರು. ಎಫ್ರಾ,ಯೀಮ್‌ ಬೆಟ್ಟಪ್ರದೇಶದ ಎಲ್ಲಾ 
ನಗರಗಳಿಗೂ ಯುದ್ಧವು ಹಬ್ಬಿತು. 


ಸೌಲನು ಮಾಡಿದ ಇನ್ನೊಂದು ತಪ್ಪು 

24ಆದರೆ ಸೌಲನು ಆ ದಿನ ಮತ್ತೊಂದು ದೊಡ್ಡ ತಪ್ಪನ್ನು 
ಮಾಡಿದನು. ಇಸ್ರೇಲರು ಬಳಲಿದ್ದರು ಮತ್ತು ಹಸಿದಿ 
ದ್ದರು. ಸೌಲನು ಅವರಿಗೆ, '"ನಾನು ಶತ್ರುಗಳನ್ನು 
ಸೋಲಿಸಬೇಕಾಗಿರುವುದರಿಂದ ನಿಮ್ಮಲ್ಲಿ ಸಾಯಂಕಾಲ 
ದೊಳಗೆ ಊಟಮಾಡಿದವನು ಶಾಪಗ್ರಸ್ತನಾಗಲಿ'' 
ಎಂದು ಆಣೆಯಿಟ್ಟು ಹೇಳಿದ್ದರಿಂದ ಇಸ್ರೇಲಿನ ಯಾವ 
ಸೈನಿಕನೂ ಊಟಮಾಡಲಿಲ್ಲ. 

ಜನಯುದ್ದವು ನಡೆಯುತ್ತಲೇ ಇದ್ದುದರಿಂದ 
ಅವರೆಲ್ಲ ಕಾಡಿನೊಳಗೆ ಹೋದರು. ಅಲ್ಲಿ ನೆಲದ 
ಮೇಲೆಲ್ಲಾ ಇದ್ದ ಜೇನನ್ನು ನೋಡಿದರು. ಇಸ್ರೇಲರು 
ಜೀನು ಕಟ್ಟಿರುವ ಸ್ಥಳಕ್ಕೆ ಬಂದರು. ಅವರು ಹಸಿದಿದ್ದರೂ 
ಬಳಲಿದ್ದರೂ ಆ ಜೀನನ್ನು ತಿನ್ನಲಿಲ್ಲ. ತಾವು ಶಾಪಕ್ಕೆ 
ಗುರಿಯಾಗುತ್ತೇವೆ ಎಂಬ ಭಯ ಅವರಿಗಿತ್ತು ಆದರೆ 
ಯೋನಾತಾನನಿಗೆ ಈ ಶಾಪದ ಕುರಿತು ತಿಳಿದಿರಲಿಲ್ಲ; ತನ್ನ 
ತಂದೆಯು ಜನರಿಗೆ ಆಣೆಯಿಟ್ಟು ಹೇಳಿದ್ದೂ ಗೊತ್ತಿರ 
ಲಿಲ್ಲ. ಯೋನಾತಾನನ ಕೈಯಲ್ಲಿ ಒಂದು ಕೋಲಿತ್ತು 
ಅವನು ಆ ಕೋಲನ್ನು ಜೇನುಗೂಡಿನಲ್ಲಿ ಚುಚ್ಚಿ ಸ್ವಲ್ಪ 
ಜೀನನ್ನು ತೆಗೆದುಕೊಂಡು ತಿಂದನು. ಆಗ ಅವನು ಸಲ 
ಬಲಗೊಂಡನು. 

ಸೈನಿಕನೊಬ್ಬ ಯೋನಾತಾನನಿಗೆ, """ಈ ದಿನ 
ಸಾಯಂಕಾಲದೊಳಗೆ ಊಟಮಾಡುವವನು ಶಾಪಗ್ರಸ್ತ 
ನಾಗಲಿ' ಎಂದು ನಿಮ್ಮ ತಂದೆ ಆಣೆಯಿಟ್ಟು ಹೇಳಿದ್ದಾನೆ 
ಆದಕಾರಣವೇ ಸೈನಿಕರು ಬಲಹೀನರಾಗಿದ್ದಾರೆ.'' ಎಂದು 
ತಿಳಿಸಿದನು. 

೨ಬಳಲಿಹೋಗಿದ್ದ ಜನರನ್ನು ಕಂಡ ಯೋನಾತಾ 
ನನು, “ನನ್ನ ತಂದೆಯು ದೇಶಕ್ಕೆ ತೊಂದರೆ ಮಾಡಿದನು. 
ನಾನು ಸ್ವಲ್ಪ ಜೀನನ್ನು ತಿಂದ ಮೇಲೆ ಎಷ್ಟೋ ಚೈತನ್ಯ 
ಬಂದಿತು. ಈ ದಿನ ಶತ್ರುಗಳಿಂದ ವಶಪಡಿಸಿಕೊಂಡ 
ಆಹಾರವನ್ನು ತಿನ್ನಲು ಜನರಿಗೆ ಅವಕಾಶ ಕೊಟ್ಟಿದ್ದರೆ 
ಬಹಳ ಒಳ್ಳೆಯದಾಗುತ್ತಿತ್ತು ನಾವು ಮತ್ತಷ್ಟು ಫಿಲಿಷ್ಟಿ 
ಯರನ್ನು ಕೊಲ್ಲಬಹುದಾಗಿತ್ತು'' ಎಂದು ಹೇಳಿದನು. 

*!ಅಂದು ಇಸ್ರೇಲರು ಫಿಲಿಷ್ಟಿಯರನ್ನು ಸೋಲಿಸಿದರು. 
ಅವರು ಮಿಕ್ಕಾಷಿನಿಂದ ಅಯ್ಯಾಲೋನಿನವರೆಗೂ ದಾರಿ 
ಯುದ್ಧಕ್ಕೂ ಹೋರಾಡಿದರು. ಆದಕಾರಣ ಜನರು 


1 ಸಮುವೇಲನು 14:23-40 


ಬಹಳವಾಗಿ ಬಳಲಿದ್ದರು ಮತ್ತು ಹಸಿದಿದ್ದರು. *`ಅವರು 
ಫಿಲಿಷ್ಟಿಯರಿಂದ ಕುರಿಗಳನ್ನೂ ದನಕರುಗಳನ್ನೂ ಕೊಳ್ಳೆ 
ಹೊಡೆದಿದ್ದರು. ಆಗ ಇಸ್ರೇಲರು ಎಷ್ಟು ಹಸಿದಿದ್ದರೆಂದರೆ 
ಆ ಪಶುಗಳನ್ನು ನೆಲದ ಮೇಲೆಯೇ ಕೊಂದು ಅವುಗಳ 
ಮಾಂಸವನ್ನು ತಿಂದರು. ಆ ಮಾಂಸದಲ್ಲಿ ಇನ್ನೂ 
ರಕ್ತವಿತ್ತು * ಒಬ್ಬನು ಸೌಲನಿಗೆ, "" ಜನರೆಲ್ಲ ಯೆಹೋವ 
ನಿಗೆ ವಿರೋಧವಾಗಿ ಪಾಪ ಮಾಡುತ್ತಿದ್ದಾರೆ. ಅವರು 
ಮಾಂಸವನ್ನು ರಕ್ತಸಮೇತವಾಗಿ ತಿನ್ನುತ್ತಿದ್ದಾರೆ'' ಎಂದು 
ಹೇಳಿದನು. 

ಅದಕ್ಕೆ ಸೌಲನು, ""ಅದು ಪಾಪವೇ ಹೌದು! ಈಗ 
ನೀನು ಒಂದು ದೊಡ್ಡ ಕಲ್ಲನ್ನು ಇಲ್ಲಿಗೆ ಉರುಳಿಸಿದ 
ನಂತರ *ಜನರ ಹತ್ತಿರಕ್ಕೆ ಹೋಗಿ, "ನಿಮ್ಮ ದನಕುರಿ 
ಗಳನ್ನು ಇಲ್ಲಿಗೆ ತಂದು ಕೊಯ್ದು ತಿನ್ನಬೇಕೆಂದೂ 
ಮಾಂಸವನ್ನು ರಕ್ತ ಸಮೇತವಾಗಿ ತಿಂದು ಯೆಹೋವನಿಗೆ 
ವಿರೋಧವಾಗಿ ಪಾಪಮಾಡಬಾರದೆಂದೂ ತಿಳಿಸು''' 
ಎಂದು ಹೇಳಿ ಕಳುಹಿಸಿದನು. 

ಆ ರಾತ್ರಿ ಎಲ್ಲರೂ ಅವರವರ ಪಶುಗಳನ್ನು ಅಲ್ಲಿಗೆ 
ತಂದು ಕೊಂದರು. *ಸೌಲನು ಯೆಹೋವನಿಗಾಗಿ 





ಒಂದು ಯಜ್ಞವೇದಿಕೆಯನ್ನು ನಿರ್ಮಿಸಿದನು. 
ಯೆಹೋವನಿಗಾಗಿ ಆ ಯಜ್ಞವೇದಿಕೆಯನ್ನು ಸ್ವತಃ 
ಸೌಲನೇ ಕಟ್ಟಿದನು. 


ಸೌಲನು, ""ಈ ರಾತ್ರಿಯೇ ಫಿಲಿಷ್ಟಿಯರ ಬೆನ್ನ 
ಟ್ವೋಣ. ಅವರಲ್ಲಿರುವುದನ್ನೆಲ್ಲ ವಶಪಡಿಸಿಕೊಂಡು 
ಅವರನ್ನೆಲ್ಲ ಕೊಲ್ಲೋಣ'' ಎಂದು ಹೇಳಿದನು. 

ಸೈನಿಕರು, ""ನಿನಗೆ ಸರಿಕಂಡದ್ದನ್ನು ಮಾಡು'' ಎಂದು 
ಉತ್ತರಕೊಟ್ಟರು. 

ಆದರೆ ಯಾಜಕನು, ""ದೇವರನ್ನು ಕೇಳ್ಳೋಣ'' 
ಎಂದು ಹೇಳಿದನು. 

3'ಆದುದರಿಂದ ಸೌಲನು ದೇವರನ್ನು, "ನಾನು 
ಫಿಲಿಷ್ಟಿಯರನ್ನು ಅಟ್ಟಿಸಿಕೊಂಡು ಹೋಗಬೇಕೇ? ನಾವು 
ಫಿಲಿಷ್ಟಿಯರನ್ನು ಸೋಲಿಸುವಂತೆ ನೀನು ಮಾಡು 
ವಿಯೋ?'' ಎಂದು ಕೇಳಿದನು. ಆದರೆ ದೇವರು ಆ ದಿನ 
ಸೌಲನಿಗೆ ಉತ್ತರಿಸಲಿಲ್ಲ. 

ಸೌಲನು, "ಎಲ್ಲಾ ನಾಯಕರನ್ನೂ ನನ್ನ ಹತ್ತಿರಕ್ಕೆ 
ಕರೆದು ತನ್ನಿ. ಈ ದಿನ ಯಾರು ಪಾಪ ಮಾಡಿದ್ದಾರೆಂಬು 
ದನ್ನು ಗುರುತಿಸೋಣ. *ಇಸ್ರೇಲನ್ನು ರಕ್ಷಿಸುವ 
ಯೆಹೋವನಾಣೆಯಿಟ್ಟು ಹೇಳುತ್ತಿದ್ದೇನೆ, ನನ್ನ ಸ್ವಂತ 
ಮಗನಾದ ಯೋನಾತಾನನೇ ಈ ಪಾಪ ಮಾಡಿದ್ದರೂ 
ಅವನು ಸಾಯಲೇಬೇಕು''ಎಂದು ಹೇಳಿದನು. ಸೈನಿಕ 
ರಲ್ಲಿ ಯಾರೊಬ್ಬರೂ ಮಾತನಾಡಲಿಲ್ಲ. 

40ಆಗಸೌಲನು, ""ನೀವು ಈ ಕಡೆ ನಿಲ್ಲಿ. ನಾನು ಮತ್ತು 
ನನ್ನ ಮಗನಾದ ಯೋನಾತಾನನು ಆ ಕಡೆ ನಿಲ್ದುತ್ತೇವೆ'' 
ಎಂದು ಇಸ್ರೇಲರಿಗೆಲ್ಲ ಹೇಳಿದನು. 


1 ಸಮುವೇಲನು 14:41-15:4 


ಸೈನಿಕರೆಲ್ಲ ""ನಿಮ್ಮ ಇಷ್ಟದಂತಾಗಲಿ, 
ಎಂದರು. 

ಆಗ ಸೌಲನು, "'ಇಸ್ರೇಲಿನ ದೇವರಾದ 
ಯೆಹೋವನೇ, ನಾನು ನಿನ್ನ ಸೇವಕ. ಈ ದಿನ ನೀನು 
ನನಗೇಕೆ ಉತ್ತರಿಸಲಿಲ್ಲ? ನಾನಾಗಲೀ ನನ್ನ ಮಗನಾದ 
ಯೋನಾತಾನನಾಗಲೀ ಇಸ್ರೇಲರಾಗಲೀ ಪಾಪ 
ಮಾಡಿದ್ದರೆ ಅದನ್ನು ನಮಗೆ ತಿಳಿಸಿಕೊಡು'' ಎಂದು 
ಪ್ರಾರ್ಥಿಸಿದನು. 

ಚೀಟುಹಾಕಿದಾಗ ಅದು ಸೌಲನಿಗೂ ಯೋನಾತಾನ 
ನಗೂ ಬಂದಿತು. ಜನರೆಲ್ಲಾ ಬಿಡುಗಡೆಗೊಂಡರು. 
ಓಸಾಲನು, ""ಪಾಪ ಮಾಡಿದವರು ನಾನೋ ಅಥವಾ 
ನನ್ನ ಮಗ ಯೋನಾತಾನನೋ ಎಂಬುದನ್ನು ತೋರಿ 
ಸಲು ಚೀಟುಹಾಕಿರಿ'' ಎಂದು ಹೇಳಿದನು. ಚೀಟು 
ಯೋನಾತಾನನಿಗೆ ಬಂದಿತು. 

Bಸೌಲನು ಯೋನಾತಾನನಿಗೆ, ""ನೀನು ಏನು 
ಮಾಡಿದೆಯೆಂಬುದನ್ನು ನನಗೆ ತಿಳಿಸು'' ಎಂದು ಕೇಳಿ 
ದನು. ಯೋನಾತಾನನು ಸೌಲನಿಗೆ, ""ನಾನು ನನ್ನ 
ಕೋಲಿನ ತುದಿಯಿಂದ ಸ್ವಲ್ಪ ಜೀನನ್ನು ತಿಂದೆನು. ನಾನು 
ಅದಕ್ಕಾಗಿ ಸಾಯಬೇಕೇ?'' ಎಂದು ಕೇಳಿದನು. 

“ಸೌಲನು, '"ನಾನು ನನ್ನ ಆಣೆಯನ್ನು ನೆರವೇರಿಸ 
ದಿದ್ದರೆ ಯೆಹೋವನು ಬಹುಶಃ ನನಗೆ ಬಹಳ ಕೆಟ್ಟದ್ದನ್ನು 
ಮಾಡಬಹುದು. ಯೋನಾತಾನನು ಸಾಯಲೇಬೇಕು'' 
ಎಂದು ಹೇಳಿದನು. 

"ಆದರೆ ಸೈನಿಕರು ಸೌಲನಿಗೆ, ""ಈ ದಿನ ಯೋನಾ 
ತಾನನು ಇಸ್ರೇಲರನ್ನು ಮುನ್ನಡೆಸಿ ಮಹಾವಿಜಯವನ್ನು 
ಉಂಟುಮಾಡಿದ್ದಾನೆ. ಯೋನಾತಾನನು ಸಾಯಲೇ 
ಬೇಕೇ? ಇಲ್ಲ! ಜೀವಸ್ವರೂಪನಾದ ಯೆಹೋವನಾಣೆ, 
ಯೋನಾತಾನನ ತಲೆಗೂದಲಲ್ಲಿ ಒಂದಾದರೂ ನೆಲಕ್ಕೆ 
ಬೀಳಲು ನಾವು ಬಿಡುವುದಿಲ್ಲ. ಇಂದು ಫಿಲಿಷ್ಟಿಯರ 
ವಿರುದ್ಧ ಹೋರಾಡಲು ದೇವರು ಯೋನಾತಾನನಿಗೆ 
ಸಹಾಯಮಾಡಿದ್ದಾನೆ'' ಎಂದು ಹೇಳಿದರು. ಹೀಗೆ 
ಜನರು ಯೋನಾತಾನನನ್ನು ರಕ್ಷಿಸಿದರು. ಅವನನ್ನು 
ಸಾಯಿಸಲಿಲ. 

46ಸೌಲನು ಫಿಲಿಷ್ಟಿಯರನ್ನು ಅಟ್ಟಿಸಿಕೊಂಡು ಹೋಗ 
ಲಿಲ್ಲ. ಫಿಲಿಷ್ಟಿಯರು ತಮ್ಮ ಸ್ವಸ್ಥಳಕ್ಕೆ ಹಿಂದಿರುಗಿದರು. 


ಸಾ ಸಿಮಿ 








ಸೌಲನು ಇಸ್ರೇಲರ ಶತ್ರುಗಳೊಡನೆ ಹೋರಾಡುವನು 
“ಸೌಲನು ಇಸ್ರೇಲನ್ನು ಪೂರ್ಣವಾಗಿ ಹತೋಟಿ 
ಯಲ್ಲಿಟ್ಟುಕೊಂಡು ತಾನು ರಾಜನೆಂಬುದನ್ನು ತೋರಿಸಿ 
ಕೊಟ್ಟನು. ಸೌಲನು ಇಸ್ರೇಲಿನ ಸುತ್ತಲೂ ವಾಸಿಸುತ್ತಿದ್ದ 
ಶತ್ರುಗಳೊಡನೆ ಅಂದರೆ ಮೋವಾಬ್ಯರೊಡನೆ, 
ಅಮ್ಮೋನಿಯರೊಡನೆ, ಏದೋಮ್ಯರೂಡನೆ, ಚೋಬದ 
ಅರಸರೊಡನೆ ಮತ್ತು ಫಿಲಿಷ್ಟಿಯರೊಡನೆ ಹೋರಾಡಿ 


380 


ದನು. ಸೌಲನು ತಾನು ಹೋದಕಡೆಯಲ್ಲೆಲ್ಲ ಇಸ್ರೇಲರ 
ಶತ್ರುಗಳನ್ನು ಸೋಲಿಸಿದನು. ಸೌಲನು ಬಹಳ ಧೈರ್ಯ 
ಶಾಲಿ. ಅವನು ಅಮಾಲೇಕ್ಯರನ್ನೂ ಸೋಲಿಸಿದನು. 
ಇಸ್ರೇಲರನ್ನು ಕೊಳ್ಳೆ ಹೊಡೆಯಬೇಕೆಂದಿದ್ದ ಶತ್ರು 
ಗಳಿಂದ ಸೌಲನು ಇಸ್ರೇಲರನ್ನು ರಕ್ಷಿಸಿದನು. 

ಅಸೌಲನ ಗಂಡುಮಕ್ಕಳು ಯಾರೆಂದರೆ: ಯೋನಾ 
ತಾನ್‌, ಇಷ್ಟಿ ಮತ್ತು ಮಲ್ಕೀಷೂವ. ಸೌಲನ ಹಿರಿಯ 
ಮಗಳ ಹೆಸರು ಮೇರಬ್‌. ಸೌಲನ ಕಿರಿಯ ಮಗಳ 
ಹೆಸರು ಮೀಕಲ್‌. ಸೌಲನ ಹೆಂಡತಿಯ ಹೆಸರು 
ಅಹೀನೋವಮ್‌. ಅಹೀನೋವಮಳ ತಂದೆ ಅಹೀ 
ಮಾಚ. 

ನೇರನ ಮಗನಾದ ಅಬ್ನೇರನು ಸೌಲನ ಸೈನ್ಯದ 
ಸೇನಾಪತಿ. ನೇರನು ಸೌಲನ ಚಿಕ್ಕಪ್ಪ. 5!ಸೌಲನ ತಂದೆ 
ಯಾದ ಕೀಷನೂ ಅಬ್ನೇರನ ತಂದೆಯಾದ ನೇರನೂ 
ಅಬೀಯೇಲನ ಮಕ್ಕಳು. 

5ಸೌಲನು ತನ್ನ ಜೀವಮಾನವೆಲ್ಲ ಶೌರ್ಯದಿಂದ 
ಫಿಲಿಷ್ಟಿಯರ ವಿರುದ್ಧ ತೀವ್ರವಾಗಿ ಹೋರಾಡಿದನು. 
ಸೌಲನು ವೀರನನ್ನಾಗಲೀ ಧೈರ್ಯಶಾಲಿಯನ್ನಾಗಲೀ 
ಯಾವಾಗಲಾದರೂ ನೋಡಿದರೆ, ಅಂತಹವರನ್ನು 
ಸೈನ್ಯಕ್ಕೆ ತೆಗೆದುಕೊಂಡು, ಅವರನ್ನು ರಾಜನ ಅಂಗರಕ್ಬ್ಟಕ 


ಪಡೆಗೆ ಸೇರಿಸಿಕೊಳ್ಳುತ್ತಿದ್ದನು. 
ಒಂದು ದಿನ ಸಮುವೇಲನು ಸಳಲನಿಗೆ, 
1೨ "ಯೆಹೋವನು ಇಸ್ರೇಲರ ಮೇಲೆ ನಿನ್ನನ್ನು 
ರಾಜನನ್ನಾಗಿ ನೇಮಿಸಲು ನನ್ನನ್ನು ಕಳುಹಿಸಿದನು. ಈಗ 
ಯೆಹೋವನ ಸಂದೇಶವನ್ನು ಕೇಳು. 2 ಸರ್ವಶಕ್ತನಾದ 
ಯೆಹೋವನು ಇಂತೆನ್ನುತ್ತಾನೆ: 'ಜಸ್ರೇಲರು ಈಜಿಪ್ಟಿ 
ನಿಂದ ಹೊರಬಂದಾಗ ಅಮಾಲೇಕ್ಯರು ಅವರನ್ನು 
ಕಾನಾನಿಗೆ ಹೋಗದಂತೆ ತಡೆಯಲು ಪ್ರಯತ್ನಿಸಿದರು. 
ಅಮಾಲೇಕ್ಯರು ಮಾಡಿದ್ದನ್ನು ನಾನು ನೋಡಿದೆ. 3ಈಗ, 
ನೀನು ಹೋಗಿ ಅಮಾಲೇಕ್ಯರ ವಿರುದ್ಧ ಹೋರಾಡು. 
ನೀನು ಅಮಾಲೇಕ್ಯರನ್ನೂ ಮತ್ತು ಅವರಿಗೆ ಸೇರಿದ 
ಎಲ್ಲವನ್ನೂ ನಾಶಗೊಳಿಸಬೇಕು. ಯಾರನ್ನೂ ಜೀವ 
ದಿಂದ ಉಳಿಸಬೇಡ, ನೀನು ಎಲ್ಲ ಗಂಡಸರನ್ನು ಮತ್ತು 
ಹೆಂಗಸರನ್ನು ಕೊಲ್ಲಬೇಕು. ನೀನು ಎಲ್ಲ ಮಕ್ಕಳನ್ನೂ 
ಎಳೆಕೂಸುಗಳನ್ನೂ ಕೊಲ್ಲಬೇಕು. ನೀನು ಅವರಿಗೆ 
ಸೇರಿದ ಎಲ್ಲ ಹಸುಗಳನ್ನೂ ಕುರಿಗಳನ್ನೂ ಒಂಟೆಗಳನ್ನೂ 
ಕತ್ತೆಗಳನ್ನೂ ಕೊಂದುಹಾಕಬೇಕು'' ಎಂದು ಹೇಳಿದನು. 
“ಸೌಲನು ತೆಲಾಯೀಮಿನಲ್ಲಿ ಸೈನ್ಯವನ್ನೆಲ್ಲ ಒಟ್ಟು 
ಗೂಡಿಸಿದನು. ಅಲ್ಲಿ ಎರಡು ಲಕ್ಷ ಮಂದಿ ಭೂಸೈನಿಕ 
ರಿದ್ದರು ಮತ್ತು ಇತರ ಹತ್ತು ಸಾವಿರ ಮಂದಿ ಜನರಿದ್ದರು. 
ಯೆಹೂದ್ಯರೂ ಅವರೊಂದಿಗೆ ಸೇರಿಕೊಂಡಿದ್ದರು. 








ಸೌಲನಿಂದ ಅಮಾಲೇಕ್ಯರ ನಾಶನ 


381 


5ಸೌಲನು ಅಮಾಲೇಕ್ಯರ ನಗರಕ್ಕೆ ಹೋಗಿ ಅಲ್ಲಿನ 
ಕಣಿವೆಯಲ್ಲಿ ಹೊಂಚುಹಾಕುತ್ತಿದ್ದನು. "ಸೌಲನು 
ಕೇನ್ಯದ ಜನರಿಗೆ, ""ಅಮಾಲೇಕ್ಯರನ್ನು ತ್ಯಜಿಸಿ ಹೊರಗೆ 
ಹೋಗಿ. ಆಗ ನಿಮ್ಮನ್ನು ಅಮಾಲೇಕ್ಯರೊಂದಿಗೆ ನಾಶ 
ಗೊಳಿಸುವುದಿಲ್ಲ. ಇಸ್ರೇಲರು ಈಜಿಪ್ಪಿನಿಂದ ಹೊರ 
ಬಂದಾಗ ನೀವು ಅವರಿಗೆ ಅನುಕಂಪ ತೋರಿದ್ದೀರಿ'' 
ಎಂದು ಹೇಳಿದನು. ಆದ್ದರಿಂದ ಕೇನ್ಯರು ಅಮಾಲೇಕ್ಯ 
ರನ್ನು ಬಿಟ್ಟುಹೋದರು. 

ಸೌಲನು ಅಮಾಲೇಕ್ಯರನ್ನು ಸೋಲಿಸಿದನು. ಅವನು 
ಹವೀಲಾದಿಂದ ಈಜಿಪ್ಟಿನ ಗಡಿಯಲ್ಲಿರುವ ಶೂರಿನ 
ವರೆಗೂ ಅವರೊಡನೆ ಹೋರಾಡಿದನು. ಸೌಲನು 
ಅಮಾಲೇಕ್ಯರ ರಾಜನಾದ ಅಗಾಗನನ್ನು ಜೀವಸಹಿ 
ಉಳಿಸಿದನು. ಆದರೆ ಉಳಿದ ಅಮಾಲೇಕ್ಯರನ್ನೆಲ್ಲ 
ಕೊಂದುಹಾಕಿದನು. ಹೀಗೆ ಸೌಲನು ಮತ್ತು ಇಸ್ರೇಲ್‌ 
ಸೈನಿಕರು ಅಗಾಗನಿಗೆ ಜೀವದಾನ ಮಾಡಿದರು. ಅವರು 
ಉತ್ತಮ ಕುರಿಗಳನ್ನೂ ದನಗಳನ್ನೂ ಆಡಿನ ಮರಿಗಳನ್ನೂ 
ಉಳಿಸಿದರು. ಅವರು ಉಪಯುಕ್ತವಾದುದನ್ನು ಉಳಿಸಿ, 
ಅನುಪಯುಕ್ತವಾದುದನ್ನು ನಾಶಗೊಳಿಸಿದರು. 


ಸಮುವೇಲನು ಸೌಲನಿಗೆ ಅವನ 
ಪಾಪದ ಬಗ್ಗೆ ತಿಳಿಸುವನು 

ಸಮುವೇಲನಿಗೆ ಯೆಹೋವನ ಸಂದೇಶ ಬಂದಿತು. 
11 ಯೆಹೋವನು ಸಮುವೇಲನಿಗೆ, ""ಸೌಲನು ನನ್ನ 
ಮಾರ್ಗವನ್ನು ತ್ಯಜಿಸಿದನು. ನಾನು ಸೌಲನನ್ನು ರಾಜ 
ನನ್ನಾಗಿ ಮಾಡಿದ್ದಕ್ಕಾಗಿ ಪಶ್ಚಾತ್ತಾಪಪಡುತ್ತೇನೆ. ನಾನು 
ಆಜ್ಞಾಪಿಸಿದ ಕಾರ್ಯಗಳನ್ನು ಅವನು ಮಾಡುತ್ತಿಲ್ಲ'' 
ಎಂದು ಹೇಳಿದನು. ಸಮುವೇಲನು ತಳಮಳಗೊಂಡನು. 
ಅವನು ರಾತ್ರಿಯೆಲ್ಲ ಆಳುತ್ತಾ ಯೆಹೋವನಲ್ಲಿ ಮೊರೆ 
ಯಿಟ್ಟನು. 

12ಸಮುವೇಲನು ಮಾರನೆಯ ದಿನ ಬೆಳಿಗ್ಗೆ ಮೇಲೆದ್ದು 
ಸೌಲನನ್ನು ಭೇಟಿಮಾಡಲು ಹೋದನು. ಆದರೆ ಜನ 
ರೆಲ್ಲ ಸಮುವೇಲನಿಗೆ, "ಸೌಲನು ತನ್ನ ಗೌರವಾರ್ಥವಾಗಿ 
ಜ್ಞಾಪಕಸ್ತಂಭವನ್ನು ನಿರ್ಮಿಸಲು ಕರ್ಮೆಲ್‌ ಎಂಬ 
ಪಟ್ಟಣಕ್ಕೆ ಹೋದನು. ನಂತರ ಸೌಲನು ಕೆಲವು ಪ್ರದೇಶ 
ಗಳನ್ನು ಸುತ್ತಿಕೊಂಡು ಗಿಲ್ಲಾಲಿಗೆ ಹೋದನು'' ಎಂದು 
ಹೇಳಿದರು. 

ಸಮುವೇಲನು ಸೌಲನಿದ್ದ ಸ್ಥಳಕ್ಕೆ ಹೋದನು. 
ಸೌಲನು ಅಮಾಲೇಕ್ಯರಿಂದ ವಶಪಡಿಸಿಕೊಂಡ ಪಶು 
ಗಳನ್ನು ಪ್ರಥಮ ಸರ್ವಾಂಗಹೋಮವಾಗಿ ಯೆಹೋವ 
ನಿಗೆ ಅರ್ಪಿಸುತ್ತಿದ್ದನು. ಸೌಲನು ಸಮುವೇಲನ ಹತ್ತಿರಕ್ಕೆ 
ಹೋಗಿ, ""ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ; 
ನಾನು ಯೆಹೋವನ ಆಜ್ಞೆಗಳನ್ನು ಪಾಲಿಸಿದ್ದೇನೆ'' ಎಂದು 
ಹೇಳಿದನು. 








1 ಸಮುವೇಲನು 15:5-23 


“ಅದಕ್ಕೆ ಸಮುವೇಲನು, ""ಹಾಗಿದ್ದರೆ ನಾನು ಕೇಳು 
ತ್ತಿರುವ ಶಬ್ದವೇನು? ದನಕುರಿಗಳ ಶಬ್ದವು ಕೇಳುತ್ತಿದೆ 
ಯಲ್ಲಾ!” ಎಂದನು. 

15ಸೌಲನು, “ಸೈನಿಕರು ಅಮಾಲೇಕ್ಯರಿಂದ ವಶಪಡಿಸಿ 
ಕೊಂಡ ಪಶುಗಳಲ್ಲಿ ಉತ್ತಮವಾದುದ್ದನ್ನು ನಿನ್ನ ದೇವ 
ರಾದ ಯೆಹೋವನಿಗೆ ಅರ್ಪಿಸುವುದಕ್ಕಾಗಿ ತೆಗೆದು 
ಕೊಂಡು ಬಂದಿದ್ದಾರೆ. ಆದರೆ ನಾವು ಉಳಿದೆಲ್ಲವನ್ನು 
ನಾಶಪಡಿಸಿದೆವು'' ಎಂದು ಉತ್ತರಿಸಿದನು. 

ಸಮುವೇಲನು ಸೌಲನಿಗೆ, "ಯೆಹೋವನು ಕಳೆದ 
ರಾತ್ರಿ ನನಗೆ ಹೇಳಿದ್ದನ್ನು ನಿನಗೆ ತಿಳಿಸುತ್ತೇನೆ'' ಎಂದನು. 

ಸೌಲನು. ""ಸರಿ, ತಿಳಿಸು'' ಎಂದು ಉತ್ತರಿಸಿದನು. 

ಸಮುವೇಲನು, ""ನೀನು ಮೊದಲು ನಿನ್ನನ್ನು ಅಲ್ಪ 
ನೆಂದು ತಿಳಿದಿದ್ದೆ ಯೆಹೋವನು ನಿನ್ನನ್ನು ಇಸ್ರೇಲರಿಗೆ 
ರಾಜನನ್ನಾಗಿ ಆರಿಸಿಕೊಂಡದ್ದರಿಂದ ಇಸ್ರೊಲ್‌ ಕುಲ 
ಗಳಿಗೆ ನಾಯಕನಾದೆ. ಯೆಹೋವನು ನಿನಗೆ, "ಹೋಗು 
ದುಷ್ಟರಾದ ಅಮಾಲೇಕ್ಯರೆಲ್ಲರನ್ನೂ ನಾಶಗೊಳಿಸು. ಅವ 
ರನ್ನು ಸಂಪೂರ್ಣವಾಗಿ ನಾಶಗೊಳಿಸು' ಎಂದು 
ಆಜ್ಞಾಪಿಸಿದರು. ಆದರೆ ನೀನು ಯೆಹೋವನ ಮಾತು 
ಗಳಿಗೆ ಕಿವಿಗೊಡಲಿಲ್ಲ. ನೀನು ಅವುಗಳನ್ನು ನಿನ್ನ ಬಳಿಯ 
ಲ್ಲಿಟ್ಟು ಕೊಳ್ಳಲು ಬಯಸಿದೆ. ಹೀಗೆ ಯೆಹೋವನು ಕೆಟ್ಟ 
ದೆಂದು ಹೇಳಿದ್ದನ್ನೇ ನೀನು ಮಾಡಿದೆ!'' ಎಂದು 
ಹೇಳಿದನು. ಸೌಲನು, ""ಆದರೆ ನಾನು ಯೆಹೋವನಿಗೆ 
ವಿಧೇಯನಾದೆ. ಯೆಹೋವನು ಕಳುಹಿಸಿದಲ್ಲಿಗೆ ನಾನು 
ಹೋದೆ. ನಾನು ಅಮಾಲೇಕ್ಯರೆಲ್ಲರನ್ನು ನಾಶಗೊಳಿಸಿದೆ. 
ಆದರೆ ಒಬ್ಬನನ್ನೇ ನಾನು ತಂದೆನು. ಅವನೇ ರಾಜನಾದ 
ಅಗಾಗ. ನಿನ್ನ ದೇವರಾದ ಯೆಹೋವನಿಗೆ ಗಿಲ್ಲಾಲಿನಲ್ಲಿ 
ಯಜ್ಞ ಅರ್ಪಿಸುವುದಕ್ಕಾಗಿ ಸೈನಿಕರು ಉತ್ತಮವಾದ ದನ 
ಕುರಿಗಳನ್ನು ವಶಪಡಿಸಿಕೊಂಡು ಬಂದರು'' ಎಂದು 
ಉತ್ತರಿಸಿದನು. 

2ಆದರೆ ಸಮುವೇಲನು, ""ಯೆಹೋವನಿಗೆ 
ಯಾವುದು ಹೆಚ್ಚು ಮೆಚ್ಚಿಗೆಯಾಗಿದೆ? ಸರ್ವಾಂಗ 
ಹೋಮಗಳೇ? ಯಜ್ಞಗಳೇ? ಇಲ್ಲವೆ ಯೆಹೋವನ 
ಆಜ್ಞೆಗಳಿಗೆ ವಿಧೇಯರಾಗುವುದೇ? ದೇವರಿಗೆ ಯಜ್ಞ 
ವನ್ನು ಸಮರ್ಪಿಸುವುದಕ್ಕಿಂತ ಆತನ ಅಜ್ಜಿಗಳಿಗೆ ವಿಧೇಯ 
ರಾಗಿರುವುದೇ ಉತ್ತಮ. ಟಗರುಗಳ ಕೊಬ್ಬನ್ನು 
ಅರ್ಪಿಸುವುದಕ್ಕಿಂತ ಆತನ ಮಾತುಗಳನ್ನು ಆಲಿಸುವುದು 
ಉತ್ತಮ. 3ಅವಿಧೇಯತೆಯು ಮಾಟಮಂತ್ರಗಳಷ್ಟೇ 
ಪಾಪಪೂರಿತವಾದುದು. ಮೊಂಹುತನದಿಂದ ತನ್ನ ಇಷ್ಟ 
ದಂತೆ ಮಾಡುವುದು ವಿಗ್ರಹಾರಾಧನೆಯಷ್ಟೇ ಪಾಪ 
ಪೂರಿತವಾದುದು. ನೀನು ಯೆಹೋವನ ಆಜ್ಞೆಗಳಿಗೆ 
ವಿಧೇಯನಾಗಲಿಲ್ಲ.. ಈ ಕಾರಣದಿಂದ ಈಗ 
ಯೆಹೋವನು ನಿನ್ನನ್ನು ರಾಜನನ್ನಾಗಿ ಸ್ವೀಕರಿಸಿಕೊಳ್ಳು 
ಪುದಿಲ್ಲ'' ಎಂದು ಸೌಲನಿಗೆ ಉತ್ತರಿಸಿದನು. 


1 ಸಮುವೇಲನು 15:24-16:6 


2೫ಆಗ ಸೌಲನು ಸಮುವೇಲನಿಗೆ, ""ನಾನು 
ಪಾಪಮಾಡಿದ್ದೇನೆ. ನಾನು ಯೆಹೋವನ ಆಜ್ಞೆಗಳಿಗೆ 
ವಿಧೇಯನಾಗಲಿಲ್ಲ; ನೀನು ಹೇಳಿದ್ದನ್ನು ನಾನು ಮಾಡ 
ಲಿಲ್ಲ. ನಾನು ಜನರಿಗೆ ಹೆದರಿ ಅವರು ಹೇಳಿದಂತೆ 
ಮಾಡಿದೆ. ನ ಈಗ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ, ನನ್ನ 
ಪಾಪವನ್ನು ಕ್ಚಮಿಸು. ನನ್ನೊಂದಿಗೆ ಹಿಂದಿರುಗಿ ಬಾ, ಆಗ 
ನಾನು ಯೆಹೋವನನ್ನು ಆರಾಧಿಸಲು ಸಾಧ್ಯ 
ವಾಗುವುದು'' ಎಂದು ಹೇಳಿದನು. 

26ಆದರೆ ಸಮುವೇಲನು ಸೌಲನಿಗೆ, ""ನಾನು 
ಹಿಂದಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ. ನೀನು 
ಯೆಹೋವನ ಆಜ್ಞೆಯನ್ನು ನಿರಾಕರಿಸಿರುವೆ. ಈಗ 
ಯೆಹೋವನೂ ನಿನ್ನನ್ನು ಇಸ್ರೇಲಿನ ರಾಜತ್ವದಿಂದ 
ನಿರಾಕರಿಸುತ್ತಾನೆ'' ಎಂದು ಹೇಳಿದನು. 

27ಸಮುವೇಲನು ಹೋಗಲು ತಿರುಗಿದಾಗ ಸೌಲನು 
ಸಮುವೇಲನ ಮೇಲಂಗಿಯ ಅಂಚನ್ನು ಹಿಡಿದು 
ಎಳೆದನು. ಮೇಲಂಗಿಯು ಹರಿದು ಹೋಯಿತು. 
ಸಮುವೇಲನು ಸೌಲನಿಗೆ, ""ನೀನು ನನ್ನ ಮೇಲಂಗಿ 
ಯನ್ನು ಹರಿದುಹಾಕಿದೆ. ಇದೇ ರೀತಿ ಯೆಹೋವನು ಈ 
ದಿನ ನಿನ್ನಿಂದ ಇಸ್ರೇಲ್‌ ರಾಜ್ಯವನ್ನು ಹರಿದುಹಾಕಿದನು. 
ನಿನ್ನ ಸ್ನೇಹಿತರಲ್ಲಿ ಒಬ್ಬನಿಗೆ ಯೆಹೋವನು ರಾಜ್ಯಾಧಿ 
ಕಾರವನ್ನು ಕೊಟ್ಟಿದ್ದಾನೆ. ಅವನು ನಿನಗಿಂತ ಉತ್ತಮ 
ವ್ಯಕ್ತಿ. ಯೆಹೋವನು ಇಸ್ರೇಲಿನ ದೇವರಾಗಿದ್ದಾನೆ. 
ಯೆಹೋವನು ಸರ್ವಕಾಲದಲ್ಲೂ ಇರುವನು. 


382 


ರಿಂದ ಈಗ ನಿನ್ನ ತಾಯಿಗೆ ಮಕ್ಕಳಿಲ್ಲದಂತಾಯಿತು'' 
ಎಂದು ಹೇಳಿ ಅಗಾಗನನ್ನು ಗಿಲ್ಲಾಲಿನ ಯೆಹೋವನ 
ಸನ್ನಿಧಿಯಲ್ಲಿಯೇ ಕಡಿದುಹಾಕಿದನು. 

ನಂತರ ಸಮುವೇಲನು ಅಲ್ಲಿಂದ ಹೊರಟು ರಾಮಕ್ಕೆ 
ಹೋದನು. ಸೌಲನು ಗಿಬೆಯದ ತನ್ನ ಮನೆಗೆ 
ಹೋದನು. 3`ಅನಂತರ ಸಮುವೇಲನು ತನ್ನ ಜೀವಿತದ 
ಅವಧಿಯಲ್ಲಿ ಸೌಲನನ್ನು ನೋಡಲಿಲ್ಲ. ಸಮುವೇಲನು 
ಸೌಲನಿಗಾಗಿ ಬಹಳ ದುಃಖಪಟ್ಟನು. ಸೌಲನನ್ನು 
ಇಸ್ರೇಲರ ರಾಜನನ್ನಾಗಿ ಮಾಡಿದ್ದಕ್ಕೆ ಯೆಹೋವನು 
ಬಹಳ ಸಂತಾಪಪಟ್ಟನು. 


ಸಮುವೇಲನು ಬೇತ್ಲೆಹೇಮಿಗೆ ಹೋಗುವನು 
ಯೆಹೋವನು ಸಮುವೇಲನಿಗೆ, ""ನೀನು 
1 ಲಿ ಸೌಲನಿಗಾಗಿ ಎಷ್ಟುಕಾಲ ಶೋಕಿಸುವೆ? ನಾನು 
ಸೌಲನನ್ನು ಇಸ್ರಲರ ರಾಜತ್ವದಿಂದ ತಿರಸ್ಕರಿಸಿರುತ್ತೇನೆ. 
ನೀನು ಕೊಂಬಿನಲ್ಲಿ ಎಣ್ಣೆಯನ್ನು ತುಂಬಿಕೊಂಡು ಬಾ. 
ನಾನು ನಿನ್ನನ್ನು ಇಷಯನೆಂಬ ಮನುಷ್ಯನ ಬಳಿಗೆ 
ಕಳುಹಿಸುತ್ತೇನೆ. ಇಷಯನು ಬೇತ್ಲೆಹೇಮಿನಲ್ಲಿ ವಾಸಿಸು 
ತ್ತಿದನು. ನಾನು ಅವನ ಮಕ್ಕಳಲ್ಲಿ ಒಬ್ಬನನ್ನು ಹೊಸ 
ರಾಜನನ್ನಾಗಿ ಆರಿಸಿದ್ದೇನೆ'' ಎಂದು ಹೇಳಿದನು. 
2ಆದರೆ ಸಮುವೇಲನು, ""ನಾನು ಹೊರಟರೆ ಸೌಲನಿಗೆ 
ಈ ಸುದ್ದಿಯು ತಿಳಿಯುತ್ತದೆ. ಆಗ ಅವನು ನನ್ನನ್ನು 
ಕೊಲ್ಲಲು ಪ್ರಯತ್ನಿಸುತ್ತಾನೆ'' ಎಂದನು. 





ಯೆಹೋವನು ಸುಳ್ಳಾಡುವುದಿಲ್ಲ. ಹಾಗೂ ಮನಸ್ಸನ್ನು 
ಬದಲಾಯಿಸುವುದಿಲ್ಲ. ಯೆಹೋವನು ಮನುಷ್ಯನಂತೆ 
ಪದೇಪದೇ ಮನಸ್ಸನ್ನು ಬದಲಾಯಿಸುವವನಲ್ಲ'' ಎಂದು 
ಹೇಳಿದನು. 

ಸೌಲನು, ""ನಾನು ಪಾಪಮಾಡಿದ್ದೇನೆಂಬುದು ಸರಿ. 
ಆದರೆ ದಯವಿಟ್ಟು ನನ್ನ ಜೊತೆಯಲ್ಲಿ ಹಿಂದಿರುಗಿ ಬಾ. 
ಇಸ್ರೇಲಿನ ಜನರೆದುರು ಮತ್ತು ನಾಯಕರೆದುರು ಸ್ವಲ್ಪ 
ಗೌರವವನ್ನು ತೋರಿಸು. ನನ್ನ ಜೊತೆಯಲ್ಲಿ ನೀನು 
ಹಿಂದಿರುಗಿ ಬಂದರೆ, ನಾನು ನಿನ್ನ ದೇವರಾದ ಯೆಹೋವ 
ನನ್ನು ಆರಾಧಿಸಬಹುದು'' ಎಂದು ಕೇಳಿಕೊಂಡನು. 
3!ಸಮುವೇಲನು ಸೌಲನ ಜೊತೆಯಲ್ಲಿ ಹೋದನು. 
ಸೌಲನು ಯೆಹೋವನನ್ನು ಆರಾಧಿಸಿದನು. 

32ಸಮುವೇಲನು, ""ಅಮಾಲೇಕ್ಯರ ರಾಜನಾದ 
ಅಗಾಗನನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ'' ಎಂದು 
ಹೇಳಿದನು. ಅಗಾಗನು ಸಮುವೇಲನ ಹತ್ತಿರಕ್ಕೆ ಬಂದನು. 
ಅಗಾಗನನ್ನು ಸರಪಣಿಗಳಿಂದ ಬಂಧಿಸಲಾಗಿತ್ತು ಅಗಾ 
ಗನು, ""ಅವನು ನನ್ನನ್ನು ನಿಜವಾಗಿಯೂ ಕೊಲ್ಲುವು 
ದಿಲ್ಲ'' ಎಂದು ಆಲೋಚಿಸಿದನು. 

33ಆದರೆ ಸಮುವೇಲನು ಅಗಾಗನಿಗೆ, ""ನಿನ್ನ ಕತ್ತಿಯು 
ಅನೇಕ ತಾಯಂದಿರಿಗೆ ಮಕ್ಕಳಿಲ್ಲದಂತೆ ಮಾಡಿದೆ. ಆದುದ 


ಯೆಹೋವನು, "'ಬೇತ್ಲೆಹೇಮಿಗೆ ಹೋಗು. 
ನಿನ್ನೊಡನೆ ಒಂದು ಎಳೆಕರುವನ್ನು ತೆಗೆದುಕೊಂಡು 
ಹೋಗು. "ನಾನು ಯೆಹೋವನಿಗೆ ಯಜ್ಞವನ್ನರ್ಪಿಸಲು 
ಬಂದಿದ್ದೇನೆ' ಎಂದು ಹೇಳು. *ಯಜ್ಞಕಾರ್ಯಕ್ಕೆ ಇಷಯ 
ನನ್ನು ಆಹ್ವಾನಿಸು. ಆಗ ನೀನು ಮಾಡಬೇಕಾದುದನ್ನು 
ತೋರಿಸುತ್ತೇನೆ. ನಾನು ತೋರಿಸಿದ ಮನುಷ್ಯನಿಗೆ ನೀನು 
ಅಬಿಷೇಕವನ್ನು ಮಾಡಬೇಕು'' ಎಂದು ಹೇಳಿದನು. 

ಸಮುವೇಲನು ತನಗೆ ಯೆಹೋವನು ಹೇಳಿದಂತೆ 
ಮಾಡಿದನು. ಸಮುವೇಲನು ಬೇತ್ಲೆಹೇಮಿಗೆ ಹೋದನು. 
ಬೇತ್ಲೆಹೇಮಿನ ಹಿರಿಯರು ಭಯದಿಂದ ನಡುಗಿದರು. 
ಅವರು ಸಮುವೇಲನನ್ನು ಕಂಡು, “ನಿನ್ನ ಆಗಮನವು 
ಸಮಾಧಾನಕರವೇ?'' ಎಂದು ಕೇಳಿದರು. 

5ಸಮುವೇಲನು, ""ಹೌದು, ಸಮಾಧಾನಕರವಾಗಿದೆ. 
ನಾನು ಯೆಹೋವನಿಗೆ ಯಜ್ಞವನ್ನು ಅರ್ಪಿಸಲು ಬಂದಿ 
ದ್ದೇನೆ. ನೀವೆಲ್ಲ ಸಿದ್ದರಾಗಿ ಯಜ್ಞಕಾರ್ಯಕ್ಕಾಗಿ 
ನನ್ನೊಂದಿಗೆ ಬನ್ನಿ'' ಎಂದು ಹೇಳಿದನು. ಸಮುವೇಲನು 
ಇಷಯನನ್ನು ಮತ್ತು ಅವನ ಮಕ್ಕಳನ್ನು ಸಿದ್ಧಗೊಳಿಸಿ 
ದನು. ನಂತರ ಸಮುವೇಲನು ಅವರನ್ನು ಯಜ್ಞದಲ್ಲಿ 
ಭಾಗಿಗಳಾಗಲು ಆಹ್ವಾನಿಸಿದನು.'' "ಇಷಯನು ಮತ್ತು 
ಅವನ ಮಕ್ಕಳು ಬಂದಾಗ, ಸಮುವೇಲನು 


383 


ಎಲೀಯಾಬನನ್ನು ನೋಡಿದನು. ಸಮುವೇಲನು 
ತನ್ನಲ್ಲೇ ಯೋಚಿಸುತ್ತಾ "ಯೆಹೋವನು ಆಯ್ಕೆ 
ಮಾಡಿರುವವನು ನಿಜವಾಗಿಯೂ ಅವನೇ ಇರಬೇಕು” 
ಎಂದುಕೊಂಡನು. 

7ಆದರೆ ಯೆಹೋವನು ಸಮುವೇಲನಿಗೆ ""ಎಲೀಯಾ 
ಬನು ಎತ್ತರವನ್ನಾಗಲೀ ರೂಪವನ್ನಾಗಲೀ ಪರಿಗಣಿಸ 
ಬೇಡ. ಯಾಕಂದರೆ ನಾನು ಅವನನ್ನು ತಿರಸ್ಕರಿಸಿದ್ದೇನೆ. 
ಮನುಷ್ಯರಾದರೊ ಹೊರತೋರಿಕೆಯನ್ನು ಪರಿಗಣಿಸು 
ತ್ತಾರೆ; ಯೆಹೋವನಾದರೊ ಹೊರ ತೋರಿಕೆಯನ್ನು 
ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ'' 
ಎಂದು ಹೇಳಿದನು. 

ನಂತರ ಇಷಯನು ಎರಡನೆಯ ಮಗನಾದ 
ಅಬೀನಾದಾಬನನ್ನು ಕರೆದನು. ಅಬೀನಾದಾಬನು 
ಸಮುವೇಲನ ಹತ್ತಿರಕ್ಕೆ ಬಂದನು. ಸಮುವೇಲನು, 
"ಯೆಹೋವನು ಆರಿಸಿಕೊಂಡಿರುವ ವ್ಯಕ್ತಿ ಇವನಲ್ಲ'' 
ಎಂದು ಹೇಳಿದನು. 

ಅನಂತರ ಇಷಯನು ಶಮ್ಮನನ್ನು ಸಮುವೇಲನ 
ಬಳಿಗೆ ಕಳುಹಿಸಿದನು. ಆದರೆ ಸಮುವೇಲನು, 
"ಯೆಹೋವನು ಇವನನ್ನೂ ಆರಿಸಲಿಲ್ಲ'' ಎಂದನು. 

'ಿಇಷಯನು ತನ್ನ ಏಳು ಜನ ಮಕ್ಕಳನ್ನು ಸಮುವೇಲ 
ನಿಗೆ ತೋರಿಸಿದನು. ಆದರೆ ಸಮುವೇಲನು, 
"ಯೆಹೋವನು ಇವರಲ್ಲಿ ಯಾರೊಬ್ಬನನ್ನೂ ಆರಿಸಿ 
ಕೊಳ್ಳಲಿಲ್ಲ'' ಎಂದನು. 

!!ನಂತರ ಸಮುವೇಲನು ಇಷಯನನ್ನು, ""ನಿನಗೆ 
ಇರುವ ಮಕ್ಕಳು ಇಷ್ಟೆಯೋ?''ಎಂದು ಕೇಳಿದನು. 

ಇಷಯನು, "ಇಲ್ಲ. ನನಗೆ ಇನ್ನೊಬ್ಬ ಕಿರಿಯ ಮಗ 
ನಿದ್ದಾನೆ. ಅವನು ಕುರಿಕಾಯಲು ಹೋಗಿದ್ದಾನೆ” ಎಂದು 
ಹೇಳಿದನು. 

ಸಮುವೇಲನು, "ಅವನನ್ನು ಕರೆಕಳುಹಿಸು. ಅವನನ್ನು 
ಇಲ್ಲಿಗೆ ಬರ ಹೇಳು. ಅವನು ಬರುವತನಕ ನಾವು ಊಟಕ್ಕೆ 
ಕುಳಿತುಕೊಳ್ಳುವುದು ಬೇಡ'' ಎಂದು ಹೇಳಿದನು. 

'೭ಇಷಯನು ಕಿರಿಯ ಮಗನನ್ನು ಕರೆತರಲು ಒಬ್ಬ 
ನನ್ನು ಕಳುಹಿಸಿದನು. ಇವನಾದರೊ ಕೆಂಬಣ್ಣದವನೂ 
ಸುಂದರನೇತ್ರನೂ ನೋಟಕ್ಕೆ ರಮಣೀಯನೂ ಆಗಿ 
ದ್ದನು. ಯೆಹೋವನು ಸಮುವೇಲನಿಗೆ, ""ಮೇಲೆದ್ದು 
ನಿಲ್ಲು, ಅವನನ್ನು ಅಭಿಷೇಕಿಸು. ಇವನನ್ನೇ ನಾನು 
ಆರಿಸಿದ್ದು ಎಂದು ಹೇಳಿದನು. 

ಸಮುವೇಲನು ಎಣ್ಣೆಯಿದ್ದ ಕೊಂಬನ್ನು ತೆಗದು 


1 ಸಮುವೇಲನು 16:7-23 


ದುರಾತ್ಮವು ಸೌಲನನ್ನು ಪೀಡಿಸುವುದು 

ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು 
ಹೋಯಿತು. ನಂತರ ಯೆಹೋವನು ದುರಾತ್ಮ 
ವೊಂದನ್ನು ಸೌಲನ ಬಳಿಗೆ ಕಳುಹಿಸಿದನು. ಅದು ಅವನಿಗೆ 
ಬಹಳ ತೊಂದರೆ ಮಾಡಿತು. "ಸೌಲನ ಸೇವಕರು 
ಅವನಿಗೆ, "ಯೆಹೋವನು ಕಳುಹಿಸಿರುವ ದುರಾತ್ಮವು 
ನಿನ್ನನ್ನು ಪೀಡಿಸುತ್ತಿದೆ. 16ನಮಗೆ ಆಜ್ಞಾಪಿಸುವುದಾದರೆ, 
ಕಿನ್ನರಿ ಬಾರಿಸುವವನನ್ನು ಹುಡುಕಿ ಕರೆದುಕೊಂಡು 
ಬರುತ್ತೇವೆ. ಯೆಹೋವನಿಂದ ಬಂದ ದುರಾತ್ಮವು ನಿನ್ನ 
ಮೈಮೇಲೆ ಬಂದಾಗ ಅವನು ಕಿನ್ನರಿ ಬಾರಿಸಿದರೆ, ದುರಾ 
ತ್ಮವು ನಿನ್ನನ್ನು ಬಿಟ್ಟುಹೋಗಿ ನಿನಗೆ ಉಪಶಮನ 
ವಾಗುತ್ತದೆ'' ಎಂದು ಹೇಳಿದರು. 

!'ಸೌಲನು ಅವನ ಸೇವಕರಿಗೆ, '"ಕಿನ್ನರಿ ಬಾರಿಸು 
ವವನನ್ನು ಹುಡುಕಿಕೊಂಡು ನನ್ನ ಬಳಿಗೆ ಕರೆತನ್ನಿ” ಎಂದು 
ಹೇಳಿದನು. 


ಅವನ ಸೇವಕರಲ್ಲಿ ಒಬ್ಬನು, ""ಇಷಯ ಎಂಬ 
ಹೆಸರಿನ ಒಬ್ಬ ಮನುಷ್ಯನು ಬೇತ್ಸೆಹೇಮಿನಲ್ಲಿ ವಾಸಿಸು 
ತ್ತಿದ್ದಾನೆ. ನಾನು ಇಷಯನ ಮಗನನ್ನು ನೋಡಿದ್ದೇನೆ. 
ಅವನು ಕಿನ್ನರಿ ಬಾರಿಸುತ್ತಾನೆ. ಅವನು ಧೈರ್ಯಶಾಲಿ 
ಮತ್ತು ಒಳ್ಳೆಯ ಹೋರಾಟಗಾರ; ಅವನು ಬುದ್ದಿವಂತ; 
ಅವನು ರೂಪವಂತ; ಅಲ್ಲದೆ ಯೆಹೋವನು ಅವ 
ನೊಂದಿಗಿದ್ದಾನೆ”' ಎಂದು ಹೇಳಿದನು. 

ಸೌಲನು ಸಂದೇಶಕರ ಮೂಲಕ ಇಷಯನಿಗೆ, 
""ನಿನಗೆ ದಾವೀದನೆಂಬ ಮಗನಿದ್ದಾನೆ. ಅವನು ನಿನ್ನ 
ಕುರಿಗಳನ್ನು ಕಾಯುತ್ತಾನೆ. ಅವನನ್ನು ನನ್ನ ಬಳಿಗೆ 
ಕಳುಹಿಸು'' ಎಂದು ತಿಳಿಸಿದನು. 

ಇಷಯನು ಕೆಲವು ರೊಟ್ಟಿಗಳನ್ನೂ ಒಂದು ಸೀಸೆ 
ದ್ರಾಕ್ಷಾರಸವನ್ನೂ ಮತ್ತು ಹೋತದ ಮರಿಯನ್ನೂ 
ಹೇಸರ ಕತ್ತೆಯ ಮೇಲೆ ಹೇರಿಸಿ ತನ್ನ ಮಗನಾದ 
ದಾವೀದನ ಮೂಲಕ ಸೌಲನಿಗೆ ಕೊಡುಗೆಗಳಾಗಿ 
ಕಳುಹಿಸಿದನು. 

2!ದಾವೀದನು ಸೌಲನ ಹತ್ತಿರಕ್ಕೆ ಹೋಗಿ, ಅವನ 
ಮುಂದೆ ನಿಂತನು. ಸೌಲನು ದಾವೀದನನ್ನು ಬಹಳ 
ಪ್ರೀತಿಸಿದನು. ದಾವೀದನು ಸೌಲನ ಆಯುಧಗಳನ್ನು 
ಹೊರುವ ಸಹಾಯಕನಾದನು. ಸೌಲನು ಇಷಯನಿಗೆ, 
""ದಾವೀದನು ಇಲ್ಲಿಯೇ ನನ್ನ ಸೇವೆಯಲ್ಲಿ ಇರಲಿ. ನಾನು 
ಅವನನ್ನು ಬಹಳ ಪ್ರೀತಿಸುತ್ತೇನೆ'' ಎಂದು ಸುದ್ದಿಯನ್ನು 











ಕೊಂಡು, ಅದರಲ್ಲಿದ್ದ ವಿಶೇಷವಾದ ಎಣ್ಣೆಯನ್ನು 
ಇಷಯನ ಕಿರಿಮಗನ ಮೇಲೆ, ಅವನ ಸೋದರರ 
ಎದುರಿನಲ್ಲೇ ಸುರಿದನು. ಆ ದಿನದಿಂದ ಯೆಹೋವನ 
ಆತ್ಮವು ಮಹಾಶಕ್ತಿಯೊಡನೆ ದಾವೀದನಲ್ಲಿ ನೆಲೆಸಿತು. 
ಸಮುವೇಲನು ರಾಮಕ್ಕೆ ಹಿಂದಿರುಗಿದನು. 


ಹೇಳಿ ಕಳುಹಿಸಿದನು. 

3 ಯೆಹೋವನು ಕಳುಹಿಸಿದ ದುರಾತ್ಮವು ಸೌಲನ 
ಮೈಮೇಲೆ ಬಂದಾಗಲೆಲ್ಲಾ ದಾವೀದನು ಕಿನ್ನರಿಯನ್ನು 
ಬಾರಿಸುತ್ತಿದ್ದನು. ಆಗ ದುರಾತ್ಮವು ಸೌಲನನ್ನು ಬಿಟ್ಟು 
ಹೋಗಿ ಅವನಿಗೆ ಉಪಶಮನವಾಗುತ್ತಿತ್ತು 


1 ಸಮುವೇಲನು 17:1-22 


ಗೊಲ್ಯಾತನು ಇಸ್ರೇಲರ ಮೇಲೆ ಸ್ಪರ್ಧಿಸಿದ್ದು 
1 ಫಿಲಿಷ್ಟಿಯರು ತಮ್ಮ ಸೈನ್ಯವನ್ನು ಯುದ್ಧಕ್ಕಾಗಿ 
ಒಟ್ಟುಗೂಡಿಸಿದರು. ಅವರು ಯೆಹೂದ 

ದೇಶದ ಸೋಕೋವಿನಲ್ಲಿ ಒಟ್ಟುಗೂಡಿದರು. ಅವರು 
ಸೋಕೋವಿಗೂ ಅಜೇಕಕ್ಕೂ ಮ ಧ್ಯದಲ್ಲಿರುವ 
ಎಫೆಸ್ಟಮ್ಮೀಮ್‌ ಎಂಬ ಹೆಸರಿನ ಪಟ್ಟಣದಲ್ಲಿ ಪಾಳೆಯ 
ಮಾಡಿಕೊಂಡರು. 

ಸೌಲನು ಮತ್ತು ಇಸ್ರೇಲಿನ ಸೈನಿಕರು ಒಟ್ಟಾಗಿ ಸೇರಿ 
ಏಲಾ ಕಣಿವೆಯಲ್ಲಿ ಪಾಳೆಯಮಾಡಿಕೊಂಡರು. ಸೌಲನ 
ಸೈನಿಕರು ಸಾಲಾಗಿನಿಂತು ಫಿಲಿಷ್ಟಿಯರ ಮೇಲೆ ಯುದ್ಧಕ್ಕೆ 
ಸಿದ್ಧರಾದರು. *ಫಿಲಿಷ್ಟಿಯರು ಒಂದು ಗುಡ್ಡದ ಮೇಲೂ 
ಇಸ್ರೇಲರು ಮತ್ತೊಂದು ಗುಡ್ಡದ ಮೇಲೂ ನಿಂತರು. 
ಕಣಿವೆಯು ಆ ಎರಡು ಗುಡ್ಡಗಳ ಮಧ್ಯೆ ಇದ್ದಿತು. 

*ಫಿಲಿಷ್ಟಿಯರಲ್ಲಿ ಗೊಲ್ಯಾತನೆಂಬ ಹೆಸರಿನ ವೀರ 
ಯೋಧನಿದ್ದನು. ಗೊಲ್ಯಾತನು ಗತ್‌ ಊರಿನವನು. 
ಗೊಲ್ಯಾತನು ಒಂಭತ್ತು ಅಡಿ ಎತ್ತರವಾಗಿದ್ದನು. ಗೊಲ್ಯಾ 
ತನು ಫಿಲಿಷ್ಟಿಯರ ಪಾಳೆಯದಿಂದ ಹೊರಬಂದನು. 
*ಅವನು ತಾಮ್ರದ ಶಿರಸ್ತ್ರಾಣವನ್ನು ಧರಿಸಿದ್ದನು. ಮೀನಿನ 
ಮೇಲಿರುವ ಚಿಪ್ಪುಗಳಂತಿದ್ದ ತಾಮ್ರದ ಕವಚವನ್ನು 
ಅವನು ತೊಟ್ಟಿದ್ದನು. ಅದು ನೂರಿಪ್ಪತೈದು ಪೌಂಡ್‌ 
ಗಳಷ್ಟು ಭಾರವಾಗಿತ್ತು. ಗೊಲ್ಯಾತನು ಕಾಲುಗಳಿಗೂ 
ತಾಮ್ರದ ಕವಚವನ್ನು ತೊಟ್ಟಿದ್ದನು. ಅವನು ಹೆಗಲಿನಲ್ಲಿ 
ತಾಮ್ರದ ಈಟಿಯನ್ನು ಕಟ್ಟಿಕೊಂಡಿದ್ದನು. ಗೊಲ್ಯಾತನ 
ಈಟಿಯ ಹಿಡಿಕೆಯು ನೇಕಾರನ ಕುಂಟೆಯ ಗಾತ್ರ 
ದಷ್ಟಿತ್ತು ಆ ಈಟಿಯ ಅಲಗಿನ ಭಾರವು ಹದಿನೈದು 
ಪೌಂಡ್‌ಗಳಷ್ಟಿತ್ತು. ಗೊಲ್ಯಾತನ ಗುರಾಣಿಯನ್ನು 
ಹೊತ್ತಿದ್ದ ಅವನ ಸಹಾಯಕನು ಅವನ ಮುಂದೆ ಹೋಗು 
ತ್ತಿದ್ದನು. *ಗೊಲ್ಯಾತನು ಪ್ರತಿದಿನ ಹೊರಕ್ಕೆ ಬಂದು 
ಇಸ್ರೇಲಿನ ಸೈನಿಕರನ್ನು ಕಂಡು ಆರ್ಭಟಿಸುತ್ತಿದ್ದನು. 
ಅವನು, "ನೀವೆಲ್ಲ ಸಾಲಾಗಿನಿಂತು ಯುದ್ದಕ್ಕೆ ಸಿದ್ಧರಾಗಿ 
ರುವುದೇಕೆ? ನೀವು ಸೌಲನ ಸೇವಕರು. ನಾನು ಫಿಲಿಷ್ಟಿ 
ಯನು, ನೀವು ಒಬ್ಬನನ್ನು ಆರಿಸಿ ನನ್ನೊಡನೆ ಹೋರಾ 
ಡಲು ಕಳುಹಿಸಿ. 9 ಅವನು ನನ್ನನ್ನು ಕೊಂದುಬಿಟ್ಟರೆ, ನಾವು 
ಅಂದರೆ ಫಿಲಿಷ್ಟಿಯರೆಲ್ಲ ನಿಮ್ಮ ಗುಲಾಮರಾಗುತ್ತೇವೆ. 
ಆದರೆ ನಾನು ಅವನನ್ನು ಸೋಲಿಸಿ ಕೊಂದುಬಿಟ್ಟರೆ, 
ನೀವೆಲ್ಲ ನಮಗೆ ಗುಲಾಮರಾಗಿದ್ದು ನಮ್ಮ ಸೇವೆಯನ್ನು 
ಮಾಡಬೇಕು'' ಎಂದು ಆರ್ಭಟಿಸಿದನು. 

'ಫಿಲಿಷ್ಟಿಯನು, ""ಈ ದಿನ ನಾನು ಇಸ್ರೇಲ್‌ ಸೈನ್ಯವನ್ನು 
ಹೀಯಾಳಿಸುವೆನು. ನನ್ನೊಂದಿಗೆ ಹೋರಾಡಲು ನಿಮ್ಮ 
ಮನುಷ್ಯನೊಬ್ಬನನ್ನು ಕಳುಹಿಸಿ'' ಎಂದು ಹೇಳಿದನು. 

(ಸೌಲನು ಮತ್ತು ಅವನ ಸೈನಿಕರು ಗೊಲ್ಯಾತನು 
ಹೇಳಿದ್ದನ್ನು ಕೇಳಿ ಬಹಳ ಭಯಪಟ್ಟರು. 


384 


ದಾವೀದನು ಯುದ್ಧರಂಗದ ಮುಂಭಾಗಕ್ಕೆ ಬರುವನು 

ದಾವೀದನು ಇಷಯನ ಮಗ. ಇಷಯನು 
ಯೆಹೂದ ಪ್ರಾಂತ್ಯದ ಬೇತ್ಲೆಹೇಮಿನ ಎಫ್ರಾತ ವಂಶದ 
ವನು. ಇಷಯನಿಗೆ ಎಂಟು ಜನ ಮಕ್ಕಳಿದ್ದರು. ಸೌಲನ 
ಕಾಲಕ್ಕಾಗಲೇ ಇಷಯನು ಮುದುಕನಾಗಿದ್ದನು. 
ಲ್ಲಷಯನ ಮೂವರು ಹಿರಿಯ ಮಕ್ಕಳು ಸೌಲ 
ನೊಂದಿಗೆ ಯುದ್ಧಕ್ಕೆ ಹೋಗಿದ್ದರು. ಎಲೀಯಾಬನು 
ಮೊದಲನೆಯ ಮಗ. ಅಬೀನಾದಾಬನು ಎರಡನೆಯ 
ಮಗ. ಶಮ್ಮನು ಮೂರನೆಯ ಮಗ. "ದಾವೀದನು 
ಎಲ್ಲರಿಗಿಂತ ಕಿರಿಯ ಮಗ. ಅವನಿಗಿಂತ ಹಿರಿಯರಾದ 
ಮೂವರು ಮಕ್ಕಳು ಸೌಲನ ಸೈನ್ಯದಲ್ಲಿದ್ದರು. ಆದರೆ 
ದಾವೀದನು ಆಗಾಗ್ಗೆ ಸೌಲನನ್ನು ತ್ಯಜಿಸಿ, ತಂದೆಯ 
ಕುರಿಗಳನ್ನು ಕಾಯುವುದಕ್ಕಾಗಿ ಬೇತ್ಸೆಹೇಮಿಗೆ 
ಹೋಗುತ್ತಿದ್ದನು. 

1 ಪ್ರತಿ ದಿನ ಬೆಳಿಗ್ಗೆ ಮತ್ತು ಸಂಜಿ ಗೊಲ್ಯಾತನು ಹೊರ 
ಬಂದು ಇಸ್ರೇಲ್‌ ಸೈನ್ಯಕ್ಕೆ ಎದುರಾಗಿ ನಿಲ್ಲುತ್ತಿದ್ದನು. ಈ 
ರೀತಿ ಗೊಲ್ಯಾತನು ಇಸ್ರೇಲರನ್ನು ನಲವತ್ತು ದಿನಗಳ ಕಾಲ 
ಹೀಯಾಳಿಸಿದನು. 


!?ಒಂದು ದಿನ ಇಷಯನು ತನ್ನ ಮಗನಾದ ದಾವೀದ 
ನಿಗೆ, " ಬೇಯಿಸಿದ ಮೂವತ್ತು ಸೇರು ಕಾಳುಗಳನ್ನು 
ಮತ್ತು ಹತ್ತು ರೊಟ್ಟಿಗಳನ್ನು ಸೈನ್ಯದಲ್ಲಿರುವ ನಿನ್ನ 
ಸಹೋದರರಿಗಾಗಿ ತೆಗೆದುಕೊಂಡು ಹೋಗು. [ನಿನ್ನ 
ಸಹೋದರರ ಸಹಸ್ರಾಧಿಪತಿಗೆ ಹತ್ತು ಉಂಡೆ ಗಿಣ್ಣನ್ನೂ 
ತೆಗೆದುಕೊಂಡು ಹೋಗು. ನಿನ್ನ ಸಹೋದರರ ಕ್ಷೇಮ 
ಸಮಾಚಾರವನ್ನು ಕೇಳಿಕೊಂಡು, ಅವರು ಕ್ಷೇಮ 
ವಾಗಿದ್ದಾರೆಂಬುದಕ್ಕೆ ಒಂದು ಗುರುತನ್ನು ತೆಗೆದುಕೊಂಡು 
ಬಾ. '9ನಿನ್ನ ಸಹೋದರರು ಎಲ್ಲಾ ಇಸ್ರೇಲ್‌ ಸೈನಿಕರಂತೆ 
ಸೌಲನ ಜೊತೆಯಲ್ಲಿ ಏಲಾ ಕಣಿವೆಯಲ್ಲಿದ್ದಾರೆ. ಅವರು 
ಫಿಲಿಷ್ಟಿಯರ ವಿರುದ್ಧ ಹೋರಾಡುತ್ತಿದ್ದಾರೆ'' ಎಂದು 
ಹೇಳಿದನು. 


ದಾವೀದನು ಮಾರನೆಯ ದಿನ ಬೆಳಿಗ್ಗೆ ಕುರುಬ 
ನೊಬ್ಬನಿಗೆ ತನ್ನ ಕುರಿಗಳನ್ನು ಕಾಯಲು ಒಪ್ಪಿಸಿದನು. 
ಇಷಯನು ತಿಳಿಸಿದಂತೆ ದಾವೀದನು ಆಹಾರವನ್ನೆಲ್ಲ 
ತೆಗೆದುಕೊಂಡು ಹೊರಟನು. ದಾವೀದನು ತನ್ನ ಬಂಡಿ 
ಯನ್ನು ಪಾಳೆಯಕ್ಕೆ ಹೊಡೆದುಕೊಂಡು ಹೋದನು. 
ದಾವೀದನು ಅಲ್ಲಿಗೆ ಬರುವಷ್ಟರಲ್ಲಿ ಸೈನಿಕರೆಲ್ಲರು 
ಯುದ್ಧಭೂಮಿಗೆ ಹೋಗುವುದರಲ್ಲಿದ್ದರು. ಸೈನಿಕ 
ರೆಲ್ಲರು ಆರ್ಭಟಿಸುತ್ತಾ ಯುದ್ಧಭೂಮಿಯಲ್ಲಿ ಸೇರು 
ತ್ತಿದ್ದರು. 3`ಇಸ್ರೇಲರು ಮತ್ತು ಫಿಲಿಷ್ಟಿಯರು ಯುದ್ಧಕ್ಕೆ 
ಸಿದ್ದರಾಗಲು ಸಾಲುಸಾಲಾಗಿ ನಿಲ್ಲುತ್ತಿದ್ದರು. 

ದಾವೀದನು ತಾನು ತಂದಿದ್ದವುಗಳನ್ನು ಕಾವಲು 
ಗಾರನ ಬಳಿಯಲ್ಲಿಟ್ಟು ಇಸ್ರೇಲ್‌ ಸೈನಿಕರಿದ್ದ ಸ್ಥಳಕ್ಕೆ 





385 


ಓಡಿಹೋಗಿ ತನ್ನ ಸೋದರರ ಬಗ್ಗೆ ವಿಚಾರಿಸಿದನು. 
3 ಬಳಿಕ ತನ್ನ ಸೋದರರನ್ನು ಕಂಡುಕೊಂಡು ಅವ 
ರೊಂದಿಗೆ ಮಾತಾಡತೊಡಗಿದನು. 


ದಾವೀದನು ಗೊಲ್ಯಾತನನ್ನು ಯುದ್ಧಕ್ಕೆ ಆಹ್ವಾನಿಸುವನು 

ಆ ಸಮಯದಲ್ಲಿ ಗತ್‌ ದೇಶದ ಗೊಲ್ಯಾತನೆಂಬ 
ಹೆಸರಿನ ಫಿಲಿಷ್ಟಿಯ ರಣವೀರನು ಆ ಸೇನೆಯಿಂದ 
ಹೊರಬಂದನು. ಗೊಲ್ಯಾತನು ಎಂದಿನಂತೆ ಇಸ್ರೇಲರ 
ವಿರುದ್ಧ ಆರ್ಭಟಿಸಿದನು. ದಾವೀದನಿಗೆ ಅವನ 
ಆರ್ಭಟವು ಕೇಳಿಸಿತು. ಇಸ್ರೇಲ್‌ ಸೈನಿಕರು ಗೊಲ್ಯಾತ 
ನನ್ನು ಕಂಡು ಓಡಿಹೋದರು. ಅವರೆಲ್ಲ ಅವನನ್ನು ಕಂಡು 
ಭಯಗೊಂಡರು. 

ಬಸ್ರೇಲರಲ್ಲಿನ ಒಬ್ಬನು, ""ನೀವು ಅವನನ್ನು 
ನೋಡಿದಿರಾ! ಅವನನ್ನು ನೋಡಿ! ಆ ಗೊಲ್ಯಾತನು 
ದಿನಾಹೊರಗೆ ಬಂದು ಇಸ್ರೇಲರನ್ನು ಮತ್ತೆಮತ್ತೆ 
ಹಾಸ್ಯಮಾಡುತ್ತಿದ್ದಾನೆ. ಅವನನ್ನು ಕೊಂದವನಿಗೆ ಸೌಲನು 
ಅವನಿಗೆ ಅಪಾರ ಐಶ್ವರ್ಯವನ್ನು ಕೊಡುವುದಲ್ಲದೆ ತನ್ನ 
ಮಗಳನ್ನೂ ಕೊಟ್ಟು ಮದುವೆ ಮಾಡುತ್ತಾನೆ; ಅಲ್ಲದೆ 
ಅವನ ವಂಶವನ್ನು ಇಸ್ರೇಲಿನಲ್ಲಿ ಸ್ವತಂತ್ರ ಗೊಳಿಸುತ್ತಾನೆ'' 
ಎಂದು ಹೇಳಿದನು. 

ದಾವೀದನು ತನ್ನ ಹತ್ತಿರ ನಿಂತಿದ್ದ ಮನುಷ್ಯನನ್ನು "ಈ 
ಫಿಲಿಷ್ಟಿಯನನ್ನು ಕೊಂದು ಇಸ್ರೇಲರಿಗೆ ಉಂಟಾಗಿರುವ 
ಅಪನಿಂದೆಯನ್ನು ಹೋಗಲಾಡಿಸುವವನಿಗೆ ಸಿಗುವ 
ಬಹುಮಾನವೇನು? ಈ ಗೊಲ್ಯಾತನಾದರೂ ಯಾರು? 
ಇವನು ಕೇವಲ ಒಬ್ಬ ಪರದೇಶಿ. ಗೊಲ್ಯಾತನು ಫಿಲಿಷ್ಟಿ 
ಯನೇ ಹೊರತು ಬೇರೆ ಯಾರೂ ಅಲ್ಲ. ಜೀವ 
ಸ್ವರೂಪನಾದ ಯೆಹೋವನ ಸೈನ್ಯದ ವಿರೋಧವಾಗಿ 
ಮಾತಾಡಲು ಇವನು ತನ್ನನ್ನು ಯಾರೆಂದು ಯೋಚಿಸಿ 
ಕೊಂಡಿದ್ದಾನೆ?'' ಎಂದನು. 

2`ಗೊಲ್ಯಾತನನ್ನು ಕೊಲ್ಲುವದರಿಂದ ಸಿಗುವ ಬಹು 
ಮಾನವನ್ನು ಇಸ್ರೇಲರು ದಾವೀದನಿಗೆ ತಿಳಿಸಿದರು. 
ದಾವೀದನು ಸೈನಿಕರೊಡನೆ ಮಾತನಾಡುವುದನ್ನು 
ಅವನ ಹಿರಿಯ ಅಣ್ಣ ಎಲೀಯಾಬನು ಕೇಳಿಸಿಕೊಂಡನು. 
ಎಲೀಯಾಬನು ದಾವೀದನ ಮೇಲೆ ಕೋಪಗೊಂಡು 
ಅವನಿಗೆ, ""ನೀನು ಇಲ್ಲಿಗೆ ಬಂದದ್ದೇಕೆ? ಅಲ್ಲಿದ್ದ ಕೆಲವು 
ಕುರಿಗಳನ್ನು ಯಾರ ಬಳಿ ಬಿಟ್ಟಿರುವೆ? ನೀನು ಇಲ್ಲಿಗೆ ಏಕೆ 
ಬಂದಿರುವೆಯೆಂಬುದು ನನಗೆ ಗೊತ್ತು. ನಿನಗೆ ಹೇಳಿ 
ದ್ದನ್ನು ನೀನು ಮಾಡುವುದಿಲ್ಲ. ನೀನು ಕೇವಲ ಯುದ್ದ 
ವನ್ನು ನೋಡುವುದಕ್ಕಾಗಿಯೇ ಇಲ್ಲಿಗೆ ಬಂದಿರುವೆ'' 
ಎಂದು ಹೇಳಿದನು. 

2 ದಾವೀದನು, ""ನಾನೇನು ಮಾಡಿದೆ? ನಾನು ಯಾವ 
ತಪ್ಪನ್ನೂ ಮಾಡಲಿಲ್ಲ. ನಾನು ಕೇವಲ ಮಾತನಾಡುತ್ತಿದ್ದೆ'' 
ಎಂದು ಹೇಳಿದನು. 30ದಾವೀದನು ಬೇರೆ ಜನರ ಕಡೆಗೆ 


1 ಸಮುವೇಲನು 17:23-39 


ತಿರುಗಿ ಅವರಿಗೂ ಅದೇ ಪ್ರಶ್ನೆಗಳನ್ನು ಕೇಳಿದನು. 
ಅವರು ಸಹ ಅದೇ ಉತ್ತರಗಳನ್ನು ದಾವೀದನಿಗೆ 
ಕೊಟ್ಟರು. 

3!ದಾವೀದನು ಮಾತನಾಡುತ್ತಿರುವುದನ್ನು ಕೆಲವು 
ಜನರು ಕೇಳಿಸಿಕೊಂಡರು. ಅವರು ಸೌಲನಿಗೆ ದಾವೀದನ 
ಬಗ್ಗೆ ಹೇಳಿದರು. ಸೌಲನು ದಾವೀದನನ್ನು ಅವನ ಹತ್ತಿರ 
ಕರೆತರಲು ಅಪ್ಪಣೆ ಮಾಡಿದನು. ದಾವೀದನು ಸೌಲ 
ನಿಗೆ ಜನರು ಗೊಲ್ಯಾತನಿಗೆ ಹೆದರಿಕೊಳ್ಳುವುದು ಬೇಕಾ 
ಗಿಲ್ಲ. ನಾನು ನಿನ್ನ ಸೇವಕ. ನಾನು ಈ ಫಿಲಿಷ್ಟಿಯನ ವಿರುದ್ಧ 
ಹೋರಾಹುತೇನೆ''ಎಂದು ಹೇಳಿದನು. 

ಸೌಲನು. "ನೀನು ಹೊರಗೆ ಹೋಗಿ ಗೊಲ್ಯಾತ 
ನೊಂದಿಗೆ ಹೋರಾಡಲು ಸಾಧ್ಯವಿಲ್ಲ. ನೀನು ಒಬ್ಬ 
ಸೈನಿಕನೂ ಅಲ್ಲ! ಗೊಲ್ಯಾತನು ಬಾಲ್ಯದಿಂದಲೂ ಯುದ್ಧ 
ವೀರನಾಗಿದ್ದಾನೆ'' ಎಂದನು. 

3*ಆದರೆ ದಾವೀದನು ಸೌಲನಿಗೆ, "ನಾನು ನಿನ್ನ ಸೇವಕ. 
ನಾನು ನಮ್ಮ ತಂದೆಯ ಕುರಿಗಳನ್ನು ಕಾಯುತ್ತಿದ್ದೆ. 
ಸಿಂಹವಾಗಲೀ ಕರಡಿಯಾಗಲೀ ಬಂದು ಕುರಿಮಂದೆ 
ಯಿಂದ ಕುರಿಗಳನ್ನು ಹಿಡಿದುಕೊಂಡರೆ, 3 ಆದನ್ನು 
ನಾನು ಅಟ್ಟಿಸಿಕೊಂಡು ಹೋಗುತ್ತಿದ್ದೆ. ನಾನು ಆ ಕ್ರೂರ 
ಮೃಗದ ಮೇಲೆ ಆಕ್ರಮಣಮಾಡಿ, ಅದರ ಬಾಯಿಂದ 
ಕುರಿಯನ್ನು ಬಿಡಿಸುತ್ತಿದ್ದೆನು. ಅದು ನನ್ನ ಮೇಲೆ 
ಆಕ್ರಮಣ ಮಾಡಿದರೆ, ನಾನು ಅದರ ಗಡ್ಡ ಹಿಡಿದು 
ಹೋರಾಡಿ ಅದನ್ನು ಕೊಲ್ಲುತ್ತಿದ್ದೆನು. 36ನಾನು ಒಂದು 
ಸಿಂಹವನ್ನೂ ಒಂದು ಕರಡಿಯನ್ನೂ ಕೊಂದಿದ್ದೇನೆ. ಅದೇ 
ರೀತಿಯಲ್ಲಿ ನಾನು ಅನ್ಯದೇಶಿಯನಾದ ಗೊಲ್ಯಾತನನ್ನೂ 
ಕೊಂದುಹಾಕುತ್ತೇನೆ. ಜೀವಸ್ವರೂಪನಾದ ದೇವರ ಸೈನ್ಯ 
ವನ್ನು ಹೀಯಾಳಿಸಿದ್ದರಿಂದ ಗೊಲ್ಯಾತನು ಸಾಯಲೇ 
ಬೇಕು. ಯೆಹೋವನು ನನ್ನನ್ನು ಸಿಂಹದಿಂದಲೂ 
ಕರಡಿಯಿಂದಲೂ ರಕ್ಷಿಸಿದನು. ಯೆಹೋವನು ಈ 
ಗೊಲ್ಯಾತನಿಂದಲೂ ನನ್ನನ್ನು ರಕ್ಷಿಸುತ್ತಾನೆ'' ಎಂದು 
ಹೇಳಿದನು. 

ಸೌಲನು ದಾವೀದನಿಗೆ, "ಹೋಗು, ದೇವರು 
ನಿನ್ನೊಂದಿಗಿರಲಿ'' ಎಂದು ಹೇಳಿದನು. 3*ಸೌಲನು ತನ್ನ 
ಯುದ್ಧವಸ್ತ್ರಗಳನ್ನು ದಾವೀದನಿಗೆ ತೊಡಿಸಿದನು. 
ಸೌಲನು ತಾಮ್ರದ ಶಿರಸ್ತ್ರಾಣವನ್ನು ದಾವೀದನ ತಲೆಯ 
ಮೇಲಿಟ್ಟನು ಮತ್ತು ಲೋಹದ ಕವಚವನ್ನು ದಾವೀದನ 
ಮೈಗೆ ತೊಡಿಸಿದನು. ದಾವೀದನು ಕತ್ತಿಯನ್ನು ಸಿಕ್ಕಿಸಿ 
ಕೊಂಡು, ಆ ಕಡೆ ಈ ಕಡೆ ಸುತ್ತಾಡಿದನು. ಸೌಲನ ಯುದ್ಧ 
ವಸ್ತ್ರಗಳನ್ನು ದಾವೀದನು ಧರಿಸಲು ಪ್ರಯತ್ನಿಸಿದನು. 
ಆದರೆ ದಾವೀದನಿಗೆ ಅಂತಹ ಭಾರದ ವಸ್ತ್ರಗಳನ್ನು ಧರಿಸಿ 
ಅಭ್ಯಾಸವಿರಲಿಲ್ಲ. 

ದಾವೀದನು ಸೌಲನಿಗೆ, ""ನಾನು ಇವುಗಳನ್ನು ಧರಿಸಿ 
ಕೊಂಡು ಹೋರಾಡಲಾಗುವುದಿಲ್ಲ; ನನಗೆ ಇವುಗಳನ್ನು 





1 ಸಮುವೇಲನು 17:40-57 


ಧರಿಸಿಕೊಂಡು ಅಭ್ಯಾಸವಿಲ್ಲ'' ಎಂದು ಹೇಳಿ ಅವು 
ಗಳನ್ನೆಲ್ಲ ತೆಗೆದುಹಾಕಿದನು. ದಾವೀದನು ತನ್ನ 
ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು, ಕಣಿವೆಯಲ್ಲಿ 
ಐದು ನುಣುಪುಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು 
ಕುರಿಕಾಯಲು ಬಳಸುವ ಚೀಲದಲ್ಲಿ ಹಾಕಿಕೊಂಡು 
ಕವಣೆಯನ್ನು ಕೈಯಲ್ಲಿ ಹಿಡಿದುಕೊಂಡನು. ನಂತರ 
ಗೊಲ್ಯಾತನನ್ನು ಎದುರಿಸಲು ಹೋದನು. 


ದಾವೀದನು ಗೊಲ್ಯಾತನನ್ನು ಕೊಂದದ್ದು 

*!ಫಿಲಿಷ್ಟಿಯನು (ಗೊಲ್ಯಾತನು) ದಾವೀದನ ಬಳಿಗೆ 
ನಿಧಾನವಾಗಿ ನಡೆಯುತ್ತಾ ಬಂದನು. ಗೊಲ್ಯಾತನ 
ಮುಂದೆ ಅವನ ಸಹಾಯಕನು ಗುರಾಣಿಯನ್ನು ಹೊತ್ತು 
ಕೊಂಡು ನಡೆಯುತ್ತಾ ಹೋದನು. “ಗೊಲ್ಯಾತನು 
ದಾವೀದನನ್ನು ನೋಡಿ ನಕ್ಕನು. ದಾವೀದನು ಸೈನಿಕನಲ್ಲ 
ವೆಂಬುದು ಗೊಲ್ಯಾತನಿಗೆ ಗೊತ್ತಾಯಿತು. ದಾವೀದನು 
ಕೆಂಬಣ್ಣದ ಸುಂದರ ಯವಕನಾಗಿದ್ದನು. “ಗೊಲ್ಯಾತನು 
ದಾವೀದನಿಗೆ, ""ಈ ದೊಣ್ಣೆ ಏತಕ್ಕಾಗಿ? ನಾಯಿಯನ್ನು 
ಓಡಿಸುವಂತೆ ನನ್ನನ್ನು ಓಡಿಸುವುದಕ್ಕೆ ಬಂದೆಯಾ?'' 
ಎಂದು ಕೇಳಿದನು. ಬಳಿಕ ಗೊಲ್ಯಾತನು ತನ್ನ ದೇವರುಗಳ 
ಹೆಸರುಗಳ ಮೇಲೆ ದಾವೀದನನ್ನು ಶಪಿಸಿದನು. 
“ಗೊಲ್ಯಾತನು ದಾವೀದನಿಗೆ, '"ಬಾ ಇಲ್ಲಿಗೆ, ನಿನ್ನ ದೇಹ 
ವನ್ನು ಪಕ್ಟಿಗಳಿಗೂ ಕ್ರೂರ ಪ್ರಾಣಿಗಳಿಗೂ ಆಹಾರವನ್ನಾಗಿ 
ಮಾಡುತ್ತೇನೆ!'' ಎಂದನು. 

“ದಾವೀದನು ಫಿಲಿಷ್ಟಿಯನಿಗೆ (ಗೊಲ್ಯಾತನಿಗೆ), 
“ನೀನಾದರೋ ಖಡ್ಗ, ಈಟಿ ಮತ್ತು ಭರ್ಜಿಗಳನ್ನು 
ಹಿಡಿದುಕೊಂಡು ನನ್ನ ಬಳಿಗೆ ಬಂದಿರುವಿ. ನಾನಾದರೋ 
ಸರ್ವಶಕ್ತನೂ ಇಸ್ರೇಲರ ಸೈನ್ಯಗಳ ದೇವರೂ ಆಗಿರುವ 
ಯೆಹೋವನ ಹೆಸರಿನಲ್ಲಿ ನಿನ್ನ ಬಳಿಗೆ ಬಂದಿರುವೆ! ನೀನು 
ಹೀಯಾಳಿಸಿದ್ದು ಆತನನ್ನೇ. ಇಂದು ನಾನು ನಿನ್ನನ್ನು 
ಸೋಲಿಸುವಂತೆ ಯೆಹೋವನು ತನ್ನ ಪರಾಕ್ರಮವನ್ನು 
ತೋರಿಸಲಿ. ನಾನು ನಿನ್ನನ್ನು ಕೊಲ್ಲುತ್ತೇನೆ. ಇಂದು ನಾನು 
ನಿನ್ನ ತಲೆಯನ್ನು ಕತ್ತರಿಸಿ ನಿನ್ನ ದೇಹವನ್ನು ಪಕ್ಷಿಗಳಿಗೂ 
ಕ್ರೂರಮೃಗಗಳಿಗೂ ಆಹಾರವನ್ನಾಗಿ ಕೊಡುತ್ತೇನೆ. ಉಳಿ 
ದೆಲ್ಲ ಫಿಲಿಷ್ಟಿಯರಿಗೂ ಸಹ ನಾವು ಅದೇ ರೀತಿ ಮಾಡು 
ತ್ತೇವೆ. ಆಗ ಇಸ್ರೇಲಿನಲ್ಲಿ ದೇವರಿದ್ದಾನೆಂಬುದು ಇಡೀ 
ಜಗತ್ತಿಗೆಲ್ಲ ಗೊತ್ತಾಗುವುದು! “ಜನರನ್ನು ರಕ್ಷಿಸಲು 
ಯೆಹೋವನಿಗೆ ಕತ್ತಿ ಮತ್ತು ಈಟಿಗಳ ಅಗತ್ಯವಿಲ್ಲ 
ಎಂಬುದು ಇಲ್ಲಿ ಸೇರಿರುವ ಜನರಿಗೆಲ್ಲ ತಿಳಿಯುತ್ತದೆ. 
ಇದು ಯೆಹೋವನ ಯುದ್ಧ. ಫಿಲಿಷ್ಟಿಯರನ್ನೆಲ್ಲ ಸೋಲಿ 
ಸಲು ಯೆಹೋವನು ನಮಗೆ ಸಹಾಯ ಮಾಡುತ್ತಾನೆ'' 
ಎಂದು ಹೇಳಿದನು. 

“ಫಿಲಿಷ್ಟಿಯನಾದ ಗೊಲ್ಯಾತನು ಆಕ್ರಮಣ ಮಾಡಲು 
ದಾವೀದನ ಹತ್ತಿರಕ್ಕೆ ಬಂದನು. ದಾವೀದನೂ ಗೊಲ್ಯಾ 








386 


ತನನ್ನು ಸಂಧಿಸಲು ವೇಗವಾಗಿ ಓಡಿದನು. “ದಾವೀದನು 
ತನ್ನ ಚೀಲದಿಂದ ಒಂದು ಕಲ್ಲನ್ನು ಹೊರತೆಗೆದನು. 
ಅದನ್ನು ಅವನು ಕವಣೆಯಲ್ಲಿ ಸಿಕ್ಕಿಸಿ ಬೀಸಿ ಹೊಡೆದನು. 
ಕವಣೆಯಿಂದ ಅವನು ಬೀಸಿದ ಕಲ್ಲು ಗೊಲ್ಯಾತನ ಹಣೆಗೆ 
ಬಡಿಯಿತು. ಆ ಕಲ್ಲು ಅವನ ಹಣೆಯಲ್ಲಿ ಆಳವಾದ ಗಾಯ 
ವನ್ನು ಮಾಡಿತು. ಕೂಡಲೇ ಗೊಲ್ಯಾತನು ಬೋರಲಾಗಿ 
ನೆಲದ ಮೇಲೆ ಬಿದ್ದನು. 

ಹ್ರೀಗೆ ದಾವೀದನು ಕವಣಿಯ ಒಂದೇ ಕಲ್ಲಿನಿಂದ 
ಫಿಲಿಷ್ಟಿಯನನ್ನು ಹೊಡೆದು ಕೊಂದನು! ದಾವೀದನು 
ಕತ್ತಿಯನ್ನೂ ಹೊಂದಿರಲಿಲ್ಲ. 5!ದಾವೀದನು ಓಡುತ್ತಾ 
ಹೋಗಿ ಫಿಲಿಷ್ಟಿಯನ ಪಕ್ಕದಲ್ಲಿ ನಿಂತುಕೊಂಡನು. 
ದಾವೀದನು ಗೊಲ್ಯಾತನ ಕತ್ತಿಯನ್ನು ಒರೆಯಿಂದ ತೆಗೆದು 
ಅದೇ ಕತ್ತಿಯಿಂದ ಅವನ ತಲೆಯನ್ನು ಕತ್ತರಿಸಿಹಾಕಿದನು. 
ದಾವೀದನು ಈ ರೀತಿಯಲ್ಲಿ ಫಿಲಿಷ್ಟಿಯನನ್ನು ಕೊಂದನು. 

ಫಿಲಿಷ್ಟಿಯರು ತಮ್ಮ ನಾಯಕನು ಸತ್ತದ್ದನ್ನು ನೋಡಿ 
ದಾಗ ಹಿಂದಿರುಗಿ ಓಡಿಹೋದರು. *`ಇಸ್ರೇಲಿನ ಮತ್ತು 
ಯೆಹೂದದ ಸೈನಿಕರು ಆರ್ಭಟಮಾಡುತ್ತಾ ಫಿಲಿಷ್ಟಿಯರ 
ಬೆನ್ನಟ್ಟಿದರು. ಇಸ್ರೇಲರು ಫಿಲಿಷ್ಟಿಯರನ್ನು ಗತ್‌ ನಗರದ 
ಗಡಿಯವರೆಗೂ ಎಕ್ರೋನ್‌ ಬಾಗಿಲವರೆಗೂ ಅಟ್ಟಿಸಿ 
ಕೊಂಡು ಹೋದರು. ಅವರು ಅನೇಕ ಫಿಲಿಷ್ಟಿಯರನ್ನು 
ಕೊಂದರು. ಅವರ ಶವಗಳು ಶಾರಯಿಮಿನ ಮಾರ್ಗ 
ದುದ್ದಕ್ಕೂ ಗತ್‌' ಮತ್ತು ಎಕ್ರೋನ್‌'ಗಳವರೆಗೆ ಬಿದ್ದಿದ್ದವು. 
3ಫಿಲಿಷ್ಟ್ರಿಯರನ್ನು ಅಟ್ಟಿಸಿಕೊಂಡು ಹೋಗಿದ್ದ 
ಇಸ್ರೇಲರು ಫಿಲಿಷ್ಟಿಯರ ಪಾಳೆಯಕ್ಕೆ ನುಗ್ಗಿ ಅವರ 
ಪಾಳೆಯದಲ್ಲಿದ್ದ ಅನೇಕ ವಸ್ತುಗಳನ್ನು ವಶಪಡಿಸಿ 
ಕೊಂಡರು. *ದಾವೀದನು ಫಿಲಿಷ್ಟಿಯನ ತಲೆಯನ್ನು 
ಜೆರುಸ ಲೇಮಿಗೆ ತೆಗೆದುಕೊಂಡು ಹೋದನು. 
ದಾವೀದನು ಫಿಲಿಷ್ಟಿಯರ ಆಯುಧಗಳನ್ನು ತನ್ನ 
ಗುಡಾರದಲ್ಲೇ ಇರಿಸಿಕೊಂಡನು. 


ಸೌಲನು ದಾವೀದನ ಬಗ್ಗೆ ಹೆದರಲಾರಂಭಿಸಿದನು. 

55ದಾವೀದನು ಗೊಲ್ಯಾತನೊಂದಿಗೆ ಯುದ್ಧಕ್ಕೆ 
ಹೊರಟಿದ್ದನ್ನು ಸೌಲನು ಗಮನಿಸುತ್ತಿದ್ದನು. ಸೌಲನು 
ತನ್ನ ಸೇನಾಧಿಪತಿಯಾದ ಅಬ್ಲೇರನನ್ನು, “ಆ ಯುವಕನ 
ತಂದೆ ಯಾರು'' ಎಂದು ಪ್ರಶ್ನಿಸಿದನು. 

ಅಬ್ನೇರನು, ""ಅರಸನೇ, ನನ್ನ ಜೀವದಾಣೆ, ಅವನು 
ಯಾರೊ ನನಗೆ ಗೊತ್ತಿಲ್ಲ'' ಎಂದು ಹೇಳಿದನು. 

ಅದಕ್ಕೆ ಅರಸನು, ""ಆ ಯುವಕನ ತಂದೆ 
ಯಾರೆಂಬುದನ್ನು ಪತ್ತೆಹಚ್ಚು'' ಎಂದು ಹೇಳಿದನು. 

57ದಾವೀದನು ಗೊಲ್ಯಾತನನ್ನು ಕೊಂದು ಹಿಂದಿರು 
ಗಿದಾಗ, ಅಬ್ನೇರನು ಅವನನ್ನು ಸೌಲನ ಹತ್ತಿರಕ್ಕೆ ಕರೆ 
ತಂದನು. ದಾವೀದನು ಫಿಲಿಷ್ಟಿಯನ ತಲೆಯನ್ನು ಕೈಯಲ್ಲಿ 
ಹಿಡಿದುಕೊಂಡೇ ಇದ್ದನು. 


387 


5ೌಸೌಲನು, ""ಯುವಕನೇ, ನಿನ್ನ ತಂದೆ ಯಾರು?'' 
ಎಂದು ಪ್ರಶ್ನಿಸಿದನು. 

ದಾವೀದನು, ""ನಾನು ನಿಮ್ಮ ಸೇವಕನಾದ ಬೇತ್ಲೆ 
ಹೇಮಿನ ಇಷಯನ ಮಗ'' ಎಂದು ಉತ್ತರಿಸಿದನು. 


ದಾವೀದ ಮತ್ತು ಯೋನಾತಾನರು ಆತ್ಮೀಯ 


ಗೆಳೆಯರಾದರು 
ದಾವೀದನು ಸೌಲನೊಂದಿಗೆ ಮಾತನಾಡಿದ 

18 ಬಳಿಕ ಯೋನಾತಾನನು ದಾವೀದನೊಂದಿಗೆ 
ಒಂದಾದನು. ಯೋನಾತಾನನು ತನ್ನನ್ನು ಪ್ರೀತಿಸುವಷ್ಟೇ 
ದಾವೀದನನ್ನು ಪ್ರೀತಿಸಲಾರಂಭಿಸಿದನು. 

2ಸೌಲನು ಅಂದಿನಿಂದ ದಾವೀದನನ್ನು ತನ್ನ ಜೊತೆ 
ಯಲ್ಲಿಯೇ ಇರಿಸಿಕೊಂಡನು. ಸೌಲನು ದಾವೀದನನ್ನು 
ಅವನ ತಂದೆಯ ಮನೆಗೆ ಹೋಗಲು ಬಿಡಲಿಲ್ಲ 

3ಯೋನಾತಾನನು ದಾವೀದನನ್ನು ಬಹಳವಾಗಿ 
ಪ್ರೀತಿಸುತ್ತಿದ್ದನು. ಆವನು ದಾವೀದನೊಂದಿಗೆ ಒಂದು 
ಒಪ್ಪಂದವನ್ನು ಮಾಡಿಕೊಂಡನು. *ಯೋನಾತಾನನು 
ತಾನು ಧರಿಸಿದ್ದ ಮೇಲಂಗಿಯನ್ನೂ ತನ್ನ ಸಮವಸ್ತ್ರವನ್ನೂ 
ತನ್ನ ಬಿಲ್ಲನ್ನೂ ಕತ್ತಿಯನ್ನೂ ಸೊಂಟಪಟ್ಟಿಯನ್ನೂ 
ದಾವೀದನಿಗೆ ಕೊಟ್ಟನು. 


ಸೌಲನು ದಾವೀದನ ಯಶಸ್ಸನ್ನು ಗಮನಿಸಿದನು 

5ಸೌಲನು ದಾವೀದನನ್ನು ಬೇರೆಬೇರೆ ಯುದ್ಧಗಳಲ್ಲಿ 
ಹೋರಾಡಲು ಕಳುಹಿಸಿದನು. ದಾವೀದನು ಆ ಯುದ್ಧ 
ಗಳಲ್ಲೆಲ್ಲಾ ಯಶ್ಚಸಿಯಾದನು. ಆದ್ದರಿಂದ ಸೌಲನು 
ದಾವೀದನನ್ನು ಸೈನ್ಯಾಧಿಪತಿಯನ್ನಾಗಿ ನೇಮಿಸಿದನು. 
ಇದು ಸೌಲನ ಅಧಿಕಾರಿಗಳಿಗೂ ಇತರರಿಗೂ ಸಂತಸ 
ವನ್ನು ಉಂಟುಮಾಡಿತು! 6ದಾವೀದನು ಫಿಲಿಷ್ಟಿಯ 
ರೊಡನೆ ಹೋರಾಡಲು ಹೋಗುತ್ತಿದ್ದನು. ಯುದ್ದದ 
ನಂತರ ಅವನು ಮನೆಗೆ ಹಿಂದಿರುಗುತ್ತಿದ್ದನು. ಇಸ್ರೇಲಿನ 
ಎಲ್ಲ ಪಟ್ಟಣಗಳಲ್ಲೂ ಹೆಂಗಸರು ದಾವೀದನನ್ನು 
ನೋಡುವುದಕ್ಕಾಗಿ ಹೊರಬರುತ್ತಿದ್ದರು. ಅವರು 
ಡೋಲು ಮುಂತಾದ ವಾದ್ಯಗಳನ್ನು ಬಾರಿಸುತ್ತಾ ಕೇಕೆ 
ಹಾಕಿ ನಗುತ್ತಾ ನರ್ತಿಸುತ್ತಿದ್ದರು. ಅವರು ಸೌಲನ 
ಸಮ್ಮುಖದಲ್ಲಿಯೇ ಇವನ್ನೆಲ್ಲ ಮಾಡುತ್ತಿದ್ದರು. 

ಹೆಂಗಸರು, 

""ಸೌಲನು ಸಾವಿರಾರು ಶತ್ರುಗಳನ್ನು ಕೊಂದರೆ, 


ದಾವೀದನು ಲಕ್ಷಾಂತರ ಶತ್ರುಗಳನ್ನು 
ಕೊಂದನು'' ಎಂದು ಹಾಡುತ್ತಿದ್ದರು. 





ಹೆಂಗಸರ ಈ ಹಾಡಿನಿಂದ ಸೌಲನು ಬಹಳವಾಗಿ 
ವ್ಯಸನಗೊಂಡನು ಮತ್ತು ರೋಷಗೊಂಡನು. "ದಾವೀ 
ದನು ಲಕ್ಸಾಂತರ ಶತ್ರುಗಳನ್ನು ಕೊಂದನು. ಎಂದು 


1 ಸಮುವೇಲನು 17:58-18:17 


ಇವರು ಹಾಡುತ್ತಾರಲ್ಲಾ ಇವನಿಗೆ ರಾಜ್ಯವೊಂದನ್ನು 
ಬಿಟ್ಟು ಬೇರೆ ಏನು ಕಡಿಮೆಯಾಯಿತು? ಎಂದು 
ಆಲೋಚಿಸತೊಡಗಿದನು. ಸೌಲನು ಸಾವಿರಾರು ಶತ್ರು 
ಗಳನ್ನು ಕೊಂದನು'' ಎಂದು ಹಾಡಿದ ಹೆಂಗಸರ ಮಾತುಗ 
ಳಿಂದ ಸೌಲನು ಚಿಂತೆಗೀಡಾದನು. ಸೌಲನು ಅಂದಿ 
ನಿಂದ ದಾವೀದನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದನು. 





ಸೌಲನು ದಾವೀದನಿಗೆ ಭಯಪಟ್ಟನು 

ಮಾರನೆಯ ದಿನ, ಯೆಹೋವನಿಂದ ಬಂದ 
ದುರಾತ್ಮವು ಸೌಲನನ್ನು ಸಂಪೂರ್ಣವಾಗಿ ವಶಪಡಿಸಿ 
ಕೊಂಡಿತು. ಸೌಲನು ತನ್ನ ಮನೆಯಲ್ಲಿ ಹುಚ್ಚನಂತೆ 
ಕೂಗಿಕೊಳ್ಳುತ್ತಿದ್ದನು. ಆಗ ದಾವೀದನು ಎಂದಿನಂತೆ 
ಕಿನ್ನರಿಯನ್ನು ಬಾರಿಸುತ್ತಿದ್ದನು. [ಸೌಲನ ಕೈಯಲ್ಲಿ 
ಒಂದು ಭರ್ಜಿಯಿತ್ತು ""ಗೋಡೆಗೆ ಹತ್ತಿಕೊಳ್ಳುವಂತೆ 
ನಾನು ದಾವೀದನನ್ನು ತಿವಿಯುವೆ'' ಎಂದು ಅವನು 
ಯೋಜಿಸಿ ಎರಡು ಬಾರಿ ಭರ್ಜಿಯನ್ನು ಎಸೆದನು. ಆದರೆ 
ದಾವೀದನು ಎರಡು ಸಲವೂ ತಪ್ಪಿಸಿಕೊಂಡನು. 

ಯೆಹೋವನು ದಾವೀದನ ಜೊತೆಗಿದ್ದನು. 
ಯೆಹೋವನು ಸೌಲನನ್ನು ಬಿಟ್ಟುಹೋಗಿದ್ದನು. ಆದು 
ದರಿಂದ ಸೌಲನು ದಾವೀದನಿಗೆ ಭಯಪಟ್ಟನು. 
13ಸೌಲನು ದಾವೀದನನ್ನು ತನ್ನಿಂದ ದೂರಕಳುಹಿಸಿದನು. 
ಸೌಲನು ದಾವೀದನನ್ನು ಒಂದು ಸಾವಿರ ಸೈನಿಕರಿಗೆ 
ಸೇನಾಪತಿಯನ್ನಾಗಿ ಮಾಡಿದನು. ದಾವೀದನು ಯುದ್ಧ 
ದಲ್ಲಿ ಸೈನಿಕರನ್ನು ಮುನ್ನಡೆಸಿದನು. "ಯೆಹೋವನು 
ದಾವೀದನ ಜೊತೆಗಿದ್ದನು. ಆದ್ದರಿಂದ ದಾವೀದನು 
ಎಲ್ಲದರಲ್ಲೂ ಯಶ್ವಸಿಯಾದನು. 15ದಾವೀದನು ಬಹಳ 
ವಾಗಿ ಯಶ್ವಸಿಯಾಗುತ್ತಿರುವುದನ್ನು ಕಂಡ ಸೌಲನು 
ದಾವೀದನಿಗೆ ಮತ್ತಷ್ಟು ಭಯಪಟ್ಟನು. 

ಆದರೆ ಇಸ್ರೇಲಿನ ಮತ್ತು ಯೆಹೂದದ ಜನರೆಲ್ಲ 
ದಾವೀದನನ್ನು ಪ್ರೀತಿಸಿದರು. ಅವನು ಯುದ್ಧದಲ್ಲಿ 
ಅವರನ್ನು ಮುನ್ನಡೆಸಿದ್ದರಿಂದ ಮತ್ತು ಅವರಿಗೋಸ್ಕರ 
ಹೋರಾಡಿದ್ದರಿಂದ ಅವರು ಅವನನ್ನು ಬಹಳವಾಗಿ 
ಪ್ರೀತಿಸಿದರು. 


ಸೌಲನ ಮಗಳೊಂದಿಗೆ ದಾವೀದನ ಮದುವೆ 

ಆದರೆ ಸೌಲನು ದಾವೀದನನ್ನು ಕೊಲ್ಲಬೇಕೆಂದಿ 
ದ್ದನು. ದಾವೀದನಿಗೆ ಮೋಸಮಾಡಲು ಸೌಲನು ಒಂದು 
ಉಪಾಯವನ್ನು ಹೂಡಿ ಅವನಿಗೆ ""ನನ್ನ ಹಿರಿಯ 
ಮಗಳಾದ ಮೇರಬಳು ಇದ್ದಾಳೆ. ನಾನು ಅವಳನ್ನು ನಿನಗೆ 
ಮದುವೆ ಮಾಡಿಕೊಡುತ್ತೇನೆ. ಆಗ ನೀನೊಬ್ಬ ಬಲಶಾಲಿ 
ಯಾದ ಸೈನಿಕನಾಗುವೆ. ನೀನು ನನಗೆ ಮಗನಂತಿರುವೆ! 
ನಂತರ ನೀನು ಹೋಗಿ ಯೆಹೋವನ ಯುದ್ಧಗಳಲ್ಲಿ 
ಹೋರಾಡು'' ಎಂದು ಹೇಳಿದನು. ಇದೊಂದು 


1 ಸಮುವೇಲನು 18:18-19:4 


ಮೋಸವಾಗಿತ್ತು ""ಈಗ ನಾನು ದಾವೀದನನ್ನು ಕೊಲ್ಲುವ 
ಅಗತ್ಯವಿಲ್ಲ. ನನಗೋಸ್ಕರ ಫಿಲಿಷ್ಟಿಯರೇ ಅವನನ್ನು 
ಕೊಲ್ಲುವಂತೆ ಮಾಡುತ್ತೇನೆ'' ಎಂಬುದು ಸೌಲನ 
ನಿಜವಾದ ಆಲೋಚನೆಯಾಗಿತ್ತು. 

ಆದರೆ ದಾವೀದನು, ""ನಾನು ಪ್ರಮುಖ ಕುಲ 
ದವನೂ ಅಲ್ಲ; ಪ್ರಮುಖವಾದ ವ್ಯಕ್ತಿಯೂ ಅಲ್ಲ! ರಾಜನ 
ಮಗಳನ್ನು ಮದುವೆಯಾಗಲು ನಾನು ಯೋಗ್ಯನಲ್ಲ'' 
ಎಂದು ಹೇಳಿದನು. 

ಔಸೌಲನ ಮಗಳಾದ ಮೇರಬಳಿಗೆ ದಾವೀದನನ್ನು 
ಮದುವೆಯಾಗುವ ಕಾಲ ಬಂದಾಗ, ಸೌಲನು ಅವಳನ್ನು 
ಮೆಹೋಲದ ಅದ್ರಿಯೇಲನಿಗೆ ಮದುವೆ ಮಾಡಿ 
ಕೊಟ್ಟನು. 

ಸೌಲನ ಮತ್ತೊಬ್ಬ ಮಗಳಾದ ಮೀಕಲಳು 
ದಾವೀದನನ್ನು ಪ್ರೀತಿಸಿದಳು. ಮೀಕಲಳು ದಾವೀದನನ್ನು 
ಪ್ರೀತಿಸುತ್ತಿರುವುದನ್ನು ಸೌಲನಿಗೆ ಜನರು ತಿಳಿಸಿದರು. 
ಸೌಲನಿಗೆ ಇದು ಸಂತಸವನ್ನು ಉಂಟುಮಾಡಿತು. 

2[ಸೌಲನು, ""ನಾನು ದಾವೀದನನ್ನು ಬಲೆಗೆ 
ಬೀಳಿಸಲು ಮೀಕಲಳನ್ನು ಬಳಸಿಕೊಳ್ಳುತ್ತೇನೆ. ದಾವೀದ 
ನನ್ನು ಮದುವೆಯಾಗಲು ನಾನು ಮೀಕಲಳಿಗೆ ಅವಕಾಶ 
ಕೊಡುತ್ತೇನೆ. ನಂತರ ಅವನನ್ನು ಕೊಲ್ಲಲು ಫಿಲಿಷ್ಟಿ 
ಯರಿಗೆ ಬಿಟ್ಟುಕೊಡುತ್ತೇನೆ'' ಎಂದು ಯೋಚಿಸಿದನು. 
ಹೀಗೆ ಸೌಲನು ಎರಡನೆಯ ಸಲ ದಾವೀದನಿಗೆ, ""ನೀನು 
ನನ್ನ ಮಗಳನ್ನು ಇಂದು ಮದುವೆಯಾಗು'' ಎಂದು 
ಹೇಳಿದನು. 

ಸೌಲನು ತನ್ನ ಅಧಿಕಾರಿಗಳಿಗೆ ಅಪ್ಪಣೆ ಮಾಡಿದನು. 
ಸೌಲನು ಅವರಿಗೆ, ""ದಾವೀದನೊಂದಿಗೆ ಪ್ರತ್ಯೇಕವಾಗಿ 
ಮಾತನಾಡಿ. "ರಾಜನು ನಿನ್ನನ್ನು ಇಷ್ಟಪಟ್ಟಿದ್ದಾನೆ. ಅವನ 
ಅಧಿಕಾರಿಗಳೂ ನಿನ್ನನ್ನು ಇಷ್ಟಪಡುತ್ತಾರೆ. ನೀನು ಅವನ 
ಮಗಳನ್ನು ಮದುವೆಯಾಗಬೇಕು' ಎಂದು ಹೇಳಿರಿ'' 
ಎಂಬುದಾಗಿ ತಿಳಿಸಿದನು. 

ಸೌಲನ ಅಧಿಕಾರಿಗಳು ದಾವೀದನಿಗೆ ಆ ವಿಚಾರ 
ಗಳನ್ನು ತಿಳಿಸಿದರು. ಆದರೆ ದಾವೀದನು, ""ರಾಜನ 
ಅಳಿಯನಾಗುವುದು ಸುಲಭವೆಂದು ನೀವು ತಿಳಿದಿರು 
ವಿರಾ? ರಾಜನ ಮಗಳಿಗೆ ಕೊಡಲು ನನ್ನ ಹತ್ತಿರ ಹಣವೇ 








388 


ಗಲುಗಳು' ಎಂದು ಹೇಳಿರಿ'' ಎಂಬುದಾಗಿ ತಿಳಿಸಿದನು. 
ಸೌಲನ ರಹಸ್ಯವಾದ ಉಪಾಯ ಇದಾಗಿದ್ದಿತು. 
ಫಿಲಿಷ್ಟಿಯರು ದಾವೀದನನ್ನು ಕೊಂದುಬಿಡಬಹುದೆಂದು 
ಸೌಲನು ಭಾವಿಸಿದ್ದನು. 

26%ಾಲನ ಅಧಿಕಾರಿಗಳು ಆ ಸಂಗತಿಗಳನ್ನು ದಾವೀದ 
ನಿಗೆ ತಿಳಿಸಿದರು. ದಾಪೀದನು ರಾಜನ ಅಳಿಯನಾಗ 
ಬೇಕೆಂದು ಬಯಸಿದನು. ಆದ್ದರಿಂದ ಅವನು ತಕ್ಷಣವೇ 
ಕಾರ್ಯನಿರತನಾದನು. 3'ದಾವೀದನು ಮತ್ತು ಅವನ 
ಜನರು ಫಿಲಿಷ್ಟಿಯರೊಂದಿಗೆ ಹೋರಾಡಲು 
ಹೋದರು. ಅವರು ಇನ್ನೂರು ಜನ ಫಿಲಿಷ್ಟಿಯರನ್ನು 
ಕೊಂದು ಅವರ ಮುಂದೊಗಲುಗಳನ್ನು ತೆಗೆದುಕೊಂಡು 
ಬಂದು ಸೌಲನಿಗೆ ಕೊಟ್ಟರು. 

ಆಗಸೌಲನು ತನ್ನ ಮಗಳಾದ ಮೀಕಲಳನ್ನು ದಾವೀದ 
ನಿಗೆ ಮದುವೆ ಮಾಡಿಕೊಟ್ಟನು. ಯೆಹೋವನು 
ದಾವೀದನೊಂದಿಗಿರುವುದನ್ನೂ ತನ್ನ ಮಗಳಾದ 
ಮೀಕಲಳು ದಾವೀದನನ್ನು ಪ್ರೀತಿಸುತ್ತಿರುವುದನ್ನೂ 
ಸೌಲನು ಗಮನಿಸಿದನು. ಆದ್ದರಿಂದ ಸೌಲನು 
ದಾವೀದನಿಗೆ ಇನ್ನೂ ಹೆಚ್ಚು ಭಯಪಟ್ಟನು. ಸೌಲನು ಆ 
ಕಾಲದಲ್ಲೆಲ್ಲ ದಾವೀದನಿಗೆ ವಿರೋಧವಾಗಿದ್ದನು. 

ನಫಿಲಿಷ್ಟಿಯ ಸೇನಾಧಿಪತಿಗಳು ಇಸ್ರೇಲರೊಂದಿಗೆ 
ಹೋರಾಡಲು ಹೋಗುತ್ತಲೇ ಇದ್ದರು. ಆದರೆ 
ದಾವೀದನು ಪ್ರತಿಸಲವೂ ಅವರನ್ನು ಸೋಲಿಸುತ್ತಿದ್ದನು. 
ದಾವೀದನು ಸೌಲನ ಒಬ್ಬ ಯಶಸ್ವಿಯಾದ ಅಧಿಕಾರಿ 
ಯಾಗಿದ್ದನು! ದಾವೀದನು ಪ್ರಖ್ಯಾತನಾದನು. 








ಯೋನಾತಾನನಿಂದ ದಾವೀದನಿಗೆ ಸಹಾಯ 

1 9 ಸೌಲನು ತನ್ನ ಮಗನಾದ ಯೋನಾತಾನನಿಗೂ 

ತನ್ನ ಅಧಿಕಾರಿಗಳಿಗೂ ದಾವೀದನನ್ನು ಕೊಂದು 
ಹಾಕಲು ತಿಳಿಸಿದನು. ಆದರೆ ಯೋನಾತಾನನು 
ದಾವೀದನನ್ನು ಬಹಳ ಇಷ್ಟಪಡುತ್ತಿದ್ದನು. 23 ಯೋನಾ 
ತಾನನು ದಾವೀದನಿಗೆ, ''ಎಚ್ಚರಿಕೆಯಿಂದಿರು! ಸೌಲನು 
ನಿನ್ನನ್ನು ಕೊಲ್ಲಲು ಅವಕಾಶವನ್ನು ಕಾಯುತ್ತಿದ್ದಾನೆ. 
ಬೆಳಿಗ್ಗೆ, ಹೊಲದೊಳಗೆ ಹೋಗಿ ಅಡಗಿಕೊ. ನಾನು ನನ್ನ 
ತಂದೆಯೊಡನೆ ಹೊಲಕ್ಕೆ ಬರುತ್ತೇನೆ. ನೀನು ಅಡಗಿರುವ 





ಇಲ್ಲ! ನಾನು ಕೇವಲ ಬಹವ, ಸಾಮಾನ್ಯ ಮನುಷ್ಯ 
ಎಂದು ಉತ್ತರಿಸಿದನು. 

ದಾವೀದನು ತಿಳಿಸಿದ್ದನ್ನೆಲ್ಲ ಸೌಲನ ಅಧಿಕಾರಿಗಳು 
ಸೌಲನಿಗೆ ಹೇಳಿದರು. ಸೌಲನು ಅವರಿಗೆ, ""ನೀವು 
ದಾವೀದನ ಬಳಿಗೆ ಹೋಗಿ ಹೇಳಿ. "ನೀನು ರಾಜನ 
ಮಗಳಿಗೆ ಹಣ ಕೊಡುವುದು ಬೇಡ! ಸೌಲನು ತನ್ನ ಶತ್ರು, 
ಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಆದುದರಿಂದ 
ಅವನ ಮಗಳನ್ನು ಮದುವೆಯಾಗಲು ಕೊಡಬೇಕಾದ 
ತೆರವೆಂದರೆ ನೂರು ಮಂದಿ ಫಿಲಿಷ್ಟಿಯರ ಮುಂದೊ 





ಸ್ಥಳದ ಹತ್ತಿರ ನಾವು ನಿಲ್ಲುತ್ತೇವೆ. ನಾನು ನನ್ನ ತಂದೆ 
ಯೊಡನೆ ನಿನ್ನ ಬಗ್ಗೆ ಮಾತನಾಡುತ್ತೇನೆ. ನಂತರ ನಾನು 
ತಿಳಿದುಕೊಂಡದ್ದನ್ನು ನಿನಗೆ ಹೇಳುತ್ತೇನೆ'' ಎಂದನು. 
*ಯೋನಾತಾನನು ತನ್ನ ತಂದೆಯಾದ ಸೌಲನೊಂದಿಗೆ 
ಮಾತನಾಡಿದನು. ಯೋನಾತಾನನು ದಾವೀದನ ಬಗ್ಗೆ 
ಒಳ್ಳೆಯ ಸಂಗತಿಗಳನ್ನು ತಿಳಿಸಿದನು. ಯೋನಾತಾನನು, 
""ನೀನು ರಾಜ. ದಾವೀದನು ನಿನ್ನ ಸೇವಕ. ದಾವೀದನು 
ನಿನಗೆ ಯಾವ ಕೇಡನ್ನೂ ಮಾಡಿಲ್ಲ. ಅದ್ದರಿಂದ ಅವನಿಗೆ 
ಯಾವ ಕೇಡನ್ನೂ ಮಾಡಬೇಡ. ದಾವೀದನು ನಿನಗೆ 


389 


ಯಾವಾಗಲೂ ಒಳ್ಳೆಯವನಾಗಿಯೇ ಇದ್ದಾನೆ. 
ದಾವೀದನು ಫಿಲಿಷ್ಟಿಯನನ್ನು (ಗೊಲ್ಯಾತ) ಕೊಂದಾಗ 
ತನ್ನ ಜೀವವನ್ನೇ ಪಣವಾಗಿಟ್ಟಿದ್ದನು. ಯೆಹೋವನು 
ಇಸ್ರೇಲರೆಲ್ಲರಿಗೂ ಬಹು ದೊಡ್ಡ ವಿಜಯವನ್ನು ಉಂಟು 
ಮಾಡಿದನು. ನೀನು ಅದನ್ನು ನೋಡಿದೆ ಮತ್ತು 
ಸಂತೋಷಗೊಂಡೆ. ದಾವೀದನಿಗೆ ಕೇಡುಮಾಡಲು 
ನೀನು ಏಕೆ ಬಯಸಿರುವೆ? ಅವನು ನಿರಪರಾಧಿ. 
ಅವನನ್ನು ಕೊಲ್ಲಲು ಯಾವ ಕಾರಣವೂ ಇಲ್ಲ!''ಎಂದು 
ಹೇಳಿದನು. 

6ಯೋನಾತಾನನು ಹೇಳಿದ್ದನ್ನೆಲ್ಲ ಸೌಲನು ಕೇಳಿ, 
""ಯೆಹೋವನಾಣೆ, ದಾವೀದನನ್ನು ಕೊಲ್ಲುವುದಿಲ್ಲ'' 
ಎಂದು ಹೇಳಿದನು. 

ಆದ್ದರಿಂದ ಯೋನಾತಾನನು ದಾವೀದನನ್ನು ಕರೆದು 
ಅವನಿಗೆ ಎಲ್ಲವನ್ನೂ ತಿಳಿಸಿದನು. ಬಳಿಕ ಯೋನಾತಾನನು 
ದಾವೀದನನ್ನು ಸೌಲನ ಹತ್ತಿರಕ್ಕೆ ಕರೆದುಕೊಂಡು 
ಬಂದನು. ದಾವೀದನು ಮೊದಲಿನಂತೆ ಸೌಲನ 
ಜೊತೆಗಿದ್ದನು. 


ದಾವೀದನನ್ನು ಕೊಲ್ಲಲು ಸೌಲನ ಮರುಪ್ರಯತ್ನ 

*ಯುದ್ಧವು ಮತ್ತೆ ಬಂದಿತು. ದಾವೀದನು ಫಿಲಿಷ್ಟಿಯರ 
ಮೇಲೆ ಯುದ್ಧಕ್ಕೆ ಹೋಗಿ ಅವರನ್ನು ಸೋಲಿಸಿ ಓಡಿಸಿ 
ಬಿಟ್ಟನು. *ಆದರೆ ಯೆಹೋವನಿಂದ ಬಂದ ದುರಾತ್ಮವು 
ಸೌಲನ ಮೈಮೇಲೆ ಬಂದಿತು. ಸೌಲನು ತನ್ನ ಮನೆಯಲ್ಲಿ 
ಕುಳಿತಿದ್ದನು. ಸೌಲನ ಈಟಿಯು ಅವನ ಕೈಯಲ್ಲಿಯೇ 
ಇದ್ದಿತು. ದಾವೀದನು ಕಿನ್ನರಿಯನ್ನು ಬಾರಿಸುತ್ತಿದ್ದನು. 
ದಾವೀದನನ್ನು ಗೋಡೆಗೆ ಹತ್ತಿಕೊಳ್ಳುವಂತೆ ತಿವಿಯ 
ಬೇಕೆಂದು ಸೌಲನು ತನ್ನ ಈಟಿಯನ್ನು ಎಸೆದನು. ಆದರೆ 
ದಾವೀದನು ಸರಿದುಕೊಂಡಿದ್ದರಿಂದ ಈಟಿಯು 
ಗೋಡೆಗೆ ನಾಟಿಕೊಂಡಿತು. ದಾವೀದನು ಆ ದಿನ ರಾತ್ರಿ, 
ಓಡಿಹೋದನು. 

!!ಸೌಲನು ದಾವೀದನ ಮನೆಗೆ ತನ್ನ ಜನರನ್ನು 
ಕಳುಹಿಸಿದನು. ಅವರು ದಾವೀದನ ಮನೆಯನ್ನು 
ಕಾಯ್ದರು. ಅವರು ರಾತ್ರಿಯೆಲ್ಲಾ ಅಲ್ಲಿಯೇ ಇದ್ದರು. 


1 ಸಮುವೇಲನು 19:5-22 


ಸೌಲನು ದಾವೀದನನ್ನು ಬಂಧಿಸಿ ಕರೆತರಲು 
ಸಂದೇಶಕರನ್ನು ಕಳುಹಿಸಿದನು. ಆದರೆ ಮೀಕಲಳು, 
""ದಾವೀದನಿಗೆ ಹುಷಾರಿಲ್ಲ'' ಎಂದು ಹೇಳಿದಳು. 

15ಸಂದೇಶಕರು ಹೋಗಿ ಸೌಲನಿಗೆ ವಿಷಯ ತಿಳಿಸಿ 
ದಾಗ ಅವನು ದಾವೀದನನ್ನು ನೋಡಲು ಮತ್ತೆ 
ಸಂದೇಶಕರನ್ನು ಕಳುಹಿಸಿದನು. ಸೌಲನು ಅವರಿಗೆ, 
“ದಾವೀದನನ್ನು ನನ್ನ ಬಳಿಗೆ ಕರೆತನ್ನಿ! ಹಾಸಿಗೆಯ ಮೇಲೆ 
ಮಲಗಿರುವ ಅವನನ್ನು ಹಾಸಿಗೆಯ ಸಮೇತವಾಗಿ ತೆಗೆದು 
ಕೊಂಡು ಬನ್ನಿ! ನಾನು ಅವನನ್ನು ಕೊಲ್ಲುತ್ತೇನೆ'' ಎಂದು 
ಹೇಳಿದನು. ಸಂದೇಶಕರು ದಾವೀದನ ಮನೆಗೆ 
ಹೋದರು. ಅವರು ದಾವೀದನನ್ನು ಕರೆದೊಯ್ಯಲು 
ಒಳಗಡೆ ಹೋದಾಗ ಹಾಸಿಗೆಯ ಮೇಲಿರುವುದು ಕೇವಲ 
ವಿಗ್ರಹವೆಂಬುದೂ ಅದರ ಕೂದಲು ಕೇವಲ ಹೋತದ 
ಕೂದಲೆಂಬುದೂ ಅವರಿಗೆ ಗೊತ್ತಾಯಿತು. 

ಸೌಲನು ಮೀಕಲಳಿಗೆ, ""ನೀನು ಈ ರೀತಿ ನನಗೆ 
ಮೋಸ ಮಾಡಿದ್ದೇಕೆ? ನನ್ನ ಶತ್ರುವು ತಪ್ಪಿಸಿಕೊಳ್ಳಲು 
ನೀನು ಅವಕಾಶ ಮಾಡಿಕೊಟ್ಟೆ! ದಾವೀದನು ಓಡಿ 
ಹೋದನಲ್ಲಾ!'' ಎಂದು ಹೇಳಿದನು. 

ಮೀಕಲಳು ಸೌಲನಿಗೆ, "ತಪ್ಪಿಸಿಕೊಳ್ಳಲು ತನಗೆ 
ಸಹಾಯ ಮಾಡದಿದ್ದರೆ ನನ್ನನ್ನು ಕೊಲ್ಲುವುದಾಗಿ 
ದಾವೀದನು ತಿಳಿಸಿದ!'' ಎಂದು ಹೇಳಿದಳು. 


ರಾಮದ ಪಾಳೆಯದಲ್ಲಿ ದಾವೀದ 

ದಾವೀದನು ತಪ್ಪಿಸಿಕೊಂಡು ರಾಮದಲ್ಲಿದ್ದ 
ಸಮುವೇಲನ ಹತ್ತಿರಕ್ಕೆ ಓಡಿಹೋದನು. ಸೌಲನು ತನಗೆ 
ಮಾಡಿದ್ದನ್ನೆಲ್ಲ ದಾವೀದನು ಸಮುವೇಲನಿಗೆ ಹೇಳಿದನು. 
ನಂತರ ದಾವೀದನು ಮತ್ತು ಸಮುವೇಲನು ಪ್ರವಾದಿ 
ಗಳಿದ್ದ ಪಾಳೆಯಕ್ಕೆ ಹೋದರು. ದಾವೀದನು ಅಲ್ಲಿ ನೆಲೆಸಿ 
ದನು. ದಾವೀದನು ರಾಮದ ಪಾಳೆಯದಲ್ಲಿರುವ ಸಂಗ 
ತಿಯು ಸೌಲನಿಗೆ ತಿಳಿದುಬಂದಿತು. ದಾವೀದನನ್ನು 
ಬಂಧಿಸಿ ತರಲು ಸೌಲನು ಜನರನ್ನು ಕಳುಹಿಸಿದನು. 
ಆದರೆ ಆ ಜನರು ಪಾಳೆಯಕ್ಕೆ ಬರುವಷ್ಟರಲ್ಲಿ ಪ್ರವಾದಿ 
ಗಳು ಅಲ್ಲಿ ಪ್ರವಾದಿಸುತ್ತಿದ್ದರು. ಸಮುವೇಲನು ಅವರ 








ಅವರು ದಾವೀದನನ್ನು ಬೆಳಿಗ್ಗೆ ಕೊಲ್ಲಲು ಕಾಯು 
ತ್ತಿದ್ದರು. ಆದರೆ ದಾವೀದನ ಹೆಂಡತಿಯಾದ ಮೀಕಲಳು 
ಅವನಿಗೆ, "ನೀನು ಈ ರಾತ್ರಿಯೇ ಓಡಿಹೋಗಿ, ನಿನ್ನ 
ಜೀವವನ್ನು ಕಾಪಾಡಿಕೋ. ಇಲ್ಲವಾದರೆ, ನಿನ್ನನ್ನು ಅವರು 
ಕೊಂದು ಬಿಡುತ್ತಾರೆ'' ಎಂದು ಎಚ್ಚರಿಸಿದಳು. 12ನಂತರ 
ಮೀಕಲಳು ಕಿಟಕಿಯಿಂದ ದಾವೀದನನ್ನು ಹೊರಗೆ ಇಳಿಸಿ 
ದಳು. ದಾವೀದನು ತಪ್ಪಿಸಿಕೊಂಡು ಓಡಿಹೋದನು. 


ನಾಯಕನಾಗಿ ನಿಂತಿದ್ದನು. ದೇವರಾತ್ಮವು ಸಂದೇಶಕರ 
ಮೇಲೆ ಬಂದದ್ದರಿಂದ ಅವರೂ ಪ್ರವಾದಿಸ 
ಲಾರಂಭಿಸಿದರು. 

ಸೌಲನು ಈ ಸುದ್ದಿಯನ್ನು ಕೇಳಿ ಇತರ ಸಂದೇಶಕ 
ರನ್ನು ಕಳುಹಿಸಿದನು. ಆದರೆ ಅವರೂ ಪ್ರವಾದಿಸ 
ಲಾರಂಭಿಸಿದರು. ಆದುದರಿಂದ ಸೌಲನು ಮೂರನೆಯ 
ಬಾರಿ ಸಂದೇಶಕರನ್ನು ಕಳುಹಿಸಿದನು ಅವರೂ 





3ಮೀಕಲಳು ಮನೆಯಲ್ಲಿದ್ದ ವಿಗ್ರಹವನ್ನು ಹಾಸಿಗೆಯ 
ಮೇಲೆ ಇಟ್ಟು ಅದಕ್ಕೆ ಬಟ್ಟೆಗಳನ್ನು ತೋಡಿಸಿ ಅದರ ತಲೆಗೆ 
ಹೋತದ ಕೂದಲನ್ನೂ ಅಂಟೆಸಿದಳು. 


ಪ್ರವಾದಿಸಲಾರಂಭಿಸಿದರು. ಕಡೆಯದಾಗಿ ಸೌಲನೇ 
ರಾಮಕ್ಕೆ ಹೋದನು. ಸೇಕೂವಿನಲ್ಲಿ ಕಣದ ಬಳಿ ಇರುವ 
ದೊಡ್ಡ ಬಾವಿಯ ಸಮೀಪಕ್ಕೆ ಅವನು ಬಂದು, 


1 ಸಮುವೇಲನು 19:23-20:15 


""ಸಮುವೇಲ ಮತ್ತು ದಾವೀದ ಎಲ್ಲಿದ್ದಾರೆ?'' ಎಂದು 
ಕೇಳಿದನು. 

ಜನರು, ''ರಾಮದ ಹತ್ತಿರವಿರುವ ಪಾಳೆಯ 
ದಲ್ಲಿದ್ದಾರೆ'' ಎಂದು ಉತ್ತರಕೊಟ್ಟರು. 


390 


ಬೇಕಾಗಿದೆ. ಆದರೆ ನಾನು ಸಂಜೆಯವರೆಗೆ ಹೊಲದಲ್ಲಿ 
ಅಹಗಿಕೊಳ್ಳಲು ಅವಕಾಶ ಮಾಡಿಕೊಡು. 6ನಾನು 
ಇಲ್ಲದಿರುವುದನ್ನು ನಿಮ್ಮ ತಂದೆಯು ಗಮನಿಸಿದರೆ 
ಅವನಿಗೆ, "ದಾವೀದನು ಬೇತ್ಲೆಹೇಮಿನ ತನ್ನ ಮನೆಗೆ 





2 ನಂತರ ಸೌಲನು ರಾಮದ ಹತ್ತಿರವಿರುವ ಪಾಳೆಯಕ್ಕೆ 
ಹೋದನು. ದೇವರಾತ್ಮವು ಸೌಲನ ಮೈಮೇಲೂ 


ಹೋಗಲು ಬಯಸಿದನು. ಅವನ ಕುಟುಂಬದವರು ಅಲ್ಲಿ 
ಮಾಸಿಕಯಜ್ಞದ ಔತಣವನ್ನು ಏರ್ಪಡಿಸಿದ್ದಾರೆ. ಬೇತ್ಸೆ 





ಬಂದಿತು. ಅವನೂ ಪ್ರವಾದಿಸಲಾರಂಭಿಸಿದನು. ಸೌಲನು 
ರಾಮದ ಪಾಳೆಯದವರೆಗೂ ಪ್ರವಾದಿಸುತ್ತಾ ಹೋದನು. 
ನಂತರ ಸೌಲನು ತಾನು ಧರಿಸಿದ್ದ ಬಟ್ಟೆಗಳನ್ನು 
ತೆಗೆದುಹಾಕಿದನು. ಸಮುವೇಲನ ಎದುರಿನಲ್ಲಿ ಸೌಲನೂ 
ಸಹ ಪ್ರವಾದಿಸುತ್ತಿದ್ದನು. ಅಂದು ಹಗಲುರಾತ್ರಿಯೆಲ್ಲ 
ಸೌಲನು ಬೆತ್ತಲೆಯಾಗಿ ಅಲ್ಲಿಯೇ ಮಲಗಿದ್ದನು. 

ಆದುದರಿಂದಲೇ ಜನರು, ""ಸೌಲನೂ ಪ್ರವಾದಿಗಳಲ್ಲಿ 
ಒಬ್ಬನೇ?'' ಎಂದು ಹೇಳುತ್ತಾರೆ. 


ದಾವೀದ ಮತ್ತು ಯೋನಾತಾನರ ಒಪ್ಪಂದ 

ದಾವೀದನು ರಾಮದ ಪಾಳೆಯದಿಂದ ಓಡಿ 
pF ದಾವೀದನು ಯೋನಾತಾನನ 
ಬಳಿಗೆ ಹೋಗಿ, ""ನಾನು ಮಾಡಿರುವ ತಪ್ಪೇನು? ನನ್ನ 
ಅಪರಾಧವೇನು? ನಿನ್ನ ತಂದೆಯು ನನ್ನನ್ನು ಕೊಲ್ಲಲು 

ಪ್ರಯತ್ನಿಸುತ್ತಿರುವುದೇಕೆ?'' ಎಂದು ಕೇಳಿದನು. 
ಯೋನಾತಾನನು, ""ಎಂದಿಗೂ ಇಲ್ಲ ನನ್ನ ತಂದೆಯು 
ನಿನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿಲ್ಲ! ನನ್ನ ತಂದೆಯು 
ನನಗೆ ತಿಳಿಸದೆ ಏನನ್ನೂ ಮಾಡುವುದಿಲ್ಲ ಅದು ಬಹು 
ಮುಖ್ಯವಾದದ್ದೇ ಆಗಿರಲಿ ಇಲ್ಲವೆ ಮುಖ್ಯವಾಗಿಲ್ಲದ್ದೇ 
ಆಗಿರಲಿ, ನನ್ನ ತಂದೆಯು ನನಗೆ ತಿಳಿಸೇ ತಿಳಿಸುತ್ತಾನೆ. 
ನನ್ನ ತಂದೆಯು ನಿನ್ನನ್ನು ಕೊಲ್ಲಬೇಕೆಂದಿದ್ದರೆ ನಾನು 

ನಿನಗೆ ತಿಳಿಸುತ್ತಿರಲಿಲ್ಲವೇ'' ಎಂದು ಹೇಳಿದನು. 

3ಆದರೆ ದಾವೀದನು, ""ನಾನು ನಿನ್ನ ಗೆಳೆಯನೆಂಬುದು 
ನಿನ್ನ ತಂದೆಗೆ ಚೆನ್ನಾಗಿ ತಿಳಿದಿದೆ. ನಿನ್ನ ತಂದೆಯು, 
"ಯೋನಾತಾನನಿಗೆ ಇದು ತಿಳಿಯಲೇಬಾರದು. ಅವನಿಗೆ 
ತಿಳಿದುಬಿಟ್ಟರೆ ಅವನು ದಾವೀದನಿಗೆ ಹೇಳಿಬಿಡುತ್ತಾನೆ' 
ಎಂದುಕೊಂಡಿದ್ದಾನೆ. ಯೆಹೋವನಾಣೆ ನಿನ್ನ ಜೀವ 
ದಾಣೆ, ನಾನು ಸಾವಿಗೆ ಬಹು ಹತ್ತಿರವಾಗಿದ್ದೇನೆ''ಎಂದು 
ಹೇಳಿದನು. 

*ಯೋನಾತಾನನು, ""ನೀನು ಬಯಸುವ ಏನ 
ನ್ನಾದರೂ ಮಾಡಲು ನಾನು ಸಿದ್ಧನಿದ್ದೇನೆ'' ಎಂದು 
ದಾವೀದನಿಗೆ ಹೇಳಿದನು. 

5ಆಗ ದಾವೀದನು, "ನಾಳೆ ಅಮಾವಾಸ್ಯೆಯ ಸಮಾ 
ರಂಭ* ನಾನು ರಾಜನ ಜೊತೆಯಲ್ಲಿ ಊಟಮಾಡ 








ಅಮಾವಾಸ್ಯೆಯ ಸಮಾರಂಭ ಯೆಹೂದ್ಯರ ತಿಂಗಳ ಮೊದಲನೆ ದಿನ. 
ಈ ದಿನವು ವಿಶ್ರಾಂತಿಗೆ ಮತ್ತು ಆರಾಧನೆಗೆ ವಿಶೇಷವಾದ ದಿನ. 


ಹೇಮಿಗೆ ಹೋಗಿ ತನ್ನ ಕುಟುಂಬದವರ ಜೊತೆಯಿರಲು 
ಅವಕಾಶಕೊಡಬೇಕೆಂದು ದಾವೀದನು ನನ್ನನ್ನು ಕೇಳಿ 
ಕೊಂಡನು” ಎಂದು ಹೇಳು. ನಿನ್ನ ತಂದೆಯು, "ಒಳ್ಳೆಯ 
ದಾಯಿತು' ಎಂದರೆ ನಾನು ಬದುಕಿದೆ. ಆದರೆ ನಿನ್ನ 
ತಂದೆಯು ಕೋಪಗೊಂಡರೆ ಅವನು ನನಗೆ ಕೇಡು 
ಮಾಡಲು ಬಯಸಿದ್ದಾನೆಂದು ತಿಳಿದುಕೋ. *ಯೋನಾ' 
ತಾನನೇ, ನನ್ನ ಮೇಲೆ ದಯೆಯಿರಲಿ. ನಾನು ನಿನ್ನ ಸೇವಕ. 
ನೀನು ಯೆಹೋವನ ಮುಂದೆ ನನ್ನೊಂದಿಗೆ ಒಡಂಬಡಿಕೆ 
ಮಾಡಿಕೊಂಡಿರುವೆ. ನಾನು ತಪ್ಪಿತಸ್ಥನಾಗಿದ್ದರೆ, ನೀನೇ 
ನನ್ನನ್ನು ಕೊಂದುಬಿಡು! ಆದರೆ ನಿನ್ನ ತಂದೆಯ ಹತ್ತಿರಕ್ಕೆ 
ನನ್ನನ್ನು ಕರೆದೊಯ್ಯಬೇಡ''ಎಂದು ಹೇಳಿದನು. 

*ಯೋನಾತಾನನು, ""ಇಲ್ಲ, ಎಂದೆಂದಿಗೂ ಇಲ್ಲ! ನನ್ನ 
ತಂದೆಯು ನಿನಗೆ ಕೇಡು ಮಾಡುವುದಕ್ಕಾಗಿ ಉಪಾಯ 
ಮಾಡುತ್ತಿರುವುದು ನನಗೆ ತಿಳಿದುಬಂದರೆ ನಾನು ನಿನ್ನನ್ನು 
ಎಚ್ಚರಿಸುತ್ತೇನೆ'' ಎಂದು ಉತ್ತರಿಸಿದನು. 

10ದಾವೀದನು, “ನಿನ್ನ ತಂದೆಯು ನಿನಗೆ ಕೆಟ್ಟ ಸಂಗತಿ 
ಗಳನ್ನು ಹೇಳಿದರೆ, ನನ್ನನ್ನು ಎಚ್ಚರಿಸುವವರು ಯಾರು?'' 
ಎಂದು ಕೇಳಿದನು. 

!!ಆಗ ಯೋನಾತಾನನು, ""ನಾವು ಹೊಲದೊಳಕ್ಕೆ 
ಹೋಗೋಣ ಬಾ''ಎಂದು ಹೇಳಿದನು. ಅಂತೆಯೇ 
ಯೋನಾತಾನನು ಮತ್ತು ದಾವೀದನು ಒಟ್ಟಾಗಿ 
ಹೊಲದೊಳಕ್ಕೆ ಹೋದರು. 

2 ಯೋನಾತಾನನು ದಾವೀದನಿಗೆ, "ನಾನು ಇಸ್ರೇಲರ 
ದೇವರಾದ ಯೆಹೋವನ ಎದುರಿನಲ್ಲಿ ಈ ಪ್ರಮಾಣ 
ವನ್ನು ಮಾಡುತ್ತೇನೆ. ನಮ್ಮ ತಂದೆಯು ನಿನ್ನ ಬಗ್ಗೆ ಒಳ್ಳೆಯ 
ಭಾವನೆಯನ್ನು ಹೊಂದಿರುವನೊ ಇಲ್ಲವೊ ಎಂಬುದನ್ನು 
ತಿಳಿದುಕೊಳ್ಳುತ್ತೇನೆ. ನಂತರ ಸಂದೇಶವೊಂದನ್ನು ನಾನು 
ಮೂರು ದಿನಗಳೊಳಗಾಗಿ ನಿನಗೆ ಕಳುಹಿಸಿಕೊಡುತ್ತೇನೆ. 
ನಮ್ಮ ತಂದೆಯು ನಿನಗೆ ಕೇಡು ಮಾಹಬೇಕೆಂದಿದ್ದರೆ, 
ಅದನ್ನು ನಾನು ನಿನಗೆ ತಿಳಿಸಿ, ನೀನು ಸುರಕ್ಕಿತವಾಗಿರಲು 
ಅವಕಾಶ ಮಾಡಿಕೊಡುತ್ತೇನೆ. ಈ ಕಾರ್ಯವನ್ನು ನಾನು 
ಮಾಡದೆ ಹೋದರೆ ಯೆಹೋವನು ನನ್ನನ್ನು ದಂಡಿಸಲಿ. 
ಯೆಹೋವನು ನಮ್ಮ ತಂದೆಯ ಜೊತೆಯಲ್ಲಿದ್ದಂತೆ ನಿನ್ನ 
ಜೊತೆಯೂ ಇರಲಿ. “ನನ್ನ ಜೀವಮಾನವೆಲ್ಲಾ ನೀನು 
ನನಗೆ ದಯಾಳುವಾಗಿರು. '5ನನ್ನ ಕುಟುಂಬದ ಮೇಲೆ 
ಶಾಶ್ಚತವಾಗಿ ನಿನ್ನ ದಯೆಯಿರಲಿ. ಭೂಮಿಯ ಮೇಲಿ 
ರುವ ನಿನ್ನ ಶತ್ರುಗಳೆಲ್ಲರನ್ನೂ ಯೆಹೋವನು 


391 


ನಾಶಪಡಿಸುತ್ತಾನೆ. ಓಂದು ವೇಳೆ ಆ ಸಮಯದಲ್ಲಿ 
ಯೋನಾತಾನನ ಕುಟುಂಬವು ದಾವೀದನಿಂದ ಅಗಲಿ 
ಹೋಗಬೇಕಿದ್ದರೆ ಅಗಲಿಹೋಗಲಿ. ದಾವೀದನ 
ಶತ್ರುಗಳನ್ನು ಯೆಹೋವನು ದಂಡಿಸಲಿ'' ಎಂದು 
ಹೇಳಿದನು. 

1? ಯೋನಾತಾನನು ದಾವೀದನಿಂದ ತನ್ನ ಪ್ರೀತಿಯ 
ವಾಗ್ದಾನವನ್ನು ಮತ್ತೆ ಹೇಳಿಸಿದನು. ಯೋನಾತಾನನು 
ತನ್ನನ್ನು ತಾನು ಪ್ರೀತಿಸುತ್ತಿದ್ದಪ್ಟೆ ದಾವೀದನನ್ನೂ ಪ್ರೀತಿಸು 
ತ್ತಿದ್ದುದ್ದೇ ಅದಕ್ಕೆ ಕಾರಣ. 

8 ಯೋನಾತಾನನು ದಾವೀದನಿಗೆ, ""ನಾಳೆ ಅಮಾ 
ವಾಸ್ಯೆಯ ಔತಣ. ನಿನ್ನ ಸ್ಥಳವು ಖಾಲಿಯಾಗಿರುವುದನ್ನು 
ನನ್ನ ತಂದೆಯು ಕಂಡು, ನೀನು ಹೊರಟುಹೋಗಿರುವೆ 
ಎಂದು ತಿಳಿದುಕೊಳ್ಳುವನು. ದ್ರ ತೊಂದರೆಯು 
ಆರಂಭವಾದಾಗ ಎಲ್ಲಿ ಅಡಗಿದ್ದೆಯೋ ಅದೇ ಸ್ಥಳಕ್ಕೆ 
ಮೂರನೆಯ ದಿನ ಹೋಗು. ಆ ಬೆಟ್ಟದ ಸಮೀಪದಲ್ಲಿ 
ಕಾಯುತ್ತಿರು. ಮೂರನೆಯ ದಿನ, ನಾನು ಆ ಬೆಟ್ಟಕ್ಕೆ 
ಹೋಗುತ್ತೇನೆ ಮತ್ತು ಗುರಿಯಿಟ್ಟು ಹೊಡೆಯುವವನಂತೆ 
ಕೆಲವು ಬಾಣಗಳನ್ನು ಹೊಡೆಯುತ್ತೇನೆ. 2!ನಂತರ ಆ 
ಬಾಣಗಳನ್ನು ಹುಡುಕಿಕೊಂಡು ಬರಲು ಹುಡುಗನನ್ನು 
ಕಳುಹಿಸುತ್ತೇನೆ. ಎಲ್ಲವೂ ಒಳಿತಾಗಿದ್ದರೆ ನಾನು ಆ 
ಹುಡುಗನಿಗೆ, "ನೀನು ಬಹು ದೂರ ಹೋಗಿರುವೆ! 
ಬಾಣಗಳು ನನ್ನ ಹತ್ತಿರದಲ್ಲೇ ಇವೆ. ಹಿಂತಿರುಗಿಬಂದು 
ಅವುಗಳನ್ನು ತೆಗೆದುಕೋ' ಎಂದು ಹೇಳುತ್ತೇನೆ. ನಾನು 
ಆ ರೀತಿ ಹೇಳಿದರೆ, ನೀನು ಅಡಗಿದ್ದ ಸ್ಥಳದಿಂದ ಹೊರಗೆ 
ಬಾ. ಯೆಹೋವನಾಣೆ, ನೀನು ಸುರಕ್ಷಿತನಾಗಿರುವೆ. 
ನಿನಗೆ ಯಾವ ಅಪಾಯವೂ ಇಲ್ಲ. ಆದರೆ ಅಲ್ಲಿ 
ತೊಂದರೆಯಿರುವುದಾದರೆ, ನಾನು ಆ ಹುಡುಗನಿಗೆ, 
"ಬಾಣಗಳು ಬಹಳ ದೂರದಲ್ಲಿವೆ. ಹೋಗಿ ಅವುಗಳನ್ನು 
ತೆಗೆದುಕೊಂಡು ಬಾ ಎಂದು ಹೇಳುವೆ. ನಾನು ಆ ರೀತಿ 
ಹೇಳಿದರೆ, ನೀನು ಅಲ್ಲಿಂದ ಹೊರಟುಹೋಗು. 
ಯೆಹೋವನೇ ನಿನ್ನನ್ನು ದೂರ ಕಳುಹಿಸುತ್ತಿದ್ದಾನೆ. ೫ನಿನ್ನ 
ಮತ್ತು ನನ್ನ ಮಧ್ಯೆ ನಡೆದ ಈ ಒಪ್ಪಂದವನ್ನು ಜ್ಞಾಫಿಸಿಕೊ. 
ಯೆಹೋವನು ಸದಾಕಾಲ ನಮಗೆ ಸಾಕ್ಟಿಯಾಗಿರುವನು'' 
ಎಂದು ಹೇಳಿದನು. 

ನಂತರ ದಾವೀದನು ಹೊಲದಲ್ಲಿ ಅಡಗಿಕೊಂಡನು. 








ಔತಣದಲ್ಲಿ ಸೌಲನ ವರ್ತನೆ 
ಅಮಾವಾಸ್ಯೆಯ ಔತಣದ ಸಮಯವು ಬಂದಿತು. 
ರಾಜನು ಊಟಕ್ಕೆ ಕುಳಿತನು. 25ರಾಜನು ತಾನು ಯಾವಾ 
ಗಲೂ ಕುಳಿತುಕೊಳ್ಳುವಂತೆ ಗೋಡೆಯ ಸಮೀಪದಲ್ಲಿ 
ಕುಳಿತುಕೊಂಡನು. ಯೋನಾತಾನನು ಸೌಲನ ಎದು 
ರಾಗಿ ಕುಳಿತುಕೊಂಡನು. ಸೌಲನ ಪಕ್ಕದಲ್ಲಿ ಅಬ್ನೇರನು 
ಕುಳಿತುಕೊಂಡನು. ಆದರೆ ದಾವೀದನ ಸ್ಥಳವು ಖಾಲಿ 





1 ಸಮುವೇಲನು 20:16-34 


ಯಾಗಿತ್ತು. ಸೌಲನು ಆ ದಿನ ಏನನ್ನೂ ಹೇಳದೆ, 
“ದಾವೀದನಿಗೆ ಏನೋ ಸಂಭವಿಸಿರಬಹುದು ಆದ್ದರಿಂದ 
ಅವನು ಇಂದು ಶುದ್ಧನಾಗಿರಲಿಕ್ಕಿಲ್ಲ'' ಎಂದು ಯೋಚಿಸಿ 
ದನು. 7ಮಾರನೆಯ ದಿನದಲ್ಲಿ, ಅಂದರೆ ಆ ತಿಂಗಳ 
ಎರಡನೆಯ ದಿನದಲ್ಲಿ ದಾವೀದನ ಸ್ಥಳವು ಮತ್ತೆ ಖಾಲಿ 
ಯಾಗಿತ್ತು ಆಗ ಸೌಲನು ತನ್ನ ಮಗನಾದ ಯೋನಾತಾ 
ನನಿಗೆ, “ನಿನ್ನೆ ಮತ್ತು ಇಂದು ಅಮಾವಾಸ್ಯೆ ಔತಣಕ್ಕೆ 
ಇಷಯನ ಮಗನಾದ ದಾವೀದನು ಏಕೆ ಬರಲಿಲ್ಲ?” 
ಎಂದು ಕೇಳಿದನು. 

2 ಯೋನಾತಾನನು, ""ಬೇತ್ಲೆಹೇಮಿಗೆ ಹೋಗಲು 
ತನಗೆ ಅವಕಾಶಕೊಡಬೇಕೆಂದು ದಾವೀದನು ನನ್ನನ್ನು 
ಬಹಳವಾಗಿ ಕೇಳಿಕೊಂಡನು. ೫"ನಮ್ಮ ಗೋತ್ರದವರು 
ಬೇತ್ಲೆಹೇಮಿನಲ್ಲಿ ಯಜ್ಞವನ್ನು ಅರ್ಪಿಸುತ್ತಿರುವುದರಿಂದ 
ನನ್ನ ಸಹೋದರರು ನನಗೂ ಬರಬೇಕೆಂದು 
ಕೇಳಿಕೊಂಡಿದ್ದಾರೆ. ನೀನು ನನ್ನ ಗೆಳೆಯನಾಗಿರುವು 
ದಾದರೆ ನನ್ನ ಸೋದರರನ್ನು ನೋಡಿಕೊಂಡು ಬರಲು 
ದಯವಿಟ್ಟು ನನಗೆ ಅವಕಾಶ ಕೊಡು ಎಂದು ಹೇಳಿದನು.' 
ಆದ್ದರಿಂದಲೇ ದಾವೀದನು ರಾಜನ ಊಟದ ಮೇಜಿಗೆ 
ಬಂದಿಲ್ಲ”'' ಎಂದು ಉತ್ತರಿಸಿದನು. 

30ಸೌಲನು ಯೋನಾತಾನನ ಮೇಲೆ ಬಹಳ ಕೋಪ 
ಗೊಂಡು, ""ನೀನು ಅವಿಧೇಯಳಾದ ದಾಸಿಯ ಮಗ. 
ನೀನೂ ಅವಳಂತೆಯೇ ಅವಿಧೇಯ. ನೀನು ದಾವೀದನ 
ಪಕ್ಚವಹಿಸಿರುವುದು ನನಗೆ ಗೊತ್ತಿದೆ. ನೀನು ನಿನಗೂ 
ಮತ್ತು ನಿನ್ನ ತಾಯಿಗೂ ನಾಚಿಕೆಯನ್ನು ತಂದಿರುವೆ. 
31ಣ್ಗಷಯನ ಮಗ ಬದುಕಿರುವವರೆಗೆ ನೀನು ರಾಜ 
ನಾಗುವುದೇ ಇಲ್ಲ; ನಿನಗೆ ರಾಜ್ಯಾಧಿಕಾರವೂ ಸಿಗುವು 
ದಿಲ್ಲ. ಈಗ ದಾವೀದನನ್ನು ಕರೆದುಕೊಂಡು ಬಾ! 
ಅವನೊಬ್ಬ ಸತ್ತಮನುಷ್ಯ !'' ಎಂದು ಹೇಳಿದನು. 

32 ಯೋನಾತಾನನು ತನ್ನ ತಂದೆಗೆ, "" ದಾವೀದನನ್ನು 
ಏಕೆ ಕೊಲ್ಲಬೇಕು? ಅವನು ಮಾಡಿದ ತಪ್ಪಾದರೂ 
ಏನು?'' ಎಂದು ಕೇಳಿದನು. 

33ಆದರೆ ಸೌಲನು ಯೋನಾತಾನನನ್ನು ಕೊಲ್ಲುವುದ 
ಕ್ಕಾಗಿ ಈಟಿಯನ್ನು ಅವನ ಕಡೆಗೆ ಎಸೆದನು. ದಾವೀದ 
ನನ್ನು ಕೊಲ್ಲಲು ತನ್ನ ತಂದೆಯು ದೃಢನಿರ್ಧಾರ ಮಾಡಿ 
ದ್ಹಾನೆಂದು ಯೋನಾತಾನನು ತಿಳಿದುಕೊಂಡನು. 
34! ಯೋನಾತಾನನು ಬಹಳ ಕೋಪಗೊಂಡು ಊಟದ 
ಮೇಜನ್ನು ಬಿಟ್ಟುಹೋದನು. ಯೋನಾತಾನನು ತನ್ನ 
ತಂದೆಯ ಮೇಲೆ ಬಹಳವಾಗಿ ಬೇಸರಗೊಂಡಿದ್ದರಿಂದ 
ಮತ್ತು ಕೋಪವುಳ್ಳವನಾಗಿದ್ದರಿಂದ ಎರಡನೆ ದಿನ ಔತಣ 
ದಲ್ಲಿ ಅವನು ಏನನ್ನೂ ತಿನ್ನಲಿಲ್ಲ. ಸೌಲನು ದಾವೀದನಿಗೆ 
ಅವಮಾನ ಮಾಡಿದ್ದರಿಂದ ಯೋನಾತಾನನು ಕೋಪ 
ಗೊಂಡಿದ್ದನು. ಸೌಲನು ದಾವೀದನನ್ನು ಕೊಲ್ಲಬೇಕೆಂದಿ 
ದ್ಲುದರಿಂದ ಯೋನಾತಾನನು ದುಃಖಿಸಿದನು. 





1 ಸಮುವೇಲನು 20:35-21:9 


ದಾವೀದ ಮತ್ತು ಯೋನಾತಾನರ ಬೀಳ್ಕೊಡುಗೆ 

ಮಾರನೆಯ ದಿನ ಬೆಳಿಗ್ಗೆ ಯೋನಾತಾನನು ಹೊಲಕ್ಕೆ 
ಹೋದನು. ಅವನು ದಾವೀದನೊಂದಿಗೆ ಮಾಡಿ 
ಕೊಂಡಿದ್ದ ಒಪ್ಪಂದದಂತೆ ಅವನನ್ನು ನೋಡಲು 
ಹೋದನು. ಯೋನಾತಾನನು ಒಬ್ಬ ಬಾಲಕನನ್ನು 
ತನ್ನೊಂದಿಗೆ ಕರೆದುಕೊಂಡು ಹೋದನು. 36ಯೋನಾ- 
ತಾನನು ಆ ಬಾಲಕನಿಗೆ, "ನಾನು ಪ್ರಯೋಗಿಸುವ ಬಾಣ 
ಗಳನ್ನು ಹುಡುಕಲು ಹೋಗು'' ಎಂದು ಹೇಳಿದನು. 
ಬಾಲಕನು ಓಡಲು ಆರಂಭಿಸಿದನು, ಯೋನಾತಾನನು 
ಆ ಹುಡುಗನ ಆಚೆಗೆ ಬಾಣಗಳನ್ನು ಪ್ರಯೋಗಿಸಿದನು. 
ಬಾಣಗಳು ಹೋಗಿ ಬಿದ್ದ ಸ್ಥಳಕ್ಕೆ ಬಾಲಕನು 
ಹೋದನು. ಆದರೆ ಯೋನಾತಾನನು, ""ಬಾಣಗಳು 
ಬಹಳ ದೂರದಲ್ಲಿವೆ!'' ಎಂದು ಹೇಳಿದನು. *ನಂತರ 
ಯೋನಾತಾನನು, ""ಬೇಗ ಹೋಗು! ಅವುಗಳನ್ನು 
ತೆಗೆದುಕೊಂಡು ಬಾ! ಅಲ್ಲಿಯೇ ನಿಲ್ಲಬೇಡ!'' ಎಂದು 
ಕೂಗಿಹೇಳಿದನು. ಆ ಬಾಲಕನು ಬಾಣಗಳನ್ನೆಲ್ಲ 
ಆರಿಸಿಕೊಂಡು ತನ್ನ ಒಡೆಯನ ಬಳಿಗೆ ತಂದನು. 3 ಲ್ಲಿ 
ಏನು ನಡೆಯಿತು ಎಂಬುದು ಬಾಲಕನಿಗೇನೂ ತಿಳಿಯ 
ಲಿಲ್ಲ. ಯೋನಾತಾನ ಮತ್ತು ದಾವೀದರಿಗೆ ಮಾತ್ರ ತಿಳಿ 
ದಿತ್ತು Hಯೋನಾತಾನನು ತನ್ನ ಬಿಲ್ಲು ಮತ್ತು ಬಾಣ 
ಗಳನ್ನು ಬಾಲಕನಿಗೆ ಕೊಟ್ಟನು. ನಂತರ ಯೋನಾತಾನನು 
ಆ ಬಾಲಕನಿಗೆ, “ಪಟ್ಟಣಕ್ಕೆ ಹಿಂದಿರುಗಿ ಹೋಗು'' 
ಎಂದು ಹೇಳಿದನು. 

“ಬಾಲಕನು ಹೊರಟುಹೋದನು. ದಾವೀದನು 
ತಾನು ಅಡಗಿದ್ದ ಬೆಟ್ಟದ ಮತ್ತೊಂದು ಕಡೆಯ ಸ್ಥಳದಿಂದ 
ಹೊರಬಂದನು. ದಾವೀದನು ಯೋನಾತಾನನ ಮುಂದೆ 
ಬಂದು ಮೂರು ಸಲ ತನ್ನ ಮುಖವನ್ನು ನೆಲದವರೆಗೂ 
ಬಗ್ಗಿಸಿ ನಮಸ್ಕರಿಸಿದನು. ನಂತರ ದಾವೀದ ಮತ್ತು 
ಯೋನಾತಾನರು ಪರಸ್ಪರ ಮುದ್ದಿಟ್ಟರು, ಅವರಿಬ್ಬರೂ 
ಒಟ್ಟಾಗಿ ಅತ್ತರು. ದಾವೀದನು ಯೋನಾತಾನನಿಗಿಂತ 
ಹೆಚ್ಚು ಅತ್ತನು. 

4 ಯೋನಾತಾನನು ದಾವೀದನಿಗೆ. "ಸಮಾಧಾನ 
ದಿಂದ ಹೋಗು. ನಾವಿಬ್ಬರೂ ಗೆಳೆಯರಾಗಿರಲು 
ಯೆಹೋವನ ಹೆಸರಿನಲ್ಲಿ ಪ್ರಮಾಣಮಾಡಿದ್ದೇವೆ. ನಮ್ಮಿ 
ಬ್ಬರಿಗೂ ನಮ್ಮ ಸಂತತಿಯವರಿಗೆ ಇರುವ ಸಂಬಂಧಕ್ಕೆ 
ಯೆಹೋವನೇ ಸಾಕ್ಷಿ ಎಂದು ಹೇಳಿದ್ದೇವೆ'' ಎಂದನು. 








ದಾವೀದನು ಯಾಜಕನಾದ ಅಹೀಮೆಲೆಕನನ್ನು 
ನೋಡಲು ಹೋದನು 


392 


ಅಹೀಮೆಲೆಕನು ದಾವೀದನನ್ನು ಸಂಧಿಸಲು ಹೊರಗೆ 
ಬಂದನು. ಅಹೀಮೆಲೆಕನು ಭಯದಿಂದ ನಡುಗು 
ತ್ತಿದ್ದನು. ಅಹೀಮೆಲೆಕನು ದಾವೀದನಿಗೆ, ""ನೀನು 
ಒಬ್ಬಂಟಿಗನಾಗಿ ಬಂದಿರುವುದೇಕೆ? ಬೇರೆ ಯಾವ 
ವ್ಯಕ್ತಿಯೂ ನಿನ್ನ ಜೊತೆಯಲ್ಲಿಲ್ಲದಿರುವುದೇಕೆ?'' ಎಂದು 
ಕೇಳಿದನು. 

ದಾವೀದನು ಅಹೀಮೆಲೆಕನಿಗೆ, "ರಾಜನು ನನಗೆ 
ಒಂದು ವಿಶೇಷ ಆಜ್ಞೆಯನ್ನು ಕೊಟ್ಟಿರುವನು. ಅವನು 
ನನಗೆ, "ಈ ಕೆಲಸದ ಬಗ್ಗೆ ಬೇರೆ ಯಾರಿಗೂ ತಿಳಿಸಬೇಡ. 
ನಾನು ನಿನಗೆ ಮಾಡಲು ಹೇಳಿದ ಕೆಲಸವು ಯಾರಿಗೂ 
ತಿಳಿಯಕೂಡದು' ಎಂದು ಹೇಳಿದ್ದಾನೆ. ನಾನು ನನ್ನ 
ಜನರಿಗೆ ನನ್ನನ್ನು ಎಲ್ಲಿ ಭೇಟಿ ಯಾಗಬೇಕೆಂದು ತಿಳಿಸಿ 
ದ್ದೇನೆ. ಈಗ, ನಿನ್ನ ಬಳಿ ತಿನ್ನಲು ಏನಾದರೂ ಆಹಾರ 
ವಿದೆಯೋ? ನನಗೆ ಐದು ರೊಟ್ಟಿಗಳನ್ನಾಗಲೀ ಅಧವಾ 
ಬೇರೆ ಯಾವ ಆಹಾರ ಪದಾರ್ಥವನ್ನಾಗಲೀ ಕೊಡು'' 
ಎಂದು ಹೇಳಿದನು. 

5ಯಾಜಕನು ದಾವೀದನಿಗೆ, “ನನ್ನ ಬಳಿ ಸಾಧಾರಣ 
ವಾದ ರೊಟ್ಟಿಗಳಿಲ್ಲ ಆದರೆ ಕೆಲವು ಪವಿತ್ರ ರೊಟ್ಟಿಗಳಿವೆ. 
ನಿನ್ನ ಸೈನಿಕರು ಯಾವ ಹೆಂಗಸಿನೊಡನೆಯೂ ಲೈಂಗಿಕ 
ಸಂಬಂಧ ಮಾಡಿಲ್ಲದಿದ್ದರೆ ಅವರು ಅವುಗಳನ್ನು ತಿನ್ನ 
ಬಹುದು'' ಎಂದನು. 

ದಾವೀದನು ಯಾಜಕನಿಗೆ, ""ನಾವು ಯಾವ ಹೆಂಗಸಿ 
ನೊಂದಿಗೂ ಲೈಂಗಿಕ ಸಂಬಂಧ ಹೊಂದಿಲ್ಲ. ನನ್ನ ಜನರು 
ಯುದ್ಧಕ್ಕೆ ಹೋಗುವಾಗಲೂ ಸಾಧಾರಣಕಾರ್ಯಕ್ಕೆ 
ಹೋಗುವಾಗಲೂ ತಮ್ಮ ದೇಹಗಳನ್ನು ಶುಚಿಯಾಗಿಟ್ಟು 
ಕೊಳ್ಳುತ್ತಾರೆ. ನಮ್ಮ ಇಂದಿನ ಕಾರ್ಯವು ವಿಶೇಷವಾದ್ದ 
ರಿಂದ ನಾವು ಖಂಡಿತವಾಗಿ ಪವಿತ್ರರಾಗಿದ್ದೇವೆ'' ಎಂದು 
ಹೇಳಿದನು. 

'ಅಲ್ಲಿ ಪವಿತ್ರ, ರೊಟ್ಟಿಯ ಹೊರತು ಬೇರೆ ರೊಟ್ಟಿಯು 
ಇರಲಿಲ್ಲ. ಆದುದರಿಂದ ಯಾಜಕನು ಆ ರೊಟ್ಟಿಯನ್ನು 
ದಾವೀದನಿಗೆ ಕೊಟ್ಟನು. ಯಾಜಕರು ಯೆಹೋವನ 
ಸನ್ನಿಧಿಯಲ್ಲಿ ಪವಿತ್ರ ಮೇಜಿನ ಮೇಲಿಟ್ಟಿದ್ದ ರೊಟ್ಟಿಯೇ 
ಅದಾಗಿತ್ತು. ಈ ರೊಟ್ಟಿಯನ್ನು ಪ್ರತಿದಿನವೂ ಹೊರ 
ತೆಗೆಯುತ್ತಿದ್ದರು ಮತ್ತು ಹೊಸ ರೊಟ್ಟಿಯನ್ನು ಆ ಸ್ಥಳದಲ್ಲಿ 
ಇಡುತ್ತಿದ್ದರು. 

ಸೌಲನ ಅಧಿಕಾರಿಗಳಲ್ಲಿ ಒಬ್ಬನು ಆ ದಿನ ಅಲ್ಲಿದ್ದನು. 
ಅವನು ದೋಯೇಗನೆಂಬ ಎದೋಮ್ಯನು. ದೋಯೇಗ 
ನನ್ನು ಯೆಹೋವನ ಸನ್ನಿಧಿಯಲ್ಲಿ ಇಟ್ಟಿದ್ದರು. ಸೌಲನ 
ಕುರಿಗಳನ್ನು ಕಾಯುವವರಿಗೆ ದೋಯೇಗನು 





ನಂತರ ದಾವೀದನು ಹೊರಟುಹೋದನು. 
2 1 ಯೋನಾತಾನನು ಪಟ್ಟಣಕ್ಕೆ ಹಿಂದಿರುಗಿದನು. 
?ದಾವೀದನು ನೋಬ್‌ ಎಂಬ ಪಟ್ಟಣದ ಯಾಜಕನಾದ 
ಅಹೀಮೆಲೆಕನನ್ನು ನೋಡಲು ಹೋದನು. 


ನಾಯಕನಾಗಿದ್ದನು. 

ದಾವೀದನು ಅಹೀಮೆಲೆಕನಿಗೆ, ""ನಿನ್ನ ಹತ್ತಿರ 
ಖಣ್ಗವಾಗಲಿ, ಭರ್ಜಿಯಾಗಲಿ ಇದೆಯೇ? ರಾಜನ 
ಕಾರ್ಯಭಾರವು ಬಹು ಮುಖ್ಯವಾದುದು. ನಾನು ಬೇಗ 


393 


ಹೋಗಬೇಕಾಗಿದೆ. ನಾನು ಕತ್ತಿಯನ್ನಾಗಲೀ ಇತರ 
ಆಯುಧವನ್ನಾಗಲೀ ತರಲಿಲ್ಲ'' ಎಂದು ಕೇಳಿದನು. 
ಯಾಜಕನು, ""ಇಲ್ಲಿರುವುದು ಫಿಲಿಷ್ಟಿಯನಾದ 
ಗೊಲ್ಯಾತನ ಖಡ್ಗವೊಂದೇ. ಏಲಾ ಕಣಿವೆಯಲ್ಲಿ ನೀನು 
ಅವನನ್ನು ಕೊಂದು ಅವನಿಂದ ನೀನು ಕಿತ್ತುಕೊಂಡ 
ಖಡ್ಗವೇ ಅದು. ಆ ಖಡ್ಗವನ್ನು ಬಟ್ಟೆಯಲ್ಲಿ ಸುತ್ತಿ 
ಎಫೋದಿನ ಹಿಂಭಾಗದಲ್ಲಿ ಇಟ್ಟಿದೆ. ನಿನಗೆ ಬೇಕಿದ್ದರೆ 
ಅದನ್ನು ತೆಗೆದುಕೋ'' ಎಂದು ಉತ್ತರಿಸಿದನು. 
ದಾವೀದನು, "ಅದನ್ನು ನನಗೆ ಕೊಡು. ಗೊಲ್ಯಾತನ 
ಖಡ್ಗಕ್ಕೆ ಸಮನಾದ ಬೇರೊಂದು ಖಡ್ಗವಿಲ್ಲ!'' ಎಂದನು. 


ದಾವೀದನು ಗತ್‌ಗೆ ಹೋದನು 
11 ದಿನ ದಾವೀದನು ಸೌಲನಿಗೆ ಭಯಪಟ್ಟು ಗತ್‌ಗೆ 
ರಾಜನಾದ ಆಕೀಷನ ಬಳಿಗೆ ಹೋದನು. !2ಆಕೀಷನ 
ಅಧಿಕಾರಿಗಳಿಗೆ ದಾವೀದನ ಆಗಮನ ಇಷ್ಟವಾಗಲಿಲ್ಲ. 
ಅವರು, ""ಇವನು ದಾವೀದನು, ಇಸ್ರೆಲ್‌ ದೇಶದ 
ರಾಜನು. ಇವನನ್ನು ಕುರಿತೇ ಇಸ್ರೇಲರು ಹಾಡುತ್ತಾರೆ. 
ಅವರು ಇವನಿಗಾಗಿ ಹಾಡಿ ಕುಣಿಯುತ್ತಾರೆ. 


""ಸೌಲನು ಸಾವಿರಾರು ಶತ್ರುಗಳನ್ನು ಕೊಂದನು. 
ದಾವೀದನು ಲಕ್ಬಾಂತರ ಶತ್ರುಗಳನ್ನು 
ಕೊಂದನು!'' 


ಎಂಬ ಈ ಹಾಡನ್ನು ಇಸ್ರೇಲರು ಹಾಹುತ್ತಾರೆ'' ಎಂದು 
ಮಾತಾಡಿಕೊಂಡರು. 

13 ಸಂಗತಿಗಳನ್ನು ಕೇಳಿದ ದಾವೀದನು ಗತ್‌ನ 
ರಾಜನಾದ ಆಕೀಷನಿಗೆ ಬಹಳವಾಗಿ ಭಯಪಟ್ಟನು. 
ಆದುದರಿಂದ ದಾವೀದನು ಆಕೀಷನ ಮತ್ತು ಅವನ 
ಅಧಿಕಾರಿಗಳ ಎದುರಿನಲ್ಲಿ ಹುಚ್ಚನಂತೆ ನಟಿಸಿದನು. 
ದಾವೀದನು ಅವರೊಂದಿಗೆ ಇರುವಾಗಲೆಲ್ಲ ಹುಚ್ಚನಂತೆ 
ವರ್ತಿಸಿದನು. ಅವನು ದ್ವಾರದ ಬಾಗಿಲುಗಳ ಮೇಲೆ 
ಉಗುಳಿದನು; ಅವನ ಜೊಲ್ಲು ಗಡ್ಡದವರೆಗೂ ಸುರಿಯು 
ವಂತೆ ಮಾಡಿಕೊಂಡನು. 

5ಆಕೀಷನು ತನ್ನ ಅಧಿಕಾರಿಗಳಿಗೆ, ""ಅವನೊಬ್ಬ 
ಹುಚ್ಚ! ಅವನನ್ನು ನನ್ನ ಬಳಿಗೆ ಏಕೆ ಕರೆತಂದಿರಿ? ನನ್ನ 
ಹತ್ತಿರ ಬೇಕಾದಷ್ಟು ಹುಚ್ಚರಿದ್ದಾರೆ. ನನ್ನ ಎದುರಿನಲ್ಲಿ 
ಇವನು ಮಾಡುವ ಹುಚ್ಚಾಟವನ್ನು ನಾನು ನೋಡಲೆಂದು 
ಕರೆತಂದಿರುವಿರೊ? ಇವನು ಮತ್ತೆ ನನ್ನ ಮನೆಯೊಳಕ್ಕೆ 
ಬರಲು ಅವಕಾಶ ಕೊಡಬೇಡಿ'' ಎಂದನು. 


ದಾವೀದನು ಬೇರೆಬೇರೆ ಸ್ಥಳಗಳಿಗೆ ಹೋದನು 
72 ದಾವೀದನು ಗತ್ತನ್ನು ಬಿಟ್ಟು ಅದುಲ್ಲಾಮ್‌ 
ಗವಿಗೆ ಓಡಿಹೋದನು. ದಾವೀದನು 
ಅದುಲ್ಲಾಮಿನಲ್ಲಿರುವುದು ಅವನ ಸೋದರರಿಗೂ 


1 ಸಮುವೇಲನು 21:10-22:8 


ಬಂಧುಗಳಿಗೂ ತಿಳಿಯಿತು. ಅವರು ದಾವೀದನನ್ನು 
ನೋಡಲು ಅಲ್ಲಿಗೆ ಹೋದರು. ದಾವೀದನ ಜೊತೆ 
ಅನೇಕ ಜನರು ಸೇರಿಕೊಂಡರು. ತೊಂದರೆಯಲ್ಲಿರು 
ವವರು, ಸಾಲಗಾರರು ಮತ್ತು ಅತೃಪ್ತರಾದವರು ದಾವೀದ 
ನನ್ನು ಆಶ್ರಯಿಸಿಕೊಂಡರು. ದಾವೀದನು ಅವರಿಗೆಲ್ಲಾ 
ನಾಯಕನಾದನು. ದಾವೀದನೊಂದಿಗೆ ನಾನೂರು 
ಜನರಿದ್ದರು. 

3ದಾವೀದನು ಅದುಲ್ಲಾಮನ್ನು ಬಿಟ್ಟು ಮೋವಾಬಿನ 
ಮಿಚ್ಚೆಗೆ ಹೋದನು. ದಾವೀದನು ಮೋವಾಬ್‌ ರಾಜ 
ನಿಗೆ, " ದೇವರು ನನಗೇನು ಮಾಡುತ್ತಾನೆಂಬುದನ್ನು 
ನಾನು ತಿಳಿದುಕೊಳ್ಳುವ ತನಕ, ನನ್ನ ತಂದೆ ತಾಯಿಗಳು 
ನಿನ್ನಲ್ಲಿಗೆ ಬಂದು ಇರಲು ದಯವಿಟ್ಟು ನನಗೆ ಅವಕಾಶ 
ಕೊಡು'' ಎಂದು ಕೇಳಿಕೊಂಡನು. “ದಾವೀದನು ತನ್ನ 
ತಂದೆತಾಯಿಗಳನ್ನು ಮೋವಾಬ್‌ ರಾಜನ ಹತ್ತಿರ 
ಬಿಟ್ಟನು. ದಾವೀದನ ತಂದೆತಾಯಿಗಳು ಅವನು ಕೋಟಿ 
ಯಲ್ಲಿರುವ ತನಕ ಮೋವಾಬಿನ ರಾಜನೊಂದಿಗೆ 
ನೆಲೆಸಿದರು. 

ಆದರೆ ಗಾದ್‌ ಪ್ರವಾದಿಯು ದಾವೀದನಿಗೆ, "ನೀನು 
ಕೋಟೆಯಲ್ಲಿರಬೇಡ. ಯೆಹೂದ್ಯರ ದೇಶಕ್ಕೆ ಹೋಗು'' 
ಎಂದು ಹೇಳಿದನು. ಆದುದರಿಂದ ದಾವೀದನು ಹೆರೆತ್‌ 
ಅರಣ್ಯಕ್ಕೆ ಹೊರಟುಹೋದನು. 


ಸೌಲನಿಂದ ಅಹೀಮೆಲೆಕನ ಕುಟುಂಬದ ನಾಶನ 

ದಾವೀದನ ಮತ್ತು ಅವನ ಜನರ ಬಗ್ಗೆ ಜನರು ತಿಳಿದಿ 
ದ್ಹಾರೆಂಬುದು ಸೌಲನಿಗೆ ಗೊತ್ತಾಯಿತು. ಗಿಬೆಯ ಬೆಟ್ಟದ 
ಮೇಲಿನ ಮರದ ಕೆಳಗೆ ಸೌಲನು ಕುಳಿತಿದ್ದನು. ಸೌಲನ 
ಕೈಯಲ್ಲಿ ಭರ್ಜಿಯಿತ್ತು ಸೌಲನ ಅಧಿಕಾರಿಗಳಿಲ್ಲ ಅವನ 
ಸುತ್ತಲೂ ನಿಂತಿದ್ದರು.?ಸೌಲನು ತನ್ನ ಸುತ್ತಲೂ ನಿಂತಿದ್ದ 
ಅಧಿಕಾರಿಗಳಿಗೆ, ""ಬೆನ್ಯಾಮೀನನ ಜನರೇ, ಕೇಳಿ! 
ಇಷಯನ ಮಗನಾದ ದಾವೀದನು ನಿಮಗೆ ಹೊಲ 
ಗಳನ್ನೂ ದ್ರಾಕ್ಸಿತೋಟಗಳನ್ನೂ ಕೊಡುತ್ತಾನೆಂದು 
ತಿಳಿದಿರುವಿರಾ? ದಾವೀದನು ನಿಮಗೆ ಸಹಸ್ರದಳಾಧಿ 
ಪತಿಯಾಗಿ ಮತ್ತು ಶತದಳಾಧಿಪತಿಯಾಗಿ ಬಡ್ಡಿ ನೀಡು 
ತಾನೆಂದು ನೀವು ತಿಳಿದಿರುವಿರಾ? ನೀವು ನನ್ನ ವಿರುದ್ಧ 
ವಾಗಿ ಸಂಚುನಡೆಸುತ್ತಿರುವಿರಿ! ನೀವು ರಹಸ್ಯಯೋಜನೆ 
ಗಳನ್ನು ಮಾಡಿದ್ದೀರಿ. ನನ್ನ ಮಗ ಯೋನಾತಾನನ ಬಗ್ಗೆ 
ನಿಮ್ಮಲ್ಲಿ ಒಬ್ಬರೂ ನನಗೆ ತಿಳಿಸಲಿಲ್ಲ! ಅವನು ಇಷಯನ 
ಮಗನ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾನೆಂದು 
ನಿಮ್ಮಲ್ಲಿ ಒಬ್ಬರೂ ನನಗೆ ತಿಳಿಸಲಿಲ್ಲ! ನಿಮ್ಮಲ್ಲಿ ಒಬ್ಬರೂ 
ನನ್ನ ಬಗ್ಗೆ ಚಿಂತಿಸುವುದಿಲ್ಲ! ನನ್ನ ಮಗ ಯೋನಾತಾನನು 
ದಾವೀದನನ್ನು ಪ್ರೋತ್ಸಾಹಿಸಿದ್ದಾನೆಂದು ನಿಮ್ಮಲ್ಲಿ 
ಒಬ್ಬರೂ ನನಗೆ ತಿಳಿಸಲಿಲ್ಲ. ಅಡಗಿಕೊಂಡು ನನ್ನ ಮೇಲೆ 
ಆಕ್ರಮಣ ಮಾಡುವಂತೆ ನನ್ನ ಸೇವಕನಾದ ದಾವೀದನಿಗೆ 





1 ಸಮುವೇಲನು 22:9-23:3 


ಯೋನಾತಾನನು ಹೇಳಿಕೊಟ್ಟಿದ್ದಾನೆ! ಈಗ ದಾವೀದನು 
ಮಾಡುತ್ತಿರುವುದು ಅದನ್ನೇ!'' ಎಂದು ಹೇಳಿದನು. 

*ಸೌಲನ ಅಧಿಕಾರಿಗಳೊಂದಿಗೆ ಎದೋಮ್ಯನಾದ 
ದೋಯೇಗನು ನಿಂತಿದ್ದನು. ದೋಯೇಗನು, ""ನಾನು 
ನೋಬಿನಲ್ಲಿ ಇಷಯನ ಮಗನನ್ನು ನೋಡಿದೆನು. 
ದಾವೀದನು ಅಹೀಟೂಬನ ಮಗನಾದ ಅಹೀಮೆಲೆಕ 
ನನ್ನು ನೋಡಲು ಬಂದಿದ್ದನು. 10ಆಹೀಮೆಲೆಕನು 
ದಾವೀದನಿಗಾಗಿ ಯೆಹೋವನಲ್ಲಿ ಪ್ರಾರ್ಥಿಸಿದನು. 
ಅಹೀಮೆಲೆಕನು ದಾವೀದನಿಗೆ ಆಹಾರವನ್ನು ಸಹ 
ಕೊಟ್ಟನು; ಫಿಲಿಷ್ಟಿಯನಾದ ಗೊಲ್ಯಾತನ ಖಡ್ಗವನ್ನೂ 
ಕೊಟ್ಟನು'' ಎಂದು ಹೇಳಿದನು. 

!!ಆಗ ರಾಜನಾದ ಸೌಲನು ಯಾಜಕನನ್ನು ತನ್ನ 


394 


ಅವರು ದಾವೀದನ ಪಕ್ಷ ವಹಿಸಿದ್ದಾರೆ. ದಾವೀದನು ಓಡಿ 
ಹೋಗುತ್ತಿರುವುದು ತಿಳಿದಿದ್ದರೂ ಅವರು ನನಗೆ 
ತಿಳಿಸಲಿಲ್ಲ!'' ಎಂದನು. 

ಆದರೆ ಯೆಹೋವನ ಯಾಜಕರನ್ನು ಕೊಲ್ಲಲು 
ಸೈನಿಕರು ನಿರಾಕರಿಸಿದರು. 

ಆದ್ದರಿಂದ ರಾಜನು ದೋಯೇಗನಿಗೆ, ""ನೀನು 
ಹೋಗಿ ಯಾಜಕರನ್ನು ಕೊಂದುಹಾಕು'' ಎಂದು ಹೇಳಿ 
ದನು. ಆದ್ದರಿಂದ ಎದೋಮ್ಯನಾದ ದೋಯೇಗನು 
ಹೋಗಿ ಆ ದಿನ ಎಂಭತ್ತೈದು ಮಂಡಿ ಯಾಜಕರನ್ನು 
ಕೊಂದನು. ೌನೋಬ್‌ ಪಟ್ಟಣವು ಯಾಜಕರ ನಗರ 
ವಾಗಿತ್ತು. ದೋಯೇಗನು ನೋಬ್‌ ಪಟ್ಟಣದ ಎಲ್ಲ 
ಜನರನ್ನೂ ಅಂದರೆ ಗಂಡಸರನ್ನೂ ಹೆಂಗಸರನ್ನೂ ಮಕ್ಕ 





ಹತ್ತಿರಕ್ಕೆ ಕರೆತರಲು ಕೆಲವು ಜನರಿಗೆ ಅಪ್ಪಣೆಕೊಟ್ಟನು. 
ಸೌಲನು, ಅಹೀಟೂಬನ ಮಗನಾದ ಅಹೀಮೆಲೆಕನನ್ನೂ 
ಅವನ ಎಲ್ಲ ಬಂಧುಗಳನ್ನೂ ಕರೆತರಲು ಅವರಿಗೆ 
ಹೇಳಿದನು. ಅಹೀಮೆಲೆಕನ ಬಂಧುಗಳು ನೋಬಿನಲ್ಲಿ 
ಯಾಜಕರಾಗಿದ್ದರು. ಅವರೆಲ್ಲ ರಾಜನ ಹತ್ತಿರಕ್ಕೆ 
ಬಂದರ. ಸೌಲನು ಅಹೀಮೆಲೆಕನಿಗೆ, 
“ಅಹೀಟೂಬನ ಮಗನೇ, ಈಗ ನನ್ನ ಮಾತನ್ನು ಕೇಳು'' 
ಎಂದು ಹೇಳಿದನು. 

ಅಹೀಮೆಲೆಕನು, ""ಆಗಲೀ, ಸ್ಟಾಮಿ'' ಎಂದು 
ಉತ್ತರಿಸಿದನು. 

ಸೌಲನು ಅಹೀಮೆಲೆಕನಿಗೆ, ""ನೀನು ಮತ್ತು 
ಇಷಯನ ಮಗ ನನ್ನ ವಿರುದ್ಧ ರಹಸ್ಯಯೋಜನೆಗಳನ್ನು 
ಏಕೆ ಮಾಡಿದಿರಿ? ನೀನು ದಾವೀದನಿಗೆ ರೊಟ್ಟಿಯನ್ನೂ 
ಖಡ್ಗವನ್ನೂ ಕೊಟ್ಟೆ[ ನೀನು ಅವನಿಗಾಗಿ ದೇವರಲ್ಲಿ 
ಪ್ರಾರ್ಥಿಸಿದೆ. ಈಗ ದಾವೀದನು ನನ್ನ ಮೇಲೆ ಆಕ್ರಮಣ 
ಮಾಡಲು ಕಾಯುತ್ತಿದ್ದಾನೆ!'' ಎಂದು ಹೇಳಿದನು. 

14 ಅಹೀಮೆಲೆಕನು, ""ದಾವೀದನು ನಿನಗೆ ಬಹಳ ನಂಬಿ 
ಗಸ್ತನಾಗಿದ್ದಾನೆ. ದಾವೀದನಷ್ಟು ನಂಬಿಗಸ್ತನು ನಿನ್ನ ಇತರ 
ಅಧಿಕಾರಿಗಳಲ್ಲಿ ಇಲ್ಲವೇ ಇಲ್ಲ. ದಾವೀದನು ನಿನ್ನ ಸ್ವಂತ 
ಅಳಿಯ. ದಾವೀದನು ನಿನ್ನ ಅಂಗರಕ್ಟಕರ ದಳಪತಿ. 
ದಾವೀದನನ್ನು ನಿನ್ನ ಸ್ವಂತ ಕುಟುಂಬವೆಲ್ಲ ಗೌರವಿ 
ಸುತ್ತದೆ. ದಾವೀದನಿಗಾಗಿ ನಾನು ದೇವರಲ್ಲಿ ಪ್ರಾರ್ಥಿ 
ಸಿದ್ದು ಅದು ಮೊದಲನೆಯ ಸಲವಂತೂ ಅಲ್ಲವೇ ಅಲ್ಲ. 
ನನ್ನ ಮೇಲಾಗಲೀ ನನ್ನ ಬಂಧುಗಳ ಮೇಲಾಗಲೀ ತಪ್ಪು 
ಹೊರಿಸಬೇಡ. ನಾವೆಲ್ಲ ನಿನ್ನ ಸೇವಕರು. ಈಗ ಏನು ನಡೆ 
ಯುತ್ತಿದೆಯೋ ಅದು ನನಗೆ ಸ್ವಲ್ಪವೂ ತಿಳಿದಿಲ್ಲ'' ಎಂದು 
ಉತ್ತರಿಸಿದನು. 

!6ಆದರೆ ರಾಜನು, ""ಅಹೀಮೆಲೆಕನೇ, ನೀನು ಮತ್ತು 
ನಿನ್ನ ಬಂಧುಗಳೆಲ್ಲರೂ ಸಾಯಲೇಬೇಕು!'' ಎಂದು ಹೇಳಿ 
ದನು. !'ನಂತರ ರಾಜನು ತನ್ನ ಸಿಪಾಯಿಗಳಿಗೆ, "'ನೀವು 
ಹೋಗಿ ಯೆಹೋವನ ಯಾಜಕರನ್ನು ಕೊಂದುಹಾಕಿ. 





ಳನ್ನೂ ಹಸುಗೂಸುಗಳನ್ನೂ ತನ್ನ ಖಡ್ಗದಿಂದ ಕೊಂದು 
ಹಾಕಿದನು. ದೋಯೇಗನು ಅವರ ಹಸುಗಳನ್ನೂ ಕತ್ತೆ 
ಗಳನ್ನೂ ಕುರಿಗಳನ್ನೂ ಕೊಂದುಬಿಟ್ಟನು. 

ದರೆ ಎಬ್ಯಾತಾರನು ತಪ್ಪಿಸಿಕೊಂಡನು. 
ಎಬ್ಯಾತಾರನು ಅಹೀಮೆಲೆಕನ ಮಗ. ಅಹೀಮೆಲೆಕನು 
ಅಹೀಟೂಬನ ಮಗ. ಎಬ್ಯಾತಾರನು ಓಡಿಹೋಗಿ 
ದಾವೀದನ ಜೊತೆ ಸೇರಿಕೊಂಡನು. 2!ಯೆಹೋವನ 
ಯಾಜಕರನ್ನು ಸೌಲನು ಕೊಲ್ಲಿಸಿದನೆಂದು ಎಬ್ಯಾ 
ತಾರನು ದಾವೀದನಿಗೆ ತಿಳಿಸಿದನು. ಆಗ ದಾವೀದನು 
ಎಬ್ಯಾತಾರನಿಗೆ, "ನಾನು ಎದೋಮ್ಯನಾದ ದೋಯೇಗ 
ನನ್ನು ಆ ದಿನ ನೋಬ್‌ ಪಟ್ಟಣದಲ್ಲಿ ನೋಡಿದೆ. ಅವನು 
ಸೌಲನಿಗೆ ತಿಳಿಸುತ್ತಾನೆಂದು ನನಗೆ ಗೊತ್ತಿತ್ತು! ನಿನ್ನ 
ತಂದೆಯ ಕುಟುಂಬದ ಮರಣಕ್ಕೆ ನಾನೇ ಕಾರಣ. 
ನಿನ್ನನ್ನು ಕೊಲ್ಲಲು ಯಾವ ಮನುಷ್ಯ ಬಯಸಿ 
ರುವನೋ ಅವನು ನನ್ನನ್ನು ಸಹ ಕೊಲ್ಲಲು ಬಯಸಿ 
ದ್ಹಾನೆ. ನನ್ನ ಜೊತೆಯಲ್ಲಿರು. ಆಗ ನೀನು ಸುರಕ್ಟಿತ 


ವಾಗಿರುವೆ'' ಎಂದು ಹೇಳಿದನು. 
3 ಜನರು ದಾವೀದನಿಗೆ, "ನೋಡು, ಫಿಲಿಷ್ಟಿ 
ಯರು ಕೆಯೀಲಾದವರ ವಿರುದ್ಧ ಹೋರಾಹು 

ತ್ತಿದ್ದಾರೆ; ಅವರು ಕಣದಿಂದ ಧಾನ್ಯವನ್ನು ಸೂರೆ 
ಮಾಡುತ್ತಿದ್ದಾರೆ'' ಎಂದು ಹೇಳಿದನು. 

2ದಾವೀದನು, ""ನಾನು ಹೋಗಿ ಈ ಫಿಲಿಷ್ಟಿಯ 
ರೊಡನೆ ಹೋರಾಡಲೇ?'' ಎಂದು ಯೆಹೋವನನ್ನು 
ಕೇಳಿದನು. 

ಯೆಹೋವನು ದಾವೀದನಿಗೆ, "ಹೋಗು ಫಿಲಿಷ್ಟಿಯರ 
ಮೇಲೆ ಆಕ್ರಮಣ ಮಾಡು. ಕೆಯೀಲಾವನ್ನು ರಶ್ಬಿಸು'' 
ಎಂದು ಹೇಳಿದನು. 3ಆದರೆ ದಾವೀದನ ಜನರು 
ಅವನಿಗೆ, "ನೋಡು, ನಾವು ಯೆಹೂದದಲ್ಲಿದ್ದರೂ 
ಹೆದರಿರುವೆವು. ಫಿಲಿಷ್ಟಿಯರ ಸೈನ್ಯವೆಲ್ಲಿದೆಯೊ ಅಲ್ಲಿಗೆ 


ಕೆಯೀಲಾದಲ್ಲಿ ದಾವೀದನು 


395 


ನಾವು ಹೋದರೆ, ಇನ್ನೆಷ್ಟು ಹೆದರುತ್ತೇವೆ ಎಂಬುದನ್ನು 
ಯೋಚಿಸು'' ಎಂದರು. 

ದಾವೀದನು ಮತ್ತೆ ಯೆಹೋವನನ್ನು ಕೇಳಿದನು. 
ಯೆಹೋವನು ದಾವೀದನಿಗೆ, ""ಕೆಯೀಲಾಕ್ಕೆ ಹೋಗು. 
ಫಿಲಿಷ್ಟಿಯರನ್ನು ಸೋಲಿಸಲು ನಾನು ನಿನಗೆ ಸಹಾಯ 
ಮಾಹುತ್ತೇನೆ'' ಎಂದು ಹೇಳಿದನು. *ಹೀಗೆ ದಾವೀದನು 
ಮತ್ತು ಅವನ ಜನರು ಕೆಯೀಲಾಕ್ಕೆ ಹೋದರು. 
ದಾವೀದನ ಜನರು ಫಿಲಿಷ್ಟಿಯರೊಡನೆ ಹೋರಾಡಿ ಅವ 
ರನ್ನು ಸೋಲಿಸಿ ಅವರ ಹಸುಗಳನ್ನು ವಶಪಡಿಸಿ 
ಕೊಂಡರು. ದಾವೀದನು ಈ ರೀತಿಯಲ್ಲಿ ಕೆಯೀಲಾದ 
ಜನರನ್ನು ರಕ್ಷಿಸಿದನು. 9(ಎಬ್ಯಾತಾರನು ದಾವೀದನ ಹತ್ತಿ 
ರಕ್ಕೆ ಓಡಿಹೋದಾಗ ತನ್ನೊಂದಿಗೆ ಒಂದು ಏಫೋದನ್ನು 
ತೆಗೆದುಕೊಂಡಿದ್ದನು.) 

ದಾವೀದನು ಈಗ ಕೆಯೀಲಾದಲ್ಲಿದ್ದಾನೆಂದು ಜನರು 
ಸೌಲನಿಗೆ ತಿಳಿಸಿದರು. ಸೌಲನು, ""ದೇವರು ದಾವೀದ 
ನನ್ನು ನನಗೆ ಕೊಟ್ಟಿದ್ದಾನೆ! ದಾವೀದನು ತಾನಾಗಿಯೇ 
ಸಿಕ್ಕಿಹಾಕಿಕೊಂಡಿದ್ದಾನೆ. ಅವನು, ಬಾಗಿಲುಗಳಿರುವ 


1 ಸಮುವೇಲನು 23:4-23 


ಯಲ್ಲಿ ಸುಮಾರು ಆರುನೂರು ಜನರಿದ್ದರು. 
ದಾವೀದನು ಮತ್ತು ಅವನ ಜನರು ಸ್ಥಳದಿಂದ ಸ್ಥಳಕ್ಕೆ 
ಹೋಗುತ್ತಿದ್ದರು. ದಾವೀದನು ಕೆಯೀಲಾದಿಂದ ತಪ್ಪಿಸಿ 
ಕೊಂಡು ಹೋದನೆಂಬುದು ಸೌಲನಿಗೆ ತಿಳಿಯಿತು. ಆದ್ದ 
ರಿಂದಸೌಲನು ಆ ನಗರಕ್ಕೆ ಹೋಗಲಿಲ್ಲ. 


ಸೌಲನು ದಾವೀದನನ್ನು ಅಟ್ಟಿಸಿಕೊಂಡು ಹೋಗುವನು 
ದಾವೀದನು ಜೀಫ್‌ ಅರಣ್ಯದಲ್ಲಿರುವ ಬೆಟ್ಟ 
ಪ್ರದೇಶವಾದ ಆಶ್ರಯಗಿರಿಗಳಲ್ಲಿ ಅಹಗಿಕೊಂಡಿದ್ದನು. 
ಸೌಲನು ಪ್ರತಿದಿನವೂ ದಾವೀದನಿಗಾಗಿ ಹುಡುಕು 
ತ್ತಿದ್ದನು, ಆದರೆ ದಾವೀದನನ್ನು ಹಿಡಿಯಲು 
ಯೆಹೋವನು ಸೌಲನಿಗೆ ಅವಕಾಶ ಕೊಡಲಿಲ್ಲ. 
ದಾವೀದನು ಜೀಫ್‌ ಅರಣ್ಯದ ಹೋರೆಷದಲ್ಲಿ 
ದ್ದನು. ಸೌಲನು ತನ್ನನ್ನು ಕೊಲ್ಲಲು ಬರುತ್ತಾನೆಂದು 
ದಾವೀದನು ಹೆದರಿದ್ದನು. ಆದರೆ ಸೌಲನ ಮಗನಾದ 
ಯೋನಾತಾನನು ಹೋರೆಷಿಗೆ ಹೋಗಿ ದಾವೀದನನ್ನು 
ಸಂಧಿಸಿ ದೇವರಲ್ಲಿ ಹೆಚ್ಚು ನಂಬಿಕೆಯನ್ನಿಡುವಂತೆ ಅವ 





ಹಾಗೂ ಕಬ್ಬಿಣದ ಸಲಾಕೆಗಳಿಂದ ಬೀಗ ಹಾಕಬಲ್ಲ 
ಬಾಗಿಲುಗಳಿರುವ ಪಟ್ಟಣದೊಳಕ್ಕೆ ಹೋಗಿದ್ದಾನೆ'' 
ಎಂದು ಹೇಳಿದನು. ಸೌಲನು ಯುದ್ಧಕ್ಕಾಗಿ ತನ್ನ ಸೈನ್ಯವ 
ನ್ನೆಲ್ಲ ಒಟ್ಟಿಗೆ ಕರೆದನು. ದಾವೀದನನ್ನೂ ಅವನ ಜನ 
ರನ್ನೂ ಆಕ್ರಮಿಸಲು ಕೆಯೀಲಾಕ್ಕೆ ಹೋಗಲು ಅವರೆಲ್ಲ 
ಸಿದ್ಧಗೊಂಡರು. 

*ಸೌಲನು ತನ್ನ ವಿರುದ್ಧವಾಗಿ ಉಪಾಯಗಳನ್ನು 
ಮಾಡುತ್ತಿದ್ದಾನೆಂಬುದು ದಾವೀದನಿಗೆ ತಿಳಿಯಿತು. ಆಗ 
ದಾವೀದನು ಯಾಜಕನಾದ ಎಬ್ಯಾತಾರನಿಗೆ, 
""ಎಫೋದನ್ನು ತೆಗೆದುಕೊಂಡು ಬಾ'' ಎಂದನು. 

ದಾವೀದನು, ""ಇಸ್ರೇಲರ ದೇವರಾದ 
ಯೆಹೋವನೇ, ಸೌಲನು ನನಗಾಗಿ ಕೆಯೀಲಾಕ್ಕೆ 
ಬರುತ್ತಾನೆಂಬುದೂ ಈ ಪಟ್ಟಣವನ್ನು ನಾಶಗೊಳಿಸುತ್ತಾ 
ನೆಂಬುದೂ ತಿಳಿಯಿತು. ''ಸೌಲನು ಕೆಯೀಲಾಕ್ಕೆ ಬರು 
ತ್ತಾನೆಯೇ? ಕೆಯೀಲಾದ ಜನರು ನನ್ನನ್ನು ಸೌಲನಿಗೆ 
ಒಪ್ಪಿಸುತ್ತಾರೆಯೇ? .. ಇಸ್ರೊಲರ.. ದೇವರಾದ 
ಯೆಹೋವನೇ, ನಾನು ನಿನ್ನ ಸೇವಕ! ದಯವಿಟ್ಟು ನನಗೆ 
ತಿಳಿಸು!'' ಎಂದು ಪ್ರಾರ್ಥಿಸಿದನು. 

ಯೆಹೋವನು, "'ಸೌಲನು ಬರುತ್ತಾನೆ'' ಎಂದು 
ಉತರಿಸಿದನು. 

ನಂತರ ದಾವೀದನು, ""ಕೆಯೀಲಾದ ಜನರು 
ನನ್ನನ್ನೂ ನನ್ನ ಜನರನ್ನೂ ಸೌಲನಿಗೆ ಒಪ್ಪಿಸುತ್ತಾರೆಯೇ? 
'' ಎಂದು ಕೇಳಿದನು. 

ಯೆಹೋವನು, ""ಅವರು ಒಪ್ಪಿಸುತ್ತಾರೆ'' ಎಂದನು. 

ಆದ್ದರಿಂದ ದಾವೀದನು ಮತ್ತು ಅವನ ಜನರು 
ಕೆಯೀಲಾವನ್ನು ಬಿಟ್ಟುಹೋದರು. ದಾವೀದನ ಜೊತೆ 


ನನ್ನು ಪ್ರೋತ್ಸಾಹಿಸಿ, 17""ಹೆದರಬೇಹ ನನ್ನ ತಂದೆಯಾದ 
ಸೌಲನು ನಿನಗೆ ತೊಂದರೆ ಮಾಡುವುದಿಲ್ಲ. ನೀನು 
ಇಸ್ರೇಲಿನ ರಾಜನಾಗುವೆ! ನಾನು ನಿನಗೆ ಎರಹನೆಯವ 
ನಾಗುತ್ತೇನೆ. ಇದು ನನ್ನ ತಂದೆಗೂ ಸಹ ತಿಳಿದಿದೆ''ಎಂದು 
ಹೇಳಿದನು. 

15 ಯೋನಾತಾನನು ಮತು ದಾವೀದನು ಯೆಹೋವನ 
ಸನ್ನಿಧಿಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿ 
ಕೊಂಡರು. ನಂತರ ಯೋನಾತಾನನು ಮನೆಗೆ 
ಹೋದನು. ದಾವೀದನು ಹೋರೆಷಿನಲ್ಲಿ ನೆಲೆಸಿದನು. 


ದಾವೀದನ ಬಗ್ಗೆ ಜೀಫಿನ ಜನರು 
ಸೌಲನಿಗೆ ತಿಳಿಸಿದರು 

ಜೀಫಿನ ಜನರು ಗಿಬೆಯದಲ್ಲಿದ್ದ ಸೌಲನ ಬಳಿಗೆ 
ಬಂದು, ""ದಾವೀದನು ನಮ್ಮ ಪ್ರಾಂತ್ಯದಲ್ಲಿ ಅಡಗಿ 
ಕೊಂಡಿದ್ದಾನೆ. ಅವನು ಹೋರೆಷಿನ ಕೋಟೆಯಲ್ಲಿದ್ದಾನೆ. 
ಅವನು ಜಿಸಿಮೋನನ ದಕ್ಷಿಣಕ್ಕಿರುವ ಹಕೀಲಾ ಬೆಟ್ಟದ 
ಮೇಲಿದ್ದಾನೆ. ೫ಈಗ ರಾಜನೇ, ನಿನಗಿಷ್ಟ ಬಂದಾಗ 
ಯಾವ ಸಮಯದಲ್ಲೇ ಆಗಲಿ ಬಂದುಬಿಡು. ದಾವೀದ 
ನನ್ನು ನಿನಗೆ ಒಪ್ಪಿಸುವುದು ನಮ್ಮ ಕರ್ತವ್ಯ '' ಎಂದು 
ಹೇಳಿದರು. 

ಸೌಲನು, "ನೀವು ನನಗೆ ಸಹಾಯ ಮಾಡುತ್ತಿರುವು 
ದಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. 2ಷೋಗಿ, 
ಅವನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಿ. ದಾವೀದನು ಎಲ್ಲಿ 
ನೆಲೆಸಿದ್ದಾನೆಂಬುದನ್ನೂ ಅವನನ್ನು ನೋಡಿದವರು 
ಯಾರೆಂಬುದನ್ನೂ ಕಂಡುಹಿಡಿಯಿರಿ. ಅವನು ಬಹಳ 
ಯುಕ್ತಿವಂತನಾಗಿದ್ದಾನೆ. ದಾವೀದನು ಅಡಗಿಕೊಳ್ಳತಕ್ಕ 


1 ಸಮುವೇಲನು 23:24-24:11 


ಎಲ್ಲಾ ಸ್ಥಳಗಳನ್ನು ಕಂಡುಹಿಡಿಯಿರಿ. ನೀವು ಹಿಂದಿರುಗಿ 
ನನ್ನ ಬಳಿಗೆ ಬಂದು ಎಲ್ಲವನ್ನೂ ನನಗೆ ತಿಳಿಸಿ. ಅನಂತರ 
ನಾನು ನಿಮ್ಮೊಂದಿಗೆ ಬರುತ್ತೇನೆ. ದಾವೀದನು ಆ ಪ್ರಾಂತ್ಯ 
ದಲ್ಲಿದ್ದರೆ, ನಾನು ಅವನನ್ನು ಕಂಡುಹಿಡಿಯುತ್ತೇನೆ. 
ಅವನು ಯೆಹೂದ ಕುಲಗಳಲ್ಲಿ ಎಲ್ಲೇ ಇದ್ದರೂ ಸಹ 
ನಾನು ಅವನನ್ನು ಕಂಡುಹಿಡಿಯುತ್ತೇನೆ'' ಎಂದು 
ಹೇಳಿದನು. 

24ನಂತರ ಜೀಫಿನ ಜನರು ಜೀಪಿಗೆ ಹಿಂದಿರುಗಿದರು. 
ಸೌಲನು ಅನಂತರ ಅಲ್ಲಿಗೆ ಹೋದನು. 

ದಾವೀದನು ಮತ್ತುಅವನ ಜನರು ಮಾವೋನ್‌ 
ಅರಣ್ಯದ ದಕ್ಷಿಣ ದಿಕ್ಕಿನಲ್ಲಿರುವ ಜಿಸಿಮೋನಿನ ಮರಳು 
ಗಾಡಿನ ಪ್ರಾಂತ್ಯದಲ್ಲಿದ್ದರು. ಸೌಲನು ಮತ್ತು ಅವನ 
ಜನರು ದಾವೀದನನ್ನು ನೋಡಲು ಹೋದರು. ಆದರೆ 
ದಾವೀದನನ್ನು ಜನರು ಎಚ್ಚರಿಸಿದರು. ಸೌಲನು ಅವ 
ನನ್ನು ಹುಡುಕುತ್ತಿರುವನೆಂದು ಜನರು ಅವನಿಗೆ ಹೇಳಿ 
ದರು. ದಾವೀದನು ಮಾವೋನಿನ ಅರಣ್ಯದಲ್ಲಿರುವ ಕಡಿ 
ದಾದ ಬೆಟ್ಟಕ್ಕೆ ಹೋದನು. ದಾವೀದನು ಮಾವೋನಿನ 
ಅರಣ್ಯಕ್ಕೆ ಹೋದನೆಂಬುದನ್ನು ಕೇಳಿದ ಸೌಲನು 
ದಾವೀದನನ್ನು ಕಂಡು ಹಿಡಿಯಲು ಆ ಸ್ಥಳಕ್ಕೆ ಹೋದನು. 

26ಸೌಲನು ಬೆಟ್ಟದ ಒಂದು ದಿಕ್ಕಿನಲ್ಲಿದ್ದನು. ದಾವೀದ 
ಮತ್ತು ಅವನ ಜನರು ಅದೇ ಬೆಟ್ಟದ ಮತ್ತೊಂದು 
ದಿಕ್ಕಿನಲ್ಲಿದ್ದರು. ದಾವೀದನು ಸೌಲನಿಂದ ದೂರ 
ಹೋಗಲು ತವಕಿಸುತ್ತಿದ್ದನು. ದಾವೀದನನ್ನು ಅವನ ಜನ 
ರೊಡನೆ ಬಂಧಿಸಲು ಸೌಲನು ತನ್ನ ಸೈನಿಕರೊಂದಿಗೆ 
ಬೆಟ್ಟದ ಸುತ್ತಲೂ ಹೋಗುತ್ತಿದ್ದನು. 

ಆದರೆ ಸೌಲನ ಬಳಿಗೆ ಒಬ್ಬ ಸಂದೇಶಕನು ಬಂದು, 
“ಫಿಲಿಷ್ಟಿಯರು ನಮ್ಮನ್ನು ಆಕ್ರಮಣ ಮಾಡುತ್ತಿದ್ದಾರೆ, 
ಬೇಗ ಬಾ!'' ಎಂದು ಹೇಳಿದನು. 

ಆದ್ದರಿಂದ ದಾವೀದನನ್ನು ಅಟ್ಟಿಸಿಕೊಂಡು ಹೋಗು 
ವುದನ್ನು ಸೌಲನು ನಿಲ್ಲಿಸಿ ಫಿಲಿಷ್ಟಿಯರೊಡನೆ ಹೋರಾ 
ಡಲು ಹೋದನು. ಆದುದರಿಂದಲೇ ಜನರು ಆ ಜಾಗ 
ವನ್ನು "“ತಡೆ ಬಂಡೆ'' ಎಂದು ಕರೆಯುತ್ತಾರೆ. 
ಔೌದಾವೀದನು ಮಾವೋನ್‌ ಅರಣ್ಯವನ್ನು ಬಿಟ್ಟು 
ಏಂಗೆದಿಯ ಗಿರಿಗಳಿಗೆ ಹೋದನು. 


ದಾವೀದನಿಂದ ಸೌಲನಿಗಾದ ಅವಮಾನ 
JA ಫಿಲಿಷ್ಟಿಯರನ್ನು ಅಟ್ಟಿಸಿಕೊಂಡು 
ಹೋಗಿ ಓಡಿಸಿದನಂತರ, ಅವನಿಗೆ ಜನರು, 
“ದಾವೀದನು ಏಂಗೆದಿಯ ಹತ್ತಿರದ ಮರಳುಗಾಡಿ 
ನಲ್ಲಿದ್ದಾನೆ'' ಎಂದು ಹೇಳಿದರು. 
ಇಸ್ರೈಲಿನ ಮೂರು ಸಾವಿರ ಜನರನ್ನು ಸೌಲನು 
ಆರಿಸಿದನು. ಸೌಲನು ಈ ಜನರೊಂದಿಗೆ ದಾವೀದನನ್ನು 
ಮತ್ತು ಅವನ ಜನರನ್ನು ಹುಡುಕಲು ಆರಂಭಿಸಿದನು. 


396 


ಅವರು ಕಾಡುಹೋತದ ಬಂಡೆಗಳ ಹತ್ತಿರ ಹುಡುಕಿದರು. 
ಸೌಲನು ರಸ್ತೆಯ ಪಕ್ಕದ ಕುರಿದೊಡ್ಡಿಗೆ ಬಂದನು. 
ಅಲ್ಲಿಗೆ ಸಮೀಪದಲ್ಲಿ ಒಂದು ಗವಿಯಿದ್ದಿತು. ಸೌಲನು 
ಶೌಚಕ್ಕೋಸ್ಕರ ಗವಿಯ ಒಳಗಡೆಗೆ ಹೋದನು. 
ದಾವೀದ ಮತ್ತು ಅವನ ಜನರು ಅದೇ ಗವಿಯ ಹಿಂದಗಡೆ 
ಅಡಗಿಕೊಂಡಿದ್ದರು. *ಜನರು ದಾವೀದನಿಗೆ, 
"ಯೆಹೋವನು ಈ ದಿನವನ್ನೇ ಕುರಿತು ನಿನ್ನೊಂದಿಗೆ 
ಮಾತನಾಡಿದನು. ಯೆಹೋವನು ನಿನಗೆ, "ನಾನು ನಿನ್ನ 
ಶತ್ರುವನ್ನು ನಿನಗೆ ಒಪ್ಪಿಸುತ್ತೇನೆ. ನಿನ್ನ ಇಷ್ಟದಂತೆ ಶತ್ರು, 
ವಿಗೆ ಏನು ಬೇಕಾದರೂ ಮಾಡು' ಎಂದು ಹೇಳಿದನು'' 
ಎಂದರು. 

ನಂತರ ದಾವೀದನು ಸೌಲನ ಹತ್ತಿರಕ್ಕೆ ತೆವಳುತ್ತಾ 
ಹೋಗಿ ಸೌಲನ ಅಂಗಿಯ ಒಂದು ಮೂಲೆಯನ್ನು 
ಕತ್ತರಿಸಿದನು. ದಾವೀದನನ್ನು ಸೌಲನು ನೋಡಲಿಲ್ಲ. 
ತರುವಾಯ ಸೌಲನ ಅಂಗಿಯ ಮೂಲೆಯನ್ನು ಕತ್ತರಿಸಿ 
ದ್ವಕ್ಕಾಗಿ ದಾವೀದನಿಗೆ ಅಸಮಾಧಾನವಾಯಿತು. 
ದಾವೀದನು ತನ್ನ ಜನರಿಗೆ, "ಸೌಲನು ಯೆಹೋವ 
ನಿಂದ ಅಭೀಪೇಕಿಸಲ್ಪಟ್ಟವನೂ ನನ್ನ ರಾಜನೂ ಆಗಿರು 
ವುದರಿಂದ ನಾನು ಅವನ ವಿರುದ್ಧವಾಗಿ ಎನೂ ಮಾಡ 
ಬಾರದು!'' ಎಂದು ಹೇಳಿದನು. "ದಾವೀದನು ತನ್ನ 
ಜನರನ್ನು ತಡೆಯಲು ಈ ಮಾತುಗಳನ್ನು ಹೇಳಿದನು. 
ಸೌಲನನ್ನು ಆಕ್ರಮಿಸಲು ದಾವೀದನು ತನ್ನ ಜನರಿಗೆ 
ಅವಕಾಶ ಕೊಡಲಿಲ್ಲ. 

ಸೌಲನು ಗವಿಯನ್ನು ಬಿಟ್ಟು ತನ್ನ ದಾರಿಯಲ್ಲಿ 
ಹೊರಟನು. ದಾವೀದನು ಗವಿಯಿಂದ ಹೊರಗೆ 
ಬಂದನು. ದಾವೀದನು ಸೌಲನಿಗೆ, ""ಅರಸನೇ, ನನ್ನ 
ಒಡೆಯನೇ!'' ಎಂದು ಕೂಗಿದನು. 

ಸೌಲನು ಹಿಂದಿರುಗಿ ನೋಡಿದಾಗ ದಾವೀದನು 
ಅವನಿಗೆ ಸಾಷ್ಟಾಂಗ ನಮಸ್ಕಾರಮಾಡಿ, 9" ದಾವೀದನು 
ನಿನಗೆ ಕೇಡು ಮಾಡಲು ಸಂಚುಗಳನ್ನು ಮಾಡುತ್ತಿದ್ದಾನೆ' 
ಎಂಬುದಾಗಿ ಜನರು ಹೇಳುವಾಗ ನೀನು ಕೇಳುವುದೇಕೆ? 
ನಾನು ನಿನಗೆ ಕೇಡು ಮಾಡಲು ಇಚ್ಛಿಸುವುದಿಲ್ಲ! ನೀನು 
ಅದನ್ನು ನಿನ್ನ ಸ್ವಂತ ಕಣ್ಣುಗಳಿಂದ ನೋಡಬಹುದು! ಈ 
ದಿನ ಗವಿಯಲ್ಲಿ ಯೆಹೋವನು ನಿನ್ನನ್ನು ನನಗೆ ಒಪ್ಪಿ 
ಸಿದ್ದನು. ಆದರೆ ನಾನು ನಿನ್ನನ್ನು ಕೊಲ್ಲಲು ನಿರಾಕರಿಸಿದೆ. 
ನಾನು ನಿನಗೆ ದಯಾಳುವಾಗಿದ್ದೆ. "ನಾನು ನನ್ನ ಒಡೆಯ 
ನಿಗೆ ಕೇಡು ಮಾಡುವುದಿಲ್ಲ ಸೌಲನು ಯೆಹೋವನಿಂದ 
ಅಭೀಷೇಕಿಸಲ್ಪಟ್ಟ ರಾಜ!' [ನನ್ನ ಕೈಯಲ್ಲಿರುವ ಚೂರು 
ಬಟ್ಟೆಯನ್ನು ನೋಡು. ನಾನು ನಿನ್ನ ಅಂಗಿಯ ಮೂಲೆ 
ಯನ್ನು ಕತ್ತರಿಸಿಹಾಕಿದೆ. ನಾನು ನಿನ್ನನ್ನು ಕೊಲ್ಲ 
ಬಹುದಿತ್ತು ಆದರೆ ಕೊಲ್ಲಲಿಲ್ಲ! ನೀನು ಇದನ್ನು ಅರ್ಥ 
ಮಾಡಿಕೊಳ್ಳಬೇಕೆಂದು ನಾನು ಬಯಸಿದ್ದೇನೆ. ನಾನು 
ನಿನ್ನ ವಿರುದ್ಧವಾಗಿ ಯಾವ ಸಂಚನ್ನೂ ಮಾಡುತ್ತಿಲ್ಲವೆಂದು 


397 


ನೀನು ತಿಳಿದುಕೊಳ್ಳಬೇಕಾಗಿದೆ! ನಾನು ನಿನಗೆ ಯಾವ 
ತಪ್ಪನ್ನೂ ಮಾಡಿಲ್ಲ! ಆದರೆ ನೀನು ನನ್ನನ್ನು ಹುಡುಕು 
ತ್ತಿರುವೆ; ನನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿರುವೆ. 
!೭ಯಹೋವನೇ ನಮಗೆ ನ್ಯಾಯಾಧೀಶನಾಗಿರಲಿ! 
ನೀನು ಮಾಡಿರುವ ತಪ್ಪಿಗಾಗಿ ಯೆಹೋವನು ನಿನ್ನನ್ನು 
ದಂಡಿಸಲಿ. ಆದರೆ ನಾನು ನಿನ್ನೊಡನೆ ಹೋರಾಡುವು 
ದಿಲ್ಲ. ಕೆಟ್ಟ ಕಾರ್ಯಗಳನ್ನು ಕೆಟ್ಟ ಜನರೇ ಮಾಡು 
ತ್ತಾರೆ!' ಎಂಬ ಹಳೆಯ ನಾಣ್ಣುಡಿಯೊಂದಿದೆ. ನಾನು 
ಕೆಟ್ಟದ್ದನ್ನೇನೂ ಮಾಡಿಲ್ಲ! ನಾನು ಕೆಟ್ಟ ವ್ಯಕ್ತಿಯಲ್ಲ! 
ಆದ್ದರಿಂದ ನಾನು ನಿನಗೆ ಕೇಡು ಮಾಡುವುದಿಲ್ಲ! ನೀನು 
ಯಾರನ್ನು ಅಟ್ಟಿಸಿಕೊಂಡು ಹೋಗುತ್ತಿರುವೆ? ಇಸ್ರೇಲರ 
ರಾಜನಾದ ನೀನು ಯಾರೊಂದಿಗೆ ಹೋರಾಡ 
ಬೇಕೆಂದಿರುವೆ? ನಿನಗೆ ಕೇಡು ಮಾಡಬಹುದಾದವನನ್ನು 
ನೀನು ಅಟ್ಟಿಸಿಕೊಂಡು ಹೋಗುತ್ತಿಲ್ಲ! ನೀನು ಸತ್ತನಾಯಿ 
ಯನ್ನೋ ಇಲ್ಲವೆ ಚಿಟ್ಟೆಯನ್ನೋ ಅಟ್ಟಿಸಿಕೊಂಡು 
ಹೋಗುತ್ತಿರುವೆ! "ಯೆಹೋವನೇ ನಮ್ಮಿಬ್ಬರಿಗೂ 
ನ್ಯಾಯಾಧೀಶನಾಗಿದ್ದು ತೀರ್ಪು ನೀಡಲಿ. ಯೆಹೋವನು 
ನನ್ನ ಪರವಾಗಿ ವಾದಿಸಿ ನಾನು ನೀತಿವಂತನೆಂದು 
ನಿರೂಪಿಸಿ ನನ್ನನ್ನು ನಿನ್ನಿಂದ ರಕ್ಷಿಸುತ್ತಾನೆ'' ಎಂದು 
ಹೇಳಿದನು. 

ದಾವೀದನು ಈ ಮಾತುಗಳನ್ನು ಹೇಳಿದಾಗ 
ಸೌಲನು, ""ನನ್ನ ಮಗನಾದ ದಾವೀದನೇ, ಅದು ನಿನ್ನ 
ಧ್ವನಿಯೇ?” ಎಂದು ಕೇಳಿದನು. ನಂತರ ಸೌಲನು ಅಳ 
ಲಾರಂಭಿಸಿದನು. ಸೌಲನು ಬಹಳ ಅತ್ತನು. !?ಸೌಲನು, 
""ನೀನೇ ನೀತಿವಂತನು. ನಾನು ತಪ್ಪು ಮಾಡಿದೆ. ನೀನು 
ನನಗೆ ಒಳ್ಳೆಯವನಾಗಿದ್ದೆ; ಆದರೆ ನಾನು ನಿನಗೆ ಕೆಟ್ಟ 
ವನಾದೆ. ನೀನು ನನಗೆ ಮಾಡಿದ ಒಳ್ಳೆಯ ಕಾರ್ಯಗಳ 
ಬಗ್ಗೆ ನನಗೆ ತಿಳಿಸಿರುವೆ. ಯೆಹೋವನು ನನ್ನನ್ನು ನಿನ್ನ 
ಬಳಿಗೆ ಕರೆದುತಂದನು, ಆದರೆ ನೀನು ನನ್ನನ್ನು ಕೊಲ್ಲ 
ಲಿಲ್ಲ. ೌಒಬ್ಬ ಮನುಷ್ಯನು ತನ್ನ ಶತ್ರುವನ್ನು ಹಿಡಿದು 
ಕೊಂಡರೆ, ಅವನಿಗೆ ಕೇಡನ್ನು ಮಾಡದೆ ಕಳುಹಿಸಿ 
ಬಿಡುವನೇ? ಅವನು ಶತ್ರುವಿಗೆ ಒಳ್ಳಿಯದನ್ನು ಮಾಡುವು 
ದಿಲ್ಲ. ನೀನು ನನಗೆ ಈ ದಿನ ಒಳ್ಳೆಯದನ್ನು ಮಾಡಿರುವುದ 
ರಿಂದ ಯೆಹೋವನು ನಿನಗೆ ಒಳ್ಳೆಯದನ್ನು ಮಾಡಲಿ. 
ನೀನು ನೂತನ ರಾಜನಾಗುವೆಯೆಂಬುದು ನನಗೆ 
ತಿಳಿದಿದೆ. ಇಸ್ರೇಲ್‌ ರಾಜ್ಯವನ್ನು ನೀನು ಆಳುವೆ. ?'ಈಗ 
ನೀನು ನನಗೆ ಒಂದು ಪ್ರಮಾಣವನ್ನು ಮಾಡು. ನನ್ನ ವಂಶ 
ದವರನ್ನು ನೀನು ಕೊಲ್ಲುವುದಿಲ್ಲವೆಂದು ಯೆಹೋವನ 
ಹೆಸರಿನಲ್ಲಿ ನನಗೆ ಪ್ರಮಾಣಮಾಡು. ನನ್ನ ತಂದೆಯ ಕುಲ 
ದಲ್ಲಿ ನನ್ನ ಹೆಸರನ್ನು ನಾಶಮಾಡುವುದಿಲ್ಲವೆಂದು 
ಪ್ರಮಾಣ ಮಾಡು'' ಎಂದನು. 

ಸೌಲನ ಪಂಶದವರನ್ನು ಕೊಲ್ಲುವುದಿಲ್ಲವೆಂದು 
ದಾವೀದನು ಪ್ರಮಾಣಮಾಡಿದನು. ನಂತರ ಸೌಲನು 


1 ಸಮುವೇಲನು 24:12-25:8 


ಮನೆಗೆ ಹಿಂದಿರುಗಿದನು. ದಾವೀದನು ಮತ್ತು ಅವನ 
ಜನರು ತಾವು ಅಡಗಿಕೊಂಡಿದ್ದ ಸ್ಥಳಕ್ಕೆ ಹೊರಟು 


ಹೋದರು. 
ಸಮುವೇಲನು ಮರಣಹೊಂದಿದನು. ಇಸ್ರೊಲ 

25 ರೆಲ್ಲರು ಒಟ್ಟಾಗಿ ಸೇರಿ ಸಮುವೇಲನ ಮರಣ 
ಕ್ಕಾಗಿ ಗೋಳಾಡಿದರು. ಅವರು ಸಮುವೇಲನನ್ನು ಅವನ 
ನಿವಾಸವಿದ್ದ ರಾಮದಲ್ಲಿ ಸಮಾಧಿಮಾಡಿದರು. ನಂತರ 
ದಾವೀದನು ಪಾರಾನ್‌ ಮರಳುಗಾಡಿಗೆ ಹೋದನು. 

ಮಾವೋನ್‌ನಲ್ಲಿ ಒಬ್ಬ ಮನುಷ್ಯನು ವಾಸಿಸು 
ತ್ತಿದ್ದನು. ಈ ಮನುಷ್ಯನು ಬಹಳ ಶ್ರೀಮಂತನಾಗಿದ್ದನು. 
ಅವನು ಮೂರು ಸಾವಿರ ಕುರಿಗಳನ್ನೂ ಒಂದು ಸಾವಿರ 
ಆಡುಗಳನ್ನೂ ಹೊಂದಿದ್ದನು. ಅವನು ಕರ್ಮೆಲಿನಲ್ಲಿ 
ವ್ಯಾಪಾರ ಮಾಡುತ್ತಿದ್ದನು. ಒಮ್ಮೆ ಅವನು ಕುರಿಗಳ ತುಪ್ಪ 
ಟವನ್ನು ಕತ್ತರಿಸುವುದಕ್ಕಾಗಿ ಕರ್ಮೆಲಿಗೆ ಹೋಗಿದ್ದನು. 
3ಈ ಮನುಷ್ಯನ ಹೆಸರು ನಾಬಾಲ್‌. ಅವನ ಹೆಂಡತಿಯ 
ಹೆಸರು ಅಬೀಗೈಲ್‌. ಅಬೀಗೈಲಳು ಬುದ್ಧಿವಂತಳಾಗಿದ್ದಳು 
ಮತ್ತು ಸುಂದರವಾಗಿದ್ದಳು. ಆದರೆ ನಾಬಾಲನು ಕ್ರೂರಿ 
ಮತ್ತು ಕೀಳಾದ ವ್ಯಕ್ತಿ. ನಾಬಾಲನು ಕಾಲೇಬನ 
ಕುಟುಂಬಕ್ಕೆ ಸೇರಿದವನು. 

*ನಾಬಾಲನು ತನ್ನ ಕುರಿಗಳ ತುಪ್ಪಟವನ್ನು ಕತ್ತರಿ 
ಸುತ್ತಿ ದ್ಹಾನೆಂಬ ಸುದ್ದಿಯು ಮರಳು ಗಾಡಿನಲ್ಲಿದ್ದ 
ದಾವೀದನಿಗೆ ತಿಳಿಯಿತು. ಆದ್ದರಿಂದ ನಾಬಾಲನ 
ಸಂಗಡ ಮಾತನಾಡಲು ದಾವೀದನು ಹತ್ತು ಜನ ಯುವಕ 
ರನ್ನು ಕರೆದು ಅವರಿಗೆ, ""ಕರ್ಮಿಲಿಗೆ ಹೋಗಿ ನಾಬಾಲ 
ನನ್ನು ಕಂಡುಹಿಡಿಯಿರಿ. ಅವನಿಗೆ ನನ್ನ ಪರವಾಗಿ ಶುಭ 
ವನ್ನು ಕೋರಿ.'' 6 ಸಂದೇಶವನ್ನು ಅವನಿಗೆ ಹೇಳಿರಿ: 
""ನೀನು ಮತ್ತು ನಿನ್ನ ಕುಟುಂಬದವರು ಕ್ಷೇಮವಾಗಿದ್ದೀ 
ರೆಂದು ನಾನು ನಂಬಿದ್ದೇನೆ. ನಿನ್ನ ಸಕಲ ಸಂಪತ್ತು ಚಿನ್ನಾಗಿ 
ರುವುದೆಂದು ನಾನು ನಂಬಿದ್ದೇನೆ. 'ನೀನು ನಿನ್ನ ಕುರಿಗಳ 
ತುಪ್ಪಟವನ್ನು ಕತ್ತರಿಸುತ್ತಿರುವುದು ನನಗೆ ತಿಳಿಯಿತು. ನಿನ್ನ 
ಕುರುಬರು ನಮ್ಮೊಡನೆ ಸ್ವಲ್ಪ ಸಮಯವಿದ್ದರು. ನಾವು 
ಅವರಿಗೆ ಕೆಟ್ಟದ್ದೇನನ್ನೂ ಮಾಡಲಿಲ್ಲ. ಅವರು ಕರ್ಮೆಲಿ 
ನಲ್ಲಿ ಸ್ವಲ್ಪ ಸಮಯವಿದ್ದಾಗ ನಾವು ಅವರಿಂದ ಏನನ್ನೂ 
ತೆಗೆದುಕೊಳ್ಳಲಿಲ್ಲ, *ನಿನ್ನ ಸೇವಕರನ್ನು ಕೇಳು, ಇದು ನಿಜ 
ವೆಂಬುದನ್ನು ಅವರು ನಿನಗೆ ತಿಳಿಸುತ್ತಾರೆ. ನನ್ನ ಯುವಕರ 
ಬಗ್ಗೆ ದಯವಿಟ್ಟು ದಯಾಳುವಾಗಿರು. ಈ ಶುಭಸಂದರ್ಭ 
ದಲ್ಲಿ ನಾವು ನಿಮ್ಮ ಹತ್ತಿರಕ್ಕೆ ಬರುತ್ತೇವೆ. ಸ್ನೇಹಿತನಾದ* 
ದಾವೀದನಿಗಾಗಿ ನಿನಗೆ ಸಾಧ್ಯವಿದ್ದಷ್ಟನ್ನು ದಯವಿಟ್ಟು ಈ 
ಯುವಕರಿಗೆ ಕೊಡು'' ಎಂದು ಹೇಳಿ ಕಳುಹಿಸಿದನು. 


ದಾವೀದ ಮತ್ತು ನಾಬಾಲ್‌* 





ನಾಬಾಲ್‌ ಈ ಹೆಸರಿಗೆ ""ದುಷ್ಟ'' ಎಂದರ್ಥ. 
ಸ್ನೇಹಿತ ಅಕ್ಷರಶಃ ""ಮಗ.'' 
3 [NY 


1 ಸಮುವೇಲನು 25:9-28 





ದಾವೀದನ ಜನರು ನಾಬಾಲನ ಬಳಿಗೆ ಹೋಗಿ ಈ 
ಸಂದೇಶವನ್ನು ತಿಳಿಸಿದರು. 10ಆದರೆ ನಾಬಾಲನು 
ಅವರನ್ನು ಕೀಳಾಗಿ ಕಂಡು, "ದಾವೀದನು ಯಾರು? ಈ 
ಇಷಯನ ಮಗನೆಂಬವನು ಯಾರು? ಇತ್ತೀಚಿನ ದಿನ 
ಗಳಲ್ಲಿ ತಮ್ಮ ಒಡೆಯರ ಹತ್ತಿರದಿಂದ ಓಡಿ ಹೋಗಿರುವ 
ಅನೇಕ ಗುಲಾಮರುಗಳಿದ್ದಾರೆ! ''ನನ್ನ ಬಳಿ ನೀರು 
ಮತ್ತು ರೊಟ್ಟಿಗಳಿವೆ. ನನ್ನ ಕುರಿಗಳಿಂದ ತುಪ್ಪಟವನ್ನು 
ಕತ್ತರಿಸುತ್ತಿರುವ ಸೇವಕರಿಗೋಸ್ಕರ ಮಾಂಸವೂ ನನ್ನ 
ಲ್ಲಿದೆ. ಆದರೆ ನನಗೆ ಗೊತ್ತಿಲ್ಲದ ಜನರಿಗೆ ನಾನು 
ಕೊಡುವುದೇ ಇಲ್ಲ!''ಎಂದು ಹೇಳಿದನು. 

12 ದಾವೀದನ ಜನರು ಹಿಂತಿರುಗಿ ಹೋಗಿ ನಾಬಾಲನು 
ಹೇಳಿದ್ದನ್ನೆಲ್ಲಾ ದಾವೀದನಿಗೆ ತಿಳಿಸಿದರು. !3ಆಗ 
ದಾವೀದನು ತನ್ನ ಜನರಿಗೆ, “ನಿಮ್ಮ ಆಯುಧಗಳನ್ನು 
ಸೊಂಟಕ್ಕೆ ಕಟ್ಟಿಕೊಳ್ಳಿ!'' ಎಂದು ಹೇಳಿದನು. ದಾವೀದನು 
ಮತ್ತು ಅವನ ಜನರು ಆಯುಧಗಳನ್ನು ಕಟ್ಟಿಕೊಂಡರು. 
ದಾವೀದನ ಸಂಗಡ ಸುಮಾರು ನಾನೂರು ಜನರು 
ಹೋದರು; ಇನ್ನೂರು ಜನರು ಸರಕುಗಳ ಬಳಿಯಲ್ಲಿ 
ಉಳಿದುಕೊಂಡರು. 


ಅಬೀಗೈಲಳು ಕೇಡಿನಿಂದ ತಪ್ಪಿಸುವಳು 

ನಾಬಾಲನ ಸೇವಕನೊಬ್ಬನು ನಾಬಾಲನ ಹೆಂಡತಿ 
ಯಾದ ಅಬೀಗೈಲಳಿಗೆ, ""ನಮ್ಮ ಒಡೆಯನನ್ನು ವಂದಿಸಲು 
ದಾವೀದನು ಅರಣ್ಯದಿಂದ ಸಂದೇಶಕರನ್ನು ಕಳುಹಿಸಿ 
ದ್ದನು. ಆದರೆ ನಾಬಾಲನು ದಾವೀದನ ಸಂದೇಶಕ 
ರೊಂದಿಗೆ ಕೀಳಾಗಿ ನಡೆದುಕೊಂಡನು. ಈ ಜನರು 
ನಮಗೆ ಬಹಳ ಒಳ್ಳೆಯವರಾಗಿದ್ದರು. ನಾವು ಆಡುಗ 
ಳೊಂದಿಗೆ ಹೊಲಗಳಿಗೆ ಹೋಗಿದ್ದಾಗ ದಾವೀದನ ಜನರು 
ಆ ಸಮಯದಲ್ಲೆಲ್ಲ ನಮ್ಮ ಜೊತೆಗಿದ್ದರು! ಅವರು ನಮಗೆ 
ಯಾವುದೇ ಕೆಡುಕನ್ನು ಮಾಡಲಿಲ್ಲ! ಅವರು ನಮ್ಮೊಂದಿ 
ಗಿದ್ದ ಸಮಯದಲ್ಲೆಲ್ಲ ನಮ್ಮಿಂದ ಏನನ್ನೂ ಕದಿಯಲಿಲ್ಲ| 
16ನಾವು ಕುರಿಗಳನ್ನು ಕಾಯುತ್ತಿದ್ದಾಗ ದಾವೀದನ ಜನರು 
ನಮ್ಮನ್ನು ಹಗಲುರಾತ್ರಿ ರಕ್ಷಿಸಿದರು! ಅವರು ನಮ್ಮ 
ಸುತ್ತಲೂ ಗೋಡೆಯಂತಿದ್ದರು. !'ಈಗ ಅದರ ಬಗ್ಗೆ 
ಯೋಚಿಸಿ ನೀನು ಮಾಡಬೇಕಾದದ್ದನ್ನು ತೀರ್ಮಾನಿಸು. 
ನಾಬಾಲನು ಮೂರ. ಅವನೊಂದಿಗೆ ಮಾತಾಡಿ ಅವನ 
ಮನಸ್ಸನ್ನು ಬದಲಾಯಿಸುವುದು ಅಸಾಧ್ಯ. ನಮ್ಮ ಒಡೆಯ 
ನಿಗೂ ಅವನ ಕುಟುಂಬಕ್ಕೂ ಭೀಕರವಾದ ಕೇಡು 
ಬರಲಿದೆ'' ಎಂದು ಹೇಳಿದನು. 

'ಕಅಬೀಗೈಲಳು ಇನ್ನೂರು ರೊಟ್ಟಿಗಳನ್ನೂ ಎರಡು 
ದ್ರಾಕ್ಪಾರಸದ ಚೀಲಗಳನ್ನೂ ಐದು ಕುರಿಗಳ ಬೇಯಿಸಿದ 
ಮಾಂಸವನ್ನೂ ಹದಿನೇಳು ಕಿಲೋ ಗ್ರಾಂ ಬೇಯಿಸಿದ 
ಕಾಳನ್ನೂ ನೂರು ಗೊಂಚಲು ಒಣದ್ರಾಕ್ಟಿಯನ್ನೂ 
ಅಂಜೂರ ಹಣ್ಣಿನ ಇನ್ನೂರು ಉಂಡೆಗಳನ್ನೂ ತ್ವರಿತವಾಗಿ 


398 


ತೆಗೆದುಕೊಂಡಳು. ಅವಳು ಅವುಗಳನ್ನು ಹೇಸರಕತ್ತೆಗಳ 
ಮೇಲೆ ಹೇರಿದಳು. ನಂತರ ಅಬೀಗೈಲಳು ತನ್ನ ಸೇವಕ 
ರಿಗೆ, "ಮುಂದೆ ನಡೆಯಿರಿ, ನಾನು ನಿಮ್ಮ ಹಿಂದೆ 
ಬರುತ್ತೇನೆ'' ಎಂದಳು. ಆದರೆ ಅವಳು ತನ್ನ ಗಂಡನಿಗೆ 
ಹೇಳಲಿಲ್ಲ. 

೫ ಬೀಗೈಲಳು ಹೇಸರಕತ್ತೆಯ ಮೇಲೆ ಸವಾರಿ 
ಮಾಡುತ್ತಾ ಬೆಟ್ಟದ ಮತ್ತೊಂದು ಕಡೆಗೆ ಬಂದು 
ಬೇರೊಂದು ದಿಕ್ಕಿನಿಂದ ಬರುತ್ತಿದ್ದ ದಾವೀದನನ್ನೂ 
ಅವನ ಜನರನ್ನೂ ಸಂಧಿಸಿದಳು. 

2!ಅಬೀಗೈಲಳನ್ನು ಸಂಧಿಸುವುದಕ್ಕೆ ಮುಂಚೆ 
ದಾವೀದನು, ""ನಾಬಾಲನ ಆಸ್ತಿಯನ್ನು ನಾನು ಅರಣ್ಯ 
ದಲ್ಲಿ ಕಾಪಾಡಿದೆನು. ಅವನ ಕುರಿಗಳಲ್ಲಿ ಒಂದೂ ತಪ್ಪಿಸಿ 
ಕೊಳ್ಳದಂತೆ ನಾನು ನೋಡಿಕೊಂಡೆನು. ನಾನು ಅವನಿಂದ 
ಏನನ್ನೂ ಅಪೇಕ್ಷಿಸದೆ ಇದನ್ನೆಲ್ಲ ಮಾಡಿದೆ! ನಾನು ಅವನಿಗೆ 
ಒಳ್ಳೆಯದನ್ನು ಮಾಡಿದೆ; ಆದರೆ ಅವನು ನನಗೆ ಕೆಟ್ಟವ 
ನಾದನು.2ನಾಳೆ ಬೆಳಗಾಗುವುದರೊಳಗಾಗಿ ನಾಬಾಲನ 
ಕುಟುಂಬದಲ್ಲಿ ಒಬ್ಬರಾದರೂ ಜೀವದಿಂದ ಉಳಿದು 
ಕೊಳ್ಳಲು ನಾನು ಅವಕಾಶಕೊಟ್ಟರೆ ದೇವರು ನನ್ನನ್ನು 
ದಂಡಿಸಲಿ'' ಎಂದು ಹೇಳಿದ್ದನು. 

ಅಬೀಗೈಲಳು ದಾವೀದನನ್ನು ಕಂಡ ಕೂಡಲೇ 
ಕತ್ತೆಯಿಂದ ಬೇಗನೆ ಇಳಿದು ದಾವೀದನಿಗೆ ಸಾಷ್ಟಾಂಗ 
ನಮಸ್ಕಾರ ಮಾಡಿದಳು. ಅಬೀಗೈಲಳು ದಾವೀದನ 
ಪಾದಗಳಿಗೆ ಬಿದ್ದು "ಒಡೆಯನೇ, ನಿನ್ನೊಂದಿಗೆ ಮಾತ 
ನಾಡಲು ದಯವಿಟ್ಟು ನನಗೆ ಅವಕಾಶ ಕೊಡು. ನಾನು 
ಹೇಳುವುದನ್ನು ಆಲಿಸು. ನಡೆದುಹೋದ ಸಂಗತಿಗೆ 
ನನ್ನನ್ನೇ ನಿಂದಿಸು. ನೀನು ಕಳುಹಿಸಿದ ಜನರನ್ನು ನಾನು 
ನೋಡಲಿಲ್ಲ. ಒಡೆಯನೇ, ಮೂರ್ಯನಾದ ಆ ಮನುಷ್ಯನ 
ಮೇಲೆ ಯಾವ ಲಕ್ಷ್ಯವನ್ನೂ ಇಡಬೇಡ. ಅವನು ತನ್ನ 
ಹೆಸರಿಗೆ ತಕ್ಕಂತೆ ಇದ್ದಾನೆ. ಅವನ ಹೆಸರಿನ ಅರ್ಥವೂ 
"ಮೂರ್ಬ್ಮ' ಮತ್ತು ಅವನು ನಿಜವಾಗಿಯೂ ಮೂರ್ಬ. 
ಮುಗ್ದಜನರನ್ನು ಕೊಂದು ಅಪರಾಧಿಯಾಗದಂತೆ 
ಯೆಹೋವನು ನಿನ್ನನ್ನು ಕಾಪಾಡಿದ್ದಾನೆ. ಯೆಹೋವನ 
ಆಣೆಯಾಗಿಯೂ ನಿನ್ನ ಆಣೆಯಾಗಿಯೂ ನಿನ್ನ ಶತ್ರು, 
ಗಳೂ ನಿನಗೆ ಕೇಡುಮಾಡುವವರೂ ನಾಬಾಲ 
ನಂತಾಗಲಿ.?'ಈಗ ನಾನು ನಿನಗಾಗಿ ಈ ಕೊಡುಗೆಗಳನ್ನು 
ತಂದಿದ್ದೇನೆ. ನಿನ್ನನ್ನು ಹಿಂಬಾಲಿಸುತ್ತಿರುವ ನಿನ್ನ ಸೇವ 
ಕರಿಗೆ ದಯವಿಟ್ಟು ಇವುಗಳನ್ನು ಕೊಡು. 28ನಾನು 
ಮಾಡಿದ ತಪ್ಪನ್ನು ದಯವಿಟ್ಟು ಕ್ಚಮಿಸು. ಯೆಹೋವನು 
ನಿನ್ನ ಕುಟುಂಬವನ್ನು ಪ್ರಬಲಗೊಳಿಸುತ್ತಾನೆಂದೂ ನಿನ್ನ 
ಕುಟುಂಬದಿಂದ ಅನೇಕ ರಾಜರು ಬರುತ್ತಾರೆಂದೂ 
ನನಗೆ ತಿಳಿದಿದೆ! ನೀನು ಯೆಹೋವನ ಯುದ್ಧಗಳಲ್ಲಿ 
ಹೋರಾಹುವುದರಿಂದ ಯೆಹೋವನು ಇದನ್ನು ನೆರ 
ವೇರಿಸುತ್ತಾನೆ. ನೀನು ಜೀವಿಸಿರುವ ತನಕ ಜನರು ನಿನ್ನಲ್ಲಿ 


399 


ಯಾವುದೇ ಬಗೆಯ ಕೆಟ್ಟದನ್ನು ಕಂಡುಹಿಡಿಯುವುದಿಲ್ಲ! 
ನಿನ್ನನ್ನು ಕೊಲ್ಲಲು ಒಬ್ಬ ವ್ಯಕ್ತಿಯು ಅಟ್ಟಿಸಿಕೊಂಡು 
ಬಂದರೆ, ನಿನ್ನ ದೇವರಾದ ಯೆಹೋವನು ನಿನ್ನ ಜೀವ 
ವನ್ನು ರಕ್ಟಿಸುತ್ತಾನೆ! ಆದರೆ ಯೆಹೋವನು ನಿನ್ನ ಶತ್ರು, 
ಗಳನ್ನು ಕವಣೆಯ ಕಲ್ಲನ್ನು ಎಸೆಯುವಂತೆ ಎಸೆದುಬಿಡು 
ತ್ತಾನೆ! ನಿನಗಾಗಿ ಅನೇಕ ಒಳ್ಳೆಯ ಕಾರ್ಯಗಳನ್ನು 
ಮಾಡುವುದಾಗಿ ಯೆಹೋವನು ವಾಗ್ದಾನ ಮಾಡಿದ್ದಾನೆ. 
ಯೆಹೋವನು ತನ್ನ ಎಲ್ಲ ವಾಗ್ದಾನಗಳನ್ನೂ ನೆರವೇರಿಸು 
ತ್ತಾನೆ! ದೇವರು ನಿನ್ನನ್ನು ಇಸ್ರೇಲರ ನಾಯಕನನ್ನಾಗಿ 
ಮಾಡಿದಾಗ*'ನಿರಪರಾಧಿಗಳ ರಕ್ತವನ್ನು ಸುರಿಸಿದ ಅಪ 
ರಾಧಕ್ಕೆ ನೀನು ಗುರಿಯಾಗುವುದಿಲ್ಲ; ನೀನು ಆ ಬಲೆಗೂ 
ಬೀಳುವುದಿಲ್ಲ. ನೀನು ಆ ಮಹಾಪದವಿಗೆ ಬಂದಾಗ 
ನನ್ನನ್ನು ಮರೆತು ಬಿಡಬೇಡ'' ಎಂದು ಹೇಳಿದಳು. 
ದಾವೀದನು ಅಬೀಗೈಲಳಿಗೆ, ""ಇಸ್ರೇಲರ ದೇವ 
ರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ದೇವರೇ ನಿನ್ನನ್ನು 
ನನ್ನ ಬಳಿಗೆ ಕಳುಹಿಸಿದ್ದಾನೆ. 3 ನಿನ್ನ ಒಳ್ಳೆಯ ತೀರ್ಪಿಗಾಗಿ 
ದೇವರು ನಿನ್ನನ್ನು ಆಶೀರ್ವದಿಸಲಿ. ಈ ದಿನ ನಾನು 
ನಿರ್ದೋಷಿಗಳನ್ನು ಕೊಲ್ಲದಂತೆ ನೀನು ನನ್ನನ್ನು ತಡೆದೆ. 


1 ಸಮುವೇಲನು 25:29-26:3 


ನಾನು ತಪ್ಪುಮಾಡದಂತೆ ಯೆಹೋವನು ನನ್ನನ್ನು 
ತಡೆದನು. ನಾಬಾಲನು ಕೆಟ್ಟದನ್ನು ಮಾಡಿದ್ದರಿಂದ 
ಯೆಹೋವನು ಅವನಿಗೆ ಸಾವನ್ನು ಬರಮಾಡಿದನು'' 
ಎಂದು ಹೇಳಿದನು. 

ನಂತರ ದಾವೀದನು ಅಬೀಗೈಲಳಿಗೆ ಒಂದು ಸಂದೇಶ 
ವನ್ನು ಕಳುಹಿಸಿ ತನ್ನ ಹೆಂಡತಿಯಾಗಬೇಕೆಂದು ಕೇಳಿ 
ಕೊಂಡನು. ದಾವೀದನ ಸೈನಿಕರು ಕರ್ಮೆಲಿಗೆ ಹೋಗಿ 
ಅಬೀಗೈಲಳಿಗೆ, “ದಾವೀದನು ನಿನ್ನನ್ನು ಕರೆತರಲು ಹೇಳಿ 
ದ್ದಾನೆ. ನಿನ್ನನ್ನು ತನ್ನ ಹೆಂಹತಿಯನ್ನಾಗಿ ಸ್ವೀಕರಿಸಿಕೊಳ್ಳ 
ಬೇಕೆಂಬುದು ದಾವೀದನ ಅಪೇಕ್ಟೆ''ಎಂದು ಹೇಳಿದರು. 

ಕ ಅಬೀಗೈಲಳು ಸಾಷ್ಟಾಂಗ ನಮಸ್ಕಾರಮಾಡಿ, ""ನಾನು 
ನಿಮ್ಮ ದಾಸಿ. ನಾನು ನಿಮ್ಮ ಸೇವೆಗೆ ಸಿದ್ಧಳಾಗಿದ್ದೇನೆ. ನಾನು 
ನನ್ನ ಒಡೆಯನ ಸೇವಕರ ಪಾದಗಳನ್ನು ತೊಳೆಯಲು ಸಿದ್ಧ 
ಳಾಗಿರುವೆ'' ಎಂದಳು. 

“2ಅಬೀಗೈಲಳು ಬೇಗನೆ ಒಂದು ಕತ್ತೆಯ ಮೇಲೇರಿ, 
ದಾವೀದನ ಸಂದೇಶಕರೊಂದಿಗೆ ಹೊರಟು ಹೋದಳು. 
ಅಬೀಗೈಲಳು ಐದು ಜನ ಸೇವಕಿಯರನ್ನು ತನ್ನೊಂದಿಗೆ 
ಕರೆದುಕೊಂಡು ಹೋದಳು. ಅವಳು ದಾವೀದನ 











*ಇಸ್ರೇಲರ ದೇವರಾದ ಯಹೋವನಾಣೆ, ನೀನು 
ನನ್ನನ್ನು ಸಂಧಿಸಲು ಬೇಗನೆ ಬರದಿದ್ದರೆ ನಾಳೆ ಹೊತ್ತಾ 
ರೆಯ ವೇಳೆಗೆ ನಾಬಾಲನ ಕುಟುಂಬದಲ್ಲಿ ಒಬ್ಬನೂ 
ಜೀವಸಹಿತ ಉಳಿಯುತ್ತಿರಲಿಲ್ಲ'' ಎಂದು ಹೇಳಿದನು. 

35ನಂತರ ದಾವೀದನು ಅಬೀಗೈಲಳ ಕೊಡುಗೆಗಳನ್ನು 
ಸ್ವೀಕರಿಸಿ ಆಕೆಗೆ, ""ಶಾಂತಿಯಿಂದ ಮನೆಗೆ ಹಿಂದಿರುಗು. 
ನಾನು ನಿನ್ನ ಮಾತುಗಳನ್ನು ಆಲಿಸಿದ್ದೇನೆ ಮತ್ತು ನೀನು 
ಕೇಳಿಕೊಂಡಿರುವುದನ್ನು ನೆರವೇರಿಸುತ್ತೇನೆ'' ಎಂದು 
ಹೇಳಿದನು. 


ನಾಬಾಲನ ಮರಣ 

36ಅಬೀಗೈಲಳು ನಾಬಾಲನ ಬಳಿಗೆ ಹಿಂದಿರುಗಿ 
ಹೋದಳು. ನಾಬಾಲನು ಮನೆಯಲ್ಲಿಯೇ ಇದ್ದನು. 
ನಾಬಾಲನು ರಾಜನಂತೆ ತಿನ್ನುತ್ತಾ ಕುಡಿದು ಮತ್ತ 
ನಾಗಿದ್ದನು. ಆದ್ದರಿಂದ ಅಬೀಗೈಲಳು ಮಾರನೆಯ ದಿನದ 
ಹೊತ್ತಾರೆಯವರೆಗೆ ನಾಬಾಲನಿಗೆ ಏನನ್ನೂ ಹೇಳಲಿಲ್ಲ. 
3'ಮಾರನೆಯ ದಿನ ನಾಬಾಲನ ಮತ್ತಿಳಿದಿತ್ತು ಅವನ 
ಹೆಂಡತಿಯು ಅವನಿಗೆ ಎಲ್ಲವನ್ನು ತಿಳಿಸಿದಳು. ನಾಬಾಲ 
ನಿಗೆ ಹೃದಯಾಘಾತವಾಯಿತು. ಅವನು ಸ್ತಬ್ಧನಾದನು. 
*೫ಹತ್ತು ದಿನಗಳಾದ ಮೇಲೆ, ಯೆಹೋವನು 
ನಾಬಾಲನಿಗೆ ಸಾವನ್ನು ಬರಮಾಡಿದನು. 

ನಾಬಾಲನು ಸತ್ತನೆಂಬುದು ದಾವೀದನಿಗೆ ತಿಳಿ 
ಯಿತು. ದಾವೀದನು, "ಯೆಹೋವನಿಗೆ ಸ್ಲೋತ್ರವಾಗಲಿ! 
ನಾಬಾಲನು ನನ್ನ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಿದನು, 
ಆದರೆ ಯೆಹೋವನು ನನಗೆ ಸಹಾಯ ಮಾಡಿದನು. 


ಹೆಂಡತಿಯಾದಳು. 

“ದಾವೀದನು ಇಜ್ರೀಲಿನವಳಾದ ಅಹೀನೋವ 
ಮಳನ್ನು ಸಹ ಮದವೆಯಾದನು. ಅಹೀನೋವಮಳು 
ಮತ್ತು ಅಬೀಗೈಲರಿಬ್ಬರೂ ದಾವೀದನ ಪತ್ನಿಯರು. 
“ಸೌಲನ ಮಗಳಾದ ಮೀಕಲಳೂ ದಾವೀದನ ಪತ್ನಿ. 
ಆದರೆ ಸೌಲನು ಅವಳನ್ನು ಗಲ್ಲೇಮ್‌ನ ಲಯಿಷನ 
ಮಗನಾದ ಪಲ್ಟೀ ಎಂಬವನಿಗೆ ಮದುವೆ ಮಾಡಿಕೊಟ್ಟನು. 


ದಾವೀದ ಮತ್ತು ಅಬೀಷ್ಯೆ ಸೌಲನ ಪಾಳೆಯವನ್ನು 
ಪ್ರವೇಶಿಸುವರು 
76 ಜೀಫಿನ ಜನರು ಸೌಲನನ್ನು ನೋಡು 
ವುದಕ್ಕಾಗಿ ಗಿಬೆಯಕ್ಕೆ ಹೋದರು. ಅವರು 

ಸೌಲನಿಗೆ, " ದಾವೀದನು ಹಕೀಲಾ ಬೆಟ್ಟದ ಮೇಲೆ ಅಡಗಿ 
ಕೊಂಡಿದ್ದಾನೆ. ಈ ಬೆಟ್ಟವು ಜಿಸಿಮೋನನ ದಾರಿಯಲ್ಲಿದೆ'' 
ಎಂದು ಹೇಳಿದರು. 

ಸೌಲನು ಜೀಫ್‌ ಅರಣ್ಯಕ್ಕೆ ಹೋದನು. ಇಸ್ರೇಲಿನ 
ಲ್ಲೆಲ್ಲಾ ತಾನೇ ಆರಿಸಿದ ಮೂರು ಸಾವಿರ ಜನ ಸೈನಿಕರನ್ನು 
ಸೌಲನು ತನ್ನೊಡನೆ ಕರೆದುಕೊಂಡು ಹೋದನು. 
ಸೌಲನು ಮತ್ತು ಅವನ ಜನರು ದಾವೀದನನ್ನು ಜೀಫ್‌ 
ಅರಣ್ಯದಲ್ಲಿ ಹುಡುಕಿದರು. 3ಸೌಲನು ಹಕೀಲಾ ಬೆಟ್ಟದ 
ಮೇಲೆ ತನ್ನ ಪಾಳೆಯವನ್ನು ಮಾಡಿಕೊಂಡನು. ಈ 
ಪಾಳೆಯವು ಜಿಸಿಮೋನನ ಮಾರ್ಗದಲ್ಲಿ ರಸ್ತೆಯ 
ಅಂಚಿನಲ್ಲಿತ್ತು. 

ದಾವೀದನು ಅರಣ್ಯದಲ್ಲಿ ನೆಲೆಸಿದ್ದನು. ಸೌಲನು 
ತನ್ನನ್ನು ಹಿಂಬಾಲಿಸಿಕೊಂಡು ಅಲ್ಲಿಗೆ ಬಂದಿರುವುದು 


1 ಸಮುವೇಲನು 26:4-19 


ದಾವೀದನಿಗೆ ತಿಳಿಯಿತು. “ಆಗ ದಾವೀದನು ಗೂಢಚಾರ 
ರನ್ನು ಕಳುಹಿಸಿದನು. ಸೌಲನು ಹಕೀಲಾಕ್ಕೆ ಬಂದಿರು 
ವುದು ದಾವೀದನಿಗೆ ತಿಳಿಯಿತು. *ಸೌಲನು ಪಾಳೆಯ 
ಮಾಡಿಕೊಂಡಿದ್ದ ಸ್ಥಳಕ್ಕೆ ದಾವೀದನು ಹೋಗಿ ಸೌಲನು 
ಮತ್ತು ಅಬ್ನೇರನು ಮಲಗಿರುವ ಸ್ಥಳವನ್ನು ನೋಡಿ 
ಕೊಂಡನು. (ನೇರನ ಮಗನಾದ ಅಬ್ನೇರನು ಸೌಲನ 
ಸೈನ್ಯದಲ್ಲಿ ಸೇನಾಪತಿಯಾಗಿದ್ದನು.) ಸೌಲನು ಪಾಳೆಯದ 
ಮಧ್ಯದಲ್ಲಿ ಮಲಗಿದ್ದನು. ಸೌಲನ ಸುತ್ತ ಸೈನ್ಯವೆಲ್ಲವೂ 
ಇದ್ದಿತು. 

ದಾವೀದನು ಹಿತ್ತಿಯನಾದ ಅಹೀಮೆಲೆಕನ ಮತ್ತು 
ಚೆರೂಯಳ ಮಗನಾದ ಅಬೀಷೈೆರೊಡನೆ ಮಾತನಾಡಿ 
ದನು. (ಅಬೀಷ್ಕೆಯು ಯೋವಾಬನ ಸೋದರ.) ಅವನು 
ಅವರಿಗೆ, ""ನನ್ನೊಡನೆ ಸೌಲನ ಪಾಳೆಯಕ್ಕೆ ಯಾರು 
ಬರುತ್ತೀರಿ?''ಎಂದು ಕೇಳಿದನು. 

""ನಾನು ಬರುತ್ತೇನೆ''ಎಂದು ಅಬೀಷ್ಯೆ ಉತ್ತರಿಸಿದನು. 

7ರಾತ್ರಿಯಾಯಿತು. ದಾವೀದ ಮತ್ತು ಅಬೀಷ್ಯೆ ಸೌಲನ 
ಪಾಳೆಯಕ್ಕೆ ಹೋದರು. ಪಾಳೆಯದ ಮಧ್ಯದಲ್ಲಿ ಸೌಲನು 
ನಿದ್ರಿಸುತ್ತಿದ್ದನು. ಅವನ ಬರ್ಜಿಯು ಅವನ ತಲೆಯ ಹತ್ತಿರ 
ನೆಲದಲ್ಲಿ ನೆಡಲ್ಪಟ್ಟಿತ್ತು ಸೌಲನ ಸುತ್ತಲೂ ಅಬ್ದೇರನು 
ಸೈನ್ಯದೊಡನೆ ನಿದ್ರಿಸುತ್ತಿದ್ದನು. . *ಅಬೀಷೈೆಯು, 
ಯೆಹೋವನು ಈ ದಿನ ನಿನ್ನ ಶತ್ರುವನ್ನು ಸೋಲಿಸಲು 
ನಿನಗೆ ಒಪ್ಪಿಸಿದ್ದಾನೆ. ಸೌಲನನ್ನು ಅವನ ಭರ್ಜಿಯಿಂದಲೇ 
ಅವನನ್ನು ನೆಲಕ್ಕೆ ಹತ್ತಿಕೊಳ್ಳುವಂತೆ ತಿವಿಯಲು ನನಗೆ 
ಅವಕಾಶಕೊಡು. ನಾನು ಒಂದೇ ಸಲಕ್ಕೆ ಆ ಕಾರ್ಯವನ್ನು 
ಮುಗಿಸಿಬಿಡುತ್ತೇನೆ!'' ಎಂದು ದಾವೀದನನ್ನು ಕೇಳಿದನು. 

*ಆದರೆ ದಾವೀದನು ಅಬೀಷೈೆಗೆ, '"ಸೌಲನನ್ನು ಕೊಲ್ಲ 
ಬೇಡ! ಯೆಹೋವನಿಂದ ಅಭಿಷೇಕಿಸಲ್ಪಟ್ಟ ರಾಜನಿಗೆ 
ಯಾರೇ ಕೇಡು ಮಾಡಿದರೂ ಅವರನ್ನು ದಂಡಿಸಲೇ 
ಬೇಕು! Pಯೆಹೋವನಾಣೆೆ, ಸೌಲನನ್ನು ಸ್ವತಃ 
ಯೆಹೋವನೇ ದಂಡಿಸುತ್ತಾನೆ. ಸೌಲನು ಸ್ವಾಭಾವಿಕ 
ವಾದ ಮರಣಹೊಂದಬಹುದು ಅಥವಾ ಯುದ್ಧದಲ್ಲಿ 
ಕೊಲ್ಲಲ್ಪಹಬಹುದು. !!ಆದರೆ ಯೆಹೋವನಿಂದ ಅಭಿ 
ಷೇಕಿಸಲ್ಪಟ್ಟ ರಾಜನನ್ನು ನಾನು ಕೊಲ್ಲುವಂತಹ ಪರಿಸ್ಥಿತಿ 
ಯನ್ನು ಎಂದಿಗೂ ನನಗೆ ಕೊಡದಂತೆ ಯೆಹೋವನಲ್ಲಿ 
ಪ್ರಾರ್ಥಿಸುತ್ತೇನೆ! ಈಗ ಸೌಲನ ತಲೆಯ ಹತ್ತಿರವಿರುವ 
ಭರ್ಜಿಯನ್ನೂ ನೀರಿನ ತಂಬಿಗೆಯನ್ನೂ ತೆಗೆದುಕೊಂಡ 
ನಂತರ ನಾವು ಹೋಗೋಣ'' ಎಂದು ಹೇಳಿದನು. 

ಅಂತೆಯೇ, ಸೌಲನ ತಲೆಯ ಹತ್ತಿರವಿದ್ದ ಭರ್ಜಿ 
ಯನ್ನೂ ನೀರಿನ ತಂಬಿಗೆಯನ್ನೂ ದಾವೀದನು ತೆಗೆದು 
ಕೊಂಡನು. ನಂತರ ದಾವೀದ ಮತ್ತು ಅಬೀಷ್ಟೆ ಸೌಲನ 
ಪಾಳೆಯವನ್ನು ಬಿಟ್ಟುಹೋದರು. ಇದನ್ನು ಯಾರೂ 
ನೋಡಲಿಲ್ಲ. ಇದರ ಬಗ್ಗೆ ಯಾರಿಗೂ ತಿಳಿಯಲಿಲ್ಲ. 
ಒಬ್ಬನಾದರೂ ನಿದ್ರೆಯಿಂದ ಎಚ್ಚರಗೊಳ್ಳಲಿಲ್ಲ! ಸೌಲನು 





400 


ಮತ್ತು ಅವನ ಸೈನಿಕರೆಲ್ಲರೂ ನಿದ್ರಿಸುತ್ತಿದ್ದರು. ಏಕೆಂದರೆ 
ಯೆಹೋವನು ಅವರಿಗೆ ಗಾಢನಿದ್ರೆಯನ್ನು ಬರ 
ಮಾಡಿದ್ದನು. 


ದಾವೀದನು ಸೌಲನಿಗೆ ಮತ್ತೆ ಅವಮಾನ ಮಾಡುವನು 

ದಾವೀದನು ಕಣಿವೆಯ ಮತ್ತೊಂದು ಕಡೆಗೆ ಹೋಗಿ 
ಬೆಟ್ಟದ ತುದಿಯಲ್ಲಿ ನಿಂತುಕೊಂಡನು. ದಾವೀದನ 
ಮತ್ತು ಸೌಲನ ಪಾಳೆಯಗಳಿಗೆ ತುಂಬಾ ಅಂತರವಿತ್ತು 
ದಾವೀದನು ಸೌಲನ ಸೈನ್ಯವನ್ನೂ ನೇರನ ಮಗನಾದ 
ಅಬ್ನೇರನನ್ನೂ ಉದ್ದೇಶಿಸಿ, ""ಅಬ್ಬೇರನೇ, ನನಗೆ 
ಉತ್ತರಿಸು'' ಎಂದು ಕೂಗಿಕೊಂಡನು. 

ಅಬ್ಲೇರನು, '"ನೀನು ಯಾರು? ರಾಜನನ್ನು ನೀನು 
ಕರೆಯುತ್ತಿರುವುದೇಕೆ?''ಎಂದು ಕೇಳಿದನು. 

ದಾವೀದನು, ""ನೀನು ಶೂರನಲ್ಲವೇ? ಇಸ್ರೇಲಿನ 
ಲ್ಲಿನ ಇತರ ಶೂರರಿಗಿಂತಲೂ ನೀನು ಉತ್ತಮನಲ್ಲವೇ? 
ಹೀಗಿರುವಾಗ ನೀನು ನಿನ್ನ ಒಡೆಯನಾದ ರಾಜನನ್ನು ಏಕೆ 
ರಕ್ಷಿಸಲಿಲ್ಲ? ಒಬ್ಬ ಸಾಮಾನ್ಯ ಮನುಷ್ಯನು ನಿಮ್ಮ 
ಪಾಳೆಯಕ್ಕೆ ಬಂದಿದ್ದರೂ ನಿಮ್ಮ ಒಡೆಯನಾದ ರಾಜನನ್ನು 
ಕೊಲ್ಲುತ್ತಿದ್ದನು. ನೀನು ದೊಡ್ಡ ತಪ್ಪನ್ನು ಮಾಡಿದೆ! 
ಯೆಹೋವನಾಣೆ, ನೀನು ಮತ್ತು ನಿನ್ನ ಜನರು ಸಾಯಲೇ 
ಬೇಕಾಗಿತ್ತು. ಏಕೆನ್ನುವಿಯೊ? ಯೆಹೋವನಿಂದ 
ಅಭಿಷೇಕ್ಟಿಸಲ್ಪಟ್ಟ ರಾಜನಾದ ನಿನ್ನ ಒಡೆಯನನ್ನು ನೀನು 
ರಕ್ಸಿಸಲಾಗಲಿಲ್ಲ. ಸೌಲನ ತಲೆಯ ಹತ್ತಿರವಿದ್ದ ಭರ್ಜಿ 
ಮತ್ತು ನೀರಿನ ತಂಬಿಗೆಯನ್ನು ಹುಡುಕಿರಿ, ಅವು ಎಲ್ಲಿಗೆ 
ಹೋದವು?'' ಎಂದು ಕೇಳಿದನು. 

ದಾವೀದನ ಧ್ವನಿಯು ಸೌಲನಿಗೆ ತಿಳಿಯಿತು. 
ಸೌಲನು, ""ನನ್ನ ಮಗನಾದ ದಾವೀದನೇ, ಇದು ನಿನ್ನ 
ಧ್ವನಿಯೇ? '' ಎಂದು ಕೇಳಿದನು. 

ದಾವೀದನು, ""ಹೌದು, ನನ್ನ ಒಡೆಯನಾದ ರಾಜನೇ, 
ಇದು ನನ್ನ ಧ್ವನಿ'' ಎಂದನು. 18 ದಾವೀದನು, 
"ಒಡೆಯನೇ, ನನ್ನನ್ನೇಕೆ ಅಟ್ಟಿಸಿಕೊಂಡು ಬರುತ್ತಿರುವೆ? 
ನಾನು ಮಾಡಿರುವ ತಪ್ಪಾದರೂ ಏನು? ನಾನು ತಪ್ಪಿ 
ತಸ್ಮನೇ? ನನ್ನ ಒಡೆಯನೇ, ನನ್ನ ರಾಜನೇ, ನನ್ನ ಮಾತು 
ಗಳನ್ನು ಆಲಿಸು! ನೀನು ನನ್ನ ಮೇಲೆ ಕೋಪಗೊಳ್ಳುವಂತೆ 
ಯೆಹೋವನು ಮಾಡಿರುವುದಾದರೆ ಆತನಿಗೆ ನೈವೇದ್ಯ 
ವನ್ನು ಅರ್ಪಿಸೋಣ. ಆದರೆ ನೀನು ನನ್ನ ಮೇಲೆ ಕೋಪ 
ಗೊಳ್ಳುವಂತೆ ಜನರು ಮಾಡಿದ್ದರೆ, ಅವರಿಗೆ 
ಯೆಹೋವನು ಕೇಡಾಗುವಂತೆ ಮಾಡಲಿ. ನನಗೆ 
ಯೆಹೋವನು ನೀಡಿದ ಭೂಮಿಯನ್ನು ನಾನು ಬಿಹು 
ವಂತೆ ಜನರು ಬಲವಂತಪಡಿಸಿದರು. "ಹೋಗು, ಹೋರ 
ದೇಶೀಯರೊಂದಿಗೆ ನೆಲೆಸು. ಹೋಗು, ಇತರ ದೇವರು 
ಗಳನ್ನು ಆರಾಧಿಸು' ಎಂದು ಜನರು ನನಗೆ ಹೇಳಿದರು. 





401 


ಯೆಹೋವನ ಸನ್ನಿಧಿಯಿಂದ ದೂರದಲ್ಲಿರುವ ಈ 
ಸ್ಥಳದಲ್ಲಿ ನನ್ನನ್ನು ಸಾಯಿಸಬೇಡಿ. ಇಸ್ರೇಲರ ರಾಜನು 
ಒಂದು ಸಣ್ಣ ಹುಳಕ್ಕಾಗಿ ಹುಡುಕುತ್ತಾ ಹೊರ 
ಬಂದಿದ್ದಾನೆ. ಕೌಜುಗ ಹಕ್ಕಿಯನ್ನು ಬೆಟ್ಟಗಳಲ್ಲಿ ಬೇಟೆ 
ಯಾಡುವ ಬೇಟಿಗಾರನಂತೆ ನೀನಿರುವೆಯಲ್ಲಾ!''ಎಂದು 
ಹೇಳಿದನು. 

2[ನಂತರ ಸೌಲನು, ""ನಾನು ಪಾಪಮಾಡಿದ್ದೇನೆ. ನನ್ನ 
ಮಗನಾದ ದಾವೀದನೇ, ಹಿಂದಿರುಗಿ ಬಾ. ನನ್ನ ಜೀವವು 
ನಿನಗೆ ಮುಖ್ಯವೆಂಬುದನ್ನು ನನಗೆ ನೀನು ಈ ದಿನ 
ತೋರಿಸಿರುವೆ. ಆದುದರಿಂದ ನಾನು ನಿನ್ನನ್ನು ಹಿಂಸಿಸಲು 
ಪ್ರಯತ್ನಿಸುವುದಿಲ್ಲ. ನಾನು ಮೂರ್ಬನಂತೆ ವರ್ತಿಸಿದೆ. 
ನಾನು ದೊಡ್ಡ ತಪ್ಪನ್ನು ಮಾಡಿದ್ದೇನೆ'' ಎಂದನು. 

ದಾವೀದನು, ""ರಾಜನ ಭರ್ಜಿಯು ಇಲ್ಲಿದೆ. ನಿನ್ನ 
ಲ್ಲಿರುವ ಒಬ್ಬ ಯುವಕನು ಇಲ್ಲಿಗೆ ಬಂದು ಅದನ್ನು ತೆಗೆದು 
ಕೊಂಡು ಹೋಗಲಿ. ಪ್ರತಿಯೊಬ್ಬನಿಗೂ ಅವನ 
ಕಾರ್ಯಗಳಿಗೆ ಮತ್ತು ನಂಬಿಗಸಿಕೆಗೆ ತಕ್ಕಂತೆ ಯೆಹೋ- 
ವನು ಪ್ರತಿಫಲ ಕೊಡುವನು. ಇಂದು ಯೆಹೋವನು 
ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದರೂ ಯೆಹೋವನಿಂದ 
ಅಭೀಷೇಕಿಸಲ್ಪಟ್ಟ ರಾಜನಾಗಿರುವ ನಿನಗೆ ನಾನು 
ಕೇಡನ್ನು ಮಾಡುವುದಿಲ್ಲ! ನಿನ್ನ ಜೀವವು ನನಗೆ ಮುಖ್ಯ 
ವೆಂಬುದನ್ನು ಈ ದಿನ ನಾನು ನಿನಗೆ ತೋರಿಸಿದೆ! ಇದೇ 
ರೀತಿ, ನನ್ನ ಜೀವವು ತನಗೆ ಮುಖ್ಯವೆಂಬುದನ್ನು 
ಯೆಹೋವನು ತೋರಿಸುತ್ತಾನೆ! ಯೆಹೋವನು ನನ್ನನ್ನು 
ಎಲ್ಲ ಕೇಡುಗಳಿಂದಲೂ  ರಕ್ಷಿಸುತ್ತಾನೆ'' ಎಂದು 
ಹೇಳಿದನು. 

ನಂತರ ಸೌಲನು ದಾವೀದನಿಗೆ, "ದೇವರು ನಿನ್ನನ್ನು 
ಆಶೀರ್ವದಿಸಲಿ, ನನ್ನ ಮಗನಾದ ದಾವೀದನೇ, ನೀನು 
ದೊಡ್ಡ ಕಾರ್ಯಗಳನ್ನು ಮಾಡುವೆ; ನೀನು ಯಶಸ್ವಿ 
ಯಾಗುವೆ'' ಎಂದನು. 

ದಾವೀದನು ತನ್ನ ಮಾರ್ಗದಲ್ಲಿ ಹೊರಟು ಹೋದನು. 
ಸೌಲನು ಮನೆಗೆ ಹಿಂದಿರುಗಿದನು. 


ದಾವೀದನು ಫಿಲಿಷ್ಟಿಯರ ಜೊತೆಯಲ್ಲಿ ವಾಸಿಸುವನು 
ಆದರೆ ದಾವೀದನು, ""ಸೌಲನು ಎಂದಾದರೂ 
೨7 ಒಂದು ದಿನ ನನ್ನನ್ನು ಹಿಡಿದುಕೊಳ್ಳುವನು. ಈಗ 
ಫಿಲಿಷ್ಟಿಯರ ರಾಜ್ಯಕ್ಕೆ ತಪ್ಪಿಸಿಕೊಂಡು ಹೋಗುವುದೇ 
ನಾನು ಮಾಡಬಹುದಾದ ಒಳ್ಳೆಯ ಕೆಲಸ. ಆಗ ಸೌಲನು 
ಇಸ್ರೇಲಿನಲ್ಲಿ ನನ್ನನ್ನು ಹುಡುಕುವುದನ್ನು ಬಿಟ್ಟು ಬಿಡು 
ತ್ತಾನೆ. ಸೌಲನಿಂದ ತಪ್ಪಿಸಿಕೊಳ್ಳಲು ಇದೇ ಸರಿಯಾದ 
ಮಾರ್ಗ'' ಎಂದು ತನ್ನಲ್ಲೇ ಯೋಚಿಸಿದನು. 
ಆದ್ದರಿಂದ ದಾವೀದನು ತನ್ನ ಆರುನೂರು ಜನ 
ರೊಹನೆ ಇಸ್ರೇಲನ್ನು ಬಿಟ್ಟುಹೋದನು. ಅವನು 
ಮಾವೋಕನ ಮಗನಾದ ಆಕೀಷನಲ್ಲಿಗೆ ಹೋದನು. 


1 ಸಮುವೇಲನು 26:20-27:11 


ಆಕೀಷನು ಗತ್‌ನ ರಾಜ. "ದಾವೀದನೂ ಅವನ ಜನರೂ 
ಅವರ ಕುಟುಂಬಗಳವರೂ ಆಕೀಷನೊಂದಿಗೆ ಗತ್‌ನಲ್ಲಿ 
ನೆಲೆಸಿದರು. ದಾವೀದನ ಜೊತೆಯಲ್ಲಿ ಅವನ ಇಬ್ಬರು 
ಹೆಂಡತಿಯರೂ ಇದ್ದರು. ಅವರು ಯಾರೆಂದರೆ, 
ಇಜ್ರೀಲ್ಯಳಾದ ಅಹೀನೋವಮಳು ಮತ್ತು ಕರ್ಮೆಲಿನ 
ಅಬೀಗೈಲಳು. ಅಬೀಗೈಲಳು ನಾಬಾಲನ ವಿಧವೆ. 
ದಾವೀದನು ಗತ್‌ಗೆ ಓಡಿಹೋದನೆಂದು ಜನರು 
ಸೌಲನಿಗೆ ತಿಳಿಸಿದರು. ಸೌಲನು ಅವನನ್ನು 
ಹುಡುಕುವುದನ್ನು ಬಿಟ್ಟುಬಿಟ್ಟನು. 

ದಾವೀದನು ಆಕೀಷನಿಗೆ, ""ನೀನು ನನ್ನನ್ನು ಮೆಚ್ಚಿ 
ಕೊಂಡಿದ್ದರೆ ಯಾವುದಾದರೊಂದು ಊರಲ್ಲಿ ನನಗೆ ಸ್ಥಳ 
ವನ್ನು ಕೊಡು. ನಾನು ನಿನ್ನ ಸೇವಕನಷ್ಟೆ ನಾನು ನಿನ್ನೊಡನೆ 
ಈ ರಾಜಧಾನಿಯಲ್ಲಿ ಇರುವುದಕ್ಕಿಂತ ಅಲ್ಲಿ ವಾಸ 
ಮಾಡುತ್ತೇನೆ'' ಎಂದು ಹೇಳಿದನು. 

6ಆಕೀಷನು ದಾವೀದನಿಗೆ ಚಿಕ್ಲಗ್‌ ಎಂಬ ಊರನ್ನು 
ಕೊಟ್ಟನು. ಅಂದಿನಿಂದಲೂ ಚಿಕ್ಷಗ್‌ ಊರು 
ಯೆಹೂದದ ರಾಜನಿಗೆ ಸೇರಿರುತ್ತದೆ. 'ದಾವೀದನು 
ಫಿಲಿಷ್ಟಿಯರೊಂದಿಗೆ ಒಂದು ವರ್ಷ ನಾಲ್ಕು ತಿಂಗಳು ವಾಸ 
ಮಾಡಿದನು. 


ದಾವೀದನು ರಾಜನಾದ ಆಕೀಷನನ್ನು 
ಮೋಸಗೊಳಿಸುವನು 

ದಾವೀದನು ಮತ್ತು ಅವನ ಜನರು ಅಮಾಲೇಕ್ಯರ 
ಮೇಲೆಯೂ ಗೆಷೂರ್ಯರ ಮೇಲೆಯೂ ಯುದ್ಧ 
ಮಾಡಲು ಹೋದರು. ದಾವೀದನ ಜನರು ಅವರನ್ನು 
ಸೋಲಿಸಿ ಅವರ ಸಂಪತ್ತನ್ನು ವಶಪಡಿಸಿಕೊಂಡರು. 
ಈಜಿಷ್ಟಿನವರೆಗೆ ವಿಸ್ತರಿಸಿರುವ ಶೂರಿನ ಸಮೀಪದ 
ತೇಲಾಮಿನವರೆಗೂ ಜನರು ವಾಸಿಸುತ್ತಿದ್ದರು. 
ದಾವೀದನು ಆ ಪ್ರದೇಶದ ಜನರೊಂದಿಗೆ ಯುದ್ಧಮಾಡಿ 
ಯಾರನ್ನೂ ಜೀವಸಹಿತ ಬಿಡಲಿಲ್ಲ. ಅವರಿಗೆ ಸೇರಿದ ಕುರಿ 
ಗಳನ್ನು, ದನಗಳನ್ನು, ಹೇಸರಕತ್ತೆಗಳನ್ನು, ಒಂಟೆಗಳನ್ನು 
ಮತ್ತು ಬಟ್ಟೆಗಳನ್ನು ದಾವೀದನು ವಶಪಡಿಸಿಕೊಂಡನು. 
ನಂತರ ಅವುಗಳನ್ನು ಆಕೀಷನ ಬಳಿಗೆ ತಂದನು. 

ದಾವೀದನು ಅನೇಕ ಸಲ ಹೀಗೆ ಮಾಡಿದನು. ಪ್ರತಿ 
ಸಲವೂ ಆಕೀಷನು ದಾವೀದನನ್ನು, ""ನೀನು ಎಲ್ಲಿ 
ಯುದ್ಧಮಾಡಿದೆ ಮತ್ತು ಇವುಗಳನ್ನು ಎಲ್ಲಿಂದ ತಂದೆ'' 
ಎಂದು ಕೇಳುತ್ತಿದ್ದನು. ದಾವೀದನು, ""ನಾನು ಯೆಹೂದ 
ದೇಶದ ದಕ್ಷಿಣ ಭಾಗದ ವಿರುದ್ಧ ಯುದ್ಧ ಮಾಡಿದೆ'' 
ಎಂದಾಗಲೀ, ""ನಾನು ಎರಹ್ಮೇಲ್ಯರ ದಕ್ಷಿಣ ಭಾಗದ 
ವಿರುದ್ಧ ಯುದ್ಧಮಾಡಿದೆ'' ಎಂದಾಗಲೀ ""ನಾನು ಕೇನ್ಯರ 
ದಕ್ಷಿಣ ಭಾಗದ ವಿರುದ್ಧ ಯುದ್ಧಮಾಡಿದೆ'' ಎಂದಾಗಲೀ 
ಹೇಳುತ್ತಿದ್ದನು. '' ದಾವೀದನು ಒಬ್ಬ ಗಂಡಸನ್ನಾಗಲೀ 
ಹೆಂಗಸನ್ನಾಗಲೀ ಗತ್‌ ಊರಿಗೆ ಜೀವಸಹಿತ ಎಂದೂ 


1 ಸಮುವೇಲನು 27:12-28:13 


ತರಲಿಲ್ಲ. ದಾವೀದನು, ""ನಾವು ಒಬ್ಬ ಮನುಷ್ಯನನ್ನು 
ಜೀವಸಹಿತ ಬಿಟ್ಟರೆ, ನಾನು ನಿಜವಾಗಿ ಮಾಡುತ್ತಿರುವು 
ದನ್ನು ಅವನು ಆಕೀಷನಿಗೆ ತಿಳಿಸಬಹುದು'' ಎಂದು 
ಯೋಚಿಸಿದನು. 

ದಾವೀದನು ಫಿಲಿಷ್ಟಿಯರ ದೇಶದಲ್ಲಿ ವಾಸವಾಗಿದ್ದ 
ಕಾಲದಲ್ಲೆಲ್ಲಾ ಹೀಗೆಯೇ ಮಾಡುತ್ತಿದ್ದನು. ''ಆಕೀಷನು 
ದಾವೀದನಲ್ಲಿ ಭರವಸೆ ಇಡಹತೊಡಗಿದನು. ಆಕೀಷನು 
ತನ್ನೊಳಿಗೆ, "ಈಗ ದಾವೀದನ ಸ್ವಂತ ಜನರೇ ಅವನನ್ನು 
ದ್ವೇಷಿಸುವರು. ಇಸ್ರೊಲರು ದಾವೀದನನ್ನು ಬಹಳವಾಗಿ 
ದ್ವೇಷಿಸುತ್ತಾರೆ. ಈಗ ದಾವೀದನು ಶಾಶ್ವತವಾಗಿ ನನ್ನ 
ಸೇವೆಮಾಹುವನು'' ಎಂದುಕೊಂಡನು. 


ಫಿಲಿಷ್ಟಿಯರು ಯುದ್ಧಕ್ಕೆ ಸಿದ್ಧರಾದರು 
8 ತರುವಾಯ, ಫಿಲಿಷ್ಟಿಯರು ಇಸ್ರೇಲರ ವಿರುದ್ಧ 
ಹೋರಾಡಲು ತಮ್ಮ ಸೈನ್ಯವನ್ನೆಲ್ಲ ಒಟ್ಟು 
ಗೂಡಿಸಿದರು. ಆಕೀಷನು, ""ನೀನು ಮತ್ತು ನಿನ್ನ ಜನರು 
ಇಸ್ರೇಲರ ವಿರುದ್ಧ ಹೊರಾಡುವುದಕ್ಕಾಗಿ ನನ್ನ ಜೊತೆ 
ಗೂಡಬೇಕೆಂಬುದನ್ನು ನೀನು ಅರ್ಥ ಮಾಡಿ ಕೊಂಡಿರು 
ವೆಯಾ?'' ಎಂದು ದಾವೀದನನ್ನು ಕೇಳಿದನು. 
2ಧಾವೀದನು, ""ಹೌದು! ಆಗ ನಾನು ಮಾಡುವುದನ್ನು 
ಸ್ವತಃ ನೀವೇ ನೋಡುವಿರಿ'' ಎಂದನು. 
ಆಕೀಷನು, ""ಸರಿ, ನಾನು ನಿನ್ನನ್ನು ಅಂಗರಕ್ಷಕನನ್ನಾಗಿ 
ಮಾಡಿಕೊಳ್ಳುತ್ತೇನೆ. ನೀನು ನನ್ನನ್ನು ಯುದ್ಧ ಕಾಲ 
ದಲ್ಲೆಲ್ಲಾ ರಕ್ಚಿಸುವೆ'' ಎಂದನು. 


ಸೌಲನು ಮತ್ತು ಏಂದೋರಿನ ಯಕ್ಷಿಣಿ 

ಸಮುವೇಲನು ಮರಣ ಹೊಂದಿದನು. ಸಮುವೇಲನ 
ಮರಣಕ್ಕಾಗಿ ಇಸ್ರೇಲರೆಲ್ಲಾ ತಮ್ಮ ಸಂತಾಪವನ್ನು ಸೂಚಿ 
ಸಿದರು. ಅವರು ಸಮುವೇಲನನ್ನು ಅವನ ಊರಾದ 
ರಾಮದಲ್ಲಿ ಸಮಾಧಿ ಮಾಡಿದರು. ಸೌಲನು ಈ 
ಮೊದಲು, ಸತ್ತವರ ಆತ್ಮದೊಂದಿಗೆ ಮಾತನಾಡುವ 
ವರನ್ನೂ” ಜ್ಯೋತಿಷಿಗಳನ್ನೂ ಬಲಾತ್ಕಾರದಿಂದ 
ಇಸ್ರೇಲಿನಿಂದ ಓಡಿಸಿದ್ದನು. 

“ಫಿಲಿಷ್ಟಿಯರು ಯುದ್ಧಕ್ಕೆ ಸಿದ್ದರಾದರು. ಅವರೆಲ್ಲ 
ಶೂನೇಮಿಗೆ ಬಂದು ಆ ಸ್ಥಳದಲ್ಲಿಯೇ ಪಾಳೆಯಮಾಡಿ 
ಕೊಂಡರು. ಸೌಲನು ಇಸ್ರೇಲರನ್ನೆಲ್ಲ ಒಟ್ಟುಗೂಡಿಸಿ 
ಕೊಂಡು ಬಂದು ಗಿಲ್ದೋವದಲ್ಲಿ ಪಾಳೆಯ ಮಾಡಿ 
ಕೊಂಡನು. "ಸೌಲನು ಫಿಲಿಷ್ಟಿಯರ ಸೈನ್ಯವನ್ನು ನೋಡಿ 
ಹೆದರಿದನು. ಅವನ ಹೃದಯವು ಭಯದಿಂದ ಬಡಿದು 





ಸತ್ತವರ ಆತ್ಮದೊಂದಿಗೆ ಮಾತನಾಹುವವರು ಊರೀಮ್‌ ಮತ್ತು 
ತುಮ್ಮೀಮ್‌ ಇವುಗಳ ಮೂಲಕವಾಗಿ ಜನರು ದೇವರಿಂದ ಉತ್ತರ 
ಗಳನ್ನು ಪಡೆದುಕೊಳ್ಳುತ್ತಿದ್ದರು. ಅದು ಹೇಗೆಂಬುದು ಸ್ಪಷ್ಟವಾಗಿ ತಿಳಿ 
ದಿಲ್ಲ ನೋಡಿ ಅರಣ್ಯಕಾಂಡ27 :20-22 


402 





ಕೊಳ್ಳತೊಡಗಿತು. "ಸೌಲನು ಯೆಹೋವನಿಗೆ ಪ್ರಾರ್ಥನೆ 
ಮಾಡಿದನು. ಆದರೆ ಯೆಹೋವನು ಅವನಿಗೆ ಉತ್ತರ 
ನೀಡಲಿಲ್ಲ. ದೇವರು ಕನಸುಗಳಲ್ಲಿಯೂ ಸೌಲನೊಡನೆ 
ಮಾತನಾಡಲಿಲ್ಲ. ದೇವರು ಅವನಿಗೆ ಊರೀಮ್‌ನಿಂದಾ 
ಗಲೀ ಉತ್ತರ ಕೊಡಲಿಲ್ಲ. ದೇವರು ಪ್ರವಾದಿಗಳ 
ಮೂಲಕವಾಗಿಯೂ ಸೌಲನೊಂದಿಗೆ ಮಾತನಾಡಲಿಲ್ಲ. 
ಕಡೆಯದಾಗಿ, ಸೌಲನು ತನ್ನ ಸೇನಾಧಿಪತಿಗಳಿಗೆ, '"ಸತ್ತ 
ವರ ಆತ್ಮಗಳೊಂದಿಗೆ ಮಾತನಾಡಬಲ್ಲ ಒಬ್ಬ ಮಾಂತ್ರಿಕ 
ಹೆಂಗಸನ್ನು ಕಂಡುಹಿಡಿಯಿರಿ. ಈ ಯುದ್ಧದಲ್ಲಿ ಏನಾಗು 
ವುದೆಂಬುದನ್ನು ನಾನು ಹೋಗಿ ಅವಳನ್ನು ಕೇಳುತ್ತೇನೆ'' 
ಎಂದು ಹೇಳಿದನು. 

ಅವನ ಅಧಿಕಾರಿಗಳು, "ಏಂದೋರಿನಲ್ಲಿ ಒಬ್ಬ ಮಾಂತ್ರಿ 
ಕಳೆದ್ದಾಳೆ'' ಎಂದು ಉತ್ತರಿಸಿದರು. 

ಯಾರಿಗೂ ತನ್ನ ಗುರುತು ಸಿಕ್ಕದಂತೆ ಸೌಲನು ವೇಷ 
ವನ್ನು ಬದಲಾಯಿಸಿಕೊಂಡನು. ಸೌಲನು ತನ್ನ ಜನರಿಬ್ಬ 
ರೊಡನೆ ಅದೇ ರಾತ್ರಿಯಲ್ಲೇ ಆ ಬೇತಾಳಿಕಳನ್ನು* 
ನೋಡಲು ಹೋದನು. ಸೌಲನು ಅವಳಿಗೆ, " ಬೇತಾಳದ 
ಮೂಲಕ ನನ್ನ ಭವಿಷ್ಯವನ್ನು ನನಗೆ ತೋರಿಸು, ನಾನು 
ಹೆಸರಿಸುವ ವ್ಯಕ್ತಿಯನ್ನು ಕರೆ''ಎಂದು ಕೇಳಿದನು. 

೨ಆದರೆ ಆ ಮಾಂತ್ರಿಕಳು ಸೌಲನಿಗೆ, "ಸೌಲನು ಏನು 
ಮಾಡಿದನೆಂಬುದು ನಿನಗೆ ನಿಜವಾಗಿಯೂ ತಿಳಿದಿದೆ. 
ಅವನು ಮಾಂತ್ರಿಕರನ್ನೂ ಜ್ಯೋತಿಷಿಗಳನ್ನೂ ಬಲಾತ್ಕಾರ 
ವಾಗಿ ನಾಡಿನಿಂದ ಹೊರಗಟ್ಟಿದನು. ನೀನು ನನ್ನನ್ನು 
ಬಲೆಗೆ ಬೀಳಿಸಿ ಕೊಲ್ಲಲು ಪ್ರಯತ್ನಿಸುತ್ತಿರುವೆ'' ಎಂದಳು. 

ಸೌಲನು ಯೆಹೋವನ ಹೆಸರಿನಲ್ಲಿ ಆ ಮಾಂತ್ರಿಕಳಿಗೆ 
ವಾಗ್ದಾನಮಾಡಿ, ""ಯೆಹೋವನಾಣೆ, ಈ ಕಾರ್ಯವನ್ನು 
ಮಾಡಿದ್ದಕ್ಕಾಗಿ ನಿನಗೆ ದಂಡನೆಯಾಗುವುದಿಲ್ಲ'' ಎಂದು 
ಹೇಳಿದನು. 

!!ಅವಳು,""ನಿನಗಾಗಿ ನಾನು ಯಾರನ್ನು ಬರಮಾಡ 
ಬೇಕು?'' ಎಂದು ಕೇಳಿದಳು. 

ಸೌಲನು, ""ಸಮುವೇಲನನ್ನು ಬರಮಾಡು'' ಎಂದು 
ಉತರಿಸಿದನು. 

್ರಂತೆಯೇ ಆಯಿತು. ಆ ಹೆಂಗಸು ಸಮುವೇಲನನ್ನು 
ಕಂಡಕೊಡಲೇ ಗಟ್ಟಿಯಾಗಿ ಅರಚಿದಳು. 

ಅವಳು ಸೌಲನಿಗೆ, ""ನೀನು ನನ್ನನ್ನು ವಂಚಿಸಿದೆ! ನೀನೇ 
ಸೌಲನು'' ಎಂದಳು. 

ರಾಜನು ಆ ಹೆಂಗಸಿಗೆ, "ಹೆದರದಿರು! ನಿನಗೇನು 
ಕಾಣಿಸುತ್ತಿದೆ?'' ಎಂದನು. 

ಆ ಹೆಂಗಸು, "ಒಂದು ಆತ್ಮವು ಭೂಮಿಯೊಳಗಿಂದ* 
ಮೇಲಕ್ಕೆ ಬರುತ್ತಿರುವುದು ನನಗೆ ಕಾಣುತ್ತಿದೆ'' ಎಂದಳು. 





ಬೇತಾಳಿಕಳು ಪ್ರೇತಗಳಿಂದ ತಿಳಿದುಕೊಂಡು ಸಮಾಚಾರಗಳನ್ನು 
ಇತರರಿಗೆ ತಿಳಿಸುವವಳು. 


ಭೂಮಿಯೊಳಗಿಂದ ಅಥವಾ, ""ಶಿಯೋಲ್‌..'' 


403 


“ಸೌಲನು, ""ಅವನ ರೂಪ ಹೇಗಿದೆ?'' ಎಂದನು. 

ಆ ಹೆಂಗಸು, ""ಅವನು ನಿಲುವಂಗಿಯನ್ನು ಧರಿಸಿ 
ಕೊಂಡಿರುವ ಒಬ್ಬ ಮುದುಕನಂತಿದ್ದಾನೆ'' ಎಂದು 
ಹೇಳಿದಳು. 

ಅವನೇ ಸಮುವೇಲನೆಂಬುದನ್ನು ಸೌಲನು ತಿಳಿದು 
ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದನು. 
15ಸಮುವೇಲನು, ""ನನಗೆ ತೊಂದರೆಯನ್ನೇಕೆ ಕೊಡು 
ತ್ತಿರುವೆ? ನೀನು ನನ್ನನ್ನು ನೆಲದ ಮೇಲಕ್ಕೆ ಬರಮಾಡಿ 
ದ್ವೇಕೆ?'' ಎಂದು ಸೌಲನನ್ನು ಕೇಳಿದನು. 

ಸೌಲನು, ""ನಾನು ತೊಂದರೆಯಲ್ಲಿದ್ದೇನೆ! ಫಿಲಿಷ್ಟಿ 
ಯರು ನನ್ನ ವಿರುದ್ಧ ಹೋರಾಡಲು ಬರುತ್ತಿದ್ದಾರೆ; 
ದೇವರು ನನ್ನನ್ನು ತ್ಯಜಿಸಿದ್ದಾನೆ. ದೇವರು ನನಗೆ ಉತ್ತರ 
ವನ್ನೇ ಕೊಡುತ್ತಿಲ್ಲ; ಆತನು ಪ್ರವಾದಿಗಳಿಂದಾಗಲೀ 
ಕನಸುಗಳಿಂದಾಗಲೀ ನನಗೆ ಉತ್ತರಿಸುತ್ತಿಲ್ಲ. ಆದ 
ಕಾರಣವೇ ನಾನು ನಿನ್ನನ್ನು ಕರೆದೆನು. ನಾನು ಮಾಡ 
ಬೇಕಾದದ್ದನ್ನು ನನಗೆ ತಿಳಿಸು!'' ಎಂದನು. 

16ಸಮುವೇಲನು, ""ಯೆಹೋವನು ನಿನ್ನನ್ನು ತ್ಯಜಿಸಿ 
ದ್ಹಾನೆ. ಈಗ ಆತನು ನಿನ್ನ ನೆರೆಯವನೊಂದಿಗಿದ್ದಾನೆ. 
ಆದ್ದರಿಂದ ನನ್ನನ್ನೇಕೆ ಕರೆಯುವೆ? 17 ಯೆಹೋವನು 
ನಿನಗೆ ಹೇಳಿದ್ದಂತೆಯೇ ಮಾಡಿದನು. ಆತನು ಅವುಗಳ 
ಬಗ್ಗೆ ನನ್ನ ಮೂಲಕವಾಗಿ ನಿನಗೆ ತಿಳಿಸಿದನು. 
ಯೆಹೋವನು ರಾಜ್ಯಾಧಿಕಾರವನ್ನು ನಿನ್ನ ಕೈಗಳಿಂದ ಕಿತ್ತು 
ಕೊಂಡು ನಿನ್ನ ನೆರೆಯವರಲ್ಲಿ ಒಬ್ಬನಿಗೆ ಕೊಟ್ಟನು. 
ದಾವೀದನೇ ಆ ನೆರೆಯವನು. [ನೀನು ಯೆಹೋವನಿಗೆ 
ವಿಧೇಯನಾಗಲಿಲ್ಲ. ನೀನು ಅಮಾಲೇಕ್ಯರನ್ನು ನಾಶ 
ಗೊಳಿಸಲಿಲ್ಲ; ಯೆಹೋವನು ಅವರ ಬಗ್ಗೆ ಎಷ್ಟು ಕೋಪ 
ಗೊಂಡಿದ್ದನೆಂಬುದನ್ನು ಅವರಿಗೆ ತಿಳಿಯಪಡಿಸಿಲ್ಲ. 
ಆದುದರಿಂದಲೇ ಯೆಹೋವನು ಇಂದು ನಿನಗೆ ಹೀಗೆ 
ಮಾಡಿದ್ದಾನೆ. ಯೆಹೋವನು ನಿನ್ನನ್ನು ಮತ್ತು ಇಸ್ರೇಲ 
ರನ್ನು ಫಿಲಿಷ್ಟಿಯರ ವಶಕ್ಕೆ ಒಪ್ಪಿಸುತ್ತಾನೆ. ಫಿಲಿಷ್ಟಿಯರು 
ಇಸ್ರೇಲ್‌ ಸೈನ್ಯವನ್ನು ಸೋಲಿಸುವಂತೆ ಯೆಹೋವನು 
ಮಾಡುತ್ತಾನೆ. ಮಾರನೆಯ ದಿನ, ನೀನು ಮತ್ತು ನಿನ್ನ 
ಮಕ್ಕಳು ನನ್ನೊಡನೆ ಇಲ್ಲಿರುತ್ತೀರಿ!'' ಎಂದು ಹೇಳಿದನು. 

2ಆ ಕೂಡಲೇ ಸೌಲನು ನೆಲದ ಮೇಲೆ ಕುಸಿದು 
ಬಿದ್ದನು. ಸಮುವೇಲನು ಹೇಳಿದ ಮಾತುಗಳನ್ನು ಕೇಳಿ 
ಸೌಲನು ಭಯಗೊಂಡನು. ಸೌಲನು ಅಂದು ಹಗಲು 
ಮತ್ತು ರಾತ್ರಿ ಏನನ್ನೂ ತಿಂದಿರಲಿಲ್ಲ; ಆದ್ದರಿಂದ ಅವನು 
ಬಹಳ ಬಲಹೀನನಾಗಿದ್ದನು. 

21ಆ ಹೆಂಗಸು ಸೌಲನ ಬಳಿಗೆ ಬಂದಳು. ಸೌಲನು ನಿಜ 
ವಾಗಿಯೂ ಭಯಗೊಂಡಿರುವುದನ್ನು ಅವಳು ನೋಡಿ 
ದಳು. ""ಇಲ್ಲಿ ನೋಡು, ನಾನು ನಿನ್ನ ಸೇವಕಿ. ನಾನು ನಿನಗೆ 
ವಿಧೇಯಳಾಗಿದ್ದೇನೆ. ನಾನು ನನ್ನ ಜೀವವನ್ನೇ ಕಡೆಗಣಿಸಿ 
ನೀನು ಹೇಳಿದ್ದನ್ನು ಮಾಡಿದೆ. ಈಗ ದಯವಿಟ್ಟು ನನ್ನ 





1 ಸಮುವೇಲನು 28:14-29:4 





ಮಾತನ್ನು ಆಲಿಸು. ನಾನು ನಿನಗೆ ಸ್ವಲ್ಪ ಆಹಾರವನ್ನು 
ಕೊಡುತ್ತೇನೆ. ನೀನು ತಿನ್ನಲೇಬೇಕು. ಆಗ ನಿನ್ನ ಪ್ರಯಾಣ 
ವನ್ನು ಮುಂದುವರಿಸಲು ನಿನಗೆ ಸಾಕಷ್ಟು ಶಕ್ತಿ 
ಯಿರುವುದು'' ಎಂದಳು. 

2 ಆದರೆ ಸೌಲನು ನಿರಾಕರಿಸಿ, "ನಾನು ತಿನ್ನುವುದಿಲ್ಲ'' 
ಎಂದನು. 

ಊಟಮಾಹುವಂತೆ ಸೌಲನ ಅಧಿಕಾರಿಗಳೂ ಬೇಡಿ 
ಕೊಂಡರು. ಕೊನೆಗೆ ಸೌಲನು ಅವರ ಮಾತಿಗೆ ಕಿವಿ 
ಗೊಟ್ಟನು. ಅವನು ನೆಲದಿಂದ ಮೇಲಕ್ಕೆದ್ದು ಹಾಸಿಗೆಯ 
ಮೇಲೆ ಕುಳಿತನು. "ಆ ಹೆಂಗಸಿನ ಮನೆಯಲ್ಲಿ ಒಂದು 
ಕೊಬ್ಬಿದ ಕರು ಇತ್ತು. ಅವಳು ಬೇಗನೆ ಅದನ್ನು 
ಕೊಯ್ದಳು. ಅವಳು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು 
ಅದನ್ನು ತನ್ನ ಕೈಗಳಿಂದಲೇ ನಾದಿದಳು. ನಂತರ ಅವಳು 
ಕೆಲವು ರೊಟ್ಟಿಗಳನ್ನು ಸುಟ್ಟಳು. ಆ ಹೆಂಗಸು ಸೌಲನ 
ಮತ್ತು ಅವನ ಸೇನಾಧಿಕಾರಿಗಳ ಮುಂದೆ ಆಹಾರ 
ವನ್ನಿಟ್ಟಳು. ಸೌಲನು ಮತ್ತು ಅವನ ಅಧಿಕಾರಿಗಳು ಊಟ 
ಮಾಡಿದರು. ನಂತರ ಆ ರಾತ್ರಿಯೇ ಅವರು ಅಲ್ಲಿಂದ 
ಹೊರಟುಹೋದರು. 





ಫಿಲಿಷ್ಟಿಯರ ಅಧಿಪತಿಗಳು ದಾವೀದನ ಸಹಾಯವನ್ನು 
ನಿರಾಕರಿಸಿದರು 
29 ಫಿಲಿಷ್ಟಿಯರ ಸೈನಿಕರೆಲ್ಲಾ ಅಫೇಕಿನಲ್ಲಿ ಒಟ್ಟು 
ಗೂಡಿದರು. ಇಸ್ರೇಲರು ಇಜ್ರೇಲ್‌ ಬಳಿ 

ಯಿರುವ ಚಿಲುಮೆಯ ಹತ್ತಿರ ಪಾಳೆಯಮಾಡಿ 
ಕೊಂಡರು. 'ಫಿಲಿಷ್ಟ್ರಿಯರ ಅಧಿಪತಿಗಳು ನೂರು ಜನರ 
ಗುಂಪುಗಳಾಗಿಯೂ ಒಂದು ಸಾವಿರ ಜನರ ಗುಂಪುಗ 
ಳಾಗಿಯೂ ಬರುತ್ತಿದ್ದರು. ದಾವೀದನು ಮತ್ತು ಅವನ 
ಜನರು ಆಕೀಷನ ಹಿಂದೆ ಬರುತ್ತಿದ್ದರು. 

3ಫಿಲಿಷ್ಟಿಯರ ಅಧಿಪತಿಗಳು, ""ಈ ಇಬ್ರಿಯರು ಇಲ್ಲಿ 
ಮಾಡುತ್ತಿರುವುದೇನು?'' ಎಂದು ಕೇಳಿದರು. 

ಆಕೀಷನು ಫಿಲಿಷ್ಟಿಯರ ಸೇನಾಧಿಪತಿಗಳಿಗೆ, "ಇವನು 
ದಾವೀದ. ದಾವೀದನು ಸೌಲನ ಅಧಿಕಾರಿಗಳಲ್ಲಿ 
ಒಬ್ಬನು. ದಾವೀದನು ಬಹಳ ಕಾಲದಿಂದ ನನ್ನೊಡನೆ 
ಇದ್ದಾನೆ. ದಾವೀದನು ಸೌಲನನ್ನು ತೊರೆದು ನನ್ನ ಬಳಿಗೆ 
ಬಂದಾಗಿನಿಂದ ನಾನು ಅವನಲ್ಲಿ ಯಾವ ತಪ್ಪುನ್ನೂ 
ಗುರುತಿಸಿಲ್ಲ'' ಎಂದನು. 

ಆದರೆ ಫಿಲಿಷ್ಟಿಯರ ಅಧಿಪತಿಗಳು ಆಕೀಷನ ಮೇಲೆ 
ಬಹಳ ಕೋಪಗೊಂಡು, "ದಾವೀದನನ್ನು ಹಿಂದಕ್ಕೆ 
ಕಳುಹಿಸು! ನೀನು ಕೊಟ್ಟಿರುವ ನಗರಕ್ಕೆ ದಾವೀದನು 
ಹಿಂದಿರುಗಿ ಹೋಗಲೇಬೇಕು. ಅವನು ನಮ್ಮೊಡನೆ 
ಯುದ್ಧಕ್ಕೆ ಬರುವಂತಿಲ್ಲ. ಅವನು ನಮ್ಮ ಜೊತೆಯ 
ಲ್ಲಿದ್ದರೆ, ಆಗ ನಮ್ಮ ಪಾಳೆಯದಲ್ಲಿ ಒಬ್ಬ ಶತ್ರುವಿದ್ದಂತಾ 
ಗುತ್ತದೆ. ಅವನು ನಮ್ಮ ಜನರನ್ನು ಕೊಲ್ಲುವುದರ 





1 ಸಮುವೇಲನು 29:5-30:10 


ಮೂಲಕ ತನ್ನ ರಾಜನ ಮೆಚ್ಚಿಗೆಯನ್ನು ಗಳಿಸುತ್ತಾನೆ. 
*ದಾವೀದನೆಂಬ ಈ ವ್ಯಕ್ತಿಯನ್ನು ಕುರಿತು, ಇಸ್ರೇಲರು 
ಕುಣಿಯುತ್ತಾ ಹಾಡುವ ಹಾಡು ಹೀಗಿದೆ: 


ಸೌಲನು ಸಾವಿರಗಟ್ಟಲೆ ಶತ್ರುಗಳನ್ನು 
ಕೊಂದನು. ದಾವೀದನು ಲಕ್ಟಾಂತರಗಟ್ಟಲೆ 
ಶತ್ರುಗಳನ್ನು ಕೊಂದನು!'' ಎಂದು ಹೇಳಿದರು. 


ಆದ್ದರಿಂದ ಆಕೀಷನು ದಾವೀದನನ್ನು ಕರೆದು, 
""ಯೆಹೋವನಾಣೆ, ನೀನು ನನಗೆ ಯಥಾರ್ಥನಾಗಿ 
ರುವೆ. ನೀನು ನನ್ನ ಸೈನ್ಯದಲ್ಲಿ ಸೇವೆ ಮಾಡುವುದೂ ನನಗೆ 
ಇಷ್ಟ ನೀನು ನನ್ನ ಹತ್ತಿರಕ್ಕೆ ಬಂದಾಗಿನಿಂದ ನಾನು ನಿನ್ನಲ್ಲಿ 
ಯಾವ ತಪ್ಪನ್ನೂ ಗುರುತಿಸಿಲ್ಲ. ನೀನು ಒಳ್ಳೆಯವನೆಂದು 
ಫಿಲಿಷ್ಟಿಯರ ಅಧಿಪತಿಗಳು* ಸಹ ಯೋಚಿಸಿದ್ದಾರೆ. 
7ಸಮಾಧಾನದಿಂದ ಹಿಂದಿರುಗಿ ಹೋಗು. ಫಿಲಿಷ್ಟಿಯರ 
ಅಧಿಪತಿಗಳ ವಿರುದ್ಧ ಏನನ್ನೂ ಮಾಡಬೇಡ'' ಎಂದು 
ಹೇಳಿದನು. 


ದಾವೀದನು, ""ನಾನು ಮಾಡಿರುವ ತಪ್ಪಾದರೂ 
ಏನು? ನಾನು ನಿನ್ನ ಹತ್ತಿರಕ್ಕೆ ಬಂದಾಗಿನಿಂದ ಈಗಿನವರೆಗೆ 
ನನ್ನಲ್ಲಿ ನೀನು ಗುರುತಿಸಿರುವ ದುಷ್ಟತನವಾದರೂ 
ಏನು? ರಾಜನಾದ ನನ್ನ ಒಡೆಯನ ಶತ್ರುಗಳ ವಿರುದ್ಧ 
ಹೋರಾಡಲು ನನ್ನನ್ನು ಬಿಡುವುದಿಲ್ಲವೇಕೆ?''ಎಂದು 
ಹೇಳಿದನು. 


*ಆಕೀಷನು, ""ನೀನು ಒಳ್ಳೆಯವನೆಂದು ನಾನು 
ನಂಬುತ್ತೇನೆ. ನೀನು ದೇವದೂತನಂತಿರುವೆ. ಆದರೆ 
ಫಿಲಿಷ್ಟಿಯ ಸೇನಾಧಿಪತಿಗಳು, "ದಾವೀದನು ನಮ್ಮ ಜೊತೆ 
ಯುದ್ಧಕ್ಕೆ ಬರುವಂತಿಲ್ಲ' ಎಂದು ಈಗಲೂ ಹೇಳು 
ತ್ತಿದ್ದಾರೆ. ನೀನು ಮತ್ತು ನಿನ್ನ ಜನರು ಮುಂಜಾನೆಯ 
ಲ್ಲಿಯೇ ಹಿಂದಿರುಗಿ ಹೋಗಿ. ನಾನು ನಿನಗೆ ಕೊಟ್ಟಿರುವ 
ನಗರಕ್ಕೆ ಹಿಂದಿರುಗು. ಅಧಿಪತಿಗಳು ನಿನ್ನ ಬಗ್ಗೆ ಹೇಳು 
ತ್ತಿರುವ ಕೆಟ್ಟ ಮಾತುಗಳಿಗೆ ಗಮನ ನೀಡಬೇಡ. ನೀನು 
ಒಬ್ಬ ಒಳ್ಳೆಯ ಮನುಷ್ಯ. ಆದ್ದರಿಂದ ಸೂರ್ಯನು 
ಮೇಲೇರುವಷ್ಟರಲ್ಲಿ ನೀನು ನಮ್ಮನ್ನು ಬಿಟ್ಟುಹೋಗು'' 
ಎಂದನು. 


ಅದ್ದರಿಂದ ದಾವೀದನು ಮತ್ತು ಅವನ ಜನರು 
ಮಾರನೆಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಫಿಲಿಷ್ಟಿಯರ 
ದೇಶಕ್ಕೆ ಹಿಂದಿರುಗಿ ಹೋದರು. ಫಿಲಿಷ್ಟಿಯರು 
ಇಜ್ರೀಲಿಗೆ ಹೋದರು. 





ಫಿಲಿಷ್ಟಿಯರ ಅಧಿಪತಿಗಳು ಫಿಲಿಷ್ಟಿಯರ ಅಧಿಪತಿಗಳು ದಾವೀದನನ್ನು 
ಮೆಚ್ಚಿಕೊಂಡಿದ್ದರು. ಆದರೆ ಫಿಲಿಷ್ಟಿಯ ಸೇನಾಧಿಪತಿಗಳು ಅವನಿಗೆ 
ವಿರುದ್ಧವಾಗಿದ್ದರು. 


404 


ಚಿಕ್ಷಗಿಗೆ ಅಮಾಲೇಕ್ಯರ ಆಕ್ರಮಣ 

ಮೂರನೆಯ ದಿನ ದಾವೀದನು ಮತ್ತು ಅವನ 
30 ಜನರು ಚಿಕ್ಲಗ್‌ ಊರಿಗೆ ಬಂದರು. 
ಅಮಾಲೇಕ್ಯರು ಚಿಕ್ಲಗನ್ನು ಆಕ್ರಮಣ ಮಾಡಿರುವುದನ್ನು 
ಅವರು ನೋಡಿದರು. ಅಮಾಲೇಕ್ಯರು ನೆಗೆವ್‌ 
ಪ್ರದೇಶದ ಮೇಲೆ ದಾಳಿ ಮಾಡಿದರು. ಅವರು ಚಿಕ್ಲಗನ್ನು 
ಆಕ್ರಮಿಸಿದ್ದರು ಮತ್ತು ಆ ನಗರವನ್ನು ಸುಟ್ಟುಹಾಕಿದ್ದರು. 
2ಅವರು ಚಿಕ್ಲಗಿನ ಸ್ತ್ರೀಯರನ್ನು ಚಿಕ್ಕವರು ದೊಡ್ಡವರೆನ್ನದೆ 
ಎಲ್ಲರನ್ನೂ ಬಂಧಿಗಳನ್ನಾಗಿ ಎಳೆದುಕೊಂಡು ಹೋಗಿ 
ದ್ದರು; ಅವರು ಯಾರನ್ನೂ ಕೊಂದಿರಲಿಲ್ಲ, ಆದರೆ 
ಎಲ್ಲರನ್ನೂ ಎಳೆದುಕೊಂಡು ಹೋಗಿದ್ದರು. 

*ದಾವೀದನು ಮತ್ತು ಅವನ ಜನರು ಚಿಕ್ಷಗಿಗೆ ಬಂದರು. 
ನಗರವು ಸುಹುತ್ತಿರುವುದನ್ನು ಅವರು ನೋಡಿದರು. 
ಅವರ ಹೆಂಹತಿಯರಾಗಲೀ ಗಂಡುಮಕ್ಕಳಾಗಲೀ ಹೆಣ್ಣು 
ಮಕ್ಕಳಾಗಲೀ ಅಲ್ಲಿರಲಿಲ್ಲ. ಅಮಾಲೇಕ್ಯರು ಅವರನ್ನು 
ಎಳೆದುಕೊಂಡು ಹೋಗಿದ್ದರು. “ದಾವೀದ ಮತ್ತು ಅವನ 
ಸೈನ್ಯದ ಇತರರು ಶಕ್ತಿಮೀರಿ ಜೋರಾಗಿ ಅತ್ತರು. 
*ದಾವೀದನ ಇಬ್ಬರು ಹೆಂಡತಿಯರಾದ ಇಜ್ರೀಲನ 
ಅಹೀನೋವಮಳನ್ನೂ ಕರ್ಮೆಲಿನ ನಾಬಾಲನ ವಿಧವೆ 
ಯಾದ ಅಬೀಗೈಲಳನ್ನೂ ಅಮಾಲೇಕ್ಯರು ಎಳೆದು 
ಕೊಂಡು ಹೋಗಿದ್ದರು. 

"ಸೈನ್ಯದಲ್ಲಿದ್ದ ಎಲ್ಲರೂ ದುಃಖತಪ್ತರಾಗಿದ್ದರು ಮತ್ತು 
ಕೋಪಗೊಂಡಿದ್ದರು; ಯಾಕೆಂದರೆ ಅವರ ಗಂಡು ಮತ್ತು 
ಹೆಣ್ಣುಮಕ್ಕಳಿಲ್ಲ ಸೆರೆಯಾಳುಗಳಾಗಿ ಒಯ್ಯಲ್ಪಟ್ಟಿದ್ದರು. 
ದಾವೀದನನ್ನು ಕಲ್ಲುಗಳಿಂದ ಕೊಲ್ಲಬೇಕೆಂದು ಅವರು 
ಮಾತಾಡಿಕೊಳ್ಳುತ್ತಿದ್ದರು. ದಾವೀದನು ಇದರಿಂದ ತಳ 
ಮಳಗೊಂಡರೂ ತನ್ನ ದೇವರಾದ ಯೆಹೋವನಲ್ಲಿ 
ತನ್ನನ್ನು ಬಲಪಡಿಸಿಕೊಂಡನು. ದಾವೀದನು ಯಾಜಕ 
ನಾದ ಎಬ್ಯಾತಾರನಿಗೆ, ""ಏಪೋದನ್ನು ತೆಗೆದುಕೊಂಡು 
ಬಾ'' ಎಂದನು. *ನಂತರ ದಾವೀದನು ಯೆಹೋವನಲ್ಲಿ 
"ನಮ್ಮ ಕುಟುಂಬಗಳನ್ನು ಅಪಹರಿಸಿದ ಜನರನ್ನು ನಾನು 
ಅಟ್ಟಿಸಿಕೊಂಡು ಹೋಗಬೇಕೇ? ನಾನು ಅವರನ್ನು ಸೆರೆ 
ಹಿಡಿಯುವೆನೇ? '' ಎಂದು ಪ್ರಾರ್ಥಿಸಿದನು. 

ಯೆಹೋವನು, "ಅವರನ್ನು ಅಟ್ಟಿಸಿಕೊಂಡು 
ಹೋಗು. ಅವರನ್ನು ನೀನು ಸೆರೆಹಿಡಿಯ ಬಹುದು. ನಿಮ್ಮ 
ಕುಟುಂಬಗಳನ್ನು ನೀವು ರಕ್ಷಿಸಬಹುದು'' ಎಂದು 
ಉತ್ತರಿಸಿದನು. 


ದಾವೀದ ಮತ್ತು ಅವನ ಜನರು ಈಜಿಪ್ಟಿನ 
ಗುಲಾಮನನ್ನು ಕಂಡರು 
90ದಾವೀದನು ತನ್ನ ಆರುನೂರು ಜನರೊಂದಿಗೆ 
ಬೆಸೋರ್‌ ಹಳ್ಳಕ್ಕೆ ಹೋದನು. ಸುಮಾರು ಇನ್ನೂರು 
ಜನರು ಬಹಳ ಆಯಾಸಗೊಂಡು ಬಲಹೀನರಾಗಿದ್ದುದ 


405 


ರಿಂದ ಅಲ್ಲಿಯೇ ಉಳಿದರು. ಆದ್ದರಿಂದ ದಾವೀದನು 
ಮತ್ತು ಅವನ ನಾನೂರು ಜನರು ಅಮಾಲೇಕ್ಯರನ್ನು 
ಅಟ್ಟಿಸಿಕೊಂಡು ಹೋದರು. 

1! ಈಜಿಪ್ಟಿನವನೊಬ್ಬನು ಹೊಲದಲ್ಲಿ ಬಿದ್ದಿರುವುದನ್ನು 
ದಾವೀದನ ಜನರು ಕಂಡರು. ಅವರು ಈಜಿಷ್ಟಿನವನನ್ನು 
ದಾವೀದನ ಹತ್ತಿರಕ್ಕೆ ತಂದರು. ಅವರು ಈಜಿಪ್ಟಿನವನಿಗೆ 
ಕುಡಿಯಲು ನೀರನ್ನು ಮತ್ತು ತಿನ್ನಲು ಆಹಾರವನ್ನು 
ಕೊಟ್ಟರು. '2ಆವರು ಈಜಿಷ್ಟಿನವನಿಗೆ ಅಂಜೂರದ 
ಹಣ್ಣಿನ ಉಂಡೆಯನ್ನೂ ಎರಡು ಗೊಂಚಲು ಒಣ ದ್ರಾಕ್ಷಿ 
ಯನ್ನೂ ಕೊಟ್ಟರು. ಅವನು ತಿಂದನಂತರ ಚೇತರಿಸಿ 
ಕೊಂಡನು. ಅವನು ಮೂರು ಹಗಲು ಮತ್ತು ಮೂರು 
ರಾತ್ರಿ, ಆಹಾರವನ್ನೇನೂ ತಿಂದಿರಲಿಲ್ಲ; ನೀರನ್ನೂ 
ಕುಡಿದಿರಲಿಲ್ಲ. 

3 ದಾವೀದನು ಈಜಿಷ್ಟಿನವನನ್ನು, ""ನಿಮ್ಮ ಒಡೆಯನು 
ಯಾರು? ನೀನು ಬಂದಿರುವುದು ಎಲ್ಲಿಂದ?''ಎಂದು 
ಕೇಳಿದನು. 

ಈಜಿಪ್ಟಿನವನು, "ನಾನು ಒಬ್ಬ ಈಜಿಪ್ಟಿನವನು ನಾನು 
ಒಬ್ಬ ಅಮಾಲೇಕ್ಯನ ಗುಲಾಮನು. ಮೂರು ದಿನಗಳ 
ಹಿಂದೆ ನಾನು ಅಸ್ವಸ್ಥನಾಗಿದ್ದರಿಂದ ನಮ್ಮ ಒಡೆಯನು 
ನನ್ನನ್ನು ಬಿಟ್ಟುಹೋದನು. “ಕೆರೇತ್ಯರು* ವಾಸಿಸುವ 
ನೆಗೆವ್‌ ಮೇಲೆ ನಾವು ಆಕ್ರಮಣ ಮಾಡಿದೆವು. ನಾವು 
ಯೆಹೂದ ದೇಶದ ಮೇಲೆ ಮತ್ತು ಕಾಲೇಬ್ಯರು ವಾಸಿಸುವ 
ನೆಗೆವ್‌ ಪ್ರಾಂತ್ಯಗಳ ಮೇಲೆ ಆಕ್ರಮಣ ಮಾಡಿದೆವು. 
ನಾವು ಚಿಕಗನ್ನು ಸುಟ್ಟುಹಾಕಿದೆವು'' ಎಂದು ಹೇಳಿದನು. 

ದಾವೀದನು ಈಜಿಪ್ಟಿನವನನ್ನು, ""ನಮ್ಮ ಕುಟುಂಬ 
ಗಳನ್ನು ಅಪಹರಿಸಿರುವ ಜನರ ಹತ್ತಿರಕ್ಕೆ ನಮ್ಮನ್ನು ಕರೆದು 
ಕೊಂಡು ಹೋಗುವೆಯಾ?'' ಎಂದು ಕೇಳಿದನು. 

ಈಜಿಪ್ಟಿನವನು, ""ನೀವು ನನ್ನನ್ನು ಕೊಲ್ಲುವುದಿಲ್ಲ 
ವೆಂದು ಇಲ್ಲವೆ ನನ್ನ ಒಡೆಯನಿಗೆ ಮರಳಿ ಒಪ್ಪಿಸುವುದಿಲ್ಲ 
ವೆಂದು ದೇವರ ಮುಂದೆ ಪ್ರಮಾಣ ಮಾಡಿರಿ. ಆಗ ನಾನು 
ನಿಮ್ಮವರನ್ನು ಕಂಡು ಹಿಡಿಯಲು ಸಹಾಯ 
ಮಾಡುತ್ತೇನೆ''ಎಂದು ಹೇಳಿದನು. 


ದಾವೀದನು ಅಮಾಲೇಕ್ಯರನ್ನು ಸೋಲಿಸುವನು 
16 ಈಜಿಪ್ಟಿನವನು ದಾವೀದನನ್ನು ಅಮಾಲೇಕ್ಯರ ಬಳಿಗೆ 
ಕರೆದುಕೊಂಡು ಹೋದನು. ಅವರು ತಿನ್ನುತ್ತಾ ಕುಡಿ 
ಯುತ್ತಾಸುತ್ತುವರಿದು ನೆಲದ ಮೇಲೆ ಬಿದ್ದಿದ್ದರು. ಫಿಲಿಷ್ಟಿ 
ಯರ ಮತ್ತು ಯೆಹೂದ್ಯರ ದೇಶದಿಂದ ಸೂರೆಮಾಡಿದ 
ವಸ್ತುಗಳಿಂದ ಸಂಭ್ರಮವನ್ನು ಆಚರಿಸುತ್ತಿದ್ದರು. 
ದಾವೀದನು ಅವರನ್ನು ಸೋಲಿಸಿ ಅವರನ್ನು 





ಕೆರೇತ್ಯರು ಅಥವಾ '"ಕ್ರೇಟಿನ ಜನರು.'' ಬಹುಶಃ ಇವರು ಫಿಲಿಷ್ಟಿಯರು 
ಇರಬಹುದು. 


1 ಸಮುವೇಲನು 30:11-24 


ಕೊಂದನು. ಅವರು ಹೊತ್ತಾರೆಯಿಂದ ಮಾರನೆಯ 
ದಿನದ ಸಂಜೆಯವರೆಗೆ ಹೋರಾಡಿದರು. ನಾನೂರು 
ಮಂದಿ ಯುವಕರು ತಮ್ಮ ಒಂಟೆಗಳ ಮೇಲಕ್ಕೆ ಹಾರಿ ಓಡಿ 
ಹೋದದ್ದನ್ನು ಬಿಟ್ಟರೆ, ಉಳಿದ ಅಮಾಲೇಕ್ಯರಲ್ಲಿ 
ಯಾರೂ ತಪ್ಪಿಸಿಕೊಳ್ಳಲಾಗಲಿಲ್ಲ. 

ದಾವೀದನು ತನ್ನ ಇಬ್ಬರು ಹೆಂಡತಿಯರನ್ನು ಮರಳಿ 
ಪಡೆದನು. ಅಮಾಲೇಕ್ಕರು ಸೂರೆ ಮಾಡಿದ್ದೆಲ್ಲವನ್ನೂ 
ದಾವೀದನು ಮತ್ತೆ ಹಿಂದಕ್ಕೆ ಪಡೆದನು. ಏನೂ ಕಳೆದು 
ಹೋಗಿರಲಿಲ್ಲ. ಅವರು ತಮ್ಮ ಎಲ್ಲ ಮಕ್ಕಳನ್ನೂ ಮುದುಕ 
ರನ್ನೂ ಅವರ ಗಂಡುಹೆಣ್ಣು ಮಕ್ಕಳನ್ನೂ ಮತ್ತೆ ಪಡೆದು 
ಕೊಂಡರು. ಅವರು ತಮ್ಮ ಬೆಲೆಬಾಳುವ ವಸ್ತುಗಳನ್ನೂ 
ಅಮಾಲೇಕ್ಯರು ತೆಗೆದುಕೊಂಡು ಹೋಗಿದ್ದ ಎಲ್ಲವನ್ನೂ 
ಮತ್ತೆ ಪಡೆದುಕೊಂಡರು. ಹೀಗೆ ದಾವೀದನು ಎಲ್ಲವನ್ನೂ 
ತೆಗೆದುಕೊಂಡು ಬಂದನು. ದಾವೀದನು ಎಲ್ಲ ಕುರಿ 
ಗಳನ್ನು ಮತ್ತು ದನಗಳನ್ನು ತೆಗೆದುಕೊಂಡನು. ಈ 
ಪಶುಗಳು ಮುಂದೆ ಹೋಗುವಂತೆ ದಾವೀದನ ಜನರು 
ಮಾಡಿದರು. ದಾವೀದನ ಜನರು, ""ಅವು ದಾವೀದನ 
ಕೊಡುಗೆಗಳು'' ಎಂದು ಹೇಳಿದರು. 


ಎಲ್ಲರೂ ಸಮಾನವಾಗಿ ಹಂಚಿಕೊಂಡರು 

2!ದಾವೀದನು ತನ್ನ ಇನ್ನೂರು ಮಂದಿ ಉಳಿದು 
ಕೊಂಡಿದ್ದ ಬೆಸೋರ್‌ ಹಳ್ಳಕ್ಕೆ ಬಂದನು. ತಮ್ಮ ಅತಿ 
ಯಾದ ಆಯಾಸದಿಂದಲೂ ಬಲಹೀನತೆಯಿಂದಲೂ 
ದಾವೀದನನ್ನು ಹಿಂಬಾಲಿಸಲಾಗದ ಜನರೇ ಇವರು. 
ದಾವೀದನನ್ನು ಮತ್ತು ಅವನೊಡನೆ ಹೋಗಿದ್ದ 
ಸೈನಿಕರನ್ನು ಸಂಧಿಸಲು ಇವರು ಹೊರಗೆ ಬಂದರು. 
ದಾವೀದ ಮತ್ತು ಅವನ ಸೈನ್ಯವು ಸಮೀಪಿಸಿದಾಗ, 
ಬೆಸೋರ್‌ ಹಳ್ಳದಲ್ಲಿದ್ದ ಜನರು ಅವರನ್ನು ವಂದಿಸಿದರು. 
ಆದರೆ ದಾವೀದನ ಜೊತೆಯಲ್ಲಿ ಹೋಗಿದ್ದ ಜನರ 
ಗುಂಪಿನಲ್ಲಿ ಕೆಟ್ಟ ಜನರೂ ಕಿಡಿಗೇಡಿಗಳೂ ಇದ್ದರು. ಆ 
ಕೀಡಿಗೇಡಿಗಳು, ""ಈ ಇನ್ನೂರು ಜನರು ನಮ್ಮೊಡನೆ 
ಬರಲಿಲ್ಲ. ಆದ್ದರಿಂದ ನಾವು ವಶಪಡಿಸಿಕೊಂಡ ವಸ್ತು 
ಗಳಲ್ಲಿ ಯಾವುದನ್ನೂ ಇವರಿಗೆ ಕೊಡುವುದಿಲ್ಲ. ಇವರು 
ತಮ್ಮ ಹೆಂಡತಿಯರನ್ನು ಮತ್ತು ಮಕ್ಕಳನ್ನು ಮಾತ್ರ ತೆಗೆದು 
ಕೊಳ್ಳಬಹುದು'' ಎಂದು ಹೇಳಿದರು. 

ದಾವೀದನು, ""ನನ್ನ ಸಹೋದರರೇ, ಆ ರೀತಿ ಮಾಡ 
ಬೇಡಿ! ಯೆಹೋವನು ನಮಗೆ ದಯಪಾಲಿಸಿರುವುದನ್ನು 
ಕುರಿತು ಯೋಜಿಸಿ! ನಮ್ಮ ಮೇಲೆ ಧಾಳಿಮಾಡಿದ 
ಶತ್ರುಗಳನ್ನು ಸೋಲಿಸಲು ಯೆಹೋವನು ನಮ್ಮನ್ನು 
ನೇಮಿಸಿದನು. ನೀವು ಹೇಳುವುದನ್ನು ಯಾರೂ ಕೇಳು 
ವುದಿಲ್ಲ! ಯುದ್ದಮಾಡುವವನಿಗೆ ಸಿಗುವ ಪಾಲು ಮತ್ತು 
ಯುದ್ಧ ಸಾಮಗ್ರಿಗಳನ್ನು ಕಾಯುವವನಿಗೆ ಸಿಗುವ ಪಾಲು 





1 ಸಮುವೇಲನು 30:25-31:13 


ಒಂದೇ ಸಮನಾಗಿರಬೇಕು. ಪ್ರತಿಯೊಬ್ಬರ ಪಾಲೂ 
ಒಂದೇ ಸಮವಾಗಿರಬೇಕು'' ಎಂದು ಉತ್ತರಿಸಿದನು. 
ಚಿಇಸ್ರೇಲಿಗೆ ದಾವೀದನು ಇದನ್ನು ಆಜ್ಞಿಯನ್ನಾಗಿ ಮತ್ತು 
ನಿಯಮವನ್ನಾಗಿ ಮಾಡಿದನು. ಈ ನಿಯಮವು ಇವತ್ತಿಗೂ 
ಮುಂದುವರಿಯುತ್ತಿದೆ. 

ದಾವೀದನು ಚಿಕ್ಲಗಿಗೆ ಆಗಮಿಸಿದನು. ನಂತರ 
ಅವನು ಅಮಾಲೇಕ್ಯರಿಂದ ವಶಪಡಿಸಿಕೊಂಡಿದ್ದ ಕೆಲವು 
ವಸ್ತುಗಳನ್ನು ಯೆಹೂದದ ಅವನ ಗೆಳೆಯರಿಗೂ ನಾಯಕ 
ರಿಗೂ ಕಳುಹಿಸಿದನು. ದಾವೀದನು, ""ಯೆಹೋವನ 
ಶತ್ರುಗಳಿಂದ ನಾವು ವಶಪಡಿಸಿಕೊಂಡ ವಸ್ತುಗಳ 
ಕೊಡುಗೆಯು ನಿಮಗಾಗಿ ಇಲ್ಲಿದೆ''ಎಂದು ಹೇಳಿದನು. 

27ದಾವೀದನು ಅಮಾಲೇಕ್ಯರಿಂದ ವಶಪಡಿಸಿಕೊಂಡ 
ಕೆಲವು ವಸ್ತುಗಳನ್ನು ಬೇತೇಲಿನವರಿಗೆ, ನೆಗೆವಿನ 
ರಾಮೋತಿನವರಿಗೆ, ಯತ್ತೀರಿನವರಿಗೆ, *ಅರೋಯೇರಿ 
ನವರಿಗೆ, ಸಿಪ್ರೆ ್ರೀತಿನವರಿಗೆ, ಎಷ್ಟೆಮೋವದವರಿಗೆ, 
3ರಾಕಾಲಿನವರಿಗೆ, ಎರಹ್ಮೇಲ್ಯರ ಮತ್ತು ಕೇನ್ಯರ ಪಟ್ಟಣ 
ಗಳಿಗೆ, ಹೊರ್ಮದವರಿಗೆ, ಬೋರಾಷಾನಿನವರಿಗೆ, 
ಅತಾಕಿನವರಿಗೆ 3'ಮತ್ತು ಹೆಬ್ರೋನಿನವರಿಗೆ ಕಳುಹಿಸಿ 
ಕೊಟ್ಟನು ಮತ್ತು ತನ್ನ ಜನರು ಹೋಗಿದ್ದ ಇತರ ಸ್ಥಳಗಳ 
ನಾಯಕರಿಗೂ ಆ ವಸ್ತುಗಳಲ್ಲಿ ಕೆಲವನ್ನು ಕಳುಹಿಸಿದನು. 


ಸೌಲನ ಮರಣ 

ಗ್ಗ J ಇಸ್ರೇಲರ ವಿರುದ್ದ ಹೋರಾ 
ಡಿದರು. ಇಸ್ರೇಲರು ಫಿಲಿಷ್ಟಿಯರಿಂದ ಓಡಿ 
ಹೋದರು. ಬಹಳ ಜನ ಇಸ್ರೇಲರು ಗಿಲ್ಬೋವ ಶಿಖರ 
ದಲ್ಲಿ ಹತರಾದರು. 'ಫಿಲಿಷ್ಟಿಯರು ಸೌಲ ಮತ್ತು ಅವನ 
ಮಕ್ಕಳೊಂದಿಗೆ ಭೀಕರವಾಗಿ ಹೋರಾಡಿದರು. ಸೌಲನ 
ಮಕ್ಕಳಾದ ಯೋನಾತಾನ, ಅಬೀನಾದಾಬ ಮತ್ತು 

ಮಲ್ಕೀಷೂವರನ್ನು ಫಿಲಿಷ್ಟಿಯರು ಕೊಂದರು. 
ಸೌಲನ ವಿರುದ್ಧವಾದ ಈ ಯುದ್ಧವು ಬಹಳ ಘೋರ 
ವಾಗಿತ್ತು ಬಿಲ್ಲುಗಾರರು ಸೌಲನ ಮೇಲೆ ಬಾಣಗಳನ್ನು 
ಬಿಟ್ಟಿದ್ದರಿಂದ ಸೌಲನು ಬಹಳವಾಗಿ ಗಾಯಗೊಂಡನು. 
ಸೌಲನು ತನ್ನ ಅಯುಧವಾಹಕನಿಗೆ, ""ನಿನ್ನ ಖಡ್ಗದಿಂದ 
ಇರಿದು ನನ್ನನ್ನು ಕೊಂದುಬಿಡು. ಆಗ, ಈ ಪರದೇಶೀ 


406 


ಮತ್ತು ಅವನ ಮೂವರು ಗಂಡುಮಕ್ಕಳೂ ಮತ್ತು ಸೌಲನ 
ಆಯುಧವಾಹಕನೂ ಅದೇ ದಿನ ಸತ್ತುಹೋದರು. 


ಸೌಲನ ದೇಹವು ಫಿಲಿಷ್ಟಿಯರಿಗೆ ಸಿಕ್ಕಿತು 

'ಇಸ್ರೇಲರ ಸೈನ್ಯವು ಓಡಿಹೋಗುತ್ತಿರುವುದನ್ನು 
ಕಣಿವೆಯ ಮತ್ತೊಂದು ಪಕ್ಕದಲ್ಲಿ ವಾಸಮಾಡುತ್ತಿದ್ದ 
ಇಸ್ರೇಲರು ನೋಡಿದರು. ಸೌಲನು ಮತ್ತು ಅವನ 
ಮಕ್ಕಳು ಸತ್ತದ್ದನ್ನೂ ಅವರು ನೋಡಿದರು. ಆದುದರಿಂದ 
ಆ ಇಸ್ರೇಲರು ತಮ್ಮ ನಗರಗಳನ್ನು ಬಿಟ್ಟು ಓಡಿ 
ಹೋದರು. ನಂತರ ಫಿಲಿಷ್ಟಿಯರು ಬಂದು ಆ ನಗರ 
ಗಳನ್ನು ವಶಪಡಿಸಿಕೊಂಡು ನೆಲೆಸಿದರು. 

ಮಾರನೆಯ ದಿನ, ಸತ್ತದೇಹಗಳಿಂದ ವಸ್ತುಗಳನ್ನು 
ದೋಚಲು ಫಿಲಿಷ್ಟಿಯರು ಬಂದರು. ಸೌಲನು ಮತ್ತು 
ಅವನ ಮೂರು ಜನ ಮಕ್ಕಳು ಗಿಲ್ಬೋವ ಶಿಖರದಲ್ಲಿ 
ಸತ್ತಿರುವುದನ್ನು ಅವರು ನೋಡಿದರು. ಸೌಲನ ತಲೆ 
ಯನ್ನು ಫಿಲಿಷ್ಟಿಯರು ಕಡಿದುಹಾಕಿದರು. ಮತ್ತು ಅವನ 
ಆಯುಧಗಳನ್ನು ತೆಗೆದುಕೊಂಡರು. ಫಿಲಿಷ್ಟಿಯ ಜನರಿಗೆ 
ಮತ್ತು ಅವರ ವಿಗ್ರಹಗಳ ಗುಡಿಗೆ ಈ ವಿಜಯದ ವಾರ್ತೆ 
ಯನ್ನು ಕಳುಹಿಸಿದರು. '0ಅಷ್ಟೋರೆತಳ ದೇವಾಲಯ 
ದಲ್ಲಿ ಅವರು ಸೌಲನ ಆಯುಧಗಳನ್ನು ಇಟ್ಟರು. 
ಫಿಲಿಷ್ಟಿಯರು ಸೌಲನ ದೇಹವನ್ನು ಬೇತ್‌ಷೆಯಾನಿನ 
ಗೋಡೆಗೆ ನೇತುಹಾಕಿದರು. 

ಫಿಲಿಷ್ಟಿಯರು ಸೌಲನಿಗೆ ಏನೇನು ಮಾಡಿದರೆಂಬು 
ದನ್ನು ಯಾಬೆಷ್‌ಗಿಲ್ಯಾದಿನಲ್ಲಿ ವಾಸಿಸುತ್ತಿದ್ದ ಜನರೆಲ್ಲ 
ತಿಳಿದುಕೊಂಡರು. ಆದುದರಿಂದ ಯಾಬೆಷಿನ ಸೈನಿಕ 
ರೆಲ್ಲ ಬೇತ್‌ಷೆಯಾನಿಗೆ ಹೋದರು. ಅವರು ರಾತ್ರಿ 
ಯೆಲ್ಲಾ ನಡೆದರು! ನಂತರ ಅವರು ಬೇತ್‌ಷೆಯಾನಿನ 
ಗೋಡೆಯಲ್ಲಿದ್ದ ಸೌಲನ ದೇಹವನ್ನು ಇಳಿಸಿದರು. 
ನಂತರ ಅವರು ಸೌಲನ ಗಂಡುಮಕ್ಕಳ ದೇಹಗಳನ್ನೂ 
ಇಳಿಸಿದರು. ನಂತರ ಅವರು ಆ ದೇಹಗಳನ್ನು 
ಯಾಬೇಷಿಗೆ ತೆಗೆದುಕೊಂಡು ಹೋದರು. ಸೌಲ ಮತ್ತು 
ಅವನ ಮೂವರು ಗಂಡುಮಕ್ಕಳ ದೇಹಗಳನ್ನು 
ಯಾಬೇಷಿನ ಜನರು ಅಲ್ಲಿ ದಹಿಸಿಬಿಟ್ಟರು. '3ನಂತರ ಈ 








ಯರು ನನ್ನನ್ನು ಗಾಯಗೊಳಿಸುವುದಕ್ಕಾಗಲೀ ಅಪಹಾಸ್ಯ 
ಮಾಡುವುದಕ್ಕಾಗಲೀ ಸಾಧ್ಯವಾಗುವುದಿಲ್ಲ” ಎಂದನು. 
ಆದರೆ ಸೌಲನ ಆಯುಧವಾಹಕನು ನಿರಾಕರಿಸಿದನು. 
ಸೌಲನ ಸಹಾಯಕನು ಬಹಳ ಭಯಗೊಂಡಿದ್ದನು. 
ಆದ್ದರಿಂದ ಸೌಲನು ತನ್ನ ಸ್ವಂತ ಖಡ್ಗದಿಂದಲೇ ಇರಿದು 
ಆತ್ಮಹತ್ಯೆ ಮಾಡಿಕೊಂಡನು. ಸೌಲನು ಸತ್ತುಹೋದ 
ದ್ದನ್ನು ಕಂಡ ಆಯುಧವಾಹಕನೂ ತನ್ನ ಖಡ್ಗದಿಂದ 
ತಾನೂ ಆತ್ಮಹತ್ಯೆ ಮಾಡಿಕೊಂಡನು. ಅವನು ಸೌಲ 
ನೊಂದಿಗೆ ಅಲ್ಲಿಯೇ ಸತ್ತುಹೋದನು. "ಹೀಗೆ ಸೌಲನು 


ಜನರು ಸೌಲ ಮತ್ತು ಅವನ ಮೂರು ಮಕ್ಕಳ ಮೂಳೆ 
ಗಳನ್ನು ತೆಗೆದುಕೊಂಡು, ಅವುಗಳನ್ನು ಯಾಬೇಷಿನ 
ಮರದ ಕೆಳಗೆ ಸಮಾಧಿ ಮಾಡಿದರು. ನಂತರ ಯಾಬೇಷಿನ 
ಜನರು ದುಃಖದಿಂದ ಏಳು ದಿನಗಳ ಕಾಲ ಉಪವಾಸ 
ಮಾಡಿದರು.* 





ಏಳು ದಿನಗಳ ಕಾಲ ಉಪವಾಸ ಮಾಡಿದರು ಸೌಲನ ಮರಣಕ್ಕಾಗಿ 
ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಲು ಅನುಸರಿಸಿದ ಮಾರ್ಗ. ಅವರ ನಗರ 
ವನ್ನು ಸೌಲನು ರಕ್ಷಿಸಿದನೆಂಬುದನ್ನು ಅವರು ಎಂದೆಂದಿಗೂ ಮರೆ 
ಯುವುದಿಲ್ಲ. 


407 


2 ಸಮುವೇಲನು 


ಸೌಲನ ಮರಣದ ಬಗ್ಗೆ ದಾವೀದನಿಗೆ ವಾರ್ತೆ 

ದಾವೀದನು ಅಮಾಲೇಕ್ಯರನ್ನು ಸೋಲಿಸಿದ ಬಳಿಕ, 

ಚಿಕ್ಲಗಿಗೆ ಹಿಂದಿರುಗಿ ಬಂದು, ಅಲ್ಲಿ ಎರಡು ದಿವಸ 
ಇದ್ದನು. ಸೌಲನ ಮರಣಾನಂತರ ಇದು ಸಂಭವಿಸಿತು. 
ಮೂರನೆಯ ದಿನ ಒಬ್ಬ ಯುವಕನು ಚಿಕ್ಲಗಿಗೆ ಬಂದನು. 
ಈ ಮನುಷ್ಯನು ಸೌಲನಿದ್ದ ಪಾಳೆಯದಿಂದ ಬಂದವನು. 
ಅವನು ಬಟ್ಟೆಗಳೆಲ್ಲವನ್ನು ಹರಿದುಕೊಂಡಿದ್ದನು; ತಲೆಯ 
ಮೇಲೆ ಧೂಳನ್ನು ಹಾಕಿಕೊಂಡಿದ್ದನು.* ಆವನು 
ದಾವೀದನ ಬಳಿಗೆ ಬಂದು ಅವನ ಮುಂದೆ, ತನ್ನ 
ತಲೆಯನ್ನು ನೆಲಕ್ಕೆ ಬಾಗಿಸಿ ನಮಸ್ಕರಿಸಿದನು. 

ದಾವೀದನು ಅವನಿಗೆ, ""ನೀನು ಎಲ್ಲಿಂದ ಬಂದೆ?'' 

ಎಂದು ಅವನನ್ನು ಕೇಳಿದನು. 

ಅದಕ್ಕೆ ಅವನು, ""ನಾನು ಇಸ್ರೇಲರ ಪಾಳೆಯದಿಂದ 
ತಪ್ಪಿಸಿಕೊಂಡು ಬಂದೆ'' ಎಂದು ಹೇಳಿದನು. 

ದಾವೀದನು ಅವನನ್ನು, ""ಯುದ್ಧದಲ್ಲಿ ಯಾರು 
ಗೆದ್ದರು, ನನಗೆ ದಯವಿಟ್ಟು ತಿಳಿಸು'' ಎಂದು ಕೇಳಿದನು. 

ಅವನು, ""ಇಸ್ರೇಲ್‌ ಜನರು ಯುದ್ಧರಂಗದಿಂದ ಓಡಿ 
ಹೋದರು. ಯುದ್ಧದಲ್ಲಿ ಅನೇಕರು ಸತ್ತುಹೋದರು. 
ಸೌಲನು ಮತ್ತು ಅವನ ಮಗನಾದ ಯೋನಾತಾನನು 
ಸತ್ತರು''ಎಂದು ಹೇಳಿದನು. 

ದಾವೀದನು ಆ ಯುವಕನಿಗೆ, ""ಸೌಲನು ಮತು 
ಅವನ ಮಗನಾದ ಯೋನಾತಾನನು ಸತರೆಂದು ನಿನಗೆ 
ಹೇಗೆ ತಿಳಿಯಿತು''ಎಂದು ಕೇಳಿದನು. 

"ಅದಕ್ಕೆ ಆ ಯುವಕನು, ""ನಾನು ಗಿಲ್ಬೋವದ ಶಿಖರದ 
ಮೇಲಿದ್ದೆ. ಸೌಲನು ತನ್ನ ಭರ್ಜಿಯ ಮೇಲೆ ಒರಗಿ 
ಕೊಂಡಿದ್ದನ್ನು ಅಲ್ಲಿಂದಲೇ ನಾನು ನೋಡಿದೆ. ಫಿಲಿಷ್ಟಿ 
ಯರ ರಥಗಳು ಮತ್ತು ಕುದುರೆಸವಾರರು ಸೌಲನ ಹತ್ತಿ 
ರಕ್ಕೆ ಬರುತ್ತಿದ್ದರು. ಸೌಲನು ಹಿಂದಿರುಗಿ ನೋಡಿದಾಗ 
ಅವನಿಗೆ ನಾನು ಕಾಣಿಸಿದೆನು. ಅವನು ನನ್ನನ್ನು ಕರೆದಾಗ, 
"ಇಗೋ ಬಂದೆನು' ಎಂದು ಉತ್ತರಿಸಿದೆನು. ನಂತರ 
ಸೌಲನು, "ನೀನು ಯಾರು?' ಎಂದು ಕೇಳಿದನು. 
"ನಾನೊಬ್ಬ ಅಮಾಲೇಕ್ಯನು' ಎಂದು ನಾನು ಹೇಳಿದೆನು. 








ತಲೆಯ ಮೇಲೆ ಧೂಳನ್ನು ಹಾಕಿಕೊಂಡಿದ್ದನು ಚಿಂದಿಯಾದ ಬಟ್ಟೆಗಳು 
ಮತ್ತು ತಲೆಯ ಮೇಲಿರುವ ಧೂಳು ಬಹಳ ದುಃಖದ ಸಂಕೇತಗಳು. 


೨ಸೌಲನು ನನಗೆ, "ದಯವಿಟ್ಟು ನನ್ನನ್ನು ಕೊಂದುಬಿಡು. 
ನಾನು ಬಹು ಸಂಕಟದಲ್ಲಿದ್ದೇನೆ. ನಾನು ಈಗಾಗಲೇ 
ಸತ್ತಿವನಂತಿದ್ದೇನೆ' ಎಂದನು. 

ಆದ್ದರಿಂದ ನಾನು ಅವನನ್ನು ಕೊಂದೆನು. ಅವನು 
ಮತ್ತೆ ಜೀವದಿಂದ ಉಳಿಯಲಾರದಷ್ಟು ಗಾಯ 
ಗೊಂಡಿದ್ದಾನೆಂಬುದು ನನಗೆ ತಿಳಿದಿತ್ತು ನಂತರ ನಾನು 
ಅವನ ತಲೆಯಿಂದ ಕಿರೀಟವನ್ನೂ ಮತ್ತು ತೋಳಿನ ಕವಚ 
ವನ್ನೂ ತೆಗೆದುಕೊಂಡೆನು. ನನ್ನ ಒಡೆಯನೇ, ನಾನು ಆ 
ಕಿರೀಟವನ್ನು ಮತ್ತು ತೋಳಿನ ಕವಚವನ್ನು ನಿನ್ನ ಬಳಿಗೆ 
ತಂದಿದ್ದೇನೆ'' ಎಂದು ಹೇಳಿದನು. 

!!ಆಗ ದಾವೀದನು ದುಃಖದಿಂದ ತನ್ನ ಬಟ್ಟೆಗಳನ್ನೆಲ್ಲ 
ಹರಿದುಕೊಂಡನು. ದಾವೀದನ ಜೊತೆಯಲ್ಲಿದ್ದವರೂ 
ತಮ್ಮ ಬಟ್ಟೆಗಳನ್ನು ಹರಿದುಕೊಂಡರು. !2ಅವರು ಬಹಳ 
ದುಃಖದಿಂದ ಅತ್ತರು. ಅವರು ಸಂಜಿಯ ತನಕ ಏನನ್ನೂ 
ತಿನ್ನಲಿಲ್ಲ. ಸೌಲನೂ ಅವನ ಮಗನಾದ ಯೋನಾತಾ 
ನನೂ ಯೆಹೋವನ ಜನರೂ ಸತ್ತದ್ದಕ್ಕಾಗಿ ಮತ್ತು 
ಇಸ್ರೇಲಿಗಾಗಿ ದಾವೀದನು ಮತ್ತು ಅವನ ಜನರು ಅತ್ತರು. 
ಸೌಲನನ್ನೂ ಅವನ ಮಗನಾದ ಯೋನಾತಾನನನ್ನೂ 
ಮತ್ತು ಅನೇಕ ಮಂದಿ ಇಸ್ರೇಲರನ್ನೂ ಖಡ್ಡಗಳಿಂದ 
ಇರಿದು ಕೊಂದದ್ದಕ್ಕಾಗಿ ಅವರು ಅತ್ತರು. 


ಅಮಾಲೇಕ್ಯನನ್ನು ಕೊಲ್ಲಲು ದಾವೀದನ ಆಜ್ಞೆ 
3ಸೌಲನ ಮರಣದ ಬಗ್ಗೆ ತಿಳಿಸಿದ ಯುವಕನಿಗೆ 
ದಾವೀದನು, ""ನೀನು ಎಲ್ಲಿಂದ ಬಂದಿರುವೆ?'' ಎಂದು 
ಕೇಳಿದನು. ಆ ಯುವಕನು, ""ನಾನು ಇಸ್ರೇಲ್‌ ಜನರಲ್ಲಿ 
ವಾಸಿಸುತ್ತಿರುವ ವಿದೇಶೀಯನ ಮಗ. ನಾನೊಬ್ಬ 
ಅಮಾಲೇಕ್ತನು'' ಎಂದು ಉತರಿಸಿದನು. 

"ದಾವೀದನು ಆ ಯುವಕನಿಗೆ,  ಯೆಹೋವನಿಂದ 
ಆರಿಸಲ್ಪಟ್ಟ ರಾಜನನ್ನು ಕೊಲ್ಲಲು ನೀನು ಹೆದರಲಿಲ್ಲ 
ವೇಕೆ?'' ಎಂದು ಕೇಳಿದನು. 

1516ನಂತರ ದಾವೀದನು ತನ್ನ ಗುಂಪಿನ ಯುವಕ 
ನೊಬ್ಬನನ್ನು ಕರೆದು, "ನೀನು ಹೋಗಿ ಆ ಅಮಾಲೇಕ್ಯ 
ನನ್ನು ಕೊಲ್ಲು'' ಎಂದು ಹೇಳಿದನು. ಇಸ್ರೇಲರ 
ಯುವಕನು ಆ ಅಮಾಲೇಕ್ಯನನ್ನು ಕೊಂದುಬಿಟ್ಟನು. 





2 ಸಮುವೇಲನು 1:17-2:4 


ದಾವೀದನು ಆ ಅಮಾಲೇಕ್ಯನಿಗೆ, “ನಿನ್ನ ಸಾವಿಗೆ ನೀನೇ 
ಕಾರಣನು.* ನೀನು ನಿನ್ನ ವಿರುದ್ಧವೇ ಸಾಕ್ಷಿ ಹೇಳಿದೆ. 
"ಯೆಹೋವನಿಂದ ಆರಿಸಲ್ಪಟ್ಟ ರಾಜನನ್ನು ನಾನು 
ಕೊಂದೆ' ಎಂದು ನೀನೇ ಹೇಳಿದೆ'' ಎಂದನು. 


ಸೌಲನನ್ನು ಮತ್ತು ಯೋನಾತಾನನನ್ನು ಕುರಿತು 
ದಾವೀದನ ಶೋಕಗೀತೆ 

7ದಾವೀದನು, ಸೌಲನನ್ನು ಮತ್ತು ಅವನ ಮಗನಾದ 
ಯೋನಾತಾನನನ್ನು ಕುರಿತು ಒಂದು ಶೋಕಗೀತೆಯನ್ನು 
ಹಾಡಿದನು. !8ಈ ಶೋಕಗೀತೆಯನ್ನು ಯೆಹೂದದ ಜನ 
ರಿಗೆ ಕಲಿಸಬೇಕೆಂದು ಅವನು ತನ್ನ ಜನರಿಗೆ ಹೇಳಿದನು. 
ಈ ಗೀತೆಗೆ ""ಬಿಲ್ಲು'' ಎಂದು ಹೆಸರು. ಈ ಗೀತೆಯನ್ನು 
ಯಾಷಾರ್‌ ಗ್ರಂಥದಲ್ಲಿ * ಬರೆಯಲಾಗಿದೆ. 


19 ""ಇಸ್ರ್ರೇಲೇ, ನಿನ್ನ ಸೌಂದರ್ಯವೆಲ್ಲ ಉನ್ನತ ಸ್ಥಳ 
ಗಳಲ್ಲಿ ನಾಶವಾಯಿತು. ಬಲಶಾಲಿಗಳಾದ 
ಜನರೆಲ್ಲ ಬಿದ್ದು ಹೋದರು. 

20 ಗತ್‌ನಲ್ಲಿ* ಈ ಸುದ್ದಿಯನ್ನು ಹೇಳದಿರು. 
ಅಷ್ಕೆಲೋನಿನ* ಬೀದಿಗಳಲ್ಲಿ ಇದನ್ನು ಸಾರ 
ದಿರು. ಫಿಲಿಷ್ಟಿಯರ ಪಟ್ಟಣಗಳೆಲ್ಲಾ ಸಂತೋಷ 
ಪಹುವವು. ಆ ವಿದೇಶಿಯರ ಹೆಣ್ಣು ಮಕ್ಕಳು 
ಉಲ್ಲಾಸ ಪಡುವರು. 

2! ಗಿಲ್ದೋವದ ಪರ್ವತಗಳಲ್ಲಿ ಮಂಜೂ ಮಳೆಯೂ 
ಸುರಿಯದಿರಲಿ. ಆ ಹೊಲಗಳಿಂದ ಕಾಣಿಕೆಯ 
ವಸ್ತುಗಳೂ ಬಾರದಿರಲಿ. ಅಲ್ಲಿನ ಶಕ್ತಿಸಂಪನ್ನರ 
ಗುರಾಣಿಗಳೆಲ್ಲ ತುಕ್ಕುಹಿಡಿದಿವೆ ಸೌಲನ 
ಗುರಾಣಿಯು ಎಣ್ಣೆಯಿಲ್ಲದೆ ಬಿದ್ದಿದೆ.* 

22 ಯೋನಾತಾನನ ಬಿಲ್ಲು ತನ್ನ ಪಾಲಿನ ಶತ್ರುಗಳನ್ನು 
ಸಂಹರಿಸಿತು. ಸೌಲನ ಖಡ್ಗವು ತನ್ನ ಪಾಲಿನ ಶತ್ರು, 
ಗಳನ್ನು ಸಂಹರಿಸಿತು. ಈಗ ಸತ್ತುಬಿದ್ದಿರುವ ಸೈನಿಕರ 
ರಕ್ತವನ್ನು ಅವರ ಆಯುಧಗಳು ಚಿಮ್ಮಿಸಿದವು. 
ಅವರ ಆಯುಧಗಳು ಬಲಿಷ್ಠರ ಕೊಬ್ಬನ್ನು ಕತ್ತರಿಸಿ 
ಹಾಕಿದವು. 

ಚ ಸೌಲನು ಮತ್ತು ಯೋನಾತಾನನು ಒಬ್ಬರ 
ನ್ನೊಬ್ಬರು ಪ್ರೀತಿಸಿದರು; ತಮ್ಮ ಪರಸ್ಪರ ಜೀವಿತ 





ನಿನ್ನ ಸಾವಿಗೆ ನೀನೇ ಕಾರಣನು ಅಕ್ಷರಶಃ, ""ನಿನ್ನ ರಕ್ತವು ನಿನ್ನ ತಲೆಯ 
ಮೇಲೆ ಇರಲಿ''ಎಂದು. 


ಯಾಷಾರ್‌ ಗ್ರಂಥಇಸ್ರೇಲರ ಯುದ್ಧಗಳನ್ನು ಕುರಿತಂತೆ ಕೊನೆಯ 
ಪ್ರಾಚೀನ ಗ್ರಂಥ. 


ಗತ್‌ ಫಿಲಿಷ್ಟಿಯರ ರಾಜಧಾನಿಯಾಗಿದ್ದಿತು. 
ಅಷ್ಕೆಲೋನ್‌ ಫಿಲಿಷ್ಟಿಯರ ಐದು ರಾಜ್ಯಗಳಲ್ಲಿ ಒಂದು. 


ಸೌಲನ ಗುರಾಣಿಯು ಎಣ್ಣೆಯಿಲ್ಲದೆ ಬಿದ್ದಿದೆ ಸೌಲನ ಗುರಾಣಿಯು 
ಎಣ್ಣೆಯಿಂದ ಅಭಿಷಿಕ್ತವಾಗಿಲ್ಲ. 


408 


ದಲ್ಲಿ ಆನಂದಿಸಿದರು. ಸೌಲನು ಮತ್ತು ಯೋನಾ 

ತಾನನು ಮರಣದಲ್ಲೂ ಒಂದಾದರು. ಅವರು 

ಹದ್ದುಗಳಿಗಿಂತ ವೇಗವಾಗಿ ಹೋದರು; ಸಿಂಹಗಳಿ 
ಗಿಂತ ಶಕ್ತಿಶಾಲಿಗಳಾಗಿದ್ದರು. 

ಇಸ್ರೇಲಿನ ಕುವರಿಯರೇ, ಸೌಲನಿಗಾಗಿ 

ಗೋಳಾಡಿರಿ! ಸೌಲನು ನಿಮಗೆ ಕೆಂಪು ಬಟ್ಟೆ 

ಗಳನ್ನು ಉಡಿಸಿದನು. ಸೌಲನು ಸುವರ್ಣಾಭರಣ 
ಗಳನ್ನು ಬಟ್ಟೆಗಳ ಮೇಲೆ ತೊಡಿಸಿದನು. 

ಚ ಬಲಶಾಲಿಗಳಾದ ಜನರೆಲ್ಲ ಯುದ್ಧದಲ್ಲಿ ಮಡಿ 
ದರು. ಗಿಲ್ಬೋವ ಪರ್ವತಗಳಲ್ಲಿ ಯೋನಾತಾ 
ನನೂ ಮಡಿದನು. 

25 ಸೋದರನಾದ ಯೋನಾತಾನನೇ, ನಿನಗಾಗಿ 
ನಾನು ದುಃಖಿಸುವೆ! ನಿನ್ನ ಗೆಳೆತನವು ನನಗೆ 
ಉಲ್ಲಾಸದಾಯಕವಾಗಿತ್ತು. ನನ್ನ ಮೇಲಿನ ನಿನ್ನ 
ಪ್ರೀತಿಯು ಸ್ತ್ರೀಯರ ಪ್ರೀತಿಗಿಂತಲೂ ಅತಿಶಯ 
ವಾಗಿತ್ತು 

 ಬಲಶಾಲಿಗಳಾದ ಜನರೆಲ್ಲ ಯುದ್ಧದಲ್ಲಿ 
ಮಡಿದರು. ಯುದ್ಧಾಯುಧಗಳೆಲ್ಲ ಹೊರಟು 
ಹೋದವು.'' 


24 


ಹೆಜ್ರೋನಿಗೆ ದಾವೀದನ ಆಗಮನ 
ತರುವಾಯ ದಾವೀದನು ಯೆಹೋವನಲ್ಲಿ 
ಪ್ರಾರ್ಥಿಸಿ, " ಯೆಹೂದದ ಯಾವುದಾದರೂ 
ನಗರಕ್ಕೆ ನಾನು ಹೋಗಬಹುದೇ?'' ಎಂದು ಕೇಳಿದನು. 
"“ಹೋಗು'' ಎಂಬುದಾಗಿ ಯೆಹೋವನು ಹೇಳಿದನು. 
""ನಾನು ಎಲ್ಲಿಗೆ ಹೋಗಲಿ?'' ಎಂದು ದಾವೀದನು 
ಕೇಳಿದನು. 
""ಹೆಬ್ರೋನಿಗೆ ಹೋಗು'' ಎಂದು ಯೆಹೋವನು 
ಉತ್ತರಿಸಿದನು. 
ಆದ್ದರಿಂದ ದಾವೀದನು ಅಲ್ಲಿಗೆ ಹೋದನು. ಅವನ 
ಇಬ್ಬರು ಹೆಂಡತಿಯರೂ ಅವನ ಜೊತೆಯಲ್ಲಿ 
ಹೋದರು. ಅವರು ಯಾರೆಂದರೆ: ಇಜ್ರೇಲಿನ 
ಅಹೀನೋವಮಳು ಮತ್ತು ಕರ್ಮೆಲಿನ ನಾಬಾಲನ ವಿಧವೆ 
ಯಾದ ಅಬೀಗೈಲಳು. 3ದಾವೀದನು ತನ್ನ ಜನರನ್ನು 
ಮತ್ತು ಅವರ ಕುಟುಂಬಗಳನ್ನು ಸಹ ಕರೆತಂದನು. 
ಅವರೆಲ್ಲರೂ ಹೆಬ್ರೋನ್‌ ಮತ್ತು ಅದರ ಸಮೀಪದ 
ನಗರಗಳಲ್ಲಿ ನೆಲೆಸಿದರು. 





ಯಾಬೇಷಿನ ಜನರನ್ನು ದಾವೀದನು ಅಭಿನಂದಿಸುವನು 
“ಯೆಹೂದದ ಜನರು ಬಂದು ದಾವೀದನನ್ನು 
ಯೆಹೂದದ ರಾಜನನ್ನಾಗಿ ಅಭಿಷೇಕಿಸಿದರು. ಬಳಿಕ 
ಅವರು ದಾವೀದನಿಗೆ, "ಸೌಲನ ಸಮಾಧಿಮಾಡಿದವರು 
ಯಾಬೇಷ್‌ಗಿಲ್ಯಾದಿನವರೇ''ಎಂದು ಹೇಳಿದರು. 


409 


*ಯಾಬೇಷ್‌ಗಿಲ್ಯಾದಿನ ಜನರಿಗೆ ದಾವೀದನು 
ಸಂದೇಶಕರನ್ನು ಕಳುಹಿಸಿದನು. ಈ ಸಂದೇಶಕರು 
ಯಾಬೇಷ್‌ನ ಜನರಿಗೆ, "ಸೌಲನ ದೇಹದ ಬೂದಿ 
ಯನ್ನು * ಸಮಾಧಿಮಾಡುವುದರ ಮೂಲಕ ನೀವು ನಿಮ್ಮ 
ಒಡೆಯನಾದ ಸೌಲನಿಗೆ ಕರುಣೆ ತೋರಿದ್ದೀರಿ. ಅದಕ್ಕಾಗಿ 
ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ. 6ಆತನು 
ನಿಮಗೆ ಕೃಪಾಳುವೂ ನಂಬಿಗಸ್ತನೂ ಆಗಿರಲಿ. ನೀವು 
ಸೌಲನ ಬೂದಿಯನ್ನು ಸಮಾಧಿಮಾಡಿದ್ದರಿಂದ ನಾನೂ 
ನಿಮಗೆ ಕರುಣೆತೋರಿಸುವೆನು. ನಿಮ್ಮ ಒಡೆಯನಾದ 
ಸೌಲನು ಮರಣ ಹೊಂದಿರುವುದರಿಂದ, ಯೆಹೂದ 
ಕುಲದವರು ನನ್ನನ್ನು ತಮ್ಮ ರಾಜನನ್ನಾಗಿ ಅಭಿಷೇಕಿಸಿ 
ದ್ದಾರೆ. ಆದ್ದರಿಂದ ನೀವು ಬಲಿಷ್ಠರಾಗಿರಿ ಮತ್ತು ಧೈರ್ಯ 
ದಿಂದಿರಿ'' ಎಂದು ಹೇಳಿದರು. 





ಈಷ್ಟೋಶೆತನು ರಾಜನಾದನು 

ಸೌಲನ ಸೈನ್ಯದಲ್ಲಿ ನೇರನ ಮಗನಾದ ಅಬ್ನೇರನು 
ಸೇನಾಧಿಪತಿಯಾಗಿದ್ದನು. ಸೌಲನ ಮಗನಾದ 
ಈಷ್ಟೋಶೆತನನ್ನು ಅಬ್ನೇರನು ಮಹನಯಿಮಿಗೆ ಕರೆ 
ದೊಯ್ದನು.*ಆ ಸ್ಥಳದಲ್ಲಿ ಅಬ್ನೇರನು ಈಷ್ಟೋಶೆತನನ್ನು 
ಗಿಲ್ಯಾದ್‌, ಅಶೇರ್‌, ಇಜ್ರೀಲ್‌, ಎಫಪ್ರಾಯೀಮ್‌ ಮತ್ತು 
ಬೆನ್ಯಾಮೀನ್‌ ಜನರ ಮೇಲೆಯೂ ಮತ್ತು ಇಸ್ರೇಲಿಗೆಲ್ಲ 
ರಾಜನನ್ನಾಗಿ ಮಾಡಿದನು. 

10ಈಷ್ಟೋಶೆತನು ಸೌಲನ ಮಗ. ಈಷ್ಟೋಶೆತನು 
ಇಸ್ರೇಲನ್ನು ಆಳಲು ಆರಂಭಿಸಿದಾಗ ನಲವತ್ತು ವರ್ಷ 
ವಯಸ್ಸಿನವನಾಗಿದ್ದನು. ಅವನು ಎರಡು ವರ್ಷ ಆಳಿ 
ದನು. ಆದರೆ ಯೆಹೂದ ಕುಲದವರು ದಾವೀದನನ್ನು 
ಹಿಂಬಾಲಿಸಿದರು. !! ದಾವೀದನು ಯೆಹೂದ ಕುಲದವ 
ರಿಗೆ ಹೆಬ್ರೋನಿನಲ್ಲಿ ಏಳು ವರ್ಷ ಆರು ತಿಂಗಳುಗಳ ಕಾಲ 
ರಾಜನಾಗಿದ್ದನು. 


ಈಷ್ಟೋಶೆತನ ಜನರು ಮತ್ತು ದಾವೀದನ ಜನರು 
ಪರಸ್ಪರ ಹೋರಾಡಿದರು 

12ನೀರನ ಮಗನಾದ ಅಬ್ನೇರನೂ ಮತ್ತು ಸೌಲನ 
ಮಗನಾದ ಈಷ್ಟೋಶೆತನ ಸೇವಕರೂ ಮಹನಯಿಮಿ 
ಯನ್ನು ಬಿಟ್ಟು ಗಿಬ್ಯೋನಿಗೆ ಹೋದರು. 13ಚಿರೂಯಳ 
ಮಗನಾದ ಯೋವಾಬನು ಮತ್ತು ದಾವೀದನ ಸೈನಿಕರು 
ಸಹ ಗಿಬ್ಯೋನಿಗೆ ಹೋದರು. ಅವರು ಅಬ್ಲೇರನನ್ನು 
ಮತ್ತು ಈಷ್ಟೋಶೆತನ ಸೇವಕರನ್ನು ಗಿಬ್ಯೋನಿನ ಕೆರೆಯ 
ಹತ್ತಿರ ಸಂಧಿಸಿದರು. ಅಬ್ನೇರನ ಗುಂಪಿನವರು ಕೆರೆಯ 
ಒಂದು ಕಡೆ ಕುಳಿತರು. ಯೋವಾಬನ ಗುಂಪಿನವರು 
ಕೆರೆಯ ಮತ್ತೊಂದು ಕಡೆ ಕುಳಿತರು. 





ಬೂದಿಯನ್ನು ಸೌಲ ಮತ್ತು ಯೋನಾತಾನರ ದೇಹಗಳನ್ನು ಸುಡ 
ಲಾಗಿತ್ತು ನೋಡಿ, 1 ಸಮು. 31:12. 


2 ಸಮುವೇಲನು 2:5-23 


'*ಅಬ್ನೇರನು ಯೋವಾಬನಿಗೆ, "" ಯುವಜನರೆಲ್ಲ 
ಮೇಲೆದ್ದು ಇಲ್ಲಿ ಹೋರಾಡಲಿ'' ಎಂದು ಹೇಳಿದನು. 
ಯೋವಾಬನು ""ಆಗಲಿ, ಅವರು ಹೋರಾಡಲಿ'' 
ಎಂದನು. 

15ನಂತರ ಯುವಜನರು ಮೇಲೆದ್ದರು. ಎರಡು ಗುಂಪಿ 
ನವರೂ ಹೋರಾಡುವುದಕ್ಕಾಗಿ ತಮ್ಮತಮ್ಮ ಜನರನ್ನು 
ಲೆಕ್ಕಹಾಕಿದರು. ಸೌಲನ ಮಗನಾದ ಈಷ್ಟೋಶೆತನಿಗಾಗಿ 
ಬೆನ್ಯಾಮೀನ್‌ ಕುಲದ ಹನ್ನೆರಡು ಜನರನ್ನು ಆರಿಸ 
ಲಾಯಿತು. ದಾವೀದನ ಸೇವಕರಲ್ಲಿ ಹನ್ನೆರಡು ಜನರನ್ನು 
ಆರಿಸಲಾಯಿತು. "ಪ್ರತಿಯೊಬ್ಬರೂ ತಮ್ಮ ಎದುರಾ 
ಳಿಯ ತಲೆಯನ್ನು ಹಿಡಿದುಕೊಂಡರು ಮತ್ತು ಖಡ್ಗದಿಂದ 
ಅವರ ಪಕ್ಕೆಗಳಿಗೆ ತಿವಿದರು. ಆದ್ದರಿಂದ ಅವರು ಒಟ್ಟಾಗಿ 
ಕೆಳಕ್ಕೆ ಬಿದ್ದರು. ಆದಕಾರಣವೇ ಆ ಸ್ಥಳವನ್ನು ""ಹರಿತ 
ಕತ್ತಿಯ ಹೊಲ'' ಎಂದು ಕರೆಯುತ್ತಾರೆ. ಈ ಸ್ಥಳವು 
ಗಿಬ್ಯೋನಿನಲ್ಲಿದೆ. 173 ದಿನ ಘೋರವಾದ ಯುದ್ಧ 
ಸಂಭವಿಸಿತು. ದಾವೀದನ ಸೇವಕರು ಅಬ್ದೇರನನ್ನು ಮತ್ತು 
ಇಸ್ರೇಲರನ್ನು ಸೋಲಿಸಿದರು. 


ಅಸಾಹೇಲನನ್ನು ಅಬ್ದೇರನು ಕೊಲ್ಲುವನು 

!ಔಚರೂಯಳಿಗೆ ಯೋವಾಬ್‌, ಅಬೀಷ್ಟೆ ಮತ್ತು 
ಅಸಾಹೇಲ್‌ ಎಂಬ ಮೂವರು ಮಕ್ಕಳಿದ್ದರು. 
ಅಸಾಹೇಲನು ವೇಗದ ಓಟಗಾರ. ಅವನು ಕಾಡಿನ ಜಿಂಕೆ 
ಯಂತೆ ವೇಗವಾಗಿ ಓಡಬಲ್ಲವನಾಗಿದ್ದನು. 
9 ಅಸಾಹೇಲನು ಯಾವ ಕಡೆಗೂ ತಿರುಗದೆ ನೇರವಾಗಿ 
ಅಬ್ನೇರನ ಕಡೆಗೆ ಹೋದನು. 2 ಅಬ್ನೇರನು ಹಿಂದಕ್ಕೆ 
ತಿರುಗಿ "ನೀನು ಅಸಾಹೇಲನಲ್ಲವೇ?'' ಎಂದು 
ಕೇಳಿದನು. 

"“ಹೌದು'' ಎಂದು ಅಸಾಹೇಲನು ಹೇಳಿದನು. 

21ಆಗ ಅಬ್ನೇರನು ಅವನಿಗೆ, ""ನೀನು ಬಲಕ್ಕಾಗಲೀ 
ಎಡಕ್ಕಾಗಲೀ ತಿರುಗಿ ಒಬ್ಬ ಯುವಕನನ್ನು ಹಿಡಿದು 
ಕೊಂಡು ಅವನ ಬಳಿಯಿರುವ ಆಯುಧವನ್ನು” ನಿನ 
ಗಾಗಿ ತೆಗೆದುಕೊ'' ಎಂದು ಹೇಳಿದನು. ಆದರೆ 
ಅಸಾಹೇಲನು ಅಬ್ಲೇರನನ್ನು ಅಟ್ಟಿಸಿಕೊಂಡು ಹೋಗು 
ವುದನ್ನು ನಿಲ್ಲಿಸಲಿಲ್ಲ. 

22 ಅಬ್ನೇರನು ಮತ್ತೆ ಅಸಾಹೇಲನಿಗೆ, "ನನ್ನನ್ನು ಅಟ್ಟಿಸಿ 
ಕೊಂಡು ಬರಬೇಡ; ಇಲ್ಲವಾದರೆ ನಾನು ನಿನ್ನನ್ನು 
ಕೊಲ್ಲುತ್ತೇನೆ. ನಾನು ನಿನ್ನನ್ನು ಕೊಂದುಬಿಟ್ಟರೆ, ನಿನ್ನ 
ಸೋದರನಾದ ಯೋವಾಬನ ಮುಖವನ್ನು ನಾನು ಮತ್ತೆ 
ನೋಡಲಾಗುವುದಿಲ್ಲ'' ಎಂದು ಹೇಳಿದನು. 

23ಆದರೂ ಅಸಾಹೇಲನು ಅಬ್ಲೇರನನ್ನು ಅಟ್ಟಿಸಿ 
ಕೊಂಡೇ ಹೋದನು. ಆದುದರಿಂದ ಅಬ್ನೇರನು ತನ್ನ 





ಆಯುಧ ರಣವೀರನು ಸ್ವರಕ್ಷಣೆಗಾಗಿ ತನ್ನಲ್ಲಿ ಇಟ್ಟುಕೊಂಡಿರುವ 
ಲೋಹದ ಕವಚವುಳ್ಳ "ಒರೆ.' 


2 ಸಮುವೇಲನು 2:24-3:7 


ಬರ್ಜಿಯ ಹಿಡಿಕೆಯನ್ನು ಹಿಡಿದುಕೊಂಡು ಅದನ್ನು 
ಅಸಾಹೇಲನ ಹೊಟ್ಟೆಗೆ ತಿವಿದನು. ಆ ಬರ್ಜಿಯು 
ಅಸಾಹೇಲನ ಹೊಟ್ಟೆಯೊಳಗೆ ಆಳವಾಗಿ ಚುಚ್ಚಿಕೊಂಡು 
ಅವನ ಬೆನ್ನಿನಿಂದ ಹಾಯ್ದುಬಂದಿತು. ಅಸಾಹೇಲನು 
ಅಲ್ಲಿಯೇ ಸತ್ತುಬಿದ್ದನು. 


ಅಬ್ನೇರನನ್ನು ಯೋವಾಬ್‌ ಮತ್ತು ಅಬೀಷ್ಟೆ 
ಅಟ್ಟಿಸಿಕೊಂಡು ಹೋಗುವರು 

ಅಸಾಹೇಲನ ದೇಹವು ನೆಲದ ಮೇಲೆ ಬಿದ್ದಿತ್ತು. ಜನರು 
ಅವನ ಬಳಿಗೆ ಹೋಗಿ ಅಲ್ಲಿಯೇ ನಿಂತರು. ಆದರೆ 
ಯೋವಾಬ್‌ ಮತ್ತು ಅಬೀಷ್ಟೆ್‌ ಅಬ್ನೇರನನ್ನು ಅಟ್ಟಿಸಿ 
ಕೊಂಡೇ ಹೋದರು. ಅವರು "ಅಮ್ಮಾ' ಬೆಟ್ಟಕ್ಕೆ ಬರುವ 
ಷ್ವರಲ್ಲಿ ಸೂರ್ಯನು ಮುಳುಗಿದನು. (ಗಿಬ್ಯೋನಿನ 
ಮರಳುಗಾಡಿನ ಮಾರ್ಗದಲ್ಲಿರುವ ಗೀಯದ ಎದುರಿಗಿ 
ರುವುದೇ "ಅಮ್ಮಾ' ಬೆಟ್ಟ) *ಬೆನ್ಯಾಮೀನ್‌ ಕುಲದವ 
ರೆಲ್ಲರು ಅಬ್ನೇರನ ಹತ್ತಿರಕ್ಕೆ ಬಂದರು. ಅವರೆಲ್ಲ ಬೆಟ್ಟದ 
ಮೇಲೆ ಒಟ್ಟಾಗಿ ನಿಂತರು. 

26ಅಬ್ದೇರನು ಯೋವಾಬನಿಗೆ, ""ನಾವು ಎಂದೆಂದೂ 
ಯುದ್ಧಮಾಡಿ ಒಬ್ಬರನ್ನೊಬ್ಬರು ಕೊಲ್ಲಬೇಕೇ? ಇದು 
ಹಗೆತನದಲ್ಲಿ ಅಂತ್ಯಗೊಳ್ಳುತ್ತದೆಂಬುದು ನಿಜವಾಗಿಯೂ 
ನಿನಗೆ ತಿಳಿದಿದೆ. ತಮ್ಮ ಸೋದರರನ್ನೇ ಅಟ್ಟಿಸಿಕೊಂಡು 
ಹೋಗುವುದನ್ನು ನಿಲ್ಲಿಸಲು ನಿನ್ನ ಜನರಿಗೆ ಹೇಳು'' 
ಎಂದು ಕೂಗಿಹೇಳಿದನು. 

27ಆಗ ಯೋವಾಬನು, ""ನೀನು ಒಳ್ಳೆಯ ಮಾತನ್ನೇ 
ಆಡಿರುವೆ. ನೀನು ಹೀಗೆ ಹೇಳದೆ ಇದ್ದಿದ್ದರೆ, ಯೆಹೋವ 
ನಾಣೆಗೂ ಜನರು ನಾಳೆ ಮುಂಜಾನೆವರೆಗೂ ತಮ್ಮ 
ಸೋದರರನ್ನೇ ಅಟ್ಟಿಸಿಕೊಂಡು ಹೋಗುತ್ತಿದ್ದರು'' 
ಎಂದು ಹೇಳಿದನು. ೫ಆಗ ಯೋವಾಬನು ತುತ್ತೂರಿ 
ಯನ್ನು ಊದಿದನು. ಅವನ ಜನರು ಇಸ್ರೇಲರನ್ನು ಅಟ್ಟಿಸಿ 
ಕೊಂಡು ಹೋಗುವುದನ್ನು ನಿಲ್ಲಿಸಿದರು. ಅವರು 
ಇಸ್ರೇಲರ ವಿರುದ್ಧ ಹೋರಾಡಲು ಪ್ರಯತ್ನಿಸಲೇ ಇಲ್ಲ. 
3 ಅಬ್ನೇರನು ತನ್ನ ಜನರೊಂದಿಗೆ ರಾತ್ರಿಯೆಲ್ಲಾ ಅರಾಬಾ 
ಕಣಿವೆಯಲ್ಲಿ ಪ್ರಯಾಣ ಮಾಡಿ, ಜೋರ್ಡನ್‌ 
ನದಿಯನ್ನು ದಾಟಿ ಮಹನಯಿಮಿಗೆ ಬಂದನು. 

3ಅಬ್ನೇರನನ್ನು ಅಟ್ಟಿಸಿಕೊಂಡು ಹೋಗುವುದನ್ನು 
ನಿಲ್ಲಿಸಿದ ನಂತರ ಯೋವಾಬನು ಹಿಂತಿರುಗಿ ಬಂದನು. 
ಯೋವಾಬನು ತನ್ನ ಜನರನ್ನೆಲ್ಲ ಒಟ್ಟಾಗಿ ಸೇರಿಸಿದಾಗ, 
ದಾವೀದನ ಭಟರಲ್ಲಿ ಹತ್ತೊಂಭತ್ತು ಮಂದಿ ಕಾಣಲಿಲ್ಲ. 
ಅಸಾಹೇಲನು ಸಹ ಕಾಣಲಿಲ್ಲ. *'ಆದರೆ ಅಬ್ನೇರನ 
ಹಿಂಬಾಲಕರೂ ಬೆನ್ಯಾಮೀನ್‌ ಕುಟುಂಬದ ಗುಂಪಿ 





ಯೋವಾಬ್‌ ಮತ್ತು ಅಬೀಷ್ಯೆ ಅಬ್ನೇರನಿಂದ ಕೊಲ್ಲಲ್ಪಟ್ಟಅಸಾಹೇಲನ 
ಸೋದರರು. 


410 


ನವರೂ ಆದ ಮುನ್ನೂರೈವತ್ತು ಜನರನ್ನು ದಾವೀದನ 
ಭಟರು ಕೊಂಡಿದ್ದರು. ದಾವೀದನ ಭಟರು 
ಅಸಾಹೇಲನ ಶವವನ್ನು ಬೇತ್ಲೆಹೇಮಿಗೆ ತಂದು, ಅವನ 
ತಂದೆಯ ಶ್ಮಶಾನಭೂಮಿಯಲ್ಲಿ ಸಮಾಧಿಮಾಡಿದರು. 
ಯೋವಾಬನು ತನ್ನ ಜನರೊಂದಿಗೆ ರಾತ್ರಿಯೆಲ್ಲ 
ಪ್ರಯಾಣಮಾಡಿ ಹೆಬ್ರೋನನ್ನು ತಲುಪಿದಾಗ 
ಸೂರ್ಯೋದಯವಾಯಿತು. 


ಇಸ್ರೇಲರ ಮತ್ತು ಯೆಹೂದದವರ ಮಧ್ಯೆ 
ನಡೆದ ಯುದ್ಧ 
ಸೌಲನ ವಂಶದವರ ಮತ್ತು ದಾವೀದನ ವಂಶ ದವರ 
ಮಧ್ಯೆ ಬಹಳಕಾಲದವರೆಗೆ ಯುದ್ಧವು ನಡೆ ಯಿತು. 
ದಾವೀದನು ಬಲಗೊಳ್ಳುತ್ತಲೇ ಇದ್ದನು. ಸೌಲನ 
ವಂಶವು ದುರ್ಬಲಗೊಳ್ಳುತ್ತಲೇ ಇದ್ದಿತು. 


ದಾವೀದನಿಗೆ ಹೆಬ್ರೋನಿನಲ್ಲಿ ಹುಟ್ಟಿದ 
ಗಂಡು ಮಕ್ಕಳು 

2ದಾವೀದನಿಗೆ ಹೆಬ್ರೋನಿನಲ್ಲಿ ಆರು ಮಂದಿ ಗಂಡು 
ಮಕ್ಕಳು ಹುಟ್ಟಿದರು. ಅಮ್ನೋನನು ಮೊದಲನೆಯ ಮಗ. 
ಇಜ್ರೀಲಿನವಳಾದ ಅಹೀನೋವಮಳು ಅಮ್ನೋನನ 
ತಾಯಿ. 3ಕಿಲಾಬನು ಎರಡನೆಯ ಮಗ. ಕರ್ಮೆಲ್ಯನಾದ 
ನಾಬಾಲನ ವಿಧವೆಯಾದ ಅಬೀಗೈಲಳು ಕಿಲಾಬನ 
ತಾಯಿ. ಅಬ್ಬಾಲೋಮನು ಮೂರನೆಯ ಮಗ. 
ಗೆಷೂರಿನ ರಾಜ ತಲ್ಮೆ 4ನ ಮಗಳಾದ ಮಾಕಳು 
ಅಬ್ಬಾಲೋಮನ ತಾಯಿ. “ಅದೋನೀಯನು ನಾಲ್ಕ 
ನೆಯ ಮಗ. ಹಗ್ಗೀತಳು ಅದೋನೀಯನ ತಾಯಿ. ಶೆಫ 
ಟ್ಯನು ಐದನೆಯ ಮಗ. ಅಬೀಟಲಳು ಶೆಫಟ್ಯನ ತಾಯಿ. 
5ಇತ್ರಾಮನು ಆರನೆಯ ಮಗ. ದಾವೀದನ ಹೆಂಡತಿ 
ಯಾದ ಎಗ್ಗಳು ಇತ್ರಾಮನ ತಾಯಿ. ದಾವೀದನಿಗೆ 
ಹೆಬ್ರೋನಿನಲ್ಲಿ ಆರು ಮಂದಿ ಗಂಡು ಮಕ್ಕಳಿದ್ದರು. 


ಅಬ್ನೇರನು ದಾವೀದನ ಜೊತೆ ಸೇರಲು 
ತೀರ್ಮಾನಿಸಿದನು 

6ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ 
ಯುದ್ಧವು ನಡೆಯುತ್ತಿದ್ದಾಗ ಸೌಲನ ಸೈನ್ಯದಲ್ಲಿ 
ಅಬ್ನೇರನು ತಾನೇ ಬಲಶಾಲಿಯಾದನು. 'ಸೌಲನಿಗೆ 
ರಿಚ್ಚಳೆಂಬ ಹೆಸರಿನ ದಾಸಿಯಿದ್ದಳು.* ಅವಳು ಅವನಿಗೆ 
ಹೆಂಡತಿಯಂತೆ ಇದ್ದಳು. ರಿಚ್ಚಳು ಅಯಾಹನ ಮಗಳು. 
ಈಷ್ಟೋಶೆತನು ಅಬ್ಲೇರನಿಗೆ, "ನನ್ನ ತಂದೆಯ ಸೇವಕಿ 
ಯೊಡನೆ ಲೈಂಗಿಕ ಸಂಬಂಧವನ್ನು ಏಕೆ ಮಾಡು 
ತ್ಲಿರುವೆ?'' ಎಂದು ಕೇಳಿದನು. 





ದಾಸಿ ಅಥವಾ, ""ವೇಶ್ಯೆ'' ಗಂಡಸಿಗೆ ಗುಲಾಮಳಾಗಿ ಹೆಂಡತಿಯಂತೆ 
ಇರುವ ಹೆಣ್ಣು 


411 


'ಈಷ್ಟೋಶೆತನ ಮಾತುಗಳಿಂದ ಅಬ್ನೇರನು ಬಹಳ 
ಕೋಪಗೊಂಡನು. ಅಬ್ನೇರನು, ""ನಾನು ಸೌಲನಿಗೂ 
ಅವನ ವಂಶದವರಿಗೂ ನಂಬಿಗಸ್ತನಾಗಿದ್ದೆನು. ನಾನು 
ನಿನ್ನನ್ನು ದಾವೀದನಿಗೆ ಒಪ್ಪಿಸಲಿಲ್ಲ ಹಾಗೂ ಅವನಿಂದ 
ನೀನು ಸೋಲುವಂತೆ ಮಾಡಲಿಲ್ಲ. ನಾನು ಯೆಹೂದ 
ಕ್ಕಾಗಿ ಕೆಲಸ ಮಾಡುವ ದ್ರೋಹಿಯಲ್ಲ. ಆದರೆ ಈಗ 
ನಾನು ಇಂತಹ ಕೆಟ್ಟ ಕೆಲಸವನ್ನು ಮಾಡಿದೆನೆಂದು ಹೇಳು 
ತ್ತಿರುವೆ. ಯೆಹೋವನು ಹೇಳಿರುವ ಸಂಗತಿಗಳು ನಿಜ 
ವಾಗಿಯೂ ಸಂಭವಿಸುತ್ತವೆ ಎಂದು ನಾನು ಪ್ರಮಾಣ 
ಮಾಡುತ್ತೇನೆ. ಸೌಲನ ವಂಶದವರಿಂದ ರಾಜ್ಯಾಧಿಕಾರ 
ವನ್ನು ಕಿತ್ತುಕೊಂಡು ದಾವೀದನಿಗೆ ಕೊಡುವುದಾಗಿ 
ಯೆಹೋವನು ಹೇಳಿದ್ದಾನೆ. ಯೆಹೋವನು ಇಸ್ರೇಲಿಗೂ 
ಯೆಹೂದಕ್ಕೂ ದಾವೀದನನ್ನು ರಾಜನನ್ನಾಗಿ ಮಾಡು 
ತ್ತಾನೆ. ಅವನು ದಾನಿನಿಂದ ಬೇರ್ಷೆಬದವರೆಗೆ* ಆಳು 
ತ್ತಾನೆ. ಈ ಸಂಗತಿಗಳು ನೆರವೇರುವುದಕ್ಕೆ ನಾನು ಸಹಾಯ 
ಮಾಡದಿದ್ದರೆ ದೇವರು ನನಗೆ ಕೆಟ್ಟದ್ದನ್ನು ಮಾಡಲಿ'' 
ಎಂದು ಹೇಳಿದನು. 

'ಈಷ್ಟೋಶೆತನು ಅಬ್ನೇರನಿಗೆ ಏನನ್ನೂ ಹೇಳಲಿಲ್ಲ. 
ಈಷ್ಟೋಶೆತನು ಅವನಿಗೆ ಬಹಳ ಭಯಪಟ್ಟನು. 

'೭ಅಬ್ನೇರನು ದಾವೀದನ ಬಳಿಗೆ ಸಂದೇಶಕರನ್ನು 
ಕಳುಹಿಸಿ, "" ಈ ದೇಶವನ್ನು ಯಾರು ಆಳಬೇಕೆಂಬದು ನಿನ್ನ 
ಅಭಿಪ್ರಾಯ? ನನ್ನೊಡನೆ ಒಂದು ಒಡಂಬಡಿಕೆಯನ್ನು 
ಮಾಡಿಕೊಂಡರೆ, ಇಸ್ರೇಲಿನ ಜನರೆಲ್ಲರನ್ನು ನೀನು ಆಳು 
ವಂತೆ ಮಾಡಲು ನಾನು ಸಹಾಯ ಮಾಡುತ್ತೇನೆ'' ಎಂದು 
ಹೇಳಿದನು. ಅದಕ್ಕೆ ದಾವೀದನು, ""ಒಳ್ಳೆಯದು! ನಾನು 
ನಿನ್ನೊಡನೆ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ಆದರೆ 
ನೀನು ನನಗಾಗಿ ಒಂದು ಕೆಲಸ ಮಾಡಬೇಕು. ಸೌಲನ 
ಮಗಳಾದ ಮೀಕಲಳನ್ನು ನನ್ನ ಬಳಿಗೆ ಕರೆತರುವ ತನಕ 
ನಾನು ನಿನ್ನನ್ನು ಸಂಧಿಸುವುದಿಲ್ಲ'' ಎಂದು ಹೇಳಿದನು. 


ದಾವೀದನು ತನ್ನ ಹೆಂಡತಿಯಾದ ಮೀಕಲಳನ್ನು 

ಮರಳಿ ಪಡೆದನು 

ದಾವೀದನು ಸೌಲನ ಮಗನಾದ ಈಷ್ಟೋಶೆತನ 

ಬಳಿಗೆ ಸಂದೇಶಕರನ್ನು ಕಳುಹಿಸಿ, "ನನ್ನ ಹೆಂಡತಿಯಾದ 

ಮೀಕಲಳನ್ನು ನನ್ನ ಬಳಿಗೆ ಕಳುಹಿಸು. ಅವಳನ್ನು ನನಗೆ 

ಕೊಡುವುದಾಗಿ ಮಾತುಕತೆಯಾಗಿತ್ತು ಅವಳನ್ನು ಪಡೆ 

ಯಲು ನಾನು ನೂರು ಜನ ಫಿಲಿಷ್ಟಿಯರನ್ನು 
ಕೊಂದಿದ್ದೇನೆ* ''ಎಂದು ಹೇಳಿದನು. 





ದಾನಿನಿಂದ ಬೇರ್ಷೆಬದವರೆಗೆ ಇಸ್ರೇಲಿನ ಜನರನ್ನೆಲ್ಲ ಎಂದರ್ಥ. 
ದಾನ್‌ ಪಟ್ಟಣವು ಉತ್ತರದ ಕೊನೆಯಲ್ಲಿದ್ದರೆ ಬೇರ್ಷೆಬವು ದಕ್ಷಿಣಕ್ಕಿದೆ. 


ನಾನು... ಕೊಂದಿದ್ದೇನೆ ಅಕ್ಬರಶಃ, ''ನಾನು ಅವಳಿಗೆ ನೂರು ಜನ 
ಫಿಲಿಷ್ಟಿಯರ ಮುಂದೊಗಲುಗಳನ್ನು ಸಲ್ಲಿಸಿದ್ದೇನೆ'' ಎಂದು 


2 ಸಮುವೇಲನು 3:8-22 


ಆಗ ಈಷ್ಟೋಶೆತನು, ಲಯಿಷನ ಮಗನಾದ 
ಪಲ್ಟೀಯೇಲನ ಬಳಿಯಿಂದ ಮೀಕಲಳನ್ನು ಕರೆತರು 
ಪಂತೆ ತನ್ನ ಜನರಿಗೆ ಹೇಳಿದನು. 1 ಮೀಕಲಳ ಗಂಡನಾದ 
ಪಲ್ಟೀಯೇಲನೂ ಅವಳ ಜೊತೆಗೆ ಬಂದನು. ಮೀಕಲಳ 
ಜೊತೆಯಲ್ಲಿ ಬಹುರೀಮಿಗೆ ಬರುವಾಗ ಪಲ್ಟೀಯೇಲನು 
ಅಳುತ್ತಿದ್ದನು. ಆದರೆ ಅಬ್ದೇರನು, “ನಿನ್ನ ಮನೆಗೆ ಹಿಂದಿ 
ರುಗಿ ಹೋಗು'' ಎಂದು ಪಲ್ಟೀಯೇಲನಿಗೆ ಹೇಳಿದನು. 
ಆದ್ದರಿಂದ ಪಲ್ಟೀಯೇಲನು ಮನೆಗೆ ಹಿಂದಿರುಗಿದನು. 


ಅಬ್ನೇರನು ದಾವೀದನಿಗೆ ಸಹಾಯ ಮಾಡುವುದಾಗಿ 

ವಾಗ್ದಾನ ಮಾಡಿದನು 

!'ಅಬ್ನೇರನು ಇಸ್ರೇಲಿನ ನಾಯಕರಿಗೆ ಸಂದೇಶ 
ವೊಂದನ್ನು ಕಳುಹಿಸಿ, "ದಾವೀದನನ್ನು ನಿಮ್ಮ ರಾಜನ 
ನ್ನಾಗಿ ಮಾಡಲು ನೀವು ಕಾಯುತ್ತಿದ್ದೀರಿ. '8ಅದನ್ನು 
ಈಗಲೇ ಮಾಡಿರಿ! ಯೆಹೋವನು ದಾವೀದನ ಬಗ್ಗೆ 
ಮಾತಾಡುತ್ತಾ "ನನ್ನ ಜನರಾದ ಇಸ್ರೇಲರನ್ನು ಫಿಲಿಷ್ಟಿಯ 
ರಿಂದಲೂ ಬೇರೆಲ್ಲಾ ಶತ್ರುಗಳಿಂದಲೂ ನನ್ನ ಸೇವಕನಾದ 
ದಾವೀದನ ಮೂಲಕ ಸಂರಕ್ಷಿಸುತ್ತೇನೆ'' ಎಂದು 
ಹೇಳಿದ್ದಾನೆ. 

'*ಅಬ್ನೇರನು ಹೆಬ್ರೋನಿನಲ್ಲಿ ದಾವೀದನಿಗೆ ಈ 
ಮಾತುಗಳನ್ನು ಹೇಳಿದನು. ಬೆನ್ಯಾಮೀನ್‌ ವಂಶದ 
ವರಿಗೂ ಅವನು ಈ ಮಾತುಗಳನ್ನು ಹೇಳಿದನು. 
ಅಬ್ನೇರನ ಮಾತುಗಳು ಬೆನ್ಯಾಮೀನ್‌ ವಂಶದವರಿಗೆ 
ಮತ್ತು ಇಸ್ರೇಲಿನ ಜನರಿಗೆಲ್ಲರಿಗೂ ಒಳ್ಳೆಯ ಮಾತುಗ 
ಳೆಂದು ಕಂಡುಬಂದವು. 

ನಂತರ ಅಬ್ದೇರನು ಹೆಬ್ರೋನಿನಲ್ಲಿದ್ದ ದಾವೀದನ 
ಬಳಿಗೆ ಬಂದನು. ಅಬ್ನೇರನು ಇಪ್ಪತ್ತು ಜನರನ್ನು ತನ್ನ 
ಸಂಗಡ ಕರೆದುತಂದನು. ಅಬ್ನೇರನಿಗೂ ಅವನ 
ಸಂಗಡಿಗರಿಗೂ ದಾವೀದನು ಔತಣಕೂಟವನ್ನು 
ಏರ್ಪಡಿಸಿದ್ದನು. 

2! ಅಬ್ಲೇರನು ದಾವೀದನಿಗೆ, "ರಾಜನಾದ ನನ್ನ ಒಡೆ 
ಯನೇ, ನಾನು ಹೋಗಿ ಎಲ್ಲ ಇಸ್ರೇಲರನ್ನೂ ನಿನ್ನ ಬಳಿಗೆ 
ಕರೆತರುತ್ತೇನೆ; ನಂತರ ಅವರು ನಿನ್ನೊಡನೆ ಒಂದು 
ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ನೀನು ನಿನ್ನ ಇಷ್ಟ 
ದಂತೆ ಸಮಸ್ತ ಇಸ್ರೇಲನ್ನು ಆಳಬಹುದು'' ಎಂದು 
ಹೇಳಿದನು. ದಾವೀದನು ಅಬ್ಲೇರನನ್ನು ಕಳುಹಿಸಿದನು. 

ಅಬ್ನೇರನು ಸಮಾಧಾನದಿಂದ ಹೋದನು. 


ಅಬ್ನೇರನ ಮರಣ 
2 ಯೋವಾಬನೂ ದಾವೀದನ ಅಧಿಕಾರಿಗಳೂ 
ಯುದ್ಧರಂಗದಿಂದ ಹಿಂದಿರುಗಿದರು. ಶತ್ರುಗಳಿಂದ ವಶ 
ಪಡಿಸಿಕೊಂಡ ಅನೇಕ ಬೆಲೆಬಾಳುವ ವಸ್ತುಗಳು ಅವರ 


2 ಸಮುವೇಲನು 3:23-4:1 


ಹತ್ತಿರವಿದ್ದವು. ದಾವೀದನು ಅಬ್ನೇರನನ್ನು ಆಗಲೇ 
ಸಮಾಧಾನದಿಂದ ಕಳುಹಿಸಿಕೊಟ್ಟಿದ್ದರಿಂದ ಯೋವಾ- 
ಬನು ಬಂದಾಗ ಅವನು ಹೆಬ್ರೋನಿನಲ್ಲಿರಲಿಲ್ಲ. 
ಚ ಯೋವಾಬನು ತನ್ನ ಎಲ್ಲ ಸೈನ್ಯದೊಂದಿಗೆ ಹೆಬ್ರೋನಿಗೆ 
ಬಂದನು. ಸೈನಿಕರು ಯೋವಾಬನಿಗೆ, ""ನೇರನ ಮಗ 
ನಾದ ಅಬ್ದೇರನು ರಾಜನಾದ ದಾಪೀದನ ಹತ್ತಿರಕ್ಕೆ ಬಂದಿ 
ದ್ಹನು. ದಾವೀದನು ಅಬ್ಲೇರನನ್ನು ಸಮಾಧಾನದಿಂದ 
ಕಳುಹಿಸಿಕೊಟ್ಟನು'' ಎಂದು ಹೇಳಿದರು. 

೫ ಯೋವಾಬನು ರಾಜನ ಬಳಿಗೆ ಬಂದು, ""ನೀನು 
ಮಾಡಿದ್ದೇನು? ಅಬ್ದೇರನು ನಿನ್ನ ಬಳಿಗೆ ಬಂದರೂ ಅವ 
ನನ್ನು ದಂಡಿಸದೆ ಯಾಕೆ ಕಳುಹಿಸಿಬಿಟ್ಟೆ? 3 ಅಬ್ನೇರನು 
ನೇರನ ಮಗನೆಂಬುದು ನಿನಗೆ ತಿಳಿದಿದೆ ಅವನು ನಿನ್ನನ್ನು 
ವಂಚಿಸಲು ಬಂದಿದ್ದನು. ನೀನು ಏನೇನು ಮಾಡುತ್ತಿರುವೆ 
ಯೆನ್ನುವುದನ್ನು ತಿಳಿದುಕೊಳ್ಳಲು ಅವನು ಬಂದಿದ್ದನು'' 
ಎಂದು ಹೇಳಿದನು. 

2೮ ಯೋವಾಬನು ದಾವೀದನನ್ನು ಬಿಟ್ಟು, ಅಬ್ನೇರ 
ನನ್ನು ಸಿರಾ ಬಾವಿಯ ಬಳಿಯಿಂದ ಕರೆತರಲು ದೂತ 
ರನ್ನು ಕಳುಹಿಸಿದನು. ಅಬ್ಲೇರನನ್ನು ದೂತರು ಹಿಂದಕ್ಕೆ 
ಕರೆತಂದರು, ಈ ಸಂಗತಿಯು ದಾವೀದನಿಗೆ ತಿಳಿದಿರಲಿಲ್ಲ. 
2ಅಬ್ದೇರನು ಹೆಬ್ರೋನಿಗೆ ಬಂದಾಗ, ಯೋವಾಬನು 
ಅವನ ಜೊತೆಯಲ್ಲಿ ಪ್ರತ್ಯೇಕವಾಗಿ ಮಾತನಾಡುವುದ 
ಕ್ಕಾಗಿ ಊರುಬಾಗಿಲಿನ ಒಂದು ಪಕ್ಕಕ್ಕೆ ಕರೆದುಕೊಂಡು 
ಹೋದನು. ಆದರೆ ಯೋವಾಬನು ಅಬ್ನೇರನ ಹೊಟ್ಟೆಗೆ 
ತಿವಿದಿದ್ದರಿಂದ ಅವನು ಸತ್ತನು. ಹಿಂದೆ, ಅಬ್ನೇರನು 
ಯೋವಾಬನ ಸೋದರನಾದ ಅಸಾಹೇಲನನ್ನು ಕೊಂದಿ 
ದನು. ಆದ್ದರಿಂದ ಯೋವಾಬನು ಅಬ್ನೇರನನ್ನು 
ಕೊಂದನು. 


ದಾವೀದನು ಅಬ್ದೇರನಿಗಾಗಿ ಗೋಳಾಡಿದನು 

ತ್ರರುವಾಯ ದಾವೀದನಿಗೆ ಸುದ್ದಿಯು ತಿಳಿಯಿತು. 
ದಾವೀದನು, “ನನ್ನ ರಾಜ್ಯವಾಗಲೀ ನಾನಾಗಲೀ ನೇರನ 
ಮಗನಾದ ಅಬ್ದೇರನ ಸಾವಿಗೆ ಕಾರಣರಲ್ಲ. ಯೆಹೋವ 
ನಿಗೆ ಇದು ತಿಳಿದಿದೆ. ೨ ಯೋವಾಬನು ಮತ್ತು ಅವನ ವಂಶ 
ದವರು ಇದಕ್ಕೆ ಜವಾಬ್ದಾರರು. ಅವನ ವಂಶದವರನ್ನು 
ಇದಕ್ಕಾಗಿ ದೂಷಿಸಬೇಕು. ಯೋವಾಬನ ವಂಶಕ್ಕೆ ಅನೇಕ 
ಕಷ್ಟಗಳು ಬರಲಿ. ಅವನ ವಂಶದವರಲ್ಲಿ ಕುಷ್ಠರೋಗಿ 
ಗಳು, ಊರುಗೋಲು ಬಳಸುವವರು, ಕತ್ತಿಯಿಂದ 
ಸಾಯುವವರು, ಭಿಕ್ಸೆ ಬೇಡುವವರು ಇದ್ದೇ ಇರಲಿ'' 
ಎಂದು ಹೇಳಿದನು. 

ಅಸಾಹೇಲನನ್ನು ಗಿಬ್ಯೋನ್‌ ಯುದ್ಧದಲ್ಲಿ 
ಅಬ್ನೇರನು ಕೊಂದುಹಾಕಿದನು. ಆದ್ದರಿಂದ ಅಸಾಹೇ 
ಲನ ಸಹೋದರರಾದ ಯೋವಾಬ ಮತ್ತು ಅಬೀಷ್ಟೈ 
ಅಬ್ದೇರನನ್ನು ಕೊಂದರು. 


412 


3132 ದಾವೀದನು ಯೋವಾಬನಿಗೆ ಮತ್ತು ಅವನ 
ಜೊತೆಯಲ್ಲಿದ್ದ ಜನರಿಗೆಲ್ಲ "ನಿಮ್ಮ ಬಟ್ಟೆಗಳನ್ನು ಹರಿದು 
ಕೊಂಡು ಮತ್ತು ಶೋಕಸೂಚಕ ವಸ್ತ್ರಗಳನ್ನು ಧರಿಸಿ 
ಕೊಂಡು ಅಬ್ಲೇರನಿಗಾಗಿ ಶೋಕಿಸಿ'' ಎಂದು ಹೇಳಿದನು. 
ಅವರು ಅಬ್ದೇರನನ್ನು ಹೆಬ್ರೋನಿನಲ್ಲಿ ಸಮಾಧಿ 
ಮಾಡಿದರು. ರಾಜನಾದ ದಾವೀದನೂ ಶವ ಸಂಸ್ಕಾರಕ್ಕೆ 
ಹೋದನು. ಅಬ್ನೇರನ ಸಮಾಧಿಯ ಹತ್ತಿರ ರಾಜನಾದ 
ದಾವೀದನೂ ಇತರ ಜನರೂ ಗೋಳಾಡಿದರು. 

3ರಾಜನಾದ ದಾವೀದನು ಅಬ್ನೇರನಿಗಾಗಿ ಈ ಶೋಕ 
ಗೀತೆಯನ್ನು ಹಾಡಿದನು: 


""ಅಬ್ಬೇರನು ಮೂರ ಅಪರಾಧಿಯಂತೆ 
ಸತ್ತನೇ? 

ಘು ಅಬ್ನೇರನೇ, ನಿನ್ನ ಕೈಗಳನ್ನು ಹಗ್ಗದಿಂದ ಬಿಗಿ 
ದಿರಲಿಲ್ಲ. ನಿನ್ನ ಪಾದಗಳಿಗೆ ಸಂಕೋಲೆಯನ್ನು 
ತೊಡಿಸಿರಲಿಲ್ಲ. ದುಷ್ಟಜನರೆದುರು ನೀನು 
ಬಿದ್ದೆಯಲ್ಲ, ನೀನು ಬಿದ್ದು ಸತ್ತೆಯಲ್ಲ.'' 


ಆಗ ಜನರೆಲ್ಲರೂ ಅಬ್ನೇರನಿಗಾಗಿ ಮತ್ತೆ ಗೋಳಾ 
ಡಿದರು. 5 ಅಂದು ಹೊತ್ತು ಇಳಿಯುವ ಮೊದಲೇ ಜನರು 
ದಾವೀದನಿಗೆ ಊಟ ಮಾಡುವಂತೆ ಒತ್ತಾಯಿಸಿದರು. 
ಆದರೆ ದಾವೀದನು, ""ಸೂರ್ಯನು ಮುಳುಗುವುದಕ್ಕೆ 
ಮುಂಚಿತವಾಗಿ ನಾನು ರೊಟ್ಟಿಯನ್ನಾಗಲೀ ಇತರ 
ಆಹಾರವನ್ನಾಗಲೀ ತಿಂದರೆ, ದೇವರು ನನ್ನನ್ನು ದಂಡಿಸಲಿ 
ಅಥವಾ ನನಗೆ ಕೇಡು ಬರಮಾಡಲಿ'' ಎಂದು ಹರಕೆ 
ಮಾಡಿಕೊಂಡನು. *"ಇದನ್ನು ಕೇಳಿದ ಜನರೆಲ್ಲರೂ ರಾಜ 
ನಾದ ದಾವೀದನ ಈ ಕಾರ್ಯವನ್ನು ಮೆಚ್ಚಿಕೊಂಡರು. 
3'ನೇರನ ಮಗನಾದ ಅಬ್ನೇರನನ್ನು ಕೊಲ್ಲಲು ರಾಜ 
ನಾದ ದಾವೀದನು ಆಜ್ಞಾಪಿಸಿರಲಿಲ್ಲ ವೆಂದು ಯೆಹೂ 
ದ್ಯರು ಮತ್ತು ಇಸ್ರೇಲಿನ ಜನರೆಲ್ಲರೂ ಅಂದು ಅರ್ಥ 
ಮಾಡಿಕೊಂಡರು. 

ರಾಜನಾದ ದಾವೀದನು ತನ್ನ ಸೇವಕರಿಗೆ, ""ಇಸ್ರೇಲಿ 
ನಲ್ಲಿ ಇಂದು ಮಹಾಪುರುಷನಾದ ನಾಯಕನೊಬ್ಬನು 
ಸತ್ತನೆಂಬುದು ನಿಮಗೆಲ್ಲ ತಿಳಿದಿದೆ. ನಾನು ರಾಜನಾಗಿ 
ದ್ದರೂ ಏನೂ ಮಾಡಲಾರದ ಸ್ಥಿತಿಯಲ್ಲಿದ್ದೇನೆ. 
ಚೆರೂಯಳ ಗಂಡು ಮಕ್ಕಳಾದ ಇವರು ನನಗೆ ಬಹಳ 
ಕೇಡನ್ನು ಮಾಡಿದರು. ಯೆಹೋವನು ಈ ಜನರಿಗೆ ತಕ್ಕ 
ದಂಡನೆಯನ್ನು ನೀಡಲಿ'' ಎಂದು ಹೇಳಿದನು. 


ಸೌಲನ ಸೈನ್ಯಾಧಿಪತಿಗಳಾಗಿದ್ದ ಬಾಣ ಮತ್ತು ರೇಕಾಬ್‌ 
ಹೆಬ್ರೋನಿನಲ್ಲಿ ಅಬ್ನೇರನು ಸತ್ತನೆಂಬುದು ಸೌಲನ 
ಮಗನಾದ ಈಷ್ಟೋಶೆತನಿಗೆ ತಿಳಿಯಿತು. ಈಷ್ಟೋಶೆ 

ತನು ಮತ್ತು ಅವನ ಜನರು ಬಹಳ ಭಯಗೊಂಡರು. 


413 


ಬಾಣ ಮತ್ತು ರೇಕಾಬ್‌ ಎಂಬವರು ಸೌಲನ ಮಗನ 
ಸ್ನೆನ್ಯದಲ್ಲಿ, ಸೇನಾಧಿಪತಿಗಳಾಗಿದ್ದರು. ಅವರಿಬ್ಬರೂ 
ಬೇರೋತಿನವನಾದ ರಿಮ್ಮೋನನ ಮಕ್ಕಳು. ಅವರು 
ಬೆನ್ಯಾಮೀನ್‌ ಕುಲದವರಾಗಿದ್ದರು. ಬೇರೋತ್‌ 
ಪಟ್ಟಣವು ಬೆನ್ಯಾಮೀನ್‌ಕುಲದವರಿಗೆ ಸೇರಿತ್ತು. 
*ಬೇರೋತಿನ ಜನರು ಗಿತ್ತಯಿಮಿಗೆ ಓಡಿಹೋದರು. 
ಅವರು ಇವತ್ತಿನವರೆಗೂ ಅಲ್ಲಿ ನೆಲೆಸಿದ್ದಾರೆ. 


ಯೋನಾತಾನನ ಮಗನಾದ ಮೆಫೀಬೋಶೆತನು 

ಸೌಲನ ಮಗನಾದ ಯೋನಾತಾನನಿಗೆ ಮೆಫೀ- 
ಬೋಶೆತನೆಂಬ ಒಬ್ಬ ಮಗನಿದ್ದನು. ಸೌಲನು ಮತ್ತು 
ಯೋನಾತಾನನು ಇಜ್ರೇಲಿನಲ್ಲಿ ಸತ್ತರೆಂಬ ವರ್ತ 
ಮಾನವು ಬಂದಾಗ ಯೋನಾತಾನನ ಮಗನಿಗೆ ಐದು 
ವರ್ಷವಾಗಿತ್ತು. ಅವನ ದಾದಿಯು ಅವನನ್ನು ಎತ್ತಿ 
ಕೊಂಡು ಓಡತೊಡಗಿದಳು. ಆ ದಾದಿಯು ಅವಸರದಿಂದ 
ಓಡಿಹೋಗುತ್ತಿದ್ದಾಗ, ಯೋನಾತಾನನ ಮಗನು ಅವಳ 
ತೋಳುಗಳಿಂದ ಕೆಳಕ್ಕೆ ಬಿದ್ದನು. ಹೀಗೆ ಕೆಳಗೆ ಬಿದ್ದ 
ಯೋನಾತಾನನ ಮಗನು ಕುಂಟನಾದನು. ಈ ಮಗನ 
ಹೆಸರೇ ಮೆಫೀಬೋಶೆತ. 


ಈಷ್ಟೋಶೆತನನ್ನು ಬಾಣ ಮತ್ತು ರೇಕಾಬರು 
ಕೊಂದುಹಾಕುವರು 

5ಬೇರೋತಿನ ರಿಮ್ಮೋನನ ಮಕ್ಕಳಾದ ಬಾಣನು 
ಮತ್ತು ರೇಕಾಬನು ಈಷ್ಟೋಶೆತನ ಮನೆಗೆ ಮಧ್ಯಾಹ್ನದಲ್ಲಿ 
ಹೋದರು. ಈಷ್ಟೋಶೆತನು ಬಿಸಿಲಿನ ತಾಪದಿಂದ 
ವಿಶ್ರಾಂತಿ ಪಡೆಯುತ್ತಿದ್ದನು. 6?ಬಾಣನು ಮತ್ತು 
ರೇಕಾಬನು ಗೋಧಿಯನ್ನು ತೆಗೆದುಕೊಳ್ಳುವವರಂತೆ 
ಮನೆಯ ಮಧ್ಯಭಾಗಕ್ಕೆ ಬಂದರು. ಈಷ್ಟೋಶೆತನು ಮಲ 
ಗುವ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದನು. 
ರೇಕಾಬನು ಮತ್ತು ಬಾಣನು ಈಷ್ಟೋಶೆತನನ್ನು ಇರಿದು 
ಕೊಂದರು. ನಂತರ ಅವರು ಅವನ ತಲೆಯನ್ನು ಕತ್ತರಿಸಿ 
ಅದನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋದರು. 
ಅವರು ಜೋರ್ಡನ್‌ ಕಣಿವೆಯಲ್ಲಿ ರಾತ್ರಿಯೆಲ್ಲಾ 
ಪ್ರಯಾಣಮಾಡಿ *ಹೆಬ್ರೋನಿಗೆ ಬಂದು ಈಷ್ಟೋಶೆತನ 
ತಲೆಯನ್ನು ದಾವೀದನಿಗೆ ಕೊಟ್ಟರು. 

ರೇಕಾಬನು ಮತ್ತು ಬಾಣನು ರಾಜನಾದ ದಾವೀದ 
ನಿಗೆ, "ಸೌಲನ ಮಗನೂ ನಿನ್ನ ಶತ್ರುವೂ ಆದ 
ಈಷ್ಟೋಶೆತನ ತಲೆಯು ಇಲ್ಲಿದೆ. ಅವನು ನಿನ್ನನ್ನು 
ಕೊಲ್ಲಲು ಪ್ರಯತ್ನಿಸಿದನು. ನಿನಗಾಗಿ ಯೆಹೋವನು ಈ 
ದಿನ ಸೌಲನನ್ನೂ ಅವನ ಕುಲವನ್ನೂ ದಂಡಿಸಿದನು'' 
ಎಂದು ಹೇಳಿದರು. 

*ದಾವೀದನು ರೇಕಾಬನಿಗೂ ಅವನ ಸೋದರನಾದ 
ಬಾಣನಿಗೂ ""ಯೆಹೋವನಾಣೆಯಾಗಿಯೂ ಆತನು 


2 ಸಮುವೇಲನು 4:2-5:5 


ಎಲ್ಲಾ ಕೇಡುಗಳಿಂದ ನನ್ನನ್ನು ರಕ್ಷಿಸಿದನು. 10ಆದರೆ 
ಒಮ್ಮೆ ಒಬ್ಬ ವ್ಯಕ್ತಿಯು ತಾನು ಶುಭಸುದ್ದಿಯನ್ನು ನನಗೆ 
ತರುತ್ತಿದ್ದೇನೆಂದು ಯೋಚಿಸಿದನು. ಅವನು, "ನೋಡು, 
ಸೌಲನು ಸತ್ತನು' ಎಂದು ನನಗೆ ಹೇಳಿದನು. ಈ 
ಸುದ್ದಿಯನ್ನು ನನಗೆ ತಿಳಿಸಿದ್ದರಿಂದ ನಾನು ಅವನಿಗೆ 
ಕೊಡುಗೆಗಳನ್ನು ಕೊಡಬಹುದೆಂದು ಅವನು ಭಾವಿಸಿ 
ದನು. ಅದರೆ ನಾನು ಅವನನ್ನು ಚಿಕ್ಲಗಿನಲ್ಲಿ ಕೊಂದೆನು. 
!1""ದುಷ್ಟರಾದ ನೀವು ಇಂದು ಒಬ್ಬ ನೀತಿವಂತನನ್ನು 
ಅವನ ಸ್ವಂತ ಮನೆಯಲ್ಲಿ ಅವನ ಸ್ವಂತ ಹಾಸಿಗೆಯ 
ಮೇಲೆಯೇ ಕೊಂದಿರುವುದರಿಂದ ನಿಮ್ಮನ್ನೂ ನಾನು 
ಕೊಂದು ನಿರ್ಮೂಲ ಮಾಡಬೇಕು'' ಎಂದನು. 

12 ದಾವೀದನು, ರೇಕಾಬನನ್ನು ಮತ್ತು ಬಾಣನನ್ನು 
ಕೊಲ್ಲಲು ಯುವಕರಿಗೆ ಆಜ್ಞಾಪಿಸಿದನು. ಆಗ ಆ 
ಯುವಕರು ರೇಕಾಬನ ಮತ್ತು ಬಾಣನ ಕೈಕಾಲುಗಳನ್ನು 
ಕತ್ತರಿಸಿಹಾಕಿ, ಹೆಬ್ರೋನಿನ ಕೊಳದ ಬಳಿಯಲ್ಲಿ ಅವರ 
ದೇಹಗಳನ್ನು ನೇತುಹಾಕಿದರು. ನಂತರ ಅವರು 
ಈಷ್ಟೋಶೆತನ ತಲೆಯನ್ನು ತೆಗೆದುಕೊಂಡು ಹೋಗಿ, 
ಹೆಬ್ರೋನಿನಲ್ಲಿ ಅಬ್ನೇರನನ್ನು ಸಮಾಧಿಮಾಡಿದ 
ಸ್ಥಳದಲ್ಲೇ ಸಮಾಧಿಮಾಡಿದರು. 


ಇಸ್ರೇಲರು ದಾವೀದನನ್ನು ರಾಜನನ್ನಾಗಿ ಮಾಡುವರು 
ಆಗ ಇಸ್ರೇಲಿನ ಕುಲಗಳವರೆಲ್ಲಾ ಹೆಬ್ರೋನಿನಲ್ಲಿದ್ದ 
ದಾವೀದನ ಬಳಿಗೆ ಬಂದು, ""ನಾವೆಲ್ಲಾ ಒಂದೇ 

ಕುಲದವರಾಗಿದ್ದೇವೆ. * ಹಿಂದಿನ ದಿನಗಳಲ್ಲಿ, ಸೌಲನು 
ರಾಜನಾಗಿದ್ದಾಗಲೂ ನಮ್ಮನ್ನು ಯುದ್ದದಲ್ಲಿ ಮುನ್ನೆಡೆಸಿ 
ದವನು ನೀನೇ. ಯೆಹೋವನು ನಿನ್ನನ್ನು ಕುರಿತು, "ನೀನು 
ನನ್ನ ಜನರಾದ ಇಸ್ರೇಲರ ನಾಯಕನೂ ಪಾಲಕನೂ 
ಆಗಿರುವೆ' ಎಂದು ಹೇಳಿದ್ದಾನೆ” ಎಂದರು. 

ರಾಜನಾದ ದಾವೀದನಿದ್ದ ಹೆಬ್ರೋನಿಗೆ ಇಸ್ರೇಲಿನ 
ಎಲ್ಲ ನಾಯಕರೂ ಬಂದರು. ಹೆಬ್ರೋನಿನಲ್ಲಿ ರಾಜನಾದ 
ದಾವೀದನು ಯೆಹೋವನ ಸನ್ನಿಧಿಯಲ್ಲಿ ಈ ನಾಯಕ 
ರೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡನು. ಆಗ 
ನಾಯಕರು ದಾವೀದನನ್ನು ಇಸ್ರೇಲಿನ ರಾಜನನ್ನಾಗಿ 
ಅಭಿಷೇಕಿಸಿದರು. 

ದಾವೀದನು ಆಳುವುದಕ್ಕೆ ಪ್ರಾರಂಭಿಸಿದಾಗ ಅವನಿಗೆ 
ಮೂವತ್ತು ವರ್ಷ ವಯಸ್ಸಾಗಿತ್ತು. ಅವನು ನಲವತ್ತು 
ವರ್ಷಗಳ ಕಾಲ ಆಳಿದನು. “ಅವನು ಏಳು ವರ್ಷ ಆರು 
ತಿಂಗಳ ಕಾಲ ಹೆಬ್ರೋನಿನಲ್ಲಿದ್ದು ಯೆಹೂದ್ಯರನ್ನು ಆಳಿ 
ದನು. ಅವನು ಮೂವತ್ತ ಮೂರು ವರ್ಷ ಜೆರುಸಲೇಮಿ 
ನಲ್ಲಿದ್ದು ಸಮಸ್ತ ಇಸ್ರೇಲನ್ನು ಮತ್ತು ಯೆಹೂದವನ್ನು 
ಆಳಿದನು. 








ಒಂದೇ ಕುಲ ಅಕ್ಬರಶಃ, ""ನಿನ್ನ ರಕ್ತ ಮತ್ತು ಮಾಂಸ. '' 


2 ಸಮುವೇಲನು 5:6-21 


ದಾವೀದನು ಜಿರುಸಲೇಮ್‌ ಪಟ್ಟಣವನ್ನು 
ಗೆಲ್ಲುವನು 

ದಾವೀದನು ಯೆಬೂಸಿಯರಿಗೆ ವಿರುದ್ಧವಾಗಿ 
ಜಿರುಸಲೇಮಿಗೆ ತನ್ನ ಜನರೊಂದಿಗೆ ಹೋದನು. 

(ಯೆಬೂಸಿಯರು ಆ ದೇಶದ ಮೂಲನಿವಾಸಿಗಳು.) 
ಯೆಬೂಸಿಯರು ದಾವೀದನಿಗೆ, "ನೀನು ನಮ್ಮ ನಗರ 
ದೊಳಕ್ಕೆ ಬರಲಾಗದು.* ಕುರುಡರು ಮತ್ತು ಕುಂಟರು 
ಸಹ ನಿನ್ನನ್ನು ತಡೆಯಬಲ್ಲರು'' ಎಂದು ಹೇಳಿದರು. 
(ದಾವೀದನು ಅವರ ನಗರದೊಳಕ್ಕೆ ಪ್ರವೇಶಿಸಲು 
ಸಮರ್ಥನಲ್ಲವೆಂದು ಅವರು ಈ ರೀತಿ ಹೇಳಿದರು. 
7ಆದರೆ ದಾವೀದನು ಚೀಯೋನ್‌ ಕೋಟೆಯನ್ನು ವಶ 
ಪಡಿಸಿಕೊಂಡನು. ಈ ಕೋಟೆಗೆ ದಾವೀದನಗರವೆಂದು* 
ಹೆಸರಾಯಿತು.) 

ದಾವೀದನು ತನ್ನ ಜನರಿಗೆ ಅಂದು. ""ನೀವು 
ಯೆಬೂಸಿಯರನ್ನು ಸೋಲಿಸಬೇಕೆಂದಿದ್ದರೆ ಜಲ 
ಮಾರ್ಗದ ಮೂಲಕ* ಹೋಗಿ ಶತ್ರುಗಳಾದ "ಕುಂಟರು 
ಮತ್ತು ಕುರುಡರನ್ನು ಎದುರಿಸಿ'' ಎಂದು ಹೇಳಿದನು. 

ಆದುದರಿಂದಲೇ ""ಕುರುಹರು ಮತ್ತು ಕುಂಟರು ಮನೆ 
ಯೊಳಕ್ಕೆ* ಬರಲಾಗದು''ಎಂಬ ನಾಣ್ಣುಡಿ 
ಉಂಟಾಯಿತು. 

ದಾವೀದನು ಕೋಟೆಯಲ್ಲಿ ನೆಲೆಸಿದ್ದನು. ಅವನು ಆ 
ಕೋಟೆಗೆ ""ದಾವೀದನ ನಗರ'' ವೆಂದು ಕರೆದನು. 
ದಾವೀದನು ಮಿಲ್ಲೋವನ್ನು” ಕಟ್ಟಿಸಿದನು. ಅವನು 
ನಗರದಲ್ಲಿ ಅನೇಕ ಕಟ್ಟಡಗಳನ್ನು ಕಟ್ಟಿಸಿದನು. 10ಸರ್ವ 
ಶಕ್ತನಾದ ಯೆಹೋವನು ದಾವೀದನೊಂದಿಗೆ ಇದ್ದುದ 
ರಿಂದ ಅವನು ಬಲಶಾಲಿಯಾಗುತ್ತಲೇ ಇದ್ದನು. 

!!ತೂರಿನ ರಾಜನಾದ ಹೀರಾಮನು ದಾವೀದನ ಬಳಿಗೆ 
ಸಂದೇಶಕರನ್ನು ಕಳುಹಿಸಿದನು. ಹೀರಾಮನು ದೇವ 
ದಾರುಮರಗಳನ್ನು, ಬಹಗಿಗಳನ್ನು ಮತ್ತು ಕಲ್ಲಿನಲ್ಲಿ ಕೆತ್ತನೆ 
ಮಾಡುವ ಶಿಲ್ಪಿಗಳನ್ನೂ ಸಹ ಕಳುಹಿಸಿದನು. ಅವರು 
ದಾವೀದನಿಗಾಗಿ ಒಂದು ಮನೆಯನ್ನು ಕಟ್ಟಿದರು. 
'೭ಯೆಹೋವನು ನಿಜವಾಗಿಯೂ ತನ್ನನ್ನು ಇಸ್ರೇಲಿನ 





ನೀನು ನಮ್ಮ ನಗರದೊಳಕ್ಕೆ ಬರಲಾಗದು ಜೆರುಸಲೇಮ್‌ ನಗರವನ್ನು 
ಬೆಟ್ಟದ ಮೇಲೆ ಕಟ್ಟಿದ್ದರು. ಆ ನಗರದ ಸುತ್ತಲೂ ಎತ್ತರವಾದ ಗೋಡೆಗ 
ಳಿದ್ದುದರಿಂದ, ಅದನ್ನು ವಶಪಡಿಸಿಕೊಳ್ಳುವುದು ಕಠಿಣವಾಗಿತ್ತು 


ದಾವೀದನಗರ ಜಿರುಸಲೇಮ್‌ ನಗರದ ಒಂದು ಭಾಗ. 


ಜಲಮಾರ್ಗದ ಮೂಲಕ ಪುರಾತನ ನಗರವಾದ ಜಿರುಸಲೇಮ್‌ 
ನಗರದ ನೆಲದ ಒಳಗಡೆ ನಿರ್ಮಿಸಿದ್ದ ಒಂದು ಜಲಮಾರ್ಗ. ದಾವೀದನು 
ಮತ್ತು ಅವನ ಜನರು ನಗರಕ್ಕೆ ಈ ಮಾರ್ಗದಲ್ಲಿ ಹೋದರು. 
ಮನೆಯೊಳಕ್ಕೆ ಹೀಗೆಂದರೆ ""ಮುನೆ, ಅರಮನೆ ಅಥವಾ 
ದೇವಾಲಯ''ಎಂದು. 

ಮಿಲ್ಲೋ ಬಹುಶಃ, ಚೀಯೋನ್‌ ಪುರಾತನ ಕೋಟೆಯ ಒಂದು 
ಶಕ್ತಿಯುತವಾದ ಸ್ಥಳ. 


414 


ರಾಜನನ್ನಾಗಿ ಮಾಡಿದ್ದಾನೆಂಬುದನ್ನೂ ಆತನು ತನ್ನ 
ಜನರಾದ ಇಸ್ರೇಲರಿಗಾಗಿ ತನ್ನ ರಾಜ್ಯವನ್ನು ಸ್ಥಿರಪಡಿಸಿ 
ದ್ಹಾನೆಂತಲೂ ದಾವೀದನು ಇದರ ಮೂಲಕ ತಿಳಿದು 
ಕೊಂಡನು. 

ದಾವೀದನು ಹೆಬ್ರೋನಿನಿಂದ ಜಿರುಸಲೇಮಿಗೆ 
ಹೋದನು. ದಾವೀದನಿಗೆ ಜಿರುಸಲೇಮಿನಲ್ಲಿ ಅನೇಕ 
ಪತ್ನಿಯರೂ ಉಪಪತ್ನಿಯರೂ ಇದ್ದರು. ಜೆರುಸಲೇಮಿ 
ನಲ್ಲಿ ದಾವೀದನಿಗೆ ಅನೇಕ ಮಕ್ಕಳು ಹುಟ್ಟಿದರು. 
'“ಜಿರುಸಲೇಮಿನಲ್ಲಿ ದಾವೀದನಿಗೆ ಹುಟ್ಟಿದ ಗಂಡು 
ಮಕ್ಕಳ ಹೆಸರುಗಳು: ಶಮ್ಮೂವ, ಶೋಬಾಬ್‌, 
ನಾತಾನ್‌, ಸೊಲೊಮೋನ್‌, '“ಇಬ್ಹಾರ್‌, ಎಲೀಷೂವ, 
ನೆಫೆಗ್‌, ಯಾಫೀಯ, `ಎಲೀಷಾಮ, ಎಲ್ಯಾದ, 
ಎಲೀಫೆಲೆಟ್‌. 


ದಾವೀದನು ಫಿಲಿಷ್ಟಿಯರ ವಿರುದ್ಧ ಯುದ್ಧಕ್ಕೆ 
ಹೋಗುವನು 

!ಇಸ್ರೇಲರು ದಾವೀದನನ್ನು ತಮ್ಮ ರಾಜನನ್ನಾಗಿ 
ಅಭಿಷೇಕಿಸಿದ್ದಾರೆಂಬುದು ಫಿಲಿಷ್ಟಿಯರಿಗೆ ತಿಳಿದಾಗ, 
ಫಿಲಿಷ್ಟಿಯರೆಲ್ಲ ದಾವೀದನನ್ನು ಹಿಡಿಯಲು ಹಾಗೂ 
ಅವನನ್ನು ಕೊಲ್ಲಲು ಹೋದರು. ಆದರೆ ಈ ಸುದ್ದಿಯು 
ದಾವೀದನಿಗೆ ತಿಳಿಯಿತು. ಅವನು ಕೋಟೆಗೆ ಹೊರಟು 
ಹೋದನು. ಫಿಲಿಷ್ಟಿಯರು ಬಂದು ರೆಫಾಯೀಮ್‌ 
ಕಣಿವೆಯಲ್ಲಿ ಪಾಳೆಯವನ್ನು ಮಾಡಿದರು. 

ದಾವೀದನು ಯೆಹೋವನಿಗೆ ""ಫಿಲಿಷ್ಟಿಯರ 
ವಿರುದ್ಧ ಹೋರಾಡಲು ನಾನು ಹೋಗಬಹುದೇ? 
ಫಿಲಿಷ್ಟಿಯರನ್ನು ಸೋಲಿಸಲು ನೀನು ಸಹಾಯ 
ಮಾಡುವೆಯಾ?'' ಎಂದು ಕೇಳಿದನು. 

ಯೆಹೋವನು ದಾವೀದನಿಗೆ, "ಹೋಗು, ಫಿಲಿಷ್ಟಿಯ 
ರನ್ನು ಸೋಲಿಸಲು ನಾನು ಖಂಡಿತವಾಗಿಯೂ ನಿನಗೆ 
ಸಹಾಯ ಮಾಡುತ್ತೇನೆ'' ಎಂದು ಹೇಳಿದನು. 

ಗ ದಾವೀದನು ಬಾಳ್‌ಪೆರಾಚೀಮ್‌ಗೆ* 
ಬಂದನು. ಅಲ್ಲಿ ಅವನು ಫಿಲಿಷ್ಟಿಯರನ್ನು ಸೋಲಿಸಿದನು. 
ದಾವೀದನು, ""ಕಟ್ಟೆಯೊಡೆದ ಪ್ರವಾಹವು ನುಗ್ಗಿ ನಾಶ 
ಮಾಡುವಂತೆ ಯೆಹೋವನು ನನ್ನ ಶತ್ರುಗಳನ್ನು ನನ್ನ 
ಎದುರಿನಲ್ಲೇ ನಾಶಪಡಿಸಿದನು'' ಎಂದನು. ಆದುದರಿಂದ 
ಅವನು ಆ ಸ್ಥಳಕ್ಕೆ ""ಬಾಳ್‌ಪೆರಾಚೀಮ್‌'' ಎಂದು ಹೆಸರಿ 
ಟ್ವನು. ಫಿಲಿಷ್ಟಿಯರು ತಮ್ಮ ದೇವರ ವಿಗ್ರಹಗಳನ್ನು 
ಬಾಳ್‌ಪೆರಾಚೀಮ್‌ ನಲ್ಲಿಯೇ ಬಿಟ್ಟು ಹೋದರು. 
ದಾವೀದನು ಮತ್ತು ಅವನ ಜನರು ಈ ವಿಗ್ರಹಗಳನ್ನು 
ತೆಗೆದುಕೊಂಡು ಹೋದರು. 





ಬಾಳ್‌ಪೆರಾಚೀಮ್‌ ಹೀಬ್ರೂ ಭಾಷಯಲ್ಲಿ ಇದರರ್ಥ: ""ಪ್ರಭುವು 
ಒಡೆದು ನುಗ್ಗಿದ.'' 


415 


ಫಿಲಿಷ್ಟಿಯರು ಮತ್ತೆ ರೆಫಾಯೀಮ್‌ ಕಣಿವೆಗೆ ಬಂದು 
ಪಾಳೆಯವನ್ನು ಮಾಡಿದರು. 

ಚಿಧಾವೀದನು ಯೆಹೋವನಿಗೆ ಪ್ರಾರ್ಥಿಸಿದನು. ಈ 
ಸಮಯದಲ್ಲಿ ಯೆಹೋವನು ದಾವೀದನಿಗೆ, "ಅಲ್ಲಿಗೆ 
ಹೋಗಬೇಡ. ಅವರ ಸೈನ್ಯವನ್ನು ಸುತ್ತಿಕೊಂಡು ಹಿಂದಿ 
ನಿಂದ ಅವರನ್ನು ಸಮೀಪಿಸು. ಬಾಲ್ಸಾಮ್‌ ಮರಗಳಿರುವ 
ಮತ್ತೊಂದು ಕಡೆಯಿಂದ ಅವರ ಮೇಲೆ ಆಕ್ರಮಣ 
ಮಾಡು. ಮರಗಳ ತುದಿಯಲ್ಲಿರುವ ನಿಮಗೆ ಫಿಲಿಷ್ಟಿ 
ಯರು ಯುದ್ಧಕ್ಕೆ ಹೊರಹುವುದು ಕೇಳಿಸುತ್ತದೆ. ಆಗ 
ನೀನು ತ್ವರಿತಗತಿಯಿಂದ ಕಾರ್ಯನಿರತನಾಗು. ಆಗ 
ಯೆಹೋವನಾದ ನಾನು ನಿನಗಾಗಿ ಅದೇ ಸಮಯದಲ್ಲಿ 
ಫಿಲಿಷ್ಟಿಯರನ್ನು ಸೋಲಿಸಲು ನಿಮ್ಮ ಮುಂದೆ ನಾನು 
ಹೋಗುತ್ತೇನೆ'' ಎಂದು ಹೇಳಿದನು. 

ನ ಯೆಹೋವನು ಆಜ್ಞಾಪಿಸಿದಂತೆಯೇ ದಾವೀದನು 
ಮಾಡಿದನು. ಅವನು ಫಿಲಿಷ್ಟಿಯರನ್ನು ಸೋಲಿಸಿ ಗೆಬ 
ದಿಂದ ಗೆಜೆರಿನವರೆಗೆ ಅವರನ್ನು ಅಟ್ಟಿಸಿಕೊಂಡು ಹೋಗಿ 
ದಾರಿಯುದ್ದಕ್ಕೂ ಅವರನ್ನು ಕೊಂದನು. 


ದೇವರ ಪವಿತ್ರಪೆಟ್ಟಿಗೆಯನ್ನು ಜಿರುಸಲೇಮಿಗೆ ತಂದರು 

ಇಸ್ರೇಲಿನಲ್ಲಿ ಅರಿಸಲ್ಪಟ್ಟ ಮೂವತ್ತು ಸಾವಿರ ಮಂದಿ 

ಯನ್ನು ದಾವೀದನು ಮತ್ತೆ ಒಟ್ಟುಗೂಡಿಸಿದನು. 
2ಆಗ ದಾವೀದನು ತನ್ನ ಜನರೊಂದಿಗೆ ಯೆಹೂದದ 
ಬಾಳಾ ಎಂಬಲ್ಲಿಗೆ ಹೋದನು. ಯೆಹೂದದ ಬಾಳಾ 
ಎಂಬ ಸ್ಥಳದಲ್ಲಿದ್ದ ಪವಿತ್ರ, ಪೆಟ್ಟಿಗೆಯನ್ನು ಜಿರುಸಲೇಮಿಗೆ 
ತೆಗೆದುಕೊಂಡು ಬಂದನು. ಯೆಹೋವನನ್ನು ಆರಾಧಿಸು 
ವುದಕ್ಕಾಗಿ ಜನರು ಪವಿತ್ರ, ಪೆಟ್ಟಿಗೆಯ ಬಳಿ ಹೋಗು 
ತ್ತಿದ್ದರು. ಪವಿತ್ರ, ಪೆಟ್ಟಿಗೆಯು ಯೆಹೋವನ ಪೀಠ 
ದಂತಿತ್ತು. ಪವಿತ್ರ, ಪೆಟ್ಟಿಗೆಯ ಮೇಲ್ಭಾಗದಲ್ಲಿ ಕೆರೂಬಿಗ 
ಳಿದ್ದವು. ಯೆಹೋವನು ರಾಜನಂತೆ ದೂತರ ಮೇಲೆ 
ಆಸೀನನಾಗಿದ್ದನು. *ದಾವೀದನ ಜನರು ಪವಿತ್ರ ಪೆಟ್ಟಿಗೆ 
ಯನ್ನು ಹೊಸಬಂಡಿಯ ಮೇಲಿಟ್ಟರು. ಅವರು ಬೆಟ್ಟದ 
ಮೇಲಿರುವ ಅಬೀನಾದಾಬನ ಮನೆಯಿಂದ ದೇವರ 
ಪವಿತ್ರ ಪೆಟ್ಟಿಗೆಯನ್ನು ತಂದರು. ಅಬೀನಾದಾಬನ ಮಕ್ಕ 
ಳಾದ ಉಜ್ಜನೂ ಅಹಿಯೋವನೂ ಆ ಬಂಡಿಯನ್ನು 
ಹೊಡೆದರು. 

*ಬೆಟ್ಟದ ಮೇಲಿನ ಅಬೀನಾದಾಬನ ಮನೆಯಿಂದ 
ಹೊಸಬಂಡಿಯನ್ನು ತರುವಾಗ ಉಜ್ಜನೂ ಅಹಿಯೋ- 
ವನೂ ಮುನ್ನಡೆಸಿದರು. ಈ ಬಂಡಿಯ ಮೇಲೆ ದೇವರ 
ಪವಿತ್ರ, ಪೆಟ್ಟಿಗೆಯಿತ್ತು. ಉಜ್ಜನೂ ಬಂಡಿಯ ಮೇಲಿ 
ದ್ದನು. ಪವಿತ್ರ, ಪೆಟ್ಟಿಗೆಯ ಮುಂದೆ ಅಹಿಯೋವನು 
ನಡೆಯುತ್ತಿದ್ದನು. "ದಾವೀದನು ಮತ್ತು ಇಸ್ರೇಲರೆಲ್ಲರು 
ಕಿನ್ನರಿ, ದಮ್ಮಡಿ, ರುಲ್ಲರಿ, ತಾಳಗಳನ್ನು ಬಾರಿಸುತ್ತಾ 
ಸನ್ನಿಧಿಯಲ್ಲಿ ನೃತ್ಯಮಾಹುತ್ತಿದ್ದರು. 6ದಾವೀದನ ಜನರು 


2 ಸಮುವೇಲನು 5:22-6:15 


ನಾಕೋನನ ಕಣಕ್ಕೆ ಬಂದಾಗ ಹಸುಗಳು ಮುಗ್ಗರಿಸಿದವು 
ಹಾಗೂ ದೇವರ ಪವಿತ್ರ ಪೆಟ್ಟಿಗೆಯು ಬಂಡಿಯಿಂದ ಕೆಳಗೆ 
ಬೀಳುವುದರಲ್ಲಿತ್ತು. ಪವಿತ್ರ, ಪೆಟ್ಟಿಗೆಯು ಬೀಳದಂತೆ 
ಉಜ್ಜನು ಹಿಡಿದನು. 7ಯೆಹೋವನು ಉಜ್ಜನ ಮೇಲೆ 
ಕೋಪಗೊಂಡು ಅವನನ್ನು ಕೊಂದನು. 3. ಉಜ್ಜನು 
ದೇವರಿಗೆ ಗೌರವವನ್ನು ತೋರಿಸದೆ ಪವಿತ್ರ ಪೆಟ್ಟಿಗೆಯನ್ನು 
ಸ್ಪರ್ಶಿಸಿದನು. ದೇವರ ಪವಿತ್ರ ಪೆಟ್ಟಿಗೆಯ ಹತ್ತಿರದಲ್ಲೇ 
ಉಜ್ಜನು ಸತ್ತನು. *ಯೆಹೋವನು ಉಜ್ಜನನ್ನು ಕೊಂದದ್ದ 
ರಿಂದ ದಾವೀದನು ತಳಮಳಗೊಂಡನು. ದಾವೀದನು ಆ 
ಸ್ಥಳವನ್ನು "'ಪೆರೆಚುಜ್ಜಾ''* ಎಂದು ಕರೆದನು. ಆ ಸ್ಥಳ 
ವನ್ನು ಇಂದಿಗೂ ""ಪೆರೆಚುಜ್ಜಾ'' ಎಂದೇ ಕರೆಯುತ್ತಾರೆ. 

ಅಂದು ದಾವೀದನು ಯೆಹೋವನಿಗೆ ಭಯಪಟ್ಟು, 
""ದೇವರ ಪವಿತ್ರ, ಪೆಟ್ಟಗೆಯನ್ನು ನಾನಿರುವಲ್ಲಿಗೆ ತೆಗೆದು 
ಕೊಂಡು ಹೋಗುವುದು ಹೇಗೆ?'' ಎಂದು ಕೇಳಿದನು. 
ಆದ್ದರಿಂದ ದಾವೀದನು ಯೆಹೋವನ ಪವಿತ್ರ ಪೆಟ್ಟಿಗೆ 
ಯನ್ನು ದಾವೀದನಗರದೊಳಕ್ಕೆ ತರಲಿಲ್ಲ. ದಾವೀದನು 
ಪವಿತ್ರ, ಪೆಟ್ಟಿಗೆಯನ್ನು ಗತ್‌ನ ಓಬೇದೆದೋಮನ* 
ಮನೆಯಲ್ಲಿಟ್ಟನು. !!ಓಬೇದೆದೋಮನ ಮನೆಯಲ್ಲಿ 
ಪವಿತ್ರ ಪೆಟ್ಟಿಗೆಯು ಮೂರು ತಿಂಗಳ ಕಾಲ ಇತ್ತು ಓಬೇದೆ 
ದೋಮನನ್ನೂ ಅವನ ಕುಟುಂಬವನ್ನೂ ಯೆಹೋವನು 
ಆಶೀರ್ವದಿಸಿದನು. 


[2ತ್ರರುವಾಯ ಜನರು ದಾವೀದನಿಗೆ, ""ದೇವರ ಪವಿತ್ರ 
ಪೆಟ್ಟಿಗೆಯು ಓಬೇದೆದೋಮನ ಮನೆಯಲ್ಲಿರುವುದ 
ರಿಂದ ಯೆಹೋವನು ಅವನ ಕುಟುಂಬವನ್ನೂ ಅವನ 
ಸಮಸ್ತವನ್ನೂ ಆಶೀರ್ವದಿಸಿದನು. ಎಂದು ಹೇಳಿದರು. 
ಆದ್ದರಿಂದ ದಾವೀದನು ಹೋಗಿ ಓಬೇದೆದೋಮನ 
ಮನೆಯಿಂದ ಪವಿತ್ರ, ಪೆಟ್ಟಿಗೆಯನ್ನು ಸಂತೋಷದಿಂದ 
ತಂದನು. ಯೆಹೋವನ ಪವಿತ್ರ, ಪೆಟ್ಟಿಗೆಯನ್ನು ಹೊತ್ತ 
ವರು ಆರು ಹೆಜ್ಜೆಗಳನ್ನು ನಡೆದು ನಿಂತಾಗ ದಾವೀದನು 
ಒಂದು ಹೋರಿಯನ್ನು ಮತ್ತು ಕೊಬ್ಬಿದ ಕರುವನ್ನು 
ಯಜ್ಞವಾಗಿ ಅರ್ಪಿಸಿದನು. ಆಗ ದಾವೀದನು 
ಯೆಹೋವನ ಸನ್ನಿಧಿಯಲ್ಲಿ ತನ್ನ ಶಕ್ತಿ ಮೀರಿ ನರ್ತಿಸಿ 
ದನು. ಅವನು ಏಫೋದನ್ನು ಧರಿಸಿದ್ದನು. 

"ಯೆಹೋವನ ಪವಿತ್ರ ಪೆಟ್ಟಿಗೆಯನ್ನು ನಗರಕ್ಕೆ ತರು 
ವಾಗ ದಾವೀದನು ಮತ್ತು ಇಸ್ರೇಲರೆಲ್ಲರು ಸಂತೋಷ 
ದಿಂದ ಆರ್ಭಟಿಸಿದರು; ತುತ್ತೂರಿಯನ್ನು ಊದಿದರು. 











ಯೆಹೋವನು ... ಕೊಂದನು ದೇವರ ಪವಿತ್ರ ಪೆಟ್ಟಿಗೆಯನ್ನಾಗಲೀ 
ಇಲ್ಲವೇ ಪವಿತ್ರ ಗುಡಾರದ ಪೀಠೋಪಕರಣಗಳನ್ನಾಗಲೀ ಲೇವಿಯರು 
ಮಾತ್ರ ಹೊರಬೇಕಾಗಿದ್ದಿತು. ಉಜ್ಜನು ಲೇವಿಯನಾಗಿರಲಿಲ್ಲ. 

ಪೆರೆಚುಜ್ಜಾ '" ಉಜ್ಜನಿಗೆ ದಂಡನೆ'' ಎಂದು ಹೀಬ್ರೂವಿನಲ್ಲಿ ಹೇಳುತ್ತಾರೆ. 


ಗತ್‌ನ ಓಬೇದೆದೋಮ್‌ ಜಿರುಸಲೇಮಿನ ಸಮೀಪದಲ್ಲಿ ವಾಸಿಸುತ್ತಿದ್ದ 
ಲೇವಿಯರ ಕುಲಕ್ಕೆ ಸೇರಿದ ಒಬ್ಬ ವೃದ್ಧ. 


2 ಸಮುವೇಲನು 6:16-7:11 


16 ಸೌಲನ ಮಗಳಾದ ಮೀಕಲಳು ಕಿಟಕಿಯಿಂದ ಹೊರಗೆ 
ನೋಡುತ್ತಿದ್ದಳು. ಅದೇ ಸಮಯದಲ್ಲಿ ಯೆಹೋವನ 
ಪವಿತ್ರ ಪೆಟ್ಟಿಗೆಯು ನಗರಕ್ಕೆ ಬಂದಿತು. ದಾವೀದನು 
ಯೆಹೋವನ ಸನ್ನಿಧಿಯಲ್ಲಿ ಜಿಗಿಯುತ್ತಾ ಕುಣಿದಾಡುತ್ತಿ 
ದ್ದನು. ಮೀಕಲಳು ಇದನ್ನು ಕಂಡು ದಾವೀದನನ್ನು ತನ್ನ 
ಹೃದಯದಲ್ಲಿ ತಿರಸ್ಕರಿಸಿದಳು; ಅವನು ತನ್ನನ್ನು ತಾನೇ 
ಮೂರ್ವನನ್ನಾಗಿ ಮಾಡಿಕೊಳ್ಳುತ್ತಿದ್ದಾನೆ ಎಂದು 
ಆಲೋಚಿಸಿಕೊಂಡಳು. 

"ದಾವೀದನು ಪವಿತ್ರ ಪೆಟ್ಟಿಗೆಗಾಗಿ ಒಂದು ಗುಡಾರ 
ವನ್ನು ನಿರ್ಮಿಸಿದನು. ಇಸ್ರೇಲರು, ಯೆಹೋವನ ಪವಿತ್ರ 
ಪೆಟ್ಟಿಗೆಯನ್ನು ಗುಡಾರದಲ್ಲಿ ಪ್ರತ್ಯಕವಾದ ಸ್ಥಳದಲ್ಲಿ 
ಇಟ್ಟರು. ಆಗ ದಾವೀದನು ಯೆಹೋವನ ಸನ್ನಿಧಿಯಲ್ಲಿ 
ಸರ್ವಾಂಗಹೋಮಗಳನ್ನೂ ಸಮಾಧಾನ ಯಜ್ಞಗಳನ್ನೂ 
ಸಮರ್ಪಿಸಿದನು. 

'8ಓಳಿಕ, ದಾವೀದನು ಸರ್ವಶಕ್ತನಾದ ಯೆಹೋವನ 
ಹೆಸರಿನಲ್ಲಿ ಜನರನ್ನು ಆಶೀರ್ವದಿಸಿದನು. ದಾವೀದನು 
ಇಸ್ರೇಲಿನ ಜನರಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಹೆಂಗಸಿಗೂ 
ಒಂದು ತುಂಡು ರೊಟ್ಟಿಯನ್ನೂ ಒಣಗಿದ ದ್ರಾಕ್ಬೆಹಣ್ಣಿನ 
ಉಂಡೆಯನ್ನೂ ಒಂದು ಮಾಂಸವನ್ನೂ ಕೊಟ್ಟನು. ಆಗ 
ಜನರೆಲ್ಲರೂ ಮನೆಗಳಿಗೆ ಹೋದರು. 


ಮೀಕಲಳು ದಾವೀದನನ್ನು ತಿರಸ್ಕರಿಸಿದಳು 

ದಾವೀದನು ತನ್ನ ಕುಟುಂಬದವರನ್ನು ಆಶೀರ್ಪದಿ 
ಸಲು ಹೋದನು. ಆದರೆ ಸೌಲನ ಮಗಳಾದ ಮೀಕಲಳು 
ಅವನನ್ನು ಭೇಟಿಮಾಡಲು ಹೊರಗೆ ಬಂದು, ""ಇಸ್ರೇಲರ 
ರಾಜನು ಈ ದಿನ ತನ್ನ ಗೌರವವನ್ನು ಕಾಪಾಡಿಕೊಳ್ಳಲಿಲ್ಲ! 
ನಾಚಿಕೆಯಿಲ್ಲದೆ ತನ್ನೆಲ್ಲ ಬಟ್ಟೆಗಳನ್ನೂ ತೆಗೆದುಹಾಕುವ 
ಮೂರ್ಬನಂತೆ, ನೀನು ನಿನ್ನ ಸೇವಕರ ಮತ್ತು ದಾಸಿಯರ 
ಮುಂದೆ ನಿನ್ನ ಬಟ್ಟೆಗಳನ್ನೆಲ್ಲ ತೆಗೆದುಹಾಕಿದೆಯಲ್ಲ''* 
ಎಂದಳು. 2!ಆಗ ದಾವೀದನು ಮೀಕಲಳಿಗೆ, 
"ಯೆಹೋವನು ನಿನ್ನ ತಂದೆಯನ್ನಾಗಲೀ ಅವರ 
ಕುಟುಂಬದ ಇತರ ಯಾರನ್ನೇ ಆಗಲಿ ಆರಿಸಿಕೊಳ್ಳದೆ 
ನನ್ನನ್ನೇ ತನ್ನ ಇಸ್ರೇಲರ ನಾಯಕನನ್ನಾಗಿ ಆರಿಸಿಕೊಂಡಿ 
ದ್ದಾನೆ. ಆದುದರಿಂದಲೇ ನಾನು ಯೆಹೋವನ ಸನ್ನಿಧಿ 
ಯಲ್ಲಿ ಕುಣಿದಾಡಿದೆನು. ಆತನ ಮುಂದೆ ಇನ್ನೂ ಹೀನ 
ವಾಗಿ ಕಾಣಿಸಿಕೊಳ್ಳುವುದಕ್ಕೂ ನನ್ನನ್ನು ನಾನು ಕಡೆಗಣಿಸಿ 
ಕೊಳ್ಳುವುದಕ್ಕೂ ಸಿದ್ಧನಿದ್ದೇನೆ. ಆದರೆ ನೀನು ಯಾವ 
ದಾಸಿಯರ ಬಗ್ಗೆ ಮಾತನಾಡಿದೆಯೋ ಅವರು ನನ್ನನ್ನು 
ಗೌರವಿಸುತ್ತಾರೆ'' ಎಂದು ಹೇಳಿದನು. 





ನೀನು ... ತೆಗೆದು ಹಾಕಿದೆಯಲ್ಲ ದಾವೀದನು ಏಪೋದನ್ನು ಮಾತ್ರ 
ಧರಿಸಿದ್ದನು. ಅದು ಅವನ ದೇಹವನ್ನು ಎಷ್ಟು ಮುಚ್ಚಿತ್ತೆಂಬುದು 
ಗೊತ್ತಿಲ್ಲ 


416 


ಔಸೌಲನ ಮಗಳಾದ ಮೀಕಲಳು ಬಂಜೆಯಾಗಿ 
ಉಳಿದಳು. ಅವಳು ಮಕ್ಕಳೇ ಇಲ್ಲದೆ ಸತ್ತುಹೋದಳು. 


ದೇವಾಲಯ ಕಟ್ಟಲು ದಾವೀದನ ಅಪೇಕ್ಷೆ 

ದಾವೀದನು ತನ್ನ ಅರಮನೆಯಲ್ಲಿ ಸುಖವಾಗಿ 

ವಾಸಿಸುವಂತೆಯೂ ಅವನ ಸುತ್ತಲಿನ ಶತ್ರುಗಳಿಂದ 
ಭಯವಿಲ್ಲದಂತೆಯೂ ಯೆಹೋವನು ಮಾಡಿದನು. 
2ಆಗ ರಾಜನಾದ ದಾವೀದನು ಪ್ರವಾದಿಯಾದ ನಾತಾನ 
ನಿಗೆ, " ನೋಹು, ನಾನು ದೇವದಾರುಮರದಿಂದ ನಿರ್ಮಿ 
ಸಿದ ಮನೆಯಲ್ಲಿ ವಾಸವಾಗಿದ್ದೇನೆ; ಆದರೆ ದೇವರ ಪವಿತ್ರ, 
ಪೆಟ್ಟಿಗೆಯನ್ನು ಇನ್ನೂ ಗುಹಾರದಲ್ಲಿಯೇ ಇಟ್ಟಿದ್ದೇನೆ. 
ಅದಕ್ಕಾಗಿ ಒಂದು ಆಲಯವನ್ನು ಕಟ್ಟಬೇಕು'' ಎಂದು 
ಹೇಳಿದನು. 

3ನಾತಾನನು ರಾಜನಾದ ದಾವೀದನಿಗೆ, ""ನೀನು ನಿಜ 
ವಾಗಿಯೂ ಏನನ್ನು ಮಾಡಬೇಕೆಂದಿರುವಿಯೋ ಅದನ್ನು 
ಮಾಡು; ಯೆಹೋವನು ನಿನ್ನೊಂದಿಗಿದ್ದಾನೆ'' ಎಂದು 
ಹೇಳಿದನು. 

ಆದರೆ ಅಂದು ರಾತ್ರಿ ನಾತಾನನಿಗೆ ಯೆಹೋವನು 
ಹೀಗೆ ಹೇಳಿದನು*""ನೀನು ನನ್ನ ಸೇವಕನಾದ ದಾವೀದನ 
ಬಳಿಗೆ ಹೋಗಿ ಈ ಸಂದೇಶವನ್ನು ತಿಳಿಸು: "ನನ್ನ 
ವಾಸಕ್ಕಾಗಿ ಆಲಯನ್ನು ಕಟ್ಟುವ ವ್ಯಕ್ತಿಯು ನೀನಲ್ಲ. 
6ಈಜಿಪ್ಟಿನಿಂದ ಇಸ್ರೇಲರನ್ನು ಹೊರತಂದ ಸಮಯದಲ್ಲಿ 
ನಾನು ಆಲಯದಲ್ಲಿ ವಾಸಮಾಡಲಿಲ್ಲ. ನಾನು ಗುಡಾರ 
ದಲ್ಲಿ ವಾಸಮಾಡುತ್ತಾ ಸಂಚರಿಸಿದೆನು. ಗುಡಾರವೇ ನನ್ನ 
ಆಲಯವಾಗಿತು. 7ನನಗಾಗಿ ದೇವದಾರು ಮರದಿಂದ 
ಆಲಯ ಕಟ್ಟುವಂತೆ ಇಸ್ರೇಲರ ಯಾವ ಕುಲದವರ 
ನ್ನಾಗಲೀ ನಾನು ಕೇಳಿಕೊಳ್ಳಲಿಲ್ಲ ಎಂಬುದಾಗಿ 
ಯೆಹೋವನು ತಿಳಿಸುತ್ತಾನೆ' ಎಂದು ಹೇಳು. 

"ನೀನು ಇದನ್ನು ನನ್ನ ಸೇವಕನಾದ ದಾವೀದನಿಗೆ 
ಹೇಳಲೇಬೇಕು: "ಸರ್ವಶಕ್ತನಾದ ಯೆಹೋವನು ಹೇಳು 
ಪುದೇನೆಂದರೆ, ಹುಲ್ಲುಗಾವಲಿನಲ್ಲಿ ಕುರಿಕಾಯುತ್ತಿದ್ದ 
ನಿನ್ನನ್ನು ನಾನು ನನ್ನ ಜನರಾದ ಇಸ್ರೇಲರಿಗೆ ನಾಯಕನಾಗಿ 
ಮಾಡಲು ಕರೆತಂದೆನು. ನೀನು ಹೋದಸ್ಥಳಗಳಲ್ಲೆಲ್ಲಾ 
ನಿನ್ನೊಂದಿಗಿದ್ದೆನು. ನಿನ್ನ ಶತ್ರುಗಳನ್ನು ಸೋಲಿಸಿದೆನು. 
ನಾನು ನಿನ್ನನ್ನು ಲೋಕದ ಇತರ ಮಹಾಪುರುಷ 
ರಂತೆಯೇ ಪ್ರಸಿದ್ಧಿಗೊಳಿಸುವೆನು. !?1'ನಾನು ನನ್ನ ಜನ 
ರಾದ ಇಸ್ರೇಲರಿಗೆ ಒಂದು ಸ್ಥಳವನ್ನು ಆರಿಸಿಕೊಂಡಿದ್ದೇನೆ. 
ಇಸ್ರೇಲರನ್ನು ನೆಲೆಗೊಳಿಸಿದ್ದೇನೆ. ವಾಸಿಸುವುದಕ್ಕಾಗಿ 
ಅವರ ಸ್ವಂತ ಸ್ಥಳವನ್ನು ಅವರಿಗೆ ಕೊಟ್ಟಿದ್ದೇನೆ. ಆದ್ದರಿಂದ 
ಈಗ ಅವರು ಅಲೆದಾಡುವ ಅಗತ್ಯವೇ ಇಲ್ಲ. ಮೊದಲು 
ನನ್ನ ಜನರಾದ ಇಸ್ರೇಲರನ್ನು ಮುನ್ನಡೆಸಲು ನ್ಯಾಯಾಧಿ 
ಪತಿಗಳನ್ನು ಕಳುಹಿಸಿದೆನು. ದುಷ್ಟಜನರು ಅವರಿಗೆ 
ತೊಂದರೆಕೊಟ್ಟರು. ಆದರೆ ಅದು ಈಗ ಸಂಭವಿಸುವು 





417 


ದಿಲ್ಲ. ನಿನಗೆ ಶತ್ರು ಭಯವಿಲ್ಲದಂತೆ ಮಾಡುತ್ತೇನೆ; ನಿನ್ನ 
ಕುಟುಂಬದಿಂದಲೇ ರಾಜರುಗಳನ್ನು ಬರಮಾಡುತ್ತೇನೆ. 

12""ನಿನ್ನ ದಿನಗಳು ಮುಗಿದುಹೋಗುತ್ತವೆ; ನೀನು ನಿನ್ನ 
ಪೂರ್ವಿಕರ ಜೊತೆಯಲ್ಲಿ ಸೇರುತ್ತಿ. ಆ ಸಮಯದಲ್ಲಿ, 
ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ರಾಜನನ್ನಾಗಿ ಮಾಡಿ ಅವನ 
ರಾಜ್ಯವನ್ನು ಭದ್ರ ಗೊಳಿಸುತ್ತೇನೆ. "ಅವನು ನನ್ನ ಹೆಸರಿ 
ಗಾಗಿ ಒಂದು ಆಲಯವನ್ನು ನಿರ್ಮಿಸುತ್ತಾನೆ. ಅವನ 
ರಾಜ್ಯವು ಸದಾಕಾಲಕ್ಕೂ ಇರುವಂತೆ ನಾನು ಮಾಡುತ್ತೇನೆ. 
ನಾನು ಅವನಿಗೆ ತಂದೆಯಾಗಿರುವೆನು; ಅವನು ನನಗೆ 
ಮಗನಾಗಿರುವನು. ಅವನು ಪಾಪಗಳನ್ನು ಮಾಡಿದರೆ 
ಇತರ ಜನರ ಮೂಲಕ ನಾನು ಅವನನ್ನು ದಂಡಿಸುವೆನು. 
ಅವರೇ ನನ್ನ ಚಾವಟಿಗಳಾಗಿರುತ್ತಾರೆ. 15ಆದರೆ ನಾನು 
ಅವನನ್ನು ಪ್ರೀತಿಸುವುದನ್ನು ನಿಲ್ಲಿಸುವುದಿಲ್ಲ. ಅವನು 
ಯಾವಾಗಲೂ ನನ್ನ ಕರುಣಾಶ್ರಯದಲ್ಲಿರುವನು. 
ಸೌಲನ ಮೇಲಿಟ್ಟಿದ್ದ ಪ್ರೀತಿಯನ್ನು ಮತ್ತು ದಯೆಯನ್ನು 
ಹಿಂತೆಗೆದುಕೊಂಡೆನು. ಸೌಲನನ್ನು ನಿನ್ನ ಎದುರಿನಿಂದ 
ನಾನು ದೂರತಳ್ಳಿದೆನು. ನಾನು ನಿನ್ನ ಕುಟುಂಬಕ್ಕೆ ಹಾಗೆ 
ಮಾಡುವುದಿಲ್ಲ. ನಿನ್ನ ಕುಟುಂಬ ಮತ್ತು ರಾಜ್ಯ 
ಎಂದೆಂದಿಗೂ ಸ್ಥಿರವಾಗಿರುವುದು. ನಿನ್ನ ಸಿಂಹಾಸನವು 
ಶಾಶ್ವತವಾಗಿರುವುದು.'' ಆ ದರ್ಶನದಲ್ಲಿ ದೇವರು 
ತನಗೆ ಹೇಳಿದ ಪ್ರತಿಯೊಂದನ್ನು ನಾತಾನನು ದಾವೀದ 
ನಿಗೆ ತಿಳಿಸಿದನು. 





ದಾವೀದನು ದೇವರಲ್ಲಿ ಪ್ರಾರ್ಥಿಸುವನು 

18ಆಗ ರಾಜನಾದ ದಾವೀದನು ಹೋಗಿ ಯೆಹೋವನ 
ಸನ್ನಿಧಿಯಲ್ಲಿ ಕುಳಿತು, ""ನನ್ನ ಒಡೆಯನಾದ 
ಯೆಹೋವನೇ, ನಾನೆಷ್ಟರವನು? ನನ್ನ ಕುಲ ಎಷ್ಟರದು? 
ನೀನು ನನ್ನನ್ನೇಕೆ ಇಷ್ಟು ಉದ್ಭರಿಸಿದೆ? ನಾನು ಕೇವಲ 
ನಿನ್ನ ಸೇವಕನು. ನೀನು ನನ್ನ ಮೇಲೆ ಬಹಳ ದಯೆ ತೋರಿ 
ಸಿರುವೆ . ನನಗೆ ಮಾತ್ರವಲ್ಲದೆ ನೀನು ನನ್ನ ಮುಂದಿನ 
ಸಂತಾನದ ಬಗ್ಗೆಯೂ ಇದೇ ರೀತಿಯ ದಯಾಪರವಾದ 
ಮಾತುಗಳನ್ನು ಆಡಿರುವೆ. ನನ್ನ ಒಡೆಯನಾದ 
ಯೆಹೋವನೇ, ನರಪ್ರಾ,ಣಿಯಾದ ನನ್ನೊಂದಿಗೆ ಇಂಥ 
ಮಹತ್ತಾದ ಕಾರ್ಯ ಮಾಡಬಹುದೇ? ನಾನು ನಿನಗೆ 
ಇನ್ನೇನು ಹೇಳಲಿ? ನಿನ್ನ ಜೊತೆ ಹೇಗೆ ಮಾತನಾಡುತ್ತಲೇ 
ಇರಲಿ? ನನ್ನ ಒಡೆಯನಾದ ಯೆಹೋವನೇ, ನಾನು ನಿನ್ನ 
ಸೇವಕನೆಂಬುದು ನಿನಗೆ ತಿಳಿದಿದೆ.?'ನೀನು ಈ ಕಾರ್ಯ 
ವನ್ನು ನಿನ್ನ ವಾಗ್ದಾನದ ಪ್ರಕಾರವಾಗಿಯೂ ನಿನ್ನ ಚಿತ್ತದ 
ಪ್ರಕಾರವಾಗಿಯೂ ಮಾಡಿರುವೆ. ಮತ್ತು ನಿನ್ನ ಸೇವಕನಿಗೆ 
ಅದನ್ನು ತಿಳಿಸಿರುವೆ. 2ದೇವರಾದ ಯೆಹೋವನೇ, 
ನಾನು ಕೇಳಿದ ಪ್ರಕಾರ ನೀನೇ ದೊಡ್ಡವನು; ನಿನ್ನ 
ಸಮಾನರು ಬೇರೆ ಯಾರೂ ಇಲ್ಲ; ನಿನ್ನ ಹೊರತು ಬೇರೆ 
ದೇವರಿಲ್ಲ. 





2 ಸಮುವೇಲನು 7:12-8:2 


3" ನಿನ್ನ ಜನರಾದ ಇಸ್ರೇಲರಂಥವರು ಈ ಲೋಕ 
ದಲ್ಲಿ ಬೇರೆ ಯಾರೂ ಇಲ್ಲ. ಅವರು ವಿಶೇಷವಾದ 
ಜನರು. ಅವರು ಗುಲಾಮರಾಗಿದ್ದರು. ಆದರೆ ಅವರನ್ನು 
ಈಜಿಷ್ಟಿನಿಂದ ನೀನು ಹೊರತಂದು ಸ್ವತಂತ್ರರನ್ನಾಗಿ 
ಮಾಡಿರುವೆ. ನೀನು ಅವರನ್ನು ನಿನ್ನ ಜನರನ್ನಾಗಿ ಮಾಡಿ 
ಕೊಂಡೆ. ಇಸ್ರೇಲರಿಗಾಗಿ ನೀನು ಉತ್ತಮವಾದ ಮತ್ತು 
ಮಹತ್ತಾದ ಕಾರ್ಯಗಳನ್ನು ಮಾಡಿದೆ. ನಿನ್ನ ದೇಶಕ್ಕಾಗಿ 
ನೀನು ಮಹತ್ಕಾರ್ಯಗಳನ್ನು ಮಾಡಿದೆ. ಇಸ್ರೇಲಿನ ಜನ 
ರನ್ನು ಎಂದೆಂದಿಗೂ ನಿನ್ನ ಸ್ವಂತ ಜನರನ್ನಾಗಿ ಮಾಡಿ 
ಕೊಂಡೆ. ಯೆಹೋವನೇ, ನೀನು ಅವರಿಗಾಗಿ ದೇವರಾದೆ. 

3" ದೇವರಾದ ಯೆಹೋವನೇ, ಈಗ ನೀನು ನನ್ನ ಬಗ್ಗೆ 
ಮಾತನಾಡಿರುವೆ. ನಾನು ನಿನ್ನ ಸೇವಕ. ನೀನು ನನ್ನ 
ಕುಲದ ಬಗ್ಗೆಯೂ ವಾಗ್ದಾನ ಮಾಡಿರುವೆ. ನಿನ್ನ ವಾಗ್ದಾನ 
ಗಳನ್ನು ನೆರವೇರಿಸು. ನೀನು ವಾಗ್ದಾನ ಮಾಡಿದ ಕಾರ್ಯ 
ಗಳನ್ನು ಮಾಡು. 26ಆಗ ನಿನ್ನ ಹೆಸರು ಎಂದೆಂದೂ 
ಗೌರವಿಸಲ್ಪಡುತ್ತದೆ. ಜನರೆಲ್ಲರೂ "ಸರ್ವಶಕ್ತನಾದ 
ಯೆಹೋವನೇ ಇಸ್ರೇಲರ ದೇವರು!' ಎಂದು ಹೇಳು 
ವರು. ಅಲ್ಲದೆ ನಿನ್ನ ಸೇವಕನಾದ ದಾವೀದನ ಕುಟುಂಬವು 
ನಿನ್ನ ಸನಿಧಿಯಲ್ಲಿ ಸ್ಥಿರವಾಗುವುದು.'' ಎಂದು 
ಹೇಳುವರು. 

27"ಇಸ್ರೇಲರ ದೇವರೂ ಸರ್ವಶಕ್ತನೂ ಆಗಿರುವ 
ಯೆಹೋವನೇ, ನೀನು ನನಗೆ ಮುಂದಿನ ಸಂಗತಿಗಳನ್ನು 
ತೋರಿಸಿರುವೆ. "ನಾನು ನಿನ್ನ ಕುಟುಂಬವನ್ನು ಸ್ಥಿರಪಡಿಸು 
ವೆನು, ಎಂದು ಹೇಳಿರುವೆ. ಆ ಕಾರಣದಿಂದಲೇ ನಿನ್ನ 
ಸೇವಕನಾದ ನಾನು ನಿನ್ನಲ್ಲಿ ಈ ಪ್ರಾರ್ಥನೆಯನ್ನು ಸಲ್ಲಿ 
ಸಲು ತೀರ್ಮಾನಿಸಿದ್ದೇನೆ. ನನ್ನ ಒಡೆಯನಾದ 
ಯೆಹೋವನೇ, ನೀನೇ ದೇವರು. ನಿನ್ನ ಮಾತುಗಳು ಸತ್ಯ 
ವಾದವು. ನಿನ್ನ ಸೇವಕನಾದ ನನಗೆ ಅತೀ ಉತ್ತಮವಾದ 
ವಾಗ್ದಾನಗಳನ್ನು ಮಾಡಿರುವೆ. ದಯವಿಟ್ಟು ನನ್ನ 
ಕುಟುಂಬವನ್ನು ಆಶೀರ್ವದಿಸು. ಅದು ನಿನ್ನ ಸನ್ನಿಧಿಯಲ್ಲಿ 
ಎಂದೆಂದಿಗೂ ಮುಂದುವರಿಯಲಿ. ದೇವರಾದ 
ಯೆಹೋವನೇ, ಆಶ್ಚರ್ಯಕರವಾದ ವಾಗ್ದಾನಗಳನ್ನು 
ನೀನು ನನಗೆ ಮಾಡಿರುವೆ. ನಿನ್ನ ಆಶೀರ್ವಾದದಿಂದ ನನ್ನ 
ಕುಟುಂಬವು ಎಂದೆಂದಿಗೂ ಆಶೀರ್ವಾದವನ್ನು 


ಹೊಂದಲಿ'' ಎಂದು ಪ್ರಾರ್ಥಿಸಿದನು. 

ಲ್ಸ ತರುವಾಯ, ದಾವೀದನು ಫಿಲಿಷ್ಟಿಯರನ್ನು 
ಸೋಲಿಸಿ ಬಹು ವಿಸ್ತಾರವಾದ ಪ್ರದೇಶವನ್ನು 

ಹತೋಟಿಯಲ್ಲಿಟ್ಟುಕೊಂಡಿದ್ದ ಅವರ ರಾಜಧಾನಿ 

ಯನ್ನು ಸ್ವಾಧೀನಪಡಿಸಿಕೊಂಡನು. ಮೋವಾಬಿನ ಜನ 

ರನ್ನು ಸಹ ದಾವೀದನು ಸೋಲಿಸಿದನು. ಅವರನ್ನು ನೆಲದ 

ಮೇಲೆ ಬಲವಂತದಿಂದ ಮಲಗಿಸಿ ಹಗ್ಗದಿಂದ ಅವರನ್ನು 


ದಾವೀದನು ಯುದ್ಧಗಳಲ್ಲಿ ಜಯಗಳಿಸಿದ್ದು 


2 ಸಮುವೇಲನು 8:3-9:3 


ಸಾಲುಸಾಲಾಗಿ ವಿಂಗಡಿಸಿದನು. ಎರಡು ಸಾಲಿನ ಗಂಡಸ 
ರನ್ನು ಕೊಲ್ಲಿಸಿದನು; ಆದರೆ ಮೂರನೆಯ ಸಾಲಿನ ಗಂಡಸ 
ರನ್ನು ಜೀವಂತವಾಗಿ ಉಳಿಸಿದನು. ಮೋವಾಬಿನ ಜನರು 
ದಾವೀದನ ಸೇವಕರಾದರು. ಅವರು ಅವನಿಗೆ ಕಾಣಿಕೆ 
ಗಳನ್ನು ಅರ್ಪಿಸಿದರು. 

3ಹದದೆಜಿರನು ರೆಹೋಬನ ಮಗ ಹಾಗೂ ಚೋಬದ 
ರಾಜ. ದಾವೀದನು ಯೂಫ್ರೇಟೀಸ್‌ ನದಿಯ ಸುತ್ತಲಿನ 
ಪ್ರದೇಶವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿ 
ಸುತ್ತಿದ್ದಾಗ, ಹದದೆಜೆರನನ್ನು ಸೋಲಿಸಿದನು. 
*ಹದದೆಜಿರನಿಂದ ಒಂದು ಸಾವಿರದ ಏಳುನೂರು ಅಶ್ವ 
ಪಡೆಯನ್ನು ದಾವೀದನು ತೆಗೆದುಕೊಂಡನು. ಅವನು 
ಇಪ್ಪತ್ತು ಸಾವಿರ ಕಾಲಾಳು ಸೈನಿಕರನ್ನು ಸಹ ಪಡೆದನು. 
ದಾವೀದನು ನೂರು ರಥದ ಕುದುರೆಗಳನ್ನು ಇಟ್ಟು 
ಕೊಂಡು ಉಳಿದವುಗಳನ್ನು ಕುಂಟುವಂತೆ ಮಾಡಿದನು. 

5ಚೋಬದ ರಾಜನಾದ ಹದದೆಜಿರನ ಸಹಾಯಕ್ಕೆ 
ದಮಸ್ಕದ ಅರಾಮ್ಯರು ಬಂದರು. ಆದರೆ ದಾವೀದನು 
ಆ ಇಪ್ಪತ್ತೆರಡು ಸಾವಿರ ಅರಾಮ್ಯರನ್ನು ಸಂಹರಿಸಿದನು. 
6ಬಳಿಕ ದಾವೀದನು ದಮಸ್ಕದ ಅರಾಮ್‌ ದೇಶದಲ್ಲಿ 
ಕಾವಲುದಂಡನ್ನು ಇರಿಸಿದನು. ಅರಾಮ್ಯರು ದಾವೀದನ 
ಸೇವಕರಾದರು ಮತ್ತು ಅವನಿಗೆ ಕಾಣಿಕೆಗಳನ್ನು ತಂದರು. 
ದಾವೀದನು ಹೋದ ಸ್ಥಳಗಳಲ್ಲೆಲ್ಲ ಯೆಹೋವನು 
ವಿಜಯವನ್ನು ಉಂಟುಮಾಡಿದನು. 

7ಹದದೆಜಿರನ ಸೇವಕರಿಗೆ ಸೇರಿದ ಚಿನ್ನದ ಗುರಾಣಿ 
ಗಳನ್ನು ದಾವೀದನು ವಶಪಡಿಸಿಕೊಂಡನು. ದಾವೀದನು 
ಅವುಗಳನ್ನು ಜಿರುಸಲೇಮಿಗೆ ತಂದನು. *ಬೆಟಹ ಮತ್ತು 
ಬೇರೋತೈಗಳಿಂದ ಹಿತ್ತಾಳೆಯ ಅನೇಕಾನೇಕ ವಸ್ತು 
ಗಳನ್ನು ದಾವೀದನು ವಶಪಡಿಸಿಕೊಂಡನು. (ಬೆಟಹ 
ಮತ್ತು ಬೇರೋತೈಗಳು ಹದದೆಜೆರನಿಗೆ ಸೇರಿದ 
ನಗರಗಳು.) 

*ಹದದೆಜಿರನ ಸೈನ್ಯವನ್ನೆಲ್ಲ ದಾವೀದನು ಸೋಲಿಸಿದ 
ನೆಂಬ ವರ್ತಮಾನವು ಹಮಾತಿನ ರಾಜನಾದ ತೋವಿಗೆ 
ತಿಳಿಯಿತು. ಆಗ ತೋವಿಯು ತನ್ನ ಮಗನಾದ 
ಯೋರಾಮನನ್ನು ರಾಜನಾದ ದಾವೀದನ ಬಳಿಗೆ ಕಳು 
ಹಿಸಿದನು. ದಾವೀದನು ಹದದೆಜೆರನ ವಿರುದ್ಧ 
ಹೋರಾಡಿ ಅವನನ್ನು ಸೋಲಿಸಿದ್ದಕ್ಕಾಗಿ ಯೋರಾಮನು 
ದಾವೀದನನ್ನು ಅಭಿನಂದಿಸಿದನು ಮತ್ತು ಆಶೀರ್ವದಿಸಿ 
ದನು. (ಈ ಮೊದಲು ಹದದೆಜೆರನು ತೋವಿಗೆ ವಿರುದ್ಧ 
ವಾಗಿ ಯುದ್ಧವನ್ನು ಮಾಡಿದನು.) ಯೋರಾಮನು ಚಿನ್ನ, 
ಬೆಳ್ಳಿ ಮತ್ತು ಹಿತ್ತಾಳೆಯಿಂದ ಮಾಡಿದ ವಸ್ತುಗಳನ್ನು ತಂದಿ 
ದ್ದನು. !! ದಾವೀದನು ಆ ವಸ್ತುಗಳನ್ನು ತೆಗೆದುಕೊಂಡು 
ಯೆಹೋವನಿಗೆ ಸಮರ್ಪಿಸಿದನು. ಅವನು ಅನ್ಯದೇಶ 
ಗಳನ್ನು ಸೋಲಿಸಿದ್ದಾಗ ಯೆಹೋವನಿಗೆ ಸಮರ್ಪಿಸಿದ್ದ 
ಬೆಳ್ಳಿ ಮತ್ತು ಚಿನ್ನಗಳೊಂದಿಗೆ ಇವುಗಳನ್ನೂ ಸೇರಿಸಿದನು. 


418 


12 ತನು ಸೋಲಿಸಿದ ದೇಶಗಳು ಯಾವುವೆಂದರೆ: 
ಅರಾಮ್‌, ಮೋವಾಬ್‌, ಅಮ್ಮೋನಿಯ, ಫಿಲಿಷ್ಟಿಯ 
ಮತ್ತು ಅಮಾಲೇಕ್ಕ. ಚೋಬದ ರಾಜನಾದ ರೆಹೋಬನ 
ಮಗ ಹದದೆಜಿರನನ್ನು ಸಹ ದಾವೀದನು ಸೋಲಿಸಿದನು. 
ದಾವೀದನು ಉಪ್ಪಿನ ಕಣಿವೆಯಲ್ಲಿ ಹದಿನೆಂಟು ಸಾವಿರ 
ಅರಾಮ್ಯರನ್ನು ಸೋಲಿಸಿದನು. ಅವನು ಮನೆಗೆ ಹಿಂದಿರು 
ಗುವಷ್ಟರಲ್ಲಿ ಪ್ರಸಿದ್ಧನಾಗಿದ್ದನು. "ದಾವೀದನು 
ಎದೋಮಿನ ಎಲ್ಲ ಕಡೆಯಲ್ಲೂ ಕಾವಲುದಂಡನ್ನು 
ಇರಿಸಿದನು. ಎದೋಮಿನ ಜನರೆಲ್ಲರೂ ದಾವೀದನ 
ಸೇವಕರಾದರು. ದಾವೀದನು ಹೋದಕಡೆಗಳಲ್ಲೆಲ್ಲಾ 
ಯೆಹೋವನು ವಿಜಯವನ್ನು ಉಂಟು ಮಾಡಿದನು. 


ದಾವೀದನ ರಾಜ್ಯಾಹಳಿತ 

ದಾವೀದನು ಸಮಸ್ತ ಇಸ್ರೇಲರನ್ನು ಆಳಿದನು. 
ದಾವೀದನು ಜನರಿಗೆ ನ್ಯಾಯವಾದ ಮತ್ತು ಸರಿಯಾದ 
ತೀರ್ಪುಗಳನ್ನು ಕೊಡುತ್ತಿದ್ದನು. 164ರೂಯಳ ಮಗ 
ನಾದ ಯೋವಾಬನು ಅವನ ಸೈನ್ಯದ ಅಧಿಕಾರಿಯಾಗಿ 
ದ್ದನು. ಅಹೀಲೂದನ ಮಗನಾದ ಯೆಹೋಷಾಫಾಟನು 
ಇತಿಹಾಸಕಾರನಾಗಿದ್ದನು. ''ಅಹೀಟೂಬನ ಮಗನಾದ 
ಚಾದೋಕನೂ ಎಬ್ಯಾತಾರನ ಮಗನಾದ ಅಹೀಮೆಲೆ 
ಕನೂ ಯಾಜಕರಾಗಿದ್ದರು. ಸೆರಾಯನು ಕಾರ್ಯದರ್ಶಿ 
ಯಾಗಿದ್ದನು. `'ಯೆಹೋಯಾದಾವನ ಮಗ 
ಬೆನಾಯನು ಕೆರೇತ್ಯರು ಮತ್ತು ಪೆಲೇತ್ಯರು* ಎಂಬ 
ಕಾವಲುದಂಡುಗಳ ಅಧಿಪತಿಯಾಗಿದ್ದನು. ದಾವೀದನ 
ಮಕ್ಕಳಿಲ್ಲರೂ ಅಧಿಕಾರಿಗಳಾಗಿದ್ದರು. 


ಸೌಲನ ಕುಟುಂಬಕ್ಕೆ ದಾವೀದನು ತೋರಿದ ಅನುಕಂಪ 
ದಾವೀದನು, ""ಸೌಲನ ಕುಟುಂಬದಲ್ಲಿ ಇನ್ನೂ 
ಯಾರಾದರೂಉಳಿದಿರುವರೇ? ಯೋನಾತಾನನಿ 
ಗೋಸ್ಕರ ನಾನು ಆ ವ್ಯಕ್ತಿಗೆ ದಯೆ ತೋರಿಸ 
ಬೇಕಾಗಿದೆ''ಎಂದು ಕೇಳಿದನು. 
ಸೌಲನ ಮನೆಯಲ್ಲಿ ಸೇವಕನಾಗಿದ್ದ ಚೀಬ ಎಂಬವ 
ನೊಬ್ಬನಿದ್ದನು. ದಾವೀದನ ಸೇವಕರು ಚೀಬನನ್ನು 
ದಾವೀದನ ಬಳಿಗೆ ಕರೆತಂದರು. ರಾಜನಾದ ದಾವೀದನು 
ಅವನಿಗೆ,""ನೀನು ಚೀಬನೇ?''ಎಂದು ಕೇಳಿದನು. 
ಚೇಬನು, ""ಹೌದು, ನಿನ್ನ ಸೇವಕನಾದ ಚೀಬನು 
ನಾನೇ'' ಎಂದನು. 
ರಾಜನಾದ ದಾವೀದನು, ""ಸೌಲನ ಕುಟುಂಬದಲ್ಲಿ 
ಯಾವ ವ್ಯಕ್ತಿಯಾದರೂ ಉಳಿದಿರುವನೇ? ನಾನು ಆ 





ಕೆರೇತ್ಯ ಮತ್ತು ಪೆಲೇತ್ಯರು ದಾವೀದನ ವಿಶೇಷ ಅಂಗರಕ್ಷಕ ಪಡೆ. 
ಪುರಾತನ ಅರಾಮಿಕ್‌ ಅನುವಾದದ ರೀತಿ""ಬಿಲ್ಲುಗಾರರು ಮತ್ತು 
ಕಲ್ಲೆಸೆತದಲ್ಲಿ ನಿಪುಣರು'' ಎಂದು. 


419 


ವ್ಯಕ್ತಿಗೆ ದೇವರ ಕರುಣೆಯನ್ನು ತೋರಿಸಬೇಕಾಗಿದೆ'' 
ಎಂದು ಹೇಳಿದನು. ಚೀಬನು ರಾಜನಾದ ದಾವೀದನಿಗೆ 
""ಯೋನಾತಾನನ ಮಗನೊಬ್ಬನು ಇನ್ನೂ ಇದ್ದಾನೆ. 
ಅವನ ಎರಹೂ ಕಾಲುಗಳು ಕುಂಟಾಗಿವೆ'' ಎಂದನು. 

ರಾಜನಾದ ದಾವೀದನು ಚೀಬನಿಗೆ, ""ಅವನು 
ಎಲ್ಲಿದ್ದಾನೆ?''ಎಂದು ಕೇಳಿದನು. 

ಚೀಬನು ರಾಜನಿಗೆ, "ಅವನು ಲೋದೆಬಾರಿನಲಿರುವ 
ಅಮ್ಮೀಯೇಲನ ಮಗನಾದ ಮಾಕೀರನ ಮುನೆ 
ಯಲ್ಲಿದ್ದಾನೆ'' ಎಂದನು. 

5ಆಗ ರಾಜನಾದ ದಾವೀದನು ಲೋದೆಬಾರಿನಲ್ಲಿ 
ಅಮ್ಮೀಯೇಲನ ಮಗನಾದ ಮಾಕೀರನ ಮನೆಯಿಂದ 
ಯೋನಾತಾನನ ಮಗನನ್ನು ಕರೆತರಲು ಸೇವಕರನ್ನು ಕಳು 
ಹಿಸಿದನು. "ಯೋನಾತಾನನ ಮಗನಾದ ಮೆಫೀಬೋಶೆ 
ತನು ದಾವೀದನ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ 
ಮಾಡಿದನು. 

ದಾವೀದನು, ""ಮೆಫೀಬೋಶೆತನೇ'' ಎಂದನು. 

ಮೆಫೀಬೋಶೆತನು, ""ನಿಮ್ಮ ಸೇವಕನಾದ ನಾನು 
ಇಲ್ಲಿದ್ದೇನೆ'' ಎಂದನು. 

ದಾವೀದನು ಮೆಫೀಬೋಶೆತನಿಗೆ, ""ಹೆದರಬೇಹ, 
ನಾನು ನಿನಗೆ ದಯೆ ತೋರಿಸುವೆ. ನಿನ್ನ ತಂದೆಯಾದ 
ಯೋನಾತಾನನ ಸಲುವಾಗಿ ನಾನು ಇದನ್ನು ಮಾಡು 
ತ್ತೇನೆ. ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲಾ ನಾನು 
ನಿನಗೆ ಹಿಂದಕ್ಕೆ ಕೊಡುತ್ತೇನೆ. ನೀನು ಯಾವಾಗಲೂ ನನ್ನ 
ಪಂಕ್ತಿಯಲ್ಲಿ ಊಟಮಾಹಬೇಕು'' ಎಂದು ಹೇಳಿದನು. 

*ಮಫೀಬೋಶೆತನು ದಾವೀದನಿಗೆ ಮತ್ತೆ ಸಾಷ್ಟಾಂಗ 
ನಮಸ್ಕಾರಮಾಡಿ, "ನೀನು ನಿನ್ನ ಸೇವಕನಾದ ನನಗೆ 
ಬಹಳ ದಯಾಪರನಾಗಿರುವೆ, ನಾನು ಸತ್ತ ನಾಯಿಗಿಂತ 
ಉತ್ತಮನೇನಲ್ಲ!'' ಎಂದು ಹೇಳಿದನು. 

9೬ಆಗ ರಾಜನಾದ ದಾವೀದನು ಸೌಲನ ಸೇವಕನಾದ 
ಚೀಬನನ್ನು ಕರೆದು, “ನಿನ್ನ ಒಡೆಯನಾದ ಸೌಲನ 
ಕುಟುಂಬಕ್ಕೆ ಸೇರಿದ ಎಲ್ಲವನ್ನೂ ಅವನ ಮೊಮ್ಮಗನಿಗೆ 
ಕೊಟ್ಟಿದ್ದೇನೆ. 10ನೀನು ಮೆಫೀಬೋಶೆತನಿಗಾಗಿ ಭೂಮಿ 
ಯಲ್ಲಿ ವ್ಯವಸಾಯ ಮಾಡು. ನಿನ್ನ ಮಕ್ಕಳೂ ನಿನ್ನ ಸೇವ 
ಕರೂ ಮೆಫೀಬೋಶೆತನಿಗಾಗಿ ಇದನ್ನು ಮಾಡಲಿ. ನೀನು 
ಬೆಳೆಗಳನ್ನು ಕೊಯ್ದು ಸುಗ್ಗಿಮಾಡು. ಆಗ ನಿನ್ನ ಒಡೆಯನ 
ಮೊಮ್ಮಗನಿಗೆ ಬೇಕಾದಷ್ಟು ಆಹಾರವಿರುತ್ತದೆ. ಆದರೆ 
ನಿನ್ನ ಒಡೆಯನ ಮೊಮ್ಮಗನಾದ ಮೆಫೀಬೋಶೆತನು 
ಯಾವಾಗಲೂ ನನ್ನ ಪಂಕ್ತಿಯಲ್ಲಿ ಊಟಮಾಹಬೇಕು'' 
ಎಂದನು. ಚೀಬನಿಗೆ ಹದಿನೈದು ಮಂದಿ ಗಂಡು ಮಕ್ಕಳೂ 
ಇಪ್ಪತು ಮಂದಿ ಸೇವಕರೂ ಇದ್ದರು. ''ಚೀಬನು 
ರಾಜನಾದ ದಾವೀದನಿಗೆ, ""ನಾನು ನಿಮ್ಮ ಸೇವಕ. 
ರಾಜನಾದ ಒಡೆ ಯನು ನನಗೆ ಆಜ್ಞಾಪಿಸಿದ್ದೆಲ್ಲವನ್ನೂ 
ನಾನು ಮಾಡುತ್ತೇನೆ'' ಎಂದನು. 


2 ಸಮುವೇಲನು 9:4-10:6 


ಆದ್ದರಿಂದ ಮೆಫೀಬೋಶೆತನು, ರಾಜನ ಗಂಡುಮಕ್ಕ 
ಳಲ್ಲಿ ಒಬ್ಬನಂತೆ, ದಾವೀದನ ಪಂಕ್ಮಿಯಲ್ಲಿ ಊಟ 
ಮಾಡುತ್ತಿದ್ದನು. ''ಮೆಫೀಬೋಶೆತನಿಗೆ ಮೀಕನೆಂಬ 
ಚಿಕ್ಕಮಗನಿದ್ದನು. ಚೀಬನ ಕುಟುಂಬದ ಜನರೆಲ್ಲರೂ 
ಮೆಫೀಬೋಶೆತನ ಸೇವಕರಾದರು. Bಮೆಫೀಬೋಶೆತನ 
ಎರಹೂ ಕಾಲುಗಳು ಕುಂಟಾಗಿದ್ದವು. ಮೆಫೀಬೋಶೆ 
ತನು ಜಿರುಸಲೇಮಿನಲ್ಲಿ ನೆಲೆಸಿದ್ದನು. ಅವನು ಪ್ರತಿ 
ದಿನವೂ ರಾಜನ ಪಂಕ್ತಿಯಲ್ಲಿ ಊಟಮಾಡುತ್ತಿದ್ದನು. 


ದಾವೀದನ ಜನರಿಗೆ ಹಾನೂನನು ಅವಮಾನಮಾಡಿದ್ದು 
10 ತರುವಾಯ, ಅಮ್ಮೋನಿಯರ ರಾಜನಾದ 
ನಾಹಾಷನು ಸತ್ತನು, ಅವನ ನಂತರ ಅವನ ಮಗ 

ನಾದ ಹಾನೂನನು ರಾಜನಾದನು. ದಾವೀದನು, 
""ನಾಹಾಷನು ನನಗೆ ದಯೆತೋರಿಸಿದ್ದನು. ಆದ್ದರಿಂದ 
ಅವನ ಮಗನಿಗೆ ನಾನು ದಯೆತೋರಿಸುವೆನು'' ಎಂದು 
ಹೇಳಿದನು. ಆದ್ದರಿಂದ ತಂದೆಯ ಸಾವಿನಿಂದ ಶೋಕತಪ್ತ 
ನಾಗಿರುವ ಹಾನೂನನನ್ನು ಸಂತೈಸಲು ದಾವೀದನು ತನ್ನ 
ಅಧಿಕಾರಿಗಳನ್ನು ಕಳುಹಿಸಿದನು. 

ದಾವೀದನ ಸೇವಕರು ಅಮ್ಮೋನಿಯರ ದೇಶಕ್ಕೆ 
ಹೋದರು.3ಆದರೆ ಅಮ್ಮೋನಿಯರ ನಾಯಕರು ತಮ್ಮ 
ಪ್ರಭುವಾದ ಹಾನೂನನಿಗೆ, "ನಿನ್ನನ್ನು ಸಂತೈಸಲು ಕೆಲವು 
ಜನರನ್ನು ಕಳುಹಿಸುವುದರ ಮೂಲಕ ದಾವೀದನು ನಿನ್ನ 
ತಂದೆಯನ್ನು ಗೌರವಿಸಲು ಪ್ರಯತ್ನಿಸುತ್ತಿರುವನೆಂದು 
ನೀನು ಭಾವಿಸಿರುತ್ತಿಯಲ್ಲವೇ? ಇಲ್ಲ! ನಿನ್ನ ನಗರದ 
ಸಂಗತಿಗಳನ್ನು ರಹಸ್ಯವಾಗಿ ಕಂಡುಕೊಳ್ಳಲು ಮತ್ತು 
ತಿಳಿದುಕೊಳ್ಳಲು ದಾವೀದನು ಈ ಜನರನ್ನು ಕಳುಹಿಸಿ 
ದ್ದಾನೆ. ಅವರು ನಿನ್ನ ವಿರುದ್ಧವಾಗಿ ಯುದ್ಧಮಾಡಲು 
ಯೋಜನೆ ಮಾಡುತ್ತಿದ್ದಾರೆ''ಎಂದು ಹೇಳಿದರು. 

"ಆದ್ದರಿಂದ ಹಾನೂನನು ದಾವೀದನ ಸೇವಕರನ್ನು 
ಹಿಡಿಸಿ ಅವರ ಗಡ್ಡದ ಅರ್ಧಭಾಗವನ್ನು ಬೋಳಿಸಿದನು. 
ಅವರ ನಡುವಿನ ಕೆಳಭಾಗವು ಕಾಣುವಂತೆ ಅವರ ಬಟ್ಟೆ 
ಗಳನ್ನು ಮಧ್ಯಭಾಗದಲ್ಲಿ ಕತ್ತರಿಸಿದನು. ನಂತರ ಅವರನ್ನು 
ಕಳುಹಿಸಿದನು. 

5ಅವರು ದಾವೀದನಿಗೆ ಈ ಸುದ್ದಿಯನ್ನು ತಿಳಿಸಿದರು. 
ಆಗ ದಾವೀದನು ತನ್ನ ಬಳಿಗೆ ಬರಲು ಬಹಳ ನಾಚಿಕೆ 
ಯಿಂದಿದ್ದ ಅಧಿಕಾರಿಗಳ ಬಳಿಗೆ ಸಂದೇಶಕರನ್ನು 
ಕಳುಹಿಸಿ, ""ನಿಮ್ಮ ಗಡ್ಡಗಳು ಮತ್ತೆ ಬೆಳೆಯುವವರೆಗೆ 
ಜೆರಿಕೋವಿನಲ್ಲಿ ಇರಿ. ಅನಂತರ ಜೆರುಸಲೇಮಿಗೆ 
ಬನ್ನಿ'' ಎಂದು ತಿಳಿಸಿದನು. 


ಅಮ್ಮೋನಿಯರ ವಿರುದ್ಧ ಯುದ್ಧ 
6ಅಮ್ಮೋನಿಯರು ತಾವು ದಾವೀದನಿಗೆ ಶತ್ರುಗಳಾಗಿ 
ರುವುದಾಗಿ ತಿಳಿದು ಕೊಂಡರು. ಆದ್ದರಿಂದ 


2 ಸಮುವೇಲನು 10:7-11:4 


ಅಮ್ಮೋನಿಯರು ಹಣಕೊಟ್ಟು ಬೇತ್‌ರೆಹೋಬ್‌ ಮತ್ತು 
ಚೋಬಾಗಳಿಂದ ಅರಾಮ್ಯರ ಇಪ್ಪತ್ತುಸಾವಿರ ಮಂದಿ 
ಭೂದಳವನ್ನು ಬರಮಾಡಿಕೊಂಡರು. ಅಮ್ಮೋನಿಯರು 
ಮಾಕಾದ ರಾಜನನ್ನು ಮತ್ತು ಅವನ ಒಂದು ಸಾವಿರ ಸೈನಿ 
ಕರನ್ನು ಹಾಗೂ ಟೋಬ್‌ನಿಂದ ಹನ್ನೆರಡು ಸಾವಿರ 
ಮಂದಿ ಸೈನಿಕರನ್ನು ಬರಮಾಡಿಕೊಂಡರು. 


420 


ವಾಸಿಸುತ್ತಿದ್ದ ಅರಾಮ್ಯರನ್ನು ಕರೆತರಲು ಹದದೆಜಿರನು 
ಸಂದೇಶಕರನ್ನು ಕಳುಹಿಸಿದನು. ಈ ಅರಾಮ್ಯರು 
ಹೇಲಾಮಿಗೆ ಬಂದರು. ಹದದೆಜೆರನ ಸೇನಾಪತಿಯಾದ 
ಶೋಬಕನು ಅವರ ನಾಯಕನಾದನು. 

!7 ಈ ವಿಷಯವು ದಾವೀದನಿಗೆ ತಿಳಿಯಿತು. ಆದ್ದರಿಂದ 
ಅವನು ಇಸ್ರೇಲರೆಲ್ಲರನ್ನೂ ಒಟ್ಟುಗೂಡಿಸಿ ಜೋರ್ಡನ್‌ 








ಇದು ದಾವೀದನಿಗೆ ತಿಳಿಯಿತು. ಆದ್ದರಿಂದ ಅವನು 
ಯೋವಾಬನನ್ನು ಎಲ್ಲಾ ಶೂರ ಸೈನಿಕರೊಂದಿಗೆ ಕಳು 
ಹಿಸಿದನು. *ಅಮ್ಮೋನಿಯರು ಹೊರಗೆ ಬಂದು ಯುದ್ಧಕ್ಕೆ 
ಸಿದ್ದರಾದರು. ಅವರು ನಗರದ ಬಾಗಿಲಿನಲ್ಲಿ ನಿಂತರು. 
ಚೋಬಾ ಮತ್ತ ರೆಹೋಬ್‌'ಗಳ ಅರಾಮ್ಯರು, ಟೋಬ್‌ 
ಮತ್ತು ಮಾಕಾದ ಜನರು ಯುದ್ಧರಂಗದಲ್ಲಿ ಅಮ್ಮೋನಿ 
ಯರ ಜೊತೆಯಲ್ಲಿ ಒಟ್ಟಾಗಿ ನಿಲ್ಲಲಿಲ್ಲ. 

*ಅಮ್ಮೋನಿಯರು ತಮ್ಮ ವಿರುದ್ಧವಾಗಿ ಹಿಂದೆ ಮತ್ತು 
ಮುಂದೆ ನಿಂತಿರುವುದನ್ನು ನೋಡಿದ ಯೋವಾಬನು 
ಇಸ್ರೇಲರಲ್ಲಿ ಶ್ರೇಷ್ಠರಾದವರನ್ನು ಆರಿಸಿಕೊಂಡು 
ಅರಾಮ್ಯರ ವಿರುದ್ಧ ಯುದ್ಧಮಾಡಲು ಅವರನ್ನು 
ಸಾಲಾಗಿ ನಿಲ್ಲಿಸಿದನು. ಬಳಿಕ ಯೋವಾಬನು ಉಳಿದ 
ಜನರನ್ನು ತನ್ನ ತಮ್ಮನಾದ ಅಬೀಷ್ಟೆಯ ವಶಕ್ಕೆ ಕೊಟ್ಟು 
ಅಮ್ಮೋನಿಯರ ವಿರುದ್ದ ಹೋರಾಡಲು ಕಳುಹಿಸಿದನು. 
11! ಯೋವಾಬನು ಅಬೀಷೈೆಗೆ, ""ಅರಾಮ್ಯರು ನನಗಿಂತ 
ಬಲಶಾಲಿಗಳೆಂದು ಕಂಡು ಬಂದರೆ ನೀನು ನನಗೆ 
ಸಹಾಯ ಮಾಡು. ಅಮ್ಮೋನಿಯರು ನಿನಗೆ ಬಲಶಾಲಿಗ 
ಳೆಂದು ಕಂಡು ಬಂದರೆ ನಾನು ನಿನ್ನ ಸಹಾಯಕ್ಕೆ 
ಬರುತ್ತೇನೆ. ನೀನು ಶಕ್ತನಾಗಿರು. ನಮ್ಮ ಜನರಿಗಾಗಿ 
ಮತ್ತು ನಮ್ಮ ದೇವರ ನಗರಗಳಿಗಾಗಿ ದೈರ್ಯದಿಂದ 
ಹೋರಾಡೋಣ. ಯೆಹೋವನು ತನಗೆ ಸರಿಯೆನಿಸು 
ವುದನ್ನು ಮಾಡಲಿ'' ಎಂದು ಹೇಳಿದನು. 

ನಂತರ ಯೋವಾಬನು ಮತ್ತು ಅವನ ಜನರು 
ಅರಾಮ್ಯರ ಮೇಲೆ ಆಕ್ರಮಣ ಮಾಡಿದರು. ಯೋವಾಬ 
ಮತ್ತು ಅವನ ಜನರನ್ನು ಬಿಟ್ಟು ಅರಾಮ್ಯರು ಓಡಿ 
ಹೋದರು. '“ಅರಾಮ್ಯರು ಓಡಿ ಹೋಗುತ್ತಿರುವುದನ್ನು 
ನೋಡಿದ ಅಮ್ಮೋನಿಯರು ಅಬೀಷ್ಯೆಯನ್ನು ಬಿಟ್ಟು ಓಡಿ 
ಹೋದರು. ಅವರು ತಮ್ಮ ನಗರಕ್ಕೆ ಹಿಂದಿರುಗಿದರು. 

ಯೋವಾಬನು ಯುದ್ಧರಂಗದಿಂದ ಹಿಂದಿರುಗಿ 
ಜಿರುಸಲೇಮಿಗೆ ಬಂದನು. 


ಅರಾಮ್ಯರು ಮತ್ತೆ ಯುದ್ಧ ಮಾಡಲು 
ತೀರ್ಮಾನಿಸಿದರು 
'5ಇಸ್ರ್ರೇಲರು ತಮ್ಮನ್ನು ಸೋಲಿಸಿದರೆಂಬುದನ್ನು 
ಅರಾಮ್ಯರು ತಿಳಿದುಕೊಂಡರು. ಆದ್ದರಿಂದ ಅವರೆಲ್ಲರೂ 
ಒಟ್ಟಾಗಿ ಸೇರಿ ಒಂದು ದೊಡ್ಡ ಸೆನ್ನವನ್ನು ಕಟ್ಟಿದರು. 
ಚ ಈ ಆರಿ ೩ ಚ 
ಯೂಫ್ರೇಟೀಸ್‌ ನದಿಯ ಮತ್ತೊಂದು ತೀರದಲ್ಲಿ 


ನದಿಯನ್ನು ದಾಟಿ ಹೇಲಾಮಿಗೆ ಹೋದನು. 

ಅಲ್ಲಿ ಅರಾಮ್ಯರು ಯುದ್ಧಕ್ಕೆ ಸಿದ್ದರಾಗಿ ಆಕ್ರಮಣ 
ಮಾಡಿದರು. ಆದರೆ ದಾವೀದನು ಅರಾಮ್ಯರನ್ನು 
ಸೋಲಿಸಿದನು. ಅರಾಮ್ಯರು ಇಸ್ರೇಲರನ್ನು ಬಿಟ್ಟು ಓಡಿ 
ಹೋದರು. ದಾವೀದನು ಅನೇಕ ಅರಾಮ್ಯರನ್ನೂ ಏಳು 
ನೂರು ಮಂದಿ ರಥದ ಸಾರಥಿಯರನ್ನೂ ನಲವತ್ತು 
ಸಾವಿರ ಮಂದಿ ರಾಹುತರನ್ನೂ ಕೊಂದುಹಾಕಿದನು. 
ಅರಾಮ್ಯರ ಸೇನಾಪತಿಯಾದ ಶೋಬಕನನ್ನು ಸಹ 
ದಾವೀದನು ಕೊಂದುಹಾಕಿದನು. 

ಹದದೆಜಿರನ ಸೇವೆಯಲ್ಲಿದ್ದ ರಾಜರಿಗೆ ಇಸ್ರೇಲರು 
ತಮ್ಮನ್ನು ಸೋಲಿಸಿದುದು ತಿಳಿದುಬಂತು. ಆದುದರಿಂದ 
ಅವರು ಇಸ್ರೇಲರೊಂದಿಗೆ ಶಾಂತಿಸಂಧಾನ ಮಾಡಿ 
ಕೊಂಡು ಅವರ ಸೇವೆಮಾಡಿದರು. ಅಮ್ಮೋನಿಯರಿಗೆ 
ಮತ್ತೆ ಸಹಾಯಮಾಡಲು ಅರಾಮ್ಯರು ಭಯ 
ಗೊಂಡರು. 


ದಾವೀದನು ಬತ್ತೆಬೆಳೊಂದಿಗೆ ಪಾಪ ಮಾಡಿದ್ದು 
1 ಚರ್‌ ಎಲ್ಲ ರಾಜರೂ ಯುದ್ಧಕ್ಕೆ 
ಹೊರಡುವ ಸಮಯ ಬಂದಾಗ, ದಾವೀದನು 
ಯೋವಾಬನನ್ನೂ ಅವನ ಸೇವಕರನ್ನೂ ಮತ್ತು ಇಸ್ರೇಲರೆ 
ಲ್ಲರನ್ನೂ ಅಮ್ಮೋನಿಯರೊಂದಿಗೆ ಯುದ್ಧಮಾಡಲು 
ಕಳುಹಿಸಿದನು. ಯೋವಾಬನ ಸೈನ್ಯವು ರಬ್ಬಕ್ಕೆ* ಮುತ್ತಿಗೆ 
ಹಾಕಿತು. 
ಆದರೆ ದಾವೀದನು ಜಿರುಸಲೇಮಿನಲ್ಲಿಯೇ ಉಳಿದು 
ಕೊಂಡನು. ?ಅವನು ಸಾಯಂಕಾಲ ತನ್ನ ಹಾಸಿಗೆಯಿಂದ 
ಮೇಲೆದ್ದು ಅರಮನೆಯ ಮಾಳಿಗೆಯ ಮೇಲಕ್ಕೆ ಹೋಗಿ 
ತಿರುಗಾಡುತ್ತಿದ್ದನು. ದಾವೀದನು ಮಾಳಿಗೆಯ ಮೇಲಿರು 
ವಾಗ, ಒಬ್ಬ ಹೆಂಗಸು ಸ್ನಾನ ಮಾಡುತ್ತಿರುವುದನ್ನು 
ನೋಡಿದನು. ಅವಳು ಅತ್ಯಂತ ಸುಂದರಳಾಗಿದ್ದಳು. 
ದಾವೀದನು ತನ್ನ ಸೇವಕರನ್ನು ಕರೆದು ಅವಳು 
ಯಾರೆಂದು ಕೇಳಿದನು. ಒಬ್ಬ ಸೇವಕನು, ""ಅವಳು 
ಎಲೀಯಾಮನ ಮಗಳಾದ ಬತ್ನೆಬೆಳು. ಹಿತ್ತಿಯನಾದ 
ಊರೀಯನ ಹೆಂಡತಿ” ಎಂದು ಉತ್ತರಿಸಿದನು. 
ದಾವೀದನು ತನಗಾಗಿ ಬತ್ಬೆಬೆಳನ್ನು ಕರೆತರಲು 
ಸಂದೇಶಕರನ್ನು ಕಳುಹಿಸಿದನು. ಅವಳು ದಾವೀದನ 





ರಬ್ಬ ಅಮ್ಮೋನಿಯರ ರಾಜಧಾನಿ. 


421 


ಬಳಿಗೆ ಬಂದಾಗ ಅವನು ಅವಳೊಡನೆ ಲೈಂಗಿಕ ಸಂಬಂಧ 
ವನ್ನು ಹೊಂದಿದನು. (ತನ್ನ ಮಾಸಿಕ ಮುಟ್ಟು ನಿಂತಮೇಲೆ 
ತನ್ನನ್ನು ಶುದ್ಧಪಡಿಸಿಕೊಳ್ಳಲು ಆಕೆ ಸ್ನಾನಮಾಡಿಕೊಂಡ 
ಮೇಲೆ ಇದು ಸಂಭವಿಸಿತು.* ) *ಬಳಿಕ ಬತ್ನೆಬೆ ಗರ್ಭಿಣಿ 
ಯಾದಳು. ಅವಳು ದಾವೀದನಿಗೆ, ""ನಾನು ಗರ್ಭಿಣಿ 
ಯಾಗಿದ್ದೇನೆ''ಎಂದು ಹೇಳಿಕಳುಹಿಸಿದಳು. 


ದಾವೀದನು ತನ್ನ ಪಾಪವನ್ನು ಮುಚ್ಚಿಡಲು 
ಪ್ರಯತ್ನಿಸುವನು 

ದಾವೀದನು ಯೋವಾಬನಿಗೆ, ""ಹಿತ್ತಿಯನಾದ 
ಊರೀಯನನ್ನು ನನ್ನ ಬಳಿಗೆ ಕಳುಹಿಸು''ಎಂಬ ಸಂದೇಶ 
ವನ್ನು ಕಳುಹಿಸಿದನು. 

ಯೋವಾಬನು ಊರೀಯನನ್ನು ದಾವೀದನ ಬಳಿಗೆ 
ಕಳುಹಿಸಿದನು. "ಊರೀಯನು ದಾವೀದನ ಬಳಿಗೆ 
ಬಂದನು. ದಾವೀದನು ಊರೀಯನ ಜೊತೆಯಲ್ಲಿ 
ಮಾತನಾಡಿ, ಯೋವಾಬನು ಹೇಗಿದ್ದಾನೆ? ಸೈನಿಕರು 
ಹೇಗಿದ್ದಾರೆ? ಯುದ್ಧವು ಹೇಗೆ ನಡೆಯುತ್ತಿದೆ? ಎಂದು 
ಕೇಳಿದನು. ನಂತರ ದಾವೀದನು ಊರೀಯನಿಗೆ, 
""ಮನೆಗೆ ಹೋಗಿ ವಿಶ್ರಾಂತಿಯನ್ನು ಪಡೆ'' ಎಂದನು. 

ಊರೀಯನು ರಾಜನ ಮನೆಯನ್ನು ಬಿಟ್ಟು 
ಹೋದನು. ಊರೀಯನಿಗೆ ರಾಜನು ಕೊಡುಗೆಗಳನ್ನು 
ಸಹ ಕಳುಹಿಸಿದನು. ಆದರೆ ಊರೀಯನು ಮನೆಗೆ 
ಹೋಗದೆ ಅರಮನೆಯ ಹೊರಬಾಗಿಲಿನಲ್ಲಿ ರಾಜನ 
ಸೇವಕರೊಂಡಿಗೆ ಮಲಗಿದನು. ಸೇವಕರು ದಾವೀದ 
ನಿಗೆ, "ಊರೀಯನು ಮನೆಗೆ ಹೋಗಲೇ ಇಲ್ಲ''ಎಂದು 
ಹೇಳಿದರು. 

ಆಗ ದಾವೀದನು, ""ನೀನು ದೀರ್ಥ ಪ್ರವಾಸದಿಂದ 
ಬಂದಿರುವೆ. ನೀನು ಏಕೆ ಮನೆಗೆ ಹೋಗಲಿಲ್ಲ?'' ಎಂದು 
ಊರೀಯನನ್ನು ಕೇಳಿದನು. 

1! ಊರೀಯನು ದಾವೀದನಿಗೆ, "ಪವಿತ್ರ, ಪೆಟ್ಟಿಗೆಯೂ 
ಇಸ್ರೇಲಿನ ಮತ್ತು ಯೆಹೂದದ ಸೈನಿಕರೂ ಗುಡಾರಗಳಲ್ಲಿ 
ನೆಲೆಸಿದ್ದಾರೆ. ನನ್ನ ಒಡೆಯನಾದ ಯೋವಾಬನು ಮತ್ತು 
ನನ್ನ ರಾಜನ ಸೇವಕರು ಹೊಲದಲ್ಲಿ ಪಾಳೆಯ ಮಾಡಿ 
ಕೊಂಡಿದ್ದಾರೆ. ಆದ್ದರಿಂದ ಅನ್ನಪಾನಗಳನ್ನು ತೆಗೆದು 
ಕೊಳ್ಳುವುದಕ್ಕೂ ಪತ್ನಿಯ ಜೊತೆಯಲ್ಲಿ ಮಲಗುವುದಕ್ಕೂ 
ನಾನು ಮನೆಗೆ ಹೋಗುವುದು ಸರಿಯಲ್ಲ''ಎಂದು 
ಹೇಳಿದನು. 

[ದಾವೀದನು ಊರೀಯನಿಗೆ, "" ಈ ದಿನ ಇಲ್ಲಿಯೇ 
ಇರು. ನಾಳೆ ನಿನ್ನನ್ನು ಯುದ್ದಕ್ಕೆ ಕಳುಹಿಸುತ್ತೇನೆ'' ಎಂದು 
ಹೇಳಿದನು. 





ತನ್ನ... ಸಂಭವಿಸಿತು ಅಕ್ಷರಶಃ, “ತನ್ನ ಅಶುಚಿತ್ವದಿಂದ ಆಕೆ ತನ್ನನ್ನು 
ಶುದ್ಧಪಡಿಸಿಕೊಂಡಳು.'' 


2 ಸಮುವೇಲನು 11:5-21 


ಊರೀಯನು ಅಂದು ಜೆರುಸಲೇಮಿನಲ್ಲಿಯೇ 
ಉಳಿದುಕೊಂಡನು. ಅಂದರೆ ಮಾರನೆಯ ದಿನದ ಬೆಳಗಿ 
ನವರೆಗೆ ಅಲ್ಲೇ ಇದ್ದನು. ಆಗ ದಾವೀದನು ತನ್ನನ್ನು 
ಬಂದು ಕಾಣುವಂತೆ ಊರೀಯನಿಗೆ ಹೇಳಿ ಕಳುಹಿಸಿ 
ದನು; ಊರೀಯನು ದಾವೀದನೊಂದಿಗೆ ಕುಡಿದು 
ಊಟ ಮಾಡಿದನು. ದಾವೀದನು ಊರೀಯನನ್ನು 
ಮತ್ತನನ್ನಾಗಿ ಮಾಡಿದನು. ಆದರೂ ಊರೀಯನು 
ಮನೆಗೆ ಹೋಗಲಿಲ್ಲ. ಅಂದು ಸಂಜೆ ರಾಜನ ಮನೆಯ 
ಹೊರಬಾಗಿಲಿನಲ್ಲಿ ಸೇವಕರೊಂದಿಗೆ ಮಲಗಲು 
ಹೋದನು. 


ಊರೀಯನನ್ನು ಕೊಲ್ಲಲು ದಾವೀದನ ಉಪಾಯ 

ಮಾರನೆಯ ದಿನ ಬೆಳಿಗ್ಗೆ ದಾವೀದನು ಯೋವಾಬ 
ನಿಗೆ ಒಂದು ಪತ್ರವನ್ನು ಬರೆದನು. ದಾವೀದನು ಆ 
ಪತ್ರವನ್ನು ಊರೀಯನ ಕೈಯಿಂದ ಕಳುಹಿಸಿಕೊಟ್ಟನು. 
ದಾವೀದನು ಆ ಪತ್ರದಲ್ಲಿ, ""ಯುದ್ಧವು ಹೆಚ್ಚು ಭೀಕರ 
ವಾಗಿ ನಡೆಯುವ ಕಡೆ ಊರೀಯನನ್ನು ಮುಂದಿನ ಸಾಲಿ 
ನಲ್ಲಿ ನಿಲ್ಲಿಸು. ಅವನನ್ನು ಒಬ್ಬಂಟಿಗನನ್ನಾಗಿ ಬಿಟ್ಟುಬಿಡಿ. 
ಅವನು ಯುದ್ಧದಲ್ಲಿ ಕೊಲ್ಲಲ್ಲಡಲಿ''ಎಂದು 
ಬರೆದಿದ್ದನು. 

1 ಅಮ್ಮೋನಿಯರಲ್ಲಿ ಅತ್ಯಂತ ಧೈರ್ಯಶಾಲಿಗಳು ಆ 
ನಗರದಲ್ಲಿ ಎಲ್ಲಿರುವರೆಂಬುದನ್ನು ಯೋವಾಬನು 
ಗುರುತಿಸಿದನು. ಆ ಸ್ಥಳಕ್ಕೆ ಕಳುಹಿಸಲು ಊರೀಯನನ್ನು 
ಆರಿಸಿಕೊಂಡನು. !'ಯೋವಾಬನ ವಿರುದ್ಧ ಹೋರಾ 
ಡಲು ಆ ನಗರದ* ಜನರು ಹೊರಗೆ ಬಂದು ದಾವೀದನ 
ಕೆಲವು ಜನರನ್ನು ಕೊಂದರು. ಹಿತ್ತಿಯನಾದ 
ಊರೀಯನೂ ಅವರಲ್ಲೊಬ್ಬನಾಗಿದ್ದನು. 

18ಅನಂತರ ಯೋವಾಬನು ತನ್ನ ಸಂದೇಶಕರಲ್ಲಿ ಒಬ್ಬ 
ನನ್ನು ಕರೆದು, ""ಯುದ್ಧದಲ್ಲಿ ಸಂಭವಿಸಿದ ಎಲ್ಲಾ ವಿವರ 
ಗಳನ್ನು ದಾವೀದನಿಗೆ ತಿಳಿಸು. ನೀನು ಹೇಳಿ ಮುಗಿಸಿದ 
ಮೇಲೆ ರಾಜನು ತಳಮಳಗೊಂಡು, "ಯೋವಾಬನ 
ಸೈನ್ಯವು ಯುದ್ಧ ಮಾಡುವುದಕ್ಕಾಗಿ ನಗರದ ಹತ್ತಿರಕ್ಕೆ ಏಕೆ 
ಹೋಯಿತು? ನಗರದ ಗೋಡೆಗಳ ಮೇಲಿರುವ ಜನರು, 
ಕೆಳಗಿರುವ ಜನರ ಮೇಲೆ ಬಾಣಗಳನ್ನು ಪ್ರಯೋಗಿಸ 
ಬಲ್ಲರೆಂಬುದು ಅವನಿಗೆ ಖಂಡಿತವಾಗಿಯೂ ತಿಳಿದಿದೆ. 
>! ಯೆರುಬ್ಬೆಷೆತನ ಮಗನಾದ ಅಬೀಮೆಲೆಕನನ್ನು ಯಾರು 
ಕೊಂದರೆಂಬುದು ನಿಮಗೆ ಗೊತ್ತಿಲ್ಲವೇ? ಅಬೀಮೆಲೆಕನ 
ಮೇಲೆ ಬೀಸುವ ಕಲ್ಲನ್ನು ನಗರದ ಗೋಡೆಯ ಮೇಲಿ 
ನಿಂದ ಎಸೆದವಳು ತೇಬೇಚಿನ ಒಬ್ಬ ಹೆಂಗಸಲ್ಲವೇ?. 
ನೀವು ಗೋಡೆಯ ಹತ್ತಿರಕ್ಕೆ ಏಕೆ ಹೋದಿರಿ?' ಎಂದು 
ಹೇಳಬಹುದು. ಆಗ ನೀನು, "ಹಿತ್ತಿಯನಾದ ನಿನ್ನ ಸೇವಕ 








ಆನಗರರಬ್ಬ ಎಂಬ ಅಮ್ಮೋನಿಯರ ನಗರ. 


2 ಸಮುವೇಲನು 11:22-12:11 


ಊರೀಯನು ಸಹ ಸತ್ತುಹೋದನು' ಎಂದು ಉತ್ತರಿಸ 
ಬೇಕು'' ಎಂದು ಹೇಳಿಕಳುಹಿಸಿದನು. 

2 ಯೋವಾಬನು ತಿಳಿಸಲು ಹೇಳಿದ್ದನ್ನೆಲ್ಲವನ್ನೂ 
ಸಂದೇಶಕನು ದಾವೀದನಿಗೆ ತಿಳಿಸಿದನು. 3ಸಂದೇಶಕನು 
ದಾವೀದನಿಗೆ, ""ಅಮ್ಮ್ರೋನಿಯರು ಮೈದಾನದಲ್ಲಿ 
ನಮ್ಮ ಮೇಲೆ ಆಕ್ರಮಣ ಮಾಡಿದರು. ಆದರೆ ನಾವು ಅವ 
ರೊಡನೆ ಹೋರಾಡಿ ನಗರದ ಬಾಗಿಲಿನವರೆಗೂ ಅಟ್ಟಿಸಿ 
ಕೊಂಡು ಹೋದೆವು. ನಗರದ ಗೋಡೆಯ ಮೇಲಿದ್ದ 
ಜನರು ನಿಮ್ಮ ಭಟರ ಮೇಲೆ ಬಾಣಗಳನ್ನು ಎಸೆದರು. 
ನಿಮ್ಮ ಭಟರಲ್ಲಿ ಕೆಲವರನ್ನು ಕೊಂದರು. ಹಿತ್ತಿಯನಾದ 
ನಿಮ್ಮ ಸೈನಿಕ ಊರೀಯನೂ ಸಹ ಸತ್ತುಹೋದನು'' 
ಎಂದು ಹೇಳಿದನು. 

23 ದಾವೀದನು ಸಂದೇಶಕನಿಗೆ, "ನೀನು ಹೋಗಿ 
ಯೋವಾಬನಿಗೆ: "ಇದರಿಂದ ನೀನು ತಳಮಳಗೊಳ್ಳ 
ಬೇಡ. ಒಂದೇ ಖಡ್ಗವು ಈ ಹೊತ್ತು ಒಬ್ಬನನ್ನು ಕೊಂದರೆ, 
ಇನ್ನೊಂದು ದಿನ ಇನ್ನೊಬ್ಬನನ್ನು ಕೊಲ್ಲುವುದು. ರಬ್ಬ 
ನಗರದ ಮೇಲೆ ಧೈರ್ಯವಾಗಿ ಆಕ್ರಮಣ ಮಾಡು. ಆಗ 
ನೀನು ನಗರವನ್ನು ಗೆಲ್ಲುವೆ! ಈ ಮಾತುಗಳಿಂದ 
ಯೋವಾಬನನ್ನು ಹುರಿದುಂಬಿಸು''ಎಂಬುದಾಗಿ 
ಹೇಳಿದನು. 


ದಾವೀದನು ಬತ್ಬೆ ಬೆಳನ್ನು ಮದುವೆಯಾದನು 

ತನ್ನ ಗಂಡನಾದ ಊರೀಯನು ಸತ್ತನೆಂಬ ಸುದ್ದಿಯು 
ಬತ್ತೆಬೆಳಿಗೆ ತಿಳಿಯಿತು. ಆಗ ಅವಳು ತನ್ನ ಗಂಡನಿಗಾಗಿ 
ಗೋಳಾಡಿದಳು. ?'ಅವಳು ತನ್ನ ಶೋಕಕಾಲವನ್ನು 
ಮುಗಿಸಿದ ನಂತರ, ಅವಳನ್ನು ತನ್ನ ಮನೆಗೆ ಕರೆತರಲು 
ದಾವೀದನು ಸೇವಕರನ್ನು ಕಳುಹಿಸಿದನು. ಅವಳು 
ದಾವೀದನ ಪತ್ನಿಯಾದಳು. ಅವಳು ದಾವೀದನಿಂದ 
ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ದಾವೀದನು 
ಮಾಡಿದ ಈ ಕೆಟ್ಟ ಕಾರ್ಯವು ಯೆಹೋವನಿಗೆ ದುಃಖ 
ವುಂಟುಮಾಡಿತು. 


ನಾತಾನನು ದಾವೀದನೊಂದಿಗೆ ಮಾತಾಡಿದ್ದು 

1 9) ಯೆಹೋವನು ನಾತನನನ್ನು ದಾವೀದನ ಬಳಿಗೆ 

ಕಳುಹಿಸಿದನು. ನಾತಾನನು ದಾವೀದನ ಬಳಿಗೆ 
ಬಂದು, ""ಒಂದು ನಗರದಲ್ಲಿ ಇಬ್ಬರು ಮನುಷ್ಯರಿದ್ದರು. 
ಒಬ್ಬನು ಶ್ರೀಮಂತ. ಆದರೆ ಮತ್ತೊಬ್ಬನು ತೀರಾ ಬಹವ. 
2ಶ್ರೀಮಂತನ ಹತ್ತಿರ ಅನೇಕ ಕುರಿಗಳು ಮತ್ತು ದನಗಳು 
ಇದ್ದವು. ಆದರೆ ಬಡವನ ಹತ್ತಿರ ಅವನೇ ತಂದ ಒಂದು 
ಕುರಿಮರಿಯ ಹೊರತಾಗಿ ಬೇರೇನೂ ಇರಲಿಲ್ಲ, ಆಕುರಿ 
ಮರಿಯನ್ನು ಬಹು ಪ್ರೀತಿಯಿಂದ ಆ ಬಡವನು ಸಾಕಿ 
ದನು. ಅವನ ಮಕ್ಕಳೊಂದಿಗೆ ಈ ಕುರಿಮರಿಯೂ ಬೆಳೆ 
ಯಿತು. ಆ ಕುರಿಮರಿಯು ಬಡವನ ಊಟವನ್ನೇ ತಿನ್ನು 


422 


ತ್ತಿತ್ತು ಅವನ ಬಟ್ಟಲಿನಲ್ಲಿಯೇ ಅದು ನೀರನ್ನು ಕುಡಿಯು 
ತ್ತಿತ್ತು. ಅವನ ಎದೆಯ ಮೇಲೆಯೇ ಆ ಕುರಿಮರಿಯು 
ಮುಲಗುತ್ತಿತ್ತು. ಆ ಕುರಿಮರಿಯು ಬಡವನಿಗೆ 
ಮಗಳಂತೆಯೇ ಇತ್ತು 

*""ಆಗ ಶ್ರೀಮಂತನ ಮನೆಗೆ ಒಬ್ಬ ಪ್ರಯಾಣಿಕನು 
ಬಂದನು. ಶ್ರೀಮಂತನು ಆ ಪ್ರಯಾಣಿಕನಿಗೆ ಊಟವನ್ನು 
ಕೊಡಲು ಇಚ್ಛಿಸಿದನು. ಆದರೆ ಶ್ರೀಮಂತನು ಆ 
ಪ್ರಯಾಣಿಕನಿಗೆ ಕೊಡಲು ತನ್ನ ಸ್ವಂತ ಕುರಿಗಳಿಂದಾಗಲೀ 
ದನಗಳಿಂದಾಗಲೀ ಯಾವುದನ್ನೇ ಆಗಲಿ ತೆಗೆದುಕೊಳ್ಳಲು 
ಇಚ್ಛಿಸಲಿಲ್ಲ. ಶ್ರೀಮಂತನು ಆ ಬಹವನಿಂದ ಕುರಿಮರಿ 
ಯನ್ನು ತೆಗೆದುಕೊಂಡು ಅದನ್ನು ಕೊಯ್ಯಿಸಿ ತನ್ನ ಅತಿಥಿ 
ಗಾಗಿ ಅಡಿಗೆ ಮಾಡಿಸಿದನು'' ಎಂದು ಹೇಳಿದನು. 

*ದಾವೀದನು ಶ್ರೀಮಂತನ ಮೇಲೆ ಬಹಳ ಕೋಪ 
ಗೊಂಡನು. ಅವನು ನಾತಾನನಿಗೆ, " ಯೆಹೋವನ ಆಣೆ 
ಯಾಗಿ ಈ ಕಾರ್ಯವನ್ನು ಮಾಡಿದ ಮನುಷ್ಯನು 
ಸಾಯಲೇಬೇಕು!"ಅವನು ಕರುಣೆಯಿಲ್ಲದೆ ಇಂತಹ ಕೆಟ್ಟ 
ಕಾರ್ಯವನ್ನು ಮಾಡಿದ್ದಕ್ಕಾಗಿ ಕುರಿಮರಿಯ ಬೆಲೆಯ 
ನಾಲ್ಕರಷ್ಟು ಹಿಂದಕ್ಕೆ ಕೊಡಲೇಬೇಕು''ಎಂದು 
ಹೇಳಿದನು. 


ನಾತಾನನು ದಾವೀದನ ಪಾಪದ ಬಗ್ಗೆ ಹೇಳಿದನು 

7ಆಗ ನಾತಾನನು ದಾವೀದನಿಗೆ, "ನೀನೇ ಆ ಮನುಷ್ಯ! 
ಇಸ್ರೇಲರ ದೇವರಾದ ಯೆಹೋವನು ಇಂತೆನ್ನುತ್ತಾನೆ: 
"ನಿನ್ನನ್ನು ಇಸ್ರೇಲರ ರಾಜನನ್ನಾಗಿ ಆರಿಸಿದವನು ನಾನೇ. 
ಸೌಲನಿಂದ ನಿನ್ನನ್ನು ರಕ್ಷಿಸಿದವನು ನಾನೇ. *ಅವನ 
ಕುಟುಂಬವನ್ನೂ ಅವನ ಪತ್ನಿಯರನ್ನೂ ನಿನಗೆ ಕೊಟ್ಟ 
ವನು ನಾನೇ. ನಿನ್ನನ್ನು ಇಸ್ರೇಲಿನ ಮತ್ತು ಯೆಹೂದದ 
ರಾಜನ ನ್ನಾಗಿ ಮಾಡಿದವನು ನಾನೇ. ಅದು ಸಾಲದು 
ಎನ್ನುವಂತೆ, ನಾನು ಮತ್ತಷ್ಟು ಹೆಚ್ಚಿನದನ್ನೂ ನೀಡಿದೆನು. 
9ನೀನು ಯೆಹೋವನ ಆಜ್ಞೆಯನ್ನು ಏಕೆ ಕಡೆಗಣಿಸಿದೆ? 
ಆತನು ತಪ್ಪೆಂದು ಹೇಳಿದ ಕಾರ್ಯವನ್ನು ಏಕೆ ಮಾಡಿದೆ? 
ಹಿತ್ತಿಯ ನಾದ ಊರೀಯನನ್ನು ಕತ್ತಿಯಿಂದ ನೀನು 
ಕೊಲ್ಲಿಸಿದೆ. ಅವನ ಪತ್ನಿಯನ್ನು ನಿನ್ನ ಪತ್ನಿಯನ್ನಾಗಿ 
ಸ್ವೀಕರಿಸಿದೆ. ಹೌದು, ನೀನು ಅಮ್ಮೋನಿಯರ ಕತ್ತಿಯಿಂದ 
ಊರೀಯ ನನ್ನು ಕೊಲ್ಲಿಸಿದೆ. 10ನೀನು ಅವನ 
ಹೆಂಹತಿಯನ್ನು ತೆಗೆದು ಕೊಂಡದ್ದರಿಂದ ಮತ್ತು ನನ್ನ 
ಆಜ್ಞೆಯನ್ನು ತಿರಸ್ಕರಿಸಿದ್ದ ರಿಂದ ಕತ್ತಿಯು ನಿನ್ನ 
ಕುಟುಂಬವನ್ನು ಸದಾ ಹಿಡಿದಿರುವುದು.' 

11°" ಯೆಹೋವನು ಹೇಳುವುದೇನೆಂದರೆ: "ನಾನು 
ನಿನಗೆ ತೊಂದರೆಯನ್ನುಂಟು ಮಾಡುತ್ತೇನೆ. ನಿನ್ನ ಸ್ವಂತ 
ಕುಟುಂಬದಿಂದಲೇ ಈ ತೊಂದರೆಯು ಬರುತ್ತದೆ. ನಾನು 
ನಿನ್ನ ಪತ್ನಿಯರನ್ನು ತೆಗೆದುಕೊಂಡು ನಿನಗೆ ತೀರ ಹತ್ತಿರ 
ನಾಗಿರುವ ಒಬ್ಬ ವ್ಯಕ್ತಿಗೆ ಕೊಡುತ್ತೇನೆ. ಅವನು ನಿನ್ನ 





423 


ಪತ್ನಿಯರ ಜೊತೆಯಲ್ಲಿ ಮಲಗುತ್ತಾನೆ. ಇದು ಎಲ್ಲರಿಗೂ 
ತಿಳಿಯುತ್ತದೆ. *'2ನೀನು ಬತ್ನೆಬೆಳೊಂದಿಗೆ ಗುಟ್ಟಾಗಿ 
ಮಲಗಿದೆ. ಆದರೆ ನಾನು ಹೇಳುತ್ತಿರುವ ಮಾತೆಲ್ಲಾ 
ಇಸ್ರೇಲ್‌ ಜನರ ಕಣ್ಣೆದುರಿನಲ್ಲಿ ನಡೆಯುವುದು''* 
ಎಂದು ಹೇಳಿದನು. 

13ಆಗ ದಾವೀದನು ನಾತಾನನಿಗೆ, "ನಾನು ಯೆಹೋವ 
ನಿಗೆ ವಿರುದ್ಧವಾಗಿ ಪಾಪಮಾಡಿದೆನು'' ಎಂದನು. 

ನಾತಾನನು ದಾವೀದನಿಗೆ, " ಯೆಹೋವನು ನಿನ್ನ ಪಾಪ 
ವನ್ನು ಕ್ಷಮಿಸಿದ್ದಾನೆ. ನೀನು ಸಾಯುವುದಿಲ್ಲ. ನೀನು 
ನಿನ್ನ ಪಾಪಕೃತ್ಯಗಳಿಂದ ಯೆಹೋವನ ವೈರಿಗಳು 
ಯೆಹೋವನನ್ನು ಹೆಚ್ಚು ದ್ವೇಷಿಸುವಂತೆ ಮಾಡಿದೆ. ನಿನಗೆ 
ಹುಟ್ಟಿದ ಗಂಡುಮಗು ಈ ಕಾರಣಕ್ಕಾಗಿ ಸತ್ತು 
ಹೋಗುವುದು''ಎಂದು ಹೇಳಿದನು. 


ದಾವೀದ ಮತ್ತು ಬತ್ತೆಬೆಳ ಮಗುವಿನ ಮರಣ 

15ನಾತಾನನು ಮನೆಗೆ ಹೋದನು. ದಾವೀದನಿಗೆ 
ಊರೀಯನ ಹೆಂಡತಿಯಲ್ಲಿ ಹುಟ್ಟಿದ ಗಂಡುಮಗುವಿಗೆ 
ಯೆಹೋವನು ಬಹಳ ಕಾಯಿಲೆಯನ್ನು ಬರಮಾಡಿದನು. 
(ದಾವೀದನು ಮಗುವಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದನು. 
ಅವನು ಉಪವಾಸ ಮಾಡಿದನು. ಅವನು ತನ್ನ ಮನೆ 
ಯೊಳಗೇ ಇದ್ದನು. ಅವನು ರಾತ್ರಿಯೆಲ್ಲ ನೆಲದ ಮೇಲೇ 
ಬಿದ್ದುಕೊಂಡಿದ್ದನು. 

ದಾವೀದನ ಕುಟುಂಬದ ನಾಯಕರು ಬಂದು 
ಅವನನ್ನು ನೆಲದಿಂದ ಮೇಲಕ್ಕೆತ್ತಲು ಪ್ರಯತ್ನಿಸಿದರು 
ಆದರೆ ದಾವೀದನು ಮೇಲೇಳಲಿಲ್ಲ ಅವನು ಈ ನಾಯಕ 
ರೊಂದಿಗೆ ಊಟಮಾಡಲಿಲ್ಲ. "ಏಳನೆಯ ದಿನ ಆಮಗು 
ಸತ್ತಿತು. ಮಗು ಸತ್ತದ್ದನ್ನು ದಾವೀದನಿಗೆ ತಿಳಿಸಲು ಅವನ 
ಸೇವಕರು ಅಂಜಿದರು. ಅವರು, ""ನೋಡಿ, ಮಗು 
ಜೀವಂತವಾಗಿರುವಾಗ ನಾವು ದಾವೀದನೊಂದಿಗೆ ಮಾತ 
ನಾಡಲು ಪ್ರಯತ್ನಿಸಿದೆವು. ಆದರೆ ಅವನು ನಮ್ಮ ಮಾತನ್ನು 
ಕೇಳಲಿಲ್ಲ. ಮಗುವು ಸತ್ತಿತೆಂದು ನಾವು ದಾವೀದನಿಗೆ 
ತಿಳಿಸಿದರೆ, ಬಹುಶಃ ಅವನು ತನಗೆ ಏನಾದರೂ ಕೇಡು 
ಮಾಡಿಕೊಳ್ಳುತ್ತಾನೆ'' ಎಂಬದಾಗಿ ಮಾತಾಡಿಕೊಂಡರು. 

'೯೬ದರೆ ದಾವೀದನು ತನ್ನ ಸೇವಕರು ಗುಸುಗುಸು 
ಮಾತನಾಡುವುದನ್ನು ಕೇಳಿ, ಮಗು ಸತ್ತಿದೆಯೆಂಬುದನ್ನು 
ಅರ್ಥಮಾಡಿಕೊಂಡನು. ಆದ್ದರಿಂದ ದಾವೀದನು ತನ್ನ 
ಸೇವಕರನ್ನು, ""ಮಗು ಸತ್ತುಹೋಯಿತೇ'' ಎಂದು 
ಕೇಳಿದನು. 

"ಹಳಿದು, ಸತ್ತುಹೋಯಿತು'' ಎಂದು ಸೇವಕರು 
ಉತ್ತರಿಸಿದರು. 








ಇದು... ತಿಳಿಯುತ್ತದೆ ಅಕ್ಬರಶಃ,'" ಸೂರ್ಯನ ನೋಟದಂತೆ.'' 


ಇಸ್ರೇಲಿನ... ನಡೆಯುವುದು ಅಕ್ಷರಶಃ '"ಇಸ್ರೇಲರೆಲ್ಲರ ಎದುರಿನಲ್ಲಿ 
ಮತ್ತು ಸೂರ್ಯನ ಎದುರಿನಲ್ಲಿ.” 


2 ಸಮುವೇಲನು 12:12-27 


ಗ ದಾವೀದನು ನೆಲದಿಂದ ಮೇಲಕ್ಕೆದ್ದನು. ಅವನು 
ತನ್ನನ್ನು ಶುಚಿಗೊಳಿಸಿಕೊಂಡನು. ಅವನು ತನ್ನ ಬಟ್ಟೆ 
ಗಳನ್ನು ಬದಲಿಸಿ ಬೇರೆ ಬಟ್ಟೆಗಳನ್ನು ಧರಿಸಿದನು. ನಂತರ 
ಅವನು ಯೆಹೋವನನ್ನು ಆರಾಧಿಸುವುದಕ್ಕಾಗಿ ಆತನ 
ಆಲಯಕ್ಕೆ ಹೋದನು. ಅವನು ಮನೆಗೆ ಹೋಗಿ ತಿನ್ನಲು 
ಏನನ್ನಾದರೂ ಕೊಡುವಂತೆ ಕೇಳಿದನು. ಅವನ ಸೇವಕರು 
ಕೊಟ್ಟ ಸ್ವಲ್ಪ ಆಹಾರವನ್ನು ಅವನು ತಿಂದನು. 

2! ದಾವೀದನ ಸೇವಕರು ಅವನಿಗೆ, ""ನೀನು ಹೀಗೇಕೆ 
ಮಾಡುತ್ತಿರುವೆ? ಮಗುವು ಇನ್ನೂ ಜೀವಂತವಾಗಿದ್ದಾಗ 
ನೀನು ಊಟ ಮಾಡಲಿಲ್ಲ, ನೀನು ಗೋಳಾಡಿದೆ. ಆದರೆ 
ಮಗುವು ಸತ್ತಮೇಲೆ ನೀನು ಮೇಲಕ್ಕೆದ್ದು ಊಟ 
ಮಾಡಿದೆ?'' ಎಂದು ಕೇಳಿದರು. 

22 ದಾವೀದನು, ""ಮಗು ಜೀವದಿಂದ ಇರುವಾಗ ನಾನು 
ಊಟಮಾಡದೆ ಗೋಳಾಡಿದೆ, ಏಕೆಂದರೆ "ಒಂದುವೇಳೆ 
ಯೆಹೋವನು ನನ್ನ ಬಗ್ಗೆ ಅನುಕಂಪವನ್ನು ತೋರಿ ಮಗು 
ವನ್ನು ಬದುಕಿಸಬಹುದು' ಎಂದು ನಾನು ಯೋಚಿಸಿ 
ಕೊಂಡಿದ್ದೆ ಆದರೆ ಈಗ ಮಗು ಸತ್ತುಹೋಗಿದೆ. ಆದ್ದ 
ರಿಂದ ಈಗ ನಾನು ಯಾಕೆ ಊಪವಾಸ ಮಾಡಬೇಕು? 
ಆ ಮಗುವಿಗೆ ಮತ್ತೆ ನಾನು ಜೀವವನ್ನು ಕೊಡಲು 
ಸಾಧ್ಯವೇ? ಇಲ್ಲ! ಎಂದಾದರೂ ಒಂದು ದಿನ ನಾನು 
ಅವನ ಬಳಿಗೆ ಹೋಗುತ್ತೇನೆ. ಆದರೆ ಅವನು ನನ್ನ ಬಳಿಗೆ 
ಹಿಂದಿರುಗುವುದಿಲ್ಲ'' ಎಂದನು. 





ಸೊಲೊಮೋನನು ಹುಟ್ಟಿದ್ದು 

ನಂತರ ದಾವೀದನು ತನ್ನ ಪತ್ನಿಯಾದ ಬತ್ಸೆಬೆಳನ್ನು 
ಸಂತೈಸಿ ಅವಳೊಂದಿಗೆ ಮಲಗಿಕೊಂಡನು. ಬತ್ತೆಬೆಳು 
ಮತ್ತೆ ಗರ್ಭಿಣಿಯಾದಳು . ಅವಳಿಗೆ ಮತ್ತೊಂದು ಗಂಡು 
ಮಗುವಾಯಿತು. ಆ ಮಗುವಿಗೆ ಸೊಲೊಮೋನ್‌ 
ಎಂದು ದಾವೀದನು ಹೆಸರಿಟ್ಟನು. ಯೆಹೋವನು 
ಸೊಲೊಮೋನನನ್ನು ಪ್ರೀತಿಸಿದನು. ಯೆಹೋವನು 
ಪ್ರವಾದಿಯಾದ ನಾತಾನನ ಮೂಲಕವಾಗಿ ಸಂದೇಶವನ್ನು 
ಕಳುಹಿಸಿದನು. ಯೆಹೋವನು ಆಜ್ಞಾಪಿಸಿದಂತೆ 
ನಾತಾನನು ಸೊಲೊಮೋನನಿಗೆ ಯೆದೀದ್ಯನೆಂದು* 
ಹೆಸರಿಟ್ಟನು. 


ದಾವೀದನು ರಬ್ಬವನ್ನು ವಶಪಡಿಸಿಕೊಂಡದ್ದು 
25 ಯೋವಾಬನು ಅಮ್ಮೋನಿಯರ ರಾಜಧಾನಿಯಾದ 
ರಬ್ಬಕ್ಕೆ ವಿರುದ್ಧವಾಗಿ ಹೋರಾಡಿ ಆ ನಗರವನ್ನು ವಶ 
ಪಡಿಸಿಕೊಂಡನು. 27ಯೋವಾಬನು ದಾವೀದನ ಬಳಿಗೆ 
ಸಂದೇಶಕರನ್ನು ಕಳುಹಿಸಿ, ""ನಾನು ರಬ್ಬದ ವಿರುದ್ಧ 





ಯೆದೀದ್ಯ ಈ ಹೆಸರಿನ ಅರ್ಥವೆಂದರೆ, '"ಯೆಹೋವನಿಂದ ಪ್ರೀತಿ 
ಸಲ್ಪಟ್ಟವನು.'' 


2 ಸಮುವೇಲನು 12:28-13:9 


PERE 


ಕೊಂಡಿದ್ದೇನೆ. ೫ಈಗ ಇತರ ಜನರನ್ನು ಒಟ್ಟುಗೂಡಿಸಿ 
ಕೊಂಡು ಬಂದು ಈ ನಗರಕ್ಕೆ ಮುತ್ತಿಗೆ ಹಾಕು. ನಾನು 
ಈ ನಗರವನ್ನು ವಶಪಡಿಸಿ ಕೊಳ್ಳುವುದಕ್ಕೆ ಮೊದಲೇ 
ಇದನ್ನು ವಶಪಡಿಸಿಕೊ ಈ ನಗರವನ್ನು ನಾನು ವಶಪಡಿಸಿ 
ಕೊಂಡರೆ ಇದನ್ನು ನನ್ನ ಹೆಸರಿನಿಂದ ಕರೆಯಬೇಕಾಗು 
ವುದು'' ಎಂದು ಹೇಳಿ ಕಳುಹಿಸಿದನು. 

23ಆಗ ದಾವೀದನು ಜನರೆಲ್ಲರನ್ನು ಒಟ್ಟುಗೂಡಿಸಿ 
ಕೊಂಡು ರಬ್ಬಕ್ಕೆ ಹೋದನು. ಅವನು ರಬ್ಬದ ವಿರುದ್ಧ 
ಹೋರಾಡಿ ಆ ನಗರವನ್ನು ವಶಪಡಿಸಿಕೊಂಡನು. 
ದಾವೀದನು ಅವರ ರಾಜನ ತಲೆಯ* ಮೇಲಿದ್ದ 
ಕಿರೀಟವನ್ನು ತೆಗೆದುಕೊಂಡನು. ಆ ಕೀರಿಟವು ಚಿನ್ನದ್ದೂ 
ಎಪ್ಪತ್ತೈದು ಪೌಂಡುಗಳಷ್ಟು ಭಾರವುಳ್ಳದ್ದೂ ಆಗಿತ್ತು. ಆ 
ಕಿರೀಟದಲ್ಲಿ ಬೆಲೆಬಾಳುವ ರತ್ನಗಳಿದ್ದವು. ಅವರು ಆ 
ಕಿರೀಟವನ್ನು ದಾವೀದನ ತಲೆಯ ಮೇಲೆ ಇಟ್ಟರು. 
ದಾವೀದನು ಆ ನಗರದಿಂದ ಅನೇಕ ಬೆಲೆಬಾಳುವ 
ವಸ್ತುಗಳನ್ನು ತಂದನು. 

3!ದಾವೀದನು ರಬ್ಬ ನಗರದ ಜನರನ್ನು ಹೊರ 
ದೂಡಿದನು. ದಾವೀದನು ಅವರನ್ನು ಗರಗಸ, ಕಬ್ಬಿಣದ 
ಗುದ್ದಲಿ ಮತ್ತು ಕೊಹಲಿಗಳಿಂದ ಕೆಲಸ ಮಾಡಿಸಿದನು. 
ಅವನು ಅವರಿಂದ ಬಲವಂತವಾಗಿ ಇಟ್ಟಿಗೆಗಳಿಂದ ಕಟ್ಟಡ 
ವನ್ನು ಕಟ್ಟಿಸಿದನು. ಅಮ್ಮೋನಿಯರ ನಗರಗಳಲ್ಲೆಲ್ಲಾ 
ದಾವೀದನು ಇದೇ ರೀತಿ ಮಾಡಿದನು. ನಂತರ 
ದಾವೀದನು ತನ್ನ ಸೈನ್ಯದೊಂದಿಗೆ ಜೆರುಸಲೇಮಿಗೆ 
ಹಿಂದಿರುಗಿದನು. 


ಅಮ್ನೋನನು ತಾಮಾರಳನ್ನು ಮೋಹಿಸಿದ್ದು 

1 ಥಿ ದಾವೀದನಿಗೆ ಅಬ್ಬಾಲೋಮನೆಂಬ ಮಗ 

ನಿದ್ದನು. ಅವನಿಗೆ ತಾಮಾರಳೆಂಬ ತಂಗಿ 
ಯಿದ್ದಳು. ಆಕೆ ಬಹಳ ಸುಂದರಿಯಾಗಿದ್ದಳು. ದಾವೀದನ 
ಮತ್ತೊಬ್ಬ ಮಗನಾದ ಅಮ್ನೋನನು,* ತಾಮಾರಳನ್ನು 
ಮೋಹಿಸಿದನು. ತಾಮಾರಳು ಕನ್ಯೆಯಾಗಿದ್ದಳು. ಈ 
ಕಾರಣದಿಂದ ಅವನು ಆಕೆಗೆ ಏನು ಮಾಡಲೂ ಸಾಧ್ಯವಿರ 
ಲಿಲ್ಲ. ಅವಳ ಮೋಹದಲ್ಲಿಯೇ ಅಮ್ನೋನನು ಬಹಳ ಬಲ 
ಹೀನನಾದನು.* 





ಅವರ ರಾಯನ ತಲೆ ಅಥವಾ, ""ಮಲ್ಯಾಮನ ತಲೆ.'' ಅಮ್ಮೋನಿಯರು 
ಆರಾಧಿಸು ಒಂದು ಸುಳ್ಕುದೇವತೆಯೇ ಮಲ್ಕಾಮನು. 

ಅಮ್ನೋನ್‌ ಅಮ್ನೋನನು ಅಬ್ಬಾಲೋಮ ಮತ್ತು ತಾಮಾರಳ ಅರ್ಧ 
ಸೋದರನು. ಅವರೆಲ್ಲರಿಗೂ ದಾವೀದನೇ ತಂದೆ. ಆದರೆ ಅಮ್ನೋನನ 
ತಾಯಿಯು ಬೇರೆ. 


ಅವಳ ... ಬಲಹೀನನಾದನು ಅಥವಾ "" ಅಮ್ನೋನನು ಕಾಯಿಲೆಯವ 
ನಂತೆ ನಟಿಸಿದನು.'' 


424 


*ಅಮ್ನೋನನಿಗೆ ಶಿಮ್ಮನ ಮಗನಾದ ಯೋನಾದಾಬ 
ನೆಂಬ ಹೆಸರಿನ ಗೆಳೆಯನಿದ್ದನು. (ಶಿಮ್ಮನು ದಾವೀದನ 
ಸೋದರ.) ಯೋನಾದಾಬನು ಬಹಳ ಯುಕ್ತಿಯುಳ್ಳ 
ಮನುಷ್ಯ. *ಯೋನಾದಾಬನು ಅಮ್ನೋನನಿಗೆ, ""ದಿನ 
ದಿಂದ ದಿನಕ್ಕೆ ನೀನು ತೆಳ್ಳಗಾಗುತ್ತಲೇ ಇರುವೆ. ನೀನು 
ರಾಜನ ಮಗ. ನಿನ್ನ ಬಳಿ ತಿನ್ನಲು ಬಹಳ ಇದ್ದರೂ ನೀನು 
ತೆಳ್ಳಗಾಗುತ್ತಿರುವುದು ಏಕೆ? ನನಗೆ ತಿಳಿಸು'' ಎಂದು 
ಕೇಳಿದನು. 

ಅಮ್ನೋನನು ಯೋನಾದಾಬನಿಗೆ, "ನಾನು ತಾಮಾರ 
ಳನ್ನು ಮೋಹಿಸಿದ್ದೇನೆ. ಆದರೆ ಅವಳು ನನ್ನ ಸೋದರ 
ನಾದ ಅಬ್ಬಾಲೋಮನ ತಂಗಿ'' ಎಂದು ಹೇಳಿದನು. 

5ಯೋನಾದಾಬನು ಅಮ್ನೋನನಿಗೆ, "ನೀನು ಹೋಗಿ 
ಹಾಸಿಗೆಯಲ್ಲಿ ಮಲಗಿಕೋ. ನೀನು ಕಾಯಿಲೆಯವನಂತೆ 
ನಟಿಸು. ಆಗ ನಿನ್ನನ್ನು ನೋಡಲು ನಿನ್ನ ತಂದೆಯು ಬರು 
ತ್ತಾನೆ. ಆಗ ನೀನು ಅವನಿಗೆ, "ದಯವಿಟ್ಟು ನನ್ನ ಸೋದರಿ 
ಯಾದ ತಾಮಾರಳು ಇಲ್ಲಿಗೆ ಬಂದು, ನನಗೆ ಊಟವನ್ನು 
ಕೊಡಲಿ. ಅವಳು ನನ್ನ ಎದುರಿನಲ್ಲೇ ಅಡಿಗೆಯನ್ನು 
ಮಾಡಲಿ. ನಾನು ಅದನ್ನು ಕಣ್ಣಾರೆಕಂಡು ಅವಳ ಕೈಗಳಿಂದ 
ಊಟಮಾಡುತ್ತೇನೆ' ಎಂದು ಹೇಳು'' ಎಂಬುದಾಗಿ 
ಹೇಳಿಕೊಟ್ಟನು. 

6ಅಮ್ನೋನನು ಹಾಸಿಗೆಯಲ್ಲಿ ಮಲಗಿ ಕಾಯಿಲೆಯವ 
ನಂತೆ ನಟಿಸಿದನು. ಅವನನ್ನು ನೋಡಲು ರಾಜನಾದ 
ದಾವೀದನು ಅಲ್ಲಿಗೆ ಬಂದನು. ಅಮ್ನೋನನು ರಾಜನಾದ 
ದಾವೀದನಿಗೆ , "ದಯವಿಟ್ಟು ನನ್ನ ಸೋದರಿಯಾದ 
ತಾಮಾರಳನ್ನು ಒಳಕ್ಕೆ ಕರೆಯಿರಿ. ನಾನು ನೋಡುತ್ತಿರು 
ವಂತೆ ಅವಳು ನನಗಾಗಿ ಎರಡು ಸಿಹಿ ರೊಟ್ಟಿಗಳನ್ನು 
ತಯಾರಿಸಲಿ. ಅವಳ ಕೈಗಳಿಂದ ಮಾಡಿದ ರೊಟ್ಟಿಗಳನ್ನೇ 
ನಾನು ತಿನ್ನುತ್ತೇನೆ'' ಎಂದನು. 

ದಾವೀದನು ತಾಮಾರಳ ಮನೆಗೆ ಸಂದೇಶಕರನ್ನು 
ಕಳುಹಿಸಿದನು. ಸಂದೇಶಕರು ತಾಮಾರಳಿಗೆ, “ನಿನ್ನ 
ಸೋದರನಾದ ಅಮ್ನೋನನ ಮನೆಗೆ ಹೋಗಿ ಅವನಿಗೆ 
ಸ್ವಲ್ಪ ಊಟವನ್ನು ತಯಾರಿಸು'' ಎಂದರು. 








ತಾಮಾರಳು ಅಮ್ನೋನನಿಗೆ ಊಟವನ್ನು ತಯಾರಿಸಿದ್ದು 

*ತಾಮಾರಳು ತನ್ನ ಸೋದರನಾದ ಅಮ್ನೋನನ ಮನೆಗ 
ಹೋದಳು. ಅಮ್ನೋನನು ಹಾಸಿಗೆಯಲ್ಲಿ ಮಲಗಿದ್ದನು. 
ತಾಮಾರಳು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ತನ್ನ 
ಕೈಗಳಿಂದಲೇ ಕಲಸಿ ಅಮ್ನೋನನ ಕಣ್ಣೆದುರಿನಲ್ಲಿಯೇ 
ನಾದಿದಳು. ನಂತರ ಅವಳು ನಾದಿದ ಹಿಟ್ಟನ್ನು ಸುಟ್ಟು 
ರೊಟ್ಟಿಗಳನ್ನು ಮಾಡಿದಳು. *ತಾಮಾರಳು ರೊಟ್ಟಿಗಳನ್ನು 
ರೊಟ್ಟಿಮಾಡುವ ಪಾತ್ರೆಯಿಂದ ಹೊರತೆಗೆದು ಅಮ್ನೋನ 
ನಿಗೋಸ್ಕರ ಅವುಗಳನ್ನು ಬಡಿಸಿದಳು. ಆದರೆ ಅಮ್ನೋ 
ನನು ತಿನ್ನಲಿಲ್ಲ. ಅಮ್ನೋನನು ತನ್ನ ಸೇವಕರೆಲ್ಲರಿಗೆ, 


425 


""ನೀವೆಲ್ಲರೂ ನನ್ನನ್ನು ಒಬ್ಬಂಟಿಗನನ್ನಾಗಿ ಬಿಟ್ಟು 
ಹೋಗಿ!'' ಎಂದನು. ಆದ್ದರಿಂದ ಸೇವಕರೆಲ್ಲರೂ 
ಅಮ್ನೋನನ ಕೊಠಡಿಯಿಂದ ಹೊರಗೆ ಹೋದರು. 


ಅಮ್ನೋನನು ತಾಮಾರಳನ್ನು ಕೆಡಿಸಿದ್ದು 

10ಅಮ್ನೋನನು ತಾಮಾರಳಿಗೆ, "ರೊಟ್ಟಿಗಳನ್ನು ಒಳ 
ಕೋಣೆಗೆ ತೆಗೆದುಕೊಂಡು ಬಾ. ನಾನು ನಿನ್ನ ಕೈಗಳಿಂದಲೇ 
ತಿನ್ನುತ್ತೇನೆ'' ಎಂದನು. 

ತಾಮಾರಳು ತನ್ನ ಸೋದರನಾದ ಅಮ್ನೋನನಿದ್ದ ಒಳ 
ಕೋಣೆಗೆ ಹೋದಳು. ಅವಳು ತಾನು ಮಾಡಿದ್ದ ರೊಟ್ಟಿ 
ಗಳನ್ನು ತಂದಳು. ತನ್ನ ಕೈಗಳಿಂದಲೇ ಅಮ್ನೋನನು 
ತಿನ್ನಲಿ ಎಂಬುದಕ್ಕಾಗಿ ಅವಳು ಅವನ ಬಳಿಗೆ ಹೋದಳು. 
ಆದರೆ ಅಮ್ನೋನನು ತಾಮಾರಳನ್ನು ಬಿಗಿಯಾಗಿ ಹಿಡಿದು 
ಕೊಂಡನು. ಅವನು ಅವಳಿಗೆ, "ತಂಗಿಯೇ, ಬಂದು ನನ್ನ 
ಜೊತೆಯಲ್ಲಿ ಮಲಗು''ಎಂದು ಹೇಳಿದನು. 

2ತ್ರಾಮಾರಳು ಅಮ್ನೋನನಿಗೆ, "ಸೋದರನೇ ಬೇಡ! 
ನನ್ನನ್ನು ಬಲಾತ್ಕರಿಸದಿರು! ಇಸ್ರೇಲಿನಲ್ಲಿ ಇಂತಹ ಕಾರ್ಯ 
ಎಂದೆಂದಿಗೂ ನಡೆಯಬಾರದು! ಅಪಮಾನಕರವಾದ ಈ 
ಕಾರ್ಯವನ್ನು ಮಾಡಬೇಡ! ನನಗಾದ ಈ ಕಳಂಕವನ್ನು 
ಎಂದೆಂದಿಗೂ ನಾನು ತೊಡೆದು ಹಾಕಲಾಗುವುದಿಲ್ಲ. 
ಇಸ್ರೇಲಿನ ಜನರಲ್ಲಿ ತಮ್ಮ ಅಪಮಾನಕರವಾದ ಕಾರ್ಯ 
ಗಳಿಂದ ನೀಚರೆನಿಸಿಕೊಳ್ಳುವ ಜನರಂತೆ ನೀನೂ ಆಗಿ 
ಬಿಡುವೆ. ದಯವಿಟ್ಟು ರಾಜನೊಂದಿಗೆ ಮಾತನಾಡು. 
ಅವನು ನಿನ್ನ ಜೊತೆಯಲ್ಲಿ ನನ್ನ ಮದುವೆ ಮಾಡಲಿ 
ಎಂದಳು. 

ಆದರೆ ತಾಮಾರಳ ಮಾತುಗಳನ್ನು ಅಮ್ನೋನನು 
ಕೇಳಲಿಲ್ಲ. ಅವನು ತಾಮಾರಳಿಗಿಂತ ಬಲಶಾಲಿಯಾಗಿ 
ದ್ಹುದರಿಂದ ಅವಳ ಮೇಲೆ ಬಲಾತ್ಕಾರ ಮಾಡಿದನು. 
15 ಅನಂತರ ಅಮ್ನೋನನು ತಾಮಾರಳನ್ನು ದ್ವೇಷಿಸಿದನು. 
ಅಮ್ನೋನನು ತಾನು ಅವಳನ್ನು ಮೊದಲು ಮೋಹಿಸಿದುದ 
ಕ್ಕಿಂತ ಹೆಚ್ಚಾಗಿ ದ್ವೇಷಿಸಿದನು. ಅಮ್ನೋನನು ತಾಮಾರ 
ಳಿಗೆ, ""ಮೀಲೇಳು, ಹೊರಟು ಹೋಗು!'' ಎಂದನು. 

16ತಾಮಾರಳು ಅಮ್ನೋನನಿಗೆ, '"ಇಲ್ಲ! ನನ್ನನ್ನು 
ಹೊರಗೆ ಕಳುಹಿಸುವುದು ನೀನು ಮೊದಲು ಮಾಡಿದ್ದ 
ಕ್ಕಿಂತಲೂ ಹೆಚ್ಚಿನ ದುಷ್ಕಾರ್ಯವಾಗಿದೆ'' ಎಂದು 
ಹೇಳಿದಳು. 

ಆದರೆ ಅಮ್ನೋನನು ತಾಮಾರಳ ಮಾತುಗಳನ್ನು ಆಲಿಸ 
ಲಿಲ್ಲ. !ಅಮ್ನೋನನು ತನ್ನ ಕಿರಿಯ ಸೇವಕನೊಬ್ಬನನ್ನು 
ಕರೆದು, ""ಈ ಹುಡುಗಿಯನ್ನು ಈಗಲೇ ಈ ಕೊಠಡಿ 
ಯಿಂದ ಹೊರಗೆ ನೂಕು! ಅವಳು ಹೋದನಂತರ 
ಬಾಗಿಲಿಗೆ ಬೀಗಹಾಕು'' ಎಂದು ಹೇಳಿದನು. 

8 ಅಮ್ನೋನನ ಸೇವಕನು ತಾಮಾರಳನ್ನು ಹೊರನೂಕಿ 
ಅವಳು ಹೋದನಂತರ ಬಾಗಿಲಿಗೆ ಬೀಗವನ್ನು 


2 ಸಮುವೇಲನು 13:10-26 


ಹಾಕಿದನು. ತಾಮಾರಳು ನಾನಾಬಣ್ಣದ ನಿಲುವಂಗಿ 
ಯನ್ನು ಧರಿಸಿಕೊಂಡಿದ್ದಳು. ರಾಜನ ಹೆಣ್ಣುಮಕ್ಕಳು 


ಕನ್ಯೆಯರಾಗಿದ್ದಾಗ ಇಂತಹ ನಿಲುವಂಗಿಗಳನ್ನು 
ಧರಿಸುತ್ತಿದ್ದರು. 
''ತಾಮಾರಳು ಬೂದಿಯನ್ನು ತೆಗೆದುಕೊಂಡು 


ತನ್ನ ತಲೆಯ ಮೇಲೆ ಸುರಿದುಕೊಂಡು ತನ್ನ ನಿಲುವಂಗಿ 
ಯನ್ನು ಹರಿದುಕೊಂಡಳು; ತನ್ನ ತಲೆಯ ಮೇಲೆ ಕ್ಳೈ 
ಗಳನ್ನಿಟ್ಟುಕೊಂಡು ಗಟ್ಟಿಯಾಗಿ ಗೋಳಾಡಿದಳು. 
2ತಾಮಾರಳ ಸೋದರನಾದ ಅಬ್ಬಾಲೋಮನು 
ತಾಮಾರಳಿಗೆ, “ನಿನ್ನ ಸೋದರನಾದ ಅಮ್ನೋನನು 
ನಿನ್ನನ್ನು ಕೆಡಿಸಿಬಿಟ್ಟನಲ್ಲವೆ? ಅಮ್ನೋನನು ನಿನ್ನ 
ಸೋದರ. ತಂಗಿಯೇ, ಈಗ ಸದ್ಯಕ್ಕೆ ಸುಮ್ಮನಿರು. 
ಇದರಿಂದ ನೀನು ಹೆಚ್ಚು ಗಲಿಬಿಲಿಯಾಗದಿರು'' ಎಂದು 
ಹೇಳಿದನು. ತಾಮಾರಳು ಏನನ್ನೂ ಹೇಳಲಿಲ್ಲ. ಅವಳು 
ಅಬ್ಬಾಲೋಮನ ಮನೆಯಲ್ಲಿ ವಾಸಿಸಲು ಹೋದಳು. 

21 ರಾಜನಾದ ದಾವೀದನಿಗೆ ಈ ವರ್ತಮಾನವು ತಿಳಿದು 
ಬಹಳ ಕೋಪಗೊಂಡನು. 3ಅಬ್ಬಾಲೋಮನು 
ಅಮ್ನೋನನನ್ನು ದ್ವೇಷಿಸಿದನು. ಅಬ್ಬಾಲೋಮನು ಒಳ್ಳೆ 
ಯದನ್ನಾಗಲೀ ಕೆಟ್ಟದ್ದನ್ನಾಗಲೀ ಏನನ್ನೂ ಅಮ್ನೋನನಿಗೆ 
ಹೇಳಲಿಲ್ಲ. ಅಮ್ನೋನನು ತನ್ನ ತಂಗಿಯಾದ ತಾಮಾರ 
ಳನ್ನು ಕೆಡಿಸಿದ್ದಕ್ಕಾಗಿ ಅಬ್ಬಾಲೋಮನು ಅಮ್ನೋನನನ್ನು 
ದ್ವೇಷಿಸಿದನು. 


ಅಬ್ಬಾಲೋಮನ ಪ್ರತೀಕಾರ 

ಚಿಎರಡು ವರ್ಷಗಳ ನಂತರ, ಅಬ್ಬಾಲೋಮನ ಕುರಿ 
ಗಳ ತುಪ್ಪಟವನ್ನು ಕತ್ತರಿಸುವುದಕ್ಕಾಗಿ ಕೆಲವು ಜನರು 
ಬಾಳ್‌ಹಾಚೋರಿಗೆ ಬಂದರು. ಇದನ್ನು ಬಂದು ನೋಡು 
ವಂತೆ ರಾಜನ ಮಕ್ಕಳಿಗೆಲ್ಲ ಅಬ್ಬಾಲೋಮನು ಆಹ್ವಾನ 
ವನ್ನು ನೀಡಿದನು. 3 ಅಬ್ಬಾಲೋಮನು ರಾಜನ ಬಳಿಗೆ 
ಹೋಗಿ, "ನನ್ನ ಕುರಿಗಳ ತುಪ್ಪಟವನ್ನು ಕತ್ತರಿಸಲು ಕೆಲವು 
ಜನರು ಬರುತ್ತಾರೆ. ದಯವಿಟ್ಟು ನೀವು ನಿಮ್ಮ ಸೇವಕ 
ರೊಂದಿಗೆ ಬಂದು ಅದನ್ನು ಗಮನಿಸಿ'' ಎಂದನು. 

ರಾಜನಾದ ದಾವೀದನು ಅಬ್ಬಾಲೋಮನಿಗೆ, 
""ಮಗನೇ, ನಾವೆಲ್ಲ ಬರುವುದಿಲ್ಲ. ಅದು ನಿನಗೆ ಬಹಳ 
ತೊಂದರೆಯಾಗುತ್ತದೆ'' ಎಂದು ಹೇಳಿದನು. 

ಅಬ್ಬಾಲೋಮನು ಬೇಡಿಕೊಂಡರೂ ದಾವೀದನು 
ಹೋಗಲಿಲ್ಲ; ಆದರೆ ದಾವೀದನು ಅವನನ್ನು 
ಆಶೀರ್ವದಿಸಿದನು. 

26ಅಬ್ದಾಲೋಮನು, ""ನೀನು ಬರಲು ಇಚ್ಛಿಸದಿದ್ದರೆ, 
ದಯವಿಟ್ಟು ನನ್ನ ಸೋದರನಾದ ಅಮ್ನೋನನನ್ನು 
ಕಳುಹಿಸು'' ಎಂದು ಕೇಳಿದನು. 

ರಾಜನಾದ ದಾವೀದನು ಅಬ್ಬಾಲೋಮನಿಗೆ “ನಿನ್ನ 
ಜೊತೆಯಲ್ಲಿ ಅವನೇಕೆ ಬರಬೇಕು?'' ಎಂದನು. 


2 ಸಮುವೇಲನು 13:27-14:4 


27ಅಬ್ಬಾಲೋಮನು ದಾವೀದನನ್ನು ಬಹಳವಾಗಿ 
ಬೇಡಿಕೊಂಡನು. ಕೊನೆಗೆ ದಾವೀದನು ಅಮ್ನೋನನನ್ನು 
ಮತ್ತು ರಾಜನ ಗಂಡುಮಕ್ಕಳೆಲ್ಲರನ್ನು ಅಬ್ಬಾಲೋಮನ 
ಜೊತೆಯಲ್ಲಿ ಹೋಗಲು ಹೇಳಿದನು. 


ಅಮ್ನೋನನನ್ನು ಕೊಂದುಹಾಕಿದ್ದು 

ಆಗ ಅಬ್ಬಾಲೋಮನು ತನ್ನ ಸೇವಕರಿಗೆ ಈ ರೀತಿ 
ಆಜ್ಞೆ ಮಾಡಿದನು: ""ಅಮ್ನೋನನನ್ನು ಗಮನಿಸುತ್ತಿರಿ. 
ಅವನು ಮತ್ತನಾಗಿ ಆನಂದಿಸುತ್ತಿರುವಾಗ ನಾನು ಅಜ್ಜಿ 
ಯನ್ನು ಕೊಡುತ್ತೇನೆ. ಆಗ ನೀವು ಅವನ ಮೇಲೆ 
ಆಕ್ರಮಣಮಾಡಿ ಕೊಲ್ಲಬೇಕು. ನಿಮಗೆ ಶಿಕ್ಬೆಯಾಗುತ್ತದೆ 
ಎಂಬ ಭಯವಿಲ್ಲದಿರಲಿ, ಯಾಕಂದರೆ ನೀವು ನನ್ನ ಅಜ್ಜಿ 
ಯನ್ನು ಪಾಲಿಸಿದಿರಷ್ಟೇ. ಆದ್ದರಿಂದ ಶಕ್ತರಾಗಿಯೂ 
ಧೈರ್ಯವಂತರಾಗಿಯೂ ಇರಿ'' ಎಂದನು. 

ೌಅಬ್ಬಾಲೋಮನ ಯುವಕರು ಅವನ ಆಜ್ಞೆಯಂತೆ 
ಅಮ್ನೋನನನ್ನು ಕೊಂದುಬಿಟ್ಟರು. ಆದರೆ ದಾವೀದನ 
ಇತರ ಗಂಡುಮಕ್ಕಳು ತಪ್ಪಿಸಿಕೊಂಡರು. ಪ್ರತಿಯೊಬ್ಬನೂ 
ತನ್ನ ಹೇಸರಕತ್ತೆಯನ್ನೇರಿ ತಪ್ಪಿಸಿಕೊಂಡನು. 


ಅಮ್ನೋನನ ಮರಣದ ಸುದ್ದಿಯು ದಾವೀದನಿಗೆ 
ಮುಟ್ಟಿತು 

ರಾಜನ ಗಂಡುಮಕ್ಕಳು ತಮ್ಮ ಮಾರ್ಗದಲ್ಲಿ ಬರು 
ತ್ತಿರುವಾಗಲೇ ದಾವೀದನಿಗೆ ಈ ಸುದ್ದಿಯು ತಲುಪಿತು. 
""ಅಬ್ಬಾಲೋಮನು ರಾಜನ ಮಕ್ಕಳಿಲ್ಲರನ್ನೂ ಕೊಂದು 
ಹಾಕಿದನು; ಒಬ್ಬ ಮಗನನ್ನೂ ಜೀವಂತವಾಗಿ ಬಿಟ್ಟಿಲ್ಲ'' 
ಎಂಬುದೇ ಆ ಸುದ್ದಿ 

3!ರಾಜನಾದ ದಾವೀದನು ತನ್ನ ಬಟ್ಟೆಗಳನ್ನು ಹರಿದು 
ಕೊಂಡು ನೆಲದಮೇಲೆ ಬಿದ್ದನು. ದಾವೀದನ ಸುತ್ತಲೂ 
ನಿಂತಿದ್ದ ಅವನ ಸೇವಕರೂ ತಮ್ಮತಮ್ಮ ಬಟ್ಟೆಗಳನ್ನು 
ಹರಿದುಕೊಂಡರು. 

೫ಆದರೆ ಶಿಮ್ಮನ ಮಗನಾದ ಯೋನಾದಾಬನು 
ದಾವೀದನಿಗೆ, ""ರಾಜನ ಗಂಡುಮಕ್ಕಳೆಲ್ಲರನ್ನೂ 
ಕೊಂದುಹಾಕಿದರೆಂದು ಯೋಚಿಸುವುದು ಸರಿಯಲ್ಲ. 
ಅಮ್ನೋನನು ಮಾತ್ರ, ಸತ್ತಿದ್ದಾನೆ. ಅಬ್ಬಾಲೋಮನ 
ತಂಗಿಯಾದ ತಾಮಾರಳನ್ನು ಅಮ್ನೋನನು ಕೆಡಿಸಿದ್ದಕ್ಕಾಗಿ 
ಅಬ್ಬಾಲೋಮನು ಆ ದಿನದಿಂದ ಅವನನ್ನು ಕೊಲ್ಲಲು 
ಯೋಜನೆಮಾಡುತ್ತಿದ್ದನು. ರಾಜನಾದ ನನ್ನ ಒಡೆ 
ಯನೇ, ರಾಜನ ಮಕ್ಕಳೆಲ್ಲರೂ ಸತ್ತರೆಂದು ಯೋಚಿಸ 
ಬೇಹ. ಅಮ್ನೋನನು ಮಾತ್ರ, ಸತ್ತುಹೋದನು'' 
ಎಂದನು. 

**ಅಬ್ಬಾಲೋಮನು ಓಡಿಹೋದನು. ಆ ನಗರದ 
ಗೋಡೆಯ ಮೇಲೆ ಒಬ್ಬ ಕಾವಲುಗಾರನು ನಿಂತಿದ್ದನು. 
ಬೆಟ್ಟದ ಬೇರೊಂದು ಕಡೆಯಿಂದ ಅನೇಕ ಜನರು 


426 


ಬರುತ್ತಿರುವುದನ್ನು ಅವನು ನೋಡಿದನು. ನ ಯೋನಾ 
ದಾಬನು ರಾಜನಾದ ದಾವೀದನಿಗೆ, ""ನಾನು ಹೇಳಿದ್ದು 
ಸರಿ, ಅಲ್ಲಿ ನೋಡು ರಾಜನ ಗಂಡು ಮಕ್ಕಳೆಲ್ಲರೂ 
ಬರುತ್ತಿದ್ದಾರೆ'' ಎಂದನು. 

3 ಯೋನಾದಾಬನು ಈ ಮಾತುಗಳನ್ನು ಹೇಳಿ 
ಮುಗಿಸುವಷ್ಟರಲ್ಲಿ ರಾಜನ ಗಂಡುಮಕ್ಕಳೆಲ್ಲರೂ 
ಬಂದರು. ಅವರು ಗಟ್ಟಿಯಾಗಿ ಅಳುತ್ತಿದ್ದರು. 
ದಾವೀದನು ಮತ್ತು ಅವನ ಸೇವಕರೆಲ್ಲ ಅಳಲಾರಂಭಿ 
ಸಿದರು. ಅವರೆಲ್ಲರೂ ಮತ್ತಷ್ಟು ಜೋರಾಗಿ ಗೋಳಾಡಿ 
ದರು. *'ದಾವೀದನು ಅವನ ಮಗನಿಗಾಗಿ ಪ್ರತಿ ನಿತ್ಯವೂ 
ಗೋಳಾಡುತ್ತಿದ್ದನು. 


ಅಬ್ಬಾಲೋಮನು ಗೆಷೂರಿಗೆ ತಪ್ಪಿಸಿಕೊಂಡು 
ಹೋದದ್ದು 

ಗೆಷೂರಿನ ರಾಜನೂ ಅಮ್ಮೀಹೂದನ ಮಗನೂ ಆದ 
ತಲ್ಕೈನ* ಹತ್ತಿರಕ್ಕೆ ಅಬ್ಬಾಲೋಮನು ಓಡಿಹೋದನು. 
ಅಬ್ಬಾಲೋಮನು ಗೆಷೂರಿಗೆ ಓಡಿಹೋದ ನಂತರ, 
ಅಲ್ಲಿ ಅವನು ಮೂರು ವರ್ಷಗಳ ಕಾಲ ನೆಲೆಸಿದನು. 
3*ಅಮ್ನೋನನ ಮರಣದ ವಿಷಯದಲ್ಲಿ ರಾಜನಾದ 
ದಾವೀದನು ಸಂತೈಸಿಕೊಂಡನು. ಆದರೆ ಅವನು ಅಬ್ಬಾ 
ಲೋಮನನ್ನು ಕಾಣಲು ಹಾತೊರೆಯ ತೊಡಗಿದನು. 





ದಾವೀದನ ಬಳಿಗೆ ಒಬ್ಬ ಬುದ್ಧಿವಂತಳಾದ 
ಸ್ತ್ರೀಯನ್ನು ಕಳುಹಿಸಿದ್ದು 
14 ರಾಜನಾದ ದಾವೀದನಿಗೆ ಅಬ್ಬಾಲೋಮನ 
ಅಗಲಿಕೆಯಿಂದಾದ ಯಾತನೆಯು ಚೆರೂಯಳ 
ಮಗನಾದ ಯೋವಾಬನಿಗೆ ತಿಳಿಯಿತು. ಆದ್ದರಿಂದ 
ಯೋವಾಬನು ಒಬ್ಬ ಬುದ್ಧಿವಂತ ಸ್ತ್ರೀಯನ್ನು ತೆಕೋವ 
ದಿಂದ ಕರೆತರಲು ಸಂದೇಶಕರನ್ನು ಅಲ್ಲಿಗೆ ಕಳುಹಿಸಿದನು. 
ಈ ಬುದ್ದಿವಂತಳಾದ ಸ್ತ್ರೀಗೆ ಯೋವಾಬನು, ""ದಯ 
ವಿಟ್ಟು ನಿನ್ನ ಚರ್ಮಕ್ಕಾಗಲೀ ತಲೆಕೂದಲಿಗಾಗಲೀ 
ಎಣ್ಣೆಯನ್ನು ಹಚ್ಚಿಕೊಳ್ಳಬೇಡ; ಚೆನ್ನಾಗಿರುವ ವಸ್ತ್ರಗಳನ್ನು 
ತೊಟ್ಟುಕೊಳ್ಳದೆ ಶೋಕಸೂಚಕ ವಸ್ತ್ರಗಳನ್ನು ಧರಿಸಿಕೋ. 
ಸತ್ತವನಿಗಾಗಿ ಅನೇಕ ದಿನಗಳಿಂದ ರೋಧಿಸುತ್ತಿರುವ 
ಸ್ತ್ರೀಯಂತೆ ನಟಿಸು. *ರಾಜನ ಬಳಿಗೆ ಹೋಗಿ, ನಾನು 
ಹೇಳಿಕೊಟ್ಟ ಮಾತುಗಳನ್ನು ಅವನಿಗೆ ಹೇಳು''ಎಂದು 
ಹೇಳಿದನು. ಬುದ್ದಿವಂತಳಾದ ಆ ಸ್ತ್ರೀಯು ಏನು ಮಾತ 
ನಾಹಬೇಕೆಂಬುದನ್ನು ಯೋವಾಬನು ಹೇಳಿಕೊಟ್ಟನು. 
*ತೆಕೋವದ ಆ ಸ್ತ್ರೀಯು ರಾಜನ ಬಳಿಗೆ ಬಂದಾಗ 
ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ""ರಾಜನೇ, ನನಗೆ 
ಸಹಾಯ ಮಾಡು'' ಎಂದು ಹೇಳಿದಳು. 





ಗೆಷೂರಿನ... ತಲ್ಮೈ ಅಬ್ಬಾಲೋಮನ ಅಜ್ಜ ತಲ್ಕೆ. 


427 


ರಾಜನಾದ ದಾವೀದನು ಅವಳಿಗೆ, ""ನಿನ್ನ ಸಮಸ್ಯೆ 
ಏನು?''ಎಂದು ಕೇಳಿದನು. 

ಆ ಸ್ತ್ರೀಯು, ""ನಾನೊಬ್ಬ ವಿಧವೆ. ನನ್ನ ಗಂಡನು ತೀರಿ 
ಕೊಂಡಿದ್ದಾನೆ. ನನಗೆ ಇಬ್ಬರು ಗಂಡು ಮಕ್ಕಳಿದ್ದರು. ಈ 
ಇಬ್ಬರು ಗಂಡು ಮಕ್ಕಳು ಜಗಳ ಮಾಡುತ್ತಾ ಹೊರಗೆ 
ಮೈದಾನದಲ್ಲಿದ್ದರು. ಅವರನ್ನು ತಡೆಯುವ ಬೇರೊಬ್ಬನು 
ಅಲ್ಲಿರಲಿಲ್ಲ. ಒಬ್ಬ ಮಗನು ಮತ್ತೊಬ್ಬನನ್ನು ಕೊಂದನು. 
ಈಗ ನಮ್ಮ ಕುಟುಂಬದವರೆಲ್ಲಾ ನನಗೆ ವಿರುದ್ಧ 
ವಾಗಿದ್ದಾರೆ. ಅವರು ನನಗೆ, "ತನ್ನ ಸೋದರನನ್ನೇ ಕೊಂದ 
ಮಗನನ್ನು ಕರೆದುಕೊಂಡು ಬಾ. ಅವನು ತನ್ನ ಸೋದರ 
ನನ್ನೇ ಕೊಂದುಹಾಕಿದ್ದರಿಂದ ಅವನನ್ನು ನಾವು ಕೊಂದು 
ಹಾಕುತ್ತೇವೆ' ಎಂದು ಹೇಳಿದರು. ನನ್ನ ಮಗನನ್ನು 
ಕೊಲ್ಲಲು ನಾನು ಅವರಿಗೆ ಬಿಟ್ಟುಕೊಟ್ಟರೆ, ತನ್ನ ತಂದೆಯ 
ಆಸ್ತಿಗೆ ವಾರಸುದಾರನಾದ ಮಗನನ್ನೇ ಕೊಂದು ಹಾಕಿ 
ದಂತಾಗುತ್ತದೆ. ನನ್ನ ಮಗ ನನ್ನ ಬದುಕಿನ ಕೊನೆಯ 
ಆಶಾಕಿರಣ. ಆ ಕೊನೆಯ ಆಶಾಕಿರಣವು ಸುಟ್ಟು ನಾಶ 
ವಾಗಿಬಿಡುತ್ತದೆ. ನಂತರ ನನ್ನ ಸತ್ತ ಗಂಡನ ಆಸ್ತಿ 
ಬೇರೊಬ್ಬನಿಗೆ ಹೋಗುತ್ತದೆ ಮತ್ತು ಅವನ ಹೆಸರು ದೇಶ 
ದೊಳಗಿಂದ ತೆಗೆದುಹಾಕಲ್ಪಡುತ್ತದೆ'' ಎಂದು ಹೇಳಿದಳು. 

ಆಗ ರಾಜನು ಆ ಸ್ತ್ರೀಗೆ, ""ಮನೆಗೆ ಹಿಂದಿರುಗು. ನಾನು 
ನಿನ್ನ ವಿಷಯದಲ್ಲಿ ಆಜ್ಞೆಗಳನ್ನು ಕೊಡುತ್ತೇನೆ'' ಎಂದು 
ಹೇಳಿದನು. 

*ತ್ರಿಕೋವದ ಆ ಸ್ತ್ರೀಯು ರಾಜನಿಗೆ "ರಾಜನಾದ ನನ್ನ 
ಒಡೆಯನೇ, ದೋಷವೆಲ್ಲವೂ ನನ್ನ ಮೇಲೆಯೇ ಬರಲಿ. 
ನನ್ನ ಒಡೆಯನಾದ ರಾಜನೇ, ನೀನೂ ನಿನ್ನ ರಾಜ್ಯವೂ 
ನಿರ್ದೋಷಿಗಳಾಗಿದ್ದೀರಿ'' ಎಂದು ಹೇಳಿದಳು. 

ರಾಜನಾದ ದಾವೀದನು, "ನಿನ್ನನ್ನು ದೋಷಿ ಎಂದವ 
ರನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ. ಅವನು ನಿನಗೆ 
ಮತ್ತೆ ತೊಂದರೆ ಕೊಡದಂತೆ ನಾನು ನೋಡಿಕೊಳ್ಳುವೆ'' 
ಎಂದು ಹೇಳಿದನು. 

ಆ ಸ್ತ್ರೀಯು, ""ಅವರು ನನಗೆ ತೊಂದರೆ ಕೊಡದಂತೆ 
ನೀನು ನೋಡಿಕೊಳ್ಳುವುದಾಗಿ ನಿನ್ನ ದೇವರಾದ 
ಯೆಹೋವನ ಮೇಲೆ ದಯವಿಟ್ಟು ಪ್ರಮಾಣ ಮಾಡು. 
ಆಗ ಕೊಲೆಗಾರರನ್ನು ದಂಡಿಸಲು ಇಚ್ಛಿಸುವ ಈ ಜನರು, 
ನನ್ನ ಮಗನನ್ನು ದಂಡಿಸುವುದಿಲ್ಲ'' ಎಂದು ಹೇಳಿದಳು. 

ದಾವೀದನು, ""ಯೆಹೋವನಾಣೆ, ನಿನ್ನ ಮಗನನ್ನು 
ಯಾವ ವ್ಯಕ್ತಿಯೂ ತೊಂದರೆಗೊಳಿಸುವುದಿಲ್ಲ. ನಿನ್ನ 
ಮಗನ ತಲೆಯ ಮೇಲಿನ ಕೂದಲುಗಳಲ್ಲಿ ಒಂದಾದರೂ 
ನೆಲಕ್ಕೆ ಬೀಳುವುದಿಲ್ಲ” ಎಂದನು. 

12 ಸ್ತ್ರೀಯು, ""ರಾಜನಾದ ನನ್ನ ಒಡೆಯನೇ, ದಯ 
ವಿಟ್ಟು ನಾನು ನಿನಗೆ ಕೆಲವು ಮಾತುಗಳನ್ನು ಹೇಳಲು 
ಬಿಡು'' ಎಂದಳು. ""ಹೇಳು'' ಎಂದು ರಾಜನು 
ಹೇಳಿದನು. 


2 ಸಮುವೇಲನು 14:5-20 


ಆಗ ಆ ಸ್ತ್ರೀಯು, '"ದೇವರ ಜನರ ವಿರುದ್ಧವಾಗಿ 
ನೀನು ಈ ಕಾರ್ಯಗಳನ್ನು ಮಾಡಲು ಯೋಚಿಸಿರುವು 
ದಾದರೂ ಏಕೆ? ಹೌದು, ನೀನು ಕೊಟ್ಟ ತೀರ್ಪಿನ 
ಮೂಲಕ ನೀನು ನಿನ್ನನ್ನು ತಪ್ಪಿತಸ್ಥನೆಂದು ತೋರಿಸಿ 
ಕೊಟ್ಟಿರುವೆ. ಏಕೆಂದರೆ ನೀನು ಬಲಾತ್ಕಾರದಿಂದ ಮನೆ 
ಬಿಡಿಸಿದ ಮಗನನ್ನು ಮನೆಗೆ ಕರೆದುತಂದಿಲ್ಲ. “ನಾವೆಲ್ಲ 
ಎಂದಾದರೂ ಒಂದು ದಿನ ಸಾಯುತ್ತೇವೆ ಎನ್ನುವುದು 
ನಿಜ. ನಾವೆಲ್ಲ ನೆಲದ ಮೇಲೆ ಚೆಲ್ಲಿದ ನೀರಿನಂತಿದ್ದೇವೆ. 
ಈ ನೀರನ್ನು ನೆಲದಿಂದ ಮತ್ತೆ ಒಟ್ಟುಗೂಡಿಸುವುದು 
ಯಾವ ವ್ಯಕ್ತಿಯಿಂದಲೂ ಸಾಧ್ಯವಿಲ್ಲ. ಆದರೆ ಜೀವವನ್ನು 
ತೆಗೆದುಬಿಡಲು ದೇವರು ಇಚ್ಛಿಸುವುದಿಲ್ಲ. ಬಲಾತ್ಕಾರ 
ವಾಗಿ ಹೊರಗೆ ನೂಕಲ್ಪಟ್ಟವನು ತಿರುಗಿ ತನ್ನ ಬಳಿಗೆ 
ಬರುವ ಹಾಗೆ ಆತನದೇ ಆದ ಉಪಾಯವಿದೆ. "ರಾಜ 
ನಾದ ನನ್ನ ಒಡೆಯನೇ, ನಾನು ಈ ಮಾತುಗಳನ್ನು ನಿನಗೆ 
ಹೇಳುವುದಕ್ಕೆಂದೇ ಬಂದೆನು. ಏಕೆಂದರೆ ಜನರು ನನ್ನನ್ನು 
ಹೆದರಿಸಿದರು. ನಾನು ನನ್ನೊಳಗೆ ಹೀಗೆಂದುಕೊಂಡೆನು: 
"ನಾನು ರಾಜನೊಂದಿಗೆ ಮಾತಾಡುತ್ತೇನೆ. ಬಹುಶಃ 
ರಾಜನು ನನ್ನ ಮಾತುಗಳನ್ನು ಕೇಳಿ ಸಹಾಯ ಮಾಡ 
ಬಹುದು. "ರಾಜನು ನನ್ನನ್ನೂ ನನ್ನ ಮಗನನ್ನೂ 
ಕೊಲ್ಲಲು ಇಚ್ಛಿಸುವ ವ್ಯಕ್ತಿಯಿಂದ ನಮ್ಮಿಬ್ಬರನ್ನೂ ರಕ್ಷಿಸ 
ಬಹುದು; ದೇವರು ನಮಗೆ ಕೊಟ್ಟಿರುವ ಸ್ವಾಸ್ಥ್ಯವನ್ನು 
ನಮ್ಮಿಂದ ಕಸಿದುಕೊಳ್ಳದಂತೆ ಕಾಪಾಡಬಹುದು. 17ರಾಜ 
ನಾದ ನನ್ನ ಒಡೆಯನ ಮಾತುಗಳು ನನಗೆ ವಿಶ್ರಾಂತಿ 
ಯನ್ನು ಕೊಡುತ್ತವೆ ಎಂದು ನನಗೆ ತಿಳಿದಿರುವುದರಿಂದ 
ನಿನ್ನ ಬಳಿಗೆ ಬಂದಿರುವೆನು. ಏಕೆಂದರೆ ನೀನು ದೇವ 
ದೂತನಂತಿರುವೆ. ಯಾವುದು ಒಳ್ಳೆ ಯದು, ಯಾವುದು 
ಕೆಟ್ಟದ್ದು ಎಂಬುದು ನಿನಗೆ ತಿಳಿದಿದೆ. ನಿನ್ನ ದೇವರಾದ 
ಯೆಹೋವನು ನಿನ್ನೊಂದಿಗಿರುವನು'' ಎಂದು 
ಹೇಳಿದಳು. 


ರಾಜನಾದ ದಾವೀದನು ಆ ಸ್ತ್ರೀಗೆ, "ನಾನು ಕೇಳುವ 
ಪ್ರಶ್ನೆಗೆ ನೀನು ಉತ್ತರವನ್ನು ಹೇಳಲೇಬೇಕು'' ಎಂದು 
ಉತ್ತರಿಸಿದನು. 

ಆ ಸ್ತ್ರೀಯು, “ರಾಜನಾದ ನನ್ನ ಒಡೆಯನೇ, 
ದಯವಿಟ್ಟು ನಿನ್ನ ಪ್ರಶ್ನೆಯನ್ನು ಕೇಳು'' ಎಂದಳು. 

ರಾಜನು, ""ಈ ವಿಚಾರಗಳನ್ನೆಲ್ಲ ಹೇಳಲು 
ಯೋವಾಬನು ನಿನಗೆ ತಿಳಿಸಿದನಲ್ಲವೇ?'' ಎಂದನು. 

ಆ ಸ್ತ್ರೀಯು, “ರಾಜನಾದ ನನ್ನ ಒಡೆಯನೇ, ನಿಮ್ಮ 
ಆಣೆಯಾಗಿಯೂ, ನೀವು ಹೇಳಿದ್ದು ಸರಿ!'' 


ನಿಮ್ಮ ಸೇವಕನಾದ ಯೋವಾಬನು ಈ ವಿಷಯಗಳನ್ನು 
ಹೇಳಲು ನನಗೆ ತಿಳಿಸಿದನು. ಈ ವಿಷಯಗಳ ಬಗ್ಗೆ ನಿಮ್ಮ 
ದೃಷ್ಟಿಯು ಬದಲಾಗಲೆಂಬುದಕ್ಕಾಗಿ ಯೋವಾಬನು 


2 ಸಮುವೇಲನು 14:21-15:2 


ಹೀಗೆ ಮಾಡಿದನು. ನನ್ನ ಒಡೆಯನೇ, ನೀನು ದೇವದೂತ 
ನಂತೆ ಬುದ್ದಿವಂತನಾಗಿರುವೆ. ಈ ಲೋಕದಲ್ಲಿ ನಡೆಯು 
ತ್ತಿರುವುದೆಲ್ಲವನ್ನೂ ನೀನು ತಿಳಿದಿರುವೆ'' ಎಂದಳು. 


ಅಬ್ಬಾಲೋಮನು ಜಿರುಸಲೇಮಿಗೆ ಹಿಂದಿರುಗಿದ್ದು 

2!ರಾಜನು ಯೋವಾಬನಿಗೆ, ""ನೀನು ಕೇಳಿ 
ಕೊಂಡದ್ದನ್ನು ಅನುಗ್ರಹಿಸಿದ್ದೇನೆ. ಈಗ ಯುವಕನಾದ 
ಅಬ್ಬಾಲೋಮನನ್ನು ಹಿಂದಕ್ಕೆ ಕರೆದುಕೊಂಡು ಬಾ'' 
ಎಂದು ಹೇಳಿದನು. 

2 ಯೋವಾಬನು ಅರಸನಾದ ದಾವೀದನಿಗೆ ಸಾಷ್ಟಾಂಗ 
ನಮಸ್ಕಾರಮಾಡಿ, "ನಾನು ಕೇಳಿಕೊಂಡದ್ದನ್ನು ನೀನು 
ನೆರವೇರಿಸಿದ್ದರಿಂದ, ನೀನು ನನ್ನ ವಿಷಯದಲ್ಲಿ 
ಸಂತೋಷದಿಂದಿರುವೆ ಎಂಬುದು ಇಂದು ನನಗೆ 
ಗೊತ್ತಾಯಿತು'' ಎಂದನು. 

ನಂತರ ಯೋವಾಬನು ಮೇಲೆದ್ದು ಗೆಷೂರಿಗೆ 
ಹೋಗಿ ಅಬ್ಬಾಲೋಮನನ್ನು ಜೆರುಸಲೇಮಿಗೆ ಕರೆದು 
ತಂದನು. ಆದರೆ ರಾಜನಾದ ದಾವೀದನು, 
""ಅಬ್ಬಾಲೋಮನು ತನ್ನ ಸ್ವಂತ ಮನೆಗೆ ಹಿಂದಿರುಗಿ 
ಹೋಗಲಿ. ಅವನು ನನ್ನನ್ನು ನೋಡಲು ಬರುವುದು 
ಬೇಡ'' ಎಂದನು. ಆದುದರಿಂದ ಅಬ್ಬಾಲೋಮನು ತನ್ನ 
ಸ್ವಂತ ಮನೆಗೆ ಹಿಂದಿರುಗಿಹೋದನು. ಅಬ್ಬಾಲೋಮನು 
ರಾಜನನ್ನು ನೋಡಲು ಹೋಗಲಿಲ್ಲ. 

ಜನರು ಅಬ್ಬಾಲೋಮನನ್ನು, ಅವನ ಸುಂದರ 
ರೂಪಕ್ಕಾಗಿ ಬಹಳ ಹೊಗಳುತ್ತಿದ್ದರು. ಇಸ್ರೇಲಿನಲ್ಲಿ 
ಅವನಷ್ಟು ರೂಪವಂತನು ಬೇರೆ ಯಾರೂ ಇರಲಿಲ್ಲ. 
ಅಬ್ಬಾಲೋಮನ ತಲೆಯಿಂದ ಪಾದಗಳವರೆಗೆ ಯಾವ 
ಕಳಂಕವೂ ಇರಲಿಲ್ಲ. ಪ್ರತಿ ವರ್ಷಾಂತ್ಯದಲ್ಲಿಯೂ 
ಅಬ್ಬಾಲೋಮನು ತನ್ನ ತಲೆಗೂದಲನ್ನು ಕತ್ತರಿಸಿ ಅದನ್ನು 
ತೂಕ ಮಾಡಿಸುತ್ತಿದ್ದನು. ಅವನ ತಲೆಗೂದಲು ಐದು 
ಪೌಂಡುಗಳಷ್ಟು ಭಾರವಾಗಿರುತ್ತಿತ್ತು 27ಅಬ್ಬಾಲೋಮ 
ನಿಗೆ ಮೂವರು ಗಂಡುಮಕ್ಕಳು ಮತ್ತು ಒಬ್ಬ ಮಗಳು 
ಇದ್ದರು. ಮಗಳ ಹೆಸರು ತಾಮಾರ್‌. ತಾಮಾರಳು 
ಸುಂದರಳಾಗಿದ್ದಳು. 


ಯೋವಾಬನು ಬಂದು ತನ್ನನ್ನು ನೋಹಬೇಕೆಂದು 
ಅಬ್ಬಾಲೋಮನು ಒತ್ತಾಯಿಸಿದ್ದು 

೫ ಅಬ್ಬಾಲೋಮನು ಎರಡು ವರ್ಷಗಳ ಕಾಲ ಜಿರು 
ಸಲೇಮಿನಲ್ಲಿ ಇದ್ದನು. ಆದರೂ ರಾಜನಾದ ದಾವೀದ 
ನನ್ನು ಭೇಟಿಯಾಗಲು ಅವನಿಗೆ ಅವಕಾಶ ದೊರಕಲಿಲ್ಲ, 
ಆದ್ದರಿಂದ ಅಬ್ಬಾಲೋಮನು ಯೋವಾಬನ ಬಳಿಗೆ 
ಸಂದೇಶಕರನ್ನು ಕಳುಹಿಸಿದನು. ಅಬ್ಬಾಲೋಮನನ್ನು 
ರಾಜನ ಹತ್ತಿರಕ್ಕೆ ಕಳುಹಿಸಿಕೊಡುವಂತೆ ಈ ಸಂದೇಶಕರು 
ಯೋವಾಬನನ್ನು ಕೇಳಿದರು. ಆದರೆ ಯೋವಾಬನು 


428 


ಅಬ್ಬಾಲೋಮನ ಬಳಿಗೆ ಬರಲಿಲ್ಲ. ಅಬ್ಬಾಲೋಮನು 
ಎರಡನೆಯ ಬಾರಿ ಸಂದೇಶವನ್ನು ಕಳುಹಿಸಿದನು. 
ಆದರೂ ಯೋವಾಬನು ಬರಲಿಲ್ಲ. 

ಆಗ ಅಬ್ಬಾಲೋಮನು ತನ್ನ ಸೇವಕರಿಗೆ, ""ನೋಡಿ, 
ನನ್ನ ಹೊಲದ ಪಕ್ಕದಲ್ಲಿ ಯೋವಾಬನ ಹೊಲವಿದೆ. 
ಅವನು ಆ ಹೊಲದಲ್ಲಿ ಜವೆಗೋಧಿಯನ್ನು ಬೆಳೆದಿದ್ದಾನೆ. 
ಹೋಗಿ ಆ ಜವೆಗೋಧಿಯನ್ನು ಸುಟ್ಟುಬಿಡಿ''ಎಂದು 
ಹೇಳಿದನು. 

ಅಬ್ಬಾಲೋಮನ ಸೇವಕರು ಹೋಗಿ ಯೋವಾಬನ 
ಹೊಲದಲ್ಲಿ ಬೆಂಕಿಯನ್ನು ಹಚ್ಚಿದರು. 3!ಆಗ 
ಯೋವಾಬನು ಅಬ್ಬಾಲೋಮನ ಮನೆಗೆ ಬಂದನು. 
ಯೋವಾಬನು ಅಬ್ಬಾಲೋಮನಿಗೆ, “ನಿನ್ನ ಸೇವಕರು 
ನನ್ನ ಹೊಲವನ್ನು ಏಕೆ ಸುಟ್ಟರು? ' ಎಂದು ಕೇಳಿದನು. 

32 ಅಬ್ಬಾಲೋಮನು ಯೋವಾಬನಿಗೆ, ""ನಾನು ನಿನಗೆ 
ಸಂದೇಶವನ್ನು ಕಳುಹಿಸಿ ಇಲ್ಲಿಗೆ ಬರಲು ಹೇಳಿ ಕಳು 
ಹಿಸಿದ್ದೆನು. ರಾಜನ ಬಳಿಗೆ ನಿನ್ನನ್ನು ಕಳುಹಿಸಲು ನಾನು 
ಅಪೇಕ್ಸಿಸಿದೆನು. ಗೆಷೂರಿನಿಂದ ನನ್ನನ್ನು ಮನೆಗೆ ಕರೆಸಲು 
ಅವನು ಇಚ್ಛಿಸಿದ್ದು ಏಕೆ ಎಂಬುದನ್ನು ನೀನು ಕೇಳ 
ಬೇಕೆಂದು ನಾನು ಅಪೇಕ್ಷಿಸಿದೆನು. ನಾನು ಅವನನ್ನು 
ನೋಡಲಾಗದಿದ್ದರೆ ಗೆಷೂರಿನಲ್ಲಿ ವಾಸಿಸುವುದೇ ನನಗೆ 
ಚೆನ್ನಾಗಿರುತ್ತಿತ್ತು. ಈಗ ರಾಜನನ್ನು ನೋಡಲು ನನಗೆ 
ಅವಕಾಶವನ್ನು ಕೊಡು. ನಾನು ಪಾಪವನ್ನು ಮಾಡಿದ್ದರೆ 
ಅವನು ನನ್ನನ್ನು ಕೊಂದುಬಿಡಲಿ!' ಎಂದನು. 





ರಾಜನಾದ ದಾವೀದನನ್ನು ಅಬ್ಬಾಲೋಮನು 
ಭೇಟಿಮಾಡಿದ್ದು 

33ಯೋವಾಬನು ರಾಜನ ಬಳಿಗೆ ಬಂದು 
ಅಬ್ಬಾಲೋಮನು ಹೇಳಿದ್ದನ್ನೆಲ್ಲ ತಿಳಿಸಿದನು. ರಾಜನು 
ಅಬ್ಬಾಲೋಮನನ್ನು ಕರೆಸಿದನು. ಅಬ್ಬಾಲೋಮನು 
ರಾಜನ ಬಳಿಗೆ ಬಂದನು. ರಾಜನ ಎದುರಿನಲ್ಲಿ 
ಅಬ್ಬಾಲೋಮನು ಸಾಷ್ಟಾಂಗ ನಮಸ್ಕಾರ ಮಾಡಿದನು. 
ರಾಜನು ಅಬ್ಬಾಲೋಮನಿಗೆ ಮುದ್ದಿಟ್ಟನು. 


ಅಬ್ಬಾಲೋಮನಿಗೆ ಅನೇಕರು ಸ್ನೇಹಿತರಾದದ್ದು 
15 ಇದಾದನಂತರ, ಅಬ್ಬಾಲೋಮನು ತನಗಾಗಿ 
ರಥವನ್ನೂ ಕುದುರೆಗಳನ್ನೂ ಪಡೆದನು. ಅವನು 
ರಥವನ್ನು ನಡೆಸುವಾಗ ಅವನ ಮುಂದೆ ಓಡಲು ಐವತ್ತು 
ಜನರಿದ್ದರು. `ಅಬ್ಬಾಲೋಮನು ಹೊತ್ತಾರೆಯಲ್ಲಿಯೇ 
ಎದ್ದು ದ್ವಾರದ” ಹತ್ತಿರದಲ್ಲಿ ನಿಂತುಕೊಳ್ಳುತ್ತಿದ್ದನು. 
ತೊಂದರೆಯಲ್ಲಿ ಸಿಕ್ಕಿಕೊಂಡಿರುವ ಯಾವನಾದರೂ 





ದ್ವಾರ ಜನರು ತಮ್ಮ ಎಲ್ಲಾ ವ್ಯವಹಾರಗಳನ್ನು ಮಾಡಲು ಬಂದು 
ಸೇರುವ ಸ್ಥಳ. ನ್ಯಾಯಸ್ಥಾನದ ಅನೇಕ ಮೊಕದ್ದಮೆಗಳು ನಡೆಯುವ 
ಸ್ಥಳವೂ ಇದೇ. 


429 


ತೀರ್ಪಿಗಾಗಿ ರಾಜನಾದ ದಾವೀದನ ಬಳಿಗೆ ಹೋಗು 
ತ್ತಿರುವುದನ್ನು ಅಬ್ಬಾಲೋಮನು ಕಂಡರೆ ಅವನನ್ನು ತನ್ನ 
ಬಳಿಗೆ ಕರೆಯುತ್ತಿದ್ದನು. ಅಬ್ಬಾಲೋಮನು, ""ನೀನು 
ಯಾವ ನಗರದಿಂದ ಬಂದೆ?'' ಎಂದು ಕೇಳುತ್ತಿದ್ದನು. ಆ 
ಮನುಷ್ಯನು, ""ನಾನು ಇಸ್ರೇಲಿನ ಇಂಥ ಕುಲಕ್ಕೆ ಸೇರಿ 
ದವನು'' ಎಂದು ಉತ್ತರಿಸುತ್ತಿದ್ದನು. "ಆಗ ಅಬ್ಬಾಲೋ 
ಮನು ಆ ಮನುಷ್ಯನಿಗೆ, ""ನೋಡು, ನಿನ್ನ ಬೇಡಿಕೆಗಳು 
ಸರಿಯಾಗಿವೆ. ಆದರೆ ರಾಜನಾದ ದಾವೀದನು ನಿನ್ನ 
ಮಾತುಗಳನ್ನು ಕೇಳುವುದಿಲ್ಲ'' ಎಂದು ಹೇಳುತ್ತಿದ್ದನು. 

“ಅಲ್ಲದೆ ಅಬ್ಬಾಲೋಮನು, "ಯಾರಾದರೂ ನನ್ನನ್ನು 
ಈ ದೇಶದಲ್ಲಿ ನ್ಯಾಯಾಧೀಶನನ್ನಾಗಿ ಮಾಡಿದ್ದರೆ ಒಳ್ಳೆಯ 
ದಾಗುತ್ತಿತ್ತು ತೀರ್ಪಿಗಾಗಿ ತಮ್ಮ ತೊಂದರೆಗಳೊಂದಿಗೆ 
ಬರುವ ಪ್ರತಿಯೊಬ್ಬನಿಗೂ ಆಗ ನಾನು ಸಹಾಯ 
ಮಾಡಬಹುದಾಗಿತ್ತು. ಅವನ ತೊಂದರೆಗೆ ತೃಪ್ತಿಕರವಾದ 
ಪರಿಹಾರವನ್ನು ನೀಡಲು ನಾನು ಸಹಾಯ ಮಾಡಬಹು 
ದಾಗಿತ್ತು'' ಎಂದು ಹೇಳುತ್ತಿದ್ದನು. 

ಯಾವನಾದರೂ ಅಬ್ಬಾಲೋಮನ ಹತ್ತಿರಕ್ಕೆ ಬಂದು 
ಸಾಷ್ಟಾಂಗ ನಮಸ್ಕಾರಮಾಡಲು ಬಾಗಿದಾಗ, ಅಬ್ಬಾ 
ಲೋಮನು ಕೈಚಾಚಿ ಅವನನ್ನು ಅಪ್ಪಿಕೊಂಡು ಮುದ್ದಿಡು 
ತ್ತಿದ್ದನು. ರಾಜನಾದ ದಾವೀದನ ಬಳಿಗೆ ತೀರ್ಪಿಗಾಗಿ 
ಬರುವ ಎಲ್ಲಾ ಇಸ್ರೇಲರಿಗೆ ಅಬ್ಬಾಲೋಮನು ಇದೇ 
ರೀತಿ ಮಾಡುತ್ತಿದ್ದನು. ಹೀಗೆ, ಅಬ್ಬಾಲೋಮನು 
ಇಸ್ರೇಲಿನ ಜನರೆಲ್ಲರ ಹೃದಯಗಳನ್ನು ಗೆದ್ದುಕೊಂಡನು. 


ದಾವೀದನ ರಾಜ್ಯಾಧಿಕಾರವನ್ನು ಪಡೆದುಕೊಳ್ಳಲು 
ಅಬ್ಬಾಲೋಮನ ಆಲೋಚನೆ 

ನಾಲ್ಕು ವರ್ಷಗಳ ಬಳಿಕ*್‌ ಅಬ್ಬಾಲೋಮನು ರಾಜ 
ನಾದ ದಾವೀದನಿಗೆ, ""ನಾನು ಹೆಬ್ರೋನಿನಲ್ಲಿ 
ಯೆಹೋವನೊಂದಿಗೆ ಮಾಡಿದ ವಿಶೇಷ ಪ್ರಮಾಣವನ್ನು 
ಪೂರ್ಣಗೊಳಿಸುವುದಕ್ಕೆ ದಯವಿಟ್ಟು ಅನುಮತಿಕೊಡು. 
ನಾನು ಅರಾಮಿನ ಗೆಷೂರಿನಲ್ಲಿ ನೆಲೆಸಿದ್ದಾಗ, 
"ಯೆಹೋವನು ನನ್ನನ್ನು ಜಿರುಸಲೇಮಿಗೆ ಮತ್ತೆ ಕರೆಸಿ 
ಕೊಂಡರೆ, ನಾನು ಯೆಹೋವನ ಆರಾಧನೆ ಮಾಡುತ್ತೇನೆ, 
ಎಂಬ ವಿಶೇಷ ಪ್ರಮಾಣವನ್ನು ಮಾಡಿದ್ದೆನು'' ಎಂದನು. 

9" ಸಮಾಧಾನದಿಂದ ಹೋಗು'' ಎಂದು ರಾಜನಾದ 
ದಾವೀದನು ಹೇಳಿದನು. 

ಅಬ್ಬಾಲೋಮನು ಹೆಬ್ರೋನಿಗೆ ಹೋದನು. "ಆದರೆ 
ಅಬ್ಬಾಲೋಮನು ಇಸ್ರೇಲಿನ ಎಲ್ಲಾ ಕುಲಗಳಿಗೂ ಗೂಢ 
ಚಾರರನ್ನು ಕಳುಹಿಸಿದನು. ಈ ಗೂಢಚಾರರು ಜನರಿಗೆ, 
"ನೀವು. ಕಹಳೆಯ ಧ್ವನಿಯನ್ನು ಕೇಳಿದಾಗ, 








ನಾಲ್ಕು ವರ್ಷಗಳ ಬಳಿಕ ಕೆಲವು ಪ್ರಾಚೀನ ಬರಹಗಳಲ್ಲಿ '"ನಲವತ್ತು 
ವರ್ಷಗಳು''ಎಂದಿದೆ. 


2 ಸಮುವೇಲನು 15:3-19 


"ಅಬ್ಬಾಲೋಮನು ಹೆಬ್ರೋನಿನಲ್ಲಿ ರಾಜನಾದ' ನೆಂದು 
ಹೇಳಿ''ಎಂಬುದಾಗಿ ತಿಳಿಸಿದರು. 

'!ಅಬ್ಬಾಲೋಮನು ತನ್ನೊಂದಿಗೆ ಬರಲು ಇನ್ನೂರು 
ಜನರನ್ನು ಆಹ್ವಾನಿಸಿದನು. ಆ ಜನರು ಜಿರುಸಲೇಮನ್ನು 
ಬಿಟ್ಟು ಅವನೊಂದಿಗೆ ಹೊರಟರು. ಆದರೆ ಅವನು 
ಯೋಚಿಸಿದ ಕಾರ್ಯವು ಅವರಿಗೆ ತಿಳಿದಿರಲಿಲ್ಲ. 
12ಆಹೀತೋಫೆಲನೆಂಬವನು ದಾವೀದನ ಸಲಹೆಗಾರ 
ರಲ್ಲಿ ಒಬ್ಬನಾಗಿದ್ದನು. ಅಹೀತೋಫೆಲನು ಗೀಲೋವ 
ಎಂಬ ಪಟ್ಟಣದವನು. ಅಬ್ಬಾಲೋಮನು ಯಜ್ಞಗಳನ್ನು 
ಅರ್ಪಿಸುತ್ತಿರುವಾಗ ಅಹೀತೋಫೆಲನನ್ನು ಅವನ ನಗರ 
ದಿಂದ (ಗೀಲೋವ) ಕರೆಯಿಸಿದನು. ಜನರು 
ಅಬ್ಬಾಲೋಮನನ್ನು ಕೂಡಿಕೊಳ್ಳುತ್ತಾ ಬಂದದ್ದರಿಂದ 
ಅವನು ಮಾಡಿದ ಒಳಸಂಚು ಸಫಲವಾಗತೊಡಗಿತು. 


ಅಬ್ಬಾಲೋಮನ ಯೋಜನೆಗಳ ಬಗ್ಗೆ ದಾವೀದನಿಗೆ 
ತಿಳಿದದ್ದು 

ಒಬ್ಬನು ದಾವೀದನಿಗೆ ಸುದ್ದಿಯನ್ನು ಹೇಳಲು ಒಳಗೆ 
ಬಂದು, ""ಇಸ್ರೇಲಿನ ಜನರು ಅಬ್ಬಾಲೋಮನನ್ನು 
ಹಿಂಬಾಲಿಸಲಾರಂಭಿಸಿದ್ದಾರೆ'' ಎಂದು ಹೇಳಿದನು. 

“ಆಗ ದಾವೀದನು ಜಿರುಸಲೇಮಿನಲ್ಲಿ ತನ್ನೊಂದಿಗಿದ್ದ 
ತನ್ನ ಸೇವಕರಿಗೆಲ್ಲ, "ನಾವು ತಪ್ಪಿಸಿಕೊಳ್ಳಲೇಬೇಕು! ನಾವು 
ತಪ್ಪಿಸಿಕೊಳ್ಳದಿದ್ದರೆ ಅಬ್ಬಾಲೋಮನು ನಮ್ಮನ್ನು ಹೋಗ 
ಗೊಡಿಸುವುದಿಲ್ಲ ಅಬ್ಬಾಲೋಮನು ನಮ್ಮನ್ನು ಹಿಡಿಯು 
ವುದಕ್ಕಿಂತ ಮೊದಲೇ ಇಲ್ಲಿಂದ ಹೋಗಿ ಬಿಡೋಣ. 
ಅವನು ನಮ್ಮೆಲ್ಲರನ್ನೂ ನಾಶಮಾಡುತ್ತಾನೆ; ಅವನು ಜಿರು 
ಸಲೇಮಿನ ಜನರನ್ನು ಕೊಂದುಹಾಕುತ್ತಾನೆ'' ಎಂದು 
ಹೇಳಿದನು. 

15ರಾಜನ ಸೇವಕರು ರಾಜನಿಗೆ, ""ನಿನ್ನ ನಿರ್ಧಾರದಂತೆ 
ನಾವು ಮಾಡುತ್ತೇವೆ'' ಎಂದರು. 


ದಾವೀದನು ಮತ್ತು ಅವನ ಜನರು ತಪ್ಪಿಸಿಕೊಂಡದ್ದು 

16ರಾಜನಾದ ದಾವೀದನು ತನ್ನ ಮನೆಯಲ್ಲಿದ್ದ ಎಲ್ಲಾ 
ಜನರೊಂದಿಗೆ ಹೊರಟನು. ಮನೆಯ ಉಸ್ತುವಾರಿ 
ಯನ್ನು ನೋಡಿಕೊಳ್ಳುವುದಕ್ಕಾಗಿ ರಾಜನು ತನ್ನ ಹತ್ತು 
ಮಂದಿ ಪತ್ನಿಯರನ್ನು ಅಲ್ಲಿಯೇ ಬಿಟ್ಟು!?ತನ್ನ ಹಿಂಬಾಲ 
ಕರೊಂದಿಗೆ ಹೊರಟುಹೋದನು. ಅವನು ಕೊನೆಯ 
ಮನೆಯ ಹತ್ತಿರ ನಿಂತುಕೊಂಡನು. ಅವನ ಸೇವಕರೆಲ್ಲ 
ರಾಜನನ್ನು ದಾಟಿ ಮುಂದೆ ಹೋದರು. ಕೆರೇತ್ಯರು, 
ಪೆಲೇತ್ಯರು ಮತ್ತು ಗಿತ್ತೀಯರು (ಗತ್‌ನ ಆರುನೂರು 
ಜನರು) ರಾಜನನ್ನು ದಾಟಿಹೋದರು. 

ರಾಜನು ಗತ್‌ನ ಇತ್ತೈಯನಿಗೆ, ""ನೀನು ಸಹ 
ನಮ್ಮೊಂದಿಗೆ ಏಕೆ ಬರುತ್ತಿರುವೆ? ಹಿಂದಿರುಗಿಹೋಗಿ, 
ಹೊಸ ರಾಜನೊಂದಿಗೆ ನೆಲೆಸು. ನೀನು ಹೊರದೇಶೀ 


2 ಸಮುವೇಲನು 15:20-16:2 


ಯನು. ಇದು ನಿನ್ನ ಸ್ವದೇಶವಲ್ಲ. ನೀನು ನನ್ನ ಜೊತೆ 
ಸೇರಿಕೊಳ್ಳಲು ಬಂದದ್ದು ನಿನ್ನೆಯಷ್ಟೇ. ನೀನು ಈಗ 
ನನ್ನೊಂದಿಗೆ ಬೇರೆಬೇರೆ ಸ್ಥಳಗಳಲ್ಲಿ ಅಲೆಯಬೇಕೇ? 
ಇಲ್ಲ! ನಿನ್ನ ಸೋದರರನ್ನೂ ನಿನ್ನ ಜೊತೆಯಲ್ಲಿ ಕರೆದು 
ಕೊಂಡು ಹಿಂತಿರುಗಿಹೋಗು. ದಯೆಯೂ ನಂಬಿ 
ಗಸ್ನಿಕೆಯೂ ನಿನ್ನಲ್ಲಿ ತೋರಿಬರಲಿ'' ಎಂದನು. 

2! ಅದಕ್ಕೆ ಇತ್ತೆ ಯನು ರಾಜನಿಗೆ, " ಯೆಹೋವನಾಣೆ 
ಮತ್ತು ನಿನ್ನಾಣೆ, ನಾನಂತೂ ನಿನ್ನೊಂದಿಗೆ ಇರುತ್ತೇನೆ. 
ನನಗೆ ಜೀವಹೋದರೂ ಉಳಿದರೂ ನಿನ್ನೊಂದಿಗೆ 
ಇರುತ್ತೇನೆ'' ಎಂದು ಹೇಳಿದನು. 

ದಾವೀದನು ಇತ್ತೈಯನಿಗೆ, "ಬಾ, ಕಿದ್ರೋನ್‌ 
ಹಳ್ಳವನ್ನು ದಾಟೋಣ'' ಎಂದನು. 


ಗತ್‌ನ ಇತ್ತೈಯನೂ ಅವನ ಜನರೂ ಅವರ ಮಕ್ಕಳೆ 
ಲ್ಲರೂ ಕಿದ್ರೋನ್‌ ಹಳ್ಳವನ್ನು ದಾಟಿಹೋದರು. ಜನ 
ರೆಲ್ಲರೂ ಜೋರಾಗಿ ಅಳುತ್ತಿದ್ದರು. ರಾಜನಾದ 
ದಾವೀದನು ಕಿದ್ರೋನ್‌ ಹಳ್ಳವನ್ನು ದಾಟಿಹೋದನು. 
ನಂತರ ಜನರೆಲ್ಲರೂ ಅರಣ್ಯಕ್ಕೆ ಹೋದರು. 
24 ಚಾದೋಕನು ಮತ್ತು ಅವನೊಂದಿಗಿದ್ದ ಲೇವಿಯರೆಲ್ಲ 
ದೇವರ ಒಡಂಬಡಿಕೆಯ ಪೆಟ್ಟಿಗೆಯನ್ನು ಹೊತ್ತುಕೊಂಡಿ 
ದ್ದರು. ಅವರು ದೇವರ ಪವಿತ್ರ, ಪೆಟ್ಟಿಗೆಯನ್ನು ಇಳಿಸಿದರು. 
ಜಿರುಸಲೇಮಿನಿಂದ ಜನರೆಲ್ಲರೂ ಹೊರಗೆ ಹೋಗುವ 
ವರೆಗೆ ಎಬ್ಯಾತಾರನು ಪ್ರಾರ್ಥನೆಗಳನ್ನು ಮಾಡಿದನು. 


ರಾಜನಾದ ದಾವೀದನು ಚಾದೋಕನಿಗೆ, "ದೇವರ 
ಪವಿತ್ರ ಪೆಟ್ಟಿಗೆಯನ್ನು ಜಿರುಸಲೇಮಿಗೆ ಮತ್ತೆ ತೆಗೆದು 
ಕೊಂಡು ಹೋಗು. ಯೆಹೋವನು ನನಗೆ ದಯಾಪರ 
ನಾಗಿದ್ದರೆ, ನನ್ನನ್ನು ಮತ್ತೆ ಬರಮಾಹುತ್ತಾನೆ. ಜಿರುಸಲೇ 
ಮನ್ನು ಮತ್ತು ಆತನ ಆಲಯವನ್ನು ಮತ್ತೆ ನಾನು 
ನೋಡುವ ಹಾಗೆ ಯೆಹೋವನು ಮಾಡುತ್ತಾನೆ. ಆದರೆ 
ನನ್ನ ಮೇಲೆ ಯೆಹೋವನಿಗೆ ಇಷ್ಟವಿಲ್ಲವೆಂದು ತೋರಿ 
ದರೆ, ಆಗ ನನ್ನ ವಿರುದ್ಧವಾಗಿ ಆತನು ತನಗೆ ತೋಚಿದ್ದನ್ನು 
ಮಾಡಲಿ'' ಎಂದನು. 


2ರಾಜನು ಯಾಜಕನಾದ ಚಾದೋಕನಿಗೆ, 
""ನೀನೊಬ್ಬ ದೇವದರ್ಶಿ. ಸಮಾಧಾನದಿಂದ ನಗರಕ್ಕೆ 
ಹಿಂದಿರುಗು. ನಿನ್ನ ಮಗನಾದ ಅಹೀಮಾಚನನ್ನು ಮತ್ತು 
ಎಬ್ಯಾತಾರನ ಮಗನಾದ ಯೋನಾತಾನನನ್ನು 
ನಿನ್ನೊಂದಿಗೆ ಕರೆದುಕೊಂಡು ಹೋಗು. 28 ಜನರು 
ಮರಳುಗಾಡಿಗೆ ದಾಟಿಹೋಗುವ ಸ್ಥಳದಲ್ಲಿ ನಾನು 
ಕಾದಿರುತ್ತೇನೆ. ನಾನು ನಿನ್ನಿಂದ ವರ್ತಮಾನ ಬರುವವರೆಗೆ 
ಅಲ್ಲಿ ಕಾದಿರುತ್ತೇನೆ'' ಎಂದನು. 

ಆದ್ದರಿಂದ ಚಾದೋಕನು ಮತ್ತು ಎಬ್ಯಾತಾರನು 
ದೇವರ ಪವಿತ್ರ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಜೆರು 
ಸಲೇಮಿಗೆ ಹಿಂದಿರುಗಿ, ಅಲ್ಲಿಯೇ ಉಳಿದುಕೊಂಡರು. 














430 


ಅಹೀತೋಫೆಲನ ವಿರುದ್ಧವಾಗಿ ದಾವೀದನ ಪ್ರಾರ್ಥನೆ 
30ದಾವೀದನು ಆಲೀವ್‌ ಮರಗಳ ದಿಣ್ಣೆಯನ್ನೇರಿ 
ದನು. ಅವನು ಗೋಳಾಡುತ್ತಿದ್ದನು. ಅವನು ತಲೆಯ 
ಮೇಲೆ ಮುಸುಕೆಳೆದುಕೊಂಡು ಬರಿಗಾಲಿನಲ್ಲಿ ನಡೆದು 
ಕೊಂಡು ಹೋದನು. ದಾವೀದನ ಜೊತೆಯಲ್ಲಿದ್ದ ಅವನ 
ಜನರೆಲ್ಲರೂ ತಲೆಯ ಮೇಲೆ ಮುಸುಕು ಹಾಕಿಕೊಂಡು 
ಗೋಳಾಡುತ್ತಾ ದಾವೀದನೊಂದಿಗೆ ಹೋದರು. 

3! ಒಬ್ಬನು ದಾವೀದನಿಗೆ, ""ಅಬ್ಬಾಲೋಮನ ಜೊತೆ 
ಯಲ್ಲಿ ಉಪಾಯಗಳನ್ನು ಮಾಡಿದ ಜನರಲ್ಲಿ 
ಅಹೀತೋಫೆಲನೂ ಒಬ್ಬನು''ಎಂದು ಹೇಳಿದನು. ಅಗ 
ದಾವೀದನು, "" ಯೆಹೋವನೇ, ಅಹೀತೋಫೆಲನ ಸಲಹೆ 
ಗಳನ್ನು ವಿಫಲಗೊಳಿಸು'' ಎಂದು ಪ್ರಾರ್ಥಿಸಿದನು. 
32 ದಾವೀದನು ಬೆಟ್ಟದ ಮೇಲೆ ದೇವರನ್ನು ಆರಾಧಿಸಿ 
ದನು. ಆ ಸಮಯದಲ್ಲಿ ಅರ್ಕೀಯನಾದ ಹೂಷೈೆ 
ಎಂಬವನು ಅವನಲ್ಲಿಗೆ ಬಂದನು. ಹೂಷೈನ ಅಂಗಿಯು 
ಹರಿದಿತ್ತು ಅವನ ತಲೆಯ ಮೇಲೆಲ್ಲಾ ಧೂಳಿತ್ತು 

3ದಾವೀದನು ಹೂಷೈಗೆ, "'ನೀನು ನನ್ನೊಂದಿಗೆ ಬರು 
ವುದಾದರೆ, ನೀನು ನನಗೆ ಭಾರವಾಗುವಿಯಷ್ಟೇ. 
3 ಆದರೆ ನೀನು ಜಿರುಸಲೇಮಿಗೆ ಹಿಂದಿರುಗಿಹೋದರೆ, 
ನೀನು ಅಹೀತೋಫೆಲನ ಸಲಹೆಗಳನ್ನು ನಿರರ್ಥಕ 
ಗೊಳಿಸುವೆ. ನೀನು ಅಬ್ಬಾಲೋಮನಿಗೆ, "ರಾಜನೇ, 
ನಾನು ನಿನ್ನ ಸೇವಕ. ನಾನು ನಿನ್ನ ತಂದೆಯ ಸೇವೆಯನ್ನು 
ಮಾಡಿದೆನು, ಆದರೆ ಈಗ ನಿನ್ನ ಸೇವೆಯನ್ನು ಮಾಡು 
ತ್ತೇನೆ' ಎಂದು ಹೇಳು. ಯಾಜಕರಾದ ಚಾದೋಕ್‌ 
ಮತ್ತು ಎಬ್ಯಾತಾರರು ನಿನ್ನೊಂದಿಗೆ ಇರುತ್ತಾರೆ. ರಾಜನ 
ಮನೆಯಲ್ಲಿ ಕೇಳಿಸಿಕೊಂಡಿದ್ದನ್ನೆಲ್ಲ ಅವರಿಗೆ ನೀನು 
ತಿಳಿಸಲೇಬೇಕು. **ಚಾದೋಕನ ಮಗನಾದ ಅಹೀಮಾ 
ಚನ ಮತ್ತು ಎಬ್ಯಾತಾರನ ಮಗನಾದ ಯೋನಾತಾನನ 
ಮೂಲಕ ನೀನು ಕೇಳಿಸಿಕೊಂಡಿದ್ದನ್ನೆಲ್ಲ ನನಗೆ ತಿಳಿಸ 
ಬೇಕು'' ಎಂದು ಹೇಳಿಕೊಟ್ಟನು. 37ದಾವೀದನ ಗೆಳೆಯ 
ನಾದ ಹೂಷ್ಯೆ ನಗರಕ್ಕೆ ಹೋದನು. ಅಬ್ಬಾಲೋಮನು 
ಜಿರುಸಲೇಮಿಗೆ ಬಂದನು. 


ಚೇಬನು ದಾವೀದನನ್ನು ಭೇಟಿ ಮಾಡುವನು 

16 ದಾವೀದನು ಆಲೀವ್‌ ಬೆಟ್ಟದ ಮೇಲೆ 

ಸ್ವಲ್ಪದೂರ ಬಂದನು. ಅಲ್ಲಿ ಮಫೀಬೋಶೆತನ 
ಸೇವಕನಾದ ಚೀಬನು ದಾವೀದನನ್ನು ಸಂಧಿಸಿದನು. 
ಚೀಬನ ಹತ್ತಿರ ತಡಿಹಾಕಲ್ಪಟ್ಟ ಎರಡು ಹೇಸರ ಕತ್ತೆ 
ಗಳಿದ್ದವು. ಆ ಹೇಸರಕತ್ತೆಗಳ ಮೇಲೆ ಇನ್ನೂರು ರೊಟ್ಟಿ 
ಗಳು, ಒಂದುನೂರು ಗೊಂಚಲು ಒಣದ್ರಾಕ್ಟಿ, ಒಂದು 
ನೂರು ಹಣ್ಣುಗಳು ಮತ್ತು ದ್ರಾಕ್ಷರಸದ ಒಂದು ಚೀಲ 
ಇದ್ದವು. 2ರಾಜನಾದ ದಾವೀದನು ಚೀಬನಿಗೆ, ""ಈ 
ವಸ್ತುಗಳೆಲ್ಲ ಏತಕ್ಕಾಗಿ?'' ಎಂದು ಕೇಳಿದನು. 


431 


ಚೀಬನು, ""ಹೇಸರಕತ್ತೆಗಳನ್ನು ರಾಜನ ಕುಟುಂಬದ 
ವರು ಸವಾರಿ ಮಾಡುವುದಕ್ಕಾಗಿಯೂ ರೊಟ್ಟಿಗಳನ್ನು 
ಮತ್ತು ಹಣ್ಣುಗಳನ್ನು ಸೇವಕರು ತಿನ್ನವುದಕ್ಕಾಗಿಯೂ 
ತಂದಿದ್ದೇನೆ. ಅರಣ್ಯದಲ್ಲಿ ಶಕ್ತಿಗುಂದಿಹೋದವನು 
ದ್ರಾಕ್ಬಾರಸವನ್ನು ಕುಡಿಯಲಿ'' ಎಂದು ಉತ್ತರಿಸಿದನು. 

ರಾಜನು, ""ಮೆಫೀಬೋಶೆತನು ಎಲ್ಲಿ?''ಎಂದು 
ಕೇಳಿದನು. 

ಚೀಬನು ರಾಜನಿಗೆ, "ಮೆಫೀಬೋಶೆತನು ಜೆರುಸ 
ಲೇಮಿನಲ್ಲಿಯೇ ಇದ್ದಾನೆ. ಯಾಕಂದರೆ "ಇಸ್ರೇಲರು ನನ್ನ 
ತಾತನ ರಾಜ್ಯಾಧಿಕಾರವನ್ನು ಈ ದಿನ ನನಗೆ ಹಿಂದಕ್ಕೆ 
ಕೊಡುತ್ತಾರೆ' ಎಂಬುದು ಅವನ ಆಲೋಚನೆಯಾಗಿದೆ'' 
ಎಂದನು. 

“ಆಗ ರಾಜನು, ""ಆದ್ದರಿಂದ ಮೆಫೀಬೋಶೆತನಿಗೆ 
ಸೇರಿರುವುದೆಲ್ಲವನ್ನೂ ಈಗ ನಾನು ನಿನಗೆ 
ಕೊಡುತ್ತೇನೆ'' ಎಂದು ಹೇಳಿದನು. 

ಚೀಬನು, ""ನಾನು ನಿನಗೆ ಸಾಷ್ಟಾಂಗ ನಮಸ್ಕಾರ 
ಮಾಡುತ್ತೇನೆ; ಒಡೆಯನೇ, ನಿನ್ನ ದೃಷ್ಟಿಯಲ್ಲಿ ನನಗೆ 
ದಯೆದೊರಕಲಿ'' ಎಂದನು. 


ಶಿಮ್ಮಿಯು ದಾವೀದನನ್ನು ಶಪಿಸುವನು 
ದಾವೀದನು ಬಹುರೀಮಿಗೆ ಬಂದನು. ಸೌಲನ 
ಕುಟಂಬಕ್ಕೆ ಸೇರಿದ ಗೇರನ ಮಗನಾದ ಶಿಮ್ಮಿಯು 
ದಾವೀದನನ್ನು ಶಪಿಸುತ್ತಾ ಬಹುರೀಮಿನಿಂದ ಹೊರಗೆ 
ಬಂದನು. 

ದಾವೀದನ ಮತ್ತು ಅವನ ಸೇವಕರ ಮೇಲೆ ಶಿಮ್ಮಿಯು 
ಕಲ್ಲುಗಳನ್ನು ಎಸೆಯಲಾರಂಭಿಸಿದನು. ಆದರೆ ದಾವೀ 
ದನ ಸುತ್ತಲೂ ಜನರು ಮತ್ತು ಸೇವಕರು ಒಟ್ಟು 
ಗೂಡಿದರು. 7ಶಿಮ್ಮಿಯು ದಾವೀದನನ್ನು ಶಪಿಸುತ್ತಾ 
""ತೊಲಗಿಹೋಗು! ನೀನು ಕೊಲೆಗಾರ! ನೀನು ದುಷ್ಟ 
*ಯೆಹೋವನು ನಿನ್ನನ್ನು ದಂಡಿಸುತ್ತಿದ್ದಾನೆ. ಏಕೆಂದರೆ 
ನೀನು ಸೌಲನ ಕುಟುಂಬದವರನ್ನು ಕೊಂದು ಸೌಲನ 
ರಾಜಪದವಿಯನ್ನು ಕದ್ದಿರುವೆ. ಈಗ ನಿನಗೂ ಅದೇ 
ಸಂಭವಿಸುತ್ತಿದೆ. ಯೆಹೋವನು ರಾಜ್ಯಾಧಿಕಾರವನ್ನು 
ನಿನ್ನ ಮಗನಿಗೆ ಕೊಟ್ಟಿದ್ದಾನೆ. ಏಕೆಂದರೆ ನೀನೊಬ್ಬ ಕೊಲೆ 
ಗಾರ'' ಎಂದನು. 

*ಚಿರೂಯಳ ಮಗನಾದ ಅಬೀಷೈೆಯು ರಾಜನಿಗೆ 
""ನನ್ನ ರಾಜನಾದ ಪ್ರಭುವೇ, ಈ ಸತ್ತನಾಯಿಯು 
ನಿನ್ನನ್ನು ಶಪಿಸುವುದೇಕೆ? ಶಿಮ್ಮಿಯ ತಲೆಯನ್ನು ಕತ್ತರಿಸಿ 
ಹಾಕುತ್ತೇನೆ, ನನಗೆ ಅಪ್ಪಣೆ ಕೊಡು'' ಎಂದನು. 

10ಆದರೆ ರಾಜನು, ""ಚೆರೂಯಳ ಗಂಡುಮಕ್ಕಳೇ, 
ಈಗ ನಾನೇನು ಮಾಡಲಿ? ಶಿಮ್ಮಿಯು ನನ್ನನ್ನು ಶಪಿಸು 
ತ್ತಿರುವುದು ನಿಜ. ಆದರೆ ನನ್ನನ್ನು ಶಪಿಸಲು 
ಯೆಹೋವನೇ ಅವನಿಗೆ ಹೇಳಿದ್ದಾನೆ'' ಎಂದನು. 


2 ಸಮುವೇಲನು 16:3-21 


!!ದಾವೀದನು ಅಬೀಷೈಗೆ ಮತ್ತು ತನ್ನ ಎಲ್ಲಾ 
ಸೇವಕರಿಗೆ, ""ನೋಡಿ, ನನ್ನ ಸ್ವಂತ ಮಗನೇ ನನ್ನನ್ನು 
ಕೊಲ್ಲಲು ಪ್ರಯತ್ನಿಸುತ್ತಿದ್ದಾನೆ. ಬೆನ್ಯಾಮೀನ್‌ ಕುಲದ 
ಇವನು ನನ್ನನ್ನು ಶಪಿಸುವುದು ಯಾವ ದೊಡ್ಡ ಮಾತು; 
ಅವನು ನನ್ನನ್ನು ಶಪಿಸುತ್ತಲೇ ಇರಲಿ. ಹೀಗೆ ಮಾಡುವಂತೆ 
ಯೆಹೋವನೇ ಅವನಿಗೆ ತಿಳಿಸಿದ್ದಾನೆ. ಯೆಹೋವನು 
ನನಗುಂಟಾಗುತ್ತಿರುವ ಕೇಡುಗಳನ್ನು ನೋಡಿ ಶಿಮ್ಮಿಯ 
ಶಾಪಕ್ಕೆ ಬದಲಾಗಿ ಶುಭವನ್ನು ಅನುಗ್ರಹಿಸ 
ಬಹುದೇನೊ'' ಎಂದನು. 

ಆದುದರಿಂದ ದಾವೀದನು ತನ್ನ ಜನರೊಂದಿಗೆ 
ಮುಂದೆ ಸಾಗಿದನು. ಆದರೆ ಶಿಮ್ಮಿಯು ದಾವೀದನನ್ನು 
ಹಿಂಬಾಲಿಸುತ್ತಲೇ ಇದ್ದನು. ಬೆಟ್ಟದ ಪಕ್ಕದ ರಸ್ತೆಯ 
ಅಂಚಿನಲ್ಲಿ ಶಿಮ್ಮಿಯು ನಡೆಯುತ್ತಾ ದಾವೀದನನ್ನು 
ಶಪಿಸುತ್ತಲೇ ಇದ್ದನು. ಶಿಮ್ಮಿಯು ಕಲ್ಲುಗಳನ್ನು ಮತ್ತು 
ಧೂಳನ್ನು ಸಹ ದಾವೀದನತ್ತ ಎಸೆದನು. 

"ರಾಜನಾದ ದಾವೀದನು ಮತ್ತು ಅವನ ಜನರೆಲ್ಲರೂ 
ಬಹುರೀಮಿಗೆ ಬಂದರು. ರಾಜನು ಮತ್ತು ಅವನ ಜನರು 
ಆಯಾಸಗೊಂಡಿದ್ದರಿಂದ ಅವರು ಬಹುರೀಮಿನಲ್ಲಿ 
ವಿಶ್ರಾಂತಿ ಪಡೆದರು. 

'5ಅಬ್ಬಾಲೋಮನು, ಅಹೀತೋಫೆಲನು ಮತ್ತು 
ಇಸ್ರೇಲಿನ ಜನರೆಲ್ಲ ಜಿರುಸಲೇಮಿಗೆ ಬಂದರು. 
ದಾವೀದನ ಸ್ನೇಹಿತನೂ ಅರ್ಕೀಯನೂ ಆದ 
ಹೂಷೈಯು ಅಬ್ಬಾಲೋಮನ ಬಳಿಗೆ ಬಂದನು. 
ಹೂಷೈಯು, ""ರಾಜನು ಚಿರಾಯುವಾಗಿರಲಿ, ರಾಜನು 
ಚಿರಾಯುವಾಗಿರಲಿ'' ಎಂದು ಅಬ್ಬಾಲೋಮನಿಗೆ 
ಹೇಳಿದನು. !'ಅಬ್ಬಾಲೋಮನು, "ನಿನ್ನ ಸ್ನೇಹಿತನಾದ 
ದಾವೀದನಿಗೆ ನೀನೇಕೆ ನಂಬಿಗಸ್ತನಾಗಿಲ್ಲ? ನಿನ್ನ ಸ್ನೇಹಿತ 
ನೊಡನೆ ನೀನು ಜೆರುಸಲೇಮಿನಿಂದ ಯಾಕೆ 
ಹೋಗಲಿಲ್ಲ' ಎಂದು ಕೇಳಿದನು. 

'ಹೂಷ್ಯೆಯು, “ಯೆಹೋವನು ಆರಿಸಿಕೊಂಡ ವ್ಯಕ್ತಿಗೆ 
ನಾನು ಸೇರಿದವನು. ಈ ಜನರು ಮತ್ತು ಇಸ್ರೇಲಿನ ಜನರು 
ನಿನ್ನನ್ನು ಆರಿಸಿದ್ದಾರೆ. ನಾನು ನಿನ್ನೊಡನೆ ನೆಲೆಸುತ್ತೇನೆ. 
ಮುಂಚೆ ನಾನು ನಿನ್ನ ತಂದೆಯ ಸೇವೆಮಾಡಿದೆನು. ಈಗ 
ದಾವೀದನ ಮಗನ ಸೇವೆ ಮಾಡಬೇಕು. ನಾನು ನಿನ್ನ ಸೇವೆ 
ಮಾಡುತ್ತೇನೆ'' ಎಂದನು. 


ಅಹೀತೋಫೆಲನ ಸಲಹೆಯನ್ನು ಅಬ್ಬಾಲೋಮನು 
ಕೇಳುವನು 
20ಅಬ್ಬಾಲೋಮನು, ""ನಾವೇನು ಮಾಡಬೇಕೆಂಬು 
ದನ್ನು ದಯವಿಟ್ಟು ನಮಗೆ ತಿಳಿಸು'' ಎಂದು 
ಅಹೀತೋಫೆಲನನ್ನು ಕೇಳಿದನು. 
2! ಅಹೀತೋಫೆಲನು ಅಬ್ಬಾಲೋಮನಿಗೆ, ""ನಿಮ್ಮ 
ತಂದೆಯು, ಮನೆಯನ್ನು ಕಾಯುವುದಕ್ಕೆ ತನ್ನ ಕೆಲವು 


2 ಸಮುವೇಲನು 16:22-17:15 


ಪತ್ನಿಯರನ್ನು ಇಲ್ಲಿ ಬಿಟ್ಟುಹೋಗಿದ್ದಾನೆ. ನೀನು ಅವ 
ರೊಂದಿಗೆ ಮಲಗಿಕೋ. ನಿನ್ನ ತಂದೆಯು ನಿನ್ನನ್ನು 
ದ್ವೇಷಿಸುವನೆಂಬುದು ಇಸ್ರೇಲರಿಗೆಲ್ಲ ಆಗ ತಿಳಿಯು 
ವುದು; ನಿನಗೆ ಮತ್ತಷ್ಟು ಬೆಂಬಲವನ್ನು ಕೊಡಲು ನಿನ್ನ 
ಜನರೆಲ್ಲರನ್ನು ಪ್ರೋತ್ಸಾಹಿಸಿದಂತಾಗುತ್ತದೆ'' ಎಂದನು. 

ಆಗ ಅವರು ಅಬ್ಬಾಲೋಮನಿಗಾಗಿ ಮನೆಯ 
ಮಾಳಿಗೆಯ ಮೇಲೆ ಒಂದು ಗುಡಾರವನ್ನು ಹಾಕಿದರು. 
ಅಬ್ಬಾಲೋಮನು ತನ್ನ ತಂದೆಯ ಪತ್ನಿಯರೊಡನೆ 
ಮಲಗಿಕೊಂಡನು. ಇಸ್ರೇಲರೆಲ್ಲ ಇದನ್ನು ನೋಡಿದರು. 
3 ಅ ಸಮಯದಲ್ಲಿ ದಾವೀದನಿಗೆ ಮತ್ತು ಅಬ್ಬಾಲೋಮ 
ನಿಗೆ ಅಹೀತೋಫೆಲನ ಸಲಹೆಯು ಬಹಳ ಮುಖ್ಯ 
ವಾಗಿತ್ತು ದೇವರ ವಾಕ್ಯವು ಮನುಷ್ಯನಿಗೆಷ್ಟು ಮುಖ್ಯವೋ 
ಅಷ್ಟೇ ಮುಖ್ಯವಾಗಿತ್ತು. 





ದಾವೀದನ ಬಗ್ಗೆ ಅಹೀತೋಫೆಲನ ಸಲಹೆ 

17 ಅಹೀತೋಫೆಲನು, ""ಈಗ ನಾನು ಹನ್ನೆರಡು 

ಸಾವಿರ ಜನರನ್ನು ಆರಿಸಿಕೊಂಡು ಈ ರಾತ್ರಿಯೇ 
ದಾವೀದನನ್ನು ಅಟ್ಟಿಸಿಕೊಂಡು ಹೋಗುತ್ತೇನೆ. 2ಅವನು 
ಆಯಾಸದಿಂದ ಬಲಹೀನನಾದಾಗ ಅವನ ಮೇಲೆ ದಾಳಿ 
ಮಾಡಿ ಹೆದರಿಸುವೆನು; ಆಗ ಅವನ ಜನರೆಲ್ಲರೂ ಓಡಿ 
ಹೋಗುತ್ತಾರೆ. ಆದರೆ ನಾನು ರಾಜನಾದ ದಾವೀದನನ್ನು 
ಮಾತ್ರ ಕೊಲ್ಲುತ್ತೇನೆ. "ಅನಂತರ ನಾನು ಜನರೆಲ್ಲರನ್ನೂ 
ಹಿಂದಕ್ಕೆ ನಿನ್ನ ಬಳಿಗೆ ಕರೆತರುತ್ತೇನೆ. ದಾವೀದನು ಸತ್ತರೆ, 
ಜನರೆಲ್ಲರೂ ಸಮಾಧಾನದಿಂದ ಹಿಂದಕ್ಕೆ ಬರುತ್ತಾರೆ'' 
ಎಂದು ಅಬ್ಬಾಲೋಮನಿಗೆ ಹೇಳಿದನು. 

*ಈ ಉಪಾಯವು ಅಬ್ಬಾಲೋಮನಿಗೆ ಮತ್ತು 
ಇಸ್ರೇಲಿನ ನಾಯಕರಿಗೆಲ್ಲ ಸರಿಯೆಂದು ಕಂಡಿತು. “ಆದರೆ 
ಅಬ್ಬಾಲೋಮನು, ""ಈಗ ಅರ್ಕೀಯನಾದ ಹೂಷೈಯ 
ನನ್ನು ಕರೆಯಿರಿ. ಅವನು ಏನು ಹೇಳುತ್ತಾನೆಂಬುದನ್ನು 
ನಾನು ಕೇಳಬೇಕಾಗಿದೆ''ಎಂದು ಹೇಳಿದನು. 








ಅಹೀತೋಫೆಲನ ಸಲಹೆಯನ್ನು ಹೂಷ್ಯೆ 
ನಿರರ್ಥ ಕಗೊಳಿಸಿದ್ದು 
*ಹೂಷೈಯು ಅಬ್ಬಾಲೋಮನ ಬಳಿಗೆ ಬಂದನು. 


432 


ತಂದೆಯು ಮತ್ತು ಅವನ ಜನರು ಶೂರರೆಂಬುದು ನಿನಗೆ 
ತಿಳಿದಿದೆ. ಕಾಡಿನಲ್ಲಿ ತನ್ನ ಮರಿಗಳನ್ನು ಕಳೆದುಕೊಂಡ 
ಕರಡಿಯಂತೆ ಅವರು ರೋಷವುಳ್ಳವರಾಗಿದ್ದಾರೆ. ನಿನ್ನ 
ತಂದೆಯು ಒಬ್ಬ ನುರಿತ ಹೋರಾಟಗಾರ. ಅವನು ಜನ 
ರೊಂದಿಗೆ ರಾತ್ರಿಯಲ್ಲಿ ಇರುವುದಿಲ್ಲ. ಈಗಾಗಲೇ 
ಅವನು ಒಂದು ಗವಿಯಲ್ಲಾಗಲಿ ಇಲ್ಲವೆ ಬೇರೆ ಯಾವ 
ಸ್ಥಳದಲ್ಲಾಗಲಿ ಅಡಗಿಕೊಂಡಿರಬಹುದು. ನಿನ್ನ 
ತಂದೆಯು ನಿನ್ನ ಜನರ ಮೇಲೆ ಆಕ್ರಮಣ ಮಾಡಿದರೆ, 
ಆಗ ಜನರಿಗೆ ಸುದ್ದಿಯು ತಿಳಿಯುತ್ತದೆ. "ಅಬ್ಬಾಲೋಮನ 
ಹಿಂಬಾಲಕರು ಸೋಲುತ್ತಿದ್ದಾರೆ' ಎಂದು ಅವರು 
ಯೋಚಿಸುತ್ತಾರೆ. '?ಆಗ ಸಿಂಹದಂತೆ ಶೂರರಾದ ಜನರು 
ಸಹ ಹೆದರಿಕೊಳ್ಳುತ್ತಾರೆ. ಏಕೆಂದರೆ ನಿನ್ನ ತಂದೆಯು 
ರಣವೀರನೆಂದು ಮತ್ತು ಅವನ ಜನರು ಧೈರ್ಯಶಾಲಿ 
ಗಳೆಂದು ಇಸ್ರೇಲರೆಲ್ಲರಿಗೂ ತಿಳಿದಿದೆ. 

"ನನ್ನ ಸಲಹೆ ಹೀಗಿದೆ: ನೀನು ದಾನ್‌ನಿಂದ 
ಬೇರ್ಷೆಬದವರೆಗಿನ ಇಸ್ರೇಲರನ್ನೆಲ್ಲ ಒಟ್ಟುಗೂಡಿಸು. 
ಆಗ ಸಮುದ್ರ, ತೀರದ ಮರಳಿನ ಕಣಗಳಂತೆ ಅಲ್ಲಿ ಅನೇಕ 
ಜನರಿರುತ್ತಾರೆ. ನೀನೇ ಸ್ವತಃ ಯುದ್ಧರಂಗಕ್ಕೆ ಹೋಗ 
ಬೇಕು. ದಾವೀದನನ್ನು ಅವನು ಅಡಗಿಕೊಂಡಿರುವ 
ಸ್ಥಳದಲ್ಲಿಯೇ ನಾವು ಹಿಡಿದುಕೊಳ್ಳುತ್ತೇವೆ. ಮಂಜಿನ 
ಹನಿಗಳು ಭೂಮಿಯ ಮೇಲೆ ಬೀಳವಂತೆ ನಾವು 
ದಾವೀದನ ಮೇಲೆ ಬೀಳುವೆವು. ದಾವೀದನನ್ನು ಮತ್ತು 
ಅವನ ಜನರೆಲ್ಲರನ್ನು ನಾವು ಕೊಲ್ಲುವೆವು. ಯಾರನ್ನೂ 
ಜೀವಸಹಿತ ಬಿಡುವುದಿಲ್ಲ. ಆದರೆ ದಾವೀದನು 
ತಪ್ಪಿಸಿಕೊಂಡು ಬಂದು ನಗರಕ್ಕೆ ನುಗ್ಗಿದರೆ, ಇಸ್ರೇಲರೆಲ್ಲ 
ಆ ನಗರದ ಹತ್ತಿರಕ್ಕೆ ಹಗ್ಗಗಳನ್ನು ತರುತ್ತಾರೆ. ನಾವು ಆ 
ನಗರದ ಗೋಡೆಗಳನ್ನು ಕಣಿವೆಯ ಆಳಕ್ಕೆ ಎಳೆದು 
ಬಿಡುತ್ತೇವೆ. ಆ ನಗರದಲ್ಲಿ ಒಂದು ಸಣ್ಣ ಕಲ್ಲು ಸಹ 
ಉಳಿಯಲು ಬಿಡುವುದಿಲ್ಲ.'ಎಂದು ಹೇಳಿದನು. 

'“ಅಬ್ಬಾಲೋಮನು ಮತ್ತು ಇಸ್ರೇಲರೆಲ್ಲ, ""ಅರ್ಕೀ 
ಯನಾದ ಹೂಷೈಯನ ಸಲಹೆಯು ಅಹೀತೋಫೆಲನ 
ಸಲಹೆಗಿಂತ ಉತ್ತಮವಾಗಿದೆ''ಎಂದು ಹೇಳಿದರು. ಇದು 
ಯೆಹೋವನ ಯೋಜನೆಯಾಗಿದ್ದ ಕಾರಣ ಅವರು ಹಾಗೆ 
ಹೇಳಿದರು. ಅಹೀತೋಫೆಲನ ಒಳ್ಳೆಯ ಸಲಹೆಯನ್ನು 








ಅಬ್ಬಾಲೋಮನು ಹೂಷ್ಯೆಗೆ, “ಇದು ಅಹೀತೋಫೆಲನು 
ನೀಡಿದ ಉಪಾಯ. ಇದನ್ನು ನಾವು ಅನುಸರಿಸಬೇಕೇ? 
ಅಥವಾ ಅನುಸರಿಸಬಾರದೆ? ನಮಗೆ ತಿಳಿಸು.'' ಎಂದನು. 

”ಹೂಷೈಯು ಅಬ್ಬಾಲೋಮನಿಗೆ, "ಈ ಸಮಯದಲ್ಲಿ 
ಅಹೀತೋಫೆಲನ ಸಲಹೆಯು ಸರಿಯಲ್ಲ'' ಎಂದು 
ಹೇಳಿದನು. ₹ಅವನು ಮಾತನ್ನು ಮುಂದುವರಿಸಿ, “ನಿನ್ನ 





ಪತ್ನಿಯರು ಅಕ್ಬರಶಃ, ""ಉಪಪತ್ನಿಯರು''ಪತ್ನಿಯರಂತಿರುವ 
ಸೇವಕಿಯರು. 


ನಾಶಗೊಳಿಸಲು ಯೆಹೋವನು ಈ ಯೋಜನೆಯನ್ನು 
ಮಾಡಿದ್ದನು. ಹೀಗೆ ಯೆಹೋವನು ಅಬ್ಬಾಲೋಮನನ್ನು 
ದಂಡಿಸಲಿದ್ದನು. 


ದಾವೀದನಿಗೆ ಹೂಷೈನ ಎಚ್ಚರಿಕೆ 
''ಹೂಷ್ಯೆಯು ಯಾಜಕರಾದ ಚಾದೋಕನಿಗೆ ಮತ್ತು 
ಎಬ್ಯಾತಾರನಿಗೆ ಆ ವಿಚಾರಗಳನ್ನು ಹೇಳಿದನು. 
ಅಬ್ಬಾಲೋಮನಿಗೆ ಮತ್ತು ಇಸ್ರೇಲಿನ ನಾಯಕರಿಗೆ 
ಅಹೀತೋಫೆಲನು ಮಾಡಿದ ಸಲಹೆಗಳ ವಿಚಾರವನ್ನು 


433 


ಮತ್ತು ತಾನು ನೀಡಿದ ಸಲಹೆಗಳ ವರದಿಯನ್ನು, 
ಚಾದೋಕ ಮತ್ತು ಎಬ್ಯಾತಾರನಿಗೆ ತಿಳಿಸಿದನು. 
'6ಹೂಷೈಯು ಅವರಿಗೆ, ನೀವು ದಾವೀದನಿಗೆ ಹೀಗೆ 
ಹೇಳಿರಿ. ""ಈ ರಾತ್ರಿ ನದಿಯನ್ನು ದಾಟುವ ಅಡವಿಯಲ್ಲಿ 
ತಂಗಬೇಡ, ಆದಷ್ಟು ಬೇಗನೆ ನದಿಯನ್ನು ದಾಟಿ 
ಆಚೆಹೋದರೆ ಒಳ್ಳೆಯದು. ಇಲ್ಲವಾದರೆ ನೀನು ನಿನ್ನ 
ಜನರೊಂದಿಗೆ ನಾಶವಾಗುವೆ ಮತ್ತು ನಿನ್ನ ಜನರೆಲ್ಲರೂ 
ಸಿಕ್ಕಿ ಬೀಳುವುದಿಲ್ಲ'' ಎಂದು ಹೇಳಿದನು. 

ಯಾಜಕರ ಮಕ್ಕಳಾದ ಯೋನಾತಾನನು ಮತ್ತು 
ಅಹೀಮಾಚನು ಎನ್‌`ರೋಗೆಲಿನ ಬುಗ್ಗೆಯ ಹತ್ತಿರ 
ಕಾದಿದ್ದರು. ತಾವು ನಗರದೊಳಕ್ಕೆ ಹೋಗುವುದನ್ನು 
ಯಾರೂ ನೋಡಬಾರದೆಂದು ಅವರು ಅಲ್ಲಿ ಅಡಗಿ 
ಕೊಂಡಿದ್ದರು. ಆದ್ದರಿಂದ ಕೆಲಸದ ಹುಡುಗಿಯೊಬ್ಬಳು 
ಹೊರಗೆ ಬಂದು ಅವರಿಗೆ ಆ ಸಂದೇಶವನ್ನು ತಿಳಿಸಿದಳು. 
ಬಳಿಕ ಯೋನಾತಾನನು ಮತ್ತು ಅಹೀಮಾಚನು 
ದಾವೀದ ರಾಜನ ಬಳಿಗೆ ಹೋಗಿ ಅದನ್ನು ತಿಳಿಸಿದರು. 

ಆದರೆ ಯೋನಾತಾನ್‌ ಮತ್ತು ಅಹೀಮಾಚರನ್ನು 
ಒಬ್ಬ ಬಾಲಕನು ನೋಡಿದನು. ಆ ಬಾಲಕನು 
ಅಬ್ಬಾಲೋಮನಿಗೆ ತಿಳಿಸಲು ಓಡಿದನು. ಯೋನಾತಾ 
ನನು ಮತ್ತು ಅಹೀಮಾಚನು ಬೇಗನೆ ಓಡಿಹೋಗಿ 
ಬಹುರೀಮಿನಲ್ಲಿ ಒಬ್ಬನ ಮನೆಯೊಳಗೆ ಹೋದರು. 
ಅವನ ಮನೆಯ ಅಂಗಳದಲ್ಲಿ ಒಂದು ಬಾವಿಯಿತ್ತು. 
ಯೋನಾತಾನನು ಮತ್ತು ಅಹೀಮಾಚನು ಈ ಬಾವಿ 
ಯೊಳಗೆ ಇಳಿದರು. ೌಆ ಮನುಷ್ಯನ ಹೆಂಡತಿಯು ಒಂದು 
ಹಲಗೆಯನ್ನು ಬಾವಿಯ ಮೇಲೆ ಹಾಕಿದಳು. ನಂತರ 
ಅವಳು ಅದರ ಮೇಲೆ ಗೋಧಿಯನ್ನು ಹರಡಿದಳು. ಅದು 
ಗೋಧಿಯ ರಾಶಿಯಂತೆ ಕಂಡಿತು. ಆದುದರಿಂದ 
ಯೋನಾತಾನನು ಮತ್ತು ಅಹೀಮಾಚರು ಅಲ್ಲಿ ಅಡಗಿ 
ಕೊಂಡಿದ್ದಾರೆಂಬುದು ಯಾರಿಗೂ ಗೊತ್ತಾಗಲಿಲ್ಲ. 
ಅಬ್ಬಾಲೋಮನ ಸೇವಕರು ಆ ಮನೆಯಲ್ಲಿದ್ದ 
ಹೆಂಗಸಿನ ಬಳಿಗೆ ಬಂದು, ""ಅಹೀಮಾಚ್‌ ಮತ್ತು 
ಯೋನಾತಾನರು ಎಲ್ಲಿ? ''ಎಂದು ಕೇಳಿದರು. 

ಆ ಸ್ತ್ರೀಯು ಅಬ್ಬಾಲೋಮನ ಸೇವಕರಿಗೆ, ""ಅವರು 
ಈಗಾಗಲೇ ಹಳ್ಳವನ್ನು ದಾಟಿಹೋಗಿರಬೇಕು'' ಎಂದಳು. 

ಆಗ ಅಬ್ಬಾಲೋಮನ ಸೇವಕರು ಯೋನಾತಾನ್‌ 
ಮತ್ತು ಅಹೀಮಾಚರನ್ನು ಹುಡುಕಲು ಹೋದರು. 
ಆದರೆ ಅವರು ಸೇವಕರಿಗೆ ಸಿಗಲಿಲ್ಲ. ಆದುದರಿಂದ 
ಅಬ್ಬಾಲೋಮನ ಸೇವಕರು ಚೆರುಸಲೇಮಿಗೆ 
ಹಿಂದಿರುಗಿದರು. 

2! ಅಬ್ಬಾಲೋಮನ ಸೈನಿಕರು ಹೋದ ಮೇಲೆ 
ಯೋನಾತಾನ್‌ ಮತ್ತು ಅಹೀಮಾಚರು ಬಾವಿಯಿಂದ 
ಮೇಲಕ್ಕೆ ಬಂದರು. ಅವರು ಅರಸನಾದ ದಾವೀದನ 
ಬಳಿಗೆ ಹೋಗಿ, ""ಬೇಗ, ನದಿಯನ್ನು ದಾಟಿಹೋಗು. 


2 ಸಮುವೇಲನು 17:16-29 


ಅಹೀತೋಫೆಲನು ನಿನ್ನ ವಿರುದ್ಧವಾಗಿ ಈ ಸಂಗತಿಗಳನ್ನು 
ಹೇಳಿದ್ದಾನೆ''ಎಂದರು. 

ದಾವೀದನು ಮತ್ತು ಅವನ ಜನರೆಲ್ಲರೂ 
ಜೋರ್ಡನ್‌ ನದಿಯನ್ನು ದಾಟಿಹೋದರು. 
ಸೂರ್ಯನು ಮೇಲೇರುವುದಕ್ಕೆ ಮುಂಚೆಯೇ, 
ದಾವೀದನ ಜನರೆಲ್ಲರೂ ಜೋರ್ಡನ್‌ ನದಿಯನ್ನು 
ದಾಟಿಹೋಗಿದ್ದರು. 


ಅಹೀತೋಫೆಲನು ಆತ್ಮಹತ್ಯೆ ಮಾಡಿಕೊಂಡಿದ್ದು 

 ಅಹೀತೋಫೆಲನು ತನ್ನ ಸಲಹೆಯನ್ನು ಇಸ್ರೇಲರು 
ಸ್ವೀಕರಿಸಲಿಲ್ಲವೆಂಬುದನ್ನು ತಿಳಿದು ತನ್ನ ಹೇಸರಕತ್ತೆಯ 
ಮೇಲೆ ತಡಿಯನ್ನು ಹಾಕಿ ತನ್ನ ಸ್ವಂತ ಊರಿನಲ್ಲಿದ್ದ ಮನೆಗೆ 
ಹೋದನು. ಅವನು ತನ್ನ ಕುಟುಂಬಕ್ಕೆ ಯೋಜನೆಗಳನ್ನು 
ಮಾಡಿದನು. ನಂತರ ಅವನೇ ನೇಣು ಹಾಕಿಕೊಂಡನು. 
ಅಹೀತೋಫೆಲನನ್ನು ಜನರು ಅವನ ತಂದೆಯ 
ಸಮಾಧಿಯ ಬಳಿ ಸಮಾಧಿ ಮಾಡಿದರು. 


ಅಬ್ಬಾಲೋಮನು ಜೋರ್ಡನ್‌ 
ನದಿಯನ್ನು ದಾಟಿದ್ದು 
ದಾವೀದನು ಮಹನಯಿಮಿಗೆ ಬಂದನು. ಅಬ್ಬಾ 
ಲೋಮನು ಮತ್ತು ಇಸ್ರೇಲರೆಲ್ಲರೂ ಜೋರ್ಡನ್‌ ನದಿ 
ಯನ್ನು ದಾಟಿದರು.  ಅಬ್ಬಾಲೋಮನು ಅಮಾಸನನ್ನು 
ಸೈನ್ಯದ ಅಧಿಪತಿಯನ್ನಾಗಿ ಮಾಡಿದನು. ಅಮಾಸನು 
ಯೋವಾಬನ ಸ್ಥಾನಕ್ಕೆ ಬಂದನು. * ಅಮಾಸನು ಇಸ್ರೇಲ 
ನಾದ ಇತ್ರನ ಮಗ. ಅಮಾಸನ ತಾಯಿಯಾದ 
ಅಬೀಗಲಳು, ನಾಹಾಷನ ಮಗಳು ಮತ್ತು ಚಿರೂಯಳ 
ಸೋದರಿ. 
26ಅಬ್ಬಾಲೋಮನು ಮತ್ತು ಇಸ್ರೇಲರು ಗಿಲ್ಯಾದ್‌ 
ದೇಶದಲ್ಲಿ ಪಾಳೆಯವನ್ನು ಮಾಡಿದರು. 


ಶೋಬಿ, ಮಾಕೀರ್‌ ಮತ್ತು ಬರ್ಜಿಲ್ಲೆಯರು 

27ದಾವೀದನು ಮಹನಯಿಮಿಗೆ ಬಂದನು. ಶೋಬಿ, 
ಮಾಕೀರ್‌ ಮತ್ತು ಬರ್ಜಿಲ್ಲೆಯರು ಆ ಸ್ಥಳದಲ್ಲಿದ್ದರು. 
(ಶೋಬಿಯು ಅಮ್ಮೋನಿಯರ ಪಟ್ಟಣವಾದ ರಬ್ಬಾದ 
ಊರಿನ ನಾಹಾಷನ ಮಗ. ಮಾಕೀರನು ಲೋದೆಬಾರಿನ 
ಅಮ್ಮೀಯೇಲನ ಮಗ. ಬರ್ಜಿಲ್ಲೆಯು ಗಿಲ್ಯಾದ್‌ ನಾಡಿನ 
ರೋಗೆಲೀಮ್‌ ನಗರದವನು). - ಅವರು, “ಅರಣ್ಯ 
ದಲ್ಲಿ ಪ್ರಯಾಣಮಾಡಿ ಜನರು ದಣಿದಿದ್ದಾರೆ, 





ಅಮಾಸನು.... ಬಂದನು ಯೇವಾಬನು ದಾವೀದನಿಗೆ ಇನ್ನೂ ಬೆಂಬಲ 
ಕೊಡುತ್ತಿದ್ದನು. ದಾವೀದನು ಅಬ್ಬಾಲೋಮನಿಂದ ತಪ್ಪಿಸಿಕೊಂಡು 
ಓಡಿಹೋಗುವಾಗ, ಯೋವಾಬನು ದಾವೀದನ ಮೂವರು ಸೇನಾಪತಿ 
ಗಳಲ್ಲಿ ಒಬ್ಬನಾಗಿದ್ದನು. 


2 ಸಮುವೇಲನು 18:1-14 


ಹಸಿದಿದ್ದಾರೆ ಮತ್ತು ದಾಹಗೊಂಡಿದ್ದಾರೆ'' ಎಂದು ಹೇಳಿ, 
ದಾವೀದನಿಗೂ ಅವನ ಜನರಿಗೂ ತಿನ್ನಲು ಅನೇಕ 
ಆಹಾರ ಪದಾರ್ಥಗಳನ್ನು ತಂದರು. ಅವರು ಹಾಸಿಗೆ 
ಗಳನ್ನು, ಬಟ್ಟಲುಗಳನ್ನು ಮತ್ತು ಮಡರ್ಕೆಕುಡಿಕೆಗಳನ್ನು, 
ಗೋಧಿ, ಬಾರ್ಲಿ, ಹಿಟ್ಟು ಹುರಿದಕಾಳುಗಳು, ಅವರೆ, 
ಅಲಸಂದಿ, ಒಣಗಿಸಿದ ಬೇಳೆ, ಜೇನುತುಪ್ಪ ಬೆಣ್ಣೆ ಕುರಿ 
ಮತ್ತು ಹಸುವಿನ ಹಾಲಿನಿಂದ ಮಾಡಿದ ಗಿಣ್ಣು ಇವುಗಳನ್ನು 
ತಂದುಕೊಟ್ಟರು. 


ದಾವೀದನು ಯುದ್ಧಕ್ಕೆ ಸಿದ್ಧನಾಗುವನು 
1 ಲ್ಸ ದಾವೀದನು ತನ್ನ ಜನರನ್ನು ಲೆಕ್ಕ ಮಾಡಿದನು. 
ಅವನು ಸಹಸ್ರಾ ಧಿಪತಿಗಳನ್ನು ಮತ್ತು ಶತಾಧಿಪತಿ 
ಗಳನ್ನು ನೇಮಿಸಿದನು. ದಾವೀದನು ತನ್ನ ಜನರನ್ನು 
ಮೂರು ಗುಂಪುಗಳಾಗಿ ವಿಂಗಡಿಸಿ ಅವರನ್ನು ಹೊರಗೆ 
ಕಳುಹಿಸಿದನು. ಯೋವಾಬನು ಮೊದಲನೆ ಗುಂಪನ್ನು, 
ಅಬೀಷ್ಟೆ ಎರಡನೆ ಗುಂಪನ್ನು, ಗತ್‌ನ ಇತ್ತೈಯನು 
ಮೂರನೆ ಗುಂಪನ್ನು ನಡೆಸಿದರು. 
ರಾಜನಾದ ದಾವೀದನು, ""ನಾನೂ ನಿಮ್ಮ ಜೊತೆಯಲ್ಲಿ 
ಬರುತ್ತೇನೆ'' ಎಂದು ಅವರಿಗೆ ಹೇಳಿದನು. 


ಆದರೆ ಅವರು, ""ಬೇಹ, ನೀನು ನಮ್ಮ ಜೊತೆ 
ಬರುವುದು ಬೇಡ. ಏಕೆಂದರೆ ನಾವು ಯುದ್ಧರಂಗದಿಂದ 
ಓಡಿಹೋಗಿಬಿಟ್ಟರೆ, ಅಬ್ಬಾಲೋಮನ ಜನರು ಲಕ್ಚಿಸುವು 
ದಿಲ್ಲ. ನಮ್ಮಲ್ಲಿ ಅರ್ಧದಷ್ಟು ಜನರು ಸತ್ತರೂ, 
ಅಬ್ಬಾಲೋಮನ ಜನರು ಲಕ್ಷಿಸುವುದಿಲ್ಲ. ಆದರೆ ನೀನು 
ನಮ್ಮ ಹತ್ತು ಸಾವಿರ ಜನರಷ್ಟು ಬೆಲೆಯುಳ್ಳವನಾಗಿರುವೆ! 
ನೀನು ನಗರದಲ್ಲಿರುವುದೇ ಉತ್ತಮ. ಅಲ್ಲಿಂದಲೇ ನೀನು 
ನಮಗೆ ಸಹಾಯ ಮಾಡಬಹುದು''ಎಂದು ಹೇಳಿದರು. 

ರಾಜನು ತನ್ನ ಜನರಿಗೆ, ""ನೀವು ಉತ್ತಮವೆಂದು 
ಯೋಚಿಸಿದ ಕಾರ್ಯವನ್ನು ನಾನು ಮಾಡುತ್ತೇನೆ”' 
ಎಂದು ಹೇಳಿದನು. 


ಆಗ ರಾಜನು ಊರುಬಾಗಿಲಿನ ಪಕ್ಕದಲ್ಲಿ ನಿಂತು 
ಕೊಂಡನು. ಸೈನ್ಯವು ಹೊರಗೆ ಹೋಯಿತು. ಅವರು 
ನೂರು ಮತ್ತು ಒಂದು ಸಾವಿರ ಮಂದಿಯ ಗುಂಪುಗಳಾಗಿ 
ಹೋದರು. 


""ಯುವಕನಾದ ಅಬ್ಬಾಲೋಮನಿಗೆ 
ಕರುಣೆ ತೋರಿಸಿರಿ!'' 
ರಾಜನು ಯೋವಾಬನಿಗೆ, ಅಬೀಷೈೆಯನಿಗೆ ಮತ್ತು 
ಇತ್ರೈಯನಿಗೆ, ""ನೀವು ನನಗೋಸ್ಕರವಾಗಿ ಯುವಕನಾದ 
ಅಬ್ಬಾಲೋಮನಿಗೆ ಕರುಣೆ ತೋರಿಸಿ!""ಎಂದು ಆಜ್ಞಾ 
ಪಿಸಿದನು. ಅಬ್ಬಾಲೋಮನ ಬಗ್ಗೆ ತನ್ನ ಸೇನಾಪತಿಗಳಿಗೆ 
ರಾಜನು ನೀಡಿದ ಆಜ್ಜೆಯು ಜನರೆಲ್ಲರಿಗೂ ಕೇಳಿಸಿತು. 


434 


ದಾವೀದನ ಸೈನ್ಯವು ಅಬ್ಬಾಲೋಮನ 
ಸೈನ್ಯವನ್ನು ಸೋಲಿಸಿತು 

ದಾವೀದನ ಸೈನ್ಯವು ಇಸ್ರೇಲರಾದ ಅಬ್ಬಾಲೋಮನ 
ವಿರುದ್ಧ ಎಫ್ರಾಯೀಮ್‌ ಕಾಡಿನಲ್ಲಿ ಯುದ್ಧಮಾಡಿತು. 
ದಾವೀದನ ಸೈನ್ಯವು ಇಸ್ರೇಲರನ್ನು ಸೋಲಿಸಿತು. ಅಂದು 
ಇಪ್ಪತ್ತು ಸಾವಿರ ಜನರು ಕೊಲ್ಲಲ್ಪಟ್ಟರು. *ಯುದ್ಧವು 
ದೇಶವನ್ನೆಲ್ಲ ವ್ಯಾಪಿಸಿತು. ಆದರೆ ಅಂದು ಕತ್ತಿಯಿಂದ ಸತ್ತ 
ಜನರಿಗಿಂತ ಹೆಚ್ಚು ಜನರು ಕಾಡಿನಲ್ಲಿ ಸತ್ತರು. 

*ಅಬ್ಬಾಲೋಮನು ದಾವೀದನ ಸೈನಿಕರ ಕೈಗೆ ಸಿಕ್ಕಿ 
ಕೊಂಡನು. ಅವನು ಹೇಸರಕತ್ತೆಯ ಮೇಲೆ ಸವಾರಿ 
ಮಾಡುತ್ತಾ ತಪ್ಪಿಸಿಕೊಳ್ಳಲು ಹೋದನು. ಆ ಹೇಸರ 
ಕತ್ತೆಯು ದೊಡ್ಡ ಓಕ್‌ಮರದ ರೆಂಬೆಗಳ ಕೆಳಗೆ ಓಡುತ್ತಾ 
ಹೋಯಿತು. ಆ ರೆಂಬೆಗಳು ದಟ್ಟವಾಗಿದ್ದುದರಿಂದ 
ಅಬ್ಬಾಲೋಮನ ತಲೆಯು ಮರದಲ್ಲಿ ಸಿಕ್ಕಿಹಾಕಿ 
ಕೊಂಡಿತು. ಅವನು ಕುಳಿತುಕೊಂಡಿದ್ದ ಹೇಸರಕತ್ತೆಯು 
ಓಡಿಹೋದುದರಿಂದ ಅಬ್ಬಾಲೋಮನು ಮರದಲ್ಲಿ * 
ನೇತಾಡುವವನಾದನು. 

ಇದನ್ನು ಕಂಡ ಒಬ್ಬನು ಯೋವಾಬನ ಬಳಿಗೆ 
ಹೋಗಿ, ""ಅಬ್ಬಾಲೋಮನು ಒಂದು ಓಕ್‌ ಮರದಲ್ಲಿ 
ನೇತಾಡುತ್ತಿದ್ದುದನ್ನು ನಾನು ನೋಡಿದೆ''ಎಂದು 
ತಿಳಿಸಿದನು. 

11 ಯೋವಾಬನು ಆ ಮನುಷ್ಯನಿಗೆ, "ನೀನು ಅವನನ್ನು 
ಕೊಂದು ನೆಲಕ್ಕುರುಳಿಸಲಿಲ್ಲವೇಕೆ? ನಾನು ನಿನಗೆ ಒಂದು 
ಸೊಂಟಪಟ್ಟಿಯನ್ನು ಮತ್ತು ಹತ್ತು ಬೆಳ್ಳಿರೂಪಾಯಿ 
ಗಳನ್ನು ಕೊಡುತ್ತಿದ್ದೆನಲ್ಲ!”' ಎಂದನು. 

12 ಮನುಷ್ಯನು ಯೋವಾಬನಿಗೆ, ""ನೀನು ಒಂದು 
ಸಾವಿರ ಬೆಳ್ಳಿ ನಾಣ್ಯಗಳನ್ನು ಕೊಟ್ಟಿದ್ದರೂ ನಾನು ರಾಜನ 
ಮಗನನ್ನು ಕೊಲ್ಲಲು ಪ್ರಯತ್ನಿಸುತ್ತಿರಲಿಲ್ಲ. ಏಕೆಂದರೆ 
ನಿನಗೆ, ಅಬೀಷೈೆಯನಿಗೆ ಮತ್ತು ಇತ್ತೈಯನಿಗೆ ರಾಜನು 
ನೀಡಿದ್ದ ಆಜ್ಞೆಯನ್ನು ನಾವು ಕೇಳಿದ್ದೇವೆ. "ಎಚ್ಚರದಿಂದಿರಿ, 
ಯುವಕನಾದ ಅಬ್ಬಾಲೋಮನಿಗೆ ಕೇಡುಮಾಡದಿರಿ' 
ಎಂದು ರಾಜನು ಹೇಳಿದ್ದಾನೆ. ನಾನು ಅಬ್ಬಾಲೋಮ 
ನನ್ನು ಕೊಂದಿದ್ದರೆ ಸ್ವತಃ ರಾಜನೇ ಕಂಡುಹಿಡಿಯು 
ತ್ತಿದ್ದನು. ನೀನೇ ನನ್ನನ್ನು ದಂಡಿಸುತ್ತಿದ್ದೆ'' ಎಂದು 
ಹೇಳಿದನು. 

1 ಯೋವಾಬನು, ""ನಿನ್ನೊಂದಿಗೆ ನಾನಿಲ್ಲಿ ನನ್ನ ಕಾಲ 
ವನ್ನು ವ್ಯರ್ಥಮಾಡುವುದಿಲ್ಲ'' ಎಂದನು. 

ಅಬ್ಬಾಲೋಮನು ಓಕ್‌ ಮರದಲ್ಲಿ ನೇತಾಡುತ್ತಾ 
ಇನ್ನೂ ಜೀವಂತವಾಗಿದ್ದನು. ಯೋವಾಬನು ಮೂರು 
ಬರ್ಜಿಗಳನ್ನು ತೆಗೆದುಕೊಂಡು ಅಬ್ಬಾಲೋಮನತ್ತ 
ಎಸೆದನು. ಬರ್ಜಿಗಳು ಅಬ್ಬಾಲೋಮನ ಹೃದಯವನ್ನು 





ಮರದಲ್ಲಿ ಅಕ್ಷರಶಃ, “ಸ್ವರ್ಗ ಮತ್ತು ಮರ್ತ್ಯಗಳ ನಡುವೆ.'' 


435 


ಛೇದಿಸಿಕೊಂಡು ಹೋದವು. !'ಯೋವಾಬನೊಂದಿಗೆ 
ಹತ್ತು ಮಂದಿ ಯುವಕರು ಅವನಿಗೆ ಯುದ್ಧದಲ್ಲಿ ಸಹಾಯ 
ಮಾಡಿದರು. ಈ ಹತ್ತು ಜನರೂ ಅಬ್ಬಾಲೋಮನನ್ನು 
ಸುತ್ತುವರಿದು ಅವನನ್ನು ಕೊಂದರು. 


1ಗಯೋವಾಬನು ಕಹಳೆಯನ್ನು ಊದಿ, ಅಬ್ಬಾಲೋ 
ಮನ ಕಡೆಯವರಾದ ಇಸ್ರೇಲರನ್ನು ಅಟ್ಟಿಸಿಕೊಂಡು 
ಹೋಗುತ್ತಿದ್ದ ಜನರನ್ನು ನಿಲ್ಲಿಸಿದನು. 17ನಂತರ 
ಯೋವಾಬನ ಜನರು ಅಬ್ಬಾಲೋಮನ ದೇಹವನ್ನು 
ತೆಗೆದುಕೊಂಡು ಹೋಗಿ, ಕಾಡಿನ ಒಂದು ದೊಡ್ಡ ಕುಳಿ 
ಯಲ್ಲಿ ಎಸೆದರು. ಅವರು ಆ ದೊಡ್ಡ ಕುಳಿಯನ್ನು 
ಕಲ್ಲುಗಳಿಂದ ತುಂಬಿಸಿದರು. 

ಅಬ್ಬಾಲೋಮನನ್ನು ಹಿಂಬಾಲಿಸಿಕೊಂಡು ಬಂದಿದ್ದ 
ಇಸ್ರೇಲರೆಲ್ಲ ಮನೆಗೆ ಓಡಿಹೋದರು. 


ಔಅಬ್ಬಾಲೋಮನು ಬದುಕಿದ್ದಾಗ, ರಾಜನ ಕಣಿವೆ 
ಯಲ್ಲಿ ಒಂದು ಸ್ತಂಭವನ್ನು ನೆಡಿಸಿದ್ದನು. ಅಬ್ಬಾಲೋ 
ಮನು, “ನನ್ನ ಹೆಸರನ್ನು ಜೀವಂತವಾಗಿರಿಸಲು ನನಗೆ 
ಗಂಡುಮಕ್ಕಳಿಲ್ಲ'' ಎಂದು ಹೇಳಿ ಆ ಸ್ತಂಭಕ್ಕೆ ತನ್ನ 


ಹೆಸರನ್ನೇ ಕೊಟ್ಟಿದ್ದನು. ಆ ಸ್ತಂಭವನ್ನು ""ಅಬ್ಬಾ 
ಲೋಮನ ಸ್ಮಾರಕಸ್ತಂಭ'' ಎಂದು ಇಂದಿಗೂ 
ಕರೆಯುತ್ತಾರೆ. 
ಯೋವಾಬನು ದಾವೀದನಿಗೆ 
ವರ್ತಮಾನವನ್ನು ಕಳುಹಿಸಿದನು 


ಔೌಚಾದೋಕನ ಮಗನಾದ ಅಹೀಮಾಚನು 
ಯೋವಾಬನಿಗೆ, "ಈಗ ಓಡುತ್ತಾಹೋಗಿ ರಾಜನಾದ 
ದಾವೀದನಿಗೆ ಈ ವರ್ತಮಾನವನ್ನು ತಿಳಿಸುತ್ತೇನೆ. 
ಯೆಹೋವನು ನಿನ್ನ ಶತ್ರುವನ್ನು ನಾಶಮಾಡಿದನೆಂದು 
ನಾನು ಅವನಿಗೆ ಹೇಳುತ್ತೇನೆ'' ಎಂದನು. 


ಯೋವಾಬನು ಅಹೀಮಾಚನಿಗೆ, ""ಇಲ್ಲ. ದಾವೀದ 
ನಿಗೆ ಇಂದು ನೀನು ಈ ವರ್ತಮಾನವನ್ನು ತಿಳಿಸುವಂತಿಲ್ಲ. 
ನೀನು ಬೇರೊಂದು ದಿನದಲ್ಲಿ ವರ್ತಮಾನವನ್ನು ತಿಳಿಸ 
ಬಹುದು, ಏಕೆಂದರೆ ಇಂದು ರಾಜನ ಮಗನು ಸತ್ತಿದ್ದಾನೆ'' 
ಎಂದು ಉತ್ತರಿಸಿದನು. 

21ಆಗ ಯೋವಾಬನು ಇಧಿಯೋಪ್ಯನಾದ ಒಬ್ಬನಿಗೆ, 
""ಹೋಗು, ನೀನು ನೋಡಿದ ಸಂಗತಿಗಳನ್ನು ರಾಜನಿಗೆ 
ತಿಳಿಸು'' ಎಂದು ಹೇಳಿದನು. ಇಥಿಯೋಪ್ಯನು 
ಯೋವಾಬನಿಗೆ ಸಾಷ್ಟಾಂಗ ನಮಸ್ಕಾರಮಾಡಿ ದಾವೀದ 
ನಿಗೆ ಹೇಳಲು ಓಡಿಹೋದನು. 

ಆದರೆ ಚಾದೋಕನ ಮಗನಾದ ಅಹೀಮಾಚನು 
ಯೋವಾಬನನ್ನು ಮತ್ತೆ ಬೇಡುತ್ತಾ ""ಏನು ಸಂಭವಿಸು 
ತ್ತದೆಯೊ ಸಂಭವಿಸಲಿ, ಇಥಿಯೋಪ್ಯದವನ ಹಿಂದೆ ಓಡಿ 
ಹೋಗಲು ನನಗೆ ಅವಕಾಶಕೊಡು!'' ಎಂದನು. 


2 ಸಮುವೇಲನು 18:15-28 


ಯೋವಾಬನು, ""ಮಗನೇ, ಈ ವರ್ತಮಾನವನ್ನು 
ತೆಗೆದು ಕೊಂಡು ಹೋಗಲು ನೀನು ಏಕೆ ಇಚ್ಛಿಸುವೆ? 
ನೀನು ತೆಗೆದುಕೊಂಡು ಹೋಗುವ ವರ್ತಮಾನಕ್ಕೆ ನಿನಗೆ 
ಯಾವ ಬಹುಮಾನವೂ ಸಿಕ್ಕುವುದಿಲ್ಲ'' ಎಂದನು. 

2 ಆಅಹೀಮಾಚನು, "ಏನಾದರೂ ಅಗಲಿ, ನಾನು ಓಡಿ 
ಹೋಗುತ್ತೇನೆ''ಎಂದು ಉತ್ತರಿಸಿದನು. 

""ಓಡು''ಎಂದು ಯೋವಾಬನು ಅಹೀಮಾಚನಿಗೆ 
ಹೇಳಿದನು. 


ಆಗ ಅಹೀಮಾಚನು ಜೋರ್ಡನ್‌ ಕಣಿವೆಯ 
ಮೂಲಕ ಓಡಿಹೋದನು. ಅವನು ಇಥಿಯೋಪ್ಯದವನಿ 
ಗಿಂತ ಮೊದಲೇ ಹೋದನು. 


ದಾವೀದನು ಸುದ್ದಿ ಯನ್ನು ಕೇಳಿದ್ದು 

ದಾವೀದನು ನಗರದ ಎರಡು ಬಾಗಿಲುಗಳ ನಡುವೆ 
ಕುಳಿತಿದ್ದನು. ಕಾವಲುಗಾರನು ಊರುಬಾಗಿಲುಗಳ 
ಮಾಳಿಗೆಯ ಮೇಲಕ್ಕೆ ಹೋದನು. ಕಾವಲುಗಾರನು 
ದೃಷ್ಟಿಸಿ ನೋಡಿದಾಗ, ಒಬ್ಬ ಮನುಷ್ಯನು ಒಬ್ಬಂಟಿಗನಾಗಿ 
ಓಡಿಬರುತ್ತಿರುವುದನ್ನು ನೋಡಿದನು. 23 ರಾಜನಿಗೆ 
ಹೇಳುವುದಕ್ಕಾಗಿ ಕಾವಲುಗಾರನು ಜೋರಾಗಿ 
ಕೂಗಿದನು. 


ರಾಜನಾದ ದಾವೀದನು, ""ಆ ಮನುಷ್ಯನು ಒಬ್ಬಂಟಿಗ 
ನಾಗಿದ್ದರೆ ಅವನು ಸುದ್ದಿಯನ್ನು ತರುತ್ತಿದ್ದಾನೆ'" ಎಂದನು. 

ಆ ಮನುಷ್ಯನು ಓಡುತ್ತಾ ನಗರದ ಹತ್ತಿರಕ್ಕೆ ಬಂದನು. 
26ಅವನ ಹಿಂದೆ ಇನ್ನೊಬ್ಬ ಮನುಷ್ಯನು ಓಡಿ ಬರುತ್ತಿ 
ರುವುದನ್ನು ಕಾವಲುಗಾರನು ನೋಡಿದನು. ಕಾವಲು 
ಗಾರನು ದ್ವಾರಪಾಲಕನನ್ನು ಕರೆದು, ""ನೋಡು! 
ಇನ್ನೊಬ್ಬ ಮನುಷ್ಯನು ಒಬ್ಬಂಟಿಗನಾಗಿ ಓಡುತ್ತಾ 
ಬರುತ್ತಿದ್ದಾನೆ'' ಎಂದನು. 

ರಾಜನು, ""ಅವನು ಸಹ ಸುದ್ದಿಯನ್ನು ತರುತ್ತಿದ್ದಾನೆ'' 
ಎಂದನು. 

27ಕಾವಲುಗಾರನು, ""ಮೊದಲನೆಯ ಮನುಷ್ಯನು 
ಓಡುತ್ತಿರುವುದು ಚಾದೋಕನ ಮಗನಾದ ಅಹೀಮಾಚ 
ನಂತಿದೆಯೆಂದು ನನ್ನ ಭಾವನೆ'' ಎಂದು ಹೇಳಿದನು. 

ರಾಜನು, ""ಅಹೀಮಾಚನು ಒಳ್ಳೆಯ ಮನುಷ್ಯ. 
ಅವನು ಶುಭ ಸಮಾಚಾರವನ್ನು ತರುತ್ತಿರಬೇಕು'' 
ಎಂದನು. 


2! ಅಹೀಮಾಚನು ರಾಜನ ಬಳಿಗೆ ಬಂದು, ""ಎಲ್ಲವೂ 
ಶುಭಕರವಾಗಿದೆ'' ಎಂದು ಹೇಳಿ ರಾಜನಿಗೆ ಸಾಷ್ಟಾಂಗ 
ನಮಸ್ಕಾರ ಮಾಡಿದನು. ಅಹೀಮಾಚನು, “ನಿನ್ನ ದೇವ 
ರಾದ ಯೆಹೋವನಿಗೆ ಸ್ತೋತ್ರವಾಗಲಿ! ರಾಜನಾದ ಒಡೆ 
ಯನೇ, ನಿನ್ನ ವಿರುದ್ಧವಾಗಿದ್ದ ಜನರನ್ನು ಯೆಹೋವನು 
ಸೋಲಿಸಿದ್ದಾನೆ'' ಎಂದು ಹೇಳಿದನು. 








2 ಸಮುವೇಲನು 18:29-19:12 


ರಾಜನು, "ಯುವಕನಾದ ಅಬ್ಬಾಲೋಮನು 
ಕ್ಷೇಮವಾಗಿರುವನೇ?''ಎಂದು ಕೇಳಿದನು. 

ಅಹೀಮಾಚನು, ""ಯೋವಾಬನು ನನ್ನನ್ನು ಕಳುಹಿಸಿ 
ದಾಗ, ನಾನು ಒಂದು ದೊಡ್ಡ ಕೋಲಾಹಲವನ್ನು 
ನೋಡಿದೆನು. ಆದರೆ ಅದು ಏನೆಂದು ನನಗೆ ಗೊತ್ತಿಲ್ಲ'' 
ಎಂದು ಉತ್ತರಿಸಿದನು. 

ಗ ರಾಜನು, ""ಅತ್ತ ಸರಿದು ನಿಲ್ಲು'' ಎಂದನು. 
ಅಹೀಮಾಚನು ಸರಿದು ನಿಂತುಕೊಂಡನು. 

3'ಇಧಿಯೋಪ್ಯದವನು ಬಂದನು. ಅವನು, ""ನನ್ನ 
ರಾಜನಾದ ಪ್ರಭುವಿಗೆ ಸುದ್ದಿಯಿದೆ, ನಿನ್ನ ವಿರುದ್ಧವಾಗಿದ್ದ 
ಜನರನ್ನು ಇಂದು ಯೆಹೋವನು ದಂಡಿಸಿದನು!"" ಎಂದು 
ಹೇಳಿದನು. ರಾಜನು ಅವನಿಗೆ, "ಯುವಕನಾದ 
ಅಬ್ಬಾಲೋಮನು ಕ್ಲೇಮವಾಗಿರುವನೇ?''ಎಂದು 
ಕೇಳಿದನು. 

ಇಥಿಯೋಪ್ಯದವನು, “ನಿನ್ನ ಶತ್ರುಗಳು ಮತ್ತು ನಿನಗೆ 
ಕೇಡುಮಾಡಲು ನಿನಗೆ ವಿರುದ್ಧವಾಗಿ ಬಂದ ಜನರೆಲ್ಲರು 
ಈ ಯುವಕನಂತೆಯೇ ದಂಡಿಸಲ್ಪಡುವರು'' ಎಂದು 
ಉತ್ತರಿಸಿದನು. 

3 ಅಬ್ಬಾಲೋಮನು ಸತ್ತಿದ್ದಾನೆಂಬುದು ಆಗ ರಾಜನಿಗೆ 
ತಿಳಿಯಿತು. ರಾಜನು ಬಹಳ ತಳಮಳಗೊಂಡನು. ಅವನು 
ನಗರದ್ವಾರದಲ್ಲಿದ್ದ ಕೊಠಡಿಗೆ ಹೋಗಿ ಅಲ್ಲಿ ಗೋಳಾಡಿ 


436 


5ಯೋವಾಬನು ರಾಜನ ಮನೆಗೆ ಬಂದನು. ಅವನು 
ರಾಜನಿಗೆ, ""ನೀನು ನಿನ್ನ ಎಲ್ಲಾ ಸೈನಿಕರನ್ನು ಅವಮಾನ 
ಮಾಡುತ್ತಿರುವೆ! ನಿನ್ನ ಸೈನಿಕರು ಇಂದು ನಿನ್ನ ಜೀವವನ್ನು 
ರಕ್ಷಿಸಿದರು. ಅವರು ನಿನ್ನ ಗಂಡುಮಕ್ಕಳ, ಹೆಣ್ಣುಮಕ್ಕಳ, 
ಪತ್ನಿಯರ ಮತ್ತು ದಾಸಿಯರ ಜೀವಗಳನ್ನು ರಕ್ಕಿಸಿದರು. 
ನಿನ್ನನ್ನು ದ್ವೇಷಿಸುವ ಜನರನ್ನು ನೀನು ಪ್ರೀತಿಸುವೆ; 
ನಿನ್ನನ್ನು ಪ್ರೀತಿಸುವ ಜನರನ್ನು ನೀನು ದ್ವೇಷಿಸುವೆ. ಆದ್ದ 
ರಿಂದ ನಿನ್ನ ಸೇವಕರು ಅವಮಾನಿತರಾಗಿದ್ದಾರೆ. ನಿನ್ನ ಅಧಿ 
ಕಾರಿಗಳು ಮತ್ತು ನಿನ್ನ ಜನರು ನಿನಗೆ ಮುಖ್ಯವಲ್ಲ 
ಎಂಬುದನ್ನು ನೀನಿಂದು ರುಜುವಾತು ಪಡಿಸಿದೆ. ಇಂದು 
ಅಬ್ಬಾಲೋಮನು ಬದುಕಿದ್ದು ನಾವೆಲ್ಲರೂ ಸತ್ತಿದ್ದರೆ, 
ನೀನು ಬಹಳ ಹರ್ಷಗೊಳ್ಳುತ್ತಿದ್ದೆ ಎಂಬುದನ್ನು ನಾನು 
ಈ ದಿನ ಕಂಡುಕೊಂಡೆನು. 7ಈಗ ಮೇಲೆದ್ದು ನಿನ್ನ ಸೇವಕ 
ರೊಂದಿಗೆ ಮಾತನಾಡು; ಅವರನ್ನು ಪ್ರೋತ್ಸಾಹಿಸು. 
ಯೆಹೋವನಾಣೆ, ಈ ಕಾರ್ಯವನ್ನು ಮಾಡಲು 
ನೀನಿಂದು ಹೊರಗೆ ಹೋಗದಿದ್ದರೆ, ರಾತ್ರಿಯ ವೇಳೆಗೆ 
ನಿನ್ನೊಂದಿಗೆ ಯಾವ ಮನುಷ್ಯನೂ ಉಳಿಯುವುದಿಲ್ಲ. 
ನೀನು ನಿನ್ನ ಚಿಕ್ಕಂದಿನಿಂದ ಈವರೆಗೆ ಅನುಭವಿಸಿದ 
ಸಂಕಷ್ಟಗಳಲ್ಲೆಲ್ಲ ಇದು ತೀರ ಕೆಟ್ಟದಾಗಿರುತ್ತದೆ'' ಎಂದು 
ಹೇಳಿದನು. 

ಟಗ ರಾಜನು ನಗರದ ಬಾಗಿಲಿಗೆ ಹೋದನು. 





ದನು. ಬಳಿಕ ಅಲ್ಲಿಂದ ತನ್ನ ಕೊಠಡಿಗೆ ಹೋಗುತ್ತಾ 
“ನನ್ನ ಮಗನೇ, ಅಬ್ಬಾಲೋಮನೇ, ನನ್ನ ಮಗನಾದ 
ಅಬ್ಬಾಲೋಮನೇ! ನಿನಗೆ ಬದಲಾಗಿ ನಾನು ಸತ್ತಿದ್ದರೆ 
ಚೆನ್ನಾಗಿತ್ತು. ನನ್ನ ಮಗನಾದ ಅಬ್ಬಾಲೋಮನೇ, ನನ್ನ 
ಮಗನೇ!' ಎಂದು ಗೋಳಾಡಿದನು. 


ಯೋವಾಬನು ದಾವೀದನನ್ನು ಖಂಡಿಸಿದ್ದು 
1 9 ಈ ಸುದ್ದಿಯನ್ನು ಜನರು ಯೋವಾಬನಿಗೆ ತಿಳಿ 
ಸಿದರು. ಅವರು ಯೋವಾಬನಿಗೆ, ""ನೋಡು, 
ರಾಜನು ಅಳುತ್ತಿದ್ದಾನೆ ಮತ್ತು ಅಬ್ಬಾಲೋಮನಿಗಾಗಿ 
ಬಹಳ ದುಃಖಪಡುತ್ತಿದ್ದಾನೆ'' ಎಂದು ಹೇಳಿದರು. 
?ದಾವೀದನ ಸೈನ್ಯವು ಅಂದು ಯುದ್ಧದಲ್ಲಿ ಜಯ 
ಗಳಿಸಿತು. ಆದರೆ ಜನರಿಗೆಲ್ಲ ಆ ದಿನವೇ ಅತ್ಯಂತ ಶೋಕದ 
ದಿನವೂ ಆಯಿತು. ""ರಾಜನು ಮಗನಿಗಾಗಿ ಬಹಳ ದುಃಖ 
ಪಡುತ್ತಿದ್ದಾನೆ'' ಎಂಬುದನ್ನು ಜನರು ಕೇಳಿ ದುಃಖ 
ಪಟ್ಟರು. 
3ಜನರು ನಾಚಿಕೆಯಿಂದ ನಗರದೊಳಕ್ಕೆ ಸದ್ದಿಲ್ಲದೆ 
ಬಂದರು. ಅವರು ಯುದ್ಧದಲ್ಲಿ ಸೋತುಬಂದವರಂತೆ 
ಕಾಣುತ್ತಿದ್ದರು. “ರಾಜನು ತನ್ನ ಮುಖವನ್ನು ಮುಚ್ಚಿ 
ಕೊಂಡಿದ್ದನು. ರಾಜನು, "ನನ್ನ ಮಗನೇ, ಅಬ್ಬಾಲೋ 
ಮನೇ, ಅಬ್ಬಾಲೋಮನೇ, ನನ್ನ ಮಗನೇ, ಮಗನೇ'' 
ಎಂದು ಗಟ್ಟಿಯಾಗಿ ಅಳುತ್ತಿದ್ದನು. 


ರಾಜನು ಬಾಗಿಲಿನ ಬಳಿಯಲ್ಲಿದ್ದಾನೆಂಬ ಸುದ್ದಿಯು 
ಹರಡಿತು. ಆದುದರಿಂದ ಜನರೆಲ್ಲರೂ ರಾಜನನ್ನು 
ನೋಡಲು ಬಂದರು. 


ದಾವೀದನು ಮತ್ತೆ ರಾಜನಾದನು 

ಅಬ್ಬಾಲೋಮನ ಹಿಂಬಾಲಕರಾದ ಇಸ್ರೇಲರೆಲ್ಲ 
ಮನೆಗಳಿಗೆ ಓಡಿಹೋದರು. ಇಸ್ರೇಲಿನ ಕುಲಗಳ ಜನ 
ರೆಲ್ಲರೂ ತಮ್ಮಲ್ಲೇ ಚರ್ಚಿಸಿದರು. ಅವರು, ""ರಾಜನಾದ 
ದಾವೀದನು ಫಿಲಿಷ್ಟಿಯರಿಂದ ಮತ್ತು ಇತರ ಶತ್ರುಗಳಿಂದ 
ನಮ್ಮನ್ನು ರಕ್ಷಿಸಿದನು. ಅಬ್ಬಾಲೋಮನಿಂದಾಗಿ 
ದಾವೀದನು ಓಡಿಹೋಗಬೇಕಾಯಿತು. ನಾವು 
ನಮ್ಮನ್ನು ಆಳಲು ಅಬ್ಬಾಲೋಮನನ್ನು ಆರಿಸಿಕೊಂಡೆವು. 
ಆದರೆ ಅವನೀಗ ಯುದ್ಧದಲ್ಲಿ ಸತ್ತಿದ್ದಾನೆ. ದಾವೀದನನ್ನು 
ನಾವು ಮತ್ತೆ ರಾಜನನ್ನಾಗಿ ಮಾಡೋಣ'' ಎಂದರು. 

!!ಈ ಸುದ್ದಿ ರಾಜನಿಗೆ ಮುಟ್ಟಿತು. ಆಗ ಅವನು ಯಾಜಕ 
ರಾದ ಚಾದೋಕನಿಗೆ ಮತ್ತು ಎಬ್ಯಾತಾರನಿಗೆ ಸಂದೇಶ 
ವನ್ನು ಕಳುಹಿಸಿದನು. ಅವನು ಹೇಳಿದ್ದೇನೆಂದರೆ, 
“ಯೆಹೂದದ ನಾಯಕರೊಂದಿಗೆ ಮಾತಾಡಿರಿ. ಅವರಿಗೆ, 
"ಅರಸನಾದ ನನ್ನನ್ನು ಅರಮನೆಗೆ ಕರೆದುಕೊಂಡು 
ಹೋಗುವುದರಲ್ಲಿ ನೀವು ಕೊನೆಯವರಾದದ್ದೇಕೆ? 
ನೋಡಿ, ರಾಜನನ್ನು ಹಿಂದೆ ಕರೆತರಬೇಕೆಂದು ಇಸ್ರೇಲ 
ರೆಲ್ಲ ಮಾತನಾಡಿಕೊಳ್ಳುತ್ತಿದ್ದಾರೆ. 12ನೀವು ನನ್ನ 


437 


ಸೋದರರು. ನೀವು ನನ್ನ ಕುಟುಂಬದವರು. ಹೀಗಿರು 
ವಾಗ ನನ್ನನ್ನು ಮತ್ತೆ ಕರೆತರಲು ನೀವೇಕೆ ಕೊನೆಯವ 
ರಾದಿರಿ? ' ಎಂದು ಹೇಳಿ. ಔಅಲ್ಲದೆ ಅಮಾಸನಿಗೆ, 
"ನೀನು ನನ್ನ ಕುಟುಂಬದ ಒಂದು ಭಾಗವಾಗಿರುವೆ. 
ನಾನು ನಿನ್ನನ್ನು ಯೋವಾಬನ ಸ್ಥಾನದಲ್ಲಿ ಸೇನಾಪತಿಯ 
ನ್ನಾಗಿ ಮಾಡದೆಹೋದರೆ, ದೇವರು ನನ್ನನ್ನು ದಂಡಿಸಲಿ' 
ಎಂದು ಹೇಳಿ'' ಎಂದನು. 

ದಾವೀದನ ಮಾತುಗಳು ಯೆಹೂದದ ಜನರೆಲ್ಲರ 
ಹೃದಯಗಳಿಗೆ ತಾಕಿದವು, ಅವರೆಲ್ಲರೂ ಒಂದೇ ಮನಸ್ಸಿ 
ನಿಂದ ಒಪ್ಪಿಕೊಂಡರು. ಯೆಹೂದದ ಜನರು ರಾಜನಿಗೆ, 
"ನೀನು ನಿನ್ನ ಸೇವಕರೆಲ್ಲರೊಹನೆ ಹಿಂದಿರುಗಿ ಬಾ'' 
ಎಂಬ ಸಂದೇಶವೊಂದನ್ನು ಕಳುಹಿಸಿದರು. 

15ಆಗ ರಾಜನಾದ ದಾವೀದನು ಜೋರ್ಡನ್‌ ನದಿಯ 
ಬಳಿಗೆ ಬಂದನು. ಯೆಹೂದದ ಜನರು ರಾಜನನ್ನು ಭೇಟಿ 
ಮಾಡಲು ಗಿಲ್ಲಾಲಿಗೆ ಬಂದರು. ರಾಜನಾದ ದಾವೀದ 
ನನ್ನು ಜೋರ್ಡನ್‌ ನದಿಯಿಂದ ಈಚೆಗೆ ಕರೆತರ 
ಬೇಕೆಂದು ಅವರೆಲ್ಲ ಬಂದರು. 





ಶಿಮ್ಮಿಯು ದಾವೀದನಿಂದ ಕ್ಷಮೆ ಕೇಳಿದ್ದು 

16ಗೇರನ ಮಗನಾದ ಶಿಮ್ಮಿಯು ಬೆನ್ಯಾಮೀನ್‌ ಕುಲ 
ದವನು. ಅವನು ಬಹುರೀಮಿನಲ್ಲಿ ನೆಲೆಸಿದ್ದನು. ರಾಜ 
ನಾದ ದಾವೀದನನ್ನು ಭೇಟಿ ಮಾಡಲು ಶಿಮ್ಮಿಯು ತ್ವರಿತ 
ವಾಗಿ ಯೆಹೂದದ ಜನರೊಂದಿಗೆ ಬಂದನು. 
!'ಬೆನ್ಯಾಮೀನ್‌ ಕುಲದ ಒಂದು ಸಾವಿರ ಜನರು ಸಹ 
ಶಿಮ್ಮಿಯೊಂದಿಗೆ ಬಂದರು. ಸೌಲನ ಕುಲದಲ್ಲಿ ಸೇವಕ 
ನಾಗಿದ್ದ ಚೇಬನು ಸಹ ಬಂದನು. ಚೇಬನು ತನ್ನ ಹದಿ 
ನೈದು ಜನ ಮಕ್ಕಳನ್ನು ಮತ್ತು ಇಪ್ಪತ್ತು ಜನ ಸೇವಕರನ್ನು 
ತನ್ನೊಂದಿಗೆ ಕರೆತಂದನು. ಇವರೆಲ್ಲರೂ ರಾಜನಾದ 
ದಾವೀದನನ್ನು ಸಂಧಿಸಲು ಜೋರ್ಡನ್‌ ನದಿಯ 
ಹತ್ತಿರಕ್ಕೆ ಬಂದರು. 

15ರಾಜನ ಕುಟುಂಬವನ್ನು ಯೆಹೂದಕ್ಕೆ ಕರೆತರಲು, 
ಜನರೆಲ್ಲರೂ ಜೋರ್ಡನ್‌ ನದಿಯನ್ನು ದಾಟಿ 
ಹೋದರು. ರಾಜನು ಅಪೇಕ್ಟೆ ಪಟ್ಟಿದ್ದನ್ನು ಜನರು ಮಾಡಿ 
ದರು. ರಾಜನು ನದಿಯನ್ನು ದಾಟುತ್ತಿರುವಾಗ, ಗೇರನ 
ಮಗನಾದ ಶಿಮ್ಮಿಯು ಅವನನ್ನು ಸಂಧಿಸಲು ಬಂದನು. 
ರಾಜನ ಎದುರಿನಲ್ಲಿ ಶಿಮ್ಮಿಯು ನೆಲಕ್ಕೆ ಬಾಗಿ ನಮಸ್ಕರಿ 
ಸಿದನು. ೌಶಿಮ್ಮಿಯು ರಾಜನಿಗೆ, ""ನನ್ನ ಒಡೆಯನೇ, 
ನಾನು ಮಾಡಿದ ಕೆಟ್ಟಕಾರ್ಯಗಳನ್ನು ಲಕ್ಷ್ಯಕ್ಕೆ ತಂದು 
ಕೊಳ್ಳದಿರು. ನನ್ನ ರಾಜನಾದ ಒಡೆಯನೇ, ನೀನು ಜಿರುಸ 
ಲೇಮನ್ನು ಬಿಟ್ಟುಹೋದಾಗ ನಾನು ಮಾಡಿದ ಕೆಟ್ಟ 
ಕಾರ್ಯಗಳನ್ನು ನೆನಪಿಗೆ ತಂದುಕೊಳ್ಳಬೇಡ. ನಾನು 
ಪಾಪಮಾಡಿದ್ದೇನೆ ಎಂಬುದು ನಿನಗೆ ತಿಳಿದಿದೆ. ಆದ 
ಕಾರಣವೇ, ನನ್ನ ರಾಜನಾದ ಒಡೆಯನೇ, ನಿನ್ನನ್ನು ಭೇಟಿ 


2 ಸಮುವೇಲನು 19:13-28 


ಮಾಡಲು ಬಂದ ಯೋಸೇಫ್ಯರ ಕುಲದಲ್ಲಿ ನಾನೇ 
ಮೊದಲಿಗನು'' ಎಂದು ಹೇಳಿದನು. 

2!ಆದರೆ ಚೆರೂಯಳ ಮಗನಾದ ಅಬೀಷೆಯನು, 
""ಯೆಹೋವನಿಂದ ಆರಿಸಲ್ಪಟ್ಟ ರಾಜನಿಗೆ ಕೆಟ್ಟದ್ದು 
ಸಂಭವಿಸಲಿ ಎಂದು ಶಿಮ್ಮಿಯು ಅಪೇಕ್ಸಿಸಿದ್ದರಿಂದ 
ಮರಣ ಶಿಕ್ಬೆಗೆ ಗುರಿಯಾಗಲೇಬೇಕು'' ಎಂದು 
ಹೇಳಿದನು. 

22 ದಾವೀದನು, ""ಚೆರೂಯಳ ಮಕ್ಕಳೇ, ನಾನು ನಿಮಗೆ 
ಏನು ಮಾಡಲಿ? ನೀವಿಂದು ನನಗೆ ವಿರುದ್ಧರಾಗಿರುವಿರಿ. 
ವಿಶೇಷವಾದ ಈ ದಿನದಲ್ಲಿ ಒಬ್ಬ ಇಸ್ರೇಲನನ್ನು ಸಾವಿಗೆ 
ಗುರಿಮಾಡುವುದು ಸರಿಯಾಗಿರುವುದೇ? ಇಸ್ರೇಲಿನಲ್ಲಿ 
ಈ ದಿನ ನಾನು ಇಸ್ರೇಲಿಗೆಲ್ಲ ರಾಜನೆಂಬುದು ನನಗೆ 
ತಿಳಿದಿದೆ'' ಎಂದನು. 

ಚಿನಂತರ ರಾಜನು ಶಿಮ್ಮಿಗೆ, "ನಿನ್ನನ್ನು ಕೊಲ್ಲುವು 
ದಿಲ್ಲ'' ಎಂದು ವಾಗ್ದಾನ ಮಾಡಿದನು.* 


ಮೆಫೀಬೋಶೆತನು ದಾವೀದನನ್ನು 
ನೋಡಲು ಬಂದದ್ದು 

2ಸೌಲನ ಮೊಮ್ಮಗನಾದ ಮೆಫೀಬೋಶೆತನು ರಾಜ 
ನಾದ ದಾವೀದನನ್ನು ನೋಡಲು ಬಂದನು. ರಾಜನು 
ಜಿರುಸಲೇಮನ್ನು ಬಿಟ್ಟು ಸುರಕ್ಷಿತವಾಗಿ ಮತ್ತೆ ಹಿಂದಿರು 
ಗುವತನಕ ಮೆಫೀಬೋಶೆತನು ತನ್ನ ಪಾದಗಳನ್ನು 
ಲಕ್ಷಿಸಿರಲಿಲ್ಲ; ಗಡ್ಡವನ್ನು ಬೋಳಿಸಿರಲಿಲ್ಲ ಮತ್ತು ಬಟ್ಟೆ 
ಗಳನ್ನು ಒಗೆದಿರಲಿಲ್ಲ. ನಮೆಪೀಬೋಶೆತನು ರಾಜನನ್ನು 
ನೋಡಲು ಜೆರುಸಲೇಮಿನಿಂದ ಬಂದನು. ರಾಜನು 
ಅವನಿಗೆ, "ಮೆಫೀಬೋಶೆತನೇ, ನಾನು ಜೆರುಸಲೇಮಿ 
ನಿಂದ ಓಡಿಹೋದಾಗ ನೀನು ನನ್ನೊಡನೆ ಏಕೆ 
ಬರಲಿಲ್ಲ?''ಎಂದು ಕೇಳಿದನು. 

2 ಮೆಫೀಬೋಶೆತನು, ""ರಾಜನಾದ ನನ್ನ ಒಡೆಯನೇ, 
ನನ್ನ ಸೇವಕನಾದ ಚೀಬನು ನನಗೆ ಮೋಸಮಾಡಿದನು. 
ನಾನು ಚೀಬನಿಗೆ, "ನಾನು ಕುಂಟನಾಗಿರುವದರಿಂದ ತಡಿ 
ಯೊಂದನ್ನು ಹೇಸರಕತ್ತೆಯ ಮೇಲೆ ಹಾಕು. ನಾನು 
ಹೇಸರಕತ್ತೆಯ ಮೇಲೆ ಕುಳಿತು, ರಾಜನೊಂದಿಗೆ 
ಹೋಗುತ್ತೇನೆ' ಎಂದೆನು. ?'ಆದರೆ ನನ್ನ ಸೇವಕನು 
ನನ್ನನ್ನು ಮೋಸಗೊಳಿಸಿದನು. ಅವನು ನನ್ನ ಬಗ್ಗೆ ನಿನಗೆ 
ಕೆಟ್ಟದ್ದನ್ನು ಹೇಳಿದನು. ಆದರೆ ರಾಜನಾದ ನನ್ನ ಒಡೆ 
ಯನು ದೇವದೂತನಂತಿದ್ದಾನೆ. ನಿನಗೆ ಒಳ್ಳೆಯದೆಂದು 
ತೋರಿದ್ದನ್ನು ಮಾಡು. 28 ನೀನು ನನ್ನ ತಾತನ ಕುಟುಂಬ 
ವನ್ನೆಲ್ಲ ಕೊಲ್ಲಬಹುದಾಗಿತ್ತು. ಆದರೆ ನೀನು ಹಾಗೆ 





ನಂತರ... ವಾಗ್ದಾನ ಮಾಡಿದನು ದಾವೀದನು ಶಿಮ್ಮಿಯನ್ನು ಕೊಲ್ಲ 
ಲಿಲ್ಲ. ಆದರೆ ಕೆಲವು ವರ್ಷಗಳ ನಂತರ, ದಾವೀದನ ಮಗನಾದ 
ಸೊಲೊಮೋನನು ಶಿಮ್ಮಿಯನ್ನು ಕೊಲ್ಲಲು ಆಜ್ಞೆ ಮಾಡಿದನು. 


2 ಸಮುವೇಲನು 19:29-43 


ಮಾಡಲಿಲ್ಲ. ನೀನು ನಿನ್ನ ಪಂಕ್ತಿಯಲ್ಲಿ ಊಟಮಾಡುವ 
ಜನರ ಜೊತೆಯಲ್ಲಿ ನನ್ನನ್ನೂ ಸೇರಿಸಿದೆ. ಆದುದರಿಂದ 
ರಾಜನ ಬಗ್ಗೆ ದೂರು ಹೇಳಲು ನನಗೆ ಯಾವ ಹಕ್ಕಿಲ್ಲ'' 
ಎಂದು ಹೇಳಿದನು. 

23ರಾಜನು ಮೆಫೀಬೋಶೆತನಿಗೆ, ""ನಿನ್ನ ಸಮಸ್ಯೆಗಳ 
ಬಗ್ಗೆ ಹೆಚ್ಚಿಗೆ ಏನನ್ನೂ ಹೇಳಬೇಡ. ನಾನು ಈ ರೀತಿ 
ತೀರ್ಮಾನಿಸಿದ್ದೇನೆ. ನೀನು ಮತ್ತು ಚೀಬನು ಭೂಮಿ 
ಯನ್ನು ಹಂಚಿಕೊಳ್ಳಿ'' ಎಂದು ಹೇಳಿದನು. 

ಸಮೆಫೀಬೋಶೆತನು ರಾಜನಿಗೆ, ""ಚೀಬನೇ ಎಲ್ಲಾ 
ಭೂಮಿಯನ್ನು ತೆಗೆದುಕೊಳ್ಳಲಿ. ನನ್ನ ಒಡೆಯನಾದ 
ರಾಜನು ತನ್ನ ಸ್ವಂತ ಮನೆಗೆ ಸುರಕ್ಷಿತನಾಗಿ ಬಂದದ್ದೇ 
ಸಾಕು'' ಎಂದು ಹೇಳಿದನು. 


ದಾವೀದನು ಬರ್ಜಿಲ್ಲೆಗೆ, ಜಿರುಸಲೇಮಿಗೆ 
ಬರುವಂತೆ ಹೇಳಿದ್ದು 

*'ಗಿಲ್ಯಾದಿನ ಬರ್ಜಿಲ್ಲೆಯನು ರೋಗೆಲೀಮಿನಿಂದ 
ರಾಜನಾದ ದಾವೀದನೊಂದಿಗೆ ಜೋರ್ಡನ್‌ ನದಿಯ 
ಬಳಿಗೆ ಬಂದನು. ರಾಜನು ನದಿಯನ್ನು ದಾಟುವಾಗರಾಜ 
ನೊಂದಿಗಿರಲು ಅವನು ಬಂದನು. *ಬರ್ಜಿಲ್ಲೈಯನು 
ಮುದುಕನಾಗಿದ್ದನು. ಅವನಿಗೆ ಎಂಭತ್ತು ವರ್ಷ ವಯ 
ಸ್ಸಾಗಿತ್ತು. ದಾವೀದನು ಮಹನಯಿಮಿನಲ್ಲಿ ವಾಸಿಸುತ್ತಿ 
ದ್ಹಾಗ ಅವನು ದಾವೀದನಿಗೆ ಆಹಾರವನ್ನೂ ಮತ್ತಿತರ 
ವಸ್ತುಗಳನ್ನೂ ಕೊಟ್ಟಿದ್ದನು; ಯಾಕೆಂದರೆ ಅವನು 
ಶ್ರೀಮಂತನಾಗಿದ್ದನು.*' ದಾವೀದನು ಬರ್ಜಿಲ್ಲೈಯನಿಗೆ, 
"ನದಿಯನ್ನು ದಾಟಿ ನನ್ನೊಂದಿಗೆ ಆಚೇ ದಡಕ್ಕೆ ಬಾ. 
ನೀನು ಜಿರುಸಲೇಮಿನಲ್ಲಿ ನನ್ನೊಂದಿಗೆ ವಾಸಿಸುವು 
ದಾದರೆ, ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ'' ಎಂದು 
ಹೇಳಿದನು. 

ಆದರೆ ಬರ್ಜಿಲ್ಲೈಯನು ದಾವೀದನಿಗೆ, ""ನನಗೆ 
ಎಷ್ಟು ವಯಸ್ಸಾಗಿದೆಯೆಂಬುದು ನಿನಗೆ ತಿಳಿದಿಲ್ಲವೇ? 
ನಾನು ನಿನ್ನೊಂದಿಗೆ ಜೆರುಸಲೇಮಿಗೆ ಬರಬಹುದೇ? 
35ನನಗೀಗ ಎಂಭತ್ತು ವರ್ಷ. ಒಳಿತು ಕೆಹುಕುಗಳಿಗಿರುವ 
ವ್ಯತ್ಯಾಸ ಈಗ ನನಗೆ ತಿಳಿಯುವುದಿಲ್ಲ. ನಾನು ತಿನ್ನುವ 
ಇಲ್ಲವೆ ಕುಡಿಯುವ ವಸ್ತುಗಳ ರುಚಿಯೂ ನನಗೆ 
ಗೊತ್ತಾಗುವುದಿಲ್ಲ. ಹಾಡುತ್ತಿರುವ ಗಂಡಸರ ಮತ್ತು 
ಹೆಂಗಸರ ಯಾವುದೇ ಧ್ವನಿಯೂ ನನಗೆ ಕೇಳಿಸುವುದಿಲ್ಲ. 
ನನ್ನ ಒಡೆಯನಾದ ರಾಜನಿಗೆ ನಾನೇಕೆ ಭಾರವಾಗ 
ಬೇಕು? 3ನೀನು ನನಗೆ ಕೊಡಬೇಕೆಂದಿರುವ ಯಾವ 
ವಸ್ತುಗಳೂ ನನಗೆ ಬೇಕಿಲ್ಲ. ನಾನು ನಿನ್ನೊಂದಿಗೆ 
ಜೋರ್ಡನ್‌ ನದಿಯನ್ನು ದಾಟುತ್ತೇನೆ. 37 ಆದರೆ ದಯ 
ವಿಟ್ಟು ನಾನು ಹಿಂದಿರುಗಲು ಬಿಡು. ನಂತರ ನಾನು ನನ್ನ 
ಸ್ವಂತ ಸ್ಥಳದಲ್ಲಿ ಸಾಯುತ್ತೇನೆ. ನನ್ನ ತಂದೆತಾಯಿಗಳನ್ನು 
ಸಮಾಧಿ ಮಾಡಿದ ಸ್ಮಶಾನದಲ್ಲಿಯೇ ನನ್ನನ್ನು ಸಮಾಧಿ 


438 


ಮಾಡಲಿ. ಆದರೆ ನನ್ನ ಒಡೆಯನಾದ ರಾಜನೇ, ಇಲ್ಲಿರುವ 
ಕಿಮ್ಹಾಮನು ನಿನ್ನ ಸೇವಕನಾಗಿರುತ್ತಾನೆ; ಅವನು 
ನಿನ್ನೊಂದಿಗೆ ಬರುತ್ತಾನೆ. ನಿನಗೆ ಇಷ್ಟಬಂದಂತೆ ಅವನಿಗೆ 
ಮಾಡು'' ಎಂದು ಹೇಳಿದನು. 

ರಾಜನು, ""ಕಿಮ್ಹಾಮನು ನನ್ನೊಂದಿಗೆ ಬರಲಿ. 
ನಾನು ನಿನಗೋಸ್ಕರ ಅವನಿಗೆ ದಯೆತೋರಿಸುವೆನು. 
ಅವನಿಗಾಗಿ ನೀನು ಏನು ಮಾಡಬೇಕೆಂದು ಬಯಸು 
ತ್ತೀಯೊ ಅದನ್ನೆಲ್ಲಾ ಮಾಡುತ್ತೇನೆ'' ಎಂದು 
ಉತ್ತರಿಸಿದನು. 


ದಾವೀದನು ಮನೆಗೆ ಹಿಂದಿರುಗಿದ್ದು 
ರಾಜನು ಬರ್ಜಿಲ್ಲೈಯನಿಗೆ ಮುದ್ದಿಟ್ಟು ಆಶೀರ್ವದಿ 
ಸಿದನು. ಬರ್ಜಿಲ್ಲೈಯನು ಮನೆಗೆ ಹಿಂದಿರುಗಿದನು. 
ರಾಜನು ತನ್ನ ಜನರೆಲ್ಲರೊಂದಿಗೆ ನದಿಯನ್ನು 
ದಾಟಿದನು. 

“ರಾಜನು ಜೋರ್ಡನ್‌ ನದಿಯನ್ನು ದಾಟಿ ಗಿಲ್ಲಾಲಿಗೆ 
ಹೋದನು. ಕಿಮ್ದಾಮನು ಅವನೊಂದಿಗೆ ಹೋದನು. 
ಯೆಹೂದ ದೇಶದ ಜನರೆಲ್ಲರು ಮತ್ತು ಇಸ್ರೇಲಿನ ಅರ್ಧ 
ದಷ್ಟು ಜನರು ದಾವೀದನನ್ನು ನದಿ ದಾಟಿಸಿ ಕರೆದು 
ಕೊಂಡು ಹೋದರು. 


ಇಸ್ರೇಲರು ಯೆಹೂದದ 
ಜನರೊಂದಿಗೆ ವಾದ ಮಾಡಿದ್ದು 

*1ಇಸ್ರೇಲರೆಲ್ಲರೂ ರಾಜನ ಬಳಿಗೆ ಬಂದರು. ಅವರು 
ರಾಜನಿಗೆ, ""ನಮ್ಮ ಸೋದರರಾದ ಯೆಹೂದದ ಜನರು 
ತಾವೇ ಬಂದು ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ನಿನ್ನ 
ಜನರೊಂದಿಗೆ ಜೋರ್ಡನ್‌ ನದಿಯನ್ನು ದಾಟಿಸಿ 
ಕರೆತಂದದ್ದೇಕೆ?'' ಎಂದು ಕೇಳಿದರು. 

ಯೆಹೂದದ ಜನರೆಲ್ಲರು ಇಸ್ರೇಲರಿಗೆ, ""ಏಕೆಂದರೆ 
ರಾಜನು ನಮ್ಮ ಸಮೀಪದ ಬಂಧು. ಇದರ ಕುರಿತು 
ನೀವೇಕೆ ನಮ್ಮ ಮೇಲೆ ಕೋಪಗೊಳ್ಳುತ್ತೀರಿ? ರಾಜನ 
ಖರ್ಚಿನಲ್ಲೇನೂ ನಾವು ಊಟಮಾಡಲಿಲ್ಲ. ರಾಜನು 
ನಮಗೆ ಯಾವ ಬಹುಮಾನವನ್ನೂ ನೀಡಲಿಲ್ಲ'' ಎಂದು 
ಉತ್ತರಿಸಿದರು. 

“ಇಸ್ರೇಲರು, '"ದಾವೀದನಲ್ಲಿ ನಾವು ಹತ್ತುಪಾಲನ್ನು 
ಹೊಂದಿದ್ದೇವೆ. ಆದುದರಿಂದ ದಾವೀದನ ಮೇಲೆ 
ನಿಮಗಿಂತಲೂ ನಮಗೆ ಹೆಚ್ಚಿನ ಹಕ್ಕಿದೆ. ಆದರೆ ನೀವು 
ನಮ್ಮನ್ನು ಕಡೆಗಣಿಸಿದ್ದೇಕೆ? ರಾಜನನ್ನು ಹಿಂದಕ್ಕೆ ಕರೆ 
ತರಲು ಮಾತನಾಡಿದವರಲ್ಲಿ ನಾವೇ ಮೊದಲಿಗರು'' 
ಎಂದು ಉತ್ತರಿಸಿದರು. 

ಆದರೆ ಯೆಹೂದದ ಜನರು ಇಸ್ರೇಲರಿಗೆ ಕಟುವಾಗಿ 
ಉತ್ತರಿಸಿದರು. ಯೆಹೂದ ಜನರ ಮಾತುಗಳು ಇಸ್ರೇಲರ 
ಮಾತುಗಳಿಗಿಂತ ಹೆಚ್ಚು ಕಟುವಾಗಿದ್ದವು. 


439 


ಶೆಬನು ದಾವೀದನ ವಿರುದ್ಧವಾಗಿ ದಂಗೆ ಎದ್ದದ್ದು 
20 ಬಿಕ್ರೀಯ ಮಗನಾದ ಶೆಬ ಅಲ್ಲಿದ್ದನು. ಇವನು 
ದುಷ್ಟನಾಗಿದ್ದನು; ಬೆನ್ಯಾಮೀನ್‌ ಕುಲದವ 
ನಾಗಿದ್ದ ಇವನು, ತುತ್ತೂರಿಯನ್ನು ಊದುತ್ತಾ 


""ದಾವೀದನಲ್ಲಿ ನಮ್ಮ ಪಾಲು ಏನೂ ಇಲ್ಲ. 

ಇಷಯನ ಮಗನಲ್ಲಿ ನಮಗೇನೂ ಇಲ್ಲ. 
ನಾವೆಲ್ಲ, ಅಂದರೆ ಇಸ್ರೇಲರೆಲ್ಲ ನಮ್ಮನಮ್ಮ 
ಗುಡಾರಗಳಿಗೆ ಹೋಗೋಣ'' ಎಂದು 
ಹೇಳಿದನು. 


ಆಗ ಇಸ್ರೇಲರೆಲ್ಲರು ದಾವೀದನನ್ನು ತೊರೆದು, 
ಬಿಕ್ರೀಯ ಮಗನಾದ ಶೆಬನನ್ನು ಹಿಂಬಾಲಿಸಿದರು. ಆದರೆ 
ಯೆಹೂದದ ಜನರೆಲ್ಲರೂ ಜೋರ್ಡನ್‌ ನದಿಯಿಂದ 
ಜೆರುಸಲೇಮಿನ ತನಕ ತಮ್ಮ ರಾಜನ ಜೊತೆಯಲ್ಲಿಯೇ 
ಇದ್ದರು. 

ದಾವೀದನು ಜೆರುಸಲೇಮಿನ ತನ್ನ ಅರಮನೆಗೆ 
ಬಂದನು. ದಾವೀದನು ಮನೆ ಕಾಯಲು ಬಿಟ್ಟುಹೋದ 
ತನ್ನ ಹತ್ತು ಮಂದಿ ಉಪಪತ್ನಿಯರನ್ನು” ಒಂದು ಮನೆ 
ಯಲ್ಲಿ ಇಟ್ಟಿದ್ದನು. ಈ ಮನೆಯನ್ನು ಕಾವಲುಗಾರರು 
ಕಾಯುತ್ತಿದ್ದರು. ಈ ಹೆಂಗಸರು ತಾವು ಸಾಯುವವರೆಗೆ 
ಈ ಮನೆಯಲ್ಲಿಯೇ ನೆಲೆಸಿದ್ದರು. ದಾವೀದನು ಅವರಿಗೆ 
ಆಹಾರ ವಸ್ತ್ರಗಳನ್ನು ಕೊಟ್ಟನು. ಆದರೆ ಅವನು ಅವ 
ರೊಂದಿಗೆ ಮಲಗಿಕೊಳ್ಳಲಿಲ್ಲ. ಅವರು ಸಾಯುವವರೆಗೆ 
ವಿಧವೆಯರಂತಿದ್ದರು. 

ರಾಜನು ಅಮಾಸನಿಗೆ, "ಯೆಹೂದದ ಜನರು 
ನನ್ನನ್ನು ಮೂರು ದಿನಗಳಲ್ಲಿ ನೋಡುವಂತೆ ಅವರಿಗೆ 
ತಿಳಿಸು. ನೀನು ಸಹ ಇಲ್ಲಿಯೇ ಇರು'' ಎಂದು ಹೇಳಿದನು. 

5ಆಗ ಅಮಾಸನು ಯೆಹೂದದ ಜನರನ್ನು ಒಟ್ಟಾಗಿ 
ಕರೆಯಲು ಹೋದನು; ಆದರೆ ನೇಮಕವಾದ ಸಮಯಕ್ಕೆ 
ಬರದೆ ತಡಮಾಡಿದನು. 





ಶೆಬನನ್ನು ಕೊಲ್ಲುವಂತೆ ಅಬೀಷ್ಯೆಯನಿಗೆ 
ದಾವೀದನು ಹೇಳಿದ್ದು 
ದಾವೀದನು ಅಬೀಷೈಯನಿಗೆ, ""ಬಿಕ್ರೀಯ ಮಗ 
ನಾದ ಶೆಬನು ಅಬ್ಬಾಲೋಮನಿಗಿಂತ ನಮಗೆ ಹೆಚ್ಚು 
ಅಪಾಯಕಾರಿಯಾಗಿದ್ದಾನೆ. ಆದುದರಿಂದ ನನ್ನ ಸೇವಕ 
ರನ್ನು ಕರೆದುಕೊಂಡು, ಶೆಬನನ್ನು ಅಟ್ಟಿಸಿಕೊಂಡು 
ಹೋಗು. ಶೆಬನು ಕೋಟೆಗಳಿರುವ ನಗರಗಳಲ್ಲಿ ಸೇರಿ 
ಕೊಳ್ಳುವುದಕ್ಕಿಂತ ಮುಂಚೆಯೇ ತ್ವರಿತವಾಗಿ ಹೋಗು. 
ಶೆಬನು ಕೋಟೆಗಳಿರುವ ನಗರಗಳಲ್ಲಿ ಸೇರಿಕೊಂಡರೆ, 





ಉಪಪತ್ನಿಯರನ್ನು ಈ ಉಪಪತ್ನಿಯರನ್ನು ಅಬ್ಬಾಲೋಮನು 
ಕೆಡಿಸಿದನು. ನೋಡಿ 2ಸಮು. 16:21-22. 


2 ಸಮುವೇಲನು 20:1-13 


ಅವನು ನಮ್ಮಿಂದ ತಪ್ಪಿಸಿಕೊಂಡು ಬಿಡುತ್ತಾನೆ'' ಎಂದು 
ಹೇಳಿದನು. 

7ಯೋವಾಬನ ಜನರು, ಕೆರೇತ್ಯರು, ಪೆಲೇತ್ಯರು ಮತ್ತು 
ಸೈನಿಕರೆಲ್ಲರೂ ಜಿರುಸಲೇಮಿನಿಂದ ಹೊರಟು ಬಿಕ್ರೀಯ 
ಮಗನಾದ ಶೆಬನನ್ನು ಅಟ್ಟಿಸಿಕೊಂಡು ಹೋದರು. 


ಯೋವಾಬನು ಅಮಾಸನನ್ನು ಕೊಂದದ್ದು 

*ಯೋವಾಬನು ತನ್ನ ಸೈನ್ಯದೊಂದಿಗೆ ಗಿಬ್ಯೋನಿ 
ನಲ್ಲಿದ್ದ ""ದೊಡ್ಡ ಕಲ್ಲಿನ'' ಬಳಿಗೆ ಬಂದಾಗ, ಅಮಾಸನು 
ಅವರನ್ನು ಸಂಧಿಸಲು ಬಂದನು. ಯೋವಾಬನು ತನ್ನ 
ಸಮವಸ್ತ್ರಗಳನ್ನು ಧರಿಸಿದ್ದನು. ಸೊಂಟಪಟ್ಟಿಯನ್ನು ಕಟ್ಟಿ 
ಕೊಂಡಿದ್ದನು. ಅವನ ಖಡ್ಗವು ಒರೆಯಲ್ಲಿತ್ತು ಅವನು 
ಅಮಾಸನನ್ನು ಸಂಧಿಸಲು ಮುಂದೆ ಸಾಗಿದಾಗ, ಅವನ 
ಖಡ್ಗವು ಒರೆಯಿಂದ ಹೊರಗೆ ಬಿದ್ದಿತು. ಯೋವಾಬನು 
ಖಡ್ಗವನ್ನು ಎತ್ತಿಕೊಂಡು ಅದನ್ನು ತನ್ನ ಕೈಗಳಲ್ಲಿ ಹಿಡಿದು 
ಕೊಂಡನು. "ಅವನು ಅಮಾಸನನ್ನು, ""ಸೋದರನೇ, 
ನೀವೆಲ್ಲ ಕ್ಷೇಮವೇ?'' ಎಂದು ಕೇಳಿದನು. 

ಯೋವಾಬನು ಅಮಾಸನಿಗೆ ಮುದ್ದಿಹಲು ಅವನ 
ಗಡ್ಡವನ್ನು ಬಲಗೈಯಲ್ಲಿ ಹಿಡಿದನು. "ಅವನ ಕೈಯಲ್ಲಿದ್ದ 
ಖಡ್ಗವನ್ನು ಅಮಾಸನು ಗಮನಿಸಲಿಲ್ಲ. ಅಮಾಸನ ಹೊಟ್ಟೆ 
ಯಲ್ಲಿದ್ದದ್ದೆಲ್ಲ ಹೊರಚೆಲ್ಲಿ ನೆಲದ ಮೇಲೆ ಬೀಳುವಂತೆ 
ಯೋವಾಬನು ಅವನ ಹೊಟ್ಟಿಗೆ ಖಡ್ಗದಿಂದ ತಿವಿದನು. 
ಅಮಾಸನು ಆಗಲೇ ಸತ್ತದ್ದರಿಂದ ಯೋವಾಬನು ಮತ್ತೆ 
ತಿವಿಯಲಿಲ್ಲ. 


ದಾವೀದನ ಜನರು ಶೆಬನನ್ನು ಹುಡುಕತೊಡಗಿದ್ದು 

ನಂತರ ಯೋವಾಬನು ತನ್ನ ಸೋದರನಾದ 
ಅಬೀಷೈೆಯನೊಂದಿಗೆ ಬಿಕ್ರೀಯ ಮಗನಾದ ಶೆಬನನ್ನು 
ಅಟ್ಟಿಸಿಕೊಂಡು ಹೋದನು. !!ಯೋವಾಬನ ಯುವ 
ಜನರಲ್ಲಿ ಒಬ್ಬನು ಅಮಾಸನ ದೇಹದ ಹತ್ತಿರ ನಿಂತು 
ಕೊಂಡು, ""ಯೋವಾಬನನ್ನು ಮತ್ತು ದಾವೀದನನ್ನು 
ಬೆಂಬಲಿಸುವ ಪ್ರತಿಯೊಬ್ಬರೂ ಯೋವಾಬನನ್ನು ಹಿಂಬಾ 
ಲಿಸಲೇಬೇಕು. ಶೆಬನನ್ನು ಅಟ್ಟಿಸಿಕೊಂಡು ಹೋಗಲು 
ಅವನಿಗೆ ಸಹಾಯಮಾಡಿ'' ಎಂದು ಹೇಳಿದನು. 

2 ಅ್ರಮಾಸನು ರಸ್ತೆಯ ಮಧ್ಯದಲ್ಲಿ ತನ್ನ ರಕ್ತದಲ್ಲಿಯೇ 
ಬಿದ್ದಿದ್ದನು. ಅವನ ದೇಹವನ್ನು ನೋಡಲು ಜನರೆಲ್ಲರೂ 
ನಿಲ್ಲುತ್ತಿದ್ದರು. ಆದುದರಿಂದ ಆ ಯುವಕನು ಅಮಾಸನ 
ದೇಹವನ್ನು ರಸ್ತೆಯಿಂದ ಎತ್ತಿ ಹೊಲದಲ್ಲಿಟ್ಟನು. ನಂತರ 
ಅವನು ಅಮಾಸನ ದೇಹದ ಮೇಲೆ ಒಂದು ವಸ್ತ್ರವನ್ನು 
ಹೊದಿಸಿದನು. '' ಅಮಾಸನ ದೇಹವನ್ನು ರಸ್ತೆಯಿಂದ ಎತ್ತಿ 
ಕೊಂಡು ಹೋದಮೇಲೆ ಜನರೆಲ್ಲರೂ ಯೋವಾಬನನ್ನು 
ಹಿಂಬಾಲಿಸಿದರು. ಬಿಕ್ರೀಯ ಮಗನಾದ ಶೆಬನನ್ನು 


2 ಸಮುವೇಲನು 20:14-21:2 


ಅಟ್ಟಿಸಿಕೊಂಡು ಹೋಗಲು ಅವರು ಯೋವಾಬ 
ನೊಂದಿಗೆ ಹೋದರು. 


ಶೆಬನು ತಪ್ಪಿಸಿಕೊಂಡು ಅಬೇಲ್ಬೇತ್ಮಾಕಾಗೆ ಹೋದದ್ದು 

'“ಬಿಕ್ರೀಯ ಮಗನಾದ ಶೆಬನು ಇಸ್ರೇಲಿನ ಎಲ್ಲಾ 
ಕುಲಗಳ ಮೂಲಕ ಸಂಚರಿಸುತ್ತಾ ಅಬೇಲ್ಬೇತ್ಕಾಕಾಗೆ 
ಹೋದನು. ಬೇರಿ ಕುಲದವರೆಲ್ಲರೂ ಒಟ್ಟಿಗೆ ಸೇರಿ 
ಕೊಂಡು ಶೆಬನನ್ನು ಹಿಂಬಾಲಿಸಿದರು. 


15 ಯೋವಾಬನು ತನ್ನ ಜನರೊಂದಿಗೆ ಅಬೇಲ್ಬೇತ್ಮಾ 
ಕಾಗೆ ಬಂದನು. ಯೋವಾಬನ ಸೈನ್ಯವು ಪಟ್ಟಣವನ್ನು 
ಸುತ್ತುಗಟ್ಟಿತು. ಅವರು ನಗರದ ಗೋಡೆಯ ಹತ್ತಿರ 
ಮಣ್ಣಿನ ದಿಬ್ಬವನ್ನು ಮಾಡಿ ಗೋಡೆಯನ್ನು ಸಮೀಪಿಸಿ 
ದರು; ನಂತರ ಆ ಗೋಡೆಯನ್ನು ಬೀಳಿಸುವುದಕ್ಕಾಗಿ 
ಅದನ್ನು ಹೊಡೆಯಲಾರಂಭಿಸಿದರು. 

16ಆ ನಗರದ ಬುದ್ಧಿವಂತ ಸ್ತ್ರೀಯೊಬ್ಬಳು ಪಟ್ಟಣ 
ದೊಳಗಿಂದ ಜೋರಾಗಿ ಕೂಗುತ್ತಾ ""ನನ್ನ ಮಾತನ್ನು 
ಕೇಳಿ. ಯೋವಾಬನನ್ನು ಇಲ್ಲಿಗೆ ಬರಲು ಹೇಳಿ. ನಾನು 
ಅವನ ಜೊತೆಯಲ್ಲಿ ಮಾತಾಹಬೇಕಾಗಿದೆ'' ಎಂದು 
ಹೇಳಿದಳು. 


1ಯೋವಾಬನು ಆ ಸ್ತ್ರೀಯೊಂದಿಗೆ ಮಾತಾಡಲು 
ಹತ್ತಿರಕ್ಕೆ ಬಂದನು. ಅವಳು, ""ನೀನು ಯೋವಾಬನೇ?'' 
ಎಂದು ಕೇಳಿದಳು. 

“ಹೌದು, ನಾನೇ ಯೋವಾಬನು'' ಎಂದು ಅವನು 
ಉತ್ತರಿಸಿದನು. 

ಆಗ ಅವಳು ಯೋವಾಬನಿಗೆ, ""ನಾನು ಹೇಳುವುದನ್ನು 
ಕೇಳು'' ಎಂದಳು. 

""ಆಗಲಿ, ಕೇಳುತ್ತೇನೆ'' ಎಂದು ಯೋವಾಬನು 
ಉತ್ತರಿಸಿದನು. 

ಆಗ ಅವಳು, ""ಪೂರ್ವಕಾಲದಲ್ಲಿ ಜನರು, 
"ಅಗತ್ಯವಿದ್ದಾಗ ಅಬೇಲಿನವರ ಸಲಹೆಯನ್ನು ಕೇಳಿ, ಆಗ 
ನಿಮಗೆ ಸೂಕ್ತ ಸಲಹೆ ದೊರಕುತ್ತದೆ.' ಎಂದು ಹೇಳು 
ತ್ತಿದ್ದರು. ನಮ್ಮ ಪಟ್ಟಣವು ಇಸ್ರೇಲರಲ್ಲಿ ಶಾಂತಿ 
ಯಿಂದಲೂ ರಾಜನಿಷ್ಠೆಯಿಂದಲೂ ಇದೆ. ಈ ಕಾರಣ 
ದಿಂದ ಈ ಪಟ್ಟಣವು ಇಸ್ರೇಲ್‌ ಪಟ್ಟಣಗಳಲ್ಲಿ ತಾಯಿ 
ಎನಿಸಿಕೊಂಡಿದೆ. ಇಂಥ ಪಟ್ಟಣವನ್ನು ನೀನು ನಾಶ 
ಮಾಡುವುದು ಸರಿಯೋ? ಎಂದು ಕೇಳಿದಳು. 

2 ಯೋವಾಬನು, "ಇಲ್ಲ, ಇಲ್ಲ! ನಾನು ಏನನ್ನೂ ನಾಶ 
ಪಡಿಸಲು ಇಚ್ಛಿಸಿಲ್ಲ. ನಿಮ್ಮ ಪಟ್ಟಣವನ್ನು ನಾಶಪಡಿಸಲು 
ನಾನು ಬಂದಿಲ್ಲ. *'ಆದರೆ ಎಫ್ರಾಯೀಮ್‌ ಬೆಟ್ಟ 
ಪ್ರದೇಶದ ಒಬ್ಬ ಮನುಷ್ಯನಿದ್ದಾನೆ. ಅವನನ್ನು ಶೆಬ ಎನ್ನು 
ತ್ತಾರೆ. ಅವನು ಬಿಕ್ರೀಯನ ಮಗನು. ಅವನು ರಾಜನಾದ 
ದಾವೀದನ ವಿರುದ್ಧ ದಂಗೆ ಎದ್ದಿದ್ದಾನೆ. ನೀನು ಅವನನ್ನು 





440 


ನನ್ನ ಬಳಿಗೆ ತಂದು ಒಪ್ಪಿಸಿದರೆ, ನಾನು ಈ ನಗರವನ್ನು 
ಬಿಟ್ಟುಹೋಗುತ್ತೇನೆ'' ಎಂದು ಉತ್ತರಿಸಿದನು. 

ಅವಳು ಯೋವಾಬನಿಗೆ, ""ಸರಿ, ಅವನ ತಲೆಯನ್ನು 
ಗೋಡೆಯ ಮೇಲಿನಿಂದ ನಿನ್ನ ಕಡೆಗೆ ಎಸೆಯ 
ಲಾಗುವುದು'' ಎಂದು ಹೇಳಿದಳು. ನಂತರ ಅವಳು 
ನಗರದ ಎಲ್ಲ ಜನರೊಂದಿಗೆ ಬಹಳ ಜಾಣತನದಿಂದ 
ಮಾತನಾಡಿದಳು. ಆಗ ಜನರು ಬಿಕ್ರೀಯ ಮಗನಾದ 
ಶೆಬನ ತಲೆಯನ್ನು ಕತ್ತರಿಸಿಹಾಕಿ ಅದನ್ನು ನಗರದ 
ಗೋಡೆಯಿಂದಾಚೆಗೆ ಯೋವಾಬನ ಕಡೆಗೆ ಎಸೆದರು. 

ಆ ಕೂಡಲೇ ಯೋವಾಬನು ತುತ್ತೂರಿಯನ್ನು ಊದಿ 
ಸಿದನು. ಸೈನ್ಯವು ನಗರವನ್ನು ಬಿಟ್ಟುಹೋಯಿತು. ಪ್ರತಿ 
ಯೊಬ್ಬರೂ ತಮ್ಮತಮ್ಮ ಮನೆಗಳಿಗೆ ಹಿಂತಿರುಗಿದರು. 
ಯೋವಾಬನು ಜಿರುಸಲೇಮಿನಲ್ಲಿದ್ದ ರಾಜನ ಬಳಿಗೆ 
ಹಿಂದಿರುಗಿ ಹೋದನು. 


ದಾವೀದನ ಆಸ್ಥಾನದಲ್ಲಿ] ದ್ದ ಜನರು 

23 ಯೋವಾಬನು ಇಸ್ರೇಲಿನ ಸೈನ್ಯಕ್ಕೆಲ್ಲ ಮುಖ್ಯ ಸೇನಾ 
ಪತಿಯಾಗಿದ್ದನು. ಕೆರೇತ್ಯರಿಗೆ ಮತ್ತು ಪೆಲೇತ್ಯರಿಗೆ 
ಯೆಹೋಯಾದಾವನ ಮಗನಾದ ಬೆನಾಯನು ಅಧಿಪತಿ 
ಯಾಗಿದ್ದನು. ಅದೋನಿರಾಮನು ಬಿಟ್ಟೀ ಕೆಲಸ 
ಮಾಡುವವರ ಮೇಲಾಧಿಕಾರಿಯಾಗಿದ್ದನು. ಅಹೀಲೂ 
ದನ ಮಗನಾದ ಯೆಹೋಷಾಫಾಟನು ಇತಿಹಾಸಗಾರ 
ನಾಗಿದ್ದನು. ಶೆವನು ಕಾರ್ಯದರ್ಶಿಯಾಗಿದ್ದನು. 
ಚಾದೋಕ್‌ ಮತ್ತು ಎಬ್ಯಾತಾರರು ಯಾಜಕರಾಗಿದ್ದರು. 
25 ಯಾಯೀರಿನವನಾದ ಈರನು ದಾವೀದನ ಮುಖ್ಯ 
ಸೇವಕನಾಗಿದ್ದನು.* 





ಸೌಲನ ಕುಟುಂಬಕ್ಕಾದ ದಂಡನೆ 
9) 1 ದಾವೀದನ ಕಾಲದಲ್ಲಿ ಒಮ್ಮೆ ಮೂರು ವರ್ಷಗ 
ಳವರೆಗೆ ಬರಗಾಲವಿತ್ತು. ದಾವೀದನು 
ಯೆಹೋವನಲ್ಲಿ ಪ್ರಾರ್ಥಿಸಿದನು. ಆಗ ಯೆಹೋವನು, 
""ಸೌಲನು ಮತ್ತು ಕೊಲೆಗಾರರಾದ ಅವನ ಕುಟುಂಬ 
ದವರು ಈ ಬರಗಾಲಕ್ಕೆ ಕಾರಣ. ಸೌಲನು ಗಿಬ್ಯೋನ್ಯ 
ರನ್ನು ಕೊಂದುದರಿಂದ ಈಗಿನ ಬರಗಾಲವು ಬಂದಿದೆ'' 
ಎಂದು ಹೇಳಿದನು. ಸ(ಗಿಬ್ಯೋನ್ಯರು ಇಸ್ರೇಲರಲ್ಲ. 
ಅವರು ಇನ್ನೂ ಜೀವಂತವಾಗಿ ಉಳಿದಿರುವ ಅಮ್ಮೋರಿ 
ಯರ ಕುಟುಂಬದವರು. ಗಿಬ್ಯೋನ್ಯರನ್ನು ಹಿಂಸಿಸುವು 
ದಿಲ್ಲವೆಂದು ಇಸ್ರೇಲರು ಪ್ರಮಾಣ ಮಾಡಿದ್ದರು. ಆದರೆ 
ಸೌಲನು ಇಸ್ರೇಲಿನ ಮತ್ತು ಯೆಹೂದದ ಜನರ ಮೇಲೆ 
ಹೆಚ್ಚಿನ ಅಭಿಮಾನವನ್ನಿಟ್ಟಿದ್ದನು. ಆದುದರಿಂದ ಅವನು 

ಗಿಬ್ಯೋನ್ಯರನ್ನು ಕೊಲ್ಲಲು ಪ್ರಯತ್ನಿಸಿದನು.) 





ಮುಖ್ಯ ಸೇವಕನು ಅಕ್ಬರಶಃ ""ಯಾಜಕನು.'' 


441 


ರಾಜನಾದ ದಾವೀದನು ಗಿಬ್ಯೋನ್ಯರನ್ನು ಒಟ್ಟಾಗಿ 
ಕರೆದು ಅವರೊಂದಿಗೆ ಮಾತನಾಡಿದನು. ದಾವೀದನು 
ಗಿಬ್ಯೋನ್ಯರಿಗೆ, ""ನಾನು ನಿಮಗೆ ಏನು ಮಾಡಲಿ? 
ಇಸ್ರೇಲಿನ ಪಾಪವನ್ನು ತೆಗೆದುಹಾಕಲು, ಯೆಹೋವನ 
ಜನರನ್ನು ನೀವು ಹರಸಲು, ನಾನು ನಿಮಗೆ ಏನು ಮಾಡ 
ಬೇಕು?'' ಎಂದು ಕೇಳಿದನು. 

*ಗಿಬ್ಯೋನ್ಯರು ದಾವೀದನಿಗೆ, ""ಸೌಲನ ಬೆಳ್ಳಿ 
ಬಂಗಾರವಾಗಲಿ, ಅವನ ಮನೆಯಾಗಲಿ ನಮಗೆ ಬೇಕಾ 
ಗಿಲ್ಲ ಮತ್ತು ಇಸ್ರೇಲಿನ ಯಾವ ವ್ಯಕ್ತಿಯನ್ನೂ ಕೊಲ್ಲಲು 
ನಮಗೆ ಹಕ್ಕಿಲ್ಲ'' ಎಂದು ಹೇಳಿದರು. 

ದಾವೀದನು, ""ಆದರೆ ನಿಮಗಾಗಿ ನಾನು ಏನು 
ಮಾಡಲಿ?'' ಎಂದನು. 

*ಗಿಬ್ಯೋನ್ಯರು ರಾಜನಾದ ದಾವೀದನಿಗೆ, "ಸೌಲನು 
ನಮ್ಮ ವಿರುದ್ಧ ಯೋಜಿಸಿ ಇಸ್ರೇಲಿನ ದೇಶದಲ್ಲಿ ಉಳಿದಿದ್ದ 
ನಮ್ಮ ಜನರನೆಲ್ಲ ನಾಶಪಡಿಸಲು ಪ್ರಯತ್ನಿಸಿದನು. 
6ಅವನ ಏಳು ಮಂದಿ ಗಂಡುಮಕ್ಕಳನ್ನು ನಮ್ಮ ಬಳಿಗೆ 
ಕಳುಹಿಸು. ಸೌಲನು ವಾಸವಾಗಿದ್ದ ಗಿಬೆಯ ಬೆಟ್ಟದ 
ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ನೇತುಹಾಕುತ್ತೇವೆ'' 
ಎಂದು ಹೇಳಿದರು. 

ರಾಜನಾದ ದಾವೀದನು, ""ಆ ಗಂಡುಮಕ್ಕಳನ್ನು ನಾನು 
ನಿಮಗೆ ಒಪ್ಪಿಸುತ್ತೇನೆ'' ಎಂದು ಹೇಳಿದನು. 'ಆದರೆ 
ಯೋನಾತಾನನ ಮಗನಾದ ಮೆಫೀಬೋಶೆತನನ್ನು 
ರಾಜನು ರಕ್ಷಿಸಿದನು. (ಯೋನಾತಾನನು ಸೌಲನ 
ಮಗ.) ದಾವೀದನು ಯೆಹೋವನ ಹೆಸರಿನಲ್ಲಿ ಯೋನಾ 
ತಾನನಿಗೆ ವಾಗ್ದಾನ ಮಾಡಿದ್ದನು.* ಆದುದರಿಂದ 
ಮೆಫೀಬೋಶೆತನಿಗೆ ಅವರಿಂದ ತೊಂದರೆಯಾಗದಂತೆ 
ನೋಡಿಕೊಂಡನು. 

*ಆದರೆ ರಿಚ್ಚಳಲ್ಲಿ ಹುಟ್ಟಿದ ಸೌಲನ ಗಂಡುಮಕ್ಕಳಾದ 
ಅರ್ಮೋನ್‌ ಮತ್ತು ಮೆಫೀಬೋಶೆತ್‌* ಎಂಬ ಇಬ್ಬರು 
ಗಂಡುಮಕ್ಕಳನ್ನೂ ಮೆಹೋಲದ ಬರ್ಜಿಲ್ಲೆ ಯ 
ಮಗನಾದ ಅದಿಯೇಲನಿಗೆ ಸೌಲನ ಮಗಳಾದ ಮೇರಬ 
ಳಲ್ಲಿ ಹುಟ್ಟಿದ ಐದು ಮಂದಿ ಗಂಡುಮಕ್ಕಳನ್ನೂ ತೆಗೆದು 
ಕೊಂಡು ಗಿಬ್ಯೋನ್ಯರಿಗೆ ಒಪ್ಪಿಸಿದನು. *ಗಿಬ್ಯೋನ್ಯರು ಈ 
ಏಳು ಮಂದಿ ಗಂಡುಮಕ್ಕಳನ್ನು ಗಿಬೆಯ ಬೆಟ್ಟದ ಮೇಲೆ 
ಯೆಹೋವನ ಸನ್ನಿಧಿಯಲ್ಲಿ ನೇತುಹಾಕಿದರು. ಈ ಏಳು 
ಮಂದಿ ಒಟ್ಟಿಗೆ ಸತ್ತರು. ಅವರನ್ನು ಸುಗ್ಗಿಯ ಆರಂಭದ 
ದಿನಗಳಲ್ಲಿ ಕೊಲ್ಲಲಾಯಿತು. (ಬಾರ್ಲಿಯ ಸುಗ್ಗಿಯು 
ಆಗ ತಾನೇ ಆರಂಭವಾಗಿತ್ತು) 








ದಾವೀದನು... ವಾಗ್ದಾನ ಮಾಡಿದ್ದನು ದಾವೀದ ಮತ್ತು ಯೋನಾತಾನ 
ಪರಸ್ಪರ ಕೇಡುಮಾಡುವುದಿಲ್ಲವೆಂದು ವಾಗ್ದಾನ ಮಾಡಿದ್ದರು. 


ಮೆಫೀಬೋಶೆತ್‌ ಇವನು ಯೋನಾತಾನನ ಮಗನಲ್ಲ. ಅದೇ ಹೆಸರಿನ 
ಬೇರೆಯವನು. 


2 ಸಮುವೇಲನು 21:3-17 


ರಿಚ್ಚಳು ತನ್ನ ಮಕ್ಕಳ ದೇಹಗಳನ್ನು ಕಾಯುತ್ತಿ; ದ್ದಳು 

10ಆಯ್ಯಾಹನ ಮಗಳಾದ ರಿಚ್ಚಳು ಶೋಕವಸ್ತ್ರವನ್ನು 
ಕಲ್ಲಿನ ಮೇಲೆ ಹಾಸಿದಳು. ಸುಗ್ಗಿಯ ಆರಂಭದಿಂದ, ಆ 
ದೇಹಗಳ ಮೇಲೆ ಮಳೆಯು ಬೀಳುವ ತನಕ, ಆಕೆ ಆ 
ವಸ್ತ್ರದ ಮೇಲೆ ಕುಳಿತುಕೊಂಡಳು. ಆಕಾಶದಲ್ಲಿ 
ಹಾರಡುವ ಹಕ್ಕಿಗಳು ಹಗಲು ಹೊತ್ತಿನಲ್ಲಿಯೂ ಕಾಡಿನ 
ಪ್ರಾಣಿಗಳು ರಾತ್ರಿಯ ಹೊತ್ತಿನಲ್ಲಿಯೂ ತನ್ನ ಮಕ್ಕಳ 
ದೇಹಗಳನ್ನು ಮುಟ್ಟಲು ರಿಚ್ಚಳು ಅವಕಾಶಕೊಡಲಿಲ್ಲ. 





ಸೌಲ ಮತ್ತು ಯೋನಾತಾನರ ಮೂಳೆಗಳನ್ನು 
ದಾವೀದನು ಸಮಾಧಿಮಾಡಿದನು 

'! ಅಯ್ಯಾಹನ ಮಗಳೂ ಸೌಲನ ದಾಸಿಯೂ ಆದ 
ರಿಚ್ಚಳು ಮಾಡುತ್ತಿರುವುದನ್ನು ಜನರು ದಾವೀದನಿಗೆ ತಿಳಿ 
ಸಿದರು. 

12ಆಗ ದಾವೀದನು ಸೌಲನ ಮತ್ತು ಯೋನಾತಾ ನನ 
ಮೂಳೆಗಳನ್ನು ಯಾಬೇಷ್‌ಗಿಲ್ಯಾದಿಗೆ ತೆಗೆದು ಕೊಂಡು 
ಹೋದನು. ಸೌಲ ಮತ್ತು ಯೋನಾತಾನರನ್ನು ಫಿಲಿಷ್ಟಿ 
ಯರು ಗಿಲ್ದೋವದಲ್ಲಿ ಸೋಲಿಸಿದ ನಂತರ ಅವರ 
ಶವಗಳನ್ನು ಬೇತ್‌ಷೆಯಾನಿನ ಬೀದಿಯಲ್ಲಿ ತೂಗು 
ಹಾಕಿದ್ದರು. ಯಾಬೇಷ್‌ ಗಿಲ್ಯಾದಿನವರು ಅಲ್ಲಿಂದ ಅವು 
ಗಳನ್ನು ಕದ್ದುಕೊಂಡು ಹೋಗಿದ್ದರು. 

ದಾವೀದನು ಯಾಬೇಷ್‌ ಗಿಲ್ಯಾದಿನಿಂದ ಸೌಲನ 
ಮತ್ತು ಅವನ ಮಗನಾದ ಯೋನಾತಾನನ ಮೂಳೆಗಳನ್ನು 
ತಂದು ನೇತುಹಾಕಲ್ಪಟ್ಟಿದ್ದ ಸೌಲನ ಏಳು ಮಂದಿ ಮಕ್ಕಳ 
ದೇಹಗಳನ್ನು ಜನರು ಒಟ್ಟಾಗಿ ಸೇರಿಸಿದರು. “ಸೌಲ 
ಮತ್ತು ಅವನ ಮಗನಾದ ಯೋನಾತಾನರ ಮೂಳೆಗಳನ್ನು 
ಅವರು ಬೆನ್ಯಾಮೀನಿನ ಪ್ರದೇಶದಲ್ಲಿ ಸಮಾಧಿ ಮಾಡಿ 
ದರು. ಸೌಲನ ತಂದೆಯಾದ ಕೀಷನ ಸ್ಮಶಾನದಲ್ಲಿ ಈ 
ದೇಹಗಳನ್ನು ಜನರು ಸಮಾಧಿ ಮಾಡಿದರು. ರಾಜನು 
ಆಜ್ಞಾಪಿಸಿದ್ದನ್ನೆಲ್ಲ ಜನರು ಮಾಡಿದರು. ನಂತರ ಆ 
ದೇಶದ ಜನರ ಪ್ರಾರ್ಥನೆಯನ್ನು ದೇವರು ಆಲಿಸಿದನು. 


ಫಿಲಿಷ್ಟಿಯರೊಹನೆ ಯುದ್ಧ 

ಫಿಲಿಷ್ಟಿಯರು ದಾವೀದನೊಡನೆ ಮತ್ತೆ ಯುದ್ಧವನ್ನು 
ಮಾಡಿದರು. ದಾವೀದನು ತನ್ನ ಜನರೊಂದಿಗೆ ಫಿಲಿಷ್ಟಿ 
ಯರ ವಿರುದ್ಧ ಹೋರಾಡಲು ಹೋದನು. ಆದರೆ 
ದಾವೀದನು ಆಯಾಸಗೊಂಡು ಬಲಹೀನನಾದನು. 
16ಷ್ಟೀಬೆನೋಬನು ಒಬ್ಬ ರಾಕ್ಸಸನ ಮಗ. ಅವನ 
ಬರ್ಜಿಯು ಏಳುವರೆ ಪೌಂಡುಗಳಷ್ಟು ತೂಕವಿತ್ತು. 
ಅವನು ಹೊಸ ಖಡ್ಗವನ್ನು ಹೊಂದಿದ್ದನು. ಅವನು 
ದಾವೀದನನ್ನು ಕೊಲ್ಲುವುದಕ್ಕೆ ಬಂದನು. 17ಆದರೆ 
ಚೆರೂಯಳ ಮಗನಾದ ಅಬೀಷೈೆ ಆ ಫಿಲಿಷ್ಟಿಯನನ್ನು 
ಕೊಂದು ದಾವೀದನನ್ನು ರಕ್ಕಿಸಿದನು. 





2 ಸಮುವೇಲನು 21:18-22:15 


ಆಗ ದಾವೀದನ ಜನರು ಅವನಿಂದ ವಿಶೇಷ ಪ್ರಮಾಣ 
ವನ್ನು* ಮಾಡಿಸಿದರು. ಅವರು ಅವನಿಗೆ, ""ನೀನು 
ನಮ್ಮೊಂದಿಗೆ ಇನ್ನು ಮೇಲೆ ಯುದ್ಧಕ್ಕೆ ಬರಬಾರದು. 
ನೀನು ಯುದ್ಧಕ್ಕೆ ಹೋಗಿ ಕೊಲ್ಲಲ್ಪಟ್ಟರೆ, ಇಸ್ರೇಲಿನ 
ಅತ್ಯಂತ ಮಹಾಪುರುಷನನ್ನು ಕಳೆದುಕೊಂಡಂತಾಗು 
ತ್ತದೆ'' ಎಂದು ಹೇಳಿದರು. 

ತರುವಾಯ, ಫಿಲಿಷ್ಟಿಯರೊಡನೆ ಮತ್ತೊಂದು 
ಯುದ್ಧವು ಗೋಬ್‌ ಎಂಬ ಸ್ಥಳದಲ್ಲಿ ನಡೆಯಿತು. 
ಹುಷಾದ ಸಿಬ್ಬೆಕ್ಕೆ ಎನ್ನುವವನು ರೆಫಾಯನಾದ ಸಫ್‌ 
ಎಂಬವನನ್ನು ಕೊಂದನು. 

ಟಗ ಗೋಬ್‌ ಎಂಬ ಸ್ಥಳದಲ್ಲಿ ಫಿಲಿಷ್ಟಿಯರೊಡನೆ 
ಮ ತ್ತೊಂ ದು ಯು ದವು ಆರಂಭವಾಯಿತು. 
ಯಾರೇಯೋರೆಗೀಮ್‌ ಎಂಬವನು ಬೆನ್ಯಾಮೀನ್‌ 
ಕುಲದವನೂ ಬೇತ್ಸೆಹೇಮಿನವನೂ ಆಗಿದ್ದನು. ಇವನ 
ಮಗನಾದ ಎಲ್ಲಾನಾನನು ಗಿತ್ತಿಯನಾದ ಗೊಲ್ಯಾತನನ್ನು 
ಕೊಂದನು. ಗೊಲ್ಯಾತನ ಬರ್ಜಿಯು ನೇಕಾರನ 
ಕುಂಟೆಯಷ್ಟು ದಪ್ಪವಾಗಿತ್ತು 

2/ಗತ್‌ನಲ್ಲಿ ಮತ್ತೆ ಯುದ್ಧವು ನಡೆಯಿತು. ಅಲ್ಲಿ ಬಹಳ 
ಎತ್ತರವಾದ ಮನುಷ್ಯನಿದ್ದನು. ಈ ಮನುಷ್ಯನ ಪ್ರತಿ 
ಯೊಂದು ಕೈಯಲ್ಲಿ ಆರು ಬೆರಳುಗಳೂ ಪಾದಗಳಲ್ಲಿ ಆರು 
ಬೆರಳುಗಳೂ ಇದ್ದವು. (ಅವನಿಗೆ ಒಟ್ಟು ಇಪ್ಪತ್ತನಾಲ್ಕು 
ಬೆರಳುಗಳಿದ್ದವು.) ಇವನು ಸಹ ಎತ್ತರವಾದ ಪುರುಷ 
ನಾಗಿದ್ದನು. 21ಈ್ರ ಮನುಷ್ಯನು ಇಸ್ರೇಲನ್ನು ಪ್ರತಿಭಟಿ 
ಸಿದನು. ಆದರೆ ಇವನನ್ನು ಯೋನಾತಾನನು ಕೊಂದನು. 
(ಯೋನಾತಾನನು ದಾವೀದನ ಸೋದರನಾದ 
ಶಿಮೆಯಾನನ ಮಗ.) 

2 ನಾಲ್ಕು ಜನರು ಗತ್‌ ಊರಿನ ರೆಫಾಯರು. 
ಅವರೆಲ್ಲರೂ ದಾವೀದನಿಂದ ಮತ್ತು ಅವನ ಜನರಿಂದ 
ಕೊಲ್ಲಲ್ಪಟ್ಟರು. 


ದಾವೀದನು ಯೆಹೋವನಿಗಾಗಿ ರಚಿಸಿದ ಸ್ತುತಿಗೀತೆ 
1) ಯೆಹೋವನು ದಾವೀದನನ್ನು ಸೌಲನಿಂದ 
ಮತ್ತು ಅವನ ಇತರ ಶತ್ರುಗಳಿಂದ ರಕ್ಕಿಸಿದನು. 
ಆ ಸಮಯದಲ್ಲಿ ದಾವೀದನು ಈ ಹಾಡನ್ನು ಹಾಡಿದನು: 


2 ಯೆಹೋವನು ನನ್ನ ಬಂಡೆ: ನನ್ನ ಕೋಟೆ; ನನ್ನ 
ವಿಮೋಚಕ. 

3 ನಾನು ಸಹಾಯಕ್ಕಾಗಿ ದೇವರ ಬಳಿಗೆ ಓಡಿ 
ಹೋಗುತ್ತೇನೆ. ಆತನೇ ನನ್ನ ಆಶ್ರಯಗಿರಿ. 
ಯೆಹೋವನು ನನ್ನ ಗುರಾಣಿ. ಆತನ ಶಕ್ತಿಯು 
ನನ್ನನ್ನು ರಕ್ಷಿಸುತ್ತದೆ. ಯೆಹೋವನು ನಾನು 





ವಿಶೇಷ ಪ್ರಮಾಣ ದೇವರಿಗೆ ಮಾಡುವ ವಿಶೇಷ ಪ್ರಮಾಣ. 


442 





13 


ಅಡಗಿಕೊಳ್ಳುವ ಸ್ಥಳ; ಬೆಟ್ಟಗಳ ಮೇಲಿರುವ ನನ್ನ 
ಸುರಕ್ಷಿತ ಸ್ಥಳ; ಆತನು ನನ್ನನ್ನು ಕ್ರೂರ ಶತ್ರುಗ 
ಳಿಂದ ರಕ್ಷಿಸುವನು! 

ಯೆಹೋವನು ಸ್ತೋತ್ರಕ್ಕೆ ಅರ್ಹನಾಗಿದ್ದಾನೆ. 
ನಾನು ಸಹಾಯಕ್ಕಾಗಿ ಯೆಹೋವನನ್ನು ಕರೆ 
ಯುವೆನು. ಯೆಹೋವನು ನನ್ನನ್ನು ಶತ್ರುಗಳಿಂದ 
ರಕ್ಷಿಸುವನು. 

ಸಾವಿನ ಅಲೆಗಳು ನನ್ನನ್ನು ಸುತ್ತುವರೆದಿವೆ: 
ತೊಂದರೆಗಳು ಪ್ರವಾಹದಂತೆ ನುಗ್ಗಿಬಂದಿವೆ. 
ಅವೆಲ್ಲ ನನ್ನಲ್ಲಿ ಭೀತಿಯನ್ನು ಉಂಟುಮಾಡಿವೆ. 
ಪಾತಾಳದ ಪಾಶಗಳು ನನ್ನನ್ನು ಸುತ್ತು 
ವರೆದಿವೆ; ಮರಣಕರವಾದ ಉರುಲುಗಳು 
ನನ್ನೆದುರಿನಲ್ಲಿವೆ. 

ನಾನು ಅವುಗಳಲ್ಲಿ ಸಿಲುಕಿಕೊಂಡಿದ್ದಾಗ 
ಯೆಹೋವನಿಗೆ ಪ್ರಾರ್ಥಿಸಿದೆನು. ಹೌದು, ನನ್ನ 
ದೇವರಿಗೆ ನಾನು ಮೊರೆಯಿಟ್ಟೆನು; ತನ್ನ ಆಲಯ 
ದಲ್ಲಿದ್ದ ಆತನಿಗೆ ನನ್ನ ಸ್ವರ ಕೇಳಿಸಿತು; ಸಹಾಯ 
ಕ್ಕಾಗಿ ನಾನಿಟ್ಟ ಮೊರೆಗೆ ಆತನು ಕಿವಿಗೊಟ್ಟನು. 
ಆಗ ಭೂಮಿಯು ಗಡಗಡನೆ ನಡುಗಿತು. ಪರ 
ಲೋಕದ ಅಡಿಪಾಯವು ಅಲುಗಾಡಿತು. 
ಏಕೆಂದರೆ ಯೆಹೋವನಿಗೆ ಸಿಟ್ಟೇರಿತ್ತು! 

ಆತನ ಮೂಗಿನ ಹೊಳ್ಳಿಗಳಿಂದ ಹೊಗೆಯು ಹೊರ 
ಬಂದಿತು. ಬೆಂಕಿಕಿಡಿಯ ಜ್ವಾಲೆಗಳು ಆತನ 
ಬಾಯಿಂದ ಹೊರಬಂದವು; ದಹಿಸುವ ಬೆಂಕಿಯು 
ಆತನ ಬಾಯೊಳಗಿಂದ ಬಂದಿತು. 


ಯೆಹೋವನು ಆಕಾಶವನ್ನು ಇಬ್ಬಾಗಮಾಡಿ ಕೆಳ 
ಗಿಳಿದು ಬಂದನು! ಆತನ ಕಾಲಕೆಳಗೆ ಕತ್ತಲೆ 
ಕವಿದಿತ್ತು 


ಯೆಹೋವನು ಕೆರೂಬಿಗಳ ಮೇಲೆ ಕುಳಿತು, 
ಹಾರಿದನು. ಹೌದು, ಗಾಳಿಯ ರೆಕ್ಕೆಗಳಲ್ಲಿ ಆತನು 
ಕುಳಿತು ಹಾರುವುದನ್ನು ಜನರು ನೋಡಿದರು! 
ಯೆಹೋವನು ಕಾರ್ಮೋಡಗಳನ್ನೇ ತನ್ನ 
ಸುತ್ತಲೂ ಗುಡಾರದಂತಾಗಿಸಿಕೊಂಡನು. ಆತನು 
ಆಕಾಶದ ನೀರನ್ನು, ಗುಹುಗುವ ದೊಡ್ಡ ಮೋಡ 
ಗಳನ್ನು ತನ್ನ ಸುತ್ತಲೂ ಕವಿಸಿಕೊಂಡನು. 
ಉರಿಯುವ ಕಲ್ಲಿದ್ದಲಿನಂತಿದ್ದ ಕಿಡಿಗಳು ಆತನ 
ಸುತ್ತಲೂ ಇದ್ದ ಬೆಳಕಿನಿಂದ ಬಂದವು. 
ಯೆಹೋವನು ಸ್ವರ್ಗದಿಂದ ಗುಡುಗಿದನು! 
ಸರ್ವೋನ್ನತನಾದ ದೇವರು ತನ್ನ ಸ್ವರ ಕೇಳುವಂತೆ 
ಮಾಡಿದನು. 

ಯೆಹೋವನಿಂದ ಹೊರಟ ಬಾಣಗಳು ಶತ್ರು, 
ಗಳನ್ನು ಚೆಲ್ಲಾಪಿಲ್ಲಿಯಾಗಿ ಮಾಡಿದವು. ಆತನು 








20 


21 


22 


23 


24 


25 


26 


27 


ಸಿಡಿಲನ್ನು ಉಂಟುಮಾಡಿದನು, ಜನರು ಭೀತಿ 
ಯಿಂದ ಓಡಿ ಹೋದರು. 

ಯೆಹೋವನೇ, ನೀನು ಗದರಿಸಿದಾಗ ನಿನ್ನ 
ಬಾಯಿಂದ ಪ್ರಬಲವಾದ ಗಾಳಿಯು ಬೀಸಿತು; 
ನೀರು ಹಿಂದಕ್ಕೆ ತಳ್ಳಲ್ಪಟ್ಟಿತು. ಸಮುದ್ರದ ತಳವೂ 
ಭೂಮಿಯ ಅಡಿಪಾಯವೂ ಕಣ್ಣಿಗೆ ಗೋಚರ 
ವಾದವು. 

ಯೆಹೋವನು ಆಕಾಶದಿಂದ ಕೆಳಗಿಳಿದನು. 
ಆತನು ನನ್ನನ್ನು ಹಿಡಿದುಕೊಂಡು ನನ್ನನ್ನು ನೀರಿ 
ನಡಿಯಿಂದ ಮೇಲಕ್ಕೆತ್ತಿದನು. 

ನನ್ನನ್ನು ದ್ವೇಷಿಸುತ್ತಿದ್ದ ಶತ್ರುಗಳಿಂದ ಆತನೇ ರಕ್ಷಿಸಿ 
ದನು. ನನ್ನ ಶತ್ರುಗಳು ನನಗಿಂತಲೂ ಬಹಳ 
ಬಲಿಷ್ಠರೂ ಸೊಕ್ಕಿದವರೂ ಆಗಿದ್ದರು. ಅವರ 
ಕೈಯಿಂದ ಆತನೇ ನನ್ನನ್ನು ರಕ್ಷಿಸಿದನು. 
ಶತ್ರುಗಳು ನನಗೆ ಮುತ್ತಿಗೆ ಹಾಕಿದಾಗ ನಾನು 
ತೊಂದರೆಯಲ್ಲಿದ್ದೆನು. ಆದರೆ ನನಗೆ ಸಹಾಯ 
ವನ್ನು ನೀಡಲು ಯೆಹೋವನೇ ಅಲ್ಲಿದ್ದನು. 
ಯೆಹೋವನು ನನ್ನನ್ನು ಸುರಕ್ಕಿತವಾದ ಸ್ಥಳಕ್ಕೆ 
ತಂದನು. ಆತನು ನನ್ನನ್ನು ಪ್ರೀತಿಸಿ ರಕ್ಷಿಸಿದನು. 
ಯೆಹೋವನು ನನಗೆ ಪ್ರತಿಫಲ ಕೊಡುವನು, 
ಏಕೆಂದರೆ ನಾನು ನೀತಿಗನುಸಾರವಾಗಿ ಮಾಡಿ 
ದೆನು. ಯೆಹೋವನು ನನಗೆ ಕೊಡುಗೆಗಳನ್ನು 
ಕೊಡುವನು, ಏಕೆಂದರೆ ನನ್ನ ಕೈಗಳು ದುಷ್ಟತನ 
ದಿಂದ ಮುಕ್ತವಾಗಿವೆ. 


ಏಕೆಂದರೆ ಯೆಹೋವನ ಮಾರ್ಗಕ್ಕೆ ನಾನು 
ವಿಧೇಯನಾಗಿದ್ದೇನೆ! ನನ್ನ ದೇವರ ವಿರುದ್ಧ ನಾನು 
ಪಾಪವನ್ನು ಮಾಡಲಿಲ್ಲ. 

ನಾನು ಯೆಹೋವನ ಆಜ್ಞೆಗಳನ್ನು ಯಾವಾಗಲೂ 
ಜ್ಞಾಪಿಸಿಕೊಳ್ಳುವೆನು. ನಾನು ಆತನ ಕಟ್ಟಳೆಗಳನ್ನು 
ಪಾಲಿಸುವೆನು! 

ನಾನು ದೋಷಿಯಲ್ಲವೆಂಬುದು ಆತನಿಗೆ ತಿಳಿದಿದೆ. 
ನಾನು ಪಾಪದಲ್ಲಿ ಬೀಳದಂತೆ ಎಚ್ಚರಿಕೆ 
ವಹಿಸಿದೆನು. 

ನಾನು ಒಳ್ಳೆಯದನ್ನೇ ಮಾಡಿದೆನು. ಯೆಹೋವನ 
ದೃಷ್ಟಿಯಲ್ಲಿ ನಾನು ತಪ್ಪೇನೂ ಮಾಡಲಿಲ್ಲ ಆದ್ದ 
ರಿಂದ ಆತನು ನನಗೆ ಪ್ರತಿಫಲ ಕೊಡುವನು! 
ನಿನ್ನನ್ನು ಪ್ರೀತಿಸುವವರನ್ನು ನೀನು ಪ್ರೀತಿಸುತ್ತಿ. 
ನಿನ್ನ ಮುಂದೆ ದೋಷವಿಲ್ಲದವನಾಗಿ ನಡೆಯು 
ವವನಿಗೆ ನಿರ್ದೋಷಿಯಾಗಿರುತ್ತಿ. 

ಯೆಹೋವನೇ, ನೀನು ಪರಿಶುದ್ಧರಿಗೆ ಪರಿಶುದ್ಧ 
ನಾಗಿರುವೆ; ಮೋಸಗಾರರಿಗೆ ಜಾಣನಾಗಿರುವೆ. 








443 


28 


29 


30 


3 


32 


33 


34 


35 


36 


3 


2 


3 


[5 


39 


40 


41 


2 ಸಮುವೇಲನು 22:16-41 


ಯೆಹೋವನೇ, ನನ್ನ ದೀನರನ್ನು ಮೇಲಕ್ಕೆತ್ತುವೆ; 
ಗರ್ವಿಷ್ಠರನ್ನಾದರೊ ತುಳಿದುಬಿಡುವೆ. 
ಯೆಹೋವನೇ, ನನ್ನ ದೀಪವು ನೀನೇ. ಆತನು 
ನನಗೆ ಬೆಳಕು ಕೊಟ್ಟು ನನ್ನ ಸುತ್ತಲಿನ ಅಂಧಕಾರ 
ವನ್ನು ಪ್ರಕಾಶಮಯವಾಗುವಂತೆ ಮಾಡುವನು. 
ಯೆಹೋವನೇ, ನಿನ್ನ ಸಹಾಯದಿಂದಲೇ, ನಾನು 
ವೈರಿಗಳ ಮೇಲೆ ಬೀಳುವೆನು. ನಿನ್ನ ಸಹಾಯ 
ದಿಂದಲೇ ನಾನು ಶತ್ರುಗಳ ಗೋಡೆಗಳನ್ನು ಹತ್ತ 
ಬಲೆನು. 

ದೇವರ ಶಕ್ತಿಯು ಪರಿಪೂರ್ಣವಾದದ್ದು. 
ಯೆಹೋವನ ಮಾತು ಪರೀಕ್ಷಿಸಲ್ಪಟ್ಟದ್ದು: ಆತನು 
ತನ್ನಲ್ಲಿ ಭರವಸವಿಟ್ಟವರನ್ನು ಸಂರಕ್ಷಿಸುತ್ತಾನೆ. 
ಯೆಹೋವನ ಹೊರತು ಬೇರೆ ದೇವರಿಲ್ಲ. ನಮ್ಮ 
ದೇವರ ಹೊರತು ಬೇರೆ ಬಂಡೆಯಿಲ್ಲ. 
ಯೆಹೋವನು ನನ್ನ ಬಲವೂ ಕೋಟೆಯೂ 
ಆಗಿದ್ದಾನೆ. ಆತನು ನನ್ನ ಮಾರ್ಗವನ್ನು ದೋಷ 
ವಿಲ್ಲದ್ದಾಗಿ ಮಾಡುತ್ತಾನೆ. 

ನಾನು ಉನ್ನತ ಪ್ರದೇಶಗಳಲ್ಲಿ ನಿಲ್ಲುವಂತೆ ಆತನು 
ನನ್ನ ಕಾಲುಗಳನ್ನು ಜಿಂಕೆಯ ಕಾಲುಗಳಂತೆ 
ಮಾಡುತ್ತಾನೆ. 

ಆತನು ಯುದ್ಧಕ್ಕಾಗಿ ನನ್ನನ್ನು ತರಬೇತುಗೊಳಿಸು 
ವನು. ಆದುದರಿಂದ ನನ್ನ ತೋಳುಗಳು 
ಹಿತ್ತಾಳೆಯ ಬಿಲ್ಲನ್ನೂ ಬಗ್ಗಿಸಬಲ್ಲವು. 

ದೇವರೇ ನೀನು ನನ್ನನ್ನು ಸಂರಕ್ಷಿಸಿ ಜಯ 
ಹೊಂದಲು ನನಗೆ ಸಹಾಯಮಾಡಿರುವೆ. ನನ್ನ 
ಶತ್ರುವನ್ನು ಸೋಲಿಸಲು ನೀನು ನನಗೆ ಸಹಾಯ 
ಮಾಡಿರುವೆ. 

ನನ್ನ ಕಾಲುಗಳನ್ನೂ ಕೀಲುಗಳನ್ನೂ ಬಲಗೊಳಿಸು; 
ಆಗ ನಾನು ಎಡವದೆ ವೇಗವಾಗಿ ನಡೆಯಬಲ್ಲೆನು. 
ನಾನು ನನ್ನ ಶತ್ರುಗಳನ್ನು ಅಟ್ಟಿಸಿಕೊಂಡು 
ಹೋದೆನು. ನಾನು ಅವರನ್ನು ನಾಶಗೊಳಿಸಿದೆನು! 
ನಾನು ನನ್ನ ಶತ್ರುಗಳನ್ನು ನಾಶಗೊಳಿಸುವ ತನಕ 
ಹಿಂದಿರುಗುವುದಿಲ್ಲ. 

ನಾನು ನನ್ನ ಶತ್ರುಗಳನ್ನು ನಾಶಗೊಳಿಸಿದೆನು! 
ನಾನು ಅವರನ್ನು ಸಂಪೂರ್ಣವಾಗಿ ನಾಶಗೊಳಿಸಿ 
ದೆನು. ಅವರು ಮತ್ತೆ ಮೇಲೇಳುವುದಿಲ್ಲ ಹೌದು, 
ನನ್ನ ಶತ್ರು,ಗಳು ನನ್ನ ಪಾದಗಳ ಕೆಳಗೆ ಬಿದ್ದಿದ್ದಾರೆ. 
ದೇವರೇ, ಏಕೆಂದರೆ ನೀನು ನನ್ನನ್ನು ಯುದ್ಧಕ್ಕಾಗಿ 
ಬಲಪಡಿಸಿರುವೆ. ನನ್ನ ಶತ್ರುಗಳನ್ನು ನನಗೆ 
ಅಧೀನರಾಗುವಂತೆ ಮಾಡಿರುವೆ. 

ನನ್ನ ಶತ್ರುಗಳು ಓಡಿಹೋಗಲು ನೀನೇ ಕಾರಣ. 
ಆದ್ದರಿಂದಲೇ ನನ್ನನ್ನು ದ್ವೇಷಿಸಿದ ಜನರನ್ನು ನಾನು 
ನಾಶ ಮಾಡಿದೆನು. 





2 ಸಮುವೇಲನು 22:42-23:8 


“> ನನ್ನ ಶತ್ರುಗಳು ಸಹಾಯಕ್ಕಾಗಿ ನೋಡಿದರು. 


43 


4 


ಸು 


45 


46 


47 


48 


49 


50 


5 


444 


ಅವನ ಸಂತತಿಯವರಿಗೆ ಆತನು ಎಂದೆಂದಿಗೂ ಕೃಪೆ 


ಆದರೆ ಅವರನ್ನು ರಕ್ಷಿಸಲು ಅಲ್ಲಿ ಯಾರೂ ತೋರಿಸುವವನಾಗಿದ್ದಾನೆ. 
ಇರಲಿಲ್ಲ... ಅವರು. ಯೆಹೋವನ ಕಡೆಗೂ 
ದಾವೀದನ ಕೊನೆಯ ಮಾತುಗಳು 


ನೋಡಿದರು; ಆದರೆ ಆತನು ಅವರಿಗೆ ಉತ್ತರ 
ಕೊಡಲಿಲ್ಲ. 

ನಾನು ನನ್ನ ಶತ್ರುಗಳನ್ನು ಚೂರುಚೂರಾಗಿ 
ಕತ್ತರಿಸಿ ಹಾಕಿದೆ. ಅವರು ನೆಲದ ಮೇಲಿನ ಧೂಳಿ 
ನಂತಾದರು. ನನ್ನ ಶತ್ರುಗಳನ್ನು ರಸ್ತೆಯಲ್ಲಿನ 
ಮಣ್ಣಿನಂತಾಗುವವರೆಗೆ ತುಳಿದುಬಿಟ್ಟೆನು. 

ಜನರು ನನ್ನ ವಿರುದ್ಧ ವಾದಿಸಿದಾಗ ನೀನು ನನ್ನನ್ನು 
ರಕ್ಷಿಸಿದೆ. ನೀನು ನನ್ನನ್ನು ಜನಾಂಗಗಳಿಗೆ ಅಧಿಪತಿ 
ಯನ್ನಾಗಿ ಮಾಡಿದೆ. ನಾನು ತಿಳಿಯದ ಜನರೂ 
ನನ್ನ ಸೇವೆಮಾಹುತ್ತಾರೆ! 

ಅನ್ಯದೇಶದ ಜನರೂ ನನಗೆ ವಿಧೇಯರಾಗಿರು 
ವರು! ಅವರು ನನ್ನ ಬಗ್ಗೆ ಕೇಳಿದಾಗ, ತಕ್ಚಣವೇ 
ನನಗೆ ವಿಧೇಯರಾಗುವರು! ಆ ಪರದೇಶಿಯರು 
ನನಗೆ ಭಯಪಡುವರು. 

ಅನ್ಯದೇಶದ ಜನರು ಭಯಗೊಳ್ಳುವರು; ತಾವು 
ಅಡಗಿದ್ದ ಸ್ಥಳಗಳಿಂದ ನಡುಗುತ್ತಾ ಹೊರ 
ಬರುವರು. 

ಯೆಹೋವನು ಜೀವಸ್ವರೂಪನಾಗಿದ್ದಾನೆ. ನನ್ನ 
ಬಂಡೆಗೆ ಸ್ತೋತ್ರವಾಗಲಿ. ಯೆಹೋವನು 
ಮಹೋನ್ನತನು! ನನ್ನನ್ನು ರಕ್ಷಿಸುವ ಬಂಡೆಯಾ 
ದಾತನಿಗೆ ಸ್ತುತಿಯುಂಟಾಗಲಿ. 

ನನ್ನ ಶತ್ರುಗಳನ್ನು ನನಗಾಗಿ ದಂಡಿಸುವ ದೇವರು 
ಆತನೇ. ಆತನು ಜನರನ್ನು ನನ್ನ ಅಧೀನತೆಗೆ ಒಳ 
ಪಡಿಸುವನು. 

ನನ್ನ ಶತ್ರುಗಳಿಂದ ನನ್ನನ್ನು ಸ್ವತಂತ್ರನಾಗಿಸುವವನು 
ದೇವರೇ. ಹೌದು, ನೀನು ನನ್ನನ್ನು ನನ್ನ ಶತ್ರುಗ 
ಳಿಂದ ತಪ್ಪಿಸಿ ಮೇಲಕ್ಕೇರಿಸುವೆ. ನನ್ನನ್ನು ಹಿಂಸಿಸ 
ಬೇಕೆನ್ನುವ ಮನುಷ್ಯನಿಂದ ನೀನು ನನಗೆ ರಕ್ಷಣೆ 
ನೀಡುವೆ. 

ಯೆಹೋವನೇ, ಈ ಕಾರಣದಿಂದಲೇ ನಾನು ಪರ 
ಜನರ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಈ 
ಕಾರಣದಿಂದಲೇ ನಿನ್ನ ಹೆಸರಿನ ಮೇಲೆ ಹಾಡು 
ಗಳನ್ನು ಹಾಡುವೆನು. 

ಯೆಹೋವನು ತಾನು ನೇಮಿಸಿದ ರಾಜನಿಗೆ 
ಸಹಾಯಮಾಡಿ ಯುದ್ಧಗಳಲ್ಲಿ ಜಯ ದಯ 


23 


ಇವು ಇಷಯನ ಮಗನಾದ ದಾವೀದನ 
ಕೊನೆಯ ಮಾತುಗಳು: 

ದಾವೀದನು ಈ ಹಾಡನ್ನು ಹಾಡಿದನು: ದೇವ 
ರಿಂದ ಉನ್ನತಿಗೇರಿಸಲ್ಪಟ್ಟವನ ಸಂದೇಶವಿದು. 
ಯಾಕೋಬನ ದೇವರಿಂದ ಆರಿಸಲ್ಪಟ್ಟ ರಾಜನೇ 
ಅವನು. ಅವನು ಇಸ್ರೇಲಿನ ಒಳ್ಳೆಯ ಹಾಡುಗಾರ. 
ಯೆಹೋವನ ಆತ್ಮವು ನನ್ನ ಮೂಲಕ ಮಾತ 
ನಾಡಿತು. ಆತನ ನುಡಿಗಳು ನನ್ನ ನಾಲಿಗೆಯ 
ಮೇಲಿವೆ. 

ಇಸ್ರೇಲಿನ ದೇವರು ಮಾತನಾಡಿದನು. ಇಸ್ರೇಲಿನ 
ಬಂಡೆಯಾದಾತನು ನನಗೆ ತಿಳಿಸಿದನು. 
""ಯೆಹೋವನಲ್ಲಿ ಭಯಭಕ್ತಿಯನ್ನಿಟ್ಟು ಜನರನ್ನು 
ನ್ಯಾಯವಾಗಿ ಆಳುವ 

ವ್ಯಕ್ತಿಯು ಹೊತ್ತಾರೆಯ ಬೆಳಕಿನ ಕಿರಣಗ 
ಳಂತೆಯೂ ಮೋಡಗಳೇ ಇಲ್ಲದ ಮುಂಜಾನೆ 
ಯಂತೆಯೂ ಮಳೆ ಬಿದ್ದನಂತರ ಬರುವ 
ಸೂರ್ಯನ ಬೆಳಕಿನಂತೆಯೂ ಗರಿಕೆಯನ್ನು ನೆಲ 
ದಿಂದ ಮೂಡಿಸುವ ಮಳೆಯಂತೆಯೂ ಇದ್ದಾನೆ.'' 
ದೇವರು ನನ್ನ ಕುಟುಂಬವನ್ನು ಸ್ಥಿರಗೊಳಿಸಿದನು. 
ಆತನು ನನ್ನೊಡನೆ ಶಾಶ್ವತವಾದ ಒಡಂಬಡಿಕೆ 
ಯನ್ನು ಮಾಡಿಕೊಂಡನು. ಆತನು ಈ ಒಡಂ 
ಬಡಿಕೆಯನ್ನು ಸಂಪೂರ್ಣವಾಗಿ ಸುಭದ್ರಗೊಳಿಸಿ 
ದನು. ಆತನು ನನಗೆ ಎಲ್ಲೆಲ್ಲಿಯೂ ಜಯ 
ಕೊಡುವನು. ಆತನು ನನಗೆ ಬೇಕಾದದ್ದನ್ನೆಲ್ಲಾ 
ಕೊಡುವನು. 

ಆದರೆ ಕೆಟ್ಟಜನರೆಲ್ಲರೂ ಮುಳ್ಳುಗಳಂತಿದ್ದಾರೆ. 
ಜನರು ಮುಳ್ಳುಗಳನ್ನು ಹಿಡಿದುಕೊಳ್ಳುವುದಿಲ್ಲ; 
ಅವರು ಅವುಗಳನ್ನು ಎಸೆದುಬಿಹುವರು. 

ಒಬ್ಬ ವ್ಯಕ್ತಿಯು ಅವುಗಳನ್ನು ಮುಟ್ಟಿದ್ದರೆ, ಅದು, 
ಮರದ ಮತ್ತು ಕಬ್ಬಿಣದ ಕತ್ತಿಗಳಿಂದ ಚುಚ್ಚಿ 
ದಂತಾಗುತ್ತದೆ. ಆ ಜನರು ಮುಳ್ಳುಗಳಂತಿದ್ದಾರೆ. 
ಅವರನ್ನು ಬೆಂಕಿಯಲ್ಲಿ ಎಸೆದು ಸಂಪೂರ್ಣವಾಗಿ 
ಸುಟ್ಟುಬಿಡುವರು! 





ದಾವೀದನ ಶೂರ ಸೈನಿಕರು 


ಪಾಲಿಸುವನು. ಯೆಹೋವನು ನನ್ನ ರಕ್ಷಣಾ 
ದುರ್ಗವಾಗಿದ್ದಾನೆ. ಯೆಹೋವನು ತಾನು ಅಭಿ 
ಷೇಕಿಸಿದ ರಾಜನಿಗೆ ಪ್ರೀತಿಯನ್ನು ಮತ್ತು 
ದಯೆಯನ್ನು ತೋರುವನು. ದಾವೀದ ನಿಗೆ ಮತ್ತು 


*ದಾವೀದನ ಸೈನಿಕರ ಹೆಸರುಗಳು ಹೀಗಿವೆ: 
ತಹೈಮೋನ್ಯನಾದ ಯೋಷೆಬಷ್ಟೆಬೆತನು. ಮೂವರು 
ವೀರರಿಗೆ ಯೋಷೆಬಷ್ಟೆಬೆತನು ಮುಖ್ಯಸ್ಥನಾಗಿದ್ದನು. 
ಅವನನ್ನು ಎಚ್ಚೇಯನಾದ ಅದೀನೋ ಎಂದೂ 


445 


ಕರೆಯುತ್ತಿದ್ದರು. ಯೋಷೆಬಷ್ಟೆಬೆತನು ಏಕಕಾಲದಲ್ಲಿ 
ಎಂಟು ನೂರು ಜನರನ್ನು ಕೊಂದನು. 

ಎರಡನೆಯವನು ಅಹೋಹ್ಯನಾದ ದೋದೋ 
ಎಂಬವನ ಮಗನಾದ ಎಲ್ಲಾಜಾರ. ದಾವೀದನು ಫಿಲಿಷ್ಟಿ 
ಯರನ್ನು ಎದುರಿಸಿದ ಸಮಯದಲ್ಲಿ ಅವನೊಂದಿಗಿದ್ದ 
ಮೂರು ಮಂದಿ ವೀರರಲ್ಲಿ ಎಲ್ಲಾಜಾರನು ಒಬ್ಬ 
ನಾಗಿದ್ದನು. ಫಿಲಿಷ್ಟಿಯರು ಯುದ್ಧಕ್ಕೆ ಕೂಡಿಬಂದಾಗ, 
ಇಸ್ರೇಲ್‌ ಸೈನಿಕರು ಓಡಿಹೋಗಿದ್ದರು.'ಎಲ್ಲಾಜಾರನು 
ಆಯಾಸಗೊಳ್ಳುವ ತನಕ ಫಿಲಿಷ್ಟಿಯರೊಡನೆ ಹೋರಾಡಿ 
ದನು. ಆದರೆ ಅವನು ತನ್ನ ಕೈ ಸೋತು ಹೋಗುವರರೆಗೂ 
ಫಿಲಿಷ್ಟಿಯರನ್ನು ಕೊಂದನು. ಯೆಹೋವನು ಇಸ್ರೇಲರಿಗೆ 
ಅಂದು ಮಹಾವಿಜಯವನ್ನು ಉಂಟುಮಾಡಿದನು. 
ಎಲ್ಲಾಜಾರನು ಯುದ್ಧದಲ್ಲಿ ವಿಜಯಿಯಾದ ಮೇಲೆ 
ಜನರು ಹಿಂದಿರುಗಿದರು. ಆದರೆ ಅವರು ಶತ್ರುಗಳಿಂದ 
ಬೆಲೆಬಾಳುವ ವಸ್ತುಗಳನ್ನು ಅಪಹರಿಸಲು ಮಾತ್ರವೇ 
ಬಂದಿದ್ದರು. 

ಮೂರನೆಯವನು, ಹರಾರ್ಯನಾದ ಅಗೇಯನ 
ಮಗನಾದ ಶಮ್ಮ ಫಿಲಿಷ್ಟಿಯರು ಒಟ್ಟಾಗಿ ಬಂದು ಅಲ 
ಸಂದಿಯ ಹೊಲದಲ್ಲಿ ಹೋರಾಡಿದರು. ಇಸ್ರೇಲರು 
ಫಿಲಿಷ್ಟಿಯರಿಂದ ಓಡಿಹೋದರು. !2ಆದರೆ ಶಮ್ಮನು 
ಹೊಲದ ಮಧ್ಯಭಾಗದಲ್ಲಿ ನಿಂತು ಅದನ್ನು ಉಳಿಸಿ 
ಕೊಂಡನು. ಅವನು ಫಿಲಿಷ್ಟಿಯರನ್ನು ಕೊಂದನು. ಆ 
ಸಮಯದಲ್ಲಿ ಯೆಹೋವನು ಮಹಾವಿಜಯವನ್ನು 
ಕೊಟ್ಟನು. 





ಮೂವರು ಪ್ರಧಾನ ಪರಾಕ್ರಮಿಗಳು 

ಸುಗ್ಗಿಯ ಕಾಲದ ಒಂದು ಸಮಯದಲ್ಲಿ ಮೂವತ್ತು 
ಮಂದಿ ಶೂರರಲ್ಲಿ* ಮೂವರು ದಾವೀದನ ಬಳಿಗೆ 
ಬಂದರು. ಈ ಮೂವರು ಅದುಲ್ಲಾಮ್‌ ಗವಿಗೆ ಬಂದರು. 
ಫಿಲಿಷ್ಟಿಯರ ಸೈನ್ಯವು ರೆಫಾಯೀಮ್‌ ಕಣಿವೆಯಲ್ಲಿ ತನ್ನ 
ಪಾಳೆಯವನ್ನು ಮಾಡಿಕೊಂಡಿತ್ತು 

'*ಆ ಸಮಯದಲ್ಲಿ ದಾವೀದನು ಕೋಟೆಯಲ್ಲಿದ್ದನು. 
ಫಿಲಿಷ್ಟಿಯ ಸೈನಿಕರಲ್ಲಿ ಕೆಲವರು ಬೇತ್ಲೆಹೇಮಿನಲ್ಲಿದ್ದರು. 
15 ದಾವೀದನಿಗೆ ತನ್ನ ಸ್ವಸ್ಥಳದ ನೀರನ್ನು ಕುಡಿಯಲು ಅತಿ 
ಯಾಸೆಯಾಯಿತು. ದಾವೀದನು ""ಬೇತ್ಲೆಹೇಮ್‌ ನಗರ 
ದ್ಹಾರದ ಬಾವಿಯಿಂದ ಯಾರಾದರೂ ನೀರನ್ನು ನನಗೆ 
ತಂದುಕೊಟ್ಟರೆ ಎಷ್ಟು ಚೆನ್ನಾಗಿರುವುದು'' ಎಂದು 
ಹೇಳಿದನು. 

16ಆದರೆ ಈ ಮೂವರು ಪರಾಕ್ರಮಿಗಳು ಫಿಲಿಷ್ಟಿಯ 
ಸೈನ್ಯದಲ್ಲಿ ನುಗ್ಗಿಹೋಗಿ, ಬೇತ್ಸೆಹೇಮ್‌ ನಗರದ್ವಾರದ 





ಮೂವತ್ತು ಮಂದಿ ಶೂರರು ಪ್ರಖ್ಯಾತರಾಗಿದ್ದ ಹಾಗೂ ಬಹಳ 
ಧೈರ್ಯಶಾಲಿಗಳಾಗಿದ್ದ ಈ ಸೈನಿಕರು ದಾವೀದನ ಗುಂಪಿನವರು. 


2 ಸಮುವೇಲನು 23:9-24 


ಬಾವಿಯಿಂದ ನೀರನ್ನು ತಂದುಕೊಟ್ಟರು. ಆದರೆ 
ದಾವೀದನು ಆ ನೀರನ್ನು ಕುಡಿಯಲು ನಿರಾಕರಿಸಿದನು. 
ಆ ನೀರನ್ನು ಅವನು ಯೆಹೋವನ ಸನ್ನಿಧಿಯಲ್ಲಿ ಸುರಿದು, 
17: ಯೆಹೋವನೇ, ನಾನು ಈ ನೀರನ್ನು ಕುಡಿಯುವು 
ದಿಲ್ಲ. ನಾನು ಈ ನೀರನ್ನು ಕುಡಿದರೆ, ನನಗಾಗಿ ತಮ್ಮ 
ಪ್ರಾಣಗಳನ್ನೇ ಆಪತ್ತಿಗೀಡುಮಾಡಿಕೊಂಡಿದ್ದ ಜನರ 
ರಕ್ತವನ್ನು ಕುಡಿದಂತಾಗುತ್ತದೆ'' ಎಂದು ಹೇಳಿದನು. ಈ 
ಕಾರಣದಿಂದಲೇ ದಾವೀದನು ಆ ನೀರನ್ನು ಕುಡಿಯಲು 
ನಿರಾಕರಿಸಿದನು. ಈ ಮೂವರು ಪರಾಕ್ರಮಿಗಳು ಈ 
ರೀತಿಯ ಅನೇಕ ಕಾರ್ಯಗಳನ್ನು ಮಾಡಿದರು. 

!8ಚಿರೂಯಳ ಮಗನೂ ಯೋವಾಬನ ಸೋದರನೂ 
ಆದ ಅಬೀಷೈಯನು ಈ ಮೂವರು ಪರಾಕ್ರಮಿಗಳಿಗೆ 
ನಾಯಕನು. ಅಬೀಷೈಯನು ಮುನ್ನೂರು ಮಂದಿ 
ಶತ್ರುಗಳ ವಿರುದ್ಧ ತನ್ನ ಬರ್ಜಿಯನ್ನು ಬಳಸಿ ಅವರನ್ನು 
ಕೊಂದನು. ಅವನೂ ಈ ಮೂವರಂತೆಯೇ ಪ್ರಸಿದ್ಧ 
ನಾದನು. ೌಅಬೀಷ್ಯೈೆಯನು ಈ ಮೂವರಿಗಿಂತಲೂ 
ಹೆಚ್ಚು ಗೌರವಕ್ಕೆ ಪಾತ್ರನಾದನು. ಅವನು ಈ ಮೂವರಿಗೆ 
ನಾಯಕನಾದನು. ಆದರೆ ಅವನು ಈ ಮೂವರಲ್ಲಿ 
ಒಬ್ಬನಾಗಿರಲಿಲ್ಲ. 

ಯ2ಯಹೋಯಾದಾವನ ಮಗನಾದ ಬೆನಾಯನು 
ಅವರಲ್ಲಿ ಒಬ್ಬನು. ಅವನು ಬಲಿಷ್ಠ ವ್ಯಕ್ತಿಯಾಗಿದ್ದನು. 
ಅವನು ಕಬ್ಬಯೇಲಿನವನಾಗಿದ್ದನು. ಬೆನಾಯನು ಅನೇಕ 
ಶೌರ್ಯದ ಕಾರ್ಯಗಳನ್ನು ಮಾಡಿದನು. ಬೆನಾಯನು 
ಮೋವಾಬ್ಯನಾದ ಅರೀಯೇಲನ ಇಬ್ಬರು ಮಕ್ಕಳನ್ನು 
ಕೊಂದನು. ಬೆನಾಯನು ಮಂಜುಸುರಿಯುವಾಗ ಒಂದು 
ತಗ್ಗಿನಲ್ಲಿ ಇಳಿದು ಸಿಂಹವನ್ನು ಕೊಂದನು. 3! ಬೆನಾಯನು 
ವೀರ ಯೋಧನಾದ ಈಜಿಪ್ಟಿನವನೊಬ್ಬನನ್ನು 
ಕೊಂದನು. ಈಜಿಪ್ಟಿನವನ ಕೈಯಲ್ಲಿ ಒಂದು ಬರ್ಜಿ 
ಯಿತ್ತು ಬೆನಾಯನ ಕೈಯಲ್ಲಿ ಒಂದು ಲಾಠಿ ಮಾತ್ರವೇ 
ಇದ್ದಿತು. ಬೆನಾಯನು ಈಜಿಷ್ಟಿನವನ ಕೈಯಲ್ಲಿದ್ದ ಬರ್ಜೆ 
ಯನ್ನು ಕಿತ್ತುಕೊಂಡು ಆ ಬರ್ಜಿಯಿಂದಲೇ ಅವನನ್ನು 
ಕೊಂದುಬಿಟ್ಟನು. 22 ಯೆಹೋಯಾದಾವನ ಮಗನಾದ 
ಬೆನಾಯನು ಈ ರೀತಿಯ ಅನೇಕ ಕಾರ್ಯಗಳನ್ನು ಮಾಡಿ 
ದನು. ಬೆನಾಯನು ಆ ಮೂವರು ಪರಾಕ್ರಮಿಗಳಷ್ಟೇ 
ಪ್ರಸಿದ್ಧನಾಗಿದ್ದನು. ೫ ಬೆನಾಯನು ಮೂವತ್ತು ಮಂದಿ 
ಪರಾಕ್ರಮಿಗಳಿಗಿಂತ ಹೆಚ್ಚು ಗೌರವಕ್ಕೆ ಪಾತ್ರನಾದರೂ ಆ 
ಮೂವರು ಪರಾಕ್ರಮಿಗಳಲ್ಲಿ ಒಬ್ಬನಾಗಿರಲಿಲ್ಲ. 
ದಾವೀದನು ತನ್ನ ಅಂಗರಕ್ಷಕ ಪಡೆಯ ನಾಯಕನನ್ನಾಗಿ 
ಬೆನಾಯನನ್ನು ನೇಮಿಸಿದನು. 


ಮೂವತ್ತು ಮಂದಿ ಪರಾಕ್ರಮಿಗಳು 
೫ಯೋವಾಬನ ಸೋದರನಾದ ಅಸಾಹೇಲನು 
ಮೂವತ್ತು ಮಂದಿ ಪರಾಕ್ರಮಿಗಳಲ್ಲಿ ಒಬ್ಬನಾಗಿದ್ದನು. 


2 ಸಮುವೇಲನು 23:25-24:13 


ಮೂವತ್ತು ಮಂದಿ ಪರಾಕ್ರಮಿಗಳ ಗುಂಪಿನಲ್ಲಿ ಇತರ 
ಜನರೆಂದರೆ: ಬೇತ್ಸೆಹೇಮಿನ ದೋದೋವಿನ ಮಗನಾದ 
ಎಲ್ಲಾನಾನನು. ಹೆರೋದಿನ ಶಮ್ಮ, ಎಲೀಕ, 
ಫೆಆೆಟಿನವನಾದ ಹೆಲೆಚ್‌, ತೆಕೋವದ ಇಕ್ಕೇಷನ 
ಮಗನಾದ ಈರಾ, 2ಅಣತೋತಿನವನಾದ ಅಬೀಯೆ 
ಜೆರ್‌, ಹುಷಾದ ಮೆಬುನ್ನೆ ಅಹೋಹಿನವನಾದ 
ಚಲ್ಮೋನ್‌, ನೆಟೋಫನಾದ ಮೆಹರೈ , 23ನಟೋಫದ 
ಬಾಣನ ಮಗ ಹೇಲೆದ್‌, ಬೆನ್ಯಾಮೀನ್‌ ಕುಟುಂಬದ 
ಗಿಬೆಯದ ರೀಬೈ ಮಗನಾದ ಇತ್ತ ನ ಪಿರಾತೋನ್ಯನಾದ 
ಬೆನಾಯ, ಗಾಷ ಹಳ್ಳದ ಹಿದ್ದೆ 3!'ಅರಾಬಾದ 
ಅಬೀಅಲ್ಟೋನ್‌, ಬರ್ಹುಮ್ಯನಾದ ಅಜ್ಮಾವೇತ್‌, 
32ಶಾಲ್ಪೋನ್ಯನಾದ ಎಲೆಯಬ್ಬಾ, ಯಾಷೇನನ ಗಂಡು 
ಮಕ್ಕಳು, ಯೋನಾತಾನ, 3ಹರಾರ್ಯನಾದ ಶಮ್ಮ, 
ಹರಾರ್ಯನಾದ ಶಾರಾರನ ಮಗ ಅಹೀಯಾಮ್‌, 
**ಮಾಕಾದ ಅಹಸ್ಸೈನ ಮಗನಾದ ಎಲೀಫೆಲೆಟ್‌, 
ಗಿಲೋವಿನ ಅಹೀತೋಫೆಲನ ಮಗ ಎಲೀಯಾಮ್‌, 
ನಕರ್ಮೆಲ್ಯನಾದ ಹೆಚ್ರೋ, ಅರ್ಬೀಯನಾದ ಪಾರೈ, 
3ಚೋಬದ ನಾತಾನನ ಮಗನಾದ ಇಗಾಲ್‌, 
ಗಾದ್ಯನಾದ ಬಾನೀ, 37ಅಮ್ಮೋನಿಯನಾದ ಜೆಲೆಕ್‌, 
ಚೆರೂಯಳ ಮಗನಾದ ಯೋವಾಬನ ಸಹಾಯಕನೂ 
ಬೇರೋತ್ಯನೂ ಆದ ನಹರೈ, *ಇತ್ರೀಯರಾದ ಈರಾ, 
ಗಾರೇಬರು ಮತ್ತು ಹಿತ್ತಿಯನಾದ ಊರೀಯನು. 
ಹೀಗೆ ಒಟ್ಟು ಮೂವತ್ತೇಳು ಜನರಿದ್ದರು. 


ಜನಗಣತಿ ಮತ್ತು ಅದರ ಫಲ 
ಯೆಹೋವನು ಇಸ್ರೇಲರ ಮೇಲೆ ಮತ್ತೆ ಕೋಪ 
24 ಗೊಂಡು ಇಸ್ರೇಲರ ವಿರುದ್ದನಾಗುವಂತೆ 
ದಾವೀದನನ್ನು ಪ್ರೇರೇಪಿಸಿದನು. ದಾವೀದನು, 
“ಇಸ್ರೇಲಿನ ಮತ್ತು ಯೆಹೂದದ ಜನಗಣತಿ ಮಾಡಿರಿ'' 
ಎಂದು ಆಜ್ಞಾಪಿಸಿದನು. 
2ರಾಜನಾದ ದಾವೀದನು ಸೈನ್ಯದ ಸೇನಾಧಿಪತಿಯಾದ 
ಯೋವಾಬನಿಗೆ, ""ದಾನ್‌ನಿಂದ ಬೇರ್ಷೆಬದವರೆಗಿನ 
ಇಸ್ರೇಲಿನ ಎಲ್ಲಾ ಕುಲಗಳಲ್ಲಿ ಸಂಚರಿಸಿ ಜನರನ್ನು ಲೆಕ್ಕ 
ಹಾಕಿರಿ. ಆಗ ಅಲ್ಲಿ ಎಷ್ಟು ಜನರಿದ್ದಾರೆಂಬುದು ನನಗೆ 
ತಿಳಿಯುತ್ತದೆ'' ಎಂದು ಹೇಳಿದನು. 


3ಆದರೆ ಯೋವಾಬನು ರಾಜನಿಗೆ, ""ಅಲ್ಲಿ ಎಷ್ಟು ಜನರಿ 
ದ್ಹಾರೆಂಬುದು ಅಗತ್ಯವಿಲ್ಲ. ನಿನ್ನ ದೇವರಾದ 
ಯೆಹೋವನು ಈಗ ಇರುವುದಕ್ಕಿಂತ ನೂರರಷ್ಟು ಹೆಚ್ಚು 
ಜನರನ್ನು ದಯಪಾಲಿಸಲಿ! ಈ ಕಾರ್ಯವು ಸಂಭವಿಸುವು 
ದನ್ನು ನಿನ್ನ ಕಣ್ಣುಗಳಿಂದಲೇ ನೋಡು. ಆದರೆ ನೀನು 
ಈ ಕಾರ್ಯವನ್ನು ಮಾಹಬೇಕೆಂದಿರುವುದೇಕೆ?'' ಎಂದು 
ಕೇಳಿದನು. 





446 


ಆದರೆ ರಾಜನಾದ ದಾವೀದನು ಯೋವಾಬನಿಗೆ 
ಮತ್ತು ಸೈನ್ಯದ ಸೇನಾಪತಿಗಳಿಗೆ ಜನರನ್ನು ಲೆಕ್ಕಹಾಕಲು 
ಆಜ್ಞಾಪಿಸಿದನು. ಆದುದರಿಂದ ಯೋವಾಬನು ಸೈನ್ಯದ 
ಸೇನಾಪತಿಗಳೊಡನೆ ಇಸ್ರೇಲಿನ ಜನರನ್ನು ಲೆಕ್ಕಹಾಕಲು 
ಹೊರಟನು. "ಅವರು ಜೋರ್ಡನ್‌ ನದಿಯನ್ನು ದಾಟಿ 
ಅರೋಯೇರಿನಲ್ಲಿ ಪಾಳೆಯಮಾಡಿಕೊಂಡರು. ಅವರ 
ಪಾಳೆಯವು ನಗರದ ಬಲ ಅಂಚಿನಲ್ಲಿತ್ತು (ಆ ನಗರವು 
ಗಾದ್‌ ಕಣಿವೆಯ ಮಧ್ಯಭಾಗದಲ್ಲಿಯೂ ಯಗ್ವೇರಿನ 
ಮಾರ್ಗದಲ್ಲಿಯೂ ಇತ್ತು) ಆಗ ಅವರು ಗಿಲ್ಯಾದಿಗೆ 
ಮತ್ತು ತಖ್ಲೀಮ್‌ಹೊಜೀ ಪ್ರದೇಶಕ್ಕೂ ಯಾನಿನ 
ದಾನಿಗೂ, ಚೀದೋನಿನ ಸುತ್ತಲೂ ಹೋದರು.7 ಅವರು 
ತೂರ್‌ ಕೋಟಿಗೂ ಹಿಪ್ವಿಯರ ಮತ್ತು ಕಾನಾನ್ಯರ ಎಲ್ಲಾ 
ನಗರಗಳಿಗೂ ಯೆಹೂದದ ದಕ್ಷಿಣಕ್ಕಿರುವ ಬೇರ್ಷೆಬಕ್ಕೂ 
ಹೋದರು. *ಅವರು ದೇಶದಲ್ಲೆಲ್ಲಾ ಸಂಚರಿಸಿ ಒಂಭತ್ತು 
ತಿಂಗಳು ಮತ್ತು ಇಪ್ಪತ್ತು ದಿನಗಳ ತರುವಾಯ ಜಿರುಸ 
ಲೇಮಿಗೆ ಬಂದರು. *ಯೋವಾಬನು ರಾಜನಿಗೆ ಜನರ 
ಪಟ್ಟಿಯನ್ನು ಕೊಟ್ಟನು. ಇಸ್ರೇಲಿನಲ್ಲಿ ಕತ್ತಿಯನ್ನು 
ಬಳಸಬಲ್ಲ ಎಂಟು ಲಕ್ಸ ಜನರಿದ್ದರು. ಯೆಹೂದದಲ್ಲಿ 
ಐದು ಲಕ್ಷ ಜನರಿದ್ದರು. 


ಯೆಹೋವನು ದಾವೀದನನ್ನು ದಂಡಿಸಿದನು 
ದಾವೀದನು ಜನರನ್ನು ಲೆಕ್ಕಹಾಕಿದ ನಂತರ 
ಅವಮಾನಗೊಂಡಂತೆ ಭಾವಿಸಿದನು. ದಾವೀದನು 
ಯೆಹೋವನಿಗೆ, ""ನಾನು ಈ ಕಾರ್ಯವನ್ನು ಮಾಡಿ 
ಮಹಾಪಾಪಕ್ಕೆ ಒಳಗಾದೆನು! ಯೆಹೋವನೇ, ನನ್ನಪಾಪ 
ಕ್ಕಾಗಿ ನನ್ನನ್ನು ಕ್ಚಮಿಸೆಂದು ಬೇಡುತ್ತೇನೆ. ನಾನು ಬಹಳ 
ಮೂರ್ಯನಾಗಿ ಬಿಟ್ಟೆ” ಎಂದು ಹೇಳಿದನು. 

!! ದಾವೀದನು ಹೊತ್ತಾರೆಯಲ್ಲಿ ಎದ್ದಾಗ, ಅವನ ದರ್ಶಿ 
ಯಾದ ಗಾದನಿಗೆ ಯೆಹೋವನ ಮಾತುಗಳು ಬಂದವು. 
12 ಯಹೋವನು ಅವನಿಗೆ, "ನೀನು ಹೋಗಿ, ದಾವೀದ 
ನಿಗೆ ಹೀಗೆ ಹೇಳು, "ಯೆಹೋವನು ಹೀಗೆ ಹೇಳುತ್ತಾನೆ, 
"ನಾನು ಮೂರು ಶಿಕ್ಷೆಗಳನ್ನು ನಿನ್ನ ಮುಂದೆ ಇಡುತ್ತೇನೆ. 
ಅವುಗಳಲ್ಲಿ ಒಂದನ್ನು ಆರಿಸಿಕೊ''' ಎಂದು ಹೇಳಿದನು. 

!3ಗಾದನು ದಾವೀದನ ಬಳಿಗೆ ಹೋಗಿ, "ಈ ಮೂರು 
ಶಿಕ್ಬೆಗಳಲ್ಲಿ ಒಂದನ್ನು ಆರಿಸಿಕೊ. 

ನಿನಗೆ ಮತ್ತು ನಿನ್ನ ದೇಶಕ್ಕೆ ಏಳು ವರ್ಷಗಳ ಕಾಲ 
ಬರಗಾಲ ಬರಬೇಕೇ? 

ಅಥವಾ ನಿನ್ನ ಶತ್ರುಗಳು ನಿನ್ನನ್ನು ಮೂರು ತಿಂಗಳಕಾಲ 
ಅಟ್ಟಿಸಬೇಕೇ? ಅಧವಾ ಮೂರು ದಿನಗಳ ಕಾಲ ನಿನ್ನ 
ದೇಶದಲ್ಲಿ ರೋಗರು ಜಿನಗಳು ವ್ಯಾಪಿಸಬೇಕೇ? 

ಇವುಗಳ ಬಗ್ಗೆ ಯೋಚಿಸು, ನನ್ನನ್ನು ಕಳುಹಿಸಿದ 
ಯೆಹೋವನಿಗೆ ನಾನು ಏನು ಹೇಳಬೇಕೆಂಬುದನ್ನು 
ನೀನು ತೀರ್ಮಾನಿಸು'' ಎಂದು ಹೇಳಿದನು. 








447 


ದಾವೀದನು ಗಾದನಿಗೆ, "ನಾನು ನಿಜವಾಗಿಯೂ 
ತೊಂದರೆಗೆ ಒಳಗಾದೆ! ಆದರೆ ಯೆಹೋವನು ಬಹಳ 
ದಯಾಮಯನು. ಆದ್ದರಿಂದ ಯೆಹೋವನು ನಮ್ಮನ್ನು 
ದಂಡಿಸಲಿ; ಆದರೆ ಅದು ಜನರಿಂದ ಬಾರದಿರಲಿ''ಎಂದು 
ಹೇಳಿದನು. 

"ಆದ್ದರಿಂದ ಯೆಹೋವನು ಇಸ್ರೇಲಿಗೆ ರೋಗರು 
ಜಿನಗಳನ್ನು* ಉಂಟುಮಾಡಿದನು. ಇವು ಹೊತ್ತಾರೆ 
ಯಿಂದ ಆರಂಭವಾಗಿ ನಿಯಮಿತಕಾಲದವರೆಗೆ ಮುಂದು 
ವರಿದವು. ದಾನ್‌ನಿಂದ ಬೇರ್ಷೆಬದವರೆಗೆ ಎಪ್ಪತ್ತು 
ಸಾವಿರ ಜನರು ಸತ್ತರು. ದೇವದೂತನು ಜಿರುಸಲೇ 
ಮನ್ನು ನಾಶಗೊಳಿಸಲು ಅದರತ್ತ ತನ್ನ ಕೈಯನ್ನು ಚಾಚಿ 
ದನು. ಆದರೆ ಸಂಭವಿಸಿದ ಕೆಟ್ಟಕಾರ್ಯಗಳ ಬಗ್ಗೆ 
ಯೆಹೋವನು ಪಶ್ಚಾತ್ತಾಪಪಟ್ಟನು. ಯೆಹೋವನು ಜನ 
ರನ್ನು ನಾಶಗೊಳಿಸಿದ ದೇವದೂತನಿಗೆ, ""ಇಲ್ಲಿಗೆ ಸಾಕು! 
ನಿನ್ನ ಕೈಯನ್ನು ಕೆಳಗಿಳಿಸು'' ಎಂದು ಹೇಳಿದನು. ಆ 
ಯೆಹೋವನ ದೂತನು ಯೆಬೂಸಿಯನಾದ ಅರೌೌನನ 
ಕಣದಲ್ಲಿದ್ದನು. 





ದಾವೀದನು ಅರೌನನ ಕಣವನ್ನು ಕೊಂಡುಕೊಂಡನು 
!?ಜನರನ್ನು ಕೊಂದ ದೂತನನ್ನು ದಾವೀದನು ನೋಡಿ 
ಯೆಹೋವನೊಂದಿಗೆ ಮಾತನಾಡಿದನು. ದಾವೀದನು 
ಯೆಹೋವನಿಗೆ, ""ನಾನು ಪಾಪ ಮಾಡಿದೆನು. ನಾನು ತಪ್ಪು 
ಮಾಡಿದೆನು. ಆದರೆ ಈ ಜನರು ಕೇವಲ ಕುರಿಗಳಂತೆ 
ನಿರಪರಾಧಿಗಳು. ಅವರು ಯಾವ ತಪ್ಪನ್ನೂ ಮಾಡಲಿಲ್ಲ, 
ದಯಮಾಡಿ ನಿನ್ನ ದಂಡನೆಯು ನನಗೆ ಮತ್ತು ನನ್ನ 
ತಂದೆಯ ಕುಲದ ವಿರುದ್ಧವಾಗಿರಲಿ'' ಎಂದು ಹೇಳಿದನು. 
18 ದಿನ ಗಾದನು ದಾವೀದನ ಬಳಿಗೆ ಬಂದು, 
"ಹೋಗಿ, ಯೆಬೂಸಿಯನಾದ ಅರ್‌ನನ ಕಣದಲ್ಲಿ 


2 ಸಮುವೇಲನು 24:14-25 


ರೊಂಡಿಗೆ ತನ್ನ ಕಡೆ ಬರುತ್ತಿರುವುದನ್ನು ಅರೌೌನನು 
ನೋಡಿದನು. ಅರೌನನು ಹೊರಗೆ ಬಂದು ಸಾಷ್ಟಾಂಗ 
ನಮಸ್ಕಾರ ಮಾಡಿದನು. 21 ಅರೌನನು, "ರಾಜನಾದ ನನ್ನ 
ಒಡೆಯನೇ, ನನ್ನ ಬಳಿ ಬಂದದ್ದೇಕೆ?'' ಎಂದು 
ಕೇಳಿದನು. 

ದಾವೀದನು, "ನಿನ್ನಿಂದ ಕಣವನ್ನು ಕೊಂಡುಕೊಳ್ಳುವು 
ದಕ್ಕಾಗಿ ಬಂದೆನು. ನಾನು ಯೆಹೋವನಿಗೆ ಒಂದು ಯಜ್ಞ 
ವೇದಿಕೆಯನ್ನು ನಿರ್ಮಿಸುತ್ತೇನೆ. ಆಗ ರೋಗರುಜಿನಗಳು 
ನಿಲ್ಲುತ್ತವೆ” ಎಂದನು. 

2ರೌನನು ದಾವೀದನಿಗೆ ""ರಾಜನಾದ ನನ್ನ 
ಒಡೆಯನೇ, ಯಜ್ಞವನ್ನು ಸಮರ್ಪಿಸಲು ನೀನು ಏನನ್ನು 
ಬೇಕಾದರೂ ತೆಗೆದುಕೊ. ಸರ್ವಾಂಗಹೋಮವನ್ನು 
ಅರ್ಪಿಸಲು ಇಲ್ಲಿ ಕೆಲವು ಹೋರಿಗಳಿವೆ, ನೊಗ 
ಮುಂತಾದ ಮರದ ಸಲಕರಣೆಗಳಿವೆ. ರಾಜನೇ, ನಾನು 
ಎಲ್ಲವನ್ನೂ ನಿನಗೆ ಅರ್ಪಿಸುತ್ತೇನೆ'' ಎಂದು ಹೇಳಿದನು. 
ಇದಲ್ಲದೆ ಅರೌನನು ರಾಜನಿಗೆ, “ನಿನ್ನ ದೇವರಾದ 
ಯೆಹೋವನು ನಿನ್ನನ್ನು ಮೆಚ್ಚಿಕೊಳ್ಳಲಿ'' ಎಂದೂ 
ಹೇಳಿದನು. 

ಆದರೆ ರಾಜನು ಅರೌನನಿಗೆ, ""ಇಲ್ಲ, ನಾನು ನಿನಗೆ 
ಸತ್ಯವನ್ನು ಹೇಳುತ್ತಿದ್ದೇನೆ. ನಾನು ನಿನ್ನ ಭೂಮಿಗೆ 
ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳುತ್ತೇನೆ. ಉಚಿತವಾಗಿ 
ಸಿಕ್ಕಿದ್ದನ್ನು ನಾನು ನನ್ನ ದೇವರಾದ ಯೆಹೋವನಿಗೆ 
ಸರ್ವಾಂಗ ಹೋಮವನ್ನಾಗಿ ಅರ್ಪಿಸುವುದಿಲ್ಲ'' ಎಂದು 
ಹೇಳಿದನು. 

ಆದುದರಿಂದ ದಾವೀದನು ಕಣವನ್ನು ಮತ್ತು ಹೋರಿ 
ಗಳನ್ನು ಐವತ್ತು ಶೆಕೆಲ್‌ಗಳಿಗೆ* ಕೊಂಹುಕೊಂಡನು. 

ನಂತರ ದಾವೀದನು ಅಲ್ಲಿ ಯೆಹೋವನಿಗಾಗಿ ಯಜ್ಞ 
ವೇದಿಕೆಯನ್ನು ನಿರ್ಮಿಸಿದನು. ದಾವೀದನು ಸರ್ವಾಂಗ 





ಯೆಹೋವನಿಗಾಗಿ ಯಜ್ಞವೇದಿಕೆಯನ್ನು ನಿರ್ಮಿಸು'' 
ಎಂದು ಹೇಳಿದನು. ಅಂತೆಯೇ ದಾವೀದನು 
ಯೆಹೋವನ ಆಜ್ಞೆಗೆ ವಿಧೇಯನಾಗಿ ಅರೌನನನ್ನು 
ನೋಡಲು ಹೋದನು. ಔ೫ರಾಜನು ಅವನ ಸೇವಕ 





ರೋಗರುಜಿನ ಅಕ್ಷರಶಃ ""ಉಪದ್ರವ'' ಅಥವಾ ""ಅಂಟು ರೋಗ.'' 


ಹೋಮಗಳನ್ನು ಮತ್ತು ಸಮಾಧಾನ ಯಜ್ಞಗಳನ್ನು ಸಮ 
ರ್ಪಿಸಿದನು. ಅವನು ದೇಶಕ್ಕಾಗಿ ಮಾಡಿದ ಪ್ರಾರ್ಥನೆಗೆ 
ಯೆಹೋವನು ಉತ್ತರಕೊಟ್ಟನು. ಯೆಹೋವನು 
ಇಸ್ರೇಲಿನ ರೋಗರುಜಿನಗಳನ್ನು ನಿಲ್ಲಿಸಿದನು. 





ಶೆಕೆಲ್‌ ಇಸ್ರೇಲಿನ ನಾಣ್ಯ. 


448 


1 ರಾಜರುಗಳು 


1 ಆ ಕಾಲದಲ್ಲಿ ರಾಜನಾದ ದಾವೀದನು ಬಹಳ 
ಮುದುಕನಾಗಿದ್ದನು. ಅವನ ದೇಹವು ಬೆಚ್ಚಗಾಗು 
ತ್ತಲೇ ಇರಲಿಲ್ಲ. ಅವನ ಸೇವಕರು ಅವನಿಗೆ ಕಂಬಳಿ 
ಗಳನ್ನು ಹೊದಿಸಿದರೂ ಅವನ ದೇಹವು ತಣ್ಣಗೇ ಇರು 
ತ್ತಿತ್ತು ಆದುದರಿಂದ ಅವನ ಸೇವಕರು ಅವನಿಗೆ, "ನಾವು 
ನಿನ್ನ ಆರೈಕೆಗಾಗಿ ಒಬ್ಬ ಯುವಕನ್ನಿಕೆಯನ್ನು ಹುಡುಕು 
ವೆವು. ಅವಳು ನಿನ್ನನ್ನು ಒತ್ತರಿಸಿಕೊಂಡು ಮಲಗಿ ಬೆಚ್ಚ 
ಗಿಡುತ್ತಾಳೆ'' ಎಂದು ಹೇಳಿದರು. `ಆದುದರಿಂದ ರಾಜನ 
ಸೇವಕರು ಇಸ್ರೇಲಿನ ಎಲ್ಲ ಕಡೆಗಳಲ್ಲೂ ಯುವತಿಯೊಬ್ಬ 
ಳನ್ನು ಹುಡುಕಲಾರಂಭಿಸಿದರು. ಅವರು ರಾಜನನ್ನು ಬೆಚ್ಚ 
ಗಿಡಲು ಒಬ್ಬ ಸುಂದರ ಹುಡುಗಿಯನ್ನು ಹುಡುಕ 


ಮಾತನಾಡಿದನು. ತಾನು ರಾಜನಾಗಬೇಕೆಂಬ ಅದೋ 
ನೀಯನ ಯೋಜನೆಗೆ ಅವರು ಬೆಂಬಲ ನೀಡಿದರು. 
ಆದರೆ ಅದೋನೀಯನ ಕಾರ್ಯವನ್ನು ಒಪ್ಪದ ಅನೇ 
ಕರು ದಾವೀದನಿಗೆ ನಂಬಿಗಸ್ತರಾಗಿದ್ದರು. ಇವರು 
ಯಾರೆಂದರೆ: ಯಾಜಕನಾದ ಚಾದೋಕ, ಯೆಹೋಯಾ 
ದಾವನ ಮಗನಾದ ಬೆನಾಯ, ಪ್ರವಾದಿಯಾದ ನಾತಾನ, 
ಶಿಮ್ಮೀ, ರೇಗೀ ಮತ್ತು ರಾಜನಾದ ದಾವೀದನ ವಿಶೇಷ 
ಅಂಗರಕ್ಟಕರು. ಇವರಲ್ಲಿ ಯಾರೂ ಅದೋನೀಯನ 
ಸಂಗಡ ಸೇರಲಿಲ್ಲ. 

9ಒಂದು ದಿನ, ಅದೋನೀಯನು ಎನ್‌ ರೋಗೆಲಿನ 
ಹತ್ತಿರದ ಜೋಹೆಲೆತ್‌ ಎಂಬ ಬಂಡೆಯ ಬಳಿ ಕೆಲವು ಕುರಿ 





ಲಾರಂಭಿಸಿದರು. ಅವರಿಗೆ ಅಬೀಷಗ್‌ ಎಂಬ ಹೆಸರಿನ 
ಯುವತಿಯು ಸಿಕ್ಕಿದಳು. ಅವಳು ಶೂನೇಮ್‌ ನಗರ 
ದವಳು. ಅವರು ಆ ಯುವತಿಯನ್ನು ರಾಜನ ಬಳಿಗೆ 
ಕರೆದುಕೊಂಡು ಬಂದರು. “ಆ ಯುವತಿಯು ಬಹಳ 
ಸುಂದರಳಾಗಿದ್ದಳು. ಅವಳು ರಾಜನ ಆರೈಕೆಯನ್ನು 
ಮಾಡಿದಳು ಮತ್ತು ಅವನ ಸೇವೆಯನ್ನೂ ಮಾಡಿದಳು. 
ರಾಜನಾದ ದಾವೀದನು ಅವಳನ್ನು ಕೂಡಲಿಲ್ಲ. 

5ರಾಜನಾದ ದಾವೀದನ ಮಗನಾದ ಅದೋನೀಯನು 
ಬಹಳ ಗರ್ವಿಷ್ಠನಾದನು. ಅವನು, "ನಾನೇ ರಾಜನಾಗು 
ತ್ತೇನೆ'' ಎಂದು ಹೇಳಿಕೊಂಡನು. (ಅದೋನೀಯನ 
ತಾಯಿಯ ಹೆಸರು ಹಗ್ಗೀತ.) ಅದೋನೀಯನು ರಾಜ 
ನಾಗಬೇಕೆಂಬುದಾಗಿ ಬಹಳ ಆಸೆಪಟ್ಟನು. ಆದುದರಿಂದ 
ಅವನು ತನಗಾಗಿ ಒಂದು ರಥವನ್ನು, ಕುದುರೆಗಳನ್ನು 
ಮತ್ತು ರಥದ ಮುಂದೆ ಓಡುವಂತಹ ಐವತ್ತು ಜನರನ್ನು 
ಪಡೆದನು. ರಾಜನಾದ ದಾವೀದನು ತನ್ನ ಮಗನಾದ 
ಅದೋನೀಯನನ್ನು ಎಂದೂ ತಿದ್ದಲಿಲ್ಲ. ದಾವೀದನು, 
""ನೀನು ಹೀಗೇಕೆ ಮಾಡುತ್ತಿರುವೆ?'' ಎಂದು ಅವನನ್ನು 
ಒಂದು ಸಾರಿಯಾದರೂ ಕೇಳಲಿಲ್ಲ. ಅದೋನೀಯನು 
ಅಬ್ಬಾಲೋಮನ ಬಳಿಕ ಹುಟ್ಟಿದ ಮಗ. ಅದೋನೀ 
ಯನು ಬಹಳ ಸುಂದರನಾಗಿದ್ದನು. 

7ಅದೋನೀಯನು ಚೆರೂಯಳ ಮಗನಾದ 
ಯೋವಾಬ ಮತ್ತು ಯಾಜಕನಾದ ಎಬ್ಯಾತಾರನೊಂದಿಗೆ 


ಗಳನ್ನು, ಹಸುಗಳನ್ನು ಮತ್ತು ಕೊಬ್ಬಿದ ಕರುಗಳನ್ನು 
ಸಮಾಧಾನಯಜ್ಞವಾಗಿ ಅರ್ಪಿಸಿದನು. ಅದೋನೀ 
ಯನು ತನ್ನ ಸಹೋದರರನ್ನು (ರಾಜನ ಇತರ ಗಂಡು 
ಮಕ್ಕಳನ್ನು) ಮತ್ತು ಯೆಹೂದದ ಅಧಿಕಾರಿಗಳನ್ನು ಆಹ್ವಾ 
ನಿಸಿದನು. "ಆದರೆ ಅದೋನೀಯನು ಪ್ರವಾದಿಯಾದ 
ನಾತಾನನನ್ನಾಗಲೀ ಬೆನಾಯನನ್ನಾಗಲೀ ಅವನ 
ತಂದೆಯ ವಿಶೇಷ ಅಂಗರಕ್ಷಕರನ್ನಾಗಲೀ ಅವನ 
ಸೋದರ ಸೊಲೊಮೋನನನ್ನಾಗಲೀ ಆಹ್ವಾನಿಸಲಿಲ್ಲ. 
!!ನಾತಾನನಿಗೆ ಇದು ತಿಳಿದಾಗ, ಅವನು ಸೊಲೊ 
ಮೋನನ ತಾಯಿಯಾದ ಬತ್ನೆಬೆಳ ಬಳಿಗೆ ಹೋಗಿ, 
""ಹಗ್ಗೀತಳ ಮಗನಾದ ಅದೋನೀಯನು ಮಾಡುತ್ತಿರು 
ವುದನ್ನು ನೀನು ಕೇಳಿದೆಯಾ? ಅವನು ತನ್ನನ್ನು ತಾನೇ 
ರಾಜನನ್ನಾಗಿ ಮಾಡಿಕೊಂಡಿದ್ದಾನೆ ಮತ್ತು ನಮ್ಮ 
ಒಡೆಯನಾದ ರಾಜ ದಾವೀದನಿಗೆ ಇದು ತಿಳಿದಿಲ್ಲ. "ನಿನ್ನ 
ಜೀವ ಮತ್ತು ನಿನ್ನ ಮಗನಾದ ಸೊಲೊಮೋನನ ಜೀವ 
ಅಪಾಯದಲ್ಲಿರುವಂತಿದೆ. ಆದರೆ ನೀನು ನಿನ್ನನ್ನು ಹೇಗೆ 
ರಕ್ಷಿಸಿಕೊಳ್ಳಬೇಕೆಂಬುದನ್ನು ನಾನು ನಿನಗೆ ತಿಳಿಸುತ್ತೇನೆ. 
13ರಾಜನಾದ ದಾವೀದನ ಬಳಿಗೆ ಹೋಗಿ ಅವನಿಗೆ, 
"ನನ್ನ ಒಡೆಯನಾದ ರಾಜನೇ, ನನ್ನ ಮಗನಾದ 
ಸೊಲೊಮೋನನು ನಿನ್ನ ನಂತರದ ರಾಜನೆಂದು ನೀನು 
ನನಗೆ ವಾಗ್ದಾನ ಮಾಡಿದ್ದೆ. ಹೀಗಿರುವಾಗ ಅದೋನೀ 
ಯನು ನೂತನ ರಾಜನಾದದ್ದು ಏಕೆ?' ಎಂದು ಹೇಳು. 


449 


ನೀನು ಅವನೊಂದಿಗೆ ಮಾತನಾಡುತ್ತಿರುವಾಗ ನಾನು 
ಒಳಗೆ ಬಂದು ಅದೋನೀಯನ ಬಗ್ಗೆ ನೀನು ಹೇಳಿದ್ದೆ 
ಲ್ಲವೂ ನಿಜ ಎಂದು ಹೇಳುತ್ತೇನೆ'' ಎಂಬುದಾಗಿ 
ತಿಳಿಸಿದನು. 

ಆದುದರಿಂದ ಬತ್ನೆಬೆಳು ರಾಜನನ್ನು ನೋಡಲು 
ಅವನ ಮಲಗುವ ಕೊಠಡಿಗೆ ಹೋದಳು. ರಾಜನು ಬಹಳ 
ವೃದ್ಧನಾಗಿದ್ದನು. ಶೂನೇಮಿನ ಹುಡುಗಿಯಾದ ಅಬೀಷ 
ಗಳು ಅಲ್ಲಿ ಅವನ ಆರೈಕೆಯನ್ನು ಮಾಡುತ್ತಿದ್ದಳು. 
ರಾಜನ ಎದುರಿನಲ್ಲಿ ಬತ್ಸೆಬೆಳು ಬಾಗಿ ನಮಸ್ಕರಿಸಿದಳು. 
ರಾಜನು ""ನಾನು ನಿನಗಾಗಿ ಏನಾದರು ಮಾಡ 
ಬಹುದೇ?'' ಎಂದು ಕೇಳಿದನು. 

!'ಬತ್ಬೆಬೆಳು ""ನನ್ನ ಒಡೆಯನೇ, ನಿನ್ನ ದೇವರಾದ 
ಯೆಹೋವನ ಆಣೆಯಾಗಿ ನೀನು ನನಗೆ ಒಂದು ವಾಗ್ದಾನ 
ವನ್ನು ಮಾಡಿದ್ದೆ. "ನನ್ನ ನಂತರ ನಿನ್ನ ಮಗ ಸೊಲೊ 
ಮೋನನು ರಾಜನಾಗುವನು. ಸೊಲೊಮೋನನು ನನ್ನ 
ಸಿಂಹಾಸನದ ಮೇಲೆ ಕುಳಿತು ಆಳುವನು' ಎಂಬುದೇ ಆ 
ಪ್ರಮಾಣ. ಆದರೆ ಈಗ ಅದೋನೀಯನು ತನ್ನನ್ನು 
ರಾಜನಾಗಿ ಮಾಡಿಕೊಳ್ಳುತ್ತಿದ್ದಾನೆ. ಇದು ನಿನಗೆ ತಿಳಿದಿಲ್ಲ. 
9 ಅದೋನೀಯನು ಅನೇಕ ಹಸುಗಳನ್ನು, ಕೊಬ್ಬಿದ 
ಕರುಗಳನ್ನು ಮತ್ತು ಕುರಿಗಳನ್ನು ಸಮಾಧಾನಯಜ್ಞವಾಗಿ 
ಅರ್ಪಿಸಿದ್ದಾನೆ. ಅವನು ನಿನ್ನ ಎಲ್ಲಾ ಗಂಡುಮಕ್ಕಳನ್ನು 
ಆಹ್ವಾನಿಸಿದ್ದನು. ಅವನು ಯಾಜಕನಾದ ಎಬ್ಯಾತಾರನನ್ನು 
ಮತ್ತು ನಿನ್ನ ಸೇನಾಧಿಪತಿಯಾದ ಯೋವಾಬನನ್ನು 
ಆಹ್ವಾನಿಸಿದ್ದನು. ಆದರೆ ಅವನು ನಿನ್ನ ಸೇವೆಮಾಡುವ ನಿನ್ನ 


1 ರಾಜರುಗಳು 1:14-34 


ಅರ್ಪಿಸಿದನು. ಅವನು ನಿನ್ನ ಇತರ ಗಂಡು 
ಮಕ್ಕಳನ್ನು, ಸೇನಾಧಿಪತಿಗಳನ್ನು ಮತ್ತು ಯಾಜಕನಾದ 
ಎಬ್ಯಾತಾರನನ್ನು ಆಹ್ವಾನಿಸಿದ್ದನು. ಅವರು ಈಗ ಅವ 
ನೊಡನೆ ತಿನ್ನುತ್ತಾ ಕುಡಿಯುತ್ತಾ ಇದ್ದಾರೆ. "ರಾಜನಾದ 
ಅದೋನೀಯನು ಜಿರಾಯುವಾಗಿರಲಿ' ಎಂದು ಅವರು 
ಹೇಳುತ್ತಿದ್ದಾರೆ. ಆದರೆ ಅವನು ನನ್ನನ್ನಾಗಲೀ ಯಾಜಕ 
ನಾದ ಚಾದೋಕನನ್ನಾಗಲೀ ಯೆಹೋಯಾದಾವನ 
ಮಗನಾದ ಬೆನಾಯನನ್ನಾಗಲೀ ನಿನ್ನ ಮಗನಾದ 
ಸೊಲೊಮೋನನ್ನಾಗಲೀ ಆಹ್ವಾನಿಸಲಿಲ್ಲ. ನನ್ನ 
ಒಡೆಯನಾದ ರಾಜನೇ, ನಮಗೆ ಹೇಳದೆ ಇದನ್ನು 
ಮಾಡಿದೆಯಾ? ದಯವಿಟ್ಟು ಹೇಳು, ನಿನ್ನ ನಂತರ 
ರಾಜನಾಗುವವನು ಯಾರು?'' ಎಂದು ಕೇಳಿದನು. 

ಟಗ ರಾಜನಾದ ದಾವೀದನು, ""ಒಳಗೆ ಬರಲು 
ಬತ್ನೆಬೆಳಿಗೆ ಹೇಳಿ!'' ಎಂದು ಹೇಳಿದನು. ಬತ್ನೆಬೆಳು 
ರಾಜನ ಎದುರಿಗೆ ಬಂದಳು. 

ಆಗ ರಾಜನು ಈ ಪ್ರಮಾಣವನ್ನು ಮಾಡಿದನು: 
“ದೇವರಾದ ಯೆಹೋವನು ನನ್ನನ್ನು ಎಲ್ಲಾ ತೊಂದರೆ 
ಗಳಿಂದ ರಕ್ಷಿಸಿದನು. ದೇವರಾಣೆಯಾಗಿಯೂ ನಾನು 
ನಿನಗೆ ಈ ಪ್ರಮಾಣವನ್ನು ಮಾಡುತ್ತೇನೆ. 30ಅಂದು ನಾನು 
ನಿನಗೆ ಮಾಡಿದ ಪ್ರಮಾಣವನ್ನು ಇಂದು ಪೂರೈಸುತ್ತೇನೆ. 
ಇಸ್ರೇಲಿನ ದೇವರಾದ ಯೆಹೋವನ ಹೆಸರಿನಲ್ಲಿ ನಾನು 
ನಿನಗೆ ಆ ಪ್ರಮಾಣವನ್ನು ಮಾಡಿದ್ದೆನು. ನನ್ನ ನಂತರ ನಿನ್ನ 
ಮಗ ಸೊಲೊಮೋನನು ರಾಜನಾಗುವನೆಂದೂ ನನ್ನ 
ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವನೆಂದೂ ನಾನು 








ಮಗನಾದ ಸೊಲೊಮೋನನನ್ನು ಆಹ್ವಾನಿಸಲಿಲ್ಲ. *'ನನ್ನ 
ಒಡೆಯನಾದ ರಾಜನೇ, ನಿನ್ನ ನಂತರ ಯಾರು ರಾಜ 
ನಾಗಬೇಕೆಂಬ ನಿನ್ನ ತೀರ್ಮಾನಕ್ಕಾಗಿ ಇಸ್ರೇಲರೆಲ್ಲರೂ 
ಕಾಯುತ್ತಿದ್ದಾರೆ. ?'ನೀನು ಪೂರ್ವಿಕರ ಬಳಿಗೆ ಸೇರಿದ 
ಮೇಲೆ ಸೊಲೊಮೋನನನ್ನು ಮತ್ತು ನನ್ನನ್ನು ಅಪ 
ರಾಧಿಗಳೆಂದು ಜನರೆಲ್ಲರೂ ಹೇಳುವರು'' ಎಂದು 
ಹೇಳಿದಳು. 

2ರಾಜನೊಡನೆ ಬತ್ತೆಬೆಳು ಮಾತಾಡುತ್ತಿರುವಷ್ಟರಲ್ಲಿ 
ಪ್ರವಾದಿಯಾದ ನಾತಾನನು ಅವನನ್ನು ನೋಡಲು 
ಬಂದನು. ಸೇವಕರು ರಾಜನಿಗೆ, "ಪ್ರವಾದಿಯಾದ 
ನಾತಾನನು ಬಂದಿರುವನು'' ಎಂದು ಹೇಳಿದರು. ಆಗ 
ನಾತಾನನು ಪ್ರವೇಶಿಸಿ, ರಾಜನಿಗೆ ಸಾಷ್ಟಾಂಗ ನಮಸ್ಕಾರ 
ಮಾಡಿದನು. 

ಆಗ ನಾತಾನನು ""ನನ್ನ ರಾಜನೇ, ನನ್ನ ಒಡೆಯನೇ, 
ನಿನ್ನ ನಂತರ ಅದೋನೀಯನು ನೂತನ ರಾಜನಾಗಿ 
ಜನರನ್ನು ಆಳಲೆಂದು ನೀನು ತೀರ್ಮಾನಿಸಿ ಪ್ರಕಟಿಸಿರು 
ವೆಯಾ? ಈ ದಿನ ಅವನು ಅನೇಕ ಹೋರಿಗಳನ್ನು 
ಮೆತ್ತು ಕುರಿಗಳನ್ನು ಸಮಾಧಾನ ಯಜ್ಞವಾಗಿ 


ನಿನಗೆ ಪ್ರಮಾಣ ಮಾಡಿದ್ದೆನು. ನಾನು ನನ್ನ ವಾಗ್ದಾನವನ್ನು 
ಈಡೇರಿಸುತ್ತೇನೆ'' ಎಂದು ಹೇಳಿದನು. 

3!ಆಗ ಬತ್ತೆಬೆಳು ರಾಜನಿಗೆ ಸಾಷ್ಟಾಂಗ ನಮಸ್ಕಾರ 
ಮಾಡಿದಳು. ಅವಳು, ""ರಾಜನಾದ ದಾವೀದನು 
ಚಿರಾಯುವಾಗಿರಲಿ!'' ಎಂದು ಹೇಳಿದಳು. 


ಸೊಲೊಮೋನನು ಹೊಸ ರಾಜನಾಗಿ ಅರಿಸಲ್ಪಟ್ಟದ್ದು 

32ಆಗ ರಾಜನಾದ ದಾವೀದನು, ""ಯಾಜಕನಾದ 
ಚಾದೋಕನಿಗೆ, ಪ್ರವಾದಿಯಾದ ನಾತಾನನಿಗೆ ಮತ್ತು 
ಯೆಹೋಯಾದಾವನ ಮಗನಾದ ಬೆನಾಯನಿಗೆ ಇಲ್ಲಿಗೆ 
ಬರಲು ಹೇಳು'' ಎಂದು ಹೇಳಿದನು. ಈ ಮೂವರು 
ರಾಜನ ಬಳಿಗೆ ಬಂದರು. 3'ಆಗ ರಾಜನು ಅವರಿಗೆ, "ನನ್ನ 
ಸೇವಕರನ್ನು ಕರೆದುಕೊಂಡು ನನ್ನ ಮಗನಾದ 
ಸೊಲೊಮೋನನನ್ನು ನನ್ನ ಸ್ವಂತ ಹೇಸರಕತ್ತೆಯ ಮೇಲೆ 
ಕುಳ್ಳಿರಿಸಿಕೊಂಡು ಗೀಹೋನ್‌ ಬುಗ್ಗೆಗೆ ಹೋಗಿರಿ. 
ಅಲ್ಲಿ ಯಾಜಕನಾದ ಚಾದೋಕನು ಮತ್ತು ಪ್ರವಾದಿ 
ಯಾದ ನಾತಾನನು ಅವನನ್ನು ಇಸ್ರೇಲಿನ ನೂತನ 
ರಾಜನನ್ನಾಗಿ ಅಭಿಷೇಕಿಸಲಿ. ಅನಂತರ ತುತ್ತೂರಿಯನ್ನು 


1 ರಾಜರುಗಳು 1:35-51 


ಊದಿರಿ; ಎಲ್ಲರೂ "ರಾಜನಾದ ಸೊಲೊಮೋನನು 
ಚಿರಂಜೀವಿಯಾಗಿರಲಿ' ಎಂದು ಆರ್ಭಟಿಸಲಿ. ನಂತರ 
ಅವನೊಂದಿಗೆ ಹಿಂದಿರುಗಿ ಇಲ್ಲಿಗೆ ಬನ್ನಿ. ಸೊಲೊಮೋ 
ನನು ನನ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ಹೊಸ 
ರಾಜನಾಗಿ ರಾಜ್ಯಾಭಾರ ಮಾಡಲಿ. ನಾನು ಸೊಲೊ 
ಮೋನನನ್ನು ಇಸ್ರೇಲಿನ ಮತ್ತು ಯೆಹೂದದ ರಾಜನ 
ನ್ನಾಗಿ ಆರಿಸಿದ್ದೇನೆ'' ಎಂದು ಹೇಳಿದನು. 

3 ಯೆಹೋಯಾದಾವನ ಮಗನಾದ ಬೆನಾಯನು, 
"ಆಮೆನ್‌, ನಿನ್ನ ದೇವರಾದ ಯೆಹೋವನು ಇದನ್ನು 
ಕಾರ್ಯಗತಗೊಳಿಸಲಿ. *'ನನ್ನ ಒಡೆಯನಾದ ರಾಜನೇ 
ನಿನಗೆ ಯಾವಾಗಲೂ ಸಹಾಯಮಾಡಿದ. ಯೆಹೋವನು 
ಸೊಲೊಮೋನನಿಗೂ ಸಹಾಯ ಮಾಡಲಿ. ನಿನ್ನ 
ರಾಜ್ಯಕ್ಕಿಂತಲೂ ಸೊಲೊಮೋನನ ರಾಜ್ಯವು ಹೆಚ್ಚು 
ಬಲಿಷ್ಠವಾಗಲಿ.': ಎಂದು ಉತ್ತರಿಸಿದನು. 

38 ಚಾದೋಕನು, ನಾತಾನನು, ಬೆನಾಯನು ಮತ್ತು 
ರಾಜನ ಅಧಿಕಾರಿಗಳು ರಾಜನಾದ ದಾವೀದನಿಗೆ 
ವಿಧೇಯರಾದರು. ಅವರು ಸೊಲೊಮೋನನನ್ನು ರಾಜ 
ನಾದ ದಾವೀದನ ಹೇಸರಕತ್ತೆಯ ಮೇಲೆ ಕುಳ್ಳಿರಿಸಿ, ಅವ 
ನೊಂದಿಗೆ ಗೀಹೋನಿಗೆ ಹೋದರು. ಯಾಜಕನಾದ 
ಚಾದೋಕನು ಪವಿತ್ರಗುಹಾರದಿಂದ ಎಣ್ಣೆಯನ್ನು ತೆಗೆದು 
ಕೊಂಡು ಬಂದನು. ಸೊಲೊಮೋನನು ರಾಜನೆಂದು 
ತೋರಿಸಲು ಅವನ ತಲೆಯ ಮೇಲೆ ಚಾದೋಕನು ಎಣ್ಣೆ 
ಯನ್ನು ಸುರಿದನು. ದಾವೀದನ ಜನರು ತುತ್ತೂರಿಯನ್ನು 
ಊದಿದರು. ಆಗ ಎಲ್ಲಾ ಜನರೂ ''ರಾಜನಾದ 
ಸೊಲೊಮೋನನು ಚಿರಂಜೀಪವಿಯಾಗಿರಲಿ'' ಎಂದು 
ಆರ್ಭಟಿಸಿದರು. “ಜನರೆಲ್ಲರೂ ಸೊಲೊಮೋನನನ್ನು 
ಹಿಂಬಾಲಿಸುತ್ತಾ ನಗರಕ್ಕೆ ಬಂದರು. ಅವರು ಕೊಳಲು 
ಗಳನ್ನು ಊದುತ್ತಾ ಸಂತಸದಿಂದ ಕೂಗಾಹುತ್ತಾ 
ಬಂದರು. ಅವರು ಮಾಡಿದ ಶಬ್ದವು ಭೂಮಿಯನ್ನೇ 
ನಡುಗಿಸುವಂತಿತ್ತು. 

41 ಸಮಯಕ್ಕೆ ಅದೋನೀಯನು ಮತ್ತು ಅವ 
ನೊಂದಿಗಿದ್ದ ಅತಿಥಿಗಳು ಊಟವನ್ನು ಮುಗಿಸುತ್ತಿದ್ದರು. 
ಅವರಿಗೆ ತುತ್ತೂರಿಯ ಶಬ್ದವು ಕೇಳಿಸಿತು. 
ಯೋವಾಬನು, ""ಆ ಶಬ್ದವು ಏನು? ನಗರದಲ್ಲಿ ಏನು 
ನಡೆಯುತ್ತಿದೆ?'' ಎಂದು ಕೇಳಿದನು. 

“*ಯೋವಾಬನು ಮಾತನಾಡುತ್ತಿದ್ದಂತೆ, ಯಾಜಕ 
ನಾದ ಎಬ್ಯಾತಾರನ ಮಗನಾದ ಯೋನಾತಾನನು ಅಲ್ಲಿಗೆ 
ಬಂದನು. ಅದೋನೀಯನು, "ಇಲ್ಲಿಗೆ ಬಾ! ನೀನು ಒಬ್ಬ 


450 


ಸೊಲೊಮೋನನನ್ನು ನೂತನ ರಾಜನನ್ನಾಗಿ ಮಾಡಿ 
ದನು. “ರಾಜನಾದ ದಾವೀದನು ಯಾಜಕನಾದ 
ಚಾದೋಕನನ್ನು, ಪ್ರವಾದಿಯಾದ ನಾತಾನನನ್ನು, 
ಯೆಹೋಯಾದಾವನ ಮಗನಾದ ಬೆನಾಯನನ್ನು ಮತ್ತು 
ರಾಜನ ಎಲ್ಲಾ ಅಧಿಕಾರಿಗಳನ್ನು ಅವನೊಂದಿಗೆ ಕಳುಹಿ 
ಸಿದನು. ಅವರು ಸೊಲೊಮೋನನನ್ನು ರಾಜನ ಸ್ವಂತ 
ಹೇಸರಕತ್ತೆಯ ಮೇಲೆ ಕುಳ್ಳಿರಿಸಿದರು. ನಂತರ 
ಯಾಜಕನಾದ ಚಾದೋಕನು ಮತ್ತು ಪ್ರವಾದಿಯಾದ 
ನಾತಾನನು ಗೀಹೋನ್‌ ಬುಗ್ಗೆಯ ಹತ್ತಿರ 
ಸೊಲೊಮೋನನನ್ನು ಅಭಿಷೇಕಿಸಿದರು. ಅನಂತರ 
ಅವರು ನಗರಕ್ಕೆ ಹೋದರು. ಅವರನ್ನು ಜನರು ಹಿಂಬಾಲಿ 
ಸಿದರು. ಈಗ ನಗರದ ಜನರು ತುಂಬಾ ಸಂತೋಷದಿಂದ 
ಇದ್ದಾರೆ. ಆ ಶಬ್ಧವನ್ನೇ ನೀವು ಕೇಳುತ್ತಿರುವುದು. 
4641ಸೂಲೊಮೋನನು ಈಗ ರಾಜನ ಸಿಂಹಾಸನದ 
ಮೇಲೆ ಕುಳಿತಿದ್ದಾನೆ. ರಾಜನಾದ ದಾವೀದನು ಒಳ್ಳೆಯ 
ಕಾರ್ಯ ಮಾಡಿದನೆಂದು ಹೇಳಲು ರಾಜನ ಸೇವಕ 
ರೆಲ್ಲರೂ ಬಂದಿದ್ದಾರೆ. "ನಿನ್ನ ದೇವರು ಸೊಲೊಮೋ 
ನನನ್ನು ನಿನಗಿಂತಲೂ ಪ್ರಖ್ಯಾತನನ್ನಾಗಿ ಮಾಡಲಿ. 
ದೇವರು ಸೊಲೊಮೋನನ ರಾಜ್ಯವನ್ನು ನಿನ್ನ ರಾಜ್ಯ 
ಕ್ಕಿಂತಲೂ ಹೆಚ್ಚು ಬಲಿಷ್ಕಗೊಳಿಸಲಿ. ಅವನು ನಿನ 
ಗಿಂತಲೂ  ಉತ್ತಮನಾಗಲಿ!'' ಎಂದು ಅವರು 
ಹೇಳುತ್ತಿದ್ದಾರೆ.'' 

ರಾಜನಾದ ದಾವೀದನೂ ಅಲ್ಲಿದ್ದನು. ಅವನು ತನ್ನ 
ಹಾಸಿಗೆಯಲ್ಲಿ ತಲೆಬಾಗಿಸಿ ಕೊಂಡು, "ನಾನು ಕಣ್ಣಾರೆ 
ಕಾಣುವಂತೆ ನನ್ನ ಮಕ್ಕಳಲ್ಲಿ ಒಬ್ಬನನ್ನು ಇಂದು ಸಿಂಹಾಸ 
ನದ ಮೇಲೆ ಕುಳ್ಳಿರಿಸಿ, ಇಸ್ರೇಲಿನ ದೇವರಾದ 
ಯೆಹೋವನಿಗೆ ಸ್ತೋತ್ರವಾಗಲಿ' ಎಂದು ಹೇಳಿದ್ದಾನೆ 
ಎಂದನು. ಆಗ ಅದೋನೀಯನ ಅತಿಥಿಗಳೆಲ್ಲರೂ 
ಭಯಗೊಂಡು ಓಡಿಹೋದರು. ಅದೋನೀಯನೂ 
ಹೆದರಿಕೊಂಡು ಯಜ್ಞವೇದಿಕೆಯ ಬಳಿಗೆ ಹೋಗಿ, ಯಜ್ಞ 
ವೇದಿಕೆಯ ಕೊಂಬುಗಳನ್ನು ಹಿಡಿದುಕೊಂಡನು. * 
51ಆಗ ಯಾರೋ ಒಬ್ಬರು ಸೊಲೊಮೋನನಿಗೆ, 
““ಅದೋನೀಯನು ನಿನಗೆ ಬಹಳವಾಗಿ ಹೆದರಿಕೊಂಡು 
ಪವಿತ್ರಗುಹಾರದ ಯಜ್ಞವೇದಿಕೆಯ ಬಳಿಗೆ ಹೋಗಿ 
ಯಜ್ಞವೇದಿಕೆಯ ಕೊಂಬುಗಳನ್ನು ಬಿಡದೆ ಹಿಡಿದು 
ಕೊಂಡೇ ಇದ್ದಾನೆ, "ನನ್ನನ್ನು ಕೊಲ್ಲುವುದಿಲ್ಲವೆಂದು 
ಪ್ರಮಾಣಮಾಹುವಂತೆ ರಾಜನಾದ ಸೊಲೊಮೋನನಿಗೆ 
ತಿಳಿಸಿ' ಎಂಬುದಾಗಿ ಅದೋನೀಯನು ಕೇಳಿ 





ಒಳ್ಳೆಯ ಮನುಷ್ಯ. ಆದುದರಿಂದ ನೀನು ನನಗೆ ಶುಭ 

ಸಮಾಚಾರವನ್ನೇ ತಂದಿರುವೆ'' ಎಂದು ಹೇಳಿದನು. 
ಆದರೆ ಯೋನಾತಾನನು, ""ಇಲ್ಲ! ಇದು ನಿನಗೆ ಶುಭ 

ಸಮಾಚಾರವಲ್ಲ! ನಮ್ಮ ರಾಜನಾದ ದಾವೀದನನು 


ಯಜ್ಞವೇದಿಕೆಯ ಕೊಂಬುಗಳನ್ನು ಹಿಡಿದುಕೊಂಡನು ಇದು ಅವನು 
ಕರುಣೆಯನ್ನು ಕೇಳುವಂತೆ ಸೂಚಿಸುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಅಪ 
ರಾಧದ ಬಗ್ಗೆ ಮುಗ್ಧನಾಗಿದ್ದರೆ, ಅವನು ಪವಿತ್ರವಾದ ಸ್ಥಳಕ್ಕೆ ಓಡಿ 
ಹೋದರೆ, ಅವನು ಯಜ್ಞವೇದಿಕೆಯ ಮೂಲೆಗಳನ್ನು ಹಿಡಿದು 
ಕೊಂಡರೆ, ಆಗ ಅವನನ್ನು ದಂಡಿಸಬಾರದು. 


451 


ಕೊಳ್ಳುತ್ತಿದ್ದಾನೆ'' ಎಂದು ಹೇಳಿದನು. 52ಆದುದರಿಂದ 
ಸೊಲೊಮೋನನು, ""ಅದೋನೀಯನು ತಾನು ಒಳ್ಳೆಯ 
ಮನುಷ್ಯನೆಂದು ನಿರೂಪಿಸಿದರೆ ಅವನ ತಲೆಯ ಒಂದು 
ಕೂದಲಿಗೂ ತೊಂದರೆಯಾಗುವುದಿಲ್ಲವೆಂದು ನಾನು 
ಪ್ರಮಾಣ ಮಾಡುತ್ತೇನೆ. ಆದರೆ ಅವನೇನಾದರೂ 
ಕೇಡನ್ನು ಮಾಡಿದರೆ ಸಾಯುವನು'' ಎಂದು ಹೇಳಿದನು. 
5 ರಾಜನಾದ ಸೊಲೊಮೋನನು ಅದೋನೀಯನನ್ನು 
ಕರೆತರಲು ಕೆಲವು ಜನರನ್ನು ಕಳುಹಿಸಿದನು. ಅವರು 
ಅದೋನೀಯನನ್ನು ರಾಜನಾದ ಸೊಲೊಮೋನನ 
ಬಳಿಗೆ ಕರೆದುತಂದರು. ಅದೋನೀಯನು ರಾಜನಾದ 
ಸೊಲೊಮೋನನ ಬಳಿಗೆ ಬಂದು, ಸಾಷ್ಟಾಂಗ ನಮಸ್ಕಾರ 
ಮಾಡಿದನು. ಸೊಲೊಮೋನನು, ""ಮನಗೆ ಹೋಗು'' 
ಎಂದನು. 


ದಾವೀದ ರಾಜನ ಮರಣ 

ದಾವೀದನು ಸಾಯುವ ಕಾಲವು ಹತ್ತಿರವಾಯಿತು. 
ಚ ಆದುದರಿಂದ ದಾವೀದನು ಸೊಲೊಮೋನ 
ನೊಂದಿಗೆ ಮಾತನಾಡುತ್ತಾ ಅವನಿಗೆ, 2""ಎಲ್ಲರಂತೆ 
ನನಗೂ ಸಾಯುವ ಕಾಲ ಸಮೀಪಿಸಿತು. ನೀನಾದರೊ 
ಬಲಿಷ್ಠನಾಗಿರು; ಧ್ಯೆರ್ಯವಂತನಾಗಿರು. *ನಿನ್ನ ದೇವ 
ರಾದ ಯೆಹೋವನ ಆಜ್ಜಿಗಳನ್ನೆಲ್ಲಾ ಎಚ್ಚರಿಕೆಯಿಂದ 
ಅನುಸರಿಸು. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ 
ಆಜ್ಜೆಗಳಿಗೂ ಕಟ್ಟಳೆಗಳಿಗೂ ನಿರ್ಣಯಗಳಿಗೂ ಒಡಂಬ 
ಡಿಕೆಗಳಿಗೂ ವಿಧೇಯನಾಗಿರು. ಆಗ ನೀನು ನಿನ್ನ ಎಲ್ಲ 
ಕೆಲಸಕಾರ್ಯಗಳಲ್ಲೂ ನೀನು ಹೋಗುವ ಎಲ್ಲಾ ಕಡೆ 
ಗಳಲ್ಲೂ ಯಶಸ್ಸನ್ನು ಗಳಿಸುವೆ. "ನೀನು ಯೆಹೋವನಿಗೆ 
ವಿಧೇಯನಾದರೆ, ಆಗ ಯೆಹೋವನು ನನಗೆ ಮಾಡಿದ 
ವಾಗ್ದಾನವನ್ನು ಈಡೇರಿಸುವನು. ಯೆಹೋವನು ನನಗೆ 
ಈ ರೀತಿ ವಾಗ್ದಾನ ಮಾಡಿರುವನು: "ನಿನ್ನ ಮಕ್ಕಳು ನಂಬಿ 
ಗಸ್ತರಾಗಿ ಪೂರ್ಣಮನಸ್ಸಿನಿಂದಲೂ ಪೂರ್ಣ ಪ್ರಾಣ 
ಡಿಂದಲೂ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವು 
ದಾಗಿದ್ದರೆ, ನಿನ್ನ ವಂಶದವರಲ್ಲಿ ಒಬ್ಬನು ಯಾವಾಗಲೂ 

ಇಸ್ರೇಲಿನ ಜನರನ್ನು ಆಳುವವನಾಗಿರುತ್ತಾನೆ.''' 
5°" ಚೆರೂಯಳ ಮಗನಾದ ಯೋವಾಬನು ನನಗೆ 
ಮಾಡಿದ್ದನ್ನು ಸಹ ನೀನು ಜ್ಞಾಪಿಸಿಕೊ. ಇಸ್ರೇಲಿನ ಇಬ್ಬರು 
ಸೇನಾಧಿಪತಿಗಳನ್ನು ಅವನು ಕೊಂದುಹಾಕಿದನು. ಅವರು 
ಯಾರೆಂದರೆ: ನೇರನ ಮಗನಾದ ಅಬ್ನೇರನು ಮತ್ತು 
ಯೆತೆರನ ಮಗನಾದ ಅಮಾಸನು. ಈ ಜನರ ರಕ್ತವು 
ಅವನ ಸೊಂಟಪಟ್ಟಿಯ ಕತ್ತಿ ಹಾಗೂ ಯುದ್ಧಕಾಲದಲ್ಲಿ 
ತೊಡುವ ಪಾದರಕ್ಷೆಗಳ ಮೇಲೆ ಚಿಮ್ಮಿತು. ಶಾಂತಿಯ 
ಕಾಲದಲ್ಲಿ ಅವನು ಅವರನ್ನು ಕೊಂದುಹಾಕಿದನು. 
ಆದುದರಿಂದ ನಾನು ಅವನನ್ನು ದಂಡಿಸಬೇಕಾಗಿತ್ತು. 





1 ರಾಜರುಗಳು 1:52-2:15 


6ಆದರೆ ಈಗ ನೀನು ರಾಜನಾಗಿರುವೆ. ಆದುದರಿಂದ ನಿನ್ನ 
ಜ್ಞಾನಕ್ಕೆ ಸರಿತೋಚಿದ ರೀತಿಯಲ್ಲಿ ನೀನು ಅವನನ್ನು 
ದಂಡಿಸು. ಆದರೆ ನೀನು ಅವನನ್ನು ಖಂಡಿತವಾಗಿ 
ಕೊಲ್ಲಲೇಬೇಕು. ಅವನು ಮುದಿತನದಲ್ಲಿ ಸಮಾಧಾನ 
ದಿಂದ ಸಾಯಲು ಬಿಡಬೇಡ!'' 

?""ಗಿಲ್ಯಾದಿನವನಾದ ಬರ್ಜಿಲ್ಲೈಯನ ಮಕ್ಕಳಿಗೆ ದಯೆ 
ಯನ್ನು ತೋರು. ಅವರು ನಿನಗೆ ಸ್ನೇಹಿತರಾಗಿರಲು ಮತ್ತು 
ನಿನ್ನ ಪಂಕ್ತಿಯಲ್ಲಿ ಊಟಮಾಡಲು ಅವಕಾಶ ಮಾಡು. 
ನಾನು ನಿನ್ನ ಸೋದರನಾದ ಅಬ್ಬಾಲೋಮನಿಂದ ಓಡಿ 
ಹೋದಾಗ ಅವರು ನನಗೆ ಸಹಾಯ ಮಾಡಿದರು. 

8°" ಗೇರನ ಮಗನಾದ ಶಿಮ್ಮಿಯು ನಿನ್ನೊಡನೆ ಇಲ್ಲಿದ್ದಾ 
ನೆಂಬುದನ್ನು ಜ್ಞಾಪಿಸಿಕೊ. ಅವನು ಬಹುರೀಮಿನ 
ಬೆನ್ಯಾಮೀನ್‌ ಕುಲದವನು. ನಾನು ಮಹನಯಿಮಿಗೆ 
ಓಡಿಹೋದ ಆ ದಿನದಂದು ಅವನು ನನ್ನ ವಿರುದ್ಧವಾಗಿ 
ಶಪಿಸಿದ್ದನ್ನು ಜ್ಞಾಪಿಸಿಕೊ. ನಂತರ ಅವನು ನನ್ನನ್ನು 
ಜೋರ್ಡನ್‌ ನದಿಯ ಹತ್ತಿರ ಭೇಟಿಮಾಡಲು ಬಂದನು. 
ಆದರೆ ನಾನು ಯೆಹೋವನ ಸನ್ನಿಧಿಯಲ್ಲಿ "ಶಿಮ್ಮಿ ನಾನು 
ನಿನ್ನನ್ನು ಕೊಲ್ಲುವುದಿಲ್ಲ' ಎಂದು ವಾಗ್ದಾನ ಮಾಡಿದೆನು. 
*ಅವನನ್ನು ದಂಡಿಸದೆ ಬಿಡಬೇಡ. ನೀನು ಬುದ್ಧಿವಂತ! 
ಅವನಿಗೆ ಏನು ಮಾಡಬೇಕೆಂಬುದು ನಿನಗೆ ತಿಳಿದಿದೆ. 
ಆದರೆ ಅವನು ಮುದಿತನದಲ್ಲಿ ಸಮಾಧಾನದಿಂದ 
ಸಾಯಲು ಬಿಡಬೇಡ'' ಎಂದು ಹೇಳಿದನು. 

ನಂತರ ದಾವೀದನು ತೀರಿಕೊಂಡನು. ಅವನನ್ನು 
ದಾವೀದ ನಗರದಲ್ಲಿ ಸಮಾಧಿಮಾಡಿದರು. 
!! ದಾವೀದನು ಇಸ್ರೇಲನ್ನು ನಲವತ್ತು ವರ್ಷಗಳ ಕಾಲ 
ಆಳಿದನು. ಅವನು ಏಳು ವರ್ಷ ಹೆಬ್ರೋನಿನಲ್ಲೂ 
ಮೂವತ್ತಮೂರು ವರ್ಷ ಜೆರುಸಲೇಮಿನಲ್ಲೂ ಆಹಳಿತ 
ನಡೆಸಿದನು. ಈಗ ಸೊಲೊಮೋನನು ತನ್ನ ತಂದೆಯ 
ಸಿಂಹಾಸನದ ಮೇಲೆ ಕುಳಿತು ಆಡಳಿತ ನಡೆಸತೊಡ 
ಗಿದನು. ರಾಜ್ಯವು ಅವನ ಪೂರ್ಣ ಹತೋಟಿಯಲ್ಲಿ ಇತ್ತು 

ತ ಸಮಯದಲ್ಲಿ ಹಗ್ಗೀತಳ ಮಗನಾದ ಅದೋನೀ 
ಯನು ಸೊಲೊಮೋನನ ತಾಯಿಯಾದ ಬತ್ತೆಬೆಳ 
ಹತ್ತಿರಕ್ಕೆ ಹೋದನು. ಬತ್ತೆಬೆಳು, ""ನೀನು ಸಮಾಧಾನ 
ದಿಂದ ಬಂದೆಯಾ?'' ಎಂದು ಅವನನ್ನು ಕೇಳಿದಳು. 

ಅದೋನೀಯನು, ""ಹೌೌದು, ಇದು ಸಮಾಧಾನದ 
ಭೇಟಿಯಾಗಿದೆ. “ನಾನು ನಿನಗೆ ಒಂದು ವಿಷಯವನ್ನು 
ಹೇಳಬೇಕಾಗಿದೆ'' ಎಂದು ಉತ್ತರಿಸಿದನು. 

""ಹಾಗಾದರೆ ಹೇಳು'' ಎಂದು ಬತ್ಬೆಬೆಳು ಹೇಳಿದಳು. 

ಅದೋನೀಯನು, ""ಒಂದು ಕಾಲದಲ್ಲಿ ರಾಜ್ಯಾಧಿ 
ಕಾರವು ನನ್ನದಾಗಿತ್ತೆಂಬುದು ನಿನ್ನ ನೆನಪಿನಲ್ಲಿದೆ. 
ಇಸ್ರೇಲಿನ ಜನರೆಲ್ಲರೂ ನಾನೇ ಅವರ ರಾಜನೆಂದು ತಿಳಿ 
ದಿದ್ದರು. ಆದರೆ ಸಂಗತಿಗಳು ಬದಲಾದವು. ಈಗ ನನ್ನ 


1 ರಾಜರುಗಳು 2:16-30 


ಸೋದರನೇ ರಾಜನು. ಯೆಹೋವನು ಅವನನ್ನು ರಾಜನ 
ನ್ನಾಗಿ ಆರಿಸಿದನು. 16 ಆದುದರಿಂದ ಈಗ ನನ್ನಲ್ಲಿ ಒಂದು 
ಕೋರಿಕೆಯಿದೆ, ಅದನ್ನು ನೀನು ನಿರಾಕರಿಸಬೇಡ'' 
ಎಂದನು. 

ಬತ್ತೆಬೆಳು, ""ನಿನಗೇನು ಬೇಕಾಗಿದೆ?'' ಎಂದು 
ಕೇಳಿದಳು. 

'ಅದೋನೀಯನು, ""ರಾಜನಾದ ಸೊಲೊಮೋ 
ನನು ನೀನು ಏನನ್ನು ಕೇಳಿದರೂ ಮಾಡುತ್ತಾನೆಂಬುದು 
ನನಗೆ ತಿಳಿದಿದೆ. ಆದುದರಿಂದ, ಶೂನೇಮಿನ ಅಬೀಷಗ್‌ 
ಎಂಬ ಸ್ತ್ರೀಯನ್ನು ನನಗೆ ಕೊಡುವಂತೆ ದಯಮಾಡಿ 
ನೀನು ಅವನನ್ನು ಕೇಳು. ನಾನು ಅವಳನ್ನು ಮದುವೆ 
ಯಾಗುತ್ತೇನೆ'' ಎಂದು ಹೇಳಿದನು. 

"ಆಗ ಬತ್ಸೆಬೆಳು, “ಒಳ್ಳೆಯದು, ನಾನು ನಿನಗಾಗಿ 
ರಾಜನೊಂದಿಗೆ ಮಾತನಾಡುತ್ತೇನೆ'' ಎಂದು ಹೇಳಿದಳು. 

ೌಬತ್ನೆಬೆಳು ರಾಜನಾದ ಸೊಲೊಮೋನನೊಂದಿಗೆ 
ಮಾತನಾಡಲು ಹೋದಳು. ಸೊಲೊಮೋನನು ಆಕೆ 
ಯನ್ನು ಕಂಡು ಎದ್ದುನಿಂತು ಆವಳಿಗೆ ಬಾಗಿ ನಮಸ್ಕರಿಸಿ, 
ಸಿಂಹಾಸನದ ಮೇಲೆ ಕುಳಿತನು. ಅವನು ತನ್ನ ತಾಯಿಗಾಗಿ 
ಮತ್ತೊಂದು ಸಿಂಹಾಸನವನ್ನು ತರಲು ಕೆಲವು ಸೇವಕರಿಗೆ 
ಹೇಳಿದನು. ನಂತರ ಅವಳು ಅವನ ಬಲಗಡೆಯಲ್ಲಿ 
ಕುಳಿತಳು. 

2ತ್ಟೆಬೆಳು ಅವನಿಗೆ, "ನಿನ್ನಲ್ಲಿ ಒಂದು ಸಣ್ಣ ಕೋರಿಕೆ 
ಯಿದೆ, ಅದನ್ನು ದಯವಿಟ್ಟು ನಿರಾಕರಿಸದಿರು'' ಎಂದು 
ಕೇಳಿದಳು. 

ರಾಜನು, "ನನ್ನ ತಾಯಿಯೇ, ನಿನ್ನ ಕೋರಿಕೆ 
ಯೇನು? ನಾನು ನಿನ್ನ ಕೋರಿಕೆಯನ್ನು ನಿರಾಕರಿಸುವು 
ದಿಲ್ಲ'' ಎಂದು ಉತ್ತರಿಸಿದನು. 

2! ಆದುದರಿಂದ ಬತ್ತೆಬೆಳು, ""ಶೂನೇಮಿನ ಸ್ತ್ರೀಯಾದ 
ಅಬೀಷಗಳು ನಿನ್ನ ಸೋದರನಾದ ಅದೋನೀಯನನ್ನು 
ಮದುವೆಯಾಗಲಿ'' ಎಂದಳು. 

2 ರಾಜನಾದ ಸೊಲೊಮೋನನು ತನ್ನ ತಾಯಿಗೆ, 
""ಅಬೀಷಗಳನ್ನು ಅವನಿಗೆ ಕೊಡು ಎಂಬುದಾಗಿ ನೀನೇಕೆ 
ನನ್ನನ್ನು ಕೇಳುತ್ತಿರುವೆ? ಅವನು ನನ್ನ ಹಿರಿಯಣ್ಣನಾಗಿರು 
ವುದರಿಂದ ಅವನನ್ನೇ ರಾಜನನ್ನಾಗಿ ಮಾಡೆಂದು ನೀನು 
ಕೇಳದಿರುವುದೇಕೆ? ಯಾಜಕನಾದ ಎಬ್ಯಾತಾರನೂ 
ಯೋವಾಬನೂ ಅವನಿಗೆ ಬೆಂಬಲವನ್ನು ನೀಡಿದರು!” 
ಎಂದು ಉತ್ತರಿಸಿದನು. 

ಚಿಆಗ ಸೊಲೊಮೋನನು ""ಯೆಹೋವನಾಣೆ, 
ಅದೋನೀಯನು ಈ ರೀತಿ ನನ್ನನ್ನು ಕೇಳಿದ್ದಕ್ಕಾಗಿ ಅವನು 
ತನ್ನ ಜೀವವನ್ನೇ ಬೆಲೆಯಾಗಿ ತೆರಬೇಕಾಗುವುದು! 
ಯೆಹೋವನು ನನ್ನನ್ನು ಇಸ್ರೇಲಿನ ರಾಜನನ್ನಾಗಿ 
ಮಾಡಿದನು. ನನ್ನ ತಂದೆಯಾದ ದಾವೀದನ ಸಿಂಹಾಸನ 


452 


ವನ್ನು ಆತನು ನನಗೆ ದಯಪಾಲಿಸಿದನು. ಯೆಹೋವನು 
ತನ್ನ ವಾಗ್ದಾನದಂತೆ, ನನಗೆ ಮತ್ತು ನನ್ನ ವಂಶಿಕರಿಗೆ 
ರಾಜ್ಯಾಧಿ ಕಾರವನ್ನು ನೀಡಿದನು. ಅದೋನೀಯನು ಈ 
ದಿನವೇ ಸಾಯಬೇಕು ಎಂದು ನಾನು ಈ ಎಲ್ಲಾ 
ಕಾರ್ಯಗಳನ್ನು ನೆರವೇರಿಸಿದ ದೇವರ ಸನ್ನಿಧಿಯಲ್ಲಿ 
ಪ್ರಮಾಣ ಮಾಡುತ್ತೇನೆ'' ಎಂದು ಹೇಳಿದನು. 

ರಾಜನಾದ ಸೊಲೊಮೋನನು ಬೆನಾಯನಿಗೆ ಆಜ್ಞಾ 
ಪಿಸಿದನು. ಬೆನಾಯನು ಹೋಗಿ ಅದೋನೀಯನನ್ನು 
ಕೊಂದುಹಾಕಿದನು. 


26ಆಗ ರಾಜನಾದ ಸೊಲೊಮೋನನು ಯಾಜಕನಾದ 
ಎಬ್ಯಾತಾರನಿಗೆ, "ನಾನು ನಿನ್ನನ್ನು ಕೊಲ್ಲಲೇಬೇಕು. 
ಆದರೆ ಅಣತೋತಿನಲ್ಲಿರುವ ನಿನ್ನ ಮನೆಗೆ ಹಿಂತಿರುಗಿ 
ಹೋಗಲು ನಿನಗೆ ಅವಕಾಶ ಕೊಡುತ್ತೇನೆ. ನಾನು ನಿನ್ನನ್ನು 
ಕೊಲ್ಲುವುದಿಲ್ಲ ಏಕೆಂದರೆ ನನ್ನ ತಂದೆಯಾದ ದಾವೀದ 
ನೊಂದಿಗೆ ನಡೆಯುವಾಗ ಯೆಹೋವನ ಪವಿತ್ರಪೆಟ್ಟಿಗೆ 
ಯನ್ನು ಹೊತ್ತುಕೊಂಡು ಹೋಗಲು ನೀನು ಸಹಾಯ 
ಮಾಡಿದೆ. ನನ್ನ ತಂದೆಯ ಕಷ್ಟದ ದಿನಗಳಲ್ಲೆಲ್ಲಾ ನೀನೂ 
ಅವನ ಕಷ್ಟಗಳಲ್ಲಿ ಪಾಲುಗಾರನಾಗಿದ್ದದ್ದು ನನಗೆ 
ತಿಳಿದಿದೆ'' ಎಂದು ಹೇಳಿದನು. ಸೊಲೊಮೋನನು 
ಎಬ್ಯಾತಾರನಿಗೆ, 


""ನಾನು ನಿನ್ನನ್ನು ಯೆಹೋವನ ಯಾಜಕನಾಗಿ ಸೇವೆ 
ಯಲ್ಲಿ ಮುಂದುವರಿಸುವುದಿಲ್ಲ'' ಎಂದು ಹೇಳಿದನು. 
ಯೆಹೋವನು ಹೇಳಿದ್ದಂತೆಯೇ ಇದು ಸಂಭವಿಸಿತು. 
ಇದು ಶೀಲೋವಿನಲ್ಲಿ ದೇವರು ಯಾಜಕನಾದ ಏಲಿಗೂ 
ಅವನ ಕುಟುಂಬದವರಿಗೂ ಹೇಳಿದಂತೆಯೇ ಆಯಿತು. 
ಎಬ್ಯಾತಾರನು ಏಲಿಯ ಗೋತ್ರ ದವನು. 


3 ಯೋವಾಬನು ಈ ಸಂಗತಿಯನ್ನು ಕೇಳಿ ಹೆದರಿದನು. 
(ಅವನು ಅಬ್ಬಾಲೋಮನಿಗೆ ಬೆಂಬಲ ನೀಡಿಲ್ಲದಿದ್ದರೂ 
ಅದೋನೀಯನಿಗೆ ಬೆಂಬಲ ನೀಡಿದ್ದನು.) ಯೋವಾ 
ಬನು ಯೆಹೋವನ ಗುಡಾರಕ್ಕೆ ಓಡಿಹೋಗಿ ಯಜ್ಞ 
ವೇದಿಕೆಯ ಕೊಂಬುಗಳನ್ನು ಹಿಡಿದುಕೊಂಡನು. 
೨ ಯೋವಾಬನು ಯೆಹೋವನ ಗುಡಾರದಲ್ಲಿ ಯಜ್ಞ 
ವೇದಿಕೆಯ ಹತ್ತಿರ ಇದ್ದಾನೆಂದು ಯಾರೋ ಒಬ್ಬನು 
ರಾಜನಾದ ಸೊಲೊಮೋನನಿಗೆ ತಿಳಿಸಿದನು. ಆದುದ 
ರಿಂದ ಸೊಲೊಮೋನನು ಬೆನಾಯನಿಗೆ, ಹೋಗಿ 
ಅವನನ್ನು ಕೊಂದುಬಿಡುವಂತೆ ಆಜ್ಞಾಪಿಸಿದನು. 

30ಬೆನಾಯನು ಯೆಹೋವನ ಗುಡಾರದೊಳಕ್ಕೆ 
ಹೋಗಿ ಯೋವಾಬನಿಗೆ, ""ರಾಜನ ಆಜ್ಞೆಯಂತೆ 
"ಹೊರಗೆ ಬಾ!''' ಎಂದು ಹೇಳಿದನು. 

ಆದರೆ ಯೋವಾಬನು,  ""ಇಲ್ಲ, 
ಸಾಯುತ್ತೇನೆ'' ಎಂದನು. 


ನಾನಿಲ್ಲೇ 


453 


ಆದುದರಿಂದ ಬೆನಾಯನು ರಾಜನ ಬಳಿಗೆ ಹಿಂದಿರುಗಿ 
ಯೋವಾಬನು ಹೇಳಿದ್ದನ್ನು ತಿಳಿಸಿದನು.3! ಆಗ ರಾಜನು 
ಬೆನಾಯನಿಗೆ, ""ಅವನು ಹೇಳಿದಂತೆ ಮಾಡು! ಅವನನ್ನು 
ಅಲ್ಲಿಯೇ ಕೊಂದುಬಿಡು. ನಂತರ ಅವನನ್ನು ಸಮಾಧಿ 
ಮಾಡು. ಆಗ ನನ್ನ ಕುಟುಂಬದವರು ಮತ್ತು ನಾನು 
ಯೋವಾಬನ ದೋಷದಿಂದ ಮುಕ್ತರಾಗುವೆವು. ಮುಗ್ದ 
ಜನರು ಯೋವಾಬನಿಂದ ಕೊಲ್ಲಲ್ಪಟ್ಟ ಕಾರಣ ಈ 
ದೋಷವುಂಟಾಯಿತು. 3`ಯೋವಾಬನು ತನಗಿಂತಲೂ 
ಬಹಳಷ್ಟು ಉತ್ತಮರಾದ ಇಬ್ಬರನ್ನು ಕೊಂದುಹಾಕಿದನು. 
ಅವರು ಯಾರೆಂದರೆ: ನೇರನ ಮಗನಾದ ಅಬ್ದೇರ ಮತ್ತು 
ಯೆತೆರನ ಮಗನಾದ ಅಮಾಸ. ಅಬ್ನೇರನು ಇಸ್ರೇಲಿನ 
ಸೇನಾಧಿಪತಿಯಾಗಿದ್ದನು; ಅಮಾಸನು ಯೆಹೂದದ 
ಸೇನಾಧಿಪತಿಯಾಗಿದ್ದನು. ಯೋವಾಬನು ಅವರನ್ನು 
ಕೊಂದನೆಂಬುದು ಆ ಸಮಯದಲ್ಲಿ ನನ್ನ ತಂದೆಯಾದ 
ದಾವೀದನಿಗೆ ತಿಳಿಯಲಿಲ್ಲ. ಯೋವಾಬನು ಅವರನ್ನು 
ಕೊಂದದ್ದರಿಂದ ಯೆಹೋವನು ಅವನನ್ನು ದಂಡಿಸು 
ತ್ತಾನೆ. ಅವರನ್ನು ಕೊಂದ ಅಪರಾಧವು ಯೋವಾಬನ 
ಮೇಲೆಯೂ ಅವನ ಕುಟುಂಬದ ಮೇಲೆಯೂ ಶಾಶ್ವತ 
ವಾಗಿರಲಿ. ಆದರೆ ದಾವೀದನನ್ನೂ ಅವನ ಸಂತತಿಯ 
ವರನ್ನೂ ಅವನ ಸಿಂಹಾಸನವನ್ನೂ ಯೆಹೋವನು 
ಶಾಶ್ವತವಾಗಿ ಆಶೀರ್ವದಿಸಲಿ'' ಎಂದು ಹೇಳಿದನು. 

*ಆದುದರಿಂದ ಯೆಹೋಯಾದಾವನ ಮಗನಾದ 
ಬೆನಾಯನು ಯೋವಾಬನನ್ನು ಕೊಂದನು. ಯೋವಾಬ 
ನನ್ನು ಅರಣ್ಯದಲ್ಲಿನ ಅವನ ಮನೆಯ ಸಮೀಪದಲ್ಲೇ 
ಸಮಾಧಿ ಮಾಡಿದರು. 5 ಆಗ ಯೆಹೋಯಾದಾವನ 
ಮಗನಾದ ಬೆನಾಯನನ್ನು ಯೋವಾಬನ ಸ್ಥಾನದಲ್ಲಿ 
ಸೇನಾಧಿಪತಿಯನ್ನಾಗಿ ಸೊಲೊಮೋನನು ನೇಮಿಸಿ 
ದನು. ಎಬ್ಯಾತಾರನ ಸ್ಥಾನದಲ್ಲಿ ಚಾದೋಕನನ್ನು ನೂತನ 
ಪ್ರಧಾನ ಯಾಜಕನನ್ನಾಗಿ ನೇಮಿಸಿದನು. ನಂತರ 
ರಾಜನು ಶಿಮ್ಮಿಯನ್ನು ಕರೆತರಲು ಕಳುಹಿಸಿದನು. 
ರಾಜನು ಅವನಿಗೆ, ""ಜಿರುಸಲೇಮಿನಲ್ಲಿ ನಿನಗಾಗಿ ಒಂದು 
ಮನೆಯನ್ನು ನಿರ್ಮಿಸು. ಆ ಮನೆಯಲ್ಲಿ ವಾಸಮಾಡು, 
ನಗರವನ್ನು ಬಿಟ್ಟು ಹೋಗದಿರು. *'ನೀನು ನಗರವನ್ನು 
ಬಿಟ್ಟು ಕಿದ್ರೋನ್‌ ಹೊಳೆಯ ಹಿಂದಕ್ಕೆ ಹೋದರೆ, 
ನಿನ್ನನ್ನು ಕೊಲ್ಲಲಾಗುವುದು. ಅದು ನಿನ್ನ ಸ್ವಂತ 
ತಪ್ಪಾಗುವುದು'' ಎಂದು ಹೇಳಿದನು. 

ಅದಕ್ಕೆ ಶಿಮ್ಮಿಯು, ""ನನ್ನ ರಾಜನೇ, ನೀನು ಹೇಳಿ 
ದಂತೆಯೇ ಆಗಲಿ. ನಾನು ನಿನಗೆ ವಿಧೇಯನಾಗಿರು 
ವೆನು'' ಎಂದು ಉತ್ತರಿಸಿದನು. ಹೀಗೆ ಶಿಮ್ಮಿಯು ಬಹು 
ದಿನಗಳವರೆಗೆ ಜೆರುಸಲೇಮಿನಲ್ಲಿ ವಾಸವಾಗಿದ್ದನು. 
3ಆದರೆ ಮೂರು ವರ್ಷಗಳ ತರುವಾಯ, ಶಿಮ್ಮಿಯ 
ಇಬ್ಬರು ಗುಲಾಮರು ಗತ್‌ ನಗರದ ರಾಜನ ಬಳಿಗೆ ಓಡಿ 





1 ರಾಜರುಗಳು 2:31-3:2 


ಹೋದರು. ಆ ರಾಜನ ಹೆಸರು: ಮಾಕನ ಮಗನಾದ 
ಆಕೀಷ, ತನ್ನ ಗುಲಾಮರು ಗತ್‌ ನಗರದಲ್ಲಿರುವುದು 
ಶಿಮ್ಮಿಗೆ ತಿಳಿಯಿತು. “ಆದುದರಿಂದ ಶಿಮ್ಮಿಯು ತಡಿ 
ಯನ್ನು ತನ್ನ ಕತ್ತೆಯ ಮೇಲೆ ಹಾಕಿಕೊಂಡು, ಗತ್‌ನ ರಾಜ 
ನಾದ ಆಕೀಷನ ಬಳಿಗೆ ಹೋದನು. ಅವನು ತನ್ನ 
ಗುಲಾಮರನ್ನು ಅಲ್ಲಿ ಕಂಡುಹಿಡಿದು ತನ್ನ ಮನೆಗೆ ಮತ್ತೆ 
ಕರೆದುಕೊಂಡು ಬಂದನು. 

1ಆದರೆ ಶಿಮ್ಮಿಯು ಜಿರುಸಲೇಮಿನಿಂದ ಗತ್‌ಗೆ 
ಹೋಗಿ ಹಿಂದಿರುಗಿ ಬಂದುದ್ದನ್ನು ಯಾರೋ ಒಬ್ಬರು 
ಸೊಲೊಮೋನಕನಿಗೆ ತಿಳಿಸಿದರು. “ಸೊಲೊಮೋನನು 
ಶಿಮ್ಮಿಯನ್ನು ಕರೆಯಿಸಿ, ""ನೀನು ಜಿರುಸಲೇಮನ್ನು 
ಬಿಟ್ಟುಹೋದರೆ ಮರಣಶಿಕ್ಟೆಯಾಗುವುದೆಂದು ನಾನು 
ಯೆಹೋವನ ಹೆಸರಿನಲ್ಲಿ ಪ್ರಮಾಣಮಾಡಿದ್ದೆನು. ನೀನು 
ಬೇರೆಲ್ಲಾದರೂ ಹೋದರೆ ಅದು ನಿನ್ನ ಸ್ವಂತ ತಪ್ಪಾಗುವು 
ದೆಂದೂ ನಿನ್ನನ್ನು ಕೊಲ್ಲಲಾಗುವುದೆಂದೂ ನಾನು ನಿನ್ನನ್ನು 
ಎಚ್ಚರಿಸಿದ್ದೆನು. ಅದಕ್ಕೆ ನೀನೂ ಒಪ್ಪಿಗೆ ನೀಡಿ ನನಗೆ 
ವಿಧೇಯನಾಗಿರುವುದಾಗಿ ತಿಳಿಸಿದ್ದೆ. “ನೀನು ದೇವರಿಗೆ 
ಮಾಡಿದ ಪ್ರಮಾಣವನ್ನು ಯಾಕೆ ಕೈಕೊಳ್ಳಲಿಲ್ಲ? ನೀನು 
ನನ್ನ ಆಜ್ಜಿಗೆ ಯಾಕೆ ವಿಧೇಯನಾಗಲಿಲ್ಲ? “ನೀನು ನನ್ನ 
ತಂದೆಯಾದ ದಾವೀದನಿಗೆ ವಿರುದ್ಧವಾಗಿ ಅನೇಕ 
ಕೆಟ್ಟಕಾರ್ಯಗಳನ್ನು ಮಾಡಿರುವೆ ಎಂಬುದು ನಿನಗೆ 
ತಿಳಿದಿದೆ. ಈಗ ನಿನ್ನ ಆ ಕೆಟ್ಟ ಕಾರ್ಯಗಳಿಗಾಗಿ 
ಯೆಹೋವನು ನಿನ್ನನ್ನು ದಂಡಿಸುತ್ತಾನೆ. "ಆದರೆ 
ಯೆಹೋವನು ನನ್ನನ್ನು ಆಶೀರ್ವದಿಸುತ್ತಾನೆ. ಆತನು 
ದಾವೀದನ ಸಿಂಹಾಸನವನ್ನು ಎಂದೆಂದಿಗೂ ಸಂರಕ್ಷಿ 
ಸುವನು'' ಎಂದು ಹೇಳಿದನು. 

16ನಂತರ ರಾಜನು ಶಿಮ್ಮಿಯನ್ನು ಕೊಲ್ಲಲು ಬೆನಾಯ 
ನಿಗೆ ಆಜ್ಞಾಪಿಸಿದನು. ಅಂತೆಯೇ ಬೆನಾಯನು ಅವನನ್ನು 
ಸಂಹರಿಸಿದನು. ಹೀಗೆ ಸೊಲೊಮೋನನ ರಾಜ್ಯಾಧಿ 
ಕಾರವು ಸ್ಥಿರವಾಯಿತು. 








ಜ್ಞಾಃ ನಕ್ಕಾಗಿ ಸೊಲೊಮೋನನ ಬೇಡಿಕೆ 

ge ಈಜಿಪ್ಟಿನ ರಾಜನಾದ 

ಫರೋಹನ ಮಗಳನ್ನು ಮದುವೆಯಾಗಿ ಅವ 
ನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡನು. 
ಸೊಲೊಮೋನನು ಅವಳನ್ನು ದಾವೀದನಗರಕ್ಕೆ ಕರೆದು 
ತಂದನು. ಸೊಲೊಮೋನನು ಆ ಸಮಯದಲ್ಲಿ ತನ್ನ 
ಅರಮನೆಯನ್ನು ಮತ್ತು ಯೆಹೋವನ ದೇವಾಲಯ 
ವನ್ನು ನಿರ್ಮಿಸುತ್ತಿದ್ದನು. ಜೆರುಸಲೇಮಿನ ಸುತ್ತಲೂ 
ಒಂದು ಗೋಡೆಯನ್ನು ಸಹ ಸೊಲೊಮೋನನು 
ನಿರ್ಮಿಸುತ್ತಿದ್ದನು. ೨*ದೇವಾಲಯದ ನಿರ್ಮಾಣವು 





1 ರಾಜರುಗಳು 3:3-19 


ಇನ್ನೂ ಪೂರ್ಣಗೊಂಡಿರಲಿಲ್ಲ. ಆದುದರಿಂದ ಜನರು 
ಅದುವರೆವಿಗೂ ಎತ್ತರವಾದ ಸ್ಥಳಗಳಲ್ಲಿ ಯಜ್ಞವೇದಿ 
ಕೆಯ ಮೇಲೆ ಪಶುಗಳ ಯಜ್ಞಗಳನ್ನು ಸಮರ್ಪಿಸುತ್ತಿ 
ದ್ದರು. ಸೊಲೊಮೋನನು ತನಗೆ ಯೆಹೋವನ 
ಮೇಲಿದ್ದ ಪ್ರೀತಿಯನ್ನು ತೋರ್ಪಡಿಸಿದನು. ಅವನ ತಂದೆ 
ಯಾದ ದಾವೀದನು ಅವನಿಗೆ ಮಾಡಬೇಕೆಂದು ಹೇಳಿದ್ದ 
ಎಲ್ಲ ಕಾರ್ಯಗಳನ್ನು ಮಾಡುವುದರ ಮೂಲಕ ವಿಧೇಯ 
ತೆಯನ್ನು ತೋರ್ಪಡಿಸಿದನು. ಆದರೆ ಸೊಲೊಮೋನನು 
ತನಗೆ ದಾವೀದನು ಹೇಳದೆ ಇದ್ದ ಕೆಲವು ಕಾರ್ಯಗಳನ್ನೂ 
ಮಾಡಿದನು. ಸೊಲೊಮೋನನು ಎತ್ತರವಾದ ಸ್ಥಳಗಳನ್ನು 
ಯಜ್ಞವನ್ನರ್ಪಿಸಲು ಮತ್ತು ದೂಪಹಾಕಲು ಉಪಯೋ 
ಗಿಸುತ್ತಿದ್ದನು. 

ರಾಜನಾದ ಸೊಲೊಮೋನನು ಯಜ್ಞವನ್ನು 
ಅರ್ಪಿಸಲು ಗಿಬ್ಯೋನಿಗೆ ಹೋದನು. ಅದು ಅತ್ಯಂತ 
ಮುಖ್ಯವಾದ ಎತ್ತರದ ಸ್ಥಳವಾದುದರಿಂದ ಅವನು ಅಲ್ಲಿಗೆ 
ಹೋದನು. ಸೊಲೊಮೋನನು ಒಂದು ಸಾವಿರ ಯಜ್ಞ 
ಗಳನ್ನು ಯಜ್ಞವೇದಿಕೆಯ ಮೇಲೆ ಅರ್ಪಿಸಿದನು. 
5ಸೊಲೊಮೋನನು ಗಿಬ್ಯೋನಿನಲ್ಲಿದ್ದಾಗ, ಯೆಹೋ 
ವನು ರಾತ್ರಿ, ಕನಸಿನಲ್ಲಿ ಅವನಿಗೆ ದರ್ಶನವನ್ನು ನೀಡಿ, 
"ನೀನು ಏನು ಬೇಕಾದರೂ ಕೇಳು. ನಾನು ಅದನ್ನು ನಿನಗೆ 
ಕೊಡುತ್ತೇನೆ'' ಎಂದು ಹೇಳಿದನು. 

"ಸೊಲೊಮೋನನು, “ನಿನ್ನ ಸೇವಕನೂ ನನ್ನ 
ತಂದೆಯೂ ಆದ ದಾವೀದನಿಗೆ ನೀನು ಬಹಳ ದಯಾಪರ 
ನಾಗಿದ್ದೆ. ಅವನು ನಿನ್ನನ್ನು ಅನುಸರಿಸಿದನು. ಅವನು 
ಒಳ್ಳೆಯವನಾಗಿದ್ದು ನೀತಿವಂತನಾಗಿ ಬದುಕಿದನು. ಅವನ 
ನಂತರ ಅವನ ಮಗನನ್ನು ಅವನ ಸಿಂಹಾಸನದಲ್ಲಿ ಕುಳ್ಳಿರಿಸಿ 
ಆಳಲು ನೇಮಿಸಿ ನೀನು ಮಹಾಕೃಪೆಯನ್ನು ತೋರಿಸಿದೆ. 
7ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಯ ಸ್ಥಾನ 
ದಲ್ಲಿ ನನ್ನನ್ನು ನೀನು ರಾಜನನ್ನಾಗಿ ಮಾಡಿದೆ. ಆದರೆ 
ನಾನೊಬ್ಬ ಚಿಕ್ಕ ಮಗುವಿನಂತಿದ್ದೇನೆ. ನಾನು ಮಾಡ 
ಬೇಕಾದ ಕಾರ್ಯಗಳನ್ನು ಮಾಡಲು ಇರಬೇಕಾದ ಬುದ್ದಿ 
ಪಂತಿಕೆಯು ನನ್ನಲ್ಲಿಲ್ಲ. *ನಿನ್ನ ಸೇವಕನಾದ ನಾನು,ನೀನೇ 
ಆರಿಸಿಕೊಂಡಿರುವ ಜನರ ನಡುವೆ ಇದ್ದೇನೆ. ಇಲ್ಲಿ 
ಅನೇಕಾನೇಕ ಜನರಿದ್ದಾರೆ. ಅವರನ್ನು ಎಣಿಸಲಾಗದು, 
ಒಬ್ಬ ಆಡಳಿತಗಾರನು ಅವರ ಮಧ್ಯದಲ್ಲಿದ್ದು ಅನೇಕ 
ತೀರ್ಪುಗಳನ್ನು ಮಾಹಬೇಕಾಗುತ್ತದೆ. *ಆದುದರಿಂದ 
ನಿನ್ನ ಜನರನ್ನು ಒಳ್ಳೆಯ ರೀತಿಯಲ್ಲಿ ಆಳಲು ಮತ್ತು 
ಅವರಿಗೆ ಸರಿಯಾದ ತೀರ್ಪುಗಳನ್ನು ನೀಡಲು ನನಗೆ 
ವಿವೇಕವನ್ನು ಕರುಣಿಸು ಎಂದನು. ಇದು ನನಗೆ ಸರಿ 
ಮತ್ತು ತಪ್ಪುಗಳ ನಡುವಿರುವ ಭೇದವನ್ನು ತಿಳಿಸಿ 
ಕೊಡುತ್ತದೆ. ನನಗೆ ಉತ್ತಮವಾದ ವಿವೇಕವಿಲ್ಲದಿದ್ದರೆ, 
ನಾನು ಈ ಮಹಾಜನಾಂಗವನ್ನು ಆಳುವುದು ಸಾಧ್ಯ 


454 


ವಾಗುವುದಿಲ್ಲ'' ಎಂದು ಉತ್ತರಿಸಿದನು. 1''ಸೊಲೊಮೋ 
ನನ ಈ ಕೋರಿಕೆಯನ್ನು ಕೇಳಿ ಯೆಹೋವನಿಗೆ 
ಸಂತೋಷವಾಯಿತು. !!ಆದುದರಿಂದ ದೇವರು ಅವ 
ನಿಗೆ, "ನೀನು ನಿನಗಾಗಿ ಹೆಚ್ಚು ಆಯುಸ್ಸನ್ನೂ ಕೇಳಲಿಲ್ಲ 
ಶ್ರಿಮಂತಿಕೆಯನ್ನೂ ಕೇಳಲಿಲ್ಲ, ನಿನ್ನ ಶತ್ರುಗಳಿಗೆ ಮರಣ 
ವನ್ನು ದಯಪಾಲಿಸೆಂದೂ ಕೇಳಲಿಲ್ಲ ನೀನು ನ್ಯಾಯ 
ವಾದ ತೀರ್ಪು ನೀಡಲು ವಿವೇಕವನ್ನು ಕೇಳಿದೆ. ನಿನ್ನ 
ಕೋರಿಕೆಯನ್ನು ಅನುಗ್ರಹಿಸುವೆನು; ನಿನ್ನನ್ನು ಜ್ಞಾನಿಯ 
ನ್ನಾಗಿಯೂ ವಿವೇಕಿಯನ್ನಾಗಿಯೂ ಮಾಡುವೆನು. 
ಪೂರ್ವಕಾಲದಲ್ಲಿ ನಿನ್ನಂತಹವರು ಯಾರೊಬ್ಬರೂ ಇರ 
ಲಿಲ್ಲ ಎನ್ನುವಷ್ಟು ಜ್ಞಾನಿಯನ್ನಾಗಿ ನಿನ್ನನ್ನು ಮಾಡುತ್ತೇನೆ. 
ಮುಂದೆ ನಿನ್ನಂತಹವರು ಯಾರೊಬ್ಬರೂ ಇರುವುದಿಲ್ಲ. 
ನೀನು ಕೇಳದೆಹೋದ ಬಿನ್ನಹಗಳನ್ನು ನಾನು ನಿನಗೆ 
ಅನುಗ್ರಹಿಸುತ್ತೇನೆ. ನಿನ್ನ ಜೀವವಿರುವವರೆಗೆ ನೀನು 
ಶ್ರ್ರೀಮಂತನಾಗಿದ್ದು ಘನಮಾನವನ್ನು ಹೊಂದುವಿ. 
ಪ್ರಪಂಚದಲ್ಲಿ ನಿನ್ನಂತಹ ಉನ್ನತವಾದ ಬೇರೊಬ್ಬ 
ರಾಜನು ಇರುವುದಿಲ್ಲ. "ನೀನು ನನ್ನ ಕಟ್ಟಳೆಗಳನ್ನು ಅಜ್ಜಿ 
ಗಳನ್ನು ಅನುಸರಿಸುವುದರ ಮೂಲಕ ನನಗೆ ವಿಧೇಯ 
ನಾಗಿರಬೇಕು ಎಂದು ಹೇಳುತ್ತೇನೆ. ನಿನ್ನ ತಂದೆಯಾದ 
ದಾವೀದನು ನಡೆದ ಮಾರ್ಗದಲ್ಲಿ ನೀನೂ ನಡೆ. ಆಗ 
ನಾನು ನಿನಗೆ ಧೀರ್ಫಾಯುಸ್ಸನ್ನು ಕೊಡುತ್ತೇನೆ'' ಎಂದು 
ಹೇಳಿದನು. 

ಸೊಲೊಮೋನನು ಎಚ್ಚರಗೊಂಡನು. ದೇವರು 
ಕನಸಿನಲ್ಲಿ ತನ್ನೊಡನೆ ಮಾತನಾಡಿದನೆಂಬುದು ಅವನಿಗೆ 
ತಿಳಿಯಿತು. ನಂತರ ಸೊಲೊಮೋನನು ಜೆರುಸಲೇಮಿಗೆ 
ಹೋಗಿ, ಯೆಹೋವನ ಒಹಂಬಡಿಕೆಯ ಪೆಟ್ಟಿಗೆಯ 
ಎದುರಿನಲ್ಲಿ ನಿಂತುಕೊಂಡನು. ಸೊಲೊಮೋನನು 
ಯೆಹೋವನಿಗೆ ಸರ್ವಾಂಗಹೋಮಗಳನ್ನೂ ಸಮಾಧಾನ 
ಯಜ್ಞಗಳನ್ನೂ ಅರ್ಪಿಸಿದನು. ಅನಂತರ ಅವನು ತನ್ನ 
ಆಳ್ವಿಕೆಗೆ ಸಹಾಯ ಮಾಡಿದ ಎಲ್ಲ ನಾಯಕರಿಗೆ ಮತ್ತು 
ಅಧಿಕಾರಿಗಳಿಗೆ ಒಂದು ಔತಣವನ್ನೇರ್ಪಡಿಸಿದನು. 

'6ಓಂದು ದಿನ ಇಬ್ಬರು ವೇಶ್ಯೆಯರು ಸೊಲೊಮೋ 
ನನ ಹತ್ತಿರಕ್ಕೆ ಬಂದರು. ಅವರು ರಾಜನ ಎದುರಿನಲ್ಲಿ 
ನಿಂತರು. "ಒಬ್ಬ ಸ್ತ್ರೀಯು, "ಸ್ವಾಮಿ, ನಾನು ಮತ್ತು ಈ 
ಸ್ತ್ರೀಯು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದೇವೆ. 
ನಾವಿಬ್ಬರೂ ಗರ್ಭಿಣಿಯರಾಗಿದ್ದೆವು ಮತ್ತು ನಮ್ಮ 
ಮಕ್ಕಳಿಗೆ ಜನ್ಮ ಕೊಡಲು ಸಿದ್ದರಾಗಿದ್ದೆವು. ಅವಳು ನನ್ನ 
ಹತ್ತಿರ ಇದ್ದಾಗ ನಾನು ನನ್ನ ಮಗುವಿಗೆ ಜನ್ಮ ನೀಡಿದೆ. 
1 ಮೂರು ದಿನಗಳ ತರುವಾಯ, ಈ ಸ್ತ್ರಿಯೂ ತನ್ನ 
ಮಗುವಿಗೆ ಜನ್ಮ ನೀಡಿದಳು.ಮನೆಯಲ್ಲಿ ನಮ್ಮೊಡನೆ 
ಬೇರೆ ಯಾರೂ ಇರಲಿಲ್ಲ. ಅಲ್ಲಿ ನಾವಿಬ್ಬರೇ ಇದ್ದೆವು. 
ಒಂದು ರಾತ್ರಿ, ಈ ಸ್ತ್ರೀಯು ಗಾಢ ನಿದ್ರೆಯಲ್ಲಿ ತನ್ನ 


455 


ಮಗುವಿನ ಮೇಲೆ ಹೊರಳಿದ್ದರಿಂದ ಆ ಮಗು ಸತ್ತು 
ಹೋಯಿತು. ಅಂದು ರಾತ್ರಿ ನಾನು ಗಾಢ ನಿದ್ರೆಯಲ್ಲಿ 
ರುವಾಗ ಈಕೆಯು ನನ್ನ ಹಾಸಿಗೆಯಿಂದ ನನ್ನ ಮಗುವನ್ನು 
ತೆಗೆದುಕೊಂಡು ತನ್ನ ಹಾಸಿಗೆಗೆ ಹೋದಳು; ತನ್ನ ಸತ್ತ 
ಮಗುವನ್ನು ನನ್ನ ಹಾಸಿಗೆಯಲ್ಲಿಟ್ಟಳು. 2! ಮುಂಜಾನೆ 
ನಾನು ಎಚ್ಚರಗೊಂಡು ನನ್ನ ಮಗುವಿಗೆ ಹಾಲು ಕುಡಿಸಲು 
ಸಿದ್ದಳಾದಾಗ ಮಗು ಸತ್ತುಹೋಗಿರುವುದನ್ನು ಕಂಡೆನು. 
ಆ ಮಗುವನ್ನು ನಾನು ಸೂಕ್ಷ್ಮವಾಗಿ ನೋಡಿದಾಗ ಆ 
ಮಗು ನನ್ನದಲ್ಲವೆಂಬುದು ನನಗೆ ತಿಳಿಯಿತು'' ಎಂದು 
ಹೇಳಿದಳು. 

ಆದರೆ ಇನ್ನೊಬ್ಬ ಸ್ತ್ರೀಯು, ""ಇಲ್ಲ! ಜೀವಂತ 
ವಾಗಿರುವ ಮಗು ನನ್ನದು. ಸತ್ತಿರುವ ಮಗು ನಿನ್ನದು!” 
ಎಂದು ಹೇಳಿದಳು. 

ಆದರೆ ಮೊದಲನೆಯ ಸ್ತ್ರೀಯು, ""ಇಲ್ಲ!ನೀನು ಸುಳ್ಳು 
ಹೇಳುತ್ತಿರುವೆ! ಸತ್ತಿರುವ ಮಗು ನಿನ್ನದು, ಜೀವಂತ 
ವಾಗಿರುವ ಮಗು ನನ್ನದು!” ಎಂದು ಹೇಳಿದಳು. ಹೀಗೆ 
ಆ ಇಬ್ಬರು ಸ್ತ್ರೀಯರು ರಾಜನ ಎದುರಿನಲ್ಲಿ ವಾದಿಸಿದರು. 

ಚಆಗ ರಾಜನಾದ ಸೊಲೊಮೋನನು, ""ಜೀವಂತ 
ವಾಗಿರುವ ಮಗು ನನ್ನದೆಂದೂ ಸತ್ತಿರುವ ಮಗು ಅವಳ 
ದೆಂದೂ ನೀವಿಬ್ಬರೂ ಹೇಳುತ್ತಿದ್ದೀರಲ್ಲವೇ?'' ಎಂದು 
ಹೇಳಿ, 

ತನ್ನ ಸೇವಕರಿಗೆ ""ಒಂದು ಕತ್ತಿಯನ್ನು ತೆಗೆದು 
ಕೊಂಡು ಬಂದು ಜೀವಂತವಾಗಿರುವ ಮಗುವನ್ನು 
ಕತ್ತರಿಸಿ ಅವರಿಬ್ಬರಿಗೂ ಅರ್ಧರ್ಧ ಮಗುವನ್ನು ಕೊಟ್ಟು 
ಬಿಡಿ' ಎಂದು ಆಜ್ಞಾಪಿಸಿದನು. 

ಆಗ ಎರಡನೆಯ ಸ್ತ್ರೀಯು ""ಈಗ ಸರಿಹೋಯಿತು. 
ಮಗುವನ್ನು ಎರಡು ಹೋಳು ಮಾಡಿ. ಆಗ ನಮ್ಮಿಬ್ಬ 
ರಿಗೂ ಅವನಿರುವುದಿಲ್ಲ'' ಎಂದಳು. 


ಆದರೆ ಮೊದಲನೆಯ ಸ್ತ್ರೀಯು, ಅಂದರೆ, ತನ್ನ ಮಗು 
ವಿನ ಮೇಲೆ ತುಂಬಾ ಪ್ರೀತಿಯನ್ನಿಟ್ಟಿದ ನಿಜವಾದ 
ತಾಯಿಯು ರಾಜನಿಗೆ, "ದಯವಿಟ್ಟು ಆ ಮಗುವನ್ನು 
ಕೊಲ್ಲಬೇಡಿ ಸ್ವಾಮಿ! ಅವಳಿಗೇ ಕೊಟ್ಟುಬಿಡಿ ಎಂದು 
ಹೇಳಿದಳು. 

27ಆಗ ಸೊಲೊಮೋನನು, 

"ಮಗುವನ್ನು ಕೊಲ್ಲಬೇಡಿ! ಅದನ್ನು ಮೊದಲನೆಯ 
ಸ್ತ್ರೀಗೆ ಕೊಡಿ. ಅವಳೇ ನಿಜವಾದ ತಾಯಿ '' ಎಂದು 
ಹೇಳಿದನು. 

೫ಸೂಲೊಮೋನನ ತೀರ್ಪಿನ ವಿಚಾರವು ಇಸ್ರೇಲಿನ 
ಜನರಿಗೆ ತಿಳಿಯಿತು. ಅವನು ವಿವೇಕಿಯಾದುದರಿಂದ 
ಅವರು ಅವನನ್ನು ಗೌರವಿಸಿದರು ಮತ್ತು ಸನ್ಮಾನಿಸಿದರು. 
ಅವನು ದೇವರ ಜ್ಞಾನದಿಂದ ಸಮಂಜಸವಾದ ತೀರ್ಪು 
ನೀಡುತ್ತಾನೆಂದು ಅವರು ಕಂಡುಕೊಂಡರು. 


1 ರಾಜರುಗಳು 3:20-4:10 


ಸೊಲೊಮೋನನ ರಾಜ್ಯ 
ರಾಜನಾದ ಸೊಲೊಮೋನನು ಇಸ್ರೇಲಿನ ಜನತೆ 
ಯನ್ನೆಲ್ಲ ಆಳಿದನು. 2ಅವನಿಗೆ ಆಳಲು ನೆರವಾದ 

ಅವನ ಮುಖ್ಯಾಧಿಕಾರಿಗಳ ಹೆಸರುಗಳು ಹೀಗಿವೆ: 

ಚಾದೋಕನ ಮಗನಾದ ಅಜರ್ಯ; (ಅಜರ್ಯನು 
ಯಾಜಕನಾಗಿದ್ದನು.) 

3ಶೀಷನ ಮಕ್ಕಳಾದ ಎಲೀಹೋರೆಫ್‌ ಮತ್ತು ಅಹೀ 
ಯಾಹು; 

ಇವರಿಬ್ಬರೂ ನ್ಯಾಯಾಲಯದಲ್ಲಿ ನಡೆದ ಸಂಗತಿಗಳ 
ಕುರಿತಾಗಿ ಟಿಪ್ಪಣಿ ಬರೆಯುವ ಉದ್ಯೊೋ್ಯಗವನ್ನು ಹೊಂದಿ 
ದ್ದರು. ಅಹೀಲೂದನ ಮಗನಾದ ಯೆಹೋಷಾಫಾಟನು 
ಜನರ ಇತಿಹಾಸದ ಕುರಿತು ಟಿಪ್ಪಣಿ ಬರೆದನು. 

“ಯೆಹೋಯಾದಾವನ ಮಗನಾದ ಬೆನಾಯ; 
ಬೆನಾಯನು ಸೇನಾಧಿಪತಿಯಾಗಿದ್ದನು. 

ಚಾದೋಕ ಮತ್ತು ಎಬ್ಯಾತಾರರು; ಚಾದೋಕ ಮತ್ತು 
ಎಬ್ಯಾತಾರರು ಯಾಜಕರಾಗಿದ್ದರು. 

5ನಾತಾನನ ಮಗನಾದ ಅಜರ್ಯ; ಅಜರ್ಯನು 
ಜಿಲ್ಲಾ ಅಧಿಕಾರಿಗಳ ಮೇಲ್ವಿಚಾರಕನಾಗಿದ್ದನು. 

ನಾತಾನನ ಮಗನಾದ ಚಾಬೂದ; ಚಾಬೂದನು ರಾಜ 
ನಾದ ಸೊಲೊಮೋನನಿಗೆ ಯಾಜಕನೂ ಸಲಹೆಗಾರನೂ 
ಆಗಿದ್ದನು. 

6ಅಹೀಷಾರ್‌; ಅಹೀಷಾರನು ರಾಜನ ಅರಮನೆಯ 
ಪ್ರತಿಯೊಂದರಲ್ಲೂ ಜವಾಬ್ದಾರನಾಗಿದ್ದನು. 

ಅಬ್ದನ ಮಗನಾದ ಅದೋನೀರಾಮ; ಅದೋನೀ 
ರಾಮನು ಗುಲಾಮರ ಮೇಲ್ವಿಚಾರಕನಾಗಿದ್ದನು. 

'ಇಸ್ರೇಲರನ್ನು ಹನ್ನೆರಡು ವಿಭಾಗ ಮಾಡಿ ಅವುಗಳನ್ನು 
ಜಿಲ್ಲೆಗಳೆಂದು ಕರೆದರು. ಪ್ರತಿಯೊಂದು ಜಿಲ್ಲೆಯನ್ನು 
ಆಳಲು ಸೊಲೊಮೋನನು ರಾಜ್ಯಪಾಲರನ್ನು ನೇಮಿ 
ಸಿದನು. ಈ ರಾಜ್ಯಪಾಲರು ತಮ್ಮ ಜಿಲ್ಲೆಗಳಿಂದ ಅಹಾರ 
ಪದಾರ್ಥಗಳನ್ನು ಸಂಗ್ರಹಿಸಿ ರಾಜನಿಗೂ ಅವನ 
ಕುಟುಂಬಕ್ಕೂ ಕೊಹಬೇಕೆಂದು ಆಜ್ಞಾಪಿಸಿದನು. ಪ್ರತಿ 
ಯೊಬ್ಬ ರಾಜ್ಯಪಾಲನು ವರ್ಷಕ್ಕೆ ಒಂದು ತಿಂಗಳು ರಾಜ 
ನಿಗೆ ಆಹಾರ ಪದಾರ್ಥಗಳನ್ನು ಕೊಡುವ ಜವಾಬ್ದಾರಿ 
ಯನ್ನು ಹೊಂದಿದ್ದನು. ಹನ್ನೆರಡು ರಾಜ್ಯಪಾಲರುಗಳ 
ಹೆಸರುಗಳು ಹೀಗಿವೆ: 

ಎಫ್ರಾ,ಯೀಮ್‌ ಬೆಟ್ಟಪ್ರದೇಶಕ್ಕೆ ಬೆನ್‌-ಹೂರನು 


ರಾಜ್ಯಪಾಲನಾಗಿದ್ದನು. 
*ಮಾಕಚ್‌, ಶಾಲೀಮ್‌, ಬೇತ್‌ಷ್‌ಮೆಷ್‌, 
ಏಲೋನ್‌, ಬೇತ್‌ಹಾನಾನ್‌ಗಳಿಗೆ ಬೆನ್‌`ದೆಕರನು 
ರಾಜ್ಯಪಾಲನಾಗಿದ್ದನು. 


'0ಅರುಬ್ಬೋತ್‌, ಸೋಕೋ, ಹೇಫರ್‌ಗಳಿಗೆ ಬೆನ್‌ 
ಹೆಸೆದನು ರಾಜ್ಯಪಾಲನಾಗಿದ್ದನು. 


1 ರಾಜರುಗಳು 4:11-29 


!!ನಾಫೋತ್‌ ದೋರ್‌ಗೆ ಬೆನ್‌ ಅಬೀನಾದಾಬನು 
ರಾಜ್ಯಪಾಲನಾಗಿದ್ದನು. 

ಅವನು ಸೊಲೊಮೋನನ ಮಗಳಾದ ಟಾಫತಳನ್ನು 
ಮದುವೆಯಾಗಿದ್ದನು. 

'2ತಾಣಕ್‌, ಮೆಗಿದ್ದೋ ಮತ್ತು ಚಾರೆತಾನಿನ 
ಅಂಚಿನಲ್ಲಿದ್ದ ಬೇತ್‌ಷೆಯಾನಿನ ಎಲ್ಲ ಪ್ರದೇಶಕ್ಕೆ ಅಹೀ 
ಲೂದನ ಮಗನಾದ ಬಾಣಾ ರಾಜ್ಯಪಾಲನಾಗಿದ್ದನು. 

ಇದು ಇಜ್ರೀಲಿನ ತಳದಲ್ಲಿ ಬೇತ್‌ಷೆಯಾನಿನಿಂದ 
ಅಬೇಲ್‌ ಮೆಹೋಲವರೆಗಿರುವ, ಯೊಕ್ಕೆಯಾನಿನ ಆಚೆ 
ಗಿರುವ ಪ್ರದೇಶ. 

13 ರಾಮೋತ್‌ ಗಿಲ್ಯಾದಿಗೆ ಬೆನ್‌ಗೆಬೆರನು ರಾಜ್ಯಪಾಲ 
ನಾಗಿದ್ದನು. 

ಗಿಲ್ಯಾದಿನ ಮನಸ್ಸೆಯ ಮಗನಾದ ಯಾಯೀರನ 
ಗ್ರಾಮಗಳಿಗೂ ಮತ್ತು ಪಟ್ಟಣಗಳೆಲ್ಲಕ್ಕೂ ಅವನು ರಾಜ್ಯ 
ಪಾಲನಾಗಿದ್ದನು. ಅವನು ಬಾಷಾನಿನ ಅರ್ಗೋಬ್‌ 
ಜಿಲ್ಲೆಗೂ ರಾಜ್ಯಪಾಲನಾಗಿದ್ದನು. ಈ ಪ್ರದೇಶದಲ್ಲಿ 
ಗೋಡೆಗಳಿಂದ ಸುತ್ತುವರಿದ ಅರವತ್ತು ನಗರಗಳಿದ್ದವು. 
ಈ ನಗರಗಳ ದ್ವಾರದಲ್ಲಿ ಹಿತ್ತಾಳೆಯ ಸಲಾಕೆಗಳುಳ್ಳ 
ಬಾಗಿಲುಗಳಿದ್ದವು. 

'*ಮಹನಯಿಮಿಗೆ ಇದ್ದೊವಿನ ಮಗನಾದ ಅಹೀನಾ 
ದಾಬನು ರಾಜ್ಯಪಾಲನಾಗಿದ್ದನು. 

15ನಫಾಲಿಗೆ ಅಹೀಮಾಚನು ರಾಜ್ಯಪಾಲನಾಗಿದ್ದನು. 

ಸೊಲೊಮೋನನ ಮಗಳಾದ ಬಾಸೆಮತಳನ್ನು ಇವನು 
ಮದುವೆಯಾಗಿದ್ದನು. 

16ಅಶೇರಿಗೂ ಅಲೋತಿಗೂ ಹೂಷ್ಯೈೆಯನ ಮಗ 
ಬಾಣನು ರಾಜ್ಯಪಾಲನಾಗಿದ್ದನು. 

!1ಇಸ್ಲಾಕಾರಿಗೆ ಫಾರೂಹನ ಮಗನಾದ ಯೆಹೋ 
ಷಾಫಾಟನು ರಾಜ್ಯಪಾಲನಾಗಿದ್ದನು. 

'ಬೆನ್ಯಾಮೀನಿಗೆ ಏಲನ ಮಗನಾದ ಶಿಮ್ಮಿಯು 
ರಾಜ್ಯಪಾಲನಾಗಿದ್ದನು. 

''ಊರಿಯ ಮಗನಾದ ಗೆಬೆರನು ಗಿಲ್ಯಾದಿನ ರಾಜ್ಯ 
ಪಾಲನಾಗಿದ್ದನು. ಅಮೋರಿಯರ ರಾಜನಾದ ಸೀಹೋ 
ನನು ಮತ್ತು ಬಾಷಾನಿನ ರಾಜನಾದ ಓಗನು ವಾಸವಾಗಿದ್ದ 
ರಾಜ್ಯವೇ ಗಿಲ್ಯಾದ್‌. ಆದರೆ ಆ ಜಿಲ್ಲೆಗೆ ಗೆಬೆರ್‌ ಒಬ್ಬನೇ 
ರಾಜ್ಯಪಾಲನಾಗಿದ್ದನು. 

ಯೆಹೂದದಲ್ಲಿ ಮತ್ತು ಇಸ್ರೇಲಿನಲ್ಲಿ ಅನೇಕ 
ಜನರಿದ್ದರು. ಅಲ್ಲಿನ ಜನಸಂಖ್ಯೆಯು ಸಮುದ್ರತೀರದ 
ಮರಳಿನ ಕಣಗಳಷ್ಟಿತ್ತು. ಜನರು ಸಂತುಷ್ಟರಾಗಿ ಜೀವಿಸು 
ತ್ತಿದ್ದರು. ಅವರು ತಿಂದು ಕುಡಿದು ಸಂತೋಷಿಸುತ್ತಿದ್ದರು. 

ಸೊಲೊಮೋನನು ಯೂಫ್ರೇಟೀಸ್‌ ನದಿಯಿಂದ 
ಮೊದಲುಗೊಂಡು ಫಿಲಿಷ್ಟಿಯರ ದೇಶದವರೆಗಿನ ರಾಜ್ಯ 
ಗಳನ್ನೆಲ್ಲ ಆಳುತ್ತಿದ್ದನು. ಅವನ ರಾಜ್ಯಾಧಿಕಾರವು 





456 


ಈಜಿಪ್ಟಿನ ಗಡಿಯವರೆಗೆ ವಿಸ್ತರಿಸಿತ್ತು. ಈ ದೇಶಗಳು 
ಸೊಲೊಮೋನನಿಗೆ ಕಪ್ಪಕಾಣಿಕೆಯನ್ನು ಕೊಡುತ್ತ ಅವನ 
ಜೀವಮಾನ ಪೂರ್ತಿ ಅವರು ಅವನಿಗೆ ಆಧೀನ 
ರಾಗಿದ್ದರು. 

223 ಪ್ರತಿದಿನವೂ ಸೊಲೊಮೋನನಿಗೆ ಮತ್ತು ಅವನ 
ಪಂಕ್ತಿಯಲ್ಲಿ ಊಟಮಾಡುವವರಿಗೆ ಬೇಕಾದ ಆಹಾರ 
ಪದಾರ್ಥಗಳು ಹೀಗಿವೆ: 


ನೂರೈವತ್ತು ಬುಷೆಲ್ಲ್‌* ಉತ್ತಮವಾದ 
ಗೋಧಿಯ ಹಿಟ್ಟು; ಮುನ್ನೂರು ಬುಷೆಲ್ಸ್‌* 
ಹಿಟ್ಟು ಚೆನ್ನಾಗಿ ಮೇಯಿಸಿದ ಹತ್ತು ಹಸುಗಳು; 
ಹೊಲಗಳಲ್ಲಿ ಮೇಯಿಸಿದ ಇಪ್ಪತ್ತು ಹಸುಗಳು; 
ನೂರು ಕುರಿಗಳು; ಇವುಗಳಲ್ಲದೆ ದುಪ್ಪಿ ಜಿಂಕೆ, 
ಸಾರಂಗ ಮತ್ತು ಕೊಬ್ಬಿದ ಕೋಳಿಗಳು. 


ಸೊಲೊಮೋನನು ಯೂಫ್ರೇಟೀಸ್‌ ನದಿಯ 
ಪಶ್ಚಿಮದ ಪ್ರದೇಶವನ್ನೆಲ್ಲ ಆಳಿದನು. ಈ ದೇಶವು ತಿಪ್ಪಹು 
ದಿಂದ ಗಾಜದವರೆಗಿತ್ತು ಸೊಲೋಮೋನನ ರಾಜ್ಯದ 
ಲ್ಲೆಲ್ಲಾ ಶಾಂತಿ ನೆಲೆಸಿತ್ತು ೌಸೊಲೊಮೋನನ ಆಳ್ವಿಕೆ 
ಯಲ್ಲಿ ಯೆಹೂದದ ಮತ್ತು ಇಸ್ರೇಲಿನ ಜನರೆಲ್ಲರೂ 
ದಾನ್‌ನಿಂದ ಬೇರ್ಷೆಬದವರೆಗೆ ಸುರಕ್ಷಿತವಾಗಿದ್ದರು; 
ಶಾಂತಿಯಿಂದ ಜೀವಿಸುತ್ತಿದ್ದರು. ಜನರು ತಮ್ಮ ಅಂಜೂರ 
ಗಿಡಗಳ ಮತ್ತು ದ್ರಾಕ್ಟಾಲತೆಗಳ ನೆರಳಿನಲ್ಲಿ ಸಮಾಧಾನ 
ದಿಂದ ಕುಳಿತಿರುತ್ತಿದ್ದರು. 

ಸೊಲೊಮೋನನು ತನ್ನ ರಥಗಳಿಗೆ ಬೇಕಾಗಿದ್ದ 
ನಾಲ್ಕು ಸಾವಿರ ಕುದುರೆಗಳಿಗೆ ಬೇಕಾಗುವಷ್ಟು ಸ್ಥಳ ಪಡೆ 
ದಿದ್ದನು. ಅವನಲ್ಲಿ ಹನ್ನೆರಡು ಸಾವಿರ ರಾಹುತರಿದ್ದರು. 
ರಾಜನಾದ ಸೊಲೊಮೋನನಿಗೆ ಪ್ರತಿ ತಿಂಗಳಿಗೆ 
ಬೇಕಾದ ವಸ್ತುಗಳನ್ನು ಅವನ ಹನ್ನೆರಡು ಮಂದಿ ರಾಜ್ಯ 
ಪಾಲರಲ್ಲಿ ಒಬ್ಬರು ಸರದಿಯ ಪ್ರಕಾರ ಕೊಡುತ್ತಿದ್ದರು. 
ರಾಜನಿಗೂ ಅವನ ಪಂಕ್ತಿಯಲ್ಲಿ ಊಟಮಾಡುವ ಪ್ರತಿ 
ಯೊಬ್ಬರಿಗೂ ಆಹಾರ ಪದಾರ್ಥಗಳು ಯಥೇಚ್ಛವಾಗಿರು 
ತ್ತಿದ್ದವು. ಶರಾಜನ ರಥಗಳ ಕುದುರೆಗಳಿಗೆ ಮತ್ತು 
ಸವಾರಿಯ ಕುದುರೆಗಳಿಗೆ ಬೇಕಾದ ಹುಲ್ಲನ್ನು ಮತ್ತು 
ಬಾರ್ಲಿಯನ್ನು ಈ ರಾಜ್ಯಪಾಲರುಗಳು ಆಯಾಸ್ಥಳಗ 
ಳಿಂದ ತಂದು ಕೊಡುತ್ತಿದ್ದರು. ದೇವರು ಸೊಲೊಮೋ 
ನನಿಗೆ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಿದನು. ಸೊಲೊ 
ಮೋನನು ಅನೇಕಾನೇಕ ಸಂಗತಿಗಳನ್ನು ಅರ್ಥಮಾಡಿ 








ನೂರೈವತ್ತು ಬುಷೆಲ್ಸ್‌ ಅಥವಾ 6,600 ಲೀಟರ್‌, ಅಕ್ಬರಶಃ 
ತ0ಕೋರ್ಸ್‌ 


ಮುನ್ನೂರು ಬುಷೆಲ್ಸ್‌ ಅಥವಾ13,200ಲೀಟರ್‌, ಅಕ್ಬರಶಃ 60 
ಕೋರ್ಟ್‌. 


457 


ಕೊಳ್ಳುತ್ತಿದ್ದನು. ಯಾರೂ ಊಹಿಸಿಕೊಳ್ಳಲಾರದಷ್ಟು 
ಜ್ಞಾನವನ್ನು ಅವನು ಹೊಂದಿದ್ದನು. *ಅವನ ಜ್ಞಾನವು 
ಈಜಿಪ್ಟಿನ ಗಂಡಸರೆಲ್ಲರ ಜ್ಞಾನಕ್ಕಿಂತಲೂ ಹೆಚ್ಚಿನ 
ದಾಗಿತ್ತು. ಸೊಲೊಮೋನನ ಜ್ಞಾನವು ಪೂರ್ವದಿಕ್ಕಿನ 
ಜನರೆಲ್ಲರ ಜ್ಞಾನಕ್ಕಿಂತ ವಿಶಾಲವಾಗಿತ್ತು. *'ಪ್ರಪಂಚ 
ದಲ್ಲಿನ ಯಾವುದೇ ವ್ಯಕ್ತಿಯ ಜ್ಞಾನಕ್ಕಿಂತಲೂ ಹೆಚ್ಚಿನ 
ಜ್ಞಾನವು ಅವನಲ್ಲಿತ್ತು. ಅವನು ಜೆರಹನ ಮಗನಾದ 
ಏತಾನನಿಗಿಂತಲೂ ಜ್ಞಾನಿಯಾಗಿದ್ದನು. ಮಾಹೋಲನ 
ಮಕ್ಕಳಾದ ಹೇಮಾನ್‌, ಕಲ್ಕೋಲ್‌, ದರ್ದರಿಗಿಂತ 
ಅವನು ಜ್ಞಾನಿಯಾಗಿದ್ದನು. ರಾಜನಾದ ಸೊಲೊಮೋ 
ನನು ಇಸ್ರೇಲ್‌ ಮತ್ತು ಯೆಹೂದಗಳ ಸುತ್ತಮುತ್ತಲಿನ 
ಪ್ರದೇಶಗಳಲ್ಲೆಲ್ಲಾ ಪ್ರಸಿದ್ಧನಾಗಿದ್ದನು. 3`ರಾಜನಾದ 
ಸೊಲೊಮೋನನು ತನ್ನ ಜೀವಿತದ ಅವದಿಯಲ್ಲಿ ಮೂರು 
ಸಾವಿರ ಜ್ಞಾನೋಪದೇಶಗಳನ್ನೂ ಒಂದು ಸಾವಿರದ 
ಐದು ಹಾಡುಗಳನ್ನೂ ಬರೆದನು. 

ಸೊಲೊಮೋನನು ಪ್ರಕೃತಿಯ ಬಗ್ಗೆಯೂ ಹೆಚ್ಚಾಗಿ 
ತಿಳಿದುಕೊಂಡನು. ಸೊಲೊಮೋನನು ಲೆಬನೋನಿನ 
ದೇವದಾರು ವೃಕ್ಚಗಳಿಂದ ಮೊದಲುಗೊಂಡು ಗೋಡೆ 
ಗಳಲ್ಲಿ ಬೆಳೆಯುವ ಗಿಡಗಳವರೆಗೆ, ವಿವಿಧ ರೀತಿಯ 
ಸಸ್ಯಗಳ ಬಗ್ಗೆ ಪ್ರಸ್ತಾಪಿಸಿದನು. ರಾಜನಾದ ಸೊಲೊಮೋ 
ನನು ಪ್ರಾಣಿಗಳ, ಪಕ್ಷಿಗಳ ಮತ್ತು ಹರಿದಾಡುವ ಜಂತುಗಳ 
ಬಗ್ಗೆಯೂ ಪ್ರಸ್ತಾಪಿಸಿದನು. "ರಾಜನಾದ ಸೊಲೊಮೋ 
ನನ ಜ್ಞಾನೋಕ್ತಿಗಳನ್ನು ಕೇಳಲು ಎಲ್ಲಾ ದೇಶಗಳ 
ಜನರೂ ಬರುತ್ತಿದ್ದರು. ಎಲ್ಲಾ ದೇಶದ ರಾಜರುಗಳು 
ತಮ್ಮ ದೇಶದ ಜ್ಞಾನಿಗಳನ್ನು ರಾಜನಾದ ಸೊಲೊ 
ಮೋನನ ಬಳಿಗೆ ಕಳುಹಿಸುತ್ತಿದ್ದರು. 


ಸೊಲೊಮೋನನು ದೇವಾಲಯವನ್ನು ನಿರ್ಮಿಸಿದನು 
ಹೀರಾಮನು ತೂರಿನ ರಾಜನಾಗಿದ್ದನು. ಹೀರಾ 
ಮನು ಯಾವಾಗಲೂ ದಾವೀದನ ಸ್ನೇಹಿತ 
ನಾಗಿದ್ದನು. ದಾವೀದನ ನಂತರ ಸೊಲೊಮೋನನು 
ನೂತನ ರಾಜನಾದನೆಂದು ಹೀರಾಮನು ಕೇಳಿ, ತನ್ನ 
ಸೇವಕರನ್ನು ಸೊಲೊಮೋನನ ಬಳಿಗೆ ಕಳುಹಿಸಿದನು. 
2ಸೂಲೊಮೋನನು ರಾಜನಾದ ಹೀರಾಮನಿಗೆ, 3""ನನ್ನ 
ತಂದೆಯಾದ ದಾವೀದನು ತನ್ನ ಸುತ್ತಮುತ್ತಲಿನವ 
ರೊಂದಿಗೆ ಅನೇಕ ಯುದ್ಧಗಳನ್ನು ಮಾಡಬೇಕಾಯಿತು, 
ಆದುದರಿಂದ ಅವನು ತನ್ನ ದೇವರಾದ ಯೆಹೋವನ 
ಗೌರವಕ್ಕಾಗಿ ಒಂದು ದೇವಾಲಯವನ್ನು ನಿರ್ಮಿಸಲು 
ಸಾಧ್ಯವಾಗಲಿಲ್ಲ. ತನ್ನ ಎಲ್ಲಾ ಶತ್ರುಗಳನ್ನು ಸೋಲಿಸಲು 
ಯೆಹೋವನು ಅವಕಾಶ ಕೊಡುವ ತನಕ ರಾಜನಾದ 
ದಾವೀದನು ಕಾಯುತ್ತಿದ್ದನು. “ಆದರೆ ಈಗ ನನ್ನ ದೇವ 
ರಾದ ಯೆಹೋವನು ನನ್ನ ದೇಶದಲ್ಲೆಲ್ಲಾ ಶಾಂತಿ ನೆಲೆಸು 


1 ರಾಜರುಗಳು 4:30-5:14 


ವಂತೆ ಮಾಡಿದ್ದಾನೆ. ಈಗ ನನಗೆ ಶತ್ರುಗಳೇ ಇಲ್ಲ. ನನ್ನ 
ಜನರಿಗೆ ಯಾವ ಅಪಾಯವೂ ಇಲ್ಲ. 

*ನನ್ನ ತಂದೆಯಾದ ದಾವೀದನಿಗೆ ಯೆಹೋವನು, 
"ನಿನ್ನ ನಂತರ ನಿನ್ನ ಮಗನನ್ನು ನಾನು ರಾಜನನ್ನಾಗಿ 
ಮಾಡುತ್ತೇನೆ. ನನ್ನನ್ನು ಸನ್ಮಾನಿಸಲು ನಿನ್ನ ಮಗನು ನನಗೆ 
ಒಂದು ದೇವಾಲಯವನ್ನು ಕಟ್ಟುತ್ತಾನೆ' ಎಂದು ವಾಗ್ದಾನ 
ಮಾಡಿದ್ದನು. ಈಗ, ನನ್ನ ದೇವರಾದ ಯೆಹೋವನ 
ಗೌರವಾರ್ಥವಾಗಿ ದೇವಾಲಯವನ್ನು ನಿರ್ಮಿಸ 
ಬೇಕೆಂದಿದ್ದೇನೆ. "ಆದುದರಿಂದ ನಿನ್ನ ಸಹಾಯವು ನನಗೆ 
ಬೇಕಾಗಿದೆ. ನಿನ್ನ ಜನರನ್ನು ಲೆಬನೋನಿಗೆ ಕಳುಹಿಸು. 
ಅಲ್ಲಿ ಅವರು ನನಗಾಗಿ ದೇವದಾರುಮರಗಳನ್ನು ಕಡಿದು 
ಬೀಳಿಸಲಿ. ನನ್ನ ಸೇವಕರೂ ನಿನ್ನವರೊಂದಿಗೆ ಕೆಲಸ 
ಮಾಡುತ್ತಾರೆ. ನಿನ್ನ ಸೇವಕರಿಗೆ ಗೊತ್ತುಪಡಿಸಿದ ವೇತನ 
ವನ್ನು ನಾನು ಕೊಡುತ್ತೇನೆ. ಆದರೆ ನಿನ್ನ ಸಹಾಯ ನನಗೆ 
ಬೇಕು. ನಮ್ಮ ಬಡಗಿಗಳು ಚೀದೋನ್ಯರ ಬಡಗಿಗಳಂತೆ 
ಕುಶಲಕರ್ಮಿಗಳಲ್ಲ'' ಎಂದು ಹೇಳಿ ಕಳುಹಿಸಿದನು. 

7ಸೊಲೊಮೋನನು ಹೇಳಿದುದನ್ನು ಹೀರಾಮನು 
ಕೇಳಿದಾಗ ಬಹಳ ಸಂತೋಷಗೊಂಡು, ""ಈ ಮಹಾ 
ಜನಾಂಗಕ್ಕೋಸ್ಕರ ದಾವೀದನಿಗೆ ವಿವೇಕಿಯಾದ ಮಗ 
ನನ್ನು ಕರುಣಿಸಿದ್ದಕ್ಕಾಗಿ ನಾನು ಯೆಹೋವನಿಗೆ ಅಭಿ 
ನಂದನೆಗಳನ್ನು ಸಲ್ಲಿಸುತ್ತೇನೆ'' ಎಂದು ಹೇಳಿದನು. 
*ನಂತರ ಹೀರಾಮನು ಸೊಲೊಮೋನನಿಗೆ ಈ ಸಂದೇಶ 
ವನ್ನು ಕಳುಹಿಸಿದನು: "ನಿನ್ನ ಕೋರಿಕೆಯು ನನಗೆ ತಿಳಿ 
ಯಿತು. ನಾನು ನಿನಗೆ ಬೇಕಾದ ಎಲ್ಲ ದೇವದಾರು ಮರ 
ಗಳನ್ನು ಮತ್ತು ತುರಾಯಿ ಮರಗಳನ್ನು ಕೊಡುತ್ತೇನೆ. 
೨ನನ್ನ ಸೇವಕರು ಅವುಗಳನ್ನು ಲೆಬನೋನಿನಿಂದ ಸಮುದ್ರ 
ತೀರಕ್ಕೆ ತರುತ್ತಾರೆ. ನಂತರ ನಾನು ಅವುಗಳನ್ನು ಒಟ್ಟಾಗಿ 
ಕಟ್ಟಿ ನೀನು ತಿಳಿಸಿದ ಸ್ಥಳಕ್ಕೆ ತೇಲಿಬಿಡುತ್ತೇನೆ. ಗೊತ್ತು 
ಪಡಿಸಿದ ಸ್ಥಳದಲ್ಲಿ ದಿಮ್ಮಿಗಳನ್ನು ಬೇರ್ಪಡಿಸುತ್ತೇನೆ; 
ನೀನು ಅವುಗಳನ್ನು ತೆಗೆದುಕೊಳ್ಳಬಹುದು.'' 

101!ಸೊಲೊಮೋನನು ಪ್ರತಿ ವರ್ಷವೂ ಹೀರಾಮ 
ನಿಗೆ ಅವನ ಮನೆಯವರಿಗೋಸ್ಕರ ಒಂದು ಲಕ್ಷದ ಇಪ್ಪತ್ತು 
ಸಾವಿರ ಬುಷೆಲ್‌ ಗೋಧಿಯನ್ನು ಮತ್ತು ಒಂದು ಲಕ್ಷದ 
ಇಪ್ಪತ್ತು ಸಾವಿರ ಗ್ಯಾಲನ್‌ ಶುದ್ಧವಾದ ಆಲೀವ್‌ ಎಣ್ಣೆ 
ಯನ್ನು ಕೊಟ್ಟನು. ಯೆಹೋವನು ತಾನು ವಾಗ್ದಾನ 
ಮಾಡಿದ್ದಂತೆ ಸೊಲೊಮೋನನಿಗೆ ಜ್ಞಾನವನ್ನು ಅನು 
ಗ್ರಹಿಸಿದನು. ಹೀರಾಮನ ಮತ್ತು ಸೊಲೊಮೋನನ 
ನಡುವೆ ಸಮಾಧಾನವಿತ್ತು ಈ ಇಬ್ಬರು ರಾಜರುಗಳು 
ತಮ್ಮತಮ್ಮಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡರು. 

ರಾಜನಾದ ಸೊಲೊಮೋನನು ಇಸ್ರೊಲಿನ 
ಮೂವತ್ತು ಸಾವಿರ ಜನರನ್ನು ಬಲತ್ಕಾರದಿಂದ 
ಈ ಕಾರ್ಯಕ್ಕೆ ನೇಮಿಸಿದನು. ರಾಜನಾದ 





1 ರಾಜರುಗಳು 5:15-6:15 


ಸೊಲೊಮೋನನು ಅದೋನಿರಾಮ ಎಂಬವನನ್ನು 
ಇವರಿಗೆ ಮೇಲ್ವಿಚಾರಕನನ್ನಾಗಿ ನೇಮಿಸಿದನು. ಸೋಲೋ 
ಮೋನನು ಅವರನ್ನು ಮೂರು ಗುಂಪುಗಳಾಗಿ ವಿಂಗಡಿ 
ಸಿದನು. ಒಂದೊಂದು ಗುಂಪಿನಲ್ಲಿ ಹತ್ತು ಸಾವಿರ 
ಜನರಿದ್ದರು. ಪ್ರತಿಯೊಂದು ಗುಂಪಿನವರು ಲೆಬನೋನಿ 
ನಲ್ಲಿ ಒಂದು ತಿಂಗಳು ಕೆಲಸ ಮಾಡಿದ ನಂತರ ಎರಡು 
ತಿಂಗಳು ಮನೆಗೆ ಹಿಂತಿರುಗುತ್ತಿದ್ದರು. '"ಸೊಲೊಮೋ 
ನನು ಎಂಭತ್ತು ಸಾವಿರ ಜನರನ್ನು ಬಲಾತ್ಕಾರದಿಂದ 
ಬೆಟ್ಟಪ್ರದೇಶದಲ್ಲಿ ಕೆಲಸ ಮಾಡಲು ನೇಮಿಸಿದನು. ಈ 
ಜನರು ಕಲ್ಲುಗಣಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅಲ್ಲಿ 
ಎಪ್ಪತ್ತು ಸಾವಿರ ಜನರು ಕಲ್ಲುಗಳನ್ನು ಹೊರುತ್ತಿದ್ದರು. 
ಅಲ್ಲಿ ಕೆಲಸ ಮಾಡುವ ಜನರ ಮೇಲ್ವಿ ಚಾರಕರಾಗಿ 
ಮೂರು ಸಾವಿರದ ಮುನ್ನೂರು ಜನರಿದ್ದರು. 
ರಾಜನಾದ ಸೊಲೊಮೋನನು ದೇವಾಲಯದ ಅಡಿ 
ಪಾಯಕ್ಕಾಗಿ ದೊಡ್ಡದಾದ ಹಾಗೂ ಬೆಲೆಬಾಳುವ ಕಲ್ಲು 
ಗಳನ್ನು ಕೊರೆದು ತೆಗೆಯಲು ಆಜ್ಞಾಪಿಸಿದನು. ಈ ಕಲ್ಲು 
ಗಳನ್ನು ಬಹು ಜಾಗರೂಕತೆಯಿಂದ ಕತ್ತರಿಸಿ ತೆಗೆದರು. 
ನಂತರ ಸೊಲೊಮೋನನ ಮತ್ತು ಹೀರಾಮನ ಕಟ್ಟಡ 
ಕಟ್ಟುವವರು ಮತ್ತು ಗೆಬಾಲ್ಯ ಜನರು ಈ ಕಲ್ಲುಗಳನ್ನು 
ಕೆತ್ತಿದರು. ಅವರು ಕಲ್ಲುಗಳನ್ನು ಮತ್ತು ತೊಲೆಗಳನ್ನು 
ದೇವಾಲಯದ ನಿರ್ಮಾಣಕ್ಕಾಗಿ ಸಿದ್ಧಗೊಳಿಸಿದರು. 


ಸೊಲೊಮೋನನು ದೇವಾಲಯವನ್ನು ನಿರ್ಮಿಸಿದನು 
6 ಇಸ್ರೇಲಿನ ಜನರು ಈಜಿಪ್ಟನ್ನು ಬಿಟ್ಟ ನಾನೂರ 
ಎಂಭತ್ತನೆಯ ವರ್ಷದಲ್ಲಿ ಅಂದರೆ ರಾಜನಾದ 
ಸೊಲೊಮೋನನು ಇಸ್ರೇಲನ್ನು ಆಳಲಾರಂಭಿಸಿದ ನಾಲ್ಕ 
ನೆಯ ವರ್ಷದಲ್ಲಿ ದೇವಾಲಯದ ನಿರ್ಮಾಣವು ಆರಂಭ 
ಗೊಂಡಿತು. ಅದು ವರ್ಷದ ಎರಡನೆಯ ತಿಂಗಳಾದ 
ಜೀಪ್‌ ತಿಂಗಳಲ್ಲಿ ಆರಂಭಗೊಂಡಿತು. ದೇವಾಲಯವು 
ತೊಂಭತ್ತು ಅಡಿ ಉದ್ದ ಮೂವತ್ತು ಅಡಿ ಅಗಲ ಮತ್ತು 
ನಲವತ್ತೈದು ಅಡಿ ಎತ್ತರವಾಗಿತ್ತು. ದೇವಾಲಯದ 
ಮುಂದಿನ ಮಂಟಪವು ಮೂವತ್ತು ಅಡಿ ಉದ್ದ ಮತ್ತು 
ನಲವತ್ತೈದು ಅಡಿ ಅಗಲವಾಗಿತ್ತು ಮುಂದಿನ ಮಂಟಪವು 
ದೇವಾಲಯದ ಮುಖ್ಯಸ್ಥಳದುದ್ದಕ್ಕೂ ವ್ಯಾಪಿಸಿತ್ತು. 
ಮಂಟಪದ ಉದ್ದವು ದೇವಾಲಯದ ಅಗಲಕ್ಕೆ ಸಮ 
ನಾಗಿತ್ತು “ದೇವಾಲಯದಲ್ಲಿ ಕಿರಿದಾದ ಕಿಟಕಿಗಳಿದ್ದವು. 
ಈ ಕಿಟಕಿಗಳು ಹೊರಗಡೆಯಲ್ಲಿ ಕಿರಿದಾಗಿಯೂ ಮತ್ತು 
ಒಳಗಡೆ ದೊಡ್ಡದಾಗಿಯೂ ಇದ್ದವು. "ನಂತರ ಸೊಲೊ 
ಮೋನನು ದೇವಾಲಯದ ಗೋಡೆಯ ಸುತ್ತಲೂ 
ಸಾಲಾಗಿ ಕೊಠಡಿಗಳನ್ನು ನಿರ್ಮಿಸಿದನು. ಈ ಕೊಠಡಿ 
ಗಳನ್ನು ಒಂದರ ಮೇಲೆ ಮತ್ತೊಂದನ್ನು ಕಟ್ಟಿಸಿದನು. ಈ 


458 


ಸಾಲು ಕೊಠಡಿಗಳು ಮೂರು ಅಂತಸ್ತುಗಳನ್ನು 
ಹೊಂದಿದ್ದವು. "ಈ ಕೊಠಡಿಗಳು ದೇವಾಲಯದ ಗೋಡೆ 
ಯನ್ನು ಸ್ಪರ್ಶಿಸಿದರೂ, ಅವುಗಳ ತೊಲೆಗಳು ಗೋಡೆ 
ಯಲ್ಲಿ ಸೇರಿಕೊಂಡಿರಲಿಲ್ಲ. ಆ ದೇವಾಲಯದ 
ಗೋಡೆಯ ಮೇಲ್ಭಾಗವು ತೆಳುವಾಗಿತ್ತು ಆ ಕೊಠಡಿಗಳ 
ಒಂದು ಕಡೆಯ ಗೋಡೆಯು, ಅದರ ಕೆಳಭಾಗದ ಗೋಡೆ 
ಗಿಂತ ತೆಳುವಾಗಿತ್ತು ಕೆಳ ಅಂತಸ್ತಿನ ಕೊಠಡಿಗಳ ಅಗಲ 
ಏಳುವರೆ ಅಡಿಗಳು. ಮಧ್ಯದ ಅಂತಸ್ತಿನ ಕೊಠಡಿಗಳ 
ಅಗಲ ಒಂಭತ್ತು ಅಡಿಗಳು. ಅದರ ಮೇಲಿನ ಕೊಠಡಿಗಳ 
ಅಗಲ ಹತ್ತೂವರೆ ಅಡಿಗಳು.?ಈ ಗೋಡೆಗಳನ್ನು ಕಟ್ಟಲು 
ಕೆಲಸಗಾರರು ದೊಡ್ಡದೊಡ್ಡ ಕಲ್ಲುಗಳನ್ನು ಬಳಸಿದ್ದರು. 
ಕಲ್ಲುಗಣಿಯಿಂದ ಕಲ್ಲುಗಳನ್ನು ಹೊರಗೆ ತೆಗೆಯು 
ವಾಗಲೇ ಕೆಲಸಗಾರರು ಈ ಕಲ್ಲುಗಳನ್ನು ಕೆತ್ತಿದ್ದರು. 
ಆದುದರಿಂದ ಸುತ್ತಿಗೆ, ಉಳಿ ಮುಂತಾದ ಕಬ್ಬಿಣದ ಉಪ 
ಕರಣಗಳ ಶಬ್ದವು ದೇವಾಲಯದಲ್ಲಿ ಕೇಳಿಸುತ್ತಿರಲಿಲ್ಲ. 

ಕಕೆಳಅಂತಸ್ಸಿನ ಕೊಠಡಿಗಳ ಪ್ರವೇಶವು ದೇವಾಲಯದ 
ದಕ್ಷಿಣದ ಕಡೆಗಿತ್ತು ಎರಡನೆಯ ಅಂತಸ್ತಿನ ಕೊಠಡಿಗಳಿಗೆ 
ಹೋಗುವ ಮೆಟ್ಟಿಲುಗಳು ಒಳಗಡೆಯಿದ್ದು, ಅಲ್ಲಿಂದ 
ಮೂರನೆಯ ಅಂತಸ್ತಿನ ಕೊಠಡಿಗಳಿಗೂ ಹೋಗ 
ಬಹುದಾಗಿತ್ತು 

9*ಸೂಲೊಮೋನನು ದೇವಾಲಯದ ನಿರ್ಮಾಣವನ್ನು 
ಮುಗಿಸಿದನು. ದೇವಾಲಯದೊಳಗಿನ ಪ್ರತಿಯೊಂದು 
ಭಾಗವನ್ನು ದೇವದಾರು ಮರದ ಹಲಗೆಗಳಿಂದ 
ಹೊದಿಸಿದನು. ಸೊಲೊಮೋನನು ದೇವಾಲಯದ 
ಸುತ್ತಲಿನ ಕೊರಡಿಗಳ ನಿರ್ಮಾಣವನ್ನೂ ಮುಗಿಸಿದನು. 
ಒಂದೊಂದು ಅಂತಸ್ತು ಏಳೂವರೆ ಅಡಿಗಳಷ್ಟು ಎತ್ತರ 
ವಾಗಿತ್ತು. ಈ ಕೊಠಡಿಗಳ ದೇವದಾರು ತೊಲೆಗಳು 
ದೇವಾಲಯವನ್ನು ಸ್ಪರ್ಶಿಸುತ್ತಿದ್ದವು. 

1-12 ಯಹೋವನು ಸೊಲೊಮೋನನಿಗೆ, “ನನ್ನ 
ಎಲ್ಲಾ ನಿಯಮಗಳಿಗೆ ಮತ್ತು ಆಜ್ಜಿಗಳಿಗೆ ನೀನು ವಿಧೇಯ 
ನಾಗಿದ್ದರೆ, ನಿನ್ನ ತಂದೆಯಾದ ದಾವೀದನಿಗೆ ನಾನು 
ವಾಗ್ದಾನ ಮಾಡಿದವುಗಳನ್ನು ನಿನಗಾಗಿ ಈಡೇರಿಸುತ್ತೇನೆ. 
ನೀನು ನಿರ್ಮಿಸುತ್ತಿರುವ ಈ ದೇವಾಲಯದಲ್ಲಿ ನಾನು 
ಇಸ್ರೇಲರೊಂದಿಗೆ ವಾಸಿಸುತ್ತೇನೆ. ನಾನು ಅವರನ್ನು 
ಎಂದೆಂದಿಗೂ ಬಿಟ್ಟುಹೋಗುವುದಿಲ್ಲ'' ಎಂದು 
ಹೇಳಿದನು. 


ದೇವಾಲಯದ ವಿವರಗಳು 
ಸೊಲೊಮೋನನು ದೇವಾಲಯದ ನಿರ್ಮಾಣ 
ವನ್ನು ಮುಗಿಸಿದನು. 15 ದೇವಾಲಯದ ಒಳಗಿನ ಗೋಡೆ 
ಗಳಿಗೆ ದೇವದಾರು ಮರದ ಹಲಗೆಗಳನ್ನು ನೆಲದಿಂದ 


459 


ಮಾಳಿಗೆಯವರೆಗೆ ಹೊದಿಸಿದ್ದರು. ಕಲ್ಲಿನ ನೆಲಕ್ಕೆ 
ತುರಾಯಿ ಮರದ ಹಲಗೆಗಳನ್ನು ಹಾಸಿದ್ದರು. 16ದೇವಾ 
ಲಯದ ಹಿಂಭಾಗದಲ್ಲಿ ಅವರು ಮೂವತ್ತು ಅಡಿ ಉದ್ದ 
ವಾಗಿರುವ ಒಂದು ಕೊಠಡಿಯನ್ನು ನಿರ್ಮಿಸಿದ್ದರು. ಈ 
ಕೊಠಡಿಯ ಗೋಡೆಗಳಿಗೂ ದೇವದಾರು ಮರದ ಹಲಗೆ 
ಗಳನ್ನು ನೆಲದಿಂದ ಮಾಳಿಗೆಯವರೆಗೆ ಹೊದಿಸಿದ್ದರು. ಈ 
ಕೊಠಡಿಯನ್ನು ಮಹಾ ಪವಿತ್ರಸ್ಥಳವೆಂದು ಕರೆದರು. 
!?ಈ ಮಹಾಪವಿತ್ರಸ್ಥಳದ ಎದುರಿನಲ್ಲಿ ದೇವಾಲಯದ 
ಮುಖ್ಯ ಭಾಗವಿದೆ. ಈ ಕೊಠಡಿಯ ಉದ್ದ ಅರವತ್ತು ಅಡಿ. 
15 ಕೊಠಡಿಯ ಗೋಡೆಗಳಿಗೆ ದೇವದಾರುಮರದ 
ಹೊದಿಕೆಗಳನ್ನು ಹೊದಿಸಲಾಗಿದ್ದು ಈ ಗೋಡೆಗಳಲ್ಲಿದ್ದ 
ಯಾವುದೇ ಕಲ್ಲುಗಳು ಕಂಡು ಬರುತ್ತಿರಲಿಲ್ಲ. ಈ ದೇವ 
ದಾರುಮರದ ಹಲಗೆಗಳ ಮೇಲೆ ಹೂಗಳ ಮತ್ತು ಬಳ್ಳಿಗಳ 
ಚಿತ್ರಗಳನ್ನು ಕೆತ್ತಲಾಗಿತ್ತು. 

ಔೌಸೊಲೊಮೋನನು ದೇವಾಲಯದ ಹಿಂದಿನ ಭಾಗ 
ದಲ್ಲಿ ಒಳಗಡೆ ಒಂದು ಕೋಣೆಯನ್ನು ಸಿದ್ಧಪಡಿಸಿದನು. 
ಯೆಹೋವನ ಒಡಂಬಡಿಕೆಯ ಪೆಟ್ಟಿಗೆಯನ್ನು ಇಡುವುದ 
ಕ್ಕಾಗಿಯೇ ಈ ಕೊಠಡಿಯನ್ನು ಸಿದ್ಧಪಡಿಸಲಾಗಿತ್ತು. 20 
ಕೊಠಡಿಯು ಮೂವತ್ತು ಅಡಿ ಉದ್ದ ಮೂವತ್ತು ಅಡಿ 
ಅಗಲ ಮತ್ತು ಮೂವತ್ತು ಅಡಿ ಎತ್ತರವಾಗಿತ್ತು. 
21 ಸೊಲೊಮೋನನು ಶುದ್ಧ ಚಿನ್ನದ ತಗಡನ್ನು ಈ 
ಕೊಠಡಿಗೆ ಹೊದಿಸಿದನು. ಈ ಕೊಠಡಿಯ ಮುಂದೆ 
ಧೂಪವೇದಿಕೆಯನ್ನು ಅವನು ನಿರ್ಮಿಸಿದನು. ಅವನು ಆ 
ವೇದಿಕೆಗೆ ಚಿನ್ನದ ಹೊದಿಕೆಯನ್ನೂ ಅದರ ಸುತ್ತಲೂ 
ಚಿನ್ನದ ಸರಪಣಿಗಳನ್ನೂ ಜೋಡಿಸಿದನು. ಆ ಕೊಠಡಿ 
ಯಲ್ಲಿ ಎರಡು ಕೆರೂಬಿಗಳ ಪ್ರತಿಮೆಗಳಿದ್ದವು. ಆ ಪ್ರತಿಮೆ 
ಗಳಿಗೆ ಚಿನ್ನದ ಹೊದಿಕೆಯನ್ನು ಹೊದಿಸಿದ್ದರು. ದೇವಾ 
ಲಯಕ್ಕೆಲ್ಲ ಚಿನ್ನದ ಹೊದಿಕೆಯನ್ನು ಹೊದಿಸಿದ್ದರು. 
ಅಲ್ಲದೆ, ಮಹಾಪವಿತ್ರಸ್ಥಳದ ಮುಂದಿನ ಯಜ್ಞವೇದಿ 
ಕೆಗೂ ಚಿನ್ನದ ಹೊದಿಕೆಯನ್ನು ಹೊದಿಸಿದ್ದರು. 

ಕೆಲಸಗಾರರು ರೆಕ್ಕೆಗಳಿರುವ ಎರಡು ಕೆರೂಬಿಗಳ 
ಪ್ರತಿಮೆಗಳನ್ನು ಆಲೀವ್‌ಮರದಿಂದ ಮಾಡಿ ಅವುಗಳನ್ನು 
ಮಹಾಪವಿತ್ರ ಸ್ಥಳದಲ್ಲಿಟ್ಟರು. ಒಂದೊಂದು ಪ್ರತಿಮೆಯು 
೧೫ ಅಡಿ ಎತ್ತರವಾಗಿತ್ತು ಈ ಎರಡು ಕೆರೂಬಿಗಳು 
ಅಳತೆಯಲ್ಲಿಯೂ ಆಕಾರದಲ್ಲಿಯೂ ಒಂದೇ ರೀತಿ 
ಯಾಗಿದ್ದವು. ಪ್ರತಿಯೊಂದು ಕೆರೂಬಿಗಳಿಗೆ ಎರಡು 
ರೆಕ್ಕೆಗಳಿದ್ದವು. ಪ್ರತಿಯೊಂದು ರೆಕ್ಕೆಯ ಉದ್ದ ಏಳುವರೆ 
ಅಡಿಗಳು. ಒಂದು ರೆಕ್ಕೆಯಿಂದ ಮತ್ತೊಂದು ರೆಕ್ಕೆಯ 
ಕೊನೆಗಿರುವ ಅಂತರ ಹದಿನೈದು ಅಡಿಗಳು. ಪ್ರತಿ 
ಯೊಂದು ಕೆರೂಬಿಯ ಎತ್ತರ ಹದಿನೈದು ಅಡಿಗಳು. ಈ 
ಕೆರೂಬಿಗಳನ್ನು ಮಹಾಪವಿತ್ರ ಸ್ಥಳ ದಲ್ಲಿಟ್ಟರು. ಅವುಗಳು 
ಒಂದಕ್ಕೊಂದು ಸಮೀಪದಲ್ಲಿದ್ದವು. ಅವುಗಳ ರೆಕ್ಕೆಗಳು 


1 ರಾಜರುಗಳು 6:16-38 


ಕೊಠಡಿಯ ಮಧ್ಯಭಾಗದಲ್ಲಿ ಒಂದನ್ನೊಂದು ತಾಕುತ್ತಿ 
ದ್ದುವು. ಉಳಿದೆರಡು ರೆಕ್ಕೆಗಳು ಎರಡು ಕಡೆಗಳಲ್ಲಿದ್ದ 
ಗೋಡೆಗಳನ್ನು ತಾಕುತ್ತಿದ್ದುವು. ಈ ಎರಡು ಕೆರೂಬಿ 
ಗಳಿಗೆ ಚಿನ್ನದ ತಗಡನ್ನು ಹೊದಿಸ ಲಾಗಿತ್ತು. 


ೌಮುಖ್ಯಕೊಠಡಿಯ ಮತ್ತು ಒಳಕೋಣೆಯ ಗೋಡೆ 
ಗಳ ಮೇಲೆ ಕೆರೂಬಿಗಳ, ಖರ್ಜೂರ ವೃಕ್ಷಗಳ ಮತ್ತು 
ಹೂಗಳ ಚಿತ್ರಗಳನ್ನು ಕೆತ್ತಿದ್ದರು. 30.5% ಎರಡು ಕೊಠಡಿ 
ಗಳ ನೆಲಕ್ಕೆ ಚಿನ್ನದ ತಗಡನ್ನು ಹಾಸಿದ್ದರು. 

3!ಕೆಲಸಗಾರರು ಆಲೀವ್‌ ಮರದ ಎರಡು ಬಾಗಿಲು 
ಗಳನ್ನು ಮಾಡಿದರು. ಅವರು ಮಹಾಪವಿತ್ರ ಸ್ಥಳದ 
ಪ್ರವೇಶದ್ವಾರದಲ್ಲಿ ಈ ಎರಡು ಬಾಗಿಲುಗಳನ್ನು ಇಟ್ಟರು. 
ಬಾಗಿಲಿನ ಚೌಕಟ್ಟನ್ನು ಪಂಚಕೋಣಾಕೃತಿಯಲ್ಲಿ ಮಾಡಿ 
ದ್ದರು. ಅವರು ಆಲೀವ್‌ ಮರದಿಂದ ಎರಡು ಬಾಗಿಲು 
ಗಳನ್ನು ಮಾಡಿದರು. ಕೆಲಸಗಾರರು ಕೆರೂಬಿಗಳ, 
ಖರ್ಜೂರ ವೃಕ್ಚಗಳ ಮತ್ತು ಹೂಗಳ ಚಿತ್ರಗಳನ್ನು 
ಬಾಗಿಲುಗಳ ಮೇಲೆ ಕೆತ್ತಿದರು. ನಂತರ ಬಾಗಿಲುಗಳಿಗೆ 
ಚಿನ್ನವನ್ನು ಹೊದಿಸಿದರು. 

ಅವರು ಮುಖ್ಯ ಕೊಠಡಿಯ ಪ್ರವೇಶಕ್ಕೂ ಬಾಗಿಲು 
ಗಳನ್ನು ಮಾಡಿದರು. ಅವರು ಚೌಕಾಕಾರದ ಬಾಗಿಲಿನ 
ಚೌಕಟ್ಟನ್ನು ಆಲೀವ್‌ ಮರದಿಂದ ಮಾಡಿದರು. 
3ನಂತರ ಅವರು ತುರಾಯಿ ಮರದ ಬಾಗಿಲುಗಳನ್ನು 
ಮಾಡಿದರು. ಅಲ್ಲಿ ಎರಡು ಬಾಗಿಲುಗಳಿದ್ದು, ಪ್ರತಿ 
ಯೊಂದು ಮಡಿಸುವಂತಹ ಎರಡು ಭಾಗಗಳನ್ನು ಹೊಂದಿ 
ದ್ದವು. ಅವರು ಕೆರೂಬಿಗಳ, ಖರ್ಜೂರವೃಕ್ಷಗಳ ಮತ್ತು 
ಹೂಗಳ ಚಿತ್ರಗಳನ್ನು ಬಾಗಿಲುಗಳ ಮೇಲೆ ಕೆತ್ತಿದ್ದರು. 
ಅವರು ಅವುಗಳಿಗೆ ಚಿನ್ನವನ್ನು ಹೊದಿಸಿದರು. 


36ನಂತರ ಅವರು ಒಳಾಂಗಣವನ್ನು ನಿರ್ಮಿಸಿದರು. 
ಅವರು ಒಳಾಂಗಣದ ಸುತ್ತಲೂ ಗೋಡೆಗಳನ್ನು ನಿರ್ಮಿಸಿ 
ದರು. ಪ್ರತಿಯೊಂದು ಗೋಡೆಯು ಕತ್ತರಿಸಿದ ಕಲ್ಲುಗಳ 
ಮೂರು ಸಾಲುಗಳನ್ನೂ ದೇವದಾರುಮರದ ತೊಲೆಗಳ 
ಒಂದು ಸಾಲನ್ನೂ ಹೊಂದಿತ್ತು 


37 ಅವರು ವರ್ಷದ ಎರಡನೆಯ ತಿಂಗಳಿನ ವೈಶಾಖ 
ಮಾಸದಲ್ಲಿ ದೇವಾಲಯವನ್ನು ಕಟ್ಟಲಾರಂಭಿಸಿದರು. 
ಇಸ್ರೇಲನ್ನು ಸೊಲೊಮೋನನು ಆಳಲು ಆರಂಭಿಸಿದ 
ನಾಲ್ಕನೆಯ ವರ್ಷದಲ್ಲಿ ಇದು ನಡೆಯಿತು. ಪ್ರ ದೇವಾಲ 
ಯದ ನಿರ್ಮಾಣವು ವರ್ಷದ ಎಂಟನೆಯ ತಿಂಗಳಾದ 
ಕಾರ್ತಿಕ ಮಾಸದಲ್ಲಿ ಮುಗಿಯಿತು. ಅದು ಸೊಲೊಮೋ 
ನನ ಆಳ್ವಿಕೆಯ ಹನ್ನೊಂದನೆಯ ವರ್ಷವಾಗಿತ್ತು. 
ದೇವಾಲಯವನ್ನು ಕಟ್ಟಲು ಏಳು ವರ್ಷ ಹಿಡಿಯಿತು. 
ದೇವಾಲಯವನ್ನು ಅದರ ನಿಯಮಾನುಸಾರವಾಗಿ 
ಕಟ್ಟಿದರು. 


1 ರಾಜರುಗಳು 7:1-21 


ಸೊಲೊಮೋನನ ಅರಮನೆ 

ಸೊಲೊಮೋನನು ತನಗಾಗಿ ಒಂದು ಅರ 

ಮನೆಯನ್ನು ನಿರ್ಮಿಸಿದನು. ಸೊಲೊಮೋನನ 
ಅರಮನೆಯನ್ನು ನಿರ್ಮಿಸಲು ಹದಿಮೂರು ವರ್ಷ 
ಹಿಡಿಯಿತು. "ಅವನು ""ಲೆಬನೋನಿನ ಅರಣ್ಯದ ಮನೆ'' 
ಎಂಬ ಕಟ್ಟಡ ವನ್ನೂ ಕಟ್ಟಿಸಿದನು. ಅದರ ಉದ್ದ 
ನೂರೈವತ್ತು ಅಡಿಗಳು: ಅಗಲ ಎಪ್ಪತ್ತೈದು ಅಡಿಗಳು; 
ಎತ್ತರ ನಲವತೈದು ಅಡಿಗಳು. ಅದರಲ್ಲಿ ನಾಲ್ಕು ಸಾಲಿನ 
ದೇವದಾರುಮರದ ಕಂಬಗ ಳಿದ್ದವು. ಆ ಕಂಬಗಳ ಮೇಲೆ 
ದೇವದಾರುಮರದ ಬೋದಿಗೆಗಳಿದ್ದವು. `ಈ ಸಾಲು 
ಕಂಬಗಳ ಮೇಲೆ ದೇವದಾರು ಮರದ ತೊಲೆಗಳನ್ನು 
ಜೋಡಿಸಿದ್ದರು. ಈ ತೊಲೆ ಗಳ ಮೇಲ್ಭಾಗದ ಮಾಳಿಗೆಗೆ 
ದೇವದಾರುಮರದ ಹಲಗೆಗಳನ್ನು ಹಾಸಿದ್ದರು. ಈ 
ಕಂಬಗಳ ಪ್ರತಿಯೊಂದು ಸಾಲಿನಲ್ಲೂ ಹದಿನೈದು 
ತೊಲೆಗಳಿದ್ದವು. ಅಲ್ಲಿ ಒಟ್ಟು ನಲವತ್ತೈದು ತೊಲೆ 
ಗಳಿದ್ದುವು. “ಗೋಡೆಯ ಪ್ರತಿಯೊಂದು ಕಡೆಯಲ್ಲಿ 
ಮೂರು ಸಾಲು ಕಿಟಕಿಗಳಿದ್ದವು. ಈ ಕಿಟಕಿಗಳು ಎದುರು 
ಬದುರಾಗಿದ್ದವು. 

*ಗೋಡೆಯ ಪ್ರತಿಯೊಂದು ಕೊನೆಯಲ್ಲೂ ಮೂರು 
ಬಾಗಿಲುಗಳಿದ್ದವು. ಎಲ್ಲ ಬಾಗಿಲುಗಳ ಚೌಕಟ್ಟುಗಳೂ 
ಚತುಷ್ಕೋಹಣಾಕಾರವಾಗಿದ್ದವು. 

ಸೊಲೊಮೋನನು, ""ಕಂಬಮಂಟಪ''ವನ್ನು ಸಹ 
ಕಟ್ಟಿಸಿದನು. ಅದರ ಉದ್ದ ಎಪ್ಪತೈದು ಅಡಿ ಮತ್ತು ಅಗಲ 
ನಲವತೈದು ಅಡಿ. ಅದರ ಮುಂಭಾಗದಲ್ಲೂ ಕಂಬಗ 
ಳಿಂದ ಕೂಡಿದ ಪಡಸಾಲೆಯಿತ್ತು 

ಸೊಲೊಮೋನನು ಜನರಿಗೆ ತೀರ್ಪುನೀಡಲು 
ಸಿಂಹಾಸನಮಂದಿರವನ್ನು ಕಟ್ಟಿಸಿದನು. ಅವನು ಇದನ್ನು, 
""ನ್ಯಾಯಮಂದಿರ'' ಎಂದೂ ಕರೆದನು. ಈ ಕೋಣೆಗೆ 
ನೆಲದಿಂದ ಮಾಳಿಗೆಯವರೆಗೆ ದೇವದಾರುಮರದ ಹಲಗೆ 
ಗಳನ್ನು ಹೊದಿಸಲಾಗಿತ್ತು 

ಸೊಲೊಮೋನನು ವಾಸಿಸುತ್ತಿದ್ದ ಮನೆಯು "ನ್ಯಾಯ 
ಮಂದಿರದ ಒಳಗಿನ ಪ್ರಾಕಾರದಲ್ಲಿತ್ತು. ಈ ಮನೆಯನ್ನು 
""ನ್ಯಾಯಮಂದಿರ'' ದಂತೆಯೇ ಕಟ್ಟಿಸಿದನು. ಇದಲ್ಲದೆ 
ಅವನು ಈಜಿಪ್ಟಿನ ರಾಜನ ಮಗಳಾದ ತನ್ನ ಹೆಂಡತಿಗೂ 
ಇದೇ ರೀತಿಯ ಮನೆಯನ್ನು ಕಟ್ಟಿಸಿದನು. 

೨ಈ ಎಲ್ಲಾ ಕಟ್ಟಡಗಳನ್ನು ಶ್ರೇಷ್ಠವಾದ ಕಲ್ಲುಗಳಿಂದ 
ಕಟ್ಟಿಸಿದನು. ಈ ಕಲ್ಲುಗಳನ್ನು ಸರಿಯಾದ ಅಳತೆಗೆ ಗರಗಸ 
ಡಿಂದ ಕತ್ತರಿಸಿದನು. ಅವುಗಳನ್ನು ಮುಂದುಗಡೆ ಮತ್ತು 
ಹಿಂದುಗಡೆ ಸಮನಾಗಿ ಕತ್ತರಿಸಿದ್ದನು. ಶ್ರೇಷ್ಠವಾದ ಈ 
ಕಲ್ಲುಗಳು ಅಡಿಪಾಯದಿಂದ ಗೋಡೆಯ ತುದಿಯವರೆಗೆ 
ಇದ್ದವು. ಅಂಗಳದ ಸುತ್ತಲೂ ಇದ್ದ ಗೋಡೆಯನ್ನು ಸಹ 
ಶ್ರೇಷ್ಠವಾದ ಕತ್ತರಿಸಿದ ಕಲ್ಲುಗಳಿಂದ ಕಟ್ಟಲಾಗಿತ್ತು. 


460 


ಅಡಿಪಾಯವನ್ನು ಅಗಲವಾದ ಮತ್ತು ಬೆಲೆಬಾಳುವ 
ಕಲ್ಲುಗಳಿಂದ ಹಾಕಿದರು. ಕೆಲವು ಕಲ್ಲುಗಳು ಹದಿನೈದು 
ಅಡಿ ಉದ್ದವಾಗಿದ್ದರೆ, ಉಳಿದವು ಹನ್ನೆರಡು ಅಡಿ 
ಉದ್ದವಾಗಿದ್ದವು. ''ಈ ಕಲ್ಲುಗಳ ಮೇಲಿನ ತುದಿಯಲ್ಲಿ 
ಇತರ ಶ್ರೇಷ್ಠವಾದ ಕಲ್ಲುಗಳು ಮತ್ತು ದೇವದಾರುಮರದ 
ತೊಲೆಗಳಿದ್ದವು. ಅರಮನೆಯ ಅಂಗಳದ ದೇವಾಲ 
ಯದ ಅಂಗಳದ ಮತ್ತು ದೇವಾಲಯದ ಮಂಟಪದ 
ಸುತ್ತಲೂ ಗೋಡೆಗಳಿದ್ದವು. ಈ ಗೋಡೆಗಳನ್ನು ಮೂರು 
ಸಾಲು ಕಲ್ಲುಗಳಿಂದ ಮತ್ತು ಒಂದು ಸಾಲು ದೇವದಾರು 
ಮರಗಳಿಂದ ಕಟ್ಟಿಸಿದ್ದನು. 

ರಾಜನಾದ ಸೊಲೊಮೋನನು ತೂರಿನಲ್ಲಿದ್ದ 
ಹೀರಾಮ್‌ ಎಂಬವನಿಗೆ ಸಂದೇಶವನ್ನು ಕಳುಹಿಸಿ ಅವ 
ನನ್ನು ಜಿರುಸಲೇಮಿಗೆ ಕರೆಸಿದನು. ಹ್ರೀರಾಮನ 
ತಾಯಿಯು ನಫ್ತಾಲಿ ಕುಲದವಳಾಗಿದ್ದಳು ಮತ್ತು ಇಸ್ರೇಲಿ 
ನವಳಾಗಿದ್ದಳು. ಅವನ ದಿವಂಗತ ತಂದೆಯು ತೂರಿನವ 
ನಾಗಿದ್ದನು. ಹೀರಾಮನು ಹಿತ್ತಾಳೆಯಿಂದ ವಸ್ತುಗಳನ್ನು 
ತಯಾರಿಸುತ್ತಿದ್ದನು. ಅವನು ಕುಶಲ ಕರ್ಮಿಯೂ ಅನು 
ಭವಿಯೂ ಆದ ಕೆಲಸಗಾರನಾಗಿದ್ದನು. ರಾಜನಾದ 
ಸೊಲೊಮೋನನು ಹೀರಾಮನಿಗೆ ಬರಲು ಹೇಳಿದಾಗ, 
ಅವನು ಒಪ್ಪಿಕೊಂಡನು. ರಾಜನಾದ ಸೊಲೊಮೋನನು 
ಎಲ್ಲಾ ಹಿತ್ಲಾಳಯ ಕಾರ್ಯಗಳಿಗೆ ಹೀರಾಮನನ್ನು 
ಮೇಲ್ವಿಚಾರಕನನ್ನಾಗಿ ನೇಮಿಸಿದನು. ಹೀರಾಮನು 
ಹಿತ್ತಾಳೆಯ ವಸ್ತುಗಳನ್ನು ನಿರ್ಮಿಸಿದನು. 

ಔಹ್ರೀರಾಮನು ಎರಡು ಹಿತ್ತಾಳೆಯ ಕಂಬಗಳನ್ನು 
ನಿರ್ಮಿಸಿದನು, ಪ್ರತಿಯೊಂದು ಕಂಬದ ಎತ್ತರ ಇಪ್ಪತ್ತೇಳು 
ಅಡಿ; ಸುತ್ತಳತೆ ಹದಿನೆಂಟು ಅಡಿ. ಈ ಕಂಬಗಳು ಟೊಳ್ಳಾ 
ಗಿದ್ದವು; ಲೋಹವು ಮೂರು ಇಂಚು ದಪ್ಪವಾಗಿತ್ತು. 
16ಹೀರಾಮನು ಏಳೂವರೆ ಅಡಿ ಉದ್ದದ ಎರಡು ಹಿತ್ತಾ 
ಳಿಯ ಬೋದಿಗೆಗಳನ್ನು ಮಾಡಿದನು. ಹೀರಾಮನು ಈ 
ಬೋದಿಗೆಗಳನ್ನು ಕಂಬಗಳ ಮೇಲಿಟ್ಟನು. 17ನಂತರ 
ಅವನು ಕಂಬಗಳ ಮೇಲಿನ ಈ ಬೋದಿಗೆಗಳಿಗೆ 
ಸರಪಣಿಯ ಎರಡು ಜಾಲರಿಗಳನ್ನು ಮಾಡಿದನು. 
ಇದಲ್ಲದೆ ಅವನು ತಾಮ್ರದ ದಾಳಿಂಬೆ ಹಣ್ಣುಗಳನ್ನು 
ಮಾಡಿ ಅವುಗಳನ್ನು ಮಾಡಿದನು. ಈ ದಾಳಿಂಬೆಯ 
ಅಲಂಕರಣಗಳನ್ನು ಕಂಬಗಳ ಮೇಲಿನ ಬೋದಿಗೆ 
ಜಾಲರಿಯ ಸುತ್ತಲೂ ಎರಡೆರಡು ಸಾಲಾಗಿ ಸಿಕ್ಕಿಸಿದನು. 
''ಕಂಬಗಳ ಮೇಲಿದ್ದ ಏಳುವರೆ ಅಡಿ ಎತ್ತರದ ಈ 
ಬೋದಿಗೆಗಳು ಹೂಗಳಂತೆ ಕಾಣುತ್ತಿದ್ದವು. ಈ 
ಬೋದಿಗೆಗಳು ಕಂಬಗಳ ಮೇಲಿನ ತುದಿಯಲ್ಲಿದ್ದವು. 
ಅವು ವೃತ್ತಾಕಾರದ ಜಾಲರಿಯ ಮೇಲಿದ್ದವು. ಆ ಸ್ಥಳದಲ್ಲಿ 
ಬೋದಿಗೆಯ ಸುತ್ತಲೂ ಇಪ್ಪತ್ತು ದಾಳಿಂಬೆ ಹಣ್ಣುಗಳ 
ಸಾಲುಗಳಿದ್ದವು. 'ಹೀರಾಮನು ಈ ಹಿತ್ತಾಳೆಯ 


461 


1 ರಾಜರುಗಳು 7:22-40 





ಕಂಬಗಳನ್ನು ದೇವಾಲಯದ ಮಂಟಪದಲ್ಲಿ ಇಟ್ಟನು. 
ಒಂದು ಸ್ತಂಭವನ್ನು ಪ್ರವೇಶದ್ವಾರದ ದಕ್ಷಿಣ ದಿಕ್ಕಿನ 
ಕಡೆಯಲ್ಲೂ ಮತ್ತೊಂದನ್ನು ಉತ್ತರ ದಿಕ್ಕಿನ ಕಡೆಯಲ್ಲೂ 
ಇಟ್ಟನು. ದಕ್ಷಿಣದ ಸ್ತಂಭಕ್ಕೆ ಯಾಕೀನ್‌ ಎಂದು ಹೆಸರಿ 
ಟ್ವನು. ಉತ್ತರದ ಸ್ತಂಭಕ್ಕೆ ಬೋವಜ್‌ ಎಂದು ಹೆಸರಿ 
ಟ್ವನು. ಅವರು ಹೂ ಆಕಾರದ ಬೋದಿಗೆಗಳನ್ನು ಸ್ತಂಭ 
ಗಳ ಮೇಲಿನ ತುದಿಯಲ್ಲಿಟ್ಟರು. ಆ ಎರಡು ಸ್ತಂಭಗಳ 
ಕೆಲಸವು ಮುಗಿಯಿತು. 

ಚಿನಂತರ ಹೀರಾಮನು ವೃತ್ತಾಕಾರದ ಹಿತ್ತಾಳೆಯ 
ತೊಟ್ಟಿಯನ್ನು ಮಾಡಿದನು. ಅವರು ಈ ತೊಟ್ಟಿಯನ್ನು 
""ಸಮುದ್ರ''ವೆಂದು ಕರೆದರು. ಆ ತೊಟ್ಟಿಯ ಸುತ್ತ 
ಳತೆಯು ನಲವತೈದು ಅಡಿಗಳು. ಅದರ ಒಂದು ಅಂಚಿ 
ನಿಂದ ಮತ್ತೊಂದು ಅಂಚಿಗೆ ಹದಿನೈದು ಅಡಿಗಳು ಮತ್ತು 
ಆಳ ಏಳುವರೆ ಅಡಿಗಳು. ಆ ತೊಟ್ಟಿಯ ಹೊರ ಅಂಚಿನ 
ಸುತ್ತಲೂ ಒಂದು ಕಂಠವಿತ್ತು ಈ ಕಂಠದ ಕೆಳಗಡೆಯಲ್ಲಿ 
ತೊಟ್ಟಿಯನ್ನು ಸುತ್ತುವರಿದಂತೆ ಎರಡು ಸಾಲು ಹಿತ್ತಾಳೆಯ 
ಬಳ್ಳಿಗಳಿದ್ದವು. ಈ ಹಿತ್ತಾಳೆಯ ಬಳ್ಳಿಗಳನ್ನು ತೊಟ್ಟಿಯ 
ಮೇಲ್ಭಾಗದಲ್ಲಿ ಎರಕ ಹೊಯ್ದಿದ್ದನು. ಬ್ರ ತೊಟ್ಟಿಯು 
ಹನ್ನೆರಡು ಹಿತ್ತಾಳೆಯ ಹೋರಿಗಳ ಬೆನ್ನಿನ ಮೇಲಿತ್ತು 
ಈ ಹನ್ನೆರಡು ಹೋರಿಗಳೂ ತೊಟ್ಟಿಗೆ ದೂರವಾಗಿದ್ದ 
ಹೊರಭಾಗವನ್ನು ನೋಡುತ್ತಿರುವಂತೆ ಕಾಣುತ್ತಿದ್ದವು. 
ಮೂರು ಉತ್ತರದ ಕಡೆಗೂ ಮೂರು ಪೂರ್ವದ ಕಡೆಗೂ 
ಮೂರು ದಕ್ಷಿಣದ ಕಡೆಗೂ ಮೂರು ಪಶ್ಚಿಮದ ಕಡೆಗೂ 
ನೋಡುತ್ತಿದ್ದವು. ಈ ತೊಟ್ಟಿಯ ಪಾರ್ಶ್ವಗಳು ಮೂರು 
ಇಂಚು ದಪ್ಪನಾಗಿದ್ದವು. ಈ ತೊಟ್ಟೆಯ ಕಂಠವು 
ಲೋಟದ ಕಂಠದಂತೆ ಅಥವಾ ಹೂಗಳ ದಳದಂತೆ ಇತ್ತು 
ಈ ತೊಟ್ಟಿಯಲ್ಲಿ ಹನ್ನೊಂದು ಸಾವಿರ ಗ್ಯಾಲನ್‌ ನೀರನ್ನು 
ತುಂಬಬಹುದಾಗಿತ್ತು. 

27ಹೀರಾಮನು ಹತ್ತು ಬಂಡಿಗಳನ್ನು ಮಾಡಿದನು. ಪ್ರತಿ 
ಯೊಂದರ ಉದ್ದ ಆರು ಅಡಿಗಳು; ಅಗಲ ಆರು ಅಡಿಗಳು; 
ಮತ್ತು ಎತ್ತರ ನಾಲ್ಕುವರೆ ಅಡಿಗಳು. 28್ರ ಬಂಡಿಗಳನ್ನು 
ಚೌಕಾಕಾರದ ಚೌಕಟ್ಟಿನ ಅಂಕಣದಿಂದ ಮಾಡಿದ್ದನು. 
2 ಅಂಕಣದ ಮತ್ತು ಚೌಕಟ್ಟಿನ ಮೇಲೆ ಹಿತ್ತಾಳೆಯ ಸಿಂಹ 
ಗಳು, ಹೋರಿಗಳು ಮತ್ತು ಕೆರೂಬಿಗಳಿದ್ದವು. ಸಿಂಹಗಳ, 
ಹೋರಿಗಳ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಹೂವಿ 
ನಾಕಾರದಲ್ಲಿ ಹಿತ್ತಾಳೆಯ ಮೇಲೆ ಕೆತ್ತಿದ್ದನು. ಪ್ರತಿ 
ಯೊಂದು ಬಂಡಿಗೂ ನಾಲ್ಕು ಹಿತ್ತಾಳೆಯ ಗಾಲಿಗಳು 
ಮತ್ತು ಅಚ್ಚುಗಳು ಇದ್ದವು. ಆ ದೊಡ್ಡ ಪಾತ್ರೆಯ ಮೂಲೆ 
ಗಳಲ್ಲಿ ಹಿತ್ತಾಳೆಯ ಆಧಾರಕಂಬಗಳಿದ್ದವು. ಈ ಕಂಬಗಳ 
ಹಿತ್ತಾಳೆಯ ಮೇಲ್ಭಾಗವು ಹೂವಿನಾಕಾರದಲ್ಲಿ ಕೆತ್ತಲಾ 
ಗಿತ್ತು *' ಈ ಪಾತ್ರೆಯ ಮೇಲೆ ಒಂದು ಚೌಕಟ್ಟಿತ್ತು. ಅದು 
ಪಾತ್ರೆಯ ಮೇಲೆ ಹದಿನೆಂಟು ಇಂಚು ಎತ್ತರವಾಗಿತ್ತು 


ಆ ಪಾತ್ರೆಯ ಬಾಯಿಯು ಇಪ್ಪತ್ತೇಳು ಇಂಚು ವ್ಯಾಸ 
ದೊಂದಿಗೆ ವೃತ್ತಾಕಾರವಾಗಿತ್ತು ಆ ಚೌಕಟ್ಟಿನ ಹಿತ್ತಾಳಿಯ 
ಮೇಲೆ ಚಿತ್ರವಿನ್ಯಾಸಗಳನ್ನು ಬಿಡಿಸಲಾಗಿತ್ತು. ಈ 
ಚೌಕಟ್ಟು ವೃತ್ತಾಕಾರವಾಗಿರದೆ ಚೌಕಾಕಾರವಾಗಿತ್ತು. 
32 ಚೌಕಟ್ಟಿನ ಕೆಳಗಡೆ ನಾಲ್ಕು ಚಕ್ರಗಳಿದ್ದವು. ಈ 
ಚಕ್ರಗಳ ವ್ಯಾಸವು ಇಪ್ಪತ್ತೇಳು ಇಂಚುಗಳು. ಈ ಚಕ್ರಗಳ 
ಅಚ್ಚುಗಳನ್ನು ಬಂಡಿಯೊಂದಿಗೇ ಸೇರಿಸಿ ಅಖಂಡವಾಗಿ 
ನಿರ್ಮಿಸಿದ್ದರು. 3ಈ ಚಕ್ರಗಳು ರಥದ ಮೇಲಿನ ಚಕ್ರ 
ಗಳಂತಿದ್ದುವು. ಈ ಚಕ್ರಗಳ ಮೇಲಿನ ಅಚ್ಚುಗಳನ್ನು, 
ಕಂಠಗಳನ್ನು, ಅರೆಯಕಾಲುಗಳನ್ನು ಮತ್ತು ಕಂಬಗಳನ್ನು 
ಹಿತ್ತಾಳೆಯಿಂದ ಮಾಡಿದ್ದರು. 

ಪ್ರತಿ ಬಂಡಿಯ ನಾಲ್ಕು ಮೂಲೆಗಳಲ್ಲಿ ನಾಲ್ಕು 
ಆಧಾರಕಂಬಗಳಿದ್ದವು. ಅವುಗಳನ್ನು ಬಂಡಿಯೊಂದಿಗೆ 
ಅಖಂಡವಾಗಿ ನಿರ್ಮಿಸಿದ್ದರು. *ಪ್ರತಿಯೊಂದು 
ಬಂಡಿಯ ಮೇಲ್ಗಡೆ ಸುತ್ತಲೂ ಒಂದು ಹಿತ್ತಾಳೆಯ 
ಪಟ್ಟಿಯಿತ್ತು. ಅದನ್ನು ಬಂಡಿಯೊಂದಿಗೆ ಅಖಂಡವಾಗಿ 
ಮಾಡಿದ್ದರು. 

36ಬಂಡಿಯ ಪಾರ್ಶ್ವಗಳ ಮೇಲೆ ಮತ್ತು ಚೌಕಟ್ಟುಗಳ 
ಮೇಲೆ ಕೆರೂಬಿಗಳ, ಸಿಂಹಗಳ, ಖರ್ಜೂರ ಗಿಡಗಳ 
ಚಿತ್ರಗಳನ್ನು ಹಿತ್ತಾಳೆಯಲ್ಲಿ ಕೆತ್ತಿದ್ದರು. ಈ ಚಿತ್ರಗಳನ್ನು 
ಬಂಡಿಯಲ್ಲಿ ಅವಕಾಶವಿದ್ದ ಭಾಗಗಳಲ್ಲೆಲ್ಲಾ ಕೆತ್ತಿದ್ದರು. 
ಬಂಡಿಯ ಸುತ್ತಲಿನ ಚೌಕಟ್ಟಿನ ಮೇಲೆ ಹೂಗಳನ್ನು 
ಕೆತ್ತಿದ್ದರು. 

37ಹೀರಾಮನು ಹತ್ತು ಬಂಡಿ ಗಳನ್ನು ಮಾಡಿದನು. 
ಅವುಗಳೆಲ್ಲ ಒಂದೇ ತೆರನಾಗಿದ್ದವು. ಪ್ರತಿಯೊಂದನ್ನು 
ಹಿತ್ತಾಳೆಯಿಂದ ಮಾಡಿದ್ದನು. ಹಿತ್ತಾಳೆಯನ್ನು ಕರಗಿಸಿ, 
ಅಚ್ಚಿನಲ್ಲಿ ಎರಕಹೊಯ್ದಿದ್ದನು. ಆದುದರಿಂದ ಬಂಡಿಗಳ 
ಗಾತ್ರ ಮತ್ತು ಆಕಾರವು ಒಂದೇ ಆಗಿತ್ತು 

38ಹೀರಾಮನು ಹತ್ತು ಗಂಗಾಳಗಳನ್ನು ಮಾಡಿದನು. 
ಹತ್ತು ಬಂಡಿಗಳಲ್ಲಿ ಒಂದೊಂದು ಬಂಡಿಗೆ ಒಂದೊಂದು 
ಗಂಗಾಳವಿತ್ತು ಪ್ರತಿಯೊಂದು ಗಂಗಾಳದ ಅಗಲವು ಆರು 
ಅಡಿಗಳು. ಪ್ರತಿ ಗಂಗಾಳವು ಇನ್ನೂರ ಮೂವತ್ತು 
ಗ್ಯಾಲನ್‌ ನೀರನ್ನು ಹಿಡಿಯುತ್ತಿತ್ತು 39ಹೀರಾಮನು 
ದೇವಾಲಯದ ದಕ್ಷಿಣದ ಕಡೆಗೆ ಐದು ಬಂಡಿಗಳನ್ನು 
ಮತ್ತು ಇತರ ಐದು ಬಂಡಿಗಳನ್ನು ಉತ್ತರದ ಕಡೆಗೆ 
ಇಟ್ಟನು. ಅವನು ಆ ದೊಡ್ಡ ಜಲಾಶಯವನ್ನು ದೇವಾ 
ಲಯದ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟನು. “*ಹೀರಾಮನು 
ಗುಂಬಗಳನ್ನು, ಚಿಕ್ಕ ಸಲಿಕೆಗಳನ್ನು ಮತ್ತು ಚಿಕ್ಕ 
ಗಂಗಾಳಗಳನ್ನು ಮಾಡಿದನು. ರಾಜನಾದ ಸೊಲೊಮೋ 
ನನು ಅಪೇಕ್ಟಿಸಿದ್ದ ವಸ್ತುಗಳನ್ನೆಲ್ಲ ಹೀರಾಮನು ಮಾಡಿ 
ಮುಗಿಸಿದನು. ಯೆಹೋವನ ದೇವಾಲಯಕ್ಕಾಗಿ ಹೀರಾ 
ಮನು ಮಾಡಿದ ವಸ್ತುಗಳ ಪಟ್ಟಿ ಹೀಗಿದೆ: 


1 ರಾಜರುಗಳು 7:41-8:8 


“ ಎರಡು ಸ್ತಂಭಗಳು; ಈ ಸ್ತಂಭಗಳ ಮೇಲೆ 
ಮಡಕೆಯ ಆಕಾರದ ಎರಡು ಬೋದಿಗೆಗಳು; 
ಬೋದಿಗೆಯ ಸುತ್ತಲೂ ಹಬ್ಬಿದಂತಿರುವ ಎರಡು 
ಜಾಲರಿಗಳು; 

ಎರಡು ಜಾಲರಿಗಳನ್ನೂ ನಾನೂರು ದಾಳಿಂಬೆ 
ಹಣ್ಣುಗಳು ಅಂದರೆ ಕಂಬಗಳ ಮೇಲಿರುವ ಎರಡು 
ಪಾತ್ರೆಗಳನ್ನು ಮುಚ್ಚುವಂತೆ ಪ್ರತಿಯೊಂದು ಜಾಲ 
ರಿಗೂ ಎರಡೆರಡು ಸಾಲು ದಾಳಿಂಬೆ ಹಣ್ಣುಗಳು; 

3 ಒಂದೊಂದು ಗಂಗಾಳವನ್ನು ಒಳಗೊಂಡ ಹತ್ತು 
ಬಂಡಿಗಳು; 

4 ಹನ್ನೆರಡು ಹೋರಿಗಳು ಹೊತ್ತುಕೊಂಡಿರುವ 
ಒಂದು ಜಲಾಶಯ. 

1 ಗುಂಬಗಳು, ಚಿಕ್ಕಸಲಿಕೆಗಳು, ಚಿಕ್ಕಗಂಗಾಳಗಳು 
ಮತ್ತು ಯೆಹೋವನ ಆಲಯಕ್ಕೆ ಅಗತ್ಯವಾದ ಎಲ್ಲಾ 
ಪಾತ್ರೆಗಳು. 


ರಾಜನಾದ ಸೊಲೊಮೋನನು ಅಪೇಶಕ್ಬಿಸಿದ ವಸ್ತುಗಳ 
ನ್ನೆಲ್ಲಾ ಹೀರಾಮನು ಮಾಡಿದನು. ಈ ವಸ್ತುಗಳನ್ನೆಲ್ಲಾ 
ನಯಗೊಳಿಸಿದ ಹಿತ್ತಾಳೆಯಿಂದ ಮಾಡಿದನು. “ಈ 
ವಸ್ತುಗಳನ್ನು ಮಾಡಲು ಉಪಯೋಗಿಸಿದ ಹಿತ್ತಾಳೆಯನ್ನು 
ಸೊಲೊಮೋನನು ತೂಕಹಾಕಲೇ ಇಲ್ಲ. ಯಾಕೆಂದರೆ 
ತೂಕ ಮಾಡಲಾಗದಷ್ಟು ವಸ್ತುಗಳು ಅಲ್ಲಿದ್ದವು. ಆದುದ 
ರಿಂದ ಹಿತ್ತಾಳೆಯ ಒಟ್ಟು ತೂಕವು ತಿಳಿಯಲೇ ಇಲ್ಲ.ಈ 
ವಸ್ತುಗಳನ್ನು ಸುಕ್ಕೋತ್‌ ಮತ್ತು ಚಾರೇತಾನ್‌ಗಳ 
ನಡುವೆ ಜೋರ್ಡನ್‌ ನದಿಯ ಹತ್ತಿರ ತಯಾರಿಸಲು 
ರಾಜನು ಆಜ್ಞಾಪಿಸಿದನು. ಅವರು ಹಿತ್ತಾಳೆಯನ್ನು 
ಕರಗಿಸಿ, ಅದನ್ನು ಮಣ್ಣಿನ ನೆಲದ ಅಚ್ಚುಗಳಲ್ಲಿ ಸುರಿದು 
ಈ ವಸ್ತುಗಳನ್ನು ಮಾಡಿದರು. 

“59 ದೇವಾಲಯಕ್ಕಾಗಿ ಅನೇಕ ವಸ್ತುಗಳನ್ನು ಬಂಗಾರ 
ದಿಂದ ಮಾಡಲು ಸೊಲೊಮೋನನು ಆಜ್ಞಾಪಿಸಿದನು. 
ದೇವಾಲಯಕ್ಕಾಗಿ ಸೊಲೊಮೋನನು ಬಂಗಾರದಿಂದ 
ಮಾಡಿಸಿದ ವಸ್ತುಗಳು ಹೀಗಿವೆ: ಬಂಗಾರದ ಯಜ್ಞ 
ವೇದಿಕೆ; ಬಂಗಾರದ ಮೇಜು (ದೇವರಿಗೆ ವಿಶೇಷ ರೊಟ್ಟಿ 
ಯನ್ನು ಈ ಮೇಜಿನ ಮೇಲೆ ಅರ್ಪಿಸುತ್ತಾರೆ); 


ಅಪ್ಪಟ ಬಂಗಾರದ ದೀಪಸ್ತಂಭಗಳು (ಮಹಾ 
ಪವಿತ್ರಸ್ಥಳದ ಎದುರಿನಲ್ಲಿ ದಕ್ಷಿಣದ ಕಡೆಗೆ ಐದು 
ಮತ್ತು ಉತ್ತರದ ಕಡೆಗೆ ಐದು.) ಬಂಗಾರದ 
ಹೂಗಳು, ಹಣತೆಗಳು ಮತ್ತು ಇಕ್ಕುಳಗಳು; ಅಪ್ಪಟ 
ಬಂಗಾರದ ಬಟ್ಟಲುಗಳು; ದೀಪಗಳನ್ನು ಪ್ರಕಾಶ 
ಮಾನವಾಗಿ ಮಾಡಲು ಉಪಯೋಗಿಸುವ ಉಪಕರ 


462 


ಕೊಂಡು ಹೋಗಲು ಶುದ್ಧ ಬಂಗಾರದ ಪಾತ್ರೆಗಳು; 
ದೇವಾಲಯದ ಪ್ರವೇಶ ದ್ವಾರದ ಬಾಗಿಲುಗಳು. 


5!ಯೆಹೋವನ ದೇವಾಲಯಕ್ಕಾಗಿ ರಾಜನಾದ 
ಸೊಲೊಮೋನನು ಮಾಹಬೇಕೆಂದಿದ್ದ ಕಾರ್ಯವನ್ನು 
ಮುಗಿಸಿದನು. ಈ ವಿಶೇಷ ಕಾರ್ಯಕ್ಕಾಗಿ ತನ್ನ ತಂದೆ 
ಯಾದ ದಾವೀದನು ಮೀಸಲಾಗಿಟ್ಟಿದ್ದ ವಸ್ತುಗಳನ್ನೆಲ್ಲ 
ರಾಜನಾದ ಸೊಲೊಮೋನನು ಪಡೆದುಕೊಂಡು ದೇವಾ 
ಲಯದೊಳಕ್ಕೆ ತಂದನು. ಅವನು ಬೆಳ್ಳಿಬಂಗಾರಗಳನ್ನು 
ಯೆಹೋವನ ದೇವಾಲಯದ ಭಂಡಾರಕ್ಕೆ ಸೇರಿಸಿದನು. 


ದೇವಾಲಯದಲ್ಲಿ ಒಡಂಬಡಿಕೆಯ ಪೆಟ್ಟಿಗೆ 
ರಾಜನಾದ ಸೊಲೊಮೋನನು ಇಸ್ರೇಲಿನ ಹಿರಿಯ 
8 ರೆಲ್ಲರಿಗೆ, ಕುಲಗಳ ಮುಖ್ಯಸ್ಥರಿಗೆ ಮತ್ತು ಇಸ್ರೇಲಿನ 
ಕುಟುಂಬ ಪ್ರಧಾನರಿಗೆ ಜೆರುಸಲೇಮಿನಲ್ಲಿದ್ದ ತನ್ನ ಬಳಿಗೆ 
ಬರಬೇಕೆಂದು ತಿಳಿಸಿದನು. ಒಡಂಬಡಿಕೆಯ ಪೆಟ್ಟಿಗೆ 
ಯನ್ನು ದಾವೀದನಗರದಿಂದ ಆಲಯಕ್ಕೆ ತರುವಾಗ 
ಅವರು ಸಹ ತನ್ನೊಂದಿಗಿರಬೇಕೆಂಬುದು ಸೊಲೊಮೋ 
ನನ ಅಪೇಕ್ಲೆಯಾಗಿತ್ತು ?ಆದುದರಿಂದ ಇಸ್ರೇಲಿನ ಜನ 
ರೆಲ್ಲರೂ ರಾಜನಾದ ಸೊಲೊಮೋನನ ಬಳಿಗೆ ಒಟ್ಟಾಗಿ 
ಬಂದರು. ಇದು ಆಶ್ವೀಜ ಮಾಸದ ವಿಶೇಷ ದಿನದಂದು 
(ಪರ್ಣಶಾಲೆಗಳ ಹಬ್ಬ) ನಡೆಯಿತು. ಇದು ವರ್ಷದ 
ಏಳನೆಯ ತಿಂಗಳು. 
ಇಸ್ರೇಲಿನ ಹಿರಿಯರೆಲ್ಲರು ಆ ಸ್ಥಳದಲ್ಲಿ ಒಟ್ಟು 
ಗೂಡಿದರು. ನಂತರ ಯಾಜಕರು ಪವಿತ್ರ ಪೆಟ್ಟಿಗೆಯನ್ನು 
ತೆಗೆದುಕೊಂಡರು. “ಅವರು ಯೆಹೋವನ ಪವಿತ್ರ ಪೆಟ್ಟಿಗೆ 
ಯನ್ನು, ಅದರೊಂದಿಗೆ ದೇವದರ್ಶನ ಗುಡಾರವನ್ನು 
ಮತ್ತು ಗುಡಾರದಲ್ಲಿದ್ದ ಪವಿತ್ರ ವಸ್ತುಗಳನ್ನು ಹೊತ್ತು 
ಕೊಂಡರು. ಈ ವಸ್ತುಗಳನ್ನು ಯಾಜಕರು ಹೊತ್ತು 
ಕೊಳ್ಳಲು ಲೇವಿಯರು ಅವರಿಗೆ ಸಹಾಯ ಮಾಡಿದರು. 
5ರಾಜನಾದ ಸೊಲೊಮೋನನು ಮತ್ತು ಇಸ್ರೇಲಿನ 
ಜನರೆಲ್ಲರೂ ಒಡಂಬಡಿಕೆಯ ಪೆಟ್ಟಿಗೆಯ ಎದುರಿನಲ್ಲಿ 
ಒಟ್ಟಿಗೆ ಸೇರಿದರು. ಅವರು ಅಸಂಖ್ಯವಾದ ಕುರಿಗಳನ್ನು 
ಮತ್ತು ದನಗಳನ್ನು ಯಜ್ಞಗಳನ್ನಾಗಿ ಅರ್ಪಿಸಿದರು. 6ಆಗ 
ಯಾಜಕರು ಯೆಹೋವನ ಪವಿತ್ರ ಪೆಟ್ಟಿಗೆಯನ್ನು ಅದರ 
ಸರಿಯಾದ ಸ್ಥಳದಲ್ಲಿ ಇಟ್ಟರು. ಇದು ಆಲಯದ ಮಹಾ 
ಪವಿತ್ರಸ್ಥಳವಾಗಿತ್ತು. ಒಹಂಬಡಿಕೆಯ ಪೆಟ್ಟಿಗೆಯನ್ನು 
ಕೆರೂಬಿಗಳ ರೆಕ್ಕೆಗಳ ಅಡಿಯಲ್ಲಿ ಇಟ್ಟರು. 'ಕೆರೂಬಿಗಳ 
ರೆಕ್ಕೆಗಳು ಪವಿತ್ರ, ಪೆಟ್ಟಿಗೆಯ ಮೇಲೆಲ್ಲಾ ಹರಡಿಕೊಂಡಿ 
ದ್ದವು. ಅವು ಪವಿತ್ರ ಪೆಟ್ಟಿಗೆಯನ್ನು ಮತ್ತು ಅದನ್ನು 





ಣಗಳು; ಚಿಕ್ಕ ಗಂಗಾಳಗಳು; ಚಪ್ಪಡಿಯಾದ ಲೋಹ 
ದಿಂದ ಮಾಡಿದ ಪಾತ್ರೆಗಳು; ಬೂದಿಯನ್ನು ತೆಗೆದು 


ಹೊರುವ ಕೋಲುಗಳನ್ನು ಮುಚ್ಚಿದವು. *ಈ ಹೊರುವ 
ಕೋಲುಗಳು ಬಹಳ ಉದ್ದವಾಗಿದ್ದವು. ಮಹಾಪವಿತ್ರ 


463 


ಸ್ಥಳದ ಎದುರಿನ ಪವಿತ್ರ ಸ್ಥಳದಲ್ಲಿ ನಿಂತುಕೊಳ್ಳುವ ಯಾವ 
ವ್ಯಕ್ತಿಯೇ ಆಗಲಿ ಈ ಕೋಲುಗಳ ತುದಿಯನ್ನು ಕಾಣ 
ಬಹುದಾಗಿತ್ತು ಆದರೆ ಹೊರಗಿರುವ ಯಾರೂ ಅವು 
ಗಳನ್ನು ನೋಡುವುದಕ್ಕಾಗುವುದಿಲ್ಲ. ಈ ಕೋಲುಗಳು 
ಇಂದಿಗೂ ಅಲ್ಲಿವೆ. 9ಪವಿತ್ರ ಪೆಟ್ಟಿಗೆಯಲ್ಲಿರುವ ಒಂದೇ 
ವಸ್ತುವೆಂದರೆ ಎರಡು ಕಲ್ಲಿನ ಹಲಿಗೆಗಳು. ಮೋಶೆಯು 
ಹೋರೇಬ್‌ ಎಂಬ ಸ್ಥಳದಲ್ಲಿ ಪವಿತ್ರ ಪೆಟ್ಟಿಗೆಯಲ್ಲಿಟ್ಟ 
ಎರಡು ಕಲ್ಲಿನ ಹಲಗೆಗಳೇ. ಇವು ಈಜಿಷ್ಟಿನಿಂದ 
ಹೊರಬಂದ ಇಸ್ರೇಲಿನ ಜನರೊಂದಿಗೆ ಯೆಹೋವನು 
ಒಪ್ಪಂದ ಮಾಡಿಕೊಂಡ ಸ್ಥಳವೇ ಹೋರೇಬ್‌. 

1ಗಯಾಜಕರು ಪವಿತ್ರಪೆಟ್ಟಿಗೆಯನ್ನು ಮಹಾಪವಿತ್ರ ಸ್ಥಳ 
ದಲ್ಲಿ ಇಟ್ಟರು. ಯಾಜಕರು ಪವಿತ್ರಸ್ಥಳದಿಂದ ಹೊರ 
ಬಂದಾಗ, ಯೆಹೋವನ ಆಲಯವು ಮೋಡದಿಂದ 
ತುಂಬಿಕೊಂಡಿತು. !!ಯೆಹೋವನ ತೇಜಸ್ಸು ಆಲಯ 
ವನ್ನು ತುಂಬಿಕೊಂಡಿದ್ದರಿಂದ ಯಾಜಕರು ತಮ್ಮ 
ಕಾರ್ಯವನ್ನು ಮುಂದುವರಿಸಲಾಗಲಿಲ್ಲ. 12 ಗ 
ಸೊಲೊಮೋನನು, 








"ಆಕಾಶದಲ್ಲಿ ಸೂರ್ಯನು ಹೊಳೆಯುವಂತೆ 
ಯೆಹೋವನು ಮಾಡಿದನು, ತಾನಾದರೊ ಕಪ್ಪಾದ 
ಮೋಡದಲ್ಲಿ ವಾಸಿಸಲು ನಿರ್ಧರಿಸಿದನು. 

13 ನಿಜವಾಗಿಯೂ ಅತ್ಯದ್ಭುತವಾದ ಆಲಯವನ್ನು 
ನಿನಗಾಗಿ ನಿರ್ಮಿಸಿರುವೆನು. ಈ ಸ್ಥಳದಲ್ಲಿ ನೀನು 
ಶಾಶ್ವತವಾಗಿ ನೆಲೆಸಿರಬಹುದು'' ಎಂದು 
ಹೇಳಿದನು. 


“ಇಸ್ರೇಲಿನ ಜನರೆಲ್ಲರೂ ಅಲ್ಲಿ ನಿಂತಿದ್ದರು. ರಾಜ 
ನಾದ ಸೊಲೊಮೋನನು ಅವರ ಕಡೆಗೆ ತಿರುಗಿ, ಅವರನ್ನು 
ಆಶೀರ್ವದಿಸಲು ದೇವರನ್ನು ಬೇಡಿದನು. 

15ನಂತರ ರಾಜನಾದ ಸೊಲೊಮೋನನು ಯೆಹೋವ 
ನಿಗೆ ದೀರ್ಪ ಪ್ರಾರ್ಥನೆಯನ್ನು ಮಾಡಿದನು. ಅವನ 
ಪ್ರಾರ್ಥನೆ ಇಂತಿದೆ: 


“ಇಸ್ರೇಲಿನ ದೇವರಾದ ಯೆಹೋವನು ಮಹತ್ವ 
ಪೂರ್ಣನಾಗಿದ್ದಾನೆ. ಯೆಹೋವನು ನನ್ನ ತಂದೆ 
ಯಾದ ದಾವೀದನಿಗೆ ತಾನು ಮಾಡಿದ್ದ ವಾಗ್ದಾನ 
ಗಳನ್ನು ಸ್ವತಃ ತಾನೇ ನೆರವೇರಿಸಿದ್ದಾನೆ. 
ಯೆಹೋವನು ನನ್ನ ತಂದೆಗೆ, 





ಆಕಾಶದಲ್ಲಿ... ನಿರ್ಧರಿಸಿದನು ಇದು ಪುರಾತನ ಪ್ರತಿಯೊಂದರಲ್ಲಿ 
ಬರೆಯಲ್ಪಟ್ಟಿದೆ. ಆದರೆ ಹೀಬ್ರೂವಿನ ಪ್ರತಿಯೊಂದರಲ್ಲಿ, 
"ಯೆಹೋವನೇ, ಕಾರ್ಗತ್ತಲೆಯಲ್ಲಿ ವಾಸಿಸುತ್ತೇನೆ ಎಂದು ಹೇಳಿರುವೆ'' 
ಎಂದಿದೆ. 


1 ರಾಜರುಗಳು 8:9-23 


16 "ನಾನು ನನ್ನ ಜನರಾದ ಇಸ್ರೇಲರನ್ನು ಈಜಿಪ್ಟಿ 
ನಿಂದ ಹೊರತಂದೆನು. ಆದರೆ ನನ್ನನ್ನು ಘನಪಡಿಸಿ 
ಕೊಳ್ಳುವುದಕ್ಕಾಗಿ ಆಲಯವೂಂದನ್ನು ಕಟ್ಟಲು 
ಇಸ್ರೇಲಿನ ಕುಲಗಳಿಂದ ನಾನಿನ್ನೂ ಯಾವ ನಗರ 
ವನ್ನು ಆರಿಸಿಕೊಂಡಿರಲಿಲ್ಲ. ಇಸ್ರೇಲಿನ ಜನರ 
ನ್ನಾಳುವ ನಾಯಕನನ್ನು ನಾನಿನ್ನೂ ಆರಿಸಿಕೊಂಡಿರ 
ಲಿಲ್ಲ, ಆದರೆ ನಾನೀಗ ಜಿರುಸಲೇಮನ್ನು ನನಗೆ 
ಸನ್ಮಾನವನ್ನು ತರುವಂಥ ಸ್ಥಳವನ್ನಾಗಿ ಆರಿಸಿ 
ಕೊಂಡಿರುವೆ. ಇಸ್ರೇಲಿನ ನನ್ನ ಜನರನ್ನು ಆಳಲು 
ದಾವೀದನನ್ನು ನಾನು ಆರಿಸಿಕೊಂಡಿರುವೆ' ಎಂದು 
ಹೇಳಿದ್ದನು. 


!?""ನನ್ನ ತಂದೆಯಾದ ದಾವೀದನು ಇಸ್ರೇಲಿನ ದೇವ 
ರಾದ ಯೆಹೋವನ ಮಹಿಮೆಗಾಗಿ ಒಂದು ಆಲಯವನ್ನು 
ನಿರ್ಮಿಸಲು ಬಹಳ ಅಪೇಕ್ಟಿಸಿದ್ದನು. "ಆದರೆ ಯೆಹೋ 
ವನು ನನ್ನ ತಂದೆಗೆ, ""ನೀನು ನನ್ನ ಮಹಿಮೆಗಾಗಿ 
ಆಲಯವೊಂದನ್ನು ನಿರ್ಮಿಸಲು ಬಹಳ ಅಪೇಕ್ಷೆಪಟ್ಟಿರು 
ವುದು ನನಗೆ ತಿಳಿದಿದೆ. ನನಗೋಸ್ಕರ ಆಲಯವನ್ನು 
ಕಟ್ಟಲು ನೀನು ಅಪೇಕ್ಬಿಸಿರುವುದು ಒಳ್ಳೆಯದೇ ಆಗಿದೆ. 
19 ಆದರೆ ನನ್ನ ಆಲಯವನ್ನು ನಿರ್ಮಿಸಲು ನಾನು ಆರಿಸಿ 
ಕೊಂಡಿರುವ ವ್ಯಕ್ತಿಯು ನೀನಲ್ಲ. ನಿನ್ನ ಮಗನೇ ನನ್ನ 
ಆಲಯವನ್ನು ನಿರ್ಮಿಸುತ್ತಾನೆ' ಎಂದು ಹೇಳಿದನು. 

2""ಯೆಹೋವನು ತಾನು ಮಾಡಿದ್ದ ವಾಗ್ದಾನವನ್ನು 
ಈಡೇರಿಸಿದನು. ನನ್ನ ತಂದೆಯಾದ ದಾವೀದನ ಸ್ಥಾನ 
ದಲ್ಲಿ ನಾನೀಗ ರಾಜನಾಗಿದ್ದೇನೆ. ಯೆಹೋವನ ವಾಗ್ದಾನ 
ದಂತೆ ಈಗ ನಾನು ಇಸ್ರೇಲಿನ ಜನರನ್ನು ಆಳುತ್ತಿದ್ದೇನೆ. 
ಇಸ್ರೇಲಿನ ದೇವರಾದ ಯೆಹೋವನಿಗೆ ನಾನು ಆಲಯ 
ವನ್ನು ನಿರ್ಮಿಸಿದೆನು. 2! ಯೆಹೋವನ ಪೆಟ್ಟಿಗೆಗಾಗಿ 
ಆಲಯದಲ್ಲಿ ನಾನೊಂದು ಸ್ಥಳವನ್ನು ಮಾಡಿದ್ದೇನೆ. 
ಯೆಹೋವನು ನಮ್ಮ ಪೂರ್ವಿಕರೊಂದಿಗೆ ಮಾಡಿಕೊಂಡಿ 
ರುವ ಒಹಂಬಡಿಕೆಯು ಈ ಪವಿತ್ರ ಪೆಟ್ಟಿಗೆಯಲ್ಲಿದೆ. 
ಯೆಹೋವನು ನಮ್ಮ ಪೂರ್ವಿಕರನ್ನು ಈಜಿಷ್ಟಿನಿಂದ 
ಹೊರತಂದಾಗ ಈ ಒಡಂಬಡಿಕೆಯನ್ನು ಮಾಡಿ 
ಕೊಂಡನು'' ಎಂದು ಹೇಳಿದನು. 

2ಬ್ಬಳಿಕ ಸೊಲೊಮೋನನು ಯೆಹೋವನ ಯಜ್ಞ 
ವೇದಿಕೆಯ ಎದುರಿನಲ್ಲಿ ನಿಂತುಕೊಂಡನು. ಜನರೆಲ್ಲರೂ 
ಅವನ ಎದುರಿನಲ್ಲಿ ನಿಂತುಕೊಂಡಿದ್ದರು. ರಾಜನಾದ 
ಸೊಲೊಮೋನನು ತನ್ನ ಕೈಗಳನ್ನು ಚಾಚಿ, ಆಕಾಶದ ಕಡೆಗೆ 
ದೃಷ್ಟಿಸಿ 

ಚ"ಇಸ್ರೇಲಿನ ದೇವರಾದ ಯೆಹೋವನೇ, ಭೂಲೋ 
ಕದಲ್ಲಾಗಲೀ ಆಕಾಶಮಂಡಲದಲ್ಲಾಗಲೀ ನಿನ್ನಂತಹ 
ದೇವರು ಮತ್ತೊಬ್ಬರಿಲ್ಲ. ನೀನು ಜನರನ್ನು 





1 ರಾಜರುಗಳು 8:24-39 


ಪ್ರೀತಿಸುವುದರಿಂದ ಅವರೊಂದಿಗೆ ಒಹಂಬಡಿಕೆ ಮಾಡಿ 
ಕೊಂಡೆ. ನೀನು ನಿನ್ನ ಒಡಂಬಡಿಕೆಗಳನ್ನು ನೆರವೇರಿಸುವೆ. 
ನಿನ್ನನ್ನು ಅನುಸರಿಸುವ ಜನರಿಗೆ ನೀನು ದಯಾಳು 
ವಾಗಿರುವೆ ಮತ್ತು ನಂಬಿಗಸ್ತನಾಗಿರುವೆ. ನಿನ್ನ 
ಸೇವಕನೂ ನನ್ನ ತಂದೆಯೂ ಆದ ದಾವೀದನಿಗೆ 
ನೀನೊಂದು ವಾಗ್ದಾನ ಮಾಡಿದ್ದೆ. ನೀನು ಆ ವಾಗ್ದಾನ 
ವನ್ನು ನೆರವೇರಿಸಿದೆ. ನಿನ್ನ ಬಾಯಿಂದಲೇ ನೀನು ಆ 
ವಾಗ್ದಾನವನ್ನು ಮಾಡಿದೆ. ನೀನು ನಿನ್ನ ಮಹಾಶಕ್ತಿಯಿಂದ 
ಆ ವಾಗ್ದಾನವನ್ನು ಇಂದು ನೆರವೇರುವಂತೆ ಮಾಡಿದೆ. 
ಚಕ್ರಗಲಾದರೋ ಇಸ್ರೇಲಿನ ದೇವರಾದ ಯೆಹೋ 
ವನೇ, ನಿನ್ನ ಸೇವಕನೂ ನನ್ನ ತಂದೆಯೂ ಆದ 
ದಾವೀದನಿಗೆ ನೀನು ಮಾಡಿದ ಇತರ ವಾಗ್ದಾನ 
ಗಳನ್ನು ಈಗ ನೆರವೇರಿಸು. ನೀನು ನನ್ನ ತಂದೆಗೆ, 
"ದಾವೀದನೇ, ನೀನು ನನ್ನನ್ನು ಅನುಸರಿಸಿದಂತೆ ನಿನ್ನ 
ಮಕ್ಕಳೂ ಎಚ್ಚರಿಕೆಯಿಂದ ನನ್ನನ್ನು ಅನುಸರಿಸಿದರೆ, ನಿನ್ನ 
ಕುಟುಂಬದಲ್ಲಿನ ಯಾವನಾದರೊಬ್ಬನು ಇಸ್ರೇಲಿನ 
ಜನರನ್ನು ಆಳುತ್ತಲೇ ಇರುವನು' ಎಂದು ಹೇಳಿದೆ. 
ಇಸ್ರೇಲಿನ ದೇವರಾದ ಯೆಹೋವನೇ, ನನ್ನ ತಂದೆಗೆ 
ನೀಡಿದ ಆ ವಾಗ್ದಾನವನ್ನು ನೆರವೇರಿಸೆಂದು ನಾನು ನಿನ್ನಲ್ಲಿ 
ಮತ್ತೆ ಬೇಡಿಕೊಳ್ಳುತ್ತೇನೆ. 

27""ದೇವರೇ, ನೀನು ನಿಜವಾಗಿಯೂ ನಮ್ಮೊಡನೆ 
ಭೂಲೋಕದಲ್ಲಿ ವಾಸಿಸುವೆಯಾ? ಆಕಾಶವೆಲ್ಲವೂ 
ಮತ್ತು ಉನ್ನತೋನ್ನತವಾದ ಪರಲೋಕವೂ ನಿನ್ನನ್ನು 
ಹಿಡಿಸಲಾರವು. ಹೀಗಿರಲು, ನಾನು ನಿನಗಾಗಿ ನಿರ್ಮಿಸಿ 
ರುವ ಈ ಆಲಯವು ನಿನ್ನ ವಾಸಕ್ಕೆ ಖಂಡಿತವಾಗಿಯೂ 
ಸಾಲುವುದಿಲ್ಲ ಆದರೆ ದಯವಿಟ್ಟು ನನ್ನ ಪ್ರಾರ್ಥನೆ 
ಯನ್ನು ಮತ್ತು ಮನವಿಯನ್ನು ಕೇಳು. ನಾನು ನಿನ್ನ ಸೇವಕ. 
ಯೆಹೋವನೇ, ನೀನೇ ನನ್ನ ದೇವರು. ಇಂದು ನಿನಗೆ 
ನಾನು ಮಾಡುತ್ತಿರುವ ಈ ಪ್ರಾರ್ಥನೆಯನ್ನು ಲಾಲಿಸು. 
"ಅಲ್ಲಿ ನಾನು ಸನ್ಮಾನಿಸಲ್ಪಡುವೆನು' ಎಂದು ನೀನು 
ಬಹುಕಾಲದ ಹಿಂದೆ ಹೇಳಿರುವೆ. ಆದುದರಿಂದ ಈ 
ಆಲಯವನ್ನು ಹಗಲಿರುಳೂ ದೃಷ್ಟಿಸು. ನಾನು ಈ 
ಆಲಯದಲ್ಲಿ ನಿನಗೆ ಮಾಡುವ ಪ್ರಾರ್ಥನೆಯನ್ನು ದಯ 
ವಿಟ್ಟು ಕೇಳು. ಯೆಹೋವನೇ, ನಾನು ಮತ್ತು ಇಸ್ರೇಲಿನ 
ಜನರೆಲ್ಲರೂ ಈ ಸ್ಥಳದ ಕಡೆಗೆ ತಿರುಗಿ, ನಿನ್ನಲ್ಲಿ 
ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಆ ಪ್ರಾರ್ಥನೆಗಳನ್ನು 
ಲಾಲಿಸು. ನೀನು ಪರಲೋಕಲ್ಲಿ ವಾಸಿಸುತ್ತಿರುವಿಯೆಂದು 
ನಮಗೆ ಗೊತ್ತಿದೆ. ನೀನು ನಮ್ಮ ಪ್ರಾರ್ಥನೆಗಳನ್ನು 
ಅಲ್ಲಿಯೇ ಕೇಳಿ, ನಮಗೆ ಕ್ಷಮೆಯನ್ನು ಅನುಗ್ರಹಿಸು. 

3" ಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ವಿರುದ್ಧ 
ಏನಾದರೂ ಕೆಟ್ಟದ್ದನ್ನು ಮಾಡಿದರೆ, ಅವನನ್ನು ಈ 
ಯಜ್ಞವೇದಿಕೆಯ ಬಳಿಗೆ ಕರೆದು ತರುತ್ತಾರೆ. ಆ ವ್ಯಕ್ತಿಯು 


464 


ತಪ್ಪಿತಸ್ಥನಲ್ಲದಿದ್ದರೆ, ಅವನು ಬಂದು ತಾನು ನಿರಪರಾಧಿ 
ಯೆಂದು ಪ್ರಮಾಣ ಮಾಡುತ್ತಾನೆ. ಪರಲೋಕದ 
ಲ್ಲಿರುವ ನೀನು ಅದನ್ನು ಕೇಳಿ, ಆ ವ್ಯಕ್ತಿಗೆ ತೀರ್ಪು ನೀಡು. 
ಆ ವ್ಯಕ್ತಿಯು ತಪ್ಪಿತಸ್ಥನಾಗಿದ್ದರೆ, ಅವನು ತಪ್ಪಿತಸ್ಥ 
ನೆಂಬುದನ್ನು ನಮಗೆ ತೋರಿಸು. ಅವನು ನಿರಪರಾಧಿ 
ಯಾಗಿದ್ದರೆ ಅವನು ತಪ್ಪಿತಸ್ಥನಲ್ಲವೆಂಬುದನ್ನೂ ದಯ 
ವಿಟ್ಟು ನಮಗೆ ತೋರಿಸು. 

3""ಇಸ್ರ್ರೇಲಿನ ನಿನ್ನ ಜನರೂ ಕೆಲವು ಸಂದರ್ಭಗಳಲ್ಲಿ 
ನಿನ್ನ ವಿರುದ್ದವಾಗಿ ಪಾಪಮಾಡುತ್ತಾರೆ. ಅವರನ್ನು ಅವರ 
ಶತ್ರುಗಳು ಸೋಲಿಸುತ್ತಾರೆ. ಆಗ ಜನರು ನಿನ್ನ ಹತ್ತಿರಕ್ಕೆ 
ಹಿಂದಿರುಗಿ ನಿನ್ನನ್ನು ಸ್ತುತಿಸುತ್ತಾರೆ. ಈ ಆಲಯದಲ್ಲಿ 
ಜನರು ನಿನಗೆ ಪ್ರಾರ್ಥಿಸುತ್ತಾರೆ. **ಪರಲೋಕದಲ್ಲಿಯೇ 
ಅವರ ಪ್ರಾರ್ಥನೆಗಳನ್ನು ಆಲಿಸಿ ನಿನ್ನ ಜನರಾದ ಇಸ್ರೇಲರ 
ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಅವರು ಮತ್ತೆ 
ನೆಲೆಸಲು ಅವಕಾಶ ಮಾಡಿಕೊಡು. ಈ ದೇಶವನ್ನು ಅವರ 
ಪೂರ್ನಿಕರಿಗೆ ದಯಪಾಲಿಸಿದವನು ನೀನೇ. 

3"" ಅವರು ಕೆಲವು ಸಂದರ್ಭಗಳಲ್ಲಿ ನಿನ್ನ ವಿರುದ್ಧವಾಗಿ 
ಪಾಪಮಾಡುತ್ತಾರೆ. ಆಗ ನೀನು ಅವರ ಭೂಮಿಯ 
ಮೇಲೆ ಬೀಳುವ ಮಳೆಯನ್ನು ನಿಲ್ಲಿಸುವೆ. ಆಗ ಅವರು 
ಈ ಸ್ಥಳದ ಕಡೆಗೆ ತಿರುಗಿ ಪ್ರಾರ್ಥಿಸುತ್ತಾ ನಿನ್ನ ಹೆಸರನ್ನು 
ಕೊಂಡಾಡುವರು. ನೀನು ಅವರನ್ನು ಬಳಲಿಸುವೆ. ಅವರು 
ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವುಗಳಿಗೆ 
ವಿಮುಖರಾಗುತ್ತಾರೆ. *ಆಗ ಪರಲೋಕದಿಂದಲೇ 
ಅವರ ಪ್ರಾರ್ಥನೆಗಳನ್ನು ಆಲಿಸು; ಅವರ ಪಾಪಗಳನ್ನು 
ಕ್ಚಮಿಸು; ನೀತಿಮಾರ್ಗವನ್ನು ಅವರಿಗೆ ಕಲಿಸು. ಬಳಿಕ 
ನೀನು ಅವರಿಗೆ ದಯಪಾಲಿಸಿದ ಭೂಮಿಯ ಮೇಲೆ 
ಮಳೆಯನ್ನು ಸುರಿಸು. 

37° ಭೂಮಿಯು ಬಹಳ ಬರಡಾಗಿ ಅದರ ಮೇಲೆ 
ಬೆಳೆಗಳೇ ಬೆಳೆಯದಂತಾಗಬಹುದು, ಬಹುಶಃ ಘೋರ 
ವಾದ ವ್ಯಾಧಿಗಳು ಜನರಲ್ಲಿ ಹರಡಬಹುದು. ಬೆಳೆಯುವ 
ಬೆಳೆಗಳೆಲ್ಲ ಬಹುಶಃ ಕ್ರಿಮಿಕೀಟಗಳಿಂದ ನಾಶವಾಗ 
ಬಹುದು. ಇಲ್ಲವೆ ನಿನ್ನ ಜನರ ಮೇಲೆ ಕೆಲವು ನಗರಗಳಲ್ಲಿ 
ಅವರ ಶತ್ರುಗಳು ಆಕ್ರಮಣ ಮಾಡಬಹುದು. ನಿನ್ನ 
ಜನರಲ್ಲಿ ಅನೇಕರು ವ್ಯಾಧಿಗೆ ಒಳಗಾಗಬಹುದು. 38" ಈ 
ಕಾರ್ಯಗಳಲ್ಲಿ ಯಾವುದಾದರೊಂದು ಸಂಭವಿಸಿದಾಗ, 
ಒಬ್ಬ ಮನುಷ್ಯನು ಮಾತ್ರ ತನ್ನ ಪಾಪಕ್ಕಾಗಿ ಕ್ಷಮೆಯನ್ನು 
ಯಾಚಿಸಿ ಈ ಆಲಯದ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥಿಸಿದರೆ, 
ದಯವಿಟ್ಟು ಅವನ ಪ್ರಾರ್ಥನೆಯನ್ನು ನಿನ್ನ ನಿವಾಸ 
ವಾದ ಪರಲೋಕದಿಂದ ಆಲಿಸಿ, ಜನರನ್ನು ಕ್ಷಮಿಸಿ, ಅವ 
ರಿಗೆ ಸಹಾಯ ಮಾಡು. ಜನರು ನಿಜವಾಗಿ ಆಲೋಚಿಸುವ 
ಸಂಗತಿಗಳು ನಿನಗೆ ಮಾತ್ರ ತಿಳಿದಿವೆ. ಆದುದರಿಂದ 
ಪ್ರತಿಯೊಬ್ಬ ವ್ಯಕ್ತಿಗೂ ತೀರ್ಪುನೀಡು ಮತ್ತು ಅವನಿಗೆ 








465 


ನ್ಯಾಯವಾದದ್ದನ್ನು ಮಾಡು. 4° ನೀನು ಹೀಗೆ ಮಾಡಿ 
ದರೆ, ನೀನು ನಮ್ಮ ಪೂರ್ವಿಕರಿಗೆ ದಯಪಾಲಿಸಿರುವ ಈ 
ದೇಶದಲ್ಲಿ ಅವರು ವಾಸಿಸುವ ಎಲ್ಲಾ ಕಾಲದಲ್ಲೂ ನಿನ್ನಲ್ಲಿ 
ಭಯ ಭಕ್ತಿಯುಳ್ಳವರಾಗಿರುತ್ತಾರೆ. 

4152""ನಿನ್ನ ನಾಮ ಮಹತ್ತನ್ನು ಮತ್ತು ಶಕ್ತಿಯನ್ನು 
ಇತರ ಸ್ಥಳಗಳ ಜನರು ಕೇಳುತ್ತಾರೆ. ಈ ಆಲಯದಲ್ಲಿ 
ಪ್ರಾರ್ಥಿಸುವುದಕ್ಕಾಗಿ ಅವರು ದೂರದಿಂದ ಬರುತ್ತಾರೆ. 
“ನಿನ್ನ ನಿವಾಸವಾದ ಪರಲೋಕದಿಂದಲೇ ಅವರ 
ಪ್ರಾರ್ಥನೆಗಳನ್ನು ದಯವಿಟ್ಟು ಆಲಿಸು, ಅನ್ಯ ಸ್ಥಳದವ 
ರಾದ ಆ ಜನರು ನಿನ್ನಲ್ಲಿ ಬೇಡುವುದನ್ನೆಲ್ಲ ದಯವಿಟ್ಟು 
ಈಡೇರಿಸು. ಆಗ, ಇಸ್ರೇಲಿನ ಜನರಂತೆ ಭೂಲೋಕದ 
ವರೆಲ್ಲರಿಗೂ ನಿನ್ನ ಹೆಸರು ಗೊತ್ತಾಗುವುದು ಮತ್ತು 
ಅವರು ನಿನಗೆ ಭಯಪಡುವರು. ಈ ಆಲಯವನ್ನು ನಿನ್ನ 
ಗೌರವಕ್ಕಾಗಿ ನಾನು ಕಟ್ಟಿಸಿದೆನೆಂಬುದು ಆಗ ಎಲ್ಲಾ 
ಕಡೆಯ ಜನರಿಗೂ ತಿಳಿಯುವುದು. 

44""ಕೆಲವು ಸಂದರ್ಭಗಳಲ್ಲಿ ತಮ್ಮ ಶತ್ರುಗಳ ವಿರುದ್ಧ 
ಹೋರಾಡುವಂತೆ ನಿನ್ನ ಜನರಿಗೆ ನೀನು ಆಜ್ಞಾಪಿಸುವೆ. 
ಆಗ ನಿನ್ನ ಜನರು, ನಿನ್ನಿಂದ ಆರಿಸಲ್ಪಟ್ಟ ಈ ನಗರದ ಕಡೆಗೆ 
ಮತ್ತು ನಾನು ನಿನ್ನ ಗೌರವಕ್ಕಾಗಿ ನಿರ್ಮಿಸಿದ ಈ ದೇವಾಲ 
ಯದ ಕಡೆಗೆ ಮುಖಮಾಡಿ ನಿನ್ನಲ್ಲಿ ಪ್ರಾರ್ಥಿಸುತ್ತಾರೆ, 
ಟಗ ಪರಲೋಕದಿಂದಲೇ ನೀನು ಅವರ ಪ್ರಾರ್ಥನೆ 
ಗಳನ್ನು ಆಲಿಸಿ ಅವರಿಗೆ ಸಹಾಯ ಮಾಡು. 

46""ನಿನ್ನ ಜನರು ನಿನ್ನ ವಿರುದ್ಧ ಪಾಪವನ್ನು ಮಾಡು 
ತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಪಾಪಮಾಡುತ್ತಾ 
ನೆಂಬುದು ನನಗೆ ತಿಳಿದಿದೆ. ನಿನ್ನ ಜನರ ಬಗ್ಗೆ ನೀನು 
ಕೋಪದಿಂದಿರುವೆ. ಅವರ ಶತ್ರುಗಳು ಅವರನ್ನು 
ಸೋಲಿಸುವಂತೆ ಮಾಡುವೆ. ಅವರ ಶತ್ರುಗಳು ಅವರನ್ನು 
ಸೆರೆಯಾಳುಗಳನ್ನಾಗಿ ಕೆಲವು ದೂರ ದೇಶಗಳಿಗೆ ಸಾಗಿಸು 
ವರು. “ಆ ದೂರದೇಶಗಳಲ್ಲಿ ನಿನ್ನ ಜನರು ತಮಗೆ 
ಸಂಭವಿಸಿದ್ದನ್ನು ಆಲೋಚಿಸುತ್ತಾರೆ. ಅವರು ತಮ್ಮ 
ಪಾಪಗಳಿಗಾಗಿ ಕ್ಷಮೆಯನ್ನು ಕೋರಿ, ನಿನ್ನಲ್ಲಿ ಪ್ರಾರ್ಥಿಸು 
ತ್ತಾರೆ. ಅವರು, "ನಾವು ಪಾಪವನ್ನು, ಕೆಟ್ಟದ್ದನ್ನು ಮಾಡಿ 
ದ್ಹೇವೆ' ಎಂದು ಹೇಳುತ್ತಾರೆ. “ಅವರು ದೂರದ ಆ 
ದೇಶದಲ್ಲಿರುತ್ತಾರೆ. ಆದರೆ ಅವರು ತಮ್ಮ ಪೂರ್ವಿಕರಿಗೆ 
ನೀನು ದಯಪಾಲಿಸಿದ ಈ ದೇಶದ ಕಡೆಗೂ ನಿನ್ನಿಂದ 
ಆರಿಸಲ್ಪಟ್ಟ ಈ ನಗರದ ಕಡೆಗೂ ನಿನ್ನ ಗೌರವಕ್ಕಾಗಿ 
ನಾನು ನಿರ್ಮಿಸಿದ ಈ ಆಲಯದ ಕಡೆಗೂ ತಿರುಗಿ 
ಕೊಂಡು ನಿನ್ನಲ್ಲಿ ಪ್ರಾರ್ಥಿಸುವುದಾದರೆ, 49 ನಿನ್ನ ನಿವಾಸ 
ವಾದ ಪರಲೋಕದಿಂದಲೇ ದಯವಿಟ್ಟು ಅವರ ಮೊರೆ 
ಯನ್ನು ಆಲಿಸು. ನಿನ್ನ ಜನರ ಎಲ್ಲ ಪಾಪಗಳನ್ನು 
ಕೃಮಿಸು. ಅವರು ನಿನಗೆ ವಿರುದ್ಧವಾದುದಕ್ಕೆ ಅವರನ್ನು 
ಕೃಮಿಸು. ಅವರ ಶತ್ರಗಳು ಅವರಿಗೆ ದಯೆತೋರಿಸುವಂತೆ 


1 ರಾಜರುಗಳು 8:40-59 


ಮಾಡು.5'ಅವರು ನಿನ್ನ ಜನರೆಂಬುದನ್ನು ಜ್ಞಾಪಿಸಿಕೊ. 
ನೀನು ಅವರನ್ನು ಈಜಿಷ್ಟಿನಿಂದ ಬರಮಾಡಿದೆಯೆಂಬು 
ದನ್ನು ಜ್ಞಾಪಿಸಿಕೊ. ಸುಡುವ ಕುಲುಮೆಯಿಂದ ಹೊರಕ್ಕೆ 
ಎಳೆದು ತಂದಂತೆ ನೀನು ಅವರನ್ನು ರಕ್ಷಿಸಿದೆ. 

5: ದೇವರಾದ ಯೆಹೋವನೇ, ನನ್ನ ಪ್ರಾರ್ಥನೆಗಳನ್ನು 
ಮತ್ತು ಇಸ್ರೇಲಿನ ನಿನ್ನ ಜನರ ಪ್ರಾರ್ಥನೆಗಳನ್ನು ದಯ 
ವಿಟ್ಟು ಆಲಿಸು. ಅವರು ಸಹಾಯಕ್ಕಾಗಿ ಯಾವ ಫಂಳಿಗೆ 
ಯಲ್ಲಾದರೂ ನಿನಗೆ ಮೊರೆಯಿಟ್ಟರೆ ಅದನ್ನು ಆಲಿಸು, 
5 ಭೂಲೋಕದ ಜನರೆಲ್ಲರಿಂದ ಅವರನ್ನು ನೀನು ನಿನ್ನ 
ವಿಶೇಷವಾದ ಸ್ವಂತ ಜನರೆಂದು ಆರಿಸಿರುವೆ. 
ಯೆಹೋವನೇ, ನಮ್ಮ ಪೂರ್ವಿಕರನ್ನು ನೀನು ಈಜಿಪ್ಟಿ 
ನಿಂದ ಬರಮಾಡಿದಾಗ ನಿನ್ನ ಸೇವಕನಾದ ಮೋಶೆಯ 
ಮೂಲಕ ಅದನ್ನು ವಾಗ್ದಾನ ಮಾಡಿದೆ.'' 

54ಸೂಲೊಮೋನನು ಯಜ್ಞವೇದಿಕೆಯ ಸನ್ನಿಧಿಯಲ್ಲಿ 
ತನ್ನ ಮೊಣಕಾಲುಗಳನ್ನೂರಿ, ದೇವರಿಗೆ ಪ್ರಾರ್ಥನೆ 
ಯನ್ನು ಮಾಡಿದನು. ಸೊಲೊಮೋನನು ತನ್ನ ಕೈಗಳನ್ನು 
ಪರಲೋಕದತ್ತ ಚಾಚಿ ಪ್ರಾರ್ಥಿಸಿದನು. ಬಳಿಕ ಸೊಲೊ 
ಮೋನನು ಪ್ರಾರ್ಥನೆಯನ್ನು ಮುಗಿಸಿ ಎದ್ದು ನಿಂತನು. 
ನೌಬಳಿಕ ಇಸ್ರೇಲಿನ ಜನರೆಲ್ಲರನ್ನು ಆಶೀರ್ವದಿಸ 
ಬೇಕೆಂದು ಅವನು ಗಟ್ಟಿಯಾದ ಧ್ವನಿಯಲ್ಲಿ ದೇವರನ್ನು 
ಕೇಳಿಕೊಂಡನು. ಸೊಲೊಮೋನನು ಹೀಗೆ ಹೇಳಿದನು: 

56" ಯೆಹೋವನಿಗೆ ಸ್ತೋತ್ರ, ಮಾಡಿರಿ! ಆತನು 
ಇಸ್ರೇಲಿನ ತನ್ನ ಜನರಿಗೆ ವಿಶ್ರಾಂತಿಯನ್ನು ಕೊಡುವುದಾಗಿ 
ವಾಗ್ದಾನ ಮಾಡಿದ್ದಾನೆ. ಆತನು ನಮಗೆ ವಿಶ್ರಾಂತಿಯನ್ನು 
ದಯಪಾಲಿಸಿರುವನು! ಯೆಹೋವನು ತನ್ನ ಸೇವಕನಾದ 
ಮೋಶೆಯಿಂದ, ಇಸ್ರೇಲಿನ ಜನರಿಗೆ ಅನೇಕ ಒಳ್ಳೆಯ 
ವಾಗ್ದಾನಗಳನ್ನು ಮಾಡಿದ್ದಾನೆ. ಯೆಹೋವನು ತನ್ನ 
ವಾಗ್ದಾನಗಳನ್ನೆಲ್ಲ ಈಡೇರಿಸಿರುವನು. *'ನಮ್ಮ ದೇವ 
ರಾದ ಯೆಹೋವನು ನಮ್ಮೊಂದಿಗಿರಲೆಂದು ನಾನು 
ಮೊರೆಯಿಡುತ್ತೇನೆ. ಆತನು ನಮ್ಮ ಪೂರ್ವಿಕರ ಜೊತೆ 
ಯಲ್ಲಿದ್ದಂತೆ ನಮ್ಮ ಜೊತೆಯಲ್ಲಿಯೂ ಇರಲೆಂದು ನಾನು 
ಮೊರೆಯಿಡುತ್ತೇನೆ. ಆತನು ನಮ್ಮನ್ನು ಎಂದಿಗೂ ಬಿಟ್ಟು 
ಹೋಗಕೂಡದೆಂದು ನಾನು ಪ್ರಾರ್ಥಿಸುತ್ತೇನೆ. ಈ 
ರೀತಿಯಲ್ಲಿ ನಾವು ಆತನ ಕಡೆಗೆ ತಿರುಗಿ, ಆತನನ್ನು ಅನು 
ಸರಿಸುವಂತೆ ಆತನು ಮಾಡಲಿ. ಆತನು ನಮ್ಮ ಪೂರ್ವಿಕ 
ರಿಗೆ ನೀಡಿದ ಎಲ್ಲ ಕಟ್ಟಳೆಗಳಿಗೆ, ತೀರ್ಪುಗಳಿಗೆ ಮತ್ತು 
ಆಜ್ಞೆಗಳಿಗೆ ವಿಧೇಯರಾಗಿಲು ಆಗ ನಮಗೆ ಸಾಧ್ಯ 
ವಾಗುತ್ತದೆ. ನನ್ನ ಈ ಪ್ರಾರ್ಥನೆಯನ್ನು ಮತ್ತು ನಾನು 
ಕೇಳಿಕೊಂಡವುಗಳನ್ನು ನಮ್ಮ ದೇವರಾದ ಯೆಹೋವನು 
ಸದಾ ಜ್ಞಾಪಿಸಿಕೊಳ್ಳಿ. ಯೆಹೋವನು ತನ್ನ ಸೇವಕನಾದ 
ರಾಜನಿಗೋಸ್ಕರವಾಗಿಯೂ ತನ್ನ ಜನರಾದ ಇಸ್ರೇಲರಿ 
ಗೋಸ್ಕರವಾಗಿಯೂ ಇವುಗಳನ್ನು ಈ ಹೊತ್ತೇ 





1 ರಾಜರುಗಳು 8:60-9:9 


ನೆರವೇರಿಸಲಿ. ಆಗ ಯೆಹೋವನೇ ನಿಜವಾದ ದೇವ 
ರೆಂದು ಪ್ರಪಂಚದ ಜನರೆಲ್ಲರಿಗೂ ತಿಳಿಯುತ್ತದೆ. 
6! ನಮ್ಮ ದೇವರಾದ ಯೆಹೋವನಿಗೆ ನೀವು ಪೂರ್ಣ 
ಭಯ ಭಕ್ತಿಯುಳ್ಳವರಾಗಿದ್ದು ಆತನ ಕಟ್ಟಳೆಗಳನ್ನೂ ಆಜ್ಞೆ 
ಗಳನ್ನೂ ಸದಾ ಅನುಸರಿಸಿರಿ; ಅವುಗಳಿಗೆ ವಿಧೇಯ 
ರಾಗಿರಿ. ಈಗ ನೀವು ವಿಧೇಯರಾಗಿರುವಂತೆಯೇ ಇನ್ನು 
ಮುಂದೆಯೂ ಆತನಿಗೆ ವಿಧೇಯರಾಗಿರಿ'' ಎಂದನು. 

ಇಳಿಕ ರಾಜನಾದ ಸೊಲೊಮೋನನೂ ಇಸ್ರೇಲಿನ 
ಜನರೆಲ್ಲರೂ ಯೆಹೋವನಿಗೆ ಯಜ್ಞಗಳನ್ನು ಸಮರ್ಪಿಸಿ 
ದರು. ಆಸೊಲೊಮೋನನು ಇಪ್ಪತ್ತೆರಹು ಸಾವಿರ 
ಹೋರಿಗಳನ್ನು, ಒಂದು ಲಕ್ಸದ ಇಪ್ಪತ್ತು ಸಾವಿರ ಕುರಿ 
ಗಳನ್ನು ಸಮಾಧಾನಯಜ್ಞವನ್ನಾಗಿ ಅರ್ಪಿಸಿದನು. ಹೀಗೆ 
ರಾಜನು ಮತ್ತು ಇಸ್ರೇಲರು ಆಲಯವನ್ನು ಯೆಹೋವ 
ನಿಗೆ ಪ್ರತಿಷ್ಠಿಸಿದರು. 

ಅಂದು ರಾಜನಾದ ಸೊಲೊಮೋನನು ಆಲಯದ 
ಮುಂದಿನ ಅಂಗಳವನ್ನು ಪ್ರತಿಷ್ಠಿಸಿದನು. ಅವನು 
ಸರ್ವಾಂಗ ಹೋಮಗಳನ್ನು, ಧಾನ್ಯ ಸಮರ್ಪಣೆಗಳನ್ನು 
ಮತ್ತು ಸಮಾಧಾನಯಜ್ಞಕ್ಕಾಗಿ ವಧಿಸಿದ್ದ ಪಶುಗಳ 
ಕೊಬ್ಬನ್ನು ಅಂಗಳದಲ್ಲಿ ಅರ್ಪಿಸಿದನು. ಯಾಕೆಂದರೆ 
ಯೆಹೋವನ ಮುಂದೆ ಇದ್ದ ಹಿತ್ತಾಳಿಯ ಯಜ್ಞವೇದಿ 
ಕೆಯು ಈ ಎಲ್ಲವನ್ನು ಹಿಡಿಸಲಾರದಷ್ಟು ಚಿಕ್ಕದಾಗಿತ್ತು. 

ರಾಜನಾದ ಸೊಲೊಮೋನನು ಮತ್ತು ಇಸ್ರೇಲಿನ 
ಜನರೆಲ್ಲರು ವಿಶ್ರಾಂತಿ ಹಬ್ಬವನ್ನು * ಆಚರಿಸಿದರು. 
ಉತ್ತರದಲ್ಲಿದ್ದ ಹಮಾತ್‌ ದಾರಿಯಿಂದ ದಕ್ಷಿಣದ 
ಈಜಿಪ್ಟಿನ ಗಡಿಯವರೆಗಿನ ಎಲ್ಲ ಇಸ್ರೇಲರು ಅಲ್ಲಿದ್ದರು. 
ಅವರೆಲ್ಲರೂ ಒಟ್ಟಾಗಿ ಏಳು ದಿನಗಳ ಕಾಲ ಯೆಹೋವನ 
ಮುಂದೆ ತಿಂದು, ಕುಡಿದು ಆನಂದಿಸಿದರು.ಆಗ ಅವರು 
ಮತ್ತೆ ಏಳು ದಿನಗಳು ಅಲ್ಲಿಯೇ ಉಳಿದರು. ಅವರು 
ಒಟ್ಟಿಗೆ ಹದಿನಾಲ್ಕು ದಿನಗಳು ಹಬ್ಬವನ್ನು ಆಚರಿಸಿದರು! 
66ಮಾರನೆಯ ದಿನ ಸೊಲೊಮೋನನು ಜನರಿಗೆ ಮನೆಗೆ 
ಹೋಗುವಂತೆ ಹೇಳಿದನು. ಜನರೆಲ್ಲರು ರಾಜನನ್ನು 
ಅಭಿನಂದಿಸಿ ತಮ್ಮ ಮನೆಗಳಿಗೆ ಹೋದರು. ಯೆಹೋ 
ವನು ತನ್ನ ಸೇವಕನಾದ ದಾವೀದನಿಗೆ ಮತ್ತು ಇಸ್ರೇಲಿನ 
ಜನರಿಗೆ ಒಳ್ಳೆಯವುಗಳನ್ನು ಮಾಡಿದ್ದರಿಂದ ಅವರು 
ಸಂತೋಷವಾಗಿದ್ದರು. 


ಸೊಲೊಮೋನನಿಗೆ ದೇವದರ್ಶನ 
ಸೊಲೊಮೋನನು ಯೆಹೋವನ ಆಲಯವನ್ನು 
ಮತ್ತು ತನ್ನ ಅರಮನೆಯನ್ನು ಕಟ್ಟಿ ಮುಗಿಸಿದನು. 
ಸೊಲೊಮೋನನು ತಾನು ಕಟ್ಟಬೇಕೆಂದು ಅಪೇಕ್ಷಿಸಿದ 
ಎಲ್ಲವನ್ನು ಕಟ್ಟೆ ಮುಗಿಸಿದನು. 2೬ಗ ಯೆಹೋವನು 





ವಿಶ್ರಾಂತಿಯ ಹಬ್ಬ ಬಹುಶಃ ಪಸ್ಕ ಹಬ್ಬ. 


466 


ಸೊಲೊಮೋನನಿಗೆ, ಈ ಮುಂಚೆ ಗಿಜ್ಯೋನ್‌ ಪಟ್ಟಣ 
ದಲ್ಲಿ ಪ್ರತ್ಯಕ್ಷನಾದಂತೆ ಮತ್ತೆ ಪ್ರತ್ಯಕ್ಟನಾದನು. 
ಯೆಹೋವನು ಅವನಿಗೆ ಹೀಗೆ ಹೇಳಿದನು: “ನಿನ್ನ 
ಪ್ರಾರ್ಥನೆಯು ನನಗೆ ಕೇಳಿಸಿತು. ನಿನ್ನ ಬಿನ್ನಹಗಳನ್ನು 
ಆಲಿಸಿದೆನು. ಈ ಆಲಯವನ್ನು ನೀನು ಕಟ್ಟಿಸಿದೆ. ನಾನು 
ಅದನ್ನು ಪವಿತ್ರಸ್ಥಳವನ್ನಾಗಿ ಮಾಡಿದೆ. ಆದುದ ರಿಂದ 
ನಾನಿಲ್ಲಿ ಸದಾಕಾಲ ಸನ್ಮಾನಿಸಲ್ಪಡುವೆನು. ನನ್ನ 
ದೃಷ್ಟಿಯೂ ಮನಸ್ಸೂ ಸದಾ ಅದರ ಮೇಲಿರುತ್ತದೆ. “ನಿನ್ನ 
ತಂದೆಯಾದ ದಾವೀದನು ಸೇವೆಮಾಡಿದಂತೆ ನೀನೂ ನನ್ನ 
ಸೇವೆ ಮಾಡಬೇಕು, ಅವನು ನ್ಯಾಯವಂತನಾಗಿದ್ದನು 
ಮತ್ತು ಯಥಾರ್ಥವಂತನಾಗಿದ್ದನು; ನೀನು ನನ್ನ 
ನಿಯಮಗಳಿಗೆ ವಿಧೇಯನಾಗಿರಬೇಕು ಮತ್ತು ನಾನು 
ನಿನಗೆ ಆಜ್ಞಾಪಿಸಿದವುಗಳನ್ನೆಲ್ಲ ಮಾಡಬೇಕು. 

5°" ನೀನು ಅವುಗಳೆನ್ನೆಲ್ಲಾ ಕೈಕೊಂಡು ನಡೆದರೆ 
ಯಾವಾಗಲೂ ನಿನ್ನ ಕುಟುಂಬದ ಯಾವನಾದರೊಬ್ಬನು 
ಇಸ್ರೇಲಿನ ರಾಜನಾಗಿರುತ್ತಾನೆಂದು ನಾನು ನಿನಗೆ 
ವಾಗ್ದಾನ ಮಾಡುತ್ತೇನೆ. ನಿನ್ನ ತಂದೆಯಾದ ದಾವೀದನಿಗೆ 
ನಾನು ಈ ವಾಗ್ದಾನವನ್ನು ಮಾಡಿದ್ದೆನು. ಯಾವಾಗಲೂ 
ಅವನ ಸಂತತಿಯವರಲ್ಲಿ ಯಾವನಾದರೊಬ್ಬನು ಇಸ್ರೇ 
ಲನ್ನು ಆಳುತ್ತಾನೆಂದು ನಾನು ಅವನಿಗೆ ಹೇಳಿದ್ದೆನು. 
67°" ಆದರೆ ನೀನಾಗಲೀ ನಿನ್ನ ಮಕ್ಕಳಾಗಲೀ ನನ್ನನ್ನು 
ಅನುಸರಿಸುವುದನ್ನು ನಿಲ್ಲಿಸಿದರೆ, ನನ್ನ ಕಟ್ಟಳೆಗಳನ್ನೂ 
ಆಜ್ಞೆಗಳನ್ನೂ ನೀನು ಆನುಸರಿಸದಿದ್ದರೆ, ಅನ್ಯ ದೇವರು 
ಗಳ ಸೇವೆಯನ್ನಾಗಲೀ ಪೂಜೆಯನ್ನಾಗಲೀ ನೀನು ಮಾಡಿ 
ದರೆ, ನಾನು ದಯಪಾಲಿಸಿರುವ ದೇಶವನ್ನು ಬಿಟ್ಟು 
ಹೋಗುವಂತೆ ನಾನು ಇಸ್ರೇಲರನ್ನು ಬಲಾತ್ಮರಿಸುತ್ತೇನೆ. 
ಅನ್ಯಜನರಿಗೆ ಇಸ್ರೇಲರು ಉದಾಹರಣೆಯಾಗುತ್ತಾರೆ. 
ಅನ್ಯಜನರು ಇಸ್ರೇಲರನ್ನು ಅಪಹಾಸ್ಯ ಮಾಡುತ್ತಾರೆ. 
ನಾನು ಈ ಆಲಯವನ್ನು ಪವಿತ್ರವನ್ನಾಗಿಸಿದೆ. ಜನರು 
ನನ್ನನ್ನು ಗೌರವಿಸುವ ಸ್ಥಳ ಅದಾಗಿದೆ. ಆದರೆ ನೀನು 
ನನ್ನನ್ನು ಅನುಸರಿಸದೆ ಇದ್ದರೆ, ಆಗ ನಾನದನ್ನು ಧೂಳಿ 
ೇಪಟ ಮಾಡುತ್ತೇನೆ. ಈ ಆಲಯವನ್ನು ನಾಶ 
ಗೊಳಿಸುತ್ತೇನೆ. ಇದನ್ನು ನೋಡುವ ಪ್ರತಿಯೊಬ್ಬರೂ 
ವಿಸ್ಕಿತರಾಗುವರು. "ಈ ದೇಶಕ್ಕೂ ಈ ಆಲಯಕ್ಕೂ 
ಇಂತಹ ಭೀಕರ ಕಾರ್ಯವನ್ನು ಯೆಹೋವನು ಏಕೆ 
ಮಾಡಿದನು?'ಎಂದು ಜನರು ಕೇಳುತ್ತಾರೆ. "ಇದು ಏಕೆ 
ಸಂಭವಿಸಿತೆಂದರೆ, ಅವರು ತಮ್ಮ ದೇವರಾದ ಯೆಹೋವ 
ನನ್ನು ತ್ಯಜಿಸಿದರು. ಆತನು ಅವರ ಪೂರ್ವಿಕರನ್ನು ಈಜಿಪ್ಟಿ 
ನಿಂದ ಬರಮಾಡಿದನು. ಆದರೆ ಅವರು ಅನ್ಯದೇವರು 
ಗಳನ್ನು ಅನುಸರಿಸಲು ತೀರ್ಮಾನಿಸಿದರು. ಅವರು ಆ 
ದೇವರುಗಳ ಪೂಜಿಯನ್ನೂ ಸೇವೆಯನ್ನೂ ಮಾಡಲಾ 
ರಂಭಿಸಿದರು. ಆದಕಾರಣವೇ ಈ ಕೆಟ್ಟಕಾರ್ಯಗಳೆಲ್ಲಾ 








467 





ಅವರಿಗೆ ಸಂಭವಿಸುವಂತೆ ಯೆಹೋವನು ಮಾಡಿದನು' 
ಎಂದು ಅನ್ಯಜನರು ಉತ್ತರಿಸುವರು.'' 

ಔಯಹೋವನ ಆಲಯವನ್ನು ಮತ್ತು ರಾಜನ 
ಅರಮನೆಯನ್ನು ಕಟ್ಟಲು ರಾಜನಾದ ಸೊಲೊಮೋನ 
ನಿಗೆ ಇಪ್ಪತ್ತು ವರ್ಷಗಳು ಹಿಡಿಯಿತು. !!ರಾಜನಾದ 
ಸೊಲೊಮೋನನು ಇಪ್ಪತ್ತು ವರ್ಷಗಳ ತರುವಾಯ ಗಲಿ 
ಲಾಯದ ಇಪ್ಪತ್ತು ಪಟ್ಟಣಗಳನ್ನು ತೂರಿನ ರಾಜನಾದ 
ಹೀರಾಮನಿಗೆ ಬಿಟ್ಟುಕೊಟ್ಟನು. ಆಲಯವನ್ನು ಮತ್ತು 
ಅರಮನೆಯನ್ನು ನಿರ್ಮಿಸಲು ಹೀರಾಮನು ಸಹಾಯ 
ಮಾಡಿದ್ದರಿಂದ ಸೊಲೊಮೋನನು ಹೀರಾಮನಿಗೆ ಈ 
ಪಟ್ಟಣಗಳನ್ನು ಕೊಟ್ಟನು. ಸೊಲೊಮೋನನು ಅಪೇಶಕ್ಟಿ 
ಸಿದ ದೇವದಾರುಮರಗಳನ್ನು ತುರಾಯಿಮರಗಳನ್ನು 
ಮತ್ತು ಬಂಗಾರವನ್ನು ಹೀರಾಮನು ಕೊಟ್ಟಿದ್ದನು. 
ಸೊಲೊಮೋನನು ಬಿಟ್ಟುಕೊಟ್ಟ ಪಟ್ಟಣಗಳನ್ನು 
ನೋಡುವುದಕ್ಕಾಗಿ ಹೀರಾಮನು ತೂರಿನಿಂದ ಬಂದನು. 
ಹೀರಾಮನು ಆ ಪಟ್ಟಣಗಳನ್ನು ನೋಡಿದಾಗ ಅವನಿಗೆ 
ತೃಪ್ತಿಯಾಗಲಿಲ್ಲ. ಔರಾಜನಾದ ಹೀರಾಮನು, 
""ಸಹೋದರನೇ, ನೀನು ನನಗೆ ಕೊಟ್ಟಿರುವ ಪಟ್ಟಣಗಳು 
ಏಕೆ ಹೀಗಿವೆ?'' ಎಂದು ಕೇಳಿದನು. ರಾಜನಾದ ಹೀರಾ 
ಮನು ಆ ದೇಶಕ್ಕೆ ಕಾಬೂಲ್‌ ದೇಶವೆಂದು* ಹೆಸರಿ 
ಟ್ವನು. ಆ ಪ್ರದೇಶವನ್ನು ಇಂದಿಗೂ ಕಾಬೂಲ್‌ ಎಂದೇ 
ಕರೆಯುತ್ತಾರೆ. "ಹೀರಾಮನು ರಾಜನಾದ ಸೊಲೊ 
ಮೋನನಿಗೆ ಆಲಯದ ನಿರ್ಮಾಣಕ್ಕೆ ಉಪಯೋಗಿಸಲು 
ಒಂಭತ್ತು ಸಾವಿರ ಪೌಂಡು ಬಂಗಾರವನ್ನು ಕಳುಹಿ 
ಸಿದ್ದನು. 

'ರಾಜನಾದ ಸೊಲೊಮೋನನು ತಾನು ನಿರ್ಮಿಸಿದ್ದ 
ಆಲಯದ ಮತ್ತು ಅರಮನೆಯ ಕೆಲಸಗಳನ್ನು ಮಾಡಲು 
ಗುಲಾಮರನ್ನು ಬಲಾತ್ಮರಿಸಿದನು. ರಾಜನಾದ ಸೊಲೊ 
ಮೋನನು ಇತರ ಅನೇಕ ಕಟ್ಟಡಗಳ ನಿರ್ಮಾಣಕ್ಕೆ 
ಬಿಟ್ಟಿಕೆಲಸದವರನ್ನು ಉಪಯೋಗಿಸಿಕೊಂಡನು. ಅವನು 
ಮಿಲ್ಲೋ ಕೋಟೆಯನ್ನು ನಿರ್ಮಿಸಿದನು; ಜೆರುಸಲೇ 
ಮಿನ ಸುತ್ತಲೂ ನಗರದ ಗೋಡೆಯನ್ನು ಕಟ್ಟಿಸಿದನು; 
ಅಲ್ಲದೆ ಅವನು ಹಾಚೋರ್‌, ಮೆಗಿದ್ದೋ ಮತ್ತು ಗೆಜೆರ್‌ 
ನಗರಗಳನ್ನು ಕಟ್ಟಿಸಿದನು. 

ಹಿಂದೊಮ್ಮೆ ಈಜಿಪ್ಟಿನ ರಾಜನು ಗೆಜೆರ್‌ ನಗರದ 
ವಿರುದ್ಧ ಹೋರಾಟ ಮಾಡಿ, ಅದನ್ನು ಸುಟ್ಟು ಹಾಕಿದ್ದನು. 
ಅವನು ಅಲ್ಲಿ ನೆಲೆಸಿದ್ದ ಕಾನಾನ್ಯ ಜನರನ್ನು ಕೊಂದು 
ಹಾಕಿದ್ದನು. ಸೊಲೊಮೋನನು ಫರೋಹನ ಮಗಳನ್ನು 
ಮದುವೆಯಾದನು. ಆದುದರಿಂದ ಫರೋಹನು ಆ ನಗರ 
ವನ್ನು ಸೊಲೊಮೋನನಿಗೆ ಮದುವೆಯ ಕೊಡುಗೆಯಾಗಿ 





ಕಾಬೂಲ್‌ ದೇಶವೆಂದು ಹೀಬ್ರೂ ಭಾಷೆಯಲ್ಲಿ ಕಾಬೂಲ್‌ ಎಂದರೆ 
""ಬೆಲೆಯಿಲ್ಲದ್ದು'' ಎಂದರ್ಥ. 


1 ರಾಜರುಗಳು 9:10-26 


ಕೊಟ್ಟನು. 1?ರಾಜನಾದ ಸೊಲೊಮೋನನು ಆ ನಗರ 
ವನ್ನು ಮತ್ತೆ ನಿರ್ಮಿಸಿದನು. ಸೊಲೊಮೋನನು ಕೆಳಗಿನ 
ಬೇತ್‌ಹೋರೋನ್‌ ನಗರವನ್ನು ಸಹ ಕಟ್ಟಿಸಿದನು; 
'ಕಮರಳುಗಾಡಿನಲ್ಲಿರುವ ಬಾಲಾತ್‌ ಮತ್ತು ತಾಮಾರ್‌ 
ನಗರಗಳನ್ನೂ ಕಟ್ಟಿಸಿದನು; "ಧಾನ್ಯಗಳನ್ನು ಮತ್ತು ಇತರ 
ವಸ್ತುಗಳನ್ನು ಸಂಗ್ರಹಿಸುವ ಉಗ್ರಾ,ಣನಗರಗಳನ್ನು ಸಹ 
ಕಟ್ಟಿಸಿದನು; ತನ್ನ ರಥಗಳಿಗೆ ಮತ್ತು ಕುದುರೆಗಳಿಗೆ 
ತಾಣವಾದ ಸ್ಥಳಗಳನ್ನೂ ಕಟ್ಟಿಸಿದನು; ತಾನು ಆಳುತ್ತಿದ್ದ 
ಜೆರುಸಲೇಮಿನಲ್ಲಿ ಲೆಬನೋನಿನಲ್ಲಿ ಮತ್ತಿತರ ಎಲ್ಲಾ 
ಸ್ಥಳಗಳಲ್ಲಿ ತಾನು ಅಪೇಕ್ಟಿಸಿದ ಕಟ್ಟಡಗಳನ್ನೆಲ್ಲ ಕಟ್ಟಿಸಿ 
ದನು. 

ಆ ದೇಶದಲ್ಲಿ ಇಸ್ರೇಲರಲ್ಲದ ಅನ್ಯಜನರೂ ಇದ್ದರು. 
ಆ ಜನರೆಂದರೆ: ಅಮೋರಿಯರು, ಹಿತ್ತಿಯರು, ಪೆರಿಜ್ಜೀ 
ಯರು, ಹಿವ್ಹೀಯರು ಮತ್ತು ಯೆಬೂಸಿಯರು. 
2[ಇಸ್ರೇಲರು ಆ ಜನರನ್ನು ನಾಶಪಡಿಸಲು ಸಮರ್ಥ 
ರಾಗಿರಲಿಲ್ಲ ಆದರೆ ಸೊಲೊಮೋನನು ಅವರನ್ನು ತನ್ನ 
ಕೆಲಸ ಮಾಡಲು ಗುಲಾಮರನ್ನಾಗಿ ಇಟ್ಟುಕೊಂಡನು; 
ಅವರು ಇಂದಿಗೂ ಗುಲಾಮರಾಗಿದ್ದಾರೆ. 2ಸೊಲೊ 
ಮೋನನು ಇಸ್ರೇಲರಾದ ಯಾರನ್ನೂ ತನ್ನ ಗುಲಾಮ 
ರಾಗಲು ಬಲಾತ್ಮರಿಸಲಿಲ್ಲ. ಇಸ್ರೇಲಿನ ಜನರು ಸೈನಿಕ 
ರಾಗಿದ್ದರು; ಸರ್ಕಾರದ ನೌಕರರಾಗಿದ್ದರು; ಅಧಿಕಾರಿ 
ಗಳಾಗಿದ್ದರು; ಸೇನಾಪತಿಗಳಾಗಿದ್ದರು; ರಥಾಶ್ವಗಳಿಗೂ 
ಆಶ್ವಪೇದೆಗೂ ಮಹಾಸೇನಾಧಿಪತಿಗಳಾಗಿದ್ದರು. 

ಚಿಸೂಲೊಮೋನನ ಯೋಜನೆಗಳ ಉಸ್ತುವಾರಿಗೆ 
ಐನೂರ ಐವತ್ತು ಮಂದಿ ಮೇಲ್ವಿಚಾರಕರಿದ್ದರು. ಅವರು 
ಕೆಲಸ ಮಾಡುವ ಜನರ ಮೇಲಿನ ಅಧಿಕಾರಿಗಳಾಗಿದ್ದರು. 
ಫರೋಹನ ಮಗಳು ದಾವೀದ ನಗರವನ್ನು ಬಿಟ್ಟು 
ಸೊಲೊಮೋನನು ಅವಳಿಗಾಗಿ ಕಟ್ಟಿಸಿದ ದೊಡ್ಡ ಮನೆಗೆ 
ಹೋದಳು. ಆಗ ಸೊಲೊಮೋನನು ಮಿಲ್ಲೋ* 
ಕೋಟೆಯನ್ನು ಕಟ್ಟಿಸಿದನು. 

ಸೊಲೊಮೋನನು ಪ್ರತಿ ವರ್ಷದಲ್ಲೂ ಮೂರು ಸಲ 
ಸರ್ವಾಂಗಹೋಮಗಳನ್ನು, ಸಮಾಧಾನಯಜ್ಞಗಳನ್ನು 
ಯಜ್ಞವೇದಿಕೆಯ ಮೇಲೆ ಅರ್ಪಿಸುತ್ತಿದ್ದನು. ಈ ಯಜ್ಞ 
ವೇದಿಕೆಯನ್ನು ಸೊಲೊಮೋನನು ಯೆಹೋವನಿಗಾಗಿ 
ನಿರ್ಮಿಸಿದನು. ರಾಜನಾದ ಸೊಲೊಮೋನನು 
ಯೆಹೋವನ ಮುಂದೆ ಸುಗಂಧಧೂಪವನ್ನು ಸುಡುತ್ತಿ 
ದ್ದನು. ಅವನು ಆಲಯಕ್ಕೆ ಬೇಕಾದ ವಸ್ತುಗಳನ್ನು 
ಕೊಡುತ್ತಿದ್ದನು. 

26ಗ್ರಾಜನಾದ ಸೊಲೊಮೋನನು ಏಚ್ಯೋನ್ನೆಬೆರಿ ನಲ್ಲಿ 
ಹಡಗುಗಳನ್ನು ಸಹ ನಿರ್ಮಿಸಿದನು. ಈ ಪಟ್ಟಣವು 








ಮಿಲ್ಲೋ ಜಿರುಸಲೇಮಿನ ದೇವಾಲಯದ ಆಗ್ನೇಯ ದಿಕ್ಕಿನ 
ಪ್ರದೇಶದಲ್ಲಿದ್ದ ಎತ್ತರವಾದ ವೇದಿಕೆಯೇ ಬಹುಶಃ "ಮಿಲ್ಲೋ'. 


1 ರಾಜರುಗಳು 9:27-10:15 


ಎದೋಮ್‌ ದೇಶದಲ್ಲಿ ಕೆಂಪು ಸಮುದ್ರತೀರದ 
ಏಲೋತಿನ ಹತ್ತಿರದಲ್ಲಿದೆ. *'ಸಮುದ್ರದ ಬಗ್ಗೆ ಹೆಚ್ಚಿಗೆ 
ತಿಳಿದಿರುವ ಕೆಲವು ಜನರು ರಾಜನಾದ ಹೀರಾಮನ ಹತ್ತಿರ 
ಇದ್ದರು. ಅವರು ಅನುಭವಸ್ತ ನಾವಿಕರಾಗಿದ್ದರು. 
ಸೊಲೊಮೋನನ ಹಡಗುಗಳಲ್ಲಿ ಅವನ ಜನರೊಡನೆ 
ಕೆಲಸ ಮಾಡಲು, ರಾಜನಾದ ಹೀರಾಮನು ತನ್ನ ನಿಪುಣ 
ರಾದ ಜನರನ್ನು ಕಳುಹಿಸಿದನು. 28 ಸೂಲೊಮೋನನ 
ಹಡುಗುಗಳು ಓಫೀರಿಗೆ ಹೋದವು. ಆ ಹಡಗುಗಳು 
ರಾಜನಾದ ಸೊಲೊಮೋನನಿಗೆ ಹದಿನಾಲ್ಕು ಸಾವಿರದ 
ಇನ್ನೂರ ಎಂಭತ್ತು ಕಿಲೋ.ಗ್ರಾಂ. ಬಂಗಾರವನ್ನು 
ಓಫೀರಿನಿಂದ ತೆಗೆದುಕೊಂಡು ಬಂದವು. 


ಶೆಬದ ರಾಣಿಯು ಸೊಲೊಮೋನನನ್ನು 
ಸಂದರ್ಶಿಸಿದಳು 

10 ಶೆಬದ ರಾಣಿ ಸೊಲೊಮೋನನ ಬಗ್ಗೆ 
ಕೇಳಿದಳು. ಅವಳು ಒಗಟುಗಳಿಂದ ಅವನನ್ನು 
ಪರೀಕ್ಷಿಸಲು ?ತನ್ನ ಸೇವಕರ ದೊಡ್ಡ ಗುಂಪಿನೊಡನೆ 
ಜೆರುಸಲೇಮಿಗೆ ಬಂದಳು. ಅನೇಕ ಒಂಟೆಗಳ ಮೇಲೆ 
ಸಾಂಬಾರ ಪದಾರ್ಥ ಗಳನ್ನು, ಮುತ್ತುಗಳನ್ನು ಮತ್ತು 
ಬಹಳ ಬಂಗಾರವನ್ನು ಹೇರಿಸಿಕೊಂಡು ಬಂದಳು. ಅವಳು 
ಸೊಲೊಮೋನ ನನ್ನು ಸಂದಿಸಿ, ತನ್ನ ಮನಸ್ಸಿನಲ್ಲಿದ್ದ ಎಲ್ಲ 
ಪ್ರಶ್ನೆಗಳನ್ನು ಅವನಿಗೆ ಕೇಳಿದಳು. "ಸೊಲೊಮೋನನು 
ಎಲ್ಲಾ ಪ್ರಶ್ನೆ ಗಳಿಗೂ ಉತ್ತರಿಸಿದನು. ಅವಳ ಯಾವ 
ಪ್ರಶ್ನೆಗಳೂ ಅವ ನಿಗೆ ಹೆಚ್ಚು ಕರಿಣವೆನಿಸಲಿಲ್ಲ. 
ಸೊಲೊಮೋನನು ಬಹು ಜ್ಞಾನಿಯೆಂಬುದು ಶೆಬದ 
ರಾಣಿಗೆ ತಿಳಿಯಿತು. ಅವನು ನಿರ್ಮಿಸಿದ್ದ ಸುಂದರವಾದ 
ಅರಮನೆಯನ್ನೂ *ರಾಜನ ಮೇಜಿನ ಮೇಲಿದ್ದ 
ಆಹಾರವನ್ನೂ ಒಟ್ಟಾಗಿ ಸೇರಿ ಬರುತ್ತಿದ್ದ ಅವನ 
ಅಧಿಕಾರಿಗಳನ್ನೂ ಅರ ಮನೆಯಲ್ಲಿದ್ದ ಸೇವಕರನ್ನೂ 
ಮತ್ತು ಅವರು ಧರಿಸಿದ್ದ ಉತ್ತಮ ಬಟ್ಟೆಗಳನ್ನೂ ಅವಳು 
ನೋಡಿದಳು. ಅವನ ಔತಣ ಕೂಟಗಳನ್ನೂ ಅವನು 
ಆಲಯದಲ್ಲಿ ಅರ್ಪಿಸುತ್ತಿದ್ದ ಯಜ್ಞಗಳನ್ನೂ ಅವಳು 
ನೋಡಿದಳು. ಇವುಗಳಿಂದ ಅವಳಿಗೆ ನಿಜವಾಗಿಯೂ 

"ಉಸಿರುಕಟ್ಟಿಸು ವಂತಹ' ವಿಸ್ಮಯವಾಯಿತು. 
ಆದುದರಿಂದ ರಾಣಿಯು ರಾಜನಿಗೆ, ""ನಿನ್ನ ಜ್ಞಾನದ 
ಬಗ್ಗೆ ಮತ್ತು ನೀನು ಮಾಡುವ ಕಾರ್ಯಗಳ ಬಗ್ಗೆ ಅನೇಕ 
ಸಂಗತಿಗಳನ್ನು ನಾನು ನನ್ನ ದೇಶದಲ್ಲಿ ಕೇಳಿದ್ದೇನೆ. ಆ 
ಸಂಗತಿಗಳೆಲ್ಲ ನಿಜ! "ನಾನೇ ಬಂದು, ನನ್ನ ಸ್ವಂತ ಕಣ್ಣುಗ 
ಳಿಂದ ಆ ಸಂಗತಿಗಳನ್ನು ನೋಡುವರರೆಗೆ ನಾನು 
ನಂಬಲೇ ಇಲ್ಲ. ಆದರೆ ನಾನು ಕೇಳಿದುದಕ್ಕಿಂತಲೂ 
ಮಹತ್ವವಾದ ಸಂಗತಿಗಳನ್ನು ಈಗ ನೋಡುತ್ತಿದ್ದೇನೆ. 
ಜನರು ಹೇಳಿದುದಕ್ಕಿಂತ ಅತ್ಯಂತ ಹೆಚ್ಚಿನ ಜ್ಞಾನವೂ 


468 


ಐಶ್ವರ್ಯವೂ ನಿನ್ನಲ್ಲಿದೆ. *ಫಿನ್ನ ಪತ್ನಿಯರೂ* ಅಧಿಕಾರಿ 
ಗಳೂ ಧನ್ಯರೇ ಸರಿ! ಯಾಕೆಂದರೆ ಅವರು ನಿನ್ನ ಸೇವೆ 
ಮಾಡುತ್ತಾ ನಿನ್ನ ಜ್ಞಾನವಾಕ್ಯಗಳನ್ನು ಕೇಳಬಹುದು! ನಿನ್ನ 
ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ! ನಿನ್ನನ್ನು 
ಇಸ್ರೇಲಿನ ರಾಜನಾಗಿ ಮಾಡಲು ಆತನು ಸಂತೋಷ 
ಪಟ್ಟಿರಬೇಕು. ದೇವರಾದ ಯೆಹೋವನು ಇಸ್ರೇಲನ್ನು 
ಪ್ರೀತಿಸುತ್ತಾನೆ. ಆದುದರಿಂದಲೇ ಆತನು ನಿನ್ನನ್ನು ರಾಜನ 
ನ್ನಾಗಿ ನೇಮಿಸಿದನು. ನೀನು ಕಟ್ಟಳೆಗಳನ್ನು ಅನುಸರಿಸು 
ತ್ತಿರುವೆ ಮತ್ತು ಜನರಿಗೆ ನ್ಯಾಯ ದೊರಕಿಸುತ್ತಿರುವೆ'' 
ಎಂದು ಹೇಳಿದಳು. 

10ನಂತರ ಶೆಬದ ರಾಣಿಯು ರಾಜನಿಗೆ ನಾಲ್ಕು ಸಾವಿರ 
ಎಂಭತ್ತು ಕಿಲೋ.ಗ್ರಾಂ. ಬಂಗಾರವನ್ನು ಕೊಟ್ಟಳು. 
ಅವಳು ಅವನಿಗೆ ಅನೇಕ ಸಾಂಬಾರ ಪದಾರ್ಥಗಳನ್ನು 
ಮತ್ತು ರತ್ನಗಳನ್ನು ಕೊಟ್ಟಳು. ಹಿಂದೆಂದೂ ಯಾರೂ 
ಇಸ್ರೇಲಿಗೆ ತೆಗೆದುಕೊಂಡು ಬಂದಿಲ್ಲದ್ದಷ್ಟು ಸಾಂಬಾರ 
ಪದಾರ್ಥಗಳನ್ನು ಶೆಬದ ರಾಣಿಯು ಸೊಲೊಮೋನನಿಗೆ 
ಕೊಟ್ಟಳು. 

!!ಹೀರಾಮನ ಹಡಗುಗಳು ಓಫೀರಿನಿಂದ ಬಂಗಾರ 
ವನ್ನು ತೆಗೆದುಕೊಂಡು ಬಂದವು. ಆ ಹಹಗುಗಳು ಮರ 
ಗಳನ್ನು ಮತ್ತು ರತ್ನಗಳನ್ನು ರಾಶಿರಾಶಿಯಾಗಿ ತಂದವು. 
12ಸೂಲೊಮೋನನು ಮರವನ್ನು ಆಲಯದ ಮತ್ತು 
ಅರಮನೆಯ ಆಧಾರಕಂಬಗಳಿಗಾಗಿ ಬಳಸಿದನು. ಅವನು 
ಹಾಡುಗಾರರಿಗೆ ಬೇಕಾದ ಹಾರ್ಪ್‌ವಾದ್ಯಗಳನ್ನು ಮತ್ತು 
ಲೈರ್‌ವಾದ್ಯಗಳನ್ನು ತಯಾರಿಸಲು ಆ ಮರವನ್ನು ಉಪ 
ಯೋಗಿಸಿದನು. ಹಿಂದೆಂದೂ ಯಾವ ವ್ಯಕ್ತಿಯೂ ಅಂತಹ 
ಮರವನ್ನು ಇಸ್ರೇಲಿಗೆ ತಂದಿರಲಿಲ್ಲ ಮತ್ತು ಅಲ್ಲಿಯವರೆಗೆ 
ಇಸ್ರೇಲಿನ ಯಾವ ವ್ಯಕ್ತಿಯೂ ಅಂತಹ ಮರವನ್ನು 
ನೋಡಿರಲಿಲ್ಲ. 

!3ಆಗ ರಾಜನಾದ ಸೊಲೊಮೋನನು ಇತರ ದೇಶದ 
ರಾಜರಿಗೆ ಮರ್ಯಾದೆಗಾಗಿ ನೀಡುವ ಕಾಣಿಕೆಗಳನ್ನು 
ಶೆಬದ ರಾಣಿಗೂ ಕೊಟ್ಟನು. ಆಕೆಯು ಕೇಳಿದ್ದೆಲ್ಲವನ್ನೂ 
ಅವನು ನೀಡಿದನು. ಅನಂತರ ರಾಣಿಯು ಸೇವಕರೊಡನೆ 
ತನ್ನ ದೇಶಕ್ಕೆ ಹಿಂದಿರುಗಿದಳು. 

ರಾಜನಾದ ಸೊಲೊಮೋನನು ಪ್ರತಿವರ್ಷವೂ 
ಇಪ್ಪತ್ತೆರಡು ಸಾವಿರದ ಆರುನೂರ ನಲವತ್ನಾಲ್ಕು 
ಕಿಲೋ.ಗ್ರಾಂ. ಬಂಗಾರವನ್ನು ಪಡೆಯುತ್ತಿದ್ದನು. 
''ಹಡಗುಗಳಿಂದ ಸಿಗುತ್ತಿದ್ದ ಬಂಗಾರವಲ್ಲದೆ ವ್ಯಾಪಾರಿ 
ಗಳಿಂದಲೂ ಅರೇಬಿಯಾದ ರಾಜರಿಂದಲೂ ರಾಜ್ಯಪಾಲ 
ರುಗಳಿಂದಲೂ ಬಂಗಾರವನ್ನು ಅವನು ಪಡೆಯುತ್ತಿ 
ದ್ದನು. 





ಪತ್ನಿಯರೂ ಇದು ಪುರಾತನ ಗ್ರೀಕ್‌ ಭಾಷಾಂತರದಲ್ಲಿದೆ. ಹೀಬ್ರೂವಿನ 
ಪ್ರತಿಯಲ್ಲಿ ""ಪುರುಷರು'' ಎಂದಿದೆ. 


469 


16ರಾಜನಾದ ಸೊಲೊಮೋನನು ಬಂಗಾರದ ತಗಡಿ 
ನಿಂದ ಇನ್ನೂರು ದೊಡ್ಡ ಗುರಾಣಿಗಳನ್ನು ಮಾಡಿಸಿದನು. 
ಪ್ರತಿಯೊಂದು ಗುರಾಣಿಯಲ್ಲಿ ಏಳು ಕಿಲೋ.ಗ್ರಾಂ. 
ಬಂಗಾರವಿತ್ತು "ಅವನು ಬಂಗಾರದ ತಗಡಿನಿಂದ 
ಮುನ್ನೂರು ಚಿಕ್ಕ ಗುರಾಣಿಗಳನ್ನು ಮಾಡಿಸಿದನು. ಪ್ರತಿ 


1 ರಾಜರುಗಳು 10:16-11:4 


ಮಾಡಿದ ವಸ್ತುಗಳನ್ನು, ಆಯುಧಗಳನ್ನು, ಉಡುಪು 
ಗಳನ್ನು, ಸಾಂಬಾರ ಪದಾರ್ಥಗಳನ್ನು, ಕುದುರೆಗಳನ್ನು 
ಮತ್ತು ಹೇಸರ ಕತ್ತೆಗಳನ್ನು ತರುತ್ತಿದ್ದರು. 

3 ಆದುದರಿಂದ ಅಸಂಖ್ಯವಾದ ರಥಗಳೂ ಕುದುರೆ 
ಗಳೂ ಸೊಲೊಮೋನನಲ್ಲಿದ್ದವು. ಅವನಲ್ಲಿ ಒಂದು 





ಯೊಂದು ಗುರಾಣಿಯಲ್ಲಿ ನಾಲ್ಕು ಪೌೌಂಡುಗಳಷ್ಟು 
ಬಂಗಾರವಿತ್ತು. ರಾಜನು ಅವುಗಳನ್ನು ""ಲೆಬನೋನಿನ 
ಅರಣ್ಯ'' ಎಂದು ಕರೆಯುವ ಕಟ್ಟಡದಲ್ಲಿಟ್ಟನು. 
18ರಾಜನಾದ ಸೊಲೊಮೋನನು ವಿಶಾಲವಾದ 
ದಂತದ ಸಿಂಹಾಸನವನ್ನು ಸಹ ಮಾಡಿಸಿದನು. ಅವನು 
ಅಪ್ಪಟ ಚಿನ್ನದ ತಗಡನ್ನು ಅದಕ್ಕೆ ಹೊದಿಸಿದನು. 
ಔೌನಿಂಹಾಸನದ ಮೇಲಕ್ಕೆ ಹತ್ತಲು ಅದರಲ್ಲಿ ಆರು 
ಮೆಟ್ಟಿಲುಗಳಿದ್ದವು. ಸಿಂಹಾಸನದ ಮೇಲ್ಭಾಗವು ವೃತ್ತಾಕಾ 
ರವಾಗಿತ್ತು. ಆ ಸಿಂಹಾಸನದ ಎರಡು ಕಡೆಗಳಲ್ಲಿ ಎರಡು 
ತೋಳುಗಳಿದ್ದವು. ಆ ಸಿಂಹಾಸನದ ತೋಳುಗಳ ಕೆಳ 
ಭಾಗದಲ್ಲಿ ಸಿಂಹದ ಚಿತ್ರಗಳಿದ್ದವು. ಆರು ಮೆಟ್ಟಿಲುಗಳ 
ಪ್ರತಿಯೊಂದು ಮೆಟ್ಟಲಿನಲ್ಲಿ ಎರಡು ಸಿಂಹಗಳಿದ್ದವು. ಪ್ರತಿ 
ಯೊಂದು ಕೊನೆಯಲ್ಲಿ ಒಂದು ಸಿಂಹವಿತ್ತು ಬೇರೆ ಯಾವ 
ರಾಜ್ಯದಲ್ಲೂ ಇಂತಹ ಸಿಂಹಾಸನ ಇರಲಿಲ್ಲ. 
21 ಸೂಲೊಮೋನನ ಬಟ್ಟಲುಗಳು ಮತ್ತು ಲೋಟಗಳು 
ಬಂಗಾರದಿಂದ ತಯಾರಿಸಲಾಗಿದ್ದವು. ""ಲೆಬನೋನಿನ 
ಅರಣ್ಯ'' ಎಂದು ಕರೆಯುವ ಕಟ್ಟಡದಲ್ಲಿದ್ದ ಎಲ್ಲಾ 
ಆಯುಧಗಳನ್ನು ಅಪ್ಪಟ ಚಿನ್ನದಿಂದ ಮಾಡಿದ್ದರು. ಅರ 
ಮನೆಯ ಯಾವ ವಸ್ತುವನ್ನೂ ಬೆಳ್ಳಿಯಿಂದ ಮಾಡಿರ 
ಲಿಲ್ಲ. ಜನರು ಬೆಳ್ಳಿಯನ್ನು ಅಮೂಲ್ಯವೆಂದು ಯೋಚಿಸ 
ದಷ್ಟು ಬಂಗಾರವು ಸೊಲೊಮೋನನ ಕಾಲದಲ್ಲಿತ್ತು! 

2 ರಾಜನಾದ ಸೊಲೊಮೋನನ ಹತ್ತಿರ ಅನೇಕ ಸರಕು 
ಸಾಗಣಿಕೆಯ ಹಡಗುಗಳಿದ್ದವು. ಅವನು ಅವುಗಳನ್ನು 
ಇತರ ದೇಶಗಳಲ್ಲಿನ ವ್ಯಾಪಾರಕ್ಕಾಗಿ ಕಳುಹಿಸುತ್ತಿದ್ದನು. 
ಇವು ಹೀರಾಮನ ಹಡಗುಗಳು. ಈ ಹಡಗುಗಳು 
ಬಂಗಾರ, ಬೆಳ್ಳಿ ದಂತ ಮತ್ತು ಪ್ರಾಣಿಗಳನ್ನು ಹೊಸದಾಗಿ 
ತುಂಬಿಕೊಂಡು ಮೂರು ವರ್ಷಕ್ಕೊಮ್ಮೆ ಹಿಂದಿರು 
ಗುತ್ತಿದ್ದವು 

ಔಸೊಲೊಮೋನನು ಭೂಲೋಕದ ರಾಜರುಗಳ 
ಲ್ಲೆಲ್ಲಾ ಅತ್ಯಂತ ಬಲಿಷ್ಠನಾಗಿದ್ದನು. ಅವನು ರಾಜರು 
ಗಳಲ್ಲೆಲ್ಲಾ ಹೆಚ್ಚು ಶ್ರೀಮಂತನೂ ಜ್ಞಾನಿಯೂ ಆಗಿದ್ದನು. 
2*ಭೂಲೋಕದವರೆಲ್ಲರೂ ರಾಜನಾದ ಸೊಲೊಮೋನ 
ನನ್ನು ನೋಡುವುದಕ್ಕೂ ದೇವರು ಸೊಲೊಮೋನನಿಗೆ 
ದಯಪಾಲಿಸಿರುವ ಜ್ಞಾನವಾಕ್ಯಗಳನ್ನು ಕೇಳುವುದಕ್ಕೂ 
ಅಪೇಕ್ಟಿಸುತ್ತಿದ್ದರು. ಪ್ರತಿವರ್ಷವೂ ರಾಜನನ್ನು 
ನೋಡಲು ಜನರು ಬರುತ್ತಿದ್ದರು. ಪ್ರತಿಯೊಬ್ಬನೂ 
ಕಾಣಿಕೆಯನ್ನು ತರುತ್ತಿದ್ದನು. ಅವರು ಬೆಳ್ಳಿಬಂಗಾರದಿಂದ 


ಸಾವಿರದ ನಾನೂರು ರಥಗಳು ಮತ್ತು ಹನ್ನೆರಡು ಸಾವಿರ 
ಕುದುರೆಗಳಿದ್ದವು. ಸೊಲೊಮೋನನು ಈ ರಥಗಳಿಗಾಗಿ 
ವಿಶೇಷವಾದ ನಗರಗಳನ್ನು ಕಟ್ಟಿಸಿದನು. ಆ ನಗರಗಳಲ್ಲಿ 
ರಥಗಳನ್ನು ಇರಿಸಿದನು. ರಾಜನಾದ ಸೊಲೊಮೋನನು 
ಕೆಲವು ರಥಗಳನ್ನು ಜಿರುಸಲೇಮಿನಲ್ಲಿ ತನ್ನ ಹತ್ತಿರ ಇಟ್ಟು 
ಕೊಂಡನು. 'ರಾಜನು ಇಸ್ರೇಲನ್ನು ಬಹಳ ಶ್ರೀಮಂತ 
ವಾಗಿರಿಸಿದನು. ಜೆರುಸಲೇಮಿನಲ್ಲಿ ಬೆಳ್ಳಿಯು ಕಲ್ಲುಗ 
ಳಂತೆಯೂ ದೇವದಾರುಮರಗಳು ಬೆಟ್ಟದ ಮೇಲೆ ಬೆಳೆ 
ಯುವ ಅನೇಕ ಅಂಜೂರದ ಗಿಡಗಳಂತೆಯೂ ಹೇರಳ 
ವಾಗಿದ್ದವು. ಸೊಲೊಮೋನನು ಈಜಿಪ್ಟ್‌ ಮತ್ತು 
ಕ್ಯೂಗಳಲ್ಲಿ ಕುದುರೆಗಳನ್ನು ಖರೀದಿಸಿ ಆಮದು ಮಾಡಿ 
ಕೊಂಡನು. ಅವನ ವ್ಯಾಪಾರಿಗಳು ಅವುಗಳನ್ನು ಕ್ಯೂನಿಂದ 
ಇಸ್ರೇಲಿಗೆ ತರುತ್ತಿದ್ದರು. ೫ ಈಜಿಪ್ಟಿನ ಒಂದು ರಥದ 
ಬೆಲೆಯು ಏಳು ಕಿಲೋ.ಗ್ರಾಂ ಆದರೆ ಒಂದು 
ಕುದುರೆಯ ಬೆಲೆಯು ಎರಡು ಕಿಲೋ.ಗ್ರಾಂ ಬೆಳ್ಳಿ 
ಯಾಗಿತ್ತು ಸೊಲೊಮೋನನು ಹಿತ್ತಿಯ ಮತ್ತು ಅರಾಮ್ಯ 
ರಾಜರುಗಳಿಗೆ ಕುದುರೆಗಳನ್ನೂ ರಥಗಳನ್ನೂ ಮಾರಿ 
ದನು. 


ಸೊಲೊಮೋನನು ಮತ್ತು ಅವನ ಅನೇಕ ಪತ್ನಿಯರು 
1 ಚಕ ಸೊಲೊಮೋನನು ಸ್ತ್ರೀಯರನ್ನು 
ಪ್ರೀತಿಸಿದನು! ಅವನು ಇಸ್ರೇಲರಲ್ಲದ ಅನೇಕ 
ಸ್ತ್ರೀಯರನ್ನು ಪ್ರೀತಿಸಿದನು. ಇವರಲ್ಲಿ ಫರೋಹನ 
ಮಗಳು, ಮೋವಾಬ್ಯ, ಅಮೋನಿಯ, ಎದೋಮ್ಯ, 
ಚೀದೋನ್ಯ ಮತ್ತು ಹಿತ್ತಿಯ ಸ್ತ್ರೀಯರು ಸೇರಿದ್ದರು. 
ಯೆಹೋವನು ಮೊದಲೇ ಇಸ್ರೇಲಿನ ಜನರಿಗೆ, 
""ಅನ್ಯದೇಶದ ಸ್ತ್ರೀಯರನ್ನು ನೀವು ಮದುವೆಯಾಗಲೇ 
ಬಾರದು. ನೀವು ಅವರನ್ನು ಮದುವೆಯಾದರೆ, ತಮ್ಮ 
ದೇವರುಗಳನ್ನು ಅನುಸರಿಸುವಂತೆ ಅವರು ನಿಮ್ಮನ್ನು 
ಪ್ರೇರೇಪಿಸುತ್ತಾರೆ'' ಎಂದು ಹೇಳಿದ್ದನು. ಆದರೆ ಸೊಲೊ 
ಮೋನನು ಈ ಸ್ತ್ರೀಯರನ್ನು ಪ್ರೀತಿಸತೊಡಗಿದನು. 
3ಸೊಲೊಮೋನನಿಗೆ ಏಳುನೂರು ಮಂದಿ ಪತ್ನಿಯ 
ರಿದ್ದರು. (ಈ ಸ್ತ್ರೀಯರು ಅನ್ಯದೇಶಗಳ ನಾಯಕರ 
ಹೆಣ್ಣುಮಕ್ಕಳು) ಅವನಿಗೆ ಪತ್ನಿಯರಂತಿರುವ ಮುನ್ನೂರು 
ಮಂದಿ ಉಪಪತ್ನಿಯರೂ ಇದ್ದರು. ಅವನ ಪತ್ನಿಯರು 
ಅವನನ್ನು ದೇವರಿಗೆ ವಿಮುಖನನ್ನಾಗಿ ಮಾಡಿದರು. 
4ಸೂಲೊಮೋನನು ವೃದ್ಧನಾದಾಗ, ತನ್ನ ಪತ್ನಿಯರ 


1 ರಾಜರುಗಳು 11:5-20 


ದೆಸೆಯಿಂದಾಗಿ ಅನ್ಯದೇವತೆಗಳನ್ನು ಅನುಸರಿಸಿದನು. ತನ್ನ 
ತಂದೆಯಾದ ದಾವೀದನು ಯೆಹೋವನನ್ನು ಅನುಸರಿಸಿ 
ದಂತೆ ಸೊಲೊಮೋನನು ಪೂರ್ಣಮನಸ್ಸಿನಿಂದ 
ಯೆಹೋವನನ್ನು ಅನುಸರಿಸಲಿಲ್ಲ. 5ಸೊಲೊಮೋನನು 
ಅಷ್ಟೋರೆತ್‌* ದೇವತೆಯನ್ನು ಪೂಜಿಸಿದನು. ಇದು 
ಚೀದೋನ್ಯರ ದೇವತೆ. ಸೊಲೊಮೋನನು ಮಿಲ್ಕೋಮ 
ನನ್ನು ಆರಾಧಿಸಿದನು. ಇದು ಅಮ್ಮೋನಿಯರ ಭಯಂಕರ 
ವಿಗ್ರಹ. ಹೀಗೆ ಸೊಲೊಮೋನನು ಯೆಹೋವನ 
ದೃಷ್ಟಿಯಲ್ಲಿ ಕೆಟ್ಟದಾಗಿದ್ದ ಕಾರ್ಯಗಳನ್ನು ಮಾಡಿದನು; 
ತನ್ನ ತಂದೆಯಾದ ದಾವೀದನು ಪೂರ್ಣಮನಸ್ಸಿನಿಂದ 
ಯೆಹೋವನನ್ನು ಅನುಸರಿಸಿದಂತೆ ಅನುಸರಿಸಲಿಲ್ಲ. 
7ಸೊಲೊಮೋನನು ಕೆಮೋಷನನ್ನು ಆರಾಧಿಸಲು 
ಒಂದು ಸ್ಥಳವನ್ನು ನಿರ್ಮಿಸಿದನು. ಮೋವಾಬ್ಯರ 
ಭಯಂಕರ ವಿಗ್ರಹವೇ ಕೆಮೋಷ್‌. ಜಿರುಸಲೇಮಿನ ಪಕ್ಕ 
ದಲ್ಲಿದ್ದ ಬೆಟ್ಟದ ಮೇಲೆ ಸೊಲೊಮೋನನು ಆರಾಧನೆಯ 
ಸ್ಥಳವನ್ನು ನಿರ್ಮಿಸಿದನು. ಆ ಬೆಟ್ಟದ ಮೇಲೆಯೇ 
ಸೊಲೊಮೋನನು ಮೋಲೆಕ್‌ ದೇವತೆಯ ಪೂಜಾ ಸ್ಥಳ 
ವನ್ನು ನಿರ್ಮಿಸಿದನು. ಅಮ್ಮೋನಿಯರ ಭಯಂಕರ 
ವಿಗ್ರಹವೇ ಮೋಲೆಕ್‌. "ಸೊಲೊಮೋನನು ಅನ್ಯದೇಶ 
ಗಳ ತನ್ನ ಪತ್ನಿಯರಿಗೆಲ್ಲ ಇದೇ ರೀತಿ ಮಾಡಿದನು. ಅವನ 
ಪತ್ನಿಯರು ತಮ್ಮ ದೇವರುಗಳಿಗೆ ಧೂಪ ಹಾಕಿದರು 
ಮತ್ತು ಯಜ್ಞಗಳನ್ನು ಅರ್ಪಿಸಿದರು. 
*ಸೊೂಲೊಮೋನನು ಇಸ್ರೇಲಿನ ದೇವರಾದ 
ಯೆಹೋವನನ್ನು ಅನುಸರಿಸದೆ ಬೇರೆ ಕಡೆಗೆ ತಿರುಗಿ 
ಕೊಂಡನು. ಆದುದರಿಂದ ಯೆಹೋವನು ಸೊಲೊಮೋ 
ನನ ಮೇಲೆ ಕೋಪಗೊಂಡನು. ಯೆಹೋವನು ಎರಡು 
ಸಲ ಸೊಲೊಮೋನನಿಗೆ ದರ್ಶನವನ್ನು ನೀಡಿದ್ದನು. 
'0ಅನ್ಯದೇವತೆಗಳನ್ನು ಅನುಸರಿಸಬಾರದೆಂದು ಯೆಹೋ 
ವನು ಸೊಲೊಮೋನನಿಗೆ ಹೇಳಿದನು. ಆದರೆ 
ಸೊಲೊಮೋನನು ಯೆಹೋವನ ಆಜ್ಞೆಯನ್ನು ಅನು 
ಸರಿಸಲಿಲ್ಲ. !! ಆದುದರಿಂದ ಯೆಹೋವನು ಸೊಲೊ 
ಮೋನನಿಗೆ, ""ನಮ್ಮಿಬ್ಬರ ನಡುವೆಯಿದ್ದ ಒಡಂಬಡಿಕೆ 
ಯನ್ನು ಮೀರಿಬಿಟ್ಟೆ. ನೀನು ನನ್ನ ಆಜ್ಞೆಗಳನ್ನು ಅನುಸ 
ರಿಸಲಿಲ್ಲ. ಆದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತು 
ಕೊಂಡು ನಿನ್ನ ಸೇವಕರಲ್ಲಿ ಒಬ್ಬನಿಗೆ ಅದನ್ನು ಕೊಡು 
ವುದಾಗಿ ನಾನು ಪ್ರಮಾಣ ಮಾಡುತ್ತೇನೆ. ಆದರೆ ನಿನ್ನ 
ತಂದೆಯಾದ ದಾವೀದನನ್ನು ನಾನು ಪ್ರೀತಿಸಿದ್ದರಿಂದ 
ನೀನು ಜೀವಂತವಾಗಿರುವಾಗಲೇ ನಿನ್ನ ರಾಜ್ಯವನ್ನು 
ನಿನ್ನಿಂದ ನಾನು ತೆಗೆದುಕೊಳ್ಳುವುದಿಲ್ಲ. ನಿನ್ನ ಮಗನು 





ಅಷ್ಟೋರೆತ್‌ ಜನರು ಮಕ್ಕಳನ್ನು ಪಡೆಯಲು ಈ ಮಿಥ್ಯಾದೇವತೆಯು 
ಅವರನ್ನು ಸಮರ್ಥರನ್ನಾಗಿಸುತ್ತಾಳೆಂದು ಕಾನಾನಿನ ಜನರು ನಂಬಿ 
ದ್ದರು. ಇವಳು ಅವರ "ಪ್ರೇಮದೇವತೆ'. 


470 


ರಾಜನಾಗುವವರೆಗೆ ನಾನು ಕಾಯುತ್ತೇನೆ. ನಂತರ ನಾನು 
ಅದನ್ನು ಅವನಿಂದ ತೆಗೆದುಕೊಳ್ಳುತ್ತೇನೆ. 13 ಆದರೂ ನಿನ್ನ 
ಮಗನಿಂದ ರಾಜ್ಯವನ್ನೆಲ್ಲ ನಾನು ಕಿತ್ತುಕೊಳ್ಳುವುದಿಲ್ಲ. 
ನಾನು ಅವನಿಗೆ ಒಂದು ಕುಲವನ್ನು ಆಳಲು ಬಿಡುತ್ತೇನೆ. 
ನಾನು ದಾವೀದನಿಗಾಗಿ ಹೀಗೆ ಮಾಡುತ್ತೇನೆ. ಅವನು 
ನನಗೆ ಒಬ್ಬ ಒಳ್ಳೆಯ ಸೇವಕನಾಗಿದ್ದನು. ನಾನು ಇದನ್ನು 
ಜೆರುಸಲೇಮಿನ ಏಳಿಗೆಗಾಗಿ ಮಾಡುತ್ತೇನೆ. ನಾನೇ ಆ 
ನಗರವನ್ನು ಆರಿಸಿಕೊಂಡೆನು'' ಎಂದು ಹೇಳಿದನು. 


ಸೊಲೊಮೋನನ ಶತ್ರುಗಳು 

14 ಸಮಯದಲ್ಲಿ ಸೊಲೊಮೋನನಿಗೆ ಶತ್ರುವಾಗು 
ವಂತೆ ಎದೋಮ್ಯನಾದ ಹದದನನ್ನು ಯೆಹೋವನು 
ಪ್ರೇರೇಪಿಸಿದನು. ಹದದನು ರಾಜನಾದ ಎದೋಮ್ಯನ 
ವಂಶದವನು. `ಅದು ಹೀಗೆ ಸಂಭವಿಸಿತು: ದಾವೀದನು 
ಮೊದಲು ಎದೋಮ್ಯರನ್ನು ಸೋಲಿಸಿದ್ದನು, ದಾವೀದನ 
ಸೈನ್ಯಕ್ಕೆ ಯೋವಾಬನು ಸೇನಾಪತಿಯಾಗಿದ್ದನು. ಸತ್ತ 
ಜನರನ್ನು ಸಮಾಧಿ ಮಾಡಲು ಯೋವಾಬನು 
ಎದೋಮಿಗೆ ಹೋದನು. ಅಲ್ಲಿ ಇನ್ನೂ ವಾಸವಾಗಿದ್ದ 
ಗಂಡಸರನ್ನೆಲ್ಲ ಯೋವಾಬನು ಕೊಂದುಹಾಕಿದನು. 
ಯೋವಾಬನು ಮತ್ತು ಇಸ್ರೇಲರು ಎದೋಮಿನಲ್ಲಿ 
ಆರು ತಿಂಗಳ ಕಾಲ ನೆಲೆಸಿದ್ದರು. ಆ ಸಂದರ್ಭದಲ್ಲಿ 
ಅವರು ಎದೋಮಿನ ಗಂಡಸರನ್ನೆಲ್ಲ ಕೊಂದು ಹಾಕಿ 
ದರು. ಆದರೆ ಆ ಕಾಲಕ್ಕೆ ಹದದನಿನ್ನೂ ಚಿಕ್ಕ ಬಾಲಕ 
ನಾಗಿದ್ದನು. ಆದುದರಿಂದ ಹದದನು ಈಜಿಪ್ಟಿಗೆ ಓಡಿ 
ಹೋದನು. ಅವನ ತಂದೆಯ ಕೆಲವು ಜನ ಸೇವಕರೂ 
ಅವನೊಡನೆ ಹೋದರು. ಅವರು ಮಿದ್ಯಾನನ್ನು ಬಿಟ್ಟು 
ಪಾರಾನಿಗೆ ಹೋದರು. ಇತರ ಕೆಲವು ಜನರು ಪಾರಾನಿ 
ನಲ್ಲಿ ಅವರೊಂದಿಗೆ ಸೇರಿಕೊಂಡರು. ನಂತರ ಇವರೆಲ್ಲಾ 
ಒಟ್ಟಿಗೆ ಈಜಿಪ್ಟಿಗೆ ಹೋದರು. ಅವರು ಈಜಿಪ್ಟಿನ ರಾಜ 
ನಾದ ಫರೋಹನ ಬಳಿಗೆ ಹೋಗಿ, ಅವನ ಸಹಾಯವನ್ನು 
ಕೇಳಿದರು. ಫರೋಹನು ಹದದನಿಗೆ ಒಂದು ಮನೆಯನ್ನು 
ಮತ್ತು ಸ್ವಲ್ಪ ಭೂಮಿಯನ್ನು ಕೊಟ್ಟನು. ಫರೋಹನು 
ಅವನ ಊಟಕ್ಕಾಗಿ (ಪ್ರತಿ ತಿಂಗಳು) ಆಹಾರವನ್ನು 
ಕೊಟ್ಟನು. 

'*ಪರೋಹನು ಹದದನನ್ನು ಬಹಳವಾಗಿ ಮೆಚ್ಚಿ 
ಕೊಂಡನು. ಫರೋಹನು ತನ್ನ ನಾದಿನಿಯನ್ನೇ ಹದದನಿಗೆ 
ಪತ್ನಿಯನ್ನಾಗಿ ಕೊಟ್ಟನು. (ರಾಣಿಯಾದ ತಖ್ದೆನೇಸಳು 
ಫರೋಹನ ಪತ್ನಿ.) 20ತ್ರಖ್ಚನೇಸಳ ಸೋದರಿಯನ್ನು 
ಹದದನು ಮದುವೆಯಾದನು. ಅವರಿಗೆ ಗೆನುಬತ್‌ ಎಂಬ 
ಹೆಸರಿನ ಮಗನಿದ್ದನು. ಫರೋಹನ ಮನೆಯಲ್ಲಿಯೇ 
ಅವನ ಮಕ್ಕಳೊಂದಿಗೆ ಗೆನುಬತನೂ ಬೆಳೆಯಲು ರಾಣಿ 
ಯಾದ ತಖ್ಬೆನೇಸಳು ಅವಕಾಶಮಾಡಿದಳು. 





471 


ದಾವೀದನು ಸತ್ತುಹೋದನೆಂಬುದು ಹದದನಿಗೆ 
ಈಜಿಪ್ಟಿನಲ್ಲಿ ತಿಳಿಯಿತು. ಸೈನ್ಯದ ಸೇನಾಪತಿಯಾದ 
ಯೋವಾಬನು ಸತ್ತನೆಂಬುದೂ ಅವನಿಗೆ ತಿಳಿಯಿತು. 
ಆದುದರಿಂದ ಹದದನು ಫರೋಹನಿಗೆ, ""ಸ್ವದೇಶದ ನನ್ನ 
ಮನೆಗೆ ನನಗೆ ಹೋಗಲು ಬಿಡು'' ಎಂದು ಹೇಳಿದನು. 

2 ದರೆ ಫರೋಹನು ""ನಿನಗೆ ಬೇಕಾದುದ್ದೆಲ್ಲವನ್ನು 
ನಾನು ಇಲ್ಲಿ ನಿನಗೆ ಕೊಟ್ಟಿದ್ದೇನೆ! ನೀನು ಸ್ವದೇಶಕ್ಕೆ 
ಹಿಂದಿರುಗಿ ಹೋಗಲು ಅಪೇಕ್ಸಿಸುತ್ತಿರುವುದಾದರೂ 
ಏಕೆ?'' ಎಂದು ಕೇಳಿದನು. 

ಹದದನು, "ದಯವಿಟ್ಟು ನನ್ನ ಮನೆಗೆ ನಾನು 
ಹೋಗಲು ಬಿಡು'' ಎಂದನು. 

3 ಸೊಲೊಮೋನನಿಗೆ ವಿರುದ್ಧವಾಗಿ ಶತ್ರುವಾಗುವಂತೆ 
ಇನ್ನೊಬ್ಬ ಮನುಷ್ಯನನ್ನೂ ದೇವರು ಪ್ರೇರೇಪಿಸಿದನು. ಈ 
ಮನುಷ್ಯನು ಎಲ್ಯಾದಾವನ ಮಗನಾದ ರೆಜೋನ್‌ 
ಎಂಬವನು. ರೆಜೋನನು ತನ್ನ ಒಡೆಯನ ಹತ್ತಿರದಿಂದ 
ಓಡಿಹೋಗಿದ್ದನು. ಚೋಬದ ರಾಜನಾದ ಹದದೆಜಿರನು 
ಅವನ ಒಡೆಯ. ದಾವೀದನು ಚೋಬದ ಸೈನ್ಯವನ್ನು 
ಸೋಲಿಸಿದ ಬಳಿಕ, ರೆಜೋನನು ಕೆಲವು ಜನರನ್ನು ಒಟ್ಟು 
ಗೂಡಿಸಿಕೊಂಡು, ಆ ಕಿರುಸೇನೆಗೆ ತಾನೇ ನಾಯಕ 
ನಾದನು. ರೆಜೋನನು ದಮಸ್ಕಕ್ಕೆ ಹೋಗಿ ಅಲ್ಲಿಯೇ 
ನೆಲೆಸಿದನು. ರಜೋನನು ದಮಸ್ಕದ ರಾಜನಾದನು. 
23ರಜೋನನು ಅರಾಮನ್ನು ಆಳಿದನು. ರೆಜೋನನು 
ಇಸ್ರೇಲಿನ ದ್ವೇಷಿಯಾದ್ದರಿಂದ, ಸೊಲೊಮೋನನ ಜೀವ 
ಮಾನದಲ್ಲೆಲ್ಲಾ ಅವನು ಇಸ್ರೇಲಿನ ಶತ್ರುವಾಗಿಯೇ 
ಮುಂದುವರಿದನು. ರೆಜೋನ್‌ ಮತ್ತು ಹದದನು ಇಸ್ರೇ 
ಲಿಗೆ ಹೆಚ್ಚುತೊಂದರೆಯನ್ನು ಉಂಟುಮಾಡಿದರು. 

26ಸೂಲೊಮೋನನ ಸೇವಕರಲ್ಲಿ ನೆಬಾಟನ ಮಗನಾದ 
ಯಾರೊಬ್ಬಾಮನೂ ಒಬ್ಬನಾಗಿದ್ದನು. ಯಾರೊಬ್ಬಾ 
ಮನೂ ಎಫ್ರಾಯೀಮ್‌ ಕುಲದವನು, ಅವನು ಚರೇದ 
ಪಟ್ಟಣದವನು. ಯಾರೊಬ್ಬಾಮನ ತಾಯಿಯ ಹೆಸರು 
ಜೆರೂಗ, ಆಕೆ ವಿಧವೆಯಾಗಿದ್ದಳು. ಯಾರೊಬ್ಬಾಮನು 
ರಾಜನ ವಿರುದ್ದ ತಿರುಗಿಬಿದ್ದನು. 

2'ಯಾರೊಬ್ಬಾಮನು ರಾಜನ ವಿರುದ್ಧ ಏಕೆ ತಿರುಗಿ 
ಬಿದ್ದನೆಂಬ ಕಥೆಯು ಹೀಗಿದೆ: ಸೊಲೊಮೋನನು 
ಮಿಲ್ಲೋ ಕೋಟೆಯನ್ನು ಕಟ್ಟುಕ್ತಿದ್ದನು ಮತ್ತು ತನ್ನ ತಂದೆ 
ಯಾದ ದಾವೀದನ ನಗರದ ಗೋಡೆಯನ್ನು ಭದ್ರಪಡಿಸು 
ತ್ತಿದ್ದನು. *ಯಾರೊಬ್ಬಾಮನು ಸಮರ್ಥನಾದ ಮನುಷ್ಯ 
ನಾಗಿದ್ದನು. ಈ ಯುವಕನು ಒಳ್ಳೆಯ ಕೆಲಸಗಾರ 
ನೆಂಬುದು ಸೊಲೊಮೋನನಿಗೆ ತಿಳಿಯಿತು. ಆದುದ 
ರಿಂದ ಸೊಲೊಮೋನನು ಯೋಸೇಫ್‌ ಕುಲದ ಕೆಲಸ 
ಗಾರರೆಲ್ಲರಿಗೂ ಮೇಲ್ವಿಚಾರಕನನ್ನಾಗಿ ಅವನನ್ನು ನೇಮಿ 
ಸಿದನು. ೫ಒಂದು ದಿನ ಯಾರೊಬ್ಬಾಮನು ಜಿರುಸ 





1 ರಾಜರುಗಳು 11:21-36 


ಲೇಮಿನ ಹೊರಗೆ ಹೋಗುತ್ತಿದ್ದನು. ಶೀಲೋಪಿನ 
ಪ್ರವಾದಿ ಯಾದ ಅಹೀಯನು ಅವನನ್ನು ರಸ್ತೆಯಲ್ಲಿ 
ಸಂಧಿಸಿದನು. ಅಹೀಯನು ಹೊಸ ಅಂಗಿಯನ್ನು ಧರಿಸಿ 
ದ್ದನು. ನಿರ್ಜನವಾಗಿದ್ದ ಆ ದೇಶದಲ್ಲಿ ಇವರಿಬ್ಬರೇ 
ಇದ್ದರು. ಅಹೀಯನು ತನ್ನ ಹೊಸ ಅಂಗಿಯನ್ನು 
ತೆಗೆದು, ಅದನ್ನು ಹನ್ನೆರಡು ಚೂರುಗಳನ್ನಾಗಿ ಹರಿದನು. 

51ಬಳಿಕ ಅಹೀಯನು ಯಾರೊಬ್ಬಾಮನಿಗೆ, ""ಈ 
ಅಂಗಿಯ ಹತ್ತು ಚೂರುಗಳನ್ನು ನಿನಗೋಸ್ಕರವಾಗಿ 
ತೆಗೆದುಕೊ. ಇಸ್ರೇಲರ ದೇವರಾದ ಯೆಹೋವನು 
ಇಂತೆನ್ನುತ್ತಾನೆ: ಸೊಲೊಮೋನನ ರಾಜ್ಯವನ್ನು ನಾನು 
ಹರಿದು ಚೂರುಗಳನ್ನಾಗಿ ಮಾಡುತ್ತೇನೆ. ನಾನು ಹತ್ತು 
ಕುಲಗಳನ್ನು ನಿನಗೆ ಒಪ್ಪಿಸುತ್ತೇನೆ. 32 ಒಂದು ಕುಲವನ್ನು 
ಮಾತ್ರ ದಾವೀದನ ವಂಶದ ವಂಶದ ಅಧೀನದಲ್ಲಿ 
ಬಿಡುತ್ತೇನೆ. ಅವರು ಈ ಕುಲವನ್ನು ಉಳಿಸಿಕೊಳ್ಳಲು 
ನಾನು ಅವಕಾಶ ಮಾಡಿಕೊಡುತ್ತೇನೆ. ನನ್ನ ಸೇವಕನಾದ 
ದಾವೀದನಿಗಾಗಿ ಮತ್ತು ಜೆರುಸಲೇಮಿಗಾಗಿ ನಾನು 
ಇದನ್ನು ಮಾಡುತ್ತೇನೆ. ಇಸ್ರೇಲಿನ ಎಲ್ಲಾ ಕುಲ 
ಗಳಿಂದಲೂ ನಾನು ಜೆರುಸಲೇಮ್‌ ನಗರವನ್ನು ಆರಿಸಿ 
ಕೊಂಡಿದ್ದೇನೆ. ಸೊಲೊಮೋನನು ನನ್ನನ್ನು ಅನುಸರಿ 
ಸುವುದನ್ನು ನಿಲ್ಲಿಸಿದ ಕಾರಣ ನಾನು ಅವನ ರಾಜ್ಯವನ್ನು 
ಅವನಿಂದ ತೆಗೆದುಕೊಳ್ಳುವೆನು. ಅವನು ಚೀದೋನ್ಯರ 
ದೇವತೆಯಾದ ಅಷ್ಟೋರೆತಳನ್ನೂ ಮೋವಾಬ್ಯರ 
ದೇವರಾದ ಕೆಮೋಷನನ್ನೂ ಅಮ್ಮೋನಿ ಯರ ದೇವರಾದ 
ಮಿಲ್ಕೋಮನನ್ನೂ ಪೂಜಿಸಿದನು. ಸೊಲೊಮೋನನು 
ತಾನು ಮಾಡುತ್ತಿದ್ದ ಸರಿಯಾದ ಮತ್ತು ಉತ್ತಮವಾದ 
ಕಾರ್ಯಗಳನ್ನು ನಿಲ್ಲಿಸಿದನು. ಅವನು ನನ್ನ ಕಟ್ಟಳೆಗಳನ್ನು 
ಮತ್ತು ಆಜ್ಞೆಗಳನ್ನು ಅನುಸರಿಸಲಿಲ್ಲ. ತನ್ನ ತಂದೆಯಾದ 
ದಾವೀದನು ಜೀವಿಸಿದಂತೆ ಅವನು ಜೀವಿಸುತ್ತಿಲ್ಲ. 
**ಆದುದರಿಂದ ನಾನು ಸೂಲೊಮೋನನ ಕುಟುಂಬ 
ದಿಂದ ರಾಜ್ಯವನ್ನು ತೆಗೆದುಕೊಳ್ಳುತ್ತೇನೆ. ಆದರೆ 
ಸೊಲೊಮೋನನು ತನ್ನ ಜೀವಮಾನವೆಲ್ಲಾ ಆಳುವಂತೆ 
ನಾನು ಅವನಿಗೆ ಅವಕಾಶ ಕೊಡುತ್ತೇನೆ. ನಾನು ನನ್ನ 
ಸೇವಕನಾದ ದಾವೀದನಿಗಾಗಿ ಇದನ್ನು ಮಾಡುತ್ತೇನೆ. 
ನಾನು ದಾವೀದನನ್ನು ಆರಿಸಿಕೊಂಡೆನು; ಏಕೆಂದರೆ 
ಅವನು ನನ್ನ ಕಟ್ಟಳೆಗಳನ್ನೂ ಆಜ್ಞೆಗಳನ್ನೂ ಅನುಸರಿ 
ಸಿದನು. 5 ಆದರೆ ನಾನು ರಾಜ್ಯವನ್ನು ಅವನ ಮಗನಿಂದ 
ಕಿತ್ತುಕೊಂಡು ನಿನಗೆ ಹತ್ತು ಕುಲಗಳನ್ನು ಕೊಡುತ್ತೇನೆ. 
36ಸೂಲೊಮೋನನ ಮಗನಿಗೆ ಒಂದು ಕುಲವನ್ನು ಮಾತ್ರ 
ಕೊಡುತ್ತೇನೆ. ಜಿರುಸಲೇಮಿನ ನನ್ನ ಸನ್ನಿಧಿಯಲ್ಲಿ ಆಳಲು 
ನನ್ನ ಸೇವಕನಾದ ದಾವೀದನು ಯಾವಾಗಲೂ ತನ್ನ 
ಸಂತತಿಯವರಲ್ಲಿ ಒಬ್ಬನನ್ನು ಹೊಂದಿರಲೆಂದು ನಾನು 
ಇದನ್ನು ಮಾಡುತ್ತೇನೆ. ಜೆರುಸಲೇಮ್‌ ನಗರವನ್ನು 


1 ರಾಜರುಗಳು 11:37-12:11 


ನಾನು ನನ್ನ ಸ್ವಂತದ್ದೆಂದು ಆರಿಸಿಕೊಂಡೆನು. *'ನಾನು 
ನಿನ್ನನ್ನು ಇಡೀ ಇಸ್ರೇಲಿಗೆ ರಾಜನನ್ನಾಗಿ ಮಾಡುತ್ತೇನೆ. 
ನೀನು ನಿನ್ನ ಇಷ್ಟಾನುಸಾರವಾಗಿ ಪ್ರತಿಯೊಂದರ ಮೇಲೆ 
ದೊರೆತನ ಮಾಡುವಂತೆ ಮಾಡುತ್ತೇನೆ. ನೀನು ಸರಿ 


ಯಾದ ಮಾರ್ಗದಲ್ಲಿ ಜೀವಿಸುತ್ತಾ ನನ್ನ ಆಜ್ಞೆಗಳನ್ನು 


ಅನುಸರಿಸಿದರೆ, ನಾನು ಈ ಕಾರ್ಯಗಳಿನ್ನೆಲ್ಲ ನಿನಗೆ 
ಮಾಡುವೆನು. ನನ್ನ ಕಟ್ಟಳೆಗಳನ್ನೂ ಆಜ್ಞೆಗಳನ್ನೂ ನೀನು 
ದಾವೀದನಂತೆ ಅನುಸರಿಸಿದರೆ ನಾನು ನಿನ್ನೊಂದಿಗೆ 
ಇರುತ್ತೇನೆ. ನಾನು ನಿನ್ನ ಕುಟುಂಬವನ್ನು ದಾವೀದನ 
ಕುಟುಂಬದಂತೆ ರಾಜರುಗಳ ಕುಟುಂಬವನ್ನಾಗಿ ಮಾಡು 
ತ್ತೇನೆ. ನಾನು ನಿನಗೆ ಇಸ್ರೆ ೦ನ್ನು ಕೊಡುತ್ತೇನೆ. 
ಸೊಲೊಮೋನನು ಮಾಡಿದ ಕಾರ್ಯಗಳ ನಿಮಿತ್ತ 
ನಾನು ದಾವೀದನ ಮಕ್ಕಳನ್ನು ದಂಡಿಸುತ್ತೇನೆ. ಆದರೆ ನನ್ನ 
ದಂಡನೆಯು ಅವರ ಮೇಲೆ ಶಾಶ್ವತವಾಗಿರುವುದಿಲ್ಲ'' 
ಎಂದು ಹೇಳಿದನು. 


ಸೊಲೊಮೋನನ ಮರಣ 

ಸೊಲೊಮೋನನು ಯಾರೊಬ್ಬಾಮನನ್ನು 
ಕೊಲ್ಲಲು ಪ್ರಯತ್ನಿಸಿದನು. ಆದರೆ ಯಾರೊಬ್ಬಾಮನು 
ಈಜಿಫ್ಟಿಗೆ ಓಡಿಹೋದನು. ಅವನು ಈಜಿಪ್ಟಿನ ರಾಜನಾದ 
ಶೀಶಕನ ಬಳಿಗೆ ಹೋದನು. ಸೊಲೊಮೋನನು ಸಾಯು 

ವವರೆಗೆ ಯಾರೊಬ್ಬಾಮನು ಅಲ್ಲಿಯೇ ನೆಲೆಸಿದನು. 
4!ಸೊಲೊಮೋನನು ತಾನು "ಆಳುತ್ತಿದ್ದಾಗ ಅನೇಕ 
ಮಹಾಕಾರ್ಯಗಳನ್ನೂ ಜ್ಞಾನದ ಕಾರ್ಯಗಳನ್ನೂ 
ಮಾಡಿದನು. ಈ ಕಾರ್ಯಗಳನ್ನೆಲ್ಲ ಸೊಲೊಮೋನನ 
ಚರಿತ್ರೆ, ಎಂಬ ಪುಸ್ತಕದಲ್ಲಿ ಬರೆಯಲಾಗಿದೆ. ಸಮಸ್ತ 
ಇಸ್ರೆ, «೦ನ್ನು ಸೊಲೊಮೋನನು ಜಿರುಸಲೇಮಿನಲ್ಲಿ ನಲ 
ಪತ್ತು ವರ್ಷಗಳ ಕಾಲ ಆಳಿದನು. “ಬಳಿಕ ಸೊಲೊಮೋ 
ನನು ಸತ್ತನು. ಅವನನ್ನು ಅವನ ಪೂರ್ವಿಕರ ಬಳಿ ಸಮಾಧಿ 
ಮಾಡಿದರು. ಅವನನ್ನು ಅವನ ತಂದೆಯಾದ ದಾವೀದ 
ನಗರದಲ್ಲಿ ಸಮಾಧಿಮಾಡಿದರು. ಸೊಲೊಮೋನನ 
ಮಗನಾದ. ರೆಹಬ್ಬಾಮನು ಸೊಲೊಮೋನನ ಬಳಿಕ 
ರಾಜನಾದನು. 
1-2 


ಸೊಲೊಮೋನನಿಂದ ಓಡಿ ಹೋಗಿದ್ದ 


1 ಜ್ರ ನೆಬಾಟನ ಮಗನಾದ ಯಾರೊಬ್ಬಾಮನು ಇನ್ನು 
ಈಜಿಷ್ಟಿನಲ್ಲಿಯೇ ಇದ್ದನು. ಸೊಲೊಮೋನನು ಸತ್ತು 


ಹೋದ ಸುದ್ದಿಯನ್ನು ಕೇಳಿ ಅವನು ಎಫ್ರಾಯೀಮ್‌ 
ಬೆಟ್ಟದಲ್ಲಿರುವ ಜಿರೆಧ ಎಂಬ ಪಟ್ಟಣಕ್ಕೆ ಹಿಂದಿರುಗಿದನು. 

ರಾಜನಾದ ಸೊಲೊಮೋನನು ಸತ್ತುಹೋದನು 
ಮತ್ತು ಅವನನ್ನು ಅವನ ಪೂರ್ವಿಕರ ಬಳಿಯಲ್ಲಿ ಸಮಾಧಿ 
ಮಾಡಿದರು. ಅನಂತರ ಅವನ ಮಗನಾದ ರೆಹಬ್ಬಾಮನು 


ಹೊಸ ರಾಜನಾದನು. ಇಸ್ರೇಲಿನ ಜನರೆಲ್ಲರೂ ರೆಹಬ್ಬಾ 


ಮನನ್ನು ರಾಜನನ್ನಾಗಿ ಮಾಡಲು ಶೆಕೆಮಿಗೆ ಹೋದರು. 


472 


ರೆಹಬ್ಬಾಮನೂ ರಾಜನಾಗಲು ಶೆಕೆಮಿಗೆ ಹೋದನು. 
ಜನರು ರೆಹಬ್ಬಾಮನಿಗೆ, *""ನಿನ್ನ ತಂದೆಯು ನಮ್ಮನ್ನು 
ಹೆಚ್ಚು ಕಷ್ಟದ ಕೆಲಸ ಮಾಡಲು ಬಲಾತ್ಮರಿಸಿದನು. ಈಗ 
ನೀನು ನಮಗೆ ಅದನ್ನು ಕಡಿಮೆ ಗೊಳಿಸು, ನಿನ್ನ ತಂದೆಯು 
ನಮ್ಮನ್ನು ಬಲಾತ್ಮರಿಸಿ ಮಾಡಿಸುತ್ತಿದ್ದ ಹೆಚ್ಚು ಕೆಲಸಗಳನ್ನು 
ನಿಲ್ಲಿಸು. ಆಗ ನಾವು ನಿನ್ನ ಸೇವೆಯನ್ನು ಮಾಡುವೆವು'' 
ಎಂದು ಹೇಳಿದರು. 

5ರೆಹಬ್ಬಾಮನು, "ಮೂರು ದಿನಗಳಾದ ಮೇಲೆ ನನ್ನ 
ಬಳಿಗೆ ಹಿಂದಿರುಗಿ ಬನ್ನಿ, ನಾನು ನಿಮಗೆ ಉತ್ತರವನ್ನು 
ಹೇಳುತ್ತೇನೆ'' ಎಂದನು. ಆದುದರಿಂದ ಜನರು 
ಹೊರಟುಹೋದರು. 

"ಸೊಲೊಮೋನನ ಕಾಲದಲ್ಲಿ ತೀರ್ಮಾನಗಳನ್ನು 
ತೆಗೆದುಕೊಳ್ಳಲು ಸಹಾಯ ಮಾಡುತ್ತಿದ್ದ ಕೆಲವು 
ಹಿರಿಯರು ಅಲ್ಲಿದ್ದರು. ರಾಜನಾದ ರೆಹಬ್ಬಾಮನು 
ಅವರಿಗೆ, ""ನಾನು ಈ ಜನರಿಗೆ ಉತ್ತರ ಹೇಳಲೇಬೇಕು. 
ನಾನು ಏನು ಹೇಳಲಿ? ನಿಮ್ಮ ಆಲೋಚನೆಯೇನು?'' 
ಎಂದು ಕೇಳಿದನು. 

7ಆ ಹಿರಿಯರು, ""ಇಂದು ನೀನು ಅವರಿಗೆ ಸೇವಕನಂತೆ 
ಇರುವುದಾದರೆ, ಅವರು ನಿನ್ನ ಸೇವೆಯನ್ನು ನಿಜ 
ವಾಗಿಯೂ ಮಾಡುತ್ತಾರೆ. ನೀನು ಅವರೊಂದಿಗೆ ಕರುಣೆ 
ಯಿಂದ ಮಾತಾಡಿದರೆ, ಅವರು ಎಂದೆಂದಿಗೂ ನಿನಗಾಗಿ 
ದುಡಿಯುತ್ತಾರೆ'' ಎಂದರು. 

ಆದರೆ ರೆಹಬ್ಬಾಮನು ಈ ಸಲಹೆಗೆ ಕಿವಿಗೂಡಲಿಲ್ಲ. 
ಅವನು ತನ್ನ ಸ್ನೇಹಿತರಾದ ಯುವಜನರಿಗೆ, 9""ಈ ಜನರು, 
"ನಿನ್ನ ತಂದೆ ಕೊಟ್ಟ ಕೆಲಸಕ್ಕಿಂತಲೂ ಸುಲಭವಾದ ಕೆಲಸ 
ವನ್ನು ನಮಗೆ ಕೊಡು' ಎಂದು ಕೇಳುತ್ತಿದ್ದಾರೆ. "ಈ 
ಜನರಿಗೆ ನಾನು ಉತ್ತರವನ್ನು ಹೇಳಲೇಬೇಕು. ಈ 
ವಿಷಯದಲ್ಲಿ ನಿಮ್ಮ ಆಲೋಚನೆಯೇನು? ನಾನು 
ಅವರಿಗೆ ಏನು ಹೇಳ ಬೇಕು?''' ಎಂದು ಕೇಳಿದನು. 

10ಗಾಜನ ಸ್ನೇಹಿತರಾದ ಯುವಕರು, '"ಆ ಜನರು ನಿನ್ನ 
ಬಳಿಗೆ ಬಂದು, "ನಿನ್ನ ತಂದೆಯು ಬಲಾತ್ಮರಿಸಿ ಹೆಚ್ಚು 
ಕಷ್ಟದ ಕೆಲಸಗಳನ್ನು ಮಾಡಿಸಿದನು. ಈಗ ನಮ್ಮ ಕೆಲಸ 
ವನ್ನು ಸುಲಭಗೊಳಿಸು' ಎಂದು ಹೇಳಿದರು. ಆದ್ದರಿಂದ 
ನೀನು ಜಂಭದಿಂದ ಅವರಿಗೆ, "ನನ್ನ ಕಿರುಬೆರಳು ನನ್ನ 
ತಂದೆಯ ಪೂರ್ಣದೇಹಕ್ಕಿಂತ ಶಕ್ತಿಯುಳ್ಳದ್ದಾಗಿದೆ. 
ನನ್ನ ತಂದೆಯು ಹೆಚ್ಚು ಕಷ್ಟದ ಕೆಲಸಗಳನ್ನು ಮಾಡಲು 
ನಿಮ್ಮನ್ನು ಬಲಾತ್ಮರಿಸಿದನು. ಆದರೆ ನಾನು ಮತ್ತಷ್ಟು 
ಕಷ್ಟದ ಕೆಲಸಗಳನ್ನು ನಿಮ್ಮಿಂದ ಮಾಡಿಸುತ್ತೇನೆ. ನಿಮ್ಮಿಂದ 
ಕೆಲಸ ಮಾಡಿಸಲು ನಮ್ಮ ತಂದೆಯು ಚಾವಟಿಗಳಿಂದ 
ನಿಮ್ಮನ್ನು ಹೊಡೆಸಿದನು. ನಾನಾದರೋ ನಿಮ್ಮನ್ನು 
ಮುಳ್ಳುಕೋಲುಗಳಿಂದ ಮತ್ತಷ್ಟು ಕಠಿಣವಾಗಿ ಹೊಡೆಸು 
ತ್ತೇನೆ' ಎಂದು ತಿಳಿಸು'' ಎಂಬುದಾಗಿ ಹೇಳಿಕೊಟ್ಟರು. 





473 


12ರೆಹಬ್ಬಾಮನು ಜನರಿಗೆ, ""ಮೂರು ದಿನಗಳ ನಂತರ 
ನನ್ನ ಬಳಿಗೆ ಮತ್ತೆ ಬನ್ನಿ'' ಎಂದು ಹೇಳಿದ್ದನು. ಮೂರು 
ದಿನಗಳ ನಂತರ ಇಸ್ರೇಲಿನ ಜನರೆಲ್ಲರೂ ರೆಹಬ್ಬಾಮನ 
ಬಳಿಗೆ ಬಂದರು. '5ಆ ಸಮಯದಲ್ಲಿ, ರೆಹಬ್ಬಾಮನು ಅವ 
ರೊಂದಿಗೆ ಕಠಿಣವಾಗಿ ಮಾತನಾಡಿದನು. ಹಿರಿಯರು 
ನೀಡಿದ ಸಲಹೆಗೆ ಅವನು ಕಿವಿಗೊಡಲಿಲ್ಲ. “ತನ್ನ 
ಸ್ನೇಹಿತರು ತಿಳಿಸಿದಂತೆಯೇ ಅವನು ಮಾಡಿದನು. 
ರೆಹಬ್ಬಾಮನು, ""ನನ್ನ ತಂದೆಯು ಕಷ್ಟದ ಕೆಲಸಗಳನ್ನು 
ಮಾಡಲು ನಿಮ್ಮನ್ನು ಬಲಾತ್ಮರಿಸಿದನು. ನಾನು ನಿಮಗೆ 
ಮತ್ತಷ್ಟು ಹೆಚ್ಚು ಕೆಲಸವನ್ನು ಕೊಡುತ್ತೇನೆ. ನನ್ನ 
ತಂದೆಯು ಬಾರುಕೋಲಿನಿಂದ ನಿಮ್ಮನ್ನು ಹೊಡೆಸಿದನು. 
ಆದರೆ ನಾನು ನಿಮ್ಮನ್ನು ಮತ್ತಷ್ಟು ಕಠಿಣವಾಗಿ ಮುಳ್ಳು 
ಕೋಲುಗಳಿಂದ ಹೊಡೆಸುತ್ತೇನೆ'' ಎಂದು ಹೇಳಿದನು. 
ರಾಜನು ಜನರ ಅಪೇಕ್ಟೆಯನ್ನು ನೆರವೇರಿಸಲಿಲ್ಲ. 
ನೆಬಾಟನ ಮಗನಾದ ಯಾರೊಬ್ಬಾಮನಿಗೆ ತಾನು 
ಮಾಡಿದ್ದ ವಾಗ್ದಾನವನ್ನು ಈಡೇರಿಸಲು ಯೆಹೋವನೇ 
ಹೀಗೆ ಮಾಡಿದನು. ಯೆಹೋವನು ಪ್ರವಾದಿಯಾದ 
ಅಹೀಯನ ಮೂಲಕ ಈ ವಾಗ್ದಾನವನ್ನು ಮಾಡಿದ್ದನು. 
ಅಹೀಯನು ಶೀಲೋವಿನವನು. 

'6ಇಸ್ರ್ರೇಲಿನ ಜನರೆಲ್ಲರೂ ಹೊಸರಾಜನು ತಮ್ಮ 
ಮಾತಿಗೆ ಕಿವಿಗೂಡಲಿಲ್ಲವೆಂಬುದನ್ನು ನೋಡಿದರು. 
ಆದುದರಿಂದ ಜನರೆಲ್ಲರೂ ರಾಜನಿಗೆ, "ದಾವೀದನ 
ಕುಟುಂಬದಲ್ಲಿ ನಾವೆಲ್ಲರೂ ಭಾಗಿಗಳೇ? ಇಲ್ಲ! 
ಇಷಯನ ಭೂಮಿಯಲ್ಲಿ ನಮಗೇನಾದರೂ ಪಾಲು 
ಸಿಕ್ಕುತ್ತದೆಯೇ? ಇಲ್ಲ! ಇಸ್ರೇಲರೇ, ನಮ್ಮ ಮನೆಗಳಿಗೆ 
ನಾವು ಹೋಗೋಣ ನಡೆಯಿರಿ. ದಾವೀದನ ಮಗನು 
ತನ್ನ ಜನರನ್ನು ತಾನೇ ಆಳಲಿ!'' ಎಂದು ಹೇಳಿದರು. 
ಇಸ್ರೇಲಿನ ಜನರೆಲ್ಲರೂ ಮನೆಗಳಿಗೆ ಹೋದರು. 
ಆದರೆ ರೆಹಬ್ಬಾಮನು ಯೆಹೂದನಗರಗಳಲ್ಲಿ ವಾಸ 
ವಾಗಿದ್ದ ಇಸ್ರೇಲರನ್ನು ಆಳಿದನು. 

'8ಆದೋರಾಮನೆಂಬ ಹೆಸರಿನ ಮನುಷ್ಯನು ಕೆಲಸ 
ಗಾರರ ಮೇಲ್ವಿಚಾರಕನಾಗಿದ್ದನು. ರಾಜನಾದ ರೆಹಬ್ಬಾ 
ಮನು ಜನರೊಂದಿಗೆ ಮಾತನಾಡಲು ಅದೋರಾಮ 
ನನ್ನು ಕಳುಹಿಸಿದನು. ಆದರೆ ಇಸ್ರೇಲಿನ ಜನರು ಅವನು 
ಸಾಯುವವರೆಗೆ ಅವನ ಕಡೆಗೆ ಕಲ್ಲುಗಳನ್ನು ಎಸೆದರು. 
ಆಗ ರೆಹಬ್ಬಾಮನು ತನ್ನ ರಥವನ್ನು ಹತ್ತಿ ತಪ್ಪಿಸಿಕೊಂಡು, 
ಜೆರುಸಲೇಮಿಗೆ ಓಡಿಹೋದನು. ಹೀಗೆ ದಾವೀದನ 
ಕುಟುಂಬಕ್ಕೆ ವಿರೋಧವಾಗಿ ಇಸ್ರೇಲರು ದಂಗೆ ಎದ್ದರು. 
ಅವರು ಇಂದಿಗೂ ದಾವೀದನ ಕುಟುಂಬದ ವಿರೋಧಿ 
ಗಳಾಗಿದ್ದಾರೆ. 

ಯಾರೊಬ್ಬಾಮನು ಹಿಂದಿರುಗಿ ಬಂದಿದ್ದಾನೆ 
ಎಂಬುದು ಇಸ್ರೇಲಿನ ಜನರೆಲ್ಲರಿಗೂ ತಿಳಿಯಿತು. ಅವರು 





1 ರಾಜರುಗಳು 12:12-29 


ಅವನನ್ನು ಒಂದು ಸಭೆಗೆ ಕರೆಸಿ, ಅವನನ್ನು ಇಸ್ರೇಲಿನ 
ರಾಜನನ್ನಾಗಿ ನೇಮಿಸಿದರು. ಯೆಹೂದಕುಲವೊಂದು 
ಮಾತ್ರ ದಾವೀದನ ಕುಟುಂಬವನ್ನು ಅನುಸರಿಸಿತು. 

21ರೆಹಬ್ಬಾಮನು ಜೆರುಸಲೇಮಿಗೆ ಹಿಂದಿರುಗಿ 
ಹೋದನು. ಅವನು ಯೆಹೂದದ ಕುಟುಂಬಗಳನ್ನು 
ಮತ್ತು ಬೆನ್ಯಾಮೀನ್‌ ಕುಟುಂಬಗಳನ್ನು ಒಟ್ಟಾಗಿ ಸೇರಿ 
ಸಿದನು. ಅವರಲ್ಲಿ ಒಂದು ಲಕ್ಟದ ಎಂಭತ್ತು ಸಾವಿರ ಸೈನಿಕ 
ರಿದ್ದರು. ರೆಹಬ್ಬಾಮನು ಇಸ್ರೇಲಿನ ಜನರ ವಿರುದ್ಧ 
ಯುದ್ಧಮಾಡಲು ಅಪೇಕ್ಟಿಸಿದನು. ಅವನು ತನ್ನ 
ರಾಜ್ಯವನ್ನು ಪುನರ್‌ಸ್ಥಾಪಿಸಬೇಕೆಂದಿದ್ದನು. 

22೬ದರೆ ಯೆಹೋವನು ದೇವರ ಮನುಷ್ಯನೊಬ್ಬ 
ನೊಡನೆ ಮಾತನಾಡಿದನು. ಅವನ ಹೆಸರು ಶೆಮಾಯ. 
ಯೆಹೋವನು, ""ಯೆಹೂದದ ರಾಜನೂ ಸೊಲೊ 
ಮೋನನ ಮಗನೂ ಆದ ರೆಹಬ್ಬಾಮನೊಂದಿಗೆ, 
ಯೆಹೂದ ಮತ್ತು ಬೆನ್ಯಾಮೀನ್‌ ಜನರೆಲ್ಲರೊಂದಿಗೆ 
ಮಾತನಾಡು. ನೀನು ಅವರಿಗೆ, "ನಿಮ್ಮ ಸೋದರರಾದ 
ಇಸ್ರೇಲರ ವಿರುದ್ಧ ನೀವು ಯುದ್ಧಕ್ಕೆ ಹೋಗಲೇ 
ಬಾರದೆಂದು ಯೆಹೋವನು ಹೇಳುತ್ತಾನೆ. ನಿಮ್ಮಲ್ಲಿ ಪ್ರತಿ 
ಯೊಬ್ಬನು ಮನೆಗೆ ಹೋಗಬೇಕು. ಈ ಸಂಗತಿಗಳೆಲ್ಲ 
ಸಂಭವಿಸುವಂತೆ ನಾನೇ ಮಾಡಿದೆನು' ಎಂದು ಹೇಳು'' 
ಎಂಬುದಾಗಿ ತಿಳಿಸಿದನು. ಆದುದರಿಂದ ರೆಹಬ್ಬಾಮನ 
ಸೈನ್ಯದಲ್ಲಿನ ಜನರೆಲ್ಲರೂ ಯೆಹೋವನ ಆಜ್ಞೆಯನ್ನು 
ಅನುಸರಿಸಿದರು. ಅವರು ತಮ್ಮ ಮನೆಗಳಿಗೆ ಹೋದರು. 

3ಎಫ್ರಾಯೀಮ್‌ ಬೆಟ್ಟದ ಸೀಮೆಯಲ್ಲಿ ಶೆಕೆಮ್‌ 
ನಗರವಿತ್ತು. ಯಾರೊಬ್ಬಾಮನು ಶೆಕೆಮನ್ನು ಒಂದು 
ಬಲಾಢ್ಯ ನಗರವನ್ನಾಗಿಸಿಕೊಂಡು ಅಲ್ಲಿ ನೆಲೆಸಿದನು. 
ತರುವಾಯ ಅವನು ಪೆನೂವೇಲ್‌ ನಗರಕ್ಕೆ ಹೋಗಿ 
ಅದನ್ನು ಬಲಪಡಿಸಿದನು. 

2637 ಯಾರೊಬ್ಬಾಮನು ತನ್ನಲ್ಲೇ, ""ಜನರು ಜಿರುಸ 
ಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಹೋಗುವು 
ದನ್ನೇ ಮುಂದುವರಿಸಿದರೆ, ಆಗ ಅವರು ದಾವೀದನ 
ಕುಟುಂಬವೇ ನಮ್ಮನ್ನು ಆಳಲಿ ಎಂದು ಅಪೇಕ್ಟೆಪಡ 
ಬಹುದು. ಜನರು ಯೆಹೂದದ ರಾಜನಾದ ರೆಹಬ್ಬಾಮ 
ನನ್ನೇ ಮತ್ತೆ ಅನುಸರಿಸಬಹುದು. ನಂತರ ಅವರು ನನ್ನನ್ನು 
ಕೊಂದು ಬಿಹಬಹುದು.'' ಅಂದುಕೊಂಡನು. ಬಳಿಕ 
ರಾಜನು ಈಗ ತಾನೇನು ಮಾಡಬೇಕೆಂದು ತನ್ನ ಸಲಹೆ 
ಗಾರರನ್ನು ಕೇಳಿದನು. ಅವರು ತಮ್ಮ ಸಲಹೆಯನ್ನು 
ಅವನಿಗೆ ನೀಡಿದರು. ಯಾರೊಬ್ಬಾಮನು ಎರಡು ಬಂಗಾ 
ರದ ಕರುಗಳನ್ನು ಮಾಡಿಸಿ ಜನರಿಗೆ, "ನೀವು ಆರಾಧಿಸಲು 
ಜೆರುಸಲೇಮಿಗೆ ಹೋಗಲೇಬಾರದು. ಇಸ್ರೇಲರೇ, 
ನಿಮ್ಮನ್ನು ಈಜಿಷ್ಟಿನಿಂದ ಹೊರತಂದ ದೇವರುಗಳು 
ಇಲ್ಲಿವೆ'' ಎಂದು ಹೇಳಿದನು. ೫ರಾಜನಾದ 


1 ರಾಜರುಗಳು 12:30-13:12 


ಯಾರೊಬ್ಬಾಮನು ಒಂದು ಬಂಗಾರದ ಕರುವನ್ನು 
ಬೇತೇಲಿನಲ್ಲಿರಿಸಿದನು; ಮತ್ತೊಂದು ಬಂಗಾರದ ಕರು 
ವನ್ನು ದಾನ್‌ ನಗರದಲ್ಲಿರಿಸಿದನು. ಆದರೆ ಇದು ಮಹಾ 
ಪಾಪವಾಗಿತ್ತು ಇಸ್ರೇಲಿನ ಜನರು ಕರುಗಳನ್ನು ಆರಾಧಿ 
ಸಲು ಬೇತೇಲ್‌ ಮತ್ತು ದಾನ್‌ ನಗರಗಳಿಗೆ ಪ್ರಯಾಣ 
ಮಾಡಿದರು. *'ಯಾರೊಬ್ಬಾಮನು ಎತ್ತರದ ಸ್ಥಳಗಳಲ್ಲಿ 
ಆಲಯಗಳನ್ನು ನಿರ್ಮಿಸಿದನು. ಅವನು ಇಸ್ರೇಲಿನ ಬೇರೆ 
ಬೇರೆ ಕುಲಗಳಿಂದ ಯಾಜಕರನ್ನು ಆರಿಸಿಕೊಂಡನು. 
(ಅವನು ಲೇವಿಯರ ಕುಲವೊಂದರಿಂದಲೇ ಯಾಜಕ 
ರನ್ನು ಆರಿಸಿಕೊಳ್ಳಲಿಲ್ಲ.) ರಾಜನಾದ ಯಾರೊಬ್ಬಾ 
ಮನು ಹೊಸಹಬ್ಬದ ದಿನವನ್ನು ಆರಂಭಿಸಿದನು. ಈ 
ಹಬ್ಬವು ಯೆಹೂದ್ಯರ ಪಸ್ಕಹಬ್ಬದಂತಿತ್ತು* ಆದರೆ ಈ 
ಹಬ್ಬವು ಎಂಟನೆಯ ತಿಂಗಳ ಹದಿನೈದನೆಯ ದಿವಸ 
ವಾಗಿತ್ತು. ಆ ಸಂದರ್ಭದಲ್ಲಿ ರಾಜನು ಬೇತೇಲ್‌ 
ನಗರದಲ್ಲಿ ಯಜ್ಞವೇದಿಕೆಯ ಮೇಲೆ ಯಜ್ಞಗಳನ್ನು 
ಅರ್ಪಿಸಿದನು. ಅವನು ತಾನೇ ನಿರ್ಮಿಸಿದ ಕರುಗಳಿಗೆ 
ಯಜ್ಞಗಳನ್ನು ಅರ್ಪಿಸಿದನು. ರಾಜನಾದ ಯೊರೊಬ್ಬಾ 
ಮನು ತಾನು ನಿರ್ಮಿಸಿದ ಎತ್ತರದ ಸ್ಥಳಗಳಲ್ಲಿ ಸೇವೆ 
ಮಾಡಲು ಯಾಜಕರನ್ನು ಬೇತೇಲ್‌ನಲ್ಲಿಯೇ ಆರಿಸಿ 
ಕೊಂಡನು. ರಾಜನಾದ ಯಾರೊಬ್ಬಾಮನು ಇಸ್ರೇಲ 
ರಿಗೆ ತನ್ನದೇ ಆದ ಹಬ್ಬದ ದಿನವನ್ನು ಆರಿಸಿಕೊಂಡನು. 
ಅದು ಎಂಟನೆಯ ತಿಂಗಳ ಹದಿನೈದನೆಯ ದಿವಸವಾಗಿತ್ತು 
ಆ ಸಮಯದಲ್ಲಿ ಅವನು ತಾನು ನಿರ್ಮಿಸಿದ ಯಜ್ಞವೇದಿ 
ಕೆಯ ಮೇಲೆ ಯಜ್ಞಗಳನ್ನು ಮತ್ತು ಧೂಪವನ್ನು 
ಅರ್ಪಿಸಿದನು . ಇದು ಬೇತೇಲ್‌ ನಗರದಲ್ಲಿ ನಡೆಯಿತು. 





ಬೇತೇಲಿಗೆ ದೇವರ ಶಾಪ 

(KP 1. ದೇಶದವನಾದ ಒಬ್ಬ ದೇವ 

ಮನುಷ್ಯನು ಯೆಹೋವನ ಆಜ್ಞೆಯಂತೆ 
ಬೇತೇಲಿಗೆ ಬಂದನು. ಆಗ ಯಾರೊಬ್ಬಾಮನು ಧೂಪ 
ವನ್ನು ಅರ್ಪಿಸುತ್ತಾ ಯಜ್ಞವೇದಿಕೆಯ ಹತ್ತಿರ ನಿಂತಿದ್ದನು. 
:ಯಜ್ಞವೇದಿಕೆಯ ವಿರುದ್ಧ ಮಾತನಾಡುವಂತೆ ಆ 
ದೇವಮನುಷ್ಯನಿಗೆ ಯೆಹೋವನು ಆಜ್ಞಾಪಿಸಿದನು. ಆಗ 
ಅವನು ಹೇಳಿದ್ದೇನೆಂದರೆ: 

""ಯಜ್ಞವೇದಿಕೆಯೇ, ಯೆಹೋವನು ನಿನಗೆ ಇಂತೆನ್ನು 
ತ್ತಾನೆ: "ದಾವೀದನ ವಂಶದಲ್ಲಿ ಯೋಷೀಯನೆಂಬ 
ಮಗನು ಹುಟ್ಟುವನು. ಈಗ ಈ ಪೂಜಾಸ್ಥಳಗಳಲ್ಲಿ ಧೂಪ 
ಸುಡುತ್ತಿರುವ ಈ ಯಾಜಕರನ್ನು ಅವನು ಹಿಡಿದು 
ಅವರನ್ನು ನಿನ್ನ ಮೇಲೆಯೇ ಕೊಲ್ಲುವನು; ಈಗ ನಿನ್ನ 
ಮೇಲೆ ಧೂಫ ಸುಡುತ್ತಿರುವ ಯಾಜಕರನ್ನು ಅವನು 





ಯೆಹೂದ್ಯರ ಹಬ್ಬ ದೇವರು ಈಜಿಪ್ಟಿನಲ್ಲಿ ಯೆಹೂದ್ಯರನ್ನು ಸಂರಕ್ಷಿಸಿ 
ದುದರ ಸ್ಮಾರಕವಾಗಿ ಆಚರಿಸುವ ಒಂದು ಹಬ್ಬ. 


474 


ಹಿಡಿದು ಅವರ ಮೂಳೆಗಳನ್ನು ನಿನ್ನ ಮೇಲೆ ಸುಡುವನು.'' 
ಇದಲ್ಲದೆ ದೇವಮನುಷ್ಯನು ಜನರಿಗೆ, " ಯೆಹೋವನು 
ಇದರ ಬಗ್ಗೆ ನನಗೆ ಹೇಳಿರುವ ಗುರುತೇನೆಂದರೆ, "ಯಜ್ಞ 
ವೇದಿಕೆಯು ಒಡೆದು ಹೋಳಾಗುವುದು, ಬೂದಿಯು 
ನೆಲದ ಮೇಲೆ ಜೆಲ್ಲಿ ಹೋಗುವುದು'' ಎಂದನು. 

ಬೇತೇಲಿನ ಯಜ್ಞವೇದಿಕೆಯನ್ನು ಕುರಿತು ದೇವ 
ಮನುಷ್ಯನು ಹೇಳಿದ ಸಂದೇಶವು ರಾಜನಾದ 
ಯಾರೊಬ್ಬಾಮನಿಗೆ ಕೇಳಿಸಿತು. ಅವನು ತನ್ನ ಕೈಯನ್ನು 
ಯಜ್ಞವೇದಿಕೆಯಿಂದ ಥಟ್ಟನೆ ತೆಗೆದು, ಆ ಮನುಷ್ಯನ 
ಕಡೆಗೆ ಗುರಿಮಾಡಿ, ""ಆ ಮನುಷ್ಯನನ್ನು ಹಿಡಿಯಿರಿ!'' 
ಎಂದು ಹೇಳಿದನು. ಆದರೆ ರಾಜನು ಇದನ್ನು ಹೇಳಿದಾಗ, 
ಅವನ ಕೈಗೆ ಲಕ್ವ ಹೊಡೆಯಿತು. ಅವನು ಅದನ್ನು ಚಲಿಸ 
ಲಾಗಲಿಲ್ಲ. *ಯಜ್ಞವೇದಿಕೆಯೂ ಒಡೆದು ಚೂರಾ 
ಯಿತು. ಅದರ ಮೇಲಿನ ಬೂದಿಯು ನೆಲದ ಮೇಲೆ ಚಿಲ್ಲಿ 
ಹೋಯಿತು. ದೇವರೇ ಆಜ್ಞಾಪಿಸಿದನೆಂದು ದೇವ 
ಮನುಷ್ಯನು ಹೇಳಿದ ಸಂಗತಿಗಳಿಗೆ ಇದೇ ಗುರುತಾಗಿತ್ತು 
ನಂತರ ರಾಜನಾದ ಯಾರೊಬ್ಬಾಮನು ದೇವಮನುಷ್ಯ 
ನಿಗೆ, “ನಿನ್ನ ದೇವರಾದ ಯೆಹೋವನಲ್ಲಿ ನನಗಾಗಿ 
ಪ್ರಾರ್ಥಿಸು. ನನ್ನ ಕೈಯನ್ನು ಗುಣಪಡಿಸುವಂತೆ 
ಯೆಹೋವನಲ್ಲಿ ಪ್ರಾರ್ಥಿಸು'' ಎಂದನು. 

ದೇವಮನುಷ್ಯನು ಯೆಹೋವನಿಗೆ ಪ್ರಾರ್ಥಿಸಿದನು. 
ಆಗ ರಾಜನ ಕೈ ಗುಣವಾಯಿತು. ಅದು ಮತ್ತೆ ಮೊದಲಿ 
ನಂತೆ ಆಯಿತು. 7ಆಗ ರಾಜನು ದೇವಮನುಷ್ಯ 
ನಿಗೆ," ದಯವಿಟ್ಟು ನನ್ನೊಡನೆ ಮನೆಗೆ ಬಾ. ನನ್ನೊಡನೆ 
ಊಟಮಾಡು. ನಾನು ನಿನಗೆ ಒಂದು ಕಾಣಿಕೆಯನ್ನು 
ಕೊಡುತ್ತೇನೆ'' ಎಂದು ಹೇಳಿದನು. 

*ಆದರೆ ದೇವಮನುಷ್ಯನು ರಾಜನಿಗೆ,""ನಾನು ನಿನ್ನೊ 
ಡನೆ ಮನೆಗೆ ಬರುವುದಿಲ್ಲ! ನೀನು ನಿನ್ನ ಅರ್ಧರಾಜ್ಯವನ್ನು 
ಕೊಟ್ಟರೂ ನಾನು ಬರುವುದಿಲ್ಲ! ನಾನು ಈ ಸ್ಥಳದಲ್ಲಿ 
ಏನನ್ನೂ ತಿನ್ನುವುದಿಲ್ಲ ಮತ್ತು ಕುಡಿಯುವುದಿಲ್ಲ. ನಾನು 
ಏನನ್ನೂ ತಿನ್ನಬಾರದು ಮತ್ತು ಕುಡಿಯಬಾರದೆಂದು 
ಯೆಹೋವನು ನನಗೆ ಆಜ್ಞಾಪಿಸಿದ್ದಾನೆ. ನಾನು ಇಲ್ಲಿಗೆ 
ಬಂದ ರಸ್ತೆಯಲ್ಲಿ ಮತ್ತೆ ಹಿಂದಿರುಗಿ ಹೋಗಬಾರದೆಂದು 
ಯೆಹೋವನು ನನಗೆ ಆಜ್ಞಾಪಿಸಿದ್ದಾನೆ'' ಎಂದು ಹೇಳಿ 
ದನು. ಆದುದರಿಂದ ಅವನು ಬೇರೆ ರಸ್ತೆಯಲ್ಲಿ 
ಹೋದನು. ಅವನು ಬೇತೇಲಿಗೆ ಬಂದ ರಸ್ತೆಯಲ್ಲಿ ಮತ್ತೆ 
ಹಿಂದಿರುಗಿ ಹೋಗಲಿಲ್ಲ. 

!! ಬೇತೇಲಿನಲ್ಲಿ ಒಬ್ಬ ವಯಸ್ಸಾದ ಪ್ರವಾದಿಯು 
ನೆಲೆಸಿದ್ದನು. ಬೇತೇಲಿನಲ್ಲಿ ದೇವಮನುಷ್ಯನು ಮಾಡಿ 
ದ್ದನ್ನು ಅವನ ಮಕ್ಕಳು ಬಂದು ಅವನಿಗೆ ಹೇಳಿದರು. ದೇವ 
ಮನುಷ್ಯನು ರಾಜನಾದ ಯಾರೊಬ್ಬಾಮನಿಗೆ ಹೇಳಿದು 
ದನ್ನು ಅವರು ತಮ್ಮ ತಂದೆಗೆ ಹೇಳಿದರು. ಹಳೆಯ 





475 


ಪ್ರವಾದಿಯು, ""ಅವನು ಬಿಟ್ಟುಹೋಗುವಾಗ ಯಾವ 
ರಸ್ತೆಯಲ್ಲಿ ಹೋದನು?'' ಎಂದು ಕೇಳಿದನು. ಯೆಹೂದ 
ದೇಶದವನಾದ ದೇವರ ಮನುಷ್ಯನು ಯಾವ ರಸ್ತೆಯಲ್ಲಿ 
ಹಿಂದಿರುಗಿ ಹೋದನೆಂಬುದನ್ನು ಅವನ ಮಕ್ಕಳು ತಂದೆಗೆ 
ತೋರಿಸಿದರು. '*ಆ ಪ್ರವಾದಿಯು ತನ್ನ ಕತ್ತೆಯ ಮೇಲೆ 
ತಡಿಯೊಂದನ್ನು ಹಾಕಲು ಮಕ್ಕಳಿಗೆ ಹೇಳಿದನು. ಅವರು 
ಕತ್ತೆಯ ಮೇಲೆ ತಡಿಯನ್ನು ಹಾಕಿದರು. ಆಗ ಆ 
ಪ್ರವಾದಿಯು ತನ್ನ ಕತ್ತೆಯ ಮೇಲೆ ಹೋದನು. 

"ಆ ಪ್ರವಾದಿಯು ದೇವ ಮನುಷ್ಯನನ್ನು ಹಿಂಬಾಲಿಸಿ 
ಹೋಗಿ ಓಕ್‌ ಮರದ ಕೆಳಗೆ ಕುಳಿತಿದ್ದ ಅವನನ್ನು ಕಂಡು, 
"ನೀನು ಯೆಹೂದದಿಂದ ಬಂದ ದೇವಮನುಷ್ಯನೇ?'' 
ಎಂದು ಕೇಳಿದನು. 

ದೇವಮನುಷ್ಯನು, "ಹೌದು, ನಾನೇ'' ಎಂದನು. 

ಹಳೆಯ ಪ್ರವಾದಿಯು, "ದಯವಿಟ್ಟು ಮನೆಗೆ 
ಬಂದು ನನ್ನೊಂದಿಗೆ ಊಟಮಾಡು'' ಎಂದನು. 

16ಆದರೆ ದೇವಮನುಷ್ಯನು, ""ನಾನು ನಿನ್ನ ಜೊತೆ 
ಯಲ್ಲಿ ಮನೆಗೆ ಬರಲು ಸಾಧ್ಯವಿಲ್ಲ. ನಾನು ಈ ಸ್ಥಳದಲ್ಲಿ 
ನಿನ್ನೊಂದಿಗೆ ತಿನ್ನುವುದಿಲ್ಲ ಮತ್ತು ಕುಡಿಯುವುದಿಲ್ಲ. 
17 ಯೆಹೋವನು ನನಗೆ, "ನೀನು ಆ ಸ್ಥಳದಲ್ಲಿ ಅನ್ನಪಾನ 
ಗಳನ್ನು ತೆಗೆದುಕೊಳ್ಳಕೂಡದು; ನೀನು ಅಲ್ಲಿಗೆ ಹೋದ 
ರಸ್ತೆಯಲ್ಲಿ ಮತ್ತೆ ಹಿಂದಿರುಗಬಾರದು' ಎಂದು 
ಹೇಳಿದ್ದಾನೆ'' ಎಂಬುದಾಗಿ ಉತ್ತರಿಸಿದನು. 

18ಆಗ ಆ ಪ್ರವಾದಿಯು, '"ಆದರೆ ನಾನೂ ನಿನ್ನಂತೆಯೇ 
ಒಬ್ಬ ಪ್ರವಾದಿ'' ಎಂದು ಹೇಳಿದನು. ನಂತರ ಹಳೆಯ 
ಪ್ರವಾದಿಯು ಅವನಿಗೆ "ಯೆಹೋವನಿಂದ ಒಬ್ಬ 
ದೇವದೂತನು ನನ್ನ ಬಳಿಗೆ ಬಂದಿದ್ದನು. ಆ ದೂತನು 
ನಿನ್ನನ್ನು ನನ್ನ ಮನೆಗೆ ಕರೆತರಲು ನಿನ್ನೊಂದಿಗೆ ಅನ್ನ 
ಪಾನಗಳನ್ನು ತೆಗೆದುಕೊಳ್ಳಲು ನನಗೆ ತಿಳಿಸಿದನು'' ಎಂದು 
ಸುಳ್ಳು ಹೇಳಿದನು. 

ಆದುದರಿಂದ ಆ ಪ್ರವಾದಿಯ ಮನೆಗೆ ದೇವ 
ಮನುಷ್ಯನು ಹೋಗಿ, ಅವನ ಸಂಗಡ ಅನ್ನಪಾನಗಳನ್ನು 
ತೆಗೆದುಕೊಂಡನು. 

ಅವರು ಮೇಜಿನ ಮುಂದೆ ಕುಳಿತಿದ್ದಾಗ, 
ಯೆಹೋವನು ಆ ಪ್ರವಾದಿಯೊಂದಿಗೆ ಮಾತ ನಾಡಿದನು. 
21 ಪ್ರವಾದಿಯು ಯೆಹೂದ ದೇಶದವನಾದ ದೇವ 
ಮನುಷ್ಯನಿಗೆ, “ಯೆಹೋವನು ಹೇಳುವುದೇನೆಂದರೆ, 
ನೀನು ಆತನಿಗೆ ವಿಧೇಯನಾಗಲಿಲ್ಲ. ಆತನ ಆಜ್ಞೆಯನ್ನು 
ನೀನು ಅನುಸರಿಸಲಿಲ್ಲ. ಈ ಸ್ಥಳದಲ್ಲಿ ನೀನು ಅನ್ನಪಾನ 
ಗಳನ್ನು ತೆಗೆದುಕೊಳ್ಳ ಕೂಡದೆಂದು ಯೆಹೋವನು ನಿನಗೆ 
ಆಜ್ಞಾಪಿಸಿದ್ದನು. ಆದರೆ ನೀನು ಹಿಂದಿರುಗಿಬಂದು ಅನ್ನ 
ಪಾನಗಳನ್ನು ತೆಗೆದುಕೊಂಡೆ. ಆದುದರಿಂದ ನಿನ್ನ ವಂಶದ 
ಸ್ಮಶಾನದಲ್ಲಿ ನಿನ್ನ ದೇಹವನ್ನು ಸಮಾಧಿ ಮಾಡಲಾಗುವು 





1 ರಾಜರುಗಳು 13:13-32 


ದಿಲ್ಲ ಎಂದು ಯೆಹೋವನು ಹೇಳುತ್ತಾನೆ'' ಎಂದನು. 
 ದೇವಮನುಷ್ಯನು ಅನ್ನಪಾನಗಳನ್ನು ತೆಗೆದುಕೊಂಡ 
ನಂತರ ಆ ಪ್ರವಾದಿಯು ಅವನಿಗಾಗಿ ಕತ್ತೆಯ ಮೇಲೆ 
ತಡಿಯನ್ನು ಹಾಕಿದನು. ದೇವಮನುಷ್ಯನು ಅಲ್ಲಿಂದ 
ಹೊರಟನು. ಅವನು ತನ್ನ ಮನೆಗೆ ಹಿಂತಿರುಗಿ ಹೋಗು 
ತ್ತಿರುವಾಗ ದಾರಿಯಲ್ಲಿ ಒಂದು ಸಿಂಹವು ಅವನ ಮೇಲೆ 
ರಗಿ ಅವನನ್ನು ಕೊಂದುಹಾಕಿತು. ಪ್ರವಾದಿಯ ದೇಹವು 
ರಸ್ತೆಯ ಮೇಲೆ ಬಿದ್ದಿತ್ತು ಕತ್ತೆ ಮತ್ತು ಸಿಂಹವು ಆ ದೇಹದ 
ಹತ್ತಿರ ನಿಂತಿದ್ದವು. ೫ಆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ 
ಕೆಲವರು ಆ ದೇಹವನ್ನೂ ಮತ್ತು ಆ ದೇಹದ ಬಳಿ ನಿಂತಿದ್ದ 
ಸಿಂಹವನ್ನೂ ನೋಡಿದರು. ಆ ಜನರು ಪ್ರವಾದಿಯು 
ವಾಸಿಸುತ್ತಿದ್ದ ನಗರಕ್ಕೆ ಬಂದು, ಅವರು ರಸ್ತೆಯ ಮೇಲೆ 
ಕಂಡದ್ದನ್ನು ಹೇಳಿದರು. 

26ಆ ಪ್ರವಾದಿಯು ಆ ಮನುಷ್ಯನನ್ನು ಮೋಸದಿಂದ 
ಕರೆದು ತಂದಿದ್ದನು. ಅವನಿಗೆ ಸಂಭವಿಸಿದ್ದನ್ನು ಕೇಳಿದಾಗ 
ಅವನು, "ಯೆಹೋವನ ಆಜ್ಞೆಗಳನ್ನು ಅನುಸರಿಸದಿದ್ದ 
ದೇವಮನುಷ್ಯನೇ ಅವನಾಗಿರಬೇಕು. ಅವನನ್ನು 
ಕೊಲ್ಲಲು ಯೆಹೋವನು ಸಿಂಹವನ್ನು ಕಳುಹಿಸಿದನು. 
ಹೀಗೆ ಮಾಡುವುದಾಗಿ ಯೆಹೋವನೇ ಹೇಳಿದ್ದನು'' 
ಎಂದನು. 'ನಂತರ ಆ ಪ್ರವಾದಿಯು ತನ್ನ ಮಕ್ಕಳಿಗೆ, 
"ನನ್ನ ಕತ್ತೆಯ ಮೇಲೆ ತಡಿಯೊಂದನ್ನು ಹಾಕಿ'' ಎಂದು 
ಹೇಳಿದನು. ಆಗ ಅವನ ಮಕ್ಕಳು ಕತ್ತೆಯ ಮೇಲೆ 
ತಡಿಯನ್ನು ಹಾಕಿದರು. ಪ್ರವಾದಿಯು ಹೋಗಿ , 
ರಸ್ತೆಯ ಮೇಲೆ ಬಿದ್ದಿರುವ ದೇಹವನ್ನು ಕಂಡನು. ಕತ್ತೆ 
ಮತ್ತು ಸಿಂಹವು ಆ ದೇಹದ ಹತ್ತಿರ ಇನ್ನೂ ನಿಂತಿದ್ದವು. 
ಸಿಂಹವು ಆ ದೇಹವನ್ನು ತಿಂದಿರಲಿಲ್ಲ ಮತ್ತು ಕತ್ತೆಗೆ 
ತೊಂದರೆಯನ್ನೂ ಮಾಡಿರಲಿಲ್ಲ. 

ಪ್ರವಾದಿಯು ಆ ದೇಹವನ್ನು ಕತ್ತೆಯ ಮೇಲೆ 
ಹಾಕಿದನು. ಸತ್ತವನಿಗಾಗಿ ರೋದಿಸಲು ಮತ್ತು ಅದನ್ನು 
ಸಮಾಧಿಮಾಡಲು ಆ ದೇಹವನ್ನು ನಗರಕ್ಕೆ ತಂದನು. 
30ಪ್ರವಾದಿಯು ತನ್ನ ಕುಟುಂಬದ ಸ್ಮಶಾನದಲ್ಲಿ ಆ ಮನು 
ಷ್ಯನ ದೇಹವನ್ನು ಸಮಾಧಿಮಾಡಿದನು. ಪ್ರವಾದಿಯು 
ಅವನಿಗಾಗಿ ಗೋಳಾಡುತ್ತಾ "ಅಯ್ಯೋ, ನನ್ನ ಸೋದ 
ರನೇ!'' ಎಂದು ಹೇಳಿದನು. 

*'ಹೀಗೆ ಪ್ರವಾದಿಯು ಆ ದೇಹವನ್ನು ಸಮಾಧಿ ಮಾಡಿ 
ದನು. ನಂತರ ಅವನು ತನ್ನ ಮಕ್ಕಳಿಗೆ, "ನಾನು ಸತ್ತಾಗ, 
ನನ್ನನ್ನು ಅದೇ ಸ್ಮಶಾನದಲ್ಲಿ ಸಮಾಧಿಮಾಡಿ. ಅವನ 
ಪಕ್ಕದಲ್ಲೇ ನನ್ನ ಮೂಳೆಗಳನ್ನೂ ಹಾಕಿರಿ. 32 ಅವನ 
ಮೂಲಕ ಯೆಹೋವನು ಹೇಳಿದ ಸಂಗತಿಗಳು ಖಂಡಿತ 
ವಾಗಿಯೂ ನಿಜವಾಗುತ್ತವೆ. ಬೇತೇಲಿನ ಯಜ್ಞವೇದಿ 
ಕೆಯ ವಿರುದ್ಧವಾಗಿಯೂ ಸಮಾರ್ಯದ ಇತರ ಪಟ್ಟಣ 
ಗಳಲ್ಲಿರುವ ಉನ್ನತ ಸ್ಥಳಗಳ ವಿರುದ್ಧವಾಗಿಯೂ 


1 ರಾಜರುಗಳು 13:33-14:15 


ಯೆಹೋವನು ಅವನ ಮೂಲಕವಾಗಿ ಮಾತನಾಡಿದನು'' 
ಎಂದು ಹೇಳಿದನು. 

ರಾಜನಾದ ಯಾರೊಬ್ಬಾಮನು ಬದಲಾವಣೆಯಾಗ 
ಲಿಲ್ಲ. ಅವನು ಕೆಟ್ಟಕಾರ್ಯಗಳನ್ನು ಮಾಡುತ್ತಲೇ 
ಇದ್ದನು. ಅವನು ಬೇರೆ ಬೇರೆ ಕುಲಗಳಿಂದ ಯಾಜಕ 
ರನ್ನು ಆರಿಸಿಕೊಳ್ಳುತ್ತಲೇ ಇದ್ದನು. ಆ ಯಾಜಕರು ಎತ್ತ 
ರದ ಸ್ಥಳಗಳಲ್ಲಿ ಸೇವೆಯನ್ನು ಮಾಡುತ್ತಿದ್ದರು. ಯಾಜಕ 
ನಾಗಬೇಕೆಂದು ಯಾವ ವ್ಯಕ್ತಿಯಾದರೂ ಇಚ್ಛಿಸಿದರೆ, 
ಯಾಜಕನಾಗಲು ಅವನಿಗೆ ಅವಕಾಶ ಕಲ್ಪಿಸುತ್ತಿದ್ದನು. 
3*ಅವನ ರಾಜ್ಯವು ವಿನಾಶಗೊಳ್ಳಲು ಮತ್ತು ಹಾಳಾಗಲು 
ಆ ಪಾಪವೇ ಕಾರಣವಾಯಿತು. 


ಯಾರೊಬ್ಬಾಮನ ಮಗನ ಮರಣ 
14 ಆ ಸಮಯದಲ್ಲಿ, ಯಾರೊಬ್ಬಾಮನ ಮಗನಾದ 


476 


ಹೀಗೆ ಹೇಳುತ್ತಾನೆಂದು ನೀನು ಹಿಂದಿರುಗಿ ಹೋಗಿ 
ಯಾರೊಬ್ಬಾಮನಿಗೆ ತಿಳಿಸು. ಯೆಹೋವನು ಇಂತೆನ್ನು 
ತ್ತಾನೆ: ""ಯಾರೊಬ್ಬಾಮನೇ, ಇಸ್ರೇಲಿನ ಜನರಲ್ಲೆಲ್ಲಾ 
ನಾನು ನಿನ್ನನ್ನು ಆರಿಸಿಕೊಂಡೆ. ನನ್ನ ಜನರನ್ನು ಆಳಲು 
ನಾನು ನಿನ್ನನ್ನು ನೇಮಿಸಿದೆ. ದಾವೀದನ ಕುಲವು 
ಇಸ್ರೇಲ್‌ ರಾಜ್ಯವನ್ನು ಆಳುತ್ತಿತ್ತು. ಆದರೆ ನಾನು ಅವ 
ರಿಂದ ರಾಜ್ಯವನ್ನು ತೆಗೆದುಕೊಂಡು, ನಿನಗೆ ಅದನ್ನು 
ಕೊಟ್ಟೆ ಆದರೆ ನೀನು ನನ್ನ ಸೇವಕನಾದ ದಾವೀದ 
ನಂತಲ್ಲ. ಅವನು ನನ್ನ ಆಜ್ಞೆಗಳಿಗೆ ಯಾವಾಗಲೂ 
ವಿಧೇಯನಾಗಿದ್ದನು. ಅವನು ಪೂರ್ಣ ಮನಸ್ಸಿನಿಂದ 
ನನ್ನನ್ನು ಅನುಸರಿಸುತ್ತಿದ್ದನು. ನಾನು ಒಪ್ಪಿಕೊಳ್ಳುವ 
ಸಂಗತಿಗಳನ್ನು ಮಾತ್ರ, ಅವನು ಮಾಡಿದನು. *ಆದರೆ 
ನೀನು ಅನೇಕ ಪಾಪ ಗಳನ್ನು ಮಾಡಿರುವೆ. ನಿನಗಿಂತಲೂ 
ಮೊದಲು ಆಳಿದವರ ಪಾಪಗಳಿಗಿಂತ ನಿನ್ನ ಪಾಪಗಳು 








ಅಬೀಯನು ಅಸ್ವಸ್ಥನಾದನು. ಯಾರೊಬ್ಬಾ 
ಮನು ತನ್ನ ಪತ್ನಿಗೆ, ""ಶೀಲೋವಿಗೆ ಹೋಗು. ಅಲ್ಲಿಗೆ 
ಹೋಗಿ ಪ್ರವಾದಿಯಾದ ಅಹೀಯನನ್ನು ನೋಡು. 
ನಾನು ಇಸ್ರೇಲಿನ ರಾಜನಾಗುವೆನೆಂದು ತಿಳಿಸಿದ ಮನು 
ಷ್ಯನೇ ಅಹೀಯನು . ನೀನು ನನ್ನ ಪತ್ನಿಯೆಂದು ಜನರಿಗೆ 
ತಿಳಿಯದ ರೀತಿಯಲ್ಲಿ ವಸ್ತ್ರಗಳನ್ನು ಧರಿಸಿಕೊ. 
ತಪ್ರವಾದಿಗೆ ಹತ್ತು ರೊಟ್ಟಿಗಳನ್ನು, ಕೆಲವು ಸಿಹಿ ಪದಾರ್ಥ 
ಗಳನ್ನು ಮತ್ತು ಜೀನುತುಪ್ಪ ಜಾಡಿಯನ್ನು ಕೊಡು. ನಂತರ 
ನಮ್ಮ ಮಗನಿಗೆ ಏನಾಗುತ್ತದೆಂಬುದನ್ನು ಕೇಳು. ಪ್ರವಾದಿ 
ಯಾದ ಅಹೀಯನು ನಿನಗೆ ತಿಳಿಸುತ್ತಾನೆ'' ಎಂದು 
ಹೇಳಿದನು. “ರಾಜನ ಪತ್ನಿಯು ಅವನು ಹೇಳಿದಂತೆ 
ಮಾಡಿದಳು. ಅವಳು ಶೀಲೋವಿಗೆ ಹೋದಳು. ಅವಳು 
ಪ್ರವಾದಿಯಾದ ಅಹೀಯನ ಮನೆಗೆ ಹೋದಳು. 
ಅಹೀಯನಿಗೆ ಬಹಳ ವಯಸ್ಸಾಗಿತ್ತು: ಅವನು ಕುರುಡ 
ನಾಗಿದ್ದನು. "ಆದರೆ ಯೆಹೋವನು ಅವನಿಗೆ, " ಯಾರೊ 
ಬ್ಲಾಮನ ಪತ್ನಿಯು ಅಸ್ವಸ್ಥನಾಗಿರುವ ತನ್ನ ಮಗನ ಬಗ್ಗೆ 
ಕೇಳಲು ನಿನ್ನ ಬಳಿಗೆ ಬರುತ್ತಿದ್ದಾಳೆ'' ಎಂದು ಹೇಳಿದ್ದನು. 
ಅಹೀಯನು ಏನು ಹೇಳಬೇಕೆಂಬುದನ್ನು ಯೆಹೋವನು 
ಅವನಿಗೆ ತಿಳಿಸಿದ್ದನು. 
ಯಾರೊಬ್ಬಾಮನ ಪತ್ನಿಯು ಅಹೀಯನ ಮನೆಗೆ 
ಬಂದಳು. ತಾನಾರೆಂಬುದು ಜನರಿಗೆ ತಿಳಿಯಬಾರ 
ದೆಂದು ಅವಳು ಪ್ರಯತ್ನಿಸುತ್ತಿದ್ದಳು. ಅವಳು ಬಾಗಿಲಿನ 
ಬಳಿಗೆ ಬಂದಾಗಲೇ ಅಹೀಯನಿಗೆ ಅಕೆಯ ಪಾದಗಳ 
ಸಪ್ಪಳವು ಕೇಳಿಸಿತು. ಆಗ ಅಹೀಯನು, ""ಯಾರೊಬ್ಬಾ 
ಮನ ಪತ್ನಿಯೇ, ಒಳಗೆ ಬಾ. ನೀನು ಯಾರೆಂಬುದು 


ಹೆಚ್ಚು ಭಯಂಕರವಾಗಿವೆ. ನೀನು ನನ್ನನ್ನು ಅನುಸರಿಸು 
ವುದನ್ನು ಬಿಟ್ಟು ಬಿಟ್ಟೆ. ನೀನು ವಿಗ್ರಹಗಳನ್ನು ಮತ್ತು 
ಅನ್ಯದೇವರುಗಳನ್ನು ನಿರ್ಮಿಸಿದೆ. ಇದು ನನ್ನಲ್ಲಿ ಹೆಚ್ಚು 
ಕೋಪವುಂಟುಮಾಡಿತು. ಆದುದರಿಂದ ಯಾರೊಬ್ಬಾ 
ಮನೇ, ನಾನು ನಿನ್ನ ಕುಟುಂಬಕ್ಕೆ ಕೇಡುಗಳನ್ನು ಬರ 
ಮಾಡುತ್ತೇನೆ. ನಿನ್ನ ಕುಟುಂಬದ ಗಂಡಸರೆಲ್ಲರನ್ನು 
ನಾನು ಕೊಲ್ಲುತ್ತೇನೆ. ಬೆಂಕಿಯು ಸಗಣಿಯನ್ನು ಸುಟ್ಟು 
ಹಾಕುವಂತೆ ನಾನು ನಿನ್ನ ಕುಟುಂಬವನ್ನು ಸಂಪೂರ್ಣ 
ವಾಗಿ ನಾಶಪಡಿಸುತ್ತೇನೆ. ''ನಿನ್ನ ಕುಟುಂಬದಲ್ಲಿ ಯಾವ 
ನಾದರೂ ನಗರದಲ್ಲಿ ಸತ್ತರೆ, ಅವನನ್ನು ನಾಯಿಗಳು 
ಕಿತ್ತುತಿನ್ನುತ್ತವೆ. ನಿನ್ನ ಕುಟುಂಬದಲ್ಲಿ ಯಾವನಾದರೂ 
ಹೊಲಗಳಲ್ಲಿ ಸತ್ತರೆ, ಅವನನ್ನು ಪಕ್ಷಿಗಳು ಕಿತ್ತುತಿನ್ನುತ್ತವೆ. 
ಇದು ಯೆಹೋವನ ನುಡಿ'' ಎಂದು ಹೇಳಿದನು. 
'2ನಂತರ ಪ್ರವಾದಿಯಾದ ಅಹೀಯನು ಯಾರೊಬ್ಬಾ 
ಮನ ಪತ್ನಿಯ ಸಂಗಡ ಮಾತನಾಡುವುದನ್ನು ಮುಂದು 
ವರಿಸಿ, ""ಈಗ ಮನೆಗೆ ಹೋಗು. ನೀನು ನಿನ್ನ ನಗರವನ್ನು 
ಪ್ರವೇಶಿಸಿದ ತಕ್ಷಣ, ನಿನ್ನ ಮಗನು ಸತ್ತುಹೋಗುತ್ತಾನೆ. 
ಿಇಸ್ರೇಲರೆಲ್ಲರು ಅವನಿಗಾಗಿ ಗೋಳಾಡಿ ಸಮಾಧಿ 
ಮಾಹುತ್ತಾರೆ. ಯಾರೊಬ್ಬಾಮನ ಕುಟುಂಬದಲ್ಲಿ ನಿನ್ನ 
ಮಗನನೊಬ್ಬನನ್ನು ಮಾತ್ರ, ಸಮಾಧಿಮಾಡುತ್ತಾರೆ. 
ಏಕೆಂದರೆ ಯಾರೊಬ್ಬಾಮನ ಕುಟುಂಬದಲ್ಲಿ ಇವ 
ನೊಬ್ಬನು ಮಾತ್ರ, ಇಸ್ರೇಲಿನ ದೇವರಾದ ಯೆಹೋವನ 
ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನು. 14 ಯೆಹೋವನು 
ಇಸ್ರೇಲಿಗೆ ಹೊಸ ರಾಜನನ್ನು ನೇಮಿಸುತ್ತಾನೆ. ಆ ಹೊಸ 
ರಾಜನು ಯಾರೊಬ್ಬಾಮನ ಕುಟುಂಬವನ್ನು ನಾಶ 











ಜನರಿಗೆ ತಿಳಿಯದಂತೆ ಮಾಡಲು ಯಾಕೆ ಪ್ರಯತ್ನಿಸು 
ತ್ತಿರುವ? ನಾನು ನಿನಗೆ ಅಶುಭದ ಸುದ್ದಿಯನ್ನು ತಿಳಿ 
ಸುತ್ತೇನೆ. ಇಸ್ರೇಲಿನ ದೇವರಾದ ಯೆಹೋವನು 


ಗೊಳಿಸುತ್ತಾನೆ. ಇದು ಬಹುಬೇಗನೆ ಸಂಭವಿಸುತ್ತದೆ. 
ನಂತರ ಯೆಹೋವನು ಇಸ್ರೇಲರನ್ನು ಹೊಡೆಯು 
ತ್ತಾನೆ. ಇಸ್ರೇಲಿನ ಜನರು ಬಹಳ ಭಯಗೊಳ್ಳುವರು. 


477 


ಅವರು ನೀರಿನಲ್ಲಿ ಎತ್ತರವಾಗಿ ಬೆಳೆದಿರುವ ಹುಲ್ಲಿನಂತೆ 
ನಡುಗುವರು. ಯೆಹೋವನು ಇಸ್ರೇಲರನ್ನು ಈ ಶ್ರೇಷ್ಠ 
ವಾದ ದೇಶದಿಂದ ಚದರಿಸಿಬಿಡುವನು; ಆತನು ಈ 
ದೇಶವನ್ನು ಅವರ ಪೂರ್ವಿಕರಿಗೆ ಕೊಟ್ಟಿದ್ದನು. ಆತನು 
ಇಸ್ರೇಲರನ್ನು ಯೂಫ್ರೇಟಿಸ್‌ ನದಿಯ ಮತ್ತೊಂದು 
ಕಡೆಗೆ ಚದರಿಸಿಬಿಡುತ್ತಾನೆ. ಯೆಹೋವನು ಅವರ ಮೇಲೆ 
ಕೋಪಗೊಂಡಿರುವುದೇ ಅದಕ್ಕೆ ಕಾರಣ. ಅವರು 
ಅಶೇರ್‌ ವಿಗ್ರಹವನ್ನು ಆರಾಧಿಸಲು ವಿಶೇಷ ಸ್ತಂಭ 
ಗಳನ್ನು ಮಾಡಿಕೊಂಡಿದ್ದರಿಂದ ಆತನು ಅವರ ಮೇಲೆ 
ಕೋಪಗೊಂಡನು. '₹ಯಾರೊಬ್ಬಾಮನು ಪಾಪವನ್ನು 
ಮಾಡಿದನು. ನಂತರ ಇಸ್ರೇಲಿನ ಜನರೂ ಪಾಪ ಮಾಡು 
ವಂತೆ ಯಾರೊಬ್ಬಾಮನು ಪ್ರೇರೇಪಿಸಿದನು. ಆದುದ 
ರಿಂದ ಇಸ್ರೇಲಿನ ಜನರು ಸೋಲಿಸಲ್ಪಡುವಂತೆ 
ಯೆಹೋವನು ಅವಕಾಶ ಮಾಡುತ್ತಾನೆ'' ಎಂದು 
ಹೇಳಿದನು. 

1'ಯಾರೊಬ್ಬಾಮನ ಪತ್ನಿಯು ತಿರ್ಚಾಗೆ ಹಿಂದಿರುಗಿ 
ಹೋದಳು. ಆಕೆಯು ಮನೆಯೊಳಕ್ಕೆ ಕಾಲಿಟ್ಟಕೂಡಲೇ 
ಮಗು ಸತ್ತುಹೋಯಿತು. `ಇಸ್ರೇಲರೆಲ್ಲರು ಅವನಿಗಾಗಿ 
ಅತ್ತು, ಸಮಾಧಿಮಾಡಿದರು. ಯೆಹೋವನು ಹೇಳಿ 
ದಂತೆಯೇ ಇದು ಸಂಭವಿಸಿತು. ಯೆಹೋವನು ತನ್ನ ಸೇವ 
ಕನೂ ಪ್ರವಾದಿಯೂ ಆದ ಅಹೀಯನ ಮೂಲಕ ಈ 
ಸಂಗತಿಗಳನ್ನು ಹೇಳಿಸಿದ್ದನು. 

ರಾಜನಾದ ಯಾರೊಬ್ಬಾಮನು ಇತರ ಅನೇಕ 
ಕಾರ್ಯಗಳನ್ನು ಮಾಡಿದನು. ಅವನು ಯುದ್ಧಗಳಲ್ಲಿ 
ಹೋರಾಡಿದನು ಮತ್ತು ಜನರನ್ನು ಆಳಿದನು. 
""ಐಸ್ರೇಲಿನ ರಾಜರುಗಳ ಇತಿಹಾಸ'' ಎಂಬ ಪುಸ್ತಕದಲ್ಲಿ 
ಅವನು ಮಾಡಿದ ಕಾರ್ಯಗಳಿಲ್ಲವನ್ನು ಬರೆಯಲಾಗಿದೆ. 
ಯಾರೊಬ್ಬಾಮನು ರಾಜನಾಗಿ ಇಪ್ಪತ್ತೆರಡು ವರ್ಷ 
ಆಳಿದನು. ನಂತರ ಅವನು ಸತ್ತುಹೋದನು. ಅವನನ್ನು 
ಪೂರ್ವಿಕರ ಬಳಿ ಸಮಾಧಿಮಾಡಿದರು. ಅವನ ಮಗನಾದ 
ನಾದಾಬನು ಅವನ ನಂತರ ಹೊಸ ರಾಜನಾದನು. 

>! ಆ ಕಾಲದಲ್ಲಿ ಸೊಲೊಮೋನನ ಮಗನಾದ ರೆಹಬ್ಬಾ 
ಮನು ಯೆಹೂದದ ರಾಜನಾಗಿದ್ದನು. ಅವನು ರಾಜ 
ನಾದಾಗ ಅವನಿಗೆ ನಲವತ್ತೊಂದು ವರ್ಷ ವಯಸ್ಸಾಗಿತ್ತು 
ರೆಹಬ್ಬಾಮನು ಜಿರುಸಲೇಮ್‌ ನಗರದಲ್ಲಿ ಹದಿನೇಳು 
ವರ್ಷ ಆಳಿದನು. ಈ ನಗರದಲ್ಲಿ ತಾನು ಸನ್ಮಾನಿಸಲ್ಪಡ 
ಬೇಕೆಂದು ಯೆಹೋವನು ಈ ನಗರವನ್ನು ಆರಿಸಿ 
ಕೊಂಡಿದ್ದನು. ಇಸ್ರೇಲಿನ ಎಲ್ಲಾ ನಗರಗಳಲ್ಲಿ ಈ ನಗರ 
ವನ್ನು ಆತನು ಆರಿಸಿಕೊಂಡಿದ್ದನು. ಅಮ್ಮೋನಿಯಳಾದ 
ನಯಮಾ ಎಂಬವಳು ರೆಹಬ್ಬಾಮನ ತಾಯಿ. 

ಯೆಹೋವನು ತಪ್ಪೆಂದು ಹೇಳಿದ ಕಾರ್ಯಗಳನ್ನೆಲ್ಲ 
ಯೆಹೂದದ ಜನರು ಮಾಡಿ ಪಾಪಿಗಳಾದರು. 











1 ರಾಜರುಗಳು 14:16-30 


ಯೆಹೋವನು ಅವರ ಮೇಲೆ ಹೆಚ್ಚು ಕೋಪಗೊಳ್ಳುವಂತೆ 
ಆತನಿಗೆ ವಿರುದ್ಧವಾದ ಅನೇಕ ಕಾರ್ಯಗಳನ್ನು 
ಮಾಡಿದರು. ಅವರಿಗಿಂತಲೂ ಮುಂಚೆ ಜೀವಿಸಿದ್ದ ಅವರ 
ಪೂರ್ನಿಕರಿಗಿಂತಲೂ ಈ ಜನರು ಹೆಚ್ಚು ಕೀಳಾಗಿದ್ದರು. 
ಚಿ ಜನರು ಎತ್ತರವಾದ ಸ್ಥಳಗಳಲ್ಲಿ ಕಲ್ಲಿನ 
ಸ್ಮಾರಕಗಳನ್ನು, ಪವಿತ್ರ ಸ್ತಂಭಗಳನ್ನು ನಿರ್ಮಿಸಿದರು. 
ಅವರು ಅವುಗಳನ್ನು ಎತ್ತರವಾದ ಪ್ರತಿಯೊಂದು ಬೆಟ್ಟದ 
ಮೇಲೂ ಪ್ರತಿಯೊಂದು ಹಸಿರುಮರದ ಕೆಳಗಡೆಯೂ 
ನಿರ್ಮಿಸಿದರು. ಇತರ ದೇವರುಗಳ ಸೇವೆಗಾಗಿ ತಮ್ಮ 
ದೇಹಗಳನ್ನು ಲೈಂಗಿಕ ಸಂಬಂಧಕ್ಕೆ ಮಾರಾಟ ಮಾಡುವ 
ಗಂಡಸರೂ ಅಲ್ಲಿದ್ದರು. ಯೆಹೂದದ ಜನರು ಅನೇಕ 
ಕೆಟ್ಟಕಾರ್ಯಗಳನ್ನು ಮಾಡಿದರು. ಆ ದೇಶದಲ್ಲಿ 
ಇವರಿಗಿಂತ ಮುಂಚೆ ನೆಲಸಿದ್ದ ಜನರು ಇಂತಹ 
ದುಷ್ಟಕಾರ್ಯಗಳನ್ನು ಮಾಡುತ್ತಿದ್ದರು. ದೇವರು ಆ 
ಜನರಿಂದ ಈ ದೇಶವನ್ನು ತೆಗೆದುಕೊಂಡು ಇಸ್ರೇಲರಿಗೆ 
ಕೊಟ್ಟಿದ್ದನು. 

ರೆಹಬ್ಬಾಮನು ರಾಜನಾಗಿದ್ದ ಐದನೆಯ ವರ್ಷದಲ್ಲಿ 
ಈಜಿಪ್ಟಿನ ರಾಜನಾದ ಶೀಶಕನು ಜಿರುಸಲೇಮಿನ ವಿರುದ್ಧ 
ಹೋರಾಡಿದನು. 

26 ಶ್ರೀಶಕನು ಯೆಹೋವನ ಆಲಯದ ಭಂಡಾರವನ್ನು 
ಮತ್ತು ರಾಜನ ಅರಮನೆಯ ಭಂಡಾರವನ್ನು ತೆಗೆದು 
ಕೊಂಡು ಹೋದನು. ಅರಾಮದ ರಾಜನಾದ ಹದದೆಜ 
ರನ ಅಧಿಕಾರಿಗಳಿಂದ ದಾವೀದನು ತೆಗೆದುಕೊಂಡಿದ್ದ 
ಬಂಗಾರದ ಗುರಾಣಿಗಳನ್ನೂ ಅವನು ತೆಗೆದುಕೊಂಡು 
ಹೋದನು. ದಾವೀದನು ಈ ಗುರಾಣಿಗಳನ್ನು ಜೆರುಸ 
ಲೇಮಿಗೆ ತಂದಿದ್ದನು. ಆದರೆ ಶೀಶಕನು ಎಲ್ಲಾ ಬಂಗಾ 
ರದ ಗುರಾಣಿಗಳನ್ನು ತೆಗೆದುಕೊಂಡು ಹೋದನು. 
ಆದುದರಿಂದ ರಾಜನಾದ ರೆಹಬ್ಬಾಮನು ಅವುಗಳ 
ಸ್ಥಾನದಲ್ಲಿಡಲು ಅನೇಕ ಗುರಾಣಿಗಳನ್ನು ಮಾಡಿಸಿದನು. 
ಆದರೆ ಈ ಗುರಾಣಿಗಳನ್ನು ಮಾಡಿಸಿದ್ದು ಹಿತ್ಲಾಳೆಯಲ್ಲೇ 
ಹೊರತು ಬಂಗಾರದಿಂದಲ್ಲ. ಅರಮನೆಯ ಬಾಗಿಲಿನ 
ಕಾವಲುಗಾರರಿಗೆ ಈ ಗುರಾಣಿಗಳನ್ನು ಅವನು ಕೊಟ್ಟನು. 
ರಾಜನು ಯೆಹೋವನ ಆಲಯಕ್ಕೆ ಹೋಗುವಾಗ ಪ್ರತಿ 
ಸಲವೂ ಮೈಗಾವಲಿನವರು ಅವನ ಜೊತೆಯಲ್ಲಿ ಹೋಗು 
ತ್ತಿದ್ದರು. ಅವರು ಗುರಾಣಿಗಳನ್ನು ತೆಗೆದುಕೊಂಡು 
ಹೋಗುತ್ತಿದ್ದರು. ನಂತರ ಅವರು ರಕ್ಷಣಾ ಕೊಠಡಿಯ 
ಗೋಡೆಯ ಮೇಲೆ ಈ ಗುರಾಣಿಗಳನ್ನು ಇಡುತ್ತಿದ್ದರು. 

ರಾಜನಾದ ರೆಹಬ್ಬಾಮನು ಮಾಡಿದ ಎಲ್ಲಾ ಕಾರ್ಯ 
ಗಳನ್ನು "ಯೆಹೂದದ ರಾಜರುಗಳ ಚರಿತ್ರೆ'' ಎಂಬ 
ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. 3ರೆಹಬ್ಬಾಮನ ಮತ್ತು 
ಯಾರೊಬ್ಬಾಮನ ನಡುವೆ ಯಾವಾಗಲೂ ಯುದ್ಧ 
ನಡೆಯುತ್ತಿತ್ತು 





1 ರಾಜರುಗಳು 14:31-15:19 


3!ರೆಹಬ್ಬಾಮನು ಸತ್ತುಹೋದನು. ಅವನನ್ನು ಅವನ 
ಪೂರ್ವಿಕನಾದ ದಾವೀದನಗರದಲ್ಲಿ ಸಮಾಧಿ ಮಾಡಿ 
ದರು. (ಅಮ್ಟೋೊನಿಯಾದ ನಯಮಾಳು ಅವನ ತಾಯಿ) 
ಅವನ ನಂತರ ಅವನ ಮಗ ಅಬೀಯಾಮನು ರಾಜ 
ನಾದನು. 


ಯೆಹೂದದ ರಾಜನಾದ ಅಬೀಯಾಮ 
15 ನೆಬಾಟನ ಮಗನಾದ ಯಾರೊಬ್ಬಾಮನು 

ಇಸ್ರೇಲನ್ನು ಆಳುತ್ತಿದ್ದನು. ಯಾರೊಬ್ಬಾಮನು 
ರಾಜನಾಗಿದ್ದ ಹದಿನೆಂಟನೆಯ ವರ್ಷದಲ್ಲಿ, ಅಬೀಯಾ 
ಮನು ಯೆಹೂದದ ಹೊಸ ರಾಜನಾದನು. ?ಅಬೀಯಾ 
ಮನು ಮೂರು ವರ್ಷ ಜಿರುಸಲೇಮಿನಲ್ಲಿ ಆಳಿದನು. 
ಅವನ ತಾಯಿಯ ಹೆಸರು ಮಾಕಾ. ಅವಳು ಅಬೀಷಾ 
ಲೋಮನ ಮಗಳು. 

3ಅವನಿಗಿಂತಲೂ ಮುಂಚಿ ಅವನ ತಂದೆಯು ಮಾಡಿದ 
ಪಾಪಗಳನ್ನೇ ಅವನೂ ಮಾಡಿದನು. ಅವನ ತಾತನಾದ 
ದಾವೀದನು ತನ್ನ ದೇವರಾದ ಯೆಹೋವನಿಗೆ ನಂಬಿ 
ಗಸ್ತನಾಗಿದ್ದಂತೆ ಅಬೀಯಾಮನು ನಂಬಿಗಸ್ತನಾಗಿರಲಿಲ್ಲ. 
“ಯೆಹೋವನು ದಾವೀದನನ್ನು ಪ್ರೀತಿಸಿದ್ದರಿಂದ 
ಅವನಿಗೋಸ್ಕರ ಅಬೀಯಾಮನಿಗೆ ಜಿರುಸಲೇಮಿನಲ್ಲಿ 
ರಾಜ್ಯವನ್ನು ದಯಪಾಲಿಸಿದನು; ಅವನಿಗೆ ಮಗನನ್ನು 
ಅನುಗ್ರಹಿಸಿದನು; ಜೆರುಸಲೇಮ್‌ ಸುರಕ್ಷಿತವಾಗಿರು 
ವಂತೆ ಮಾಡಿದನು. "ಯೆಹೋವನು ಇಚ್ಛಿಸಿದ ಕಾರ್ಯ 
ಗಳನ್ನು ದಾವೀದನು ಯಾವಾಗಲೂ ಮಾಡುತ್ತಿದ್ದನು. 
ಯೆಹೋವನ ಆಜ್ಞೆಗಳಿಗೆ ಅವನು ಯಾವಾಗಲೂ 
ವಿಧೇಯತೆಯಿಂದಿದ್ದನು. ದಾವೀದನು ಹಿತ್ತಿಯನಾದ 
ಊರೀಯನ ವಿಷಯದಲ್ಲಿ ಮಾತ್ರ ಯೆಹೋವನಿಗೆ 
ಅವಿಧೇಯನಾದನು. 

"ರೆಹಬ್ಬಾಮನ ಮತ್ತು ಯಾರೊಬ್ಬಾಮನ ನಡುವೆ 
ಯುದ್ಧವು ನಡೆಯುತ್ತಲೇ ಇರುತ್ತಿತ್ತು "ಅಬೀಯಾಮನು 
ಮಾಡಿದ ಇತರ ಎಲ್ಲಾ ಕಾರ್ಯಗಳ ಬಗ್ಗೆ " ಯೆಹೂದದ 
ರಾಜರುಗಳ ಚರಿತ್ರೆ''ಯಲ್ಲಿ ಬರೆದಿದೆ. ಅಬೀಯಾಮನು 
ರಾಜನಾಗಿದ್ದ ಎಲ್ಲಾ ಕಾಲದಲ್ಲೂ , ಯಾರೊಬ್ಬಾಮನ 
ಮತ್ತು ಅಬೀಯಾಮನ ನಡುವೆ ಯುದ್ಧ ನಡೆಯುತ್ತಲೇ 
ಇತ್ತು ₹ಅಬೀಯಾಮನು ಸತ್ತಾಗ, ಅವನನ್ನು ದಾವೀದ 
ನಗರದಲ್ಲಿ ಸಮಾಧಿಮಾಡಿದರು. ಅಬೀಯಾಮನ 
ನಂತರ ಅವನ ಮಗನಾದ ಆಸನು ಹೊಸ ರಾಜನಾದನು. 


ಆಸ ಯೆಹೂದದ ರಾಜ 
*ಯಾರೊಬ್ಬಾಮನು ಇಸ್ರೇಲಿನ ರಾಜನಾಗಿದ್ದ 
ಇಪ್ಪತ್ತನೆಯ ವರ್ಷದಲ್ಲಿ ಆಸನು ಯೆಹೂದದ ರಾಜ 
ನಾದನು. 'ಆಸನು ಜಿರುಸಲೇಮಿನಲ್ಲಿ ನಲವತ್ತೊಂದು 





478 


ವರ್ಷ ಆಳಿದನು. ಅವನ ಅಜ್ಜಿಯ ಹೆಸರು ಮಾಕಾ. 
ಈಕೆಯು ಅಬೀಷಾಲೋಮನ ಮಗಳು. 

!!ಆಸನು ತನ್ನ ಪೂರ್ವಿಕನಾದ ದಾವೀದನು ಮಾಡಿ 
ದಂತೆ, ಯೆಹೋವನು ಇಚ್ಛಿಸಿದ ಕಾರ್ಯಗಳನ್ನೇ ಮಾಡಿ 
ದನು. ಆ ಕಾಲದಲ್ಲಿ, ಇತರ ದೇವರುಗಳ ಸೇವೆ 
ಗೋಸ್ಕರ ತಮ್ಮ ದೇಹಗಳನ್ನು ಲೈಂಗಿಕವಾಗಿ ಮಾರಾಟ 
ಮಾಡುತ್ತಿದ್ದ ಜನರು ಅಲ್ಲಿದ್ದರು. ಆ ಜನರು ದೇಶವನ್ನು 
ಬಿಟ್ಟುಹೋಗುವಂತೆ ಅವನು ಬಲವಂತ ಮಾಡಿದನು. 
ಆಸನು ತನ್ನ ಪೂರ್ವಿಕರು ನಿರ್ಮಿಸಿದ ವಿಗ್ರಹಗಳನ್ನು 
ನಿರ್ಮೂಲಮಾಡಿದನು. 'ಆಸನು ತನ್ನ ಅಜ್ಜಿ ಮಾಕಳನ್ನು 
ರಾಣಿಯ ಪಟ್ಟದಿಂದ ಕೆಳಗಿಳಿಸಿದನು. ಮಾಕಳು ಅಶೇರ 
ದೇವತೆಯ ಒಂದು ಭೀಕರ ಮೂರ್ತಿಯನ್ನು ಮಾಡಿಸಿ 
ದಳು. ಅವನು ಅದನ್ನು ಕಿದ್ರೋನ್‌ ಕಣಿವೆಯಲ್ಲಿ ಸುಟ್ಟು 
ಹಾಕಿದನು. `"ಆಸನು ಎತ್ತರವಾದ ಸ್ಥಳಗಳನ್ನು ನಾಶ 
ಪಡಿಸಲಿಲ್ಲ. ಆದರೆ ಅವನು ತನ್ನ ಜೀವಮಾನವೆಲ್ಲಾ 
ಯೆಹೋವನಿಗೆ ನಂಬಿಗಸ್ಥನಾಗಿದ್ದನು. 

ಇದಲ್ಲದೆ ತಾನು ಮತ್ತು ತನ್ನ ತಂದೆಯು ಮೀಸಲಾ 
ಗಿಟ್ಟಿದ್ದ ಬೆಳ್ಳೆ ಬಂಗಾರವನ್ನೂ ಪಾತ್ರೆಗಳನ್ನೂ 
ದೇವಾಲಯದಲ್ಲಿಟ್ಟನು. 

ರಾಜನಾದ ಆಸನು ಯೆಹೂದದ ಅರಸನಾಗಿದ್ದ 
ಕಾಲದಲ್ಲಿ ಅವನಿಗೆ ಮತ್ತು ಇಸ್ರೇಲಿನ ರಾಜನಾದ 
ಬಾಷನಿಗೆ ಯಾವಾಗಲೂ ಯುದ್ಧವು ನಡೆಯುತ್ತಿತ್ತು. 
17 ಯೆಹೂದದ ವಿರುದ್ಧವಾಗಿ ಬಾಷನು ಹೋರಾಡಿದನು. 
ಆಸನ ದೇಶವಾದ ಯೆಹೂದದಿಂದ ಜನರು ಬರುವು 
ದನ್ನೂ ಹೋಗುವುದನ್ನೂ ನಿಲ್ಲಿಸಲು ಬಾಷನು ಇಚ್ಛಿಸಿ 
ದನು. ಆದುದರಿಂದ ಅವನು ರಾಮ ನಗರವನ್ನು ಬಲ 
ಪಡಿಸಿದನು. "ಆದುದರಿಂದ ಆಸನು ಯೆಹೋವನ 
ಆಲಯದ ಮತ್ತು ರಾಜನ ಅರಮನೆಯ ಭಂಡಾರದಲ್ಲಿ 
ಉಳಿದಿದ್ದ ಎಲ್ಲಾ ಬೆಳ್ಳಿಬಂಗಾರಗಳನ್ನು ತೆಗೆದು 
ಕೊಂಡನು. ಅವನು ತನ್ನ ಸೇವಕರಿಗೆ ಬೆಳ್ಳಿಬಂಗಾರ 
ಗಳನ್ನು ಕೊಟ್ಟು ಅವರನ್ನು ಅರಾಮ್ಯರ ರಾಜನಾದ 
ಬೆನ್ನದದನ ಬಳಿಗೆ ಕಳುಹಿಸಿದನು. (ಬೆನ್ನದದನು 
ಟಬ್ರಿಮ್ಮೊನನ ಮಗ. ಟಬ್ರಿಮ್ಮೊನನು ಹಜ್ಯೋನನ 
ಮಗ.) ದಮಸ್ಕ ನಗರವು ಅವನ ರಾಜಧಾನಿಯಾಗಿತ್ತು 
ಆಸನು ಈ ಸಂದೇಶವನ್ನು ಕಳುಹಿಸಿದನು: ""ನನ್ನ 
ತಂದೆಯೂ ನಿನ್ನ ತಂದೆಯೂ ಶಾಂತಿ ಒಪ್ಪಂದವನ್ನು 
ಮಾಡಿಕೊಂಡಿದ್ದರು. ಈಗ ನಾನು ನಿನ್ನೊಂದಿಗೆ ಶಾಂತಿ 
ಒಪ್ಪಂದವನ್ನು ಮಾಡಿಕೊಳ್ಳಲು ಅಪೇಶ್ಬಿಸಿದ್ದೇನೆ. ನಾನು 
ನಿನಗೆ ಬೆಳ್ಳಿಬಂಗಾರಗಳನ್ನು ಕಾಣಿಕೆಯಾಗಿ ಕಳುಹಿಸು 
ತ್ತಿದ್ದೇನೆ. ಇಸ್ರೇಲಿನ ರಾಜನಾದ ಬಾಷನೊಂದಿಗೆ 
ನಿನಗಿರುವ ಒಪ್ಪಂದವನ್ನು ಮುರಿದುಬಿಡು. ಆಗ ಬಾಷನು 
ನನ್ನ ದೇಶವನ್ನು ಬಿಟ್ಟುಹೋಗುತ್ತಾನೆ.'' 





479 


ರಾಜನಾದ ಬೆನ್ನದದನು ರಾಜನಾದ ಆಸನ ಜೊತೆ 
ಒಪ್ಪಂದ ಮಾಡಿಕೊಂಡನು. ಆದುದರಿಂದ ಅವನು ತನ್ನ 
ಸೈನ್ಯವನ್ನು ಇಸ್ರೇಲಿನ ಪಟ್ಟಣಗಳ ವಿರುದ್ಧ ಹೋರಾಡಲು 
ಕಳುಹಿಸಿದನು. ಬೆನ್ನದದನು ಇಯ್ಯೋನ್‌, ದಾನ್‌, 
ಅಬೇಲ್ಬೇತ್ಮಾಕಾ ಪಟ್ಟಣಗಳನ್ನು ಮತ್ತು ಗಲಿಲೇಯ 
ಸರೋವರದ ಸುತ್ತಲಿನ ಎಲ್ಲಾ ಪಟ್ಟಣಗಳನ್ನು ಸೋಲಿಸಿ 
ದನು. ಅವನು ನಫ್ತಾಲಿ ಪ್ರದೇಶವನ್ನೆಲ್ಲ ಸೋಲಿಸಿದನು. 
2! ಈ ಆಕ್ರಮಣದ ಸುದ್ದಿಯು ಬಾಷನಿಗೆ ತಿಳಿಯಿತು. 
ಆದುದರಿಂದ ಅವನು ರಾಮ ನಗರವನ್ನು ಬಲಪಡಿಸಲು 
ತಾನು ಕೈಗೊಂಡಿದ್ದ ಕೆಲಸವನ್ನು ನಿಲ್ಲಿಸಿದನು. ಅವನು ಆ 
ಪಟ್ಟಣದಿಂದ ತಿರ್ಚಗೆ ಹಿಂದಿರುಗಿದನು. ಆಗ ರಾಜ 
ನಾದ ಆಸನು ಯೆಹೂದದ ಜನರಿಗೆಲ್ಲ ಒಂದು ಆಜ್ಞೆ 
ಯನ್ನು ಮಾಡಿದನು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ 
ಸಹಾಯ ಮಾಡಬೇಕಾಯಿತು. ಬಾಷನು ರಾಮನಗರ 
ವನ್ನು ಬಲಪಡಿಸಲೆಂದು ಉಪಯೋಗಿಸುತ್ತಿದ್ದ ಎಲ್ಲಾ 
ಕಲ್ಲುಗಳನ್ನು ಮತ್ತು ಮರಗಳನ್ನು ಅವರು ರಾಮಕ್ಕೆ 
ಹೋಗಿ ತೆಗೆದುಕೊಂಡು ಬಂದರು. ಅವರು ಆ ವಸ್ತು 
ಗಳನ್ನು ಬೆನ್ಯಾಮೀನ್‌ ದೇಶದ ಗೆಬಕ್ಕೆ ಮತ್ತು ಮಿಚ್ಛಿಗಳಿಗೆ 
ತೆಗೆದುಕೊಂಡು ಹೋದರು. ನಂತರ ರಾಜನಾದ ಆಸನು 
ಆ ಪಟ್ಟಣಗಳನ್ನು ಮತ್ತಷ್ಟು ಬಲಪಡಿಸಿದನು. 

ಚಆಸನು ಮಾಡಿದ ಮಹಾಕಾರ್ಯಗಳನ್ನೂ ಅವನು 
ಕಟ್ಟಿಸಿದ ನಗರಗಳನ್ನೂ ಮತ್ತು ಅವನನ್ನು ಕುರಿತ ಇತರ 
ಸಂಗತಿಗಳನ್ನೂ “ಯೆಹೂದದ ರಾಜರುಗಳ ಚರಿತ್ರೆ'' 
ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ಆಸನಿಗೆ ವಯಸ್ಸಾದಾಗ, 
ಅವನ ಕಾಲುಗಳಿಗೆ ರೋಗವಾಗಿತ್ತು *ಆಸನು ಸತ್ತು 
ಹೋದನು. ಅವನನ್ನು ಅವನ ಪೂರ್ವಿಕನಾದ ದಾವೀದ 
ನಗರದಲ್ಲಿ ಸಮಾಧಿಮಾಡಿದರು. ಆಸನ ಮಗನಾದ 
ಯೆಹೋಷಾಫಾಟನು ಅವನ ನಂತರ ಹೊಸ ರಾಜ 
ನಾದನು. 





ನಾದಾಬ ಇಸ್ರೇಲಿನ ರಾಜ 

3ಆಸನು ಯೆಹೂದದ ರಾಜನಾಗಿದ್ದ ಎರಡನೆಯ 
ವರ್ಷದಲ್ಲಿ, ಯಾರೊಬ್ಬಾಮನ ಮಗನಾದ ನಾದಾಬನು 
ಇಸ್ರೇಲಿನ ರಾಜನಾದನು. ನಾದಾಬನು ಇಸ್ರೇಲನ್ನು 
ಎರಡು ವರ್ಷ ಆಳಿದನು. ನಾದಾಬನು ಯೆಹೋವನ 
ವಿರುದ್ಧ ಕೆಟ್ಟಕಾರ್ಯಗಳನ್ನು ಮಾಡಿದನು. ತನ್ನ ತಂದೆ 
ಯಾದ ಯಾರೊಬ್ಬಾಮನು ಮಾಡಿದ ಪಾಪಗಳನ್ನೇ 
ಅವನೂ ಮಾಡಿದನು. ಇಸ್ರೇಲಿನ ಜನರು ಪಾಪಮಾಡು 
ವಂತೆ ಯಾರೊಬ್ಬಾಮನು ಪ್ರೇರೇಪಿಸಿದ್ದನು. 

27ಬಾಷನು ಅಹೀಯನ ಮಗ. ಅವನು ಇಸ್ಸಾಕಾರನ 
ಕುಲದವನಾಗಿದ್ದನು. ರಾಜನಾದ ನಾದಾಬನನ್ನು 
ಕೊಲ್ಲಲು ಬಾಷನು ಸಂಚು ಮಾಡಿದನು. ನಾದಾಬನು 


1 ರಾಜರುಗಳು 15:20-16:3 


ಇಸ್ರೇಲರೊಡನೆ ಗಿಬ್ಬೆಕೋನ್‌ ಪಟ್ಟಣದ ವಿರುದ್ಧ 
ಹೋರಾಟ ಮಾಡುತ್ತಿದ್ದ ಸಂದರ್ಭವಿದು. ಇದು 
ಫಿಲಿಷ್ಟಿಯ ಪಟ್ಟಣ. ಆ ಸ್ಥಳದಲ್ಲಿ ಬಾಷನು ನಾದಾಬನನ್ನು 
ಕೊಂದುಹಾಕಿದನು. ೫ಆಸನು ಯೆಹೂದದ ರಾಜ 
ನಾಗಿದ್ದ ಮೂರನೆಯ ವರ್ಷದಲ್ಲಿ ಇದು ಸಂಭವಿಸಿತು. 
ಅನಂತರ ಬಾಷನು ಇಸ್ರೇಲಿಗೆ ರಾಜನಾದನು. 


ಇಸ್ರೇಲಿನ ರಾಜನಾದ ಬಾಷನು 
೨ ಭಾಷನು ಹೊಸರಾಜನಾದ ಸಮಯದಲ್ಲಿ ಅವನು 
ಯಾರೊಬ್ಬಾಮನ ವಂಶದಲ್ಲಿ ಎಲ್ಲರನ್ನೂ ಕೊಂದು ಹಾಕಿ 
ದನು. ಯಾರೊಬ್ಬಾಮನ ವಂಶದಲ್ಲಿ ಯಾರೂ ಜೀವ 
ಸಹಿತ ಉಳಿಯಲು ಬಾಷನು ಬಿಡಲಿಲ್ಲ. ಯೆಹೋವನು 
ಹೇಳಿದ್ದಂತೆಯೇ ಇದು ಸಂಭವಿಸಿತು. ಯೆಹೋವನು ತನ್ನ 
ಸೇವಕನಾದ ಶೀಲೋವಿನ ಅಹೀಯನ ಮೂಲಕ ಇದನ್ನು 
ಹೇಳಿದ್ದನು. ರಾಜನಾದ ಯಾರೊಬ್ಬಾಮನು ಅನೇಕ 
ಪಾಪಗಳನ್ನು ಮಾಡಿದ್ದರಿಂದ ಇದು ಸಂಭವಿಸಿತು. 
ಇಸ್ರೇಲಿನ ಜನರು ಅನೇಕ ಪಾಪಗಳನ್ನು ಮಾಡುವಂತೆ 
ಯಾರೊಬ್ಬಾಮನು ಪ್ರೇರೇಪಿಸಿದ್ದನು. ಇಸ್ರೇಲಿನ ದೇವ 
ರಾದ ಯೆಹೋವನು ಹೆಚ್ಚು ಕೋಪಗೊಳ್ಳುವಂತೆ 
ಯಾರೊಬ್ಬಾಮನು ಮಾಡಿದ್ದನು. *' ನಾದಾಬನು 
ಮಾಡಿದ ಇತರ ಕಾರ್ಯಗಳ ಬಗ್ಗೆ "ಇಸ್ರೇಲಿನ ರಾಜರು 
ಗಳ ಇತಿಹಾಸ'' ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. 
*ಬಾಷನು ಇಸ್ರೇಲನ್ನು ಆಳುತ್ತಿದ್ದ ಕಾಲದಲ್ಲೆಲ್ಲಾ, 
ಯೆಹೂದದ ರಾಜನಾದ ಆಸನ ವಿರುದ್ಧವಾಗಿ ಯುದ್ದ 
ಮಾಡುತ್ತಲೇ ಇದ್ದನು. *'ಆಸನು ಯೆಹೂದದ ರಾಜ 
ನಾದ ಮೂರನೆಯ ವರ್ಷದಲ್ಲಿ, ಅಹೀಯನ ಮಗನಾದ 
ಬಾಷನು ಇಡೀ ಇಸ್ರೇಲಿಗೆ ರಾಜನಾದನು. ಅವನ ರಾಜ 
ಧಾನಿಯಾದ ತಿರ್ಚದಲ್ಲಿ, ಅವನು ಇಪ್ಪತ್ತನಾಲ್ಕು ವರ್ಷ 
ಆಳಿದನು. **ಯೆಹೋವನು ತಪ್ಪೆಂದು ಹೇಳಿದ ಕಾರ್ಯ 
ಗಳನ್ನು ಬಾಷನು ಮಾಡಿದನು. ಅವನು ತನ್ನ ತಂದೆಯಾದ 
ಯಾರೊಬ್ಬಾಮನು ಮಾಡಿದ ಪಾಪಗಳನ್ನೇ ಮಾಡಿದನು. 
ಪಾಪಗಳನ್ನು ಮಾಡುವಂತೆ ಯಾರೊಬ್ಬಾಮನು ಇಸ್ರೇಲ 
ರನ್ನೂ ಪ್ರೇರೇಪಿಸಿದ್ದನು. 
ಆಗ ಯೆಹೋವನು ಹನಾನೀಯ ಮಗನಾದ 
10 ಯೇಹುವಿನೊಂದಿಗೆ ಮಾತನಾಡಿ ರಾಜನಾದ 
ಬಾಷನ ವಿರುದ್ಧವಾಗಿ ಹೀಗೆ ಹೇಳಿದನು: 2""ನಾನು 
ನಿನ್ನನ್ನು ಪ್ರಾಮುಖ್ಯ ವ್ಯಕ್ತಿಯನ್ನಾಗಿ ಮಾಡಿದೆ. ಇಸ್ರೇಲಿನ 
ಜನರಿಗೆ ನಿನ್ನನ್ನು ರಾಜನನ್ನಾಗಿ ನಾನು ಮಾಡಿದೆ. ಆದರೆ 
ನೀನು ಯಾರೊಬ್ಬಾಮನ ಮಾರ್ಗವನ್ನೇ ಅನುಸರಿಸಿದೆ. 
ಇಸ್ರೇಲಿನ ನನ್ನ ಜನರು ಪಾಪಮಾಹುವಂತೆ ನೀನು 
ಪ್ರೇರೇಪಿಸಿದೆ. ಅವರು ತಮ್ಮ ಪಾಪಗಳಿಂದ ನನ್ನನ್ನು 
ಕೋಪಗೊಳಿಸಿದರು. 3ಆದುದರಿಂದ ಬಾಷನೇ, 





1 ರಾಜರುಗಳು 16:4-20 





ನಿನ್ನನ್ನೂ ನಿನ್ನ ಕುಟುಂಬವನ್ನೂ ನಾನು ನಾಶಪಡಿಸು 
ತ್ತೇನೆ. ನೆಬಾಟನ ಮಗನಾದ ಯಾರೊಬ್ಬಾಮನ 
ಕುಟುಂಬಕ್ಕೆ ನಾನು ಮಾಡಿದಂತೆ ನಿನಗೂ ಮಾಡುತ್ತೇನೆ. 
“ನಿನ್ನ ಕುಟುಂಬದ ಜನರು ನಗರದ ಬೀದಿಗಳಲ್ಲಿ ಸಾಯು 


480 


ಬಾಷನ ಕುಟುಂಬದಲ್ಲಿ ಯಾವ ಗಂಡಸನ್ನೂ ಬಿಡಲಿಲ್ಲ. 
ಬಾಷನ ಸ್ನೇಹಿತರನ್ನೂ ಜಿಮ್ರಿಯು ಕೊಂದುಹಾಕಿದನು. 
ಹೀಗೆ ಜಿಮ್ರಿಯು ಬಾಷನ ಕುಟುಂಬವನ್ನು ನಾಶ 
ಗೊಳಿಸಿದನು. ಬಾಷನ ವಿರುದ್ಧವಾಗಿ ಯೆಹೋವನು 





ತ್ತಾರೆ; ಅವರ ದೇಹಗಳನ್ನು ನಾಯಿಗಳು ತಿನ್ನುತ್ತವೆ. ನಿನ್ನ 
ಕುಟುಂಬದ ಕೆಲವು ಜನರು ಹೊಲಗಳಲ್ಲಿ ಸಾಯುತ್ತಾರೆ. 
ಅವರ ದೇಹಗಳನ್ನು ಪಕ್ಚಿಗಳು ತಿನ್ನುತ್ತವೆ.'' 

*ಬಾಷನು ಮಾಡಿದ ಎಲ್ಲ ಕಾರ್ಯಗಳ ಬಗ್ಗೆ ಮತ್ತು 
ಅವನ ಮಹಾಕಾರ್ಯಗಳ ಬಗ್ಗೆ, "ಇಸ್ರೇಲಿನ ರಾಜರು 
ಗಳ ಇತಿಹಾಸ'' ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. 
6ಬಾಷನು ಸತ್ತುಹೋದನು. ಅವನನ್ನು ತಿರ್ಚದಲ್ಲಿ 
ಸಮಾಧಿ ಮಾಡಿದರು. ಅವನ ಮಗನಾದ ಏಲನು ಅವನ 
ನಂತರ ಹೊಸರಾಜನಾದನು. 

ಯೆಹೋವನು ಪ್ರವಾದಿಯಾದ ಯೇಹುವಿಗೆ ಒಂದು 
ಸಂದೇಶವನ್ನು ನೀಡಿದನು. ಈ ಸಂದೇಶವು ಬಾಷನ 
ಮತ್ತು ಅವನ ಕುಟುಂಬದ ವಿರುದ್ಧವಾಗಿತ್ತು. ಬಾಷನು 
ಯೆಹೋವನ ವಿರುದ್ಧವಾಗಿ ದುರಾಚಾರವನ್ನೆಸಗಿದನು. 
ಇದು ಯೆಹೋವನಿಗೆ ಹೆಚ್ಚು ಕೋಪವನ್ನು ಉಂಟು 
ಮಾಡಿತು. ಯಾರೊಬ್ಬಾಮನ ಕುಟುಂಬವು ಅವನಿಗಿಂತ 
ಮುಂಚೆ ಮಾಡಿದ ಕಾರ್ಯಗಳನ್ನೇ ಬಾಷನೂ 
ಮಾಡಿದನು. ಬಾಷನು ಯಾರೊಬ್ಬಾಮನ ಕುಟುಂಬದ 
ವರನ್ನೆಲ್ಲಾ ಕೊಂದುಹಾಕಿದ್ದಕ್ಕಾಗಿಯೂ ಯೆಹೋವನು 
ಕೋಪಗೊಂಡನು. 








ಇಸ್ರೇಲಿನ ರಾಜನಾದ ಏಲ 

ಆಸನು ಯೆಹೂದದ ರಾಜನಾದ ಇಪ್ಪತ್ತಾರನೆಯ 
ವರ್ಷದಲ್ಲಿ ಏಲನು ಇಸ್ರೇಲಿನ ರಾಜನಾದನು. ಏಲನು 
ಬಾಷನ ಮಗ. ಅವನು ತಿರ್ಚದಲ್ಲಿ ಎರಡು ವರ್ಷ 
ಆಳಿದನು. 

*ಜಮ್ರಿಯು ಏಲನ ಅಧಿಕಾರಿಗಳಲ್ಲಿ ಒಬ್ಬನಾಗಿದ್ದನು. 
ಏಲನ ರಥಬಲದ ಅರ್ಧಭಾಗಕ್ಕೆ ಜಿಮ್ರಿಯು ಅಧಿಪತಿ. 
ಆದರೆ ಏಲನ ವಿರುದ್ಧ ಜಿಮ್ರಿ,ಯು ಸಂಚುಮಾಡಿದನು. 
ರಾಜನಾದ ಏಲನು ತಿರ್ಚದಲ್ಲಿದ್ದನು. ಅವನು ಅರ್ಚನ 
ಮನೆಯಲ್ಲಿ ಕುಡಿದು ಮತ್ತನಾದನು. ಅರ್ಚನು ತಿರ್ಚ 
ದಲ್ಲಿದ್ದ ಅರಮನೆಯ ಮೇಲ್ವಿಚಾರಕ. ''ಜಿಖ್ರಿಯು ಆ 
ಮನೆಯೊಳಕ್ಕೆ ಹೋಗಿ ರಾಜನಾದ ಏಲನನ್ನು ಕೊಂದು 
ಹಾಕಿದನು. ಆಸನು ಯೆಹೂದದ ರಾಜನಾಗಿದ್ದ ಇಪ್ಪತ್ತೇಳ 
ನೆಯ ವರ್ಷದಲ್ಲಿ ಇದು ನಡೆಯಿತು. ಏಲನ ನಂತರ 
ಜಿಮ್ರಿಯು ಇಸ್ರೇಲಿನ ಹೊಸ ರಾಜನಾದನು. 


ಇಸ್ರೇಲಿನ ರಾಜನಾದ ಜಿಮ್ರಿ, 
''ಜಿಮ್ರಿಯು ಹೊಸ ರಾಜನಾದ ಮೇಲೆ ಬಾಷನ 
ಕುಟುಂಬದವರನ್ನೆಲ್ಲಾ ಕೊಂದುಹಾಕಿದನು. ಅವನು 


ಪ್ರವಾದಿಯಾದ ಯೇಹುವಿನ ಮೂಲಕ ತಿಳಿಸಿದಂತೆ ಇದು 
ಸಂಭವಿಸಿತು. '' ಬಾಷನ ಮತ್ತು ಅವನ ಮಗನಾದ ಏಲನ 
ಪಾಪಗಳೇ ಅದಕ್ಕೆ ಕಾರಣ. ಅವರು ಪಾಪಗಳನ್ನು ಮಾಡಿ 
ದರು ಮತ್ತು ಪಾಪಗಳನ್ನು ಮಾಡುವಂತೆ ಇಸ್ರೇಲಿನ 
ಜನರನ್ನು ಪ್ರೇರೇಪಿಸಿದರು. ಅವರಲ್ಲಿ ಅನೇಕ ವಿಗ್ರಹ 
ಗಳಿದ್ದುದರಿಂದ ಯೆಹೋವನು ಕೋಪಗೊಂಡನು. 

“ಏಲನು ಮಾಡಿದ ಇತರ ಕಾರ್ಯಗಳ ಬಗ್ಗೆ, 
""ಇಸ್ರೇಲಿನ ರಾಜರುಗಳ ಇತಿಹಾಸ'' ಎಂಬ ಪುಸ್ತಕದಲ್ಲಿ 
ಬರೆದಿದ್ದಾರೆ. ಆಸನು ಯೆಹೂದದ ರಾಜನಾದ ಇಪ್ಪತ್ತೇ 
ಳನೆಯ ವರ್ಷದಲ್ಲಿ ಜಿಮ್ರಿಯು ಇಸ್ರೇಲಿನ ರಾಜ 
ನಾದನು. ಜಿಮ್ರಿಯು ತಿರ್ಚದಲ್ಲಿ ಏಳು ದಿನ ಆಳಿದನು. 
ಆಗ ಸಂಭವಿಸಿದ್ದೇನಂದರೆ: ಇಸ್ರೇಲಿನ ಸೈನ್ಯವು ಫಿಲಿಷ್ಟಿ 
ಯರಿಗೆ ಸೇರಿದ್ದ ಗಿಬ್ಬೆತೋನಿನ ವಿರುದ್ಧ ಮುತ್ತಿಗೆ 
ಹಾಕಿದ್ದರು. ಅವರು ಯುದ್ಧಕ್ಕೆ ಸಿದ್ದರಾಗಿದ್ದರು. ರಾಜನ 
ವಿರುದ್ದ ಜಿಮ್ರಿಯು ರಹಸ್ಯ ಯೋಜನೆಗಳನ್ನು ಮಾಡಿದ್ದಾ 
ನೆಂಬುದು ಪಾಳೆಯದಲ್ಲಿದ್ದ ಜನರಿಗೆ ತಿಳಿಯಿತು. ಅವನು 
ರಾಜನನ್ನು ಕೊಂದುಹಾಕಿದನೆಂಬುದು ಅವರಿಗೆ ತಿಳಿ 
ಯಿತು. ಆದುದರಿಂದ ಇಸ್ರೇಲರೆಲ್ಲರೂ ಆ ದಿನವೇ 
ಪಾಳೆಯದಲ್ಲಿ ಒಮ್ರಿಯನ್ನು ಇಸ್ರೇಲಿನ ರಾಜನನ್ನಾಗಿ 
ಮಾಡಿದರು. ಒಮ್ರಿಯು ಸೈನ್ಯದ ಅಧಿಪತಿಯಾಗಿದ್ದನು. 
!'ಒಮ್ರಿಯು ಇಸ್ರೇಲರೆಲ್ಲರೊಡನೆ ಗಿಬ್ಬೆಕೋನನ್ನು 
ಬಿಟ್ಟು ತಿರ್ಚಕ್ಕೆ ಮುತ್ತಿಗೆ ಹಾಕಿದನು. 

18ಆ ನಗರವು ವಶವಾದುದನ್ನು ಜಿಮ್ರಿಯು ಕಂಡು 
ಅರಮನೆಯೊಳಕ್ಕೆ ಹೋಗಿ ಬೆಂಕಿಯನ್ನು ಹತ್ತಿಸಿದನು. 
ಅವನು ಅರಮನೆಯನ್ನು ಸುಟ್ಟು ಹಾಕಿ ತಾನೂ ಸುಟ್ಟು 
ಕೊಂಡನು. 

ಜಮ್ರಿಯು ತಾನು ಮಾಡಿದ ಪಾಪದ ಕಾರಣ 
ದಿಂದಲೇ ಸತ್ತುಹೋದನು. ಯೆಹೋವನು ತಪ್ಪೆಂದು 
ಹೇಳಿದ ಕಾರ್ಯಗಳನ್ನು ಜಿಮ್ರಿಯು ಮಾಡಿದನು. 
ಯಾರೊಬ್ಬಾಮನು ಪಾಪಮಾಡಿದಂತೆ ಅವನೂ ಪಾಪ 
ವನ್ನು ಮಾಡಿದನು. ಇಸ್ರೇಲಿನ ಜನರು ಪಾಪಮಾಹುವಂತೆ 
ಯಾರೊಬ್ಬಾಮನು ಪ್ರೇರೇಪಿಸಿದ್ದನು. 

ಜಿಖ್ರುಯ ರಹಸ್ಯ ಯೋಜನೆಗಳ ಕುರಿತಾಗಿಯೂ 
ಅವನು ಮಾಡಿದ ಇತರ ಕಾರ್ಯಗಳ ಕುರಿತಾಗಿಯೂ 
""ಇಸ್ರೇಲಿನ ರಾಜರುಗಳ ಇತಿಹಾಸ'' ಎಂಬ ಪುಸ್ತಕದಲ್ಲಿ 
ಬರೆದಿದ್ದಾರೆ, ಜಿಮ್ರಿಯು ರಾಜನಾದ ಏಲಾಗೆ ವಿರುದ್ಧ 
ವಾಗಿ ತಿರುಗಿಬಿದ್ದಾಗ ಸಂಭವಿಸಿದ ಘಟನೆಗಳನ್ನೂ ಆ 
ಪುಸ್ತಕದಲ್ಲಿ ಬರೆಯಲಾಗಿದೆ. 








481 


ಇಸ್ರೇಲಿನ ರಾಜನಾದ ಒಮ್ರಿ, 

2 ಇಸ್ರೇಲಿನ ಜನರಲ್ಲಿ ಎರಡು ಪಕ್ಸಗಳಾದವು. 
ಗೀನತನ ಮಗನಾದ ತಿಬ್ನಿಯನ್ನು ಒಂದು ಪಕ್ಸದವರು 
ಅನುಸರಿಸಿ, ಅವನನ್ನು ತಮ್ಮ ರಾಜನನ್ನಾಗಿ ಮಾಡಲು 
ಅಪೇಕ್ಲೆಪಟ್ಟರು. ಮತ್ತೊಂದು ಪಕ್ಷದವರು ಒಮ್ರಿಯನ್ನು 
ಅನುಸರಿಸಿದರು. ಆದರೆ ಗೀನತನ ಮಗ ತಿಬ್ನಿಯ 
ಹಿಂಬಾಲಕರಿಗಿಂತಲೂ ಒಮ್ರಿಯ ಹಿಂಬಾಲಕರು ಬಲ 
ಶಾಲಿಗಳಾಗಿದ್ದರು. ಆದುದರಿಂದ ತಿಬ್ನಿಯನ್ನು ಕೊಲ್ಲ 
ಲಾಯಿತು; ಒಮ್ರಿಯು ರಾಜನಾದನು. 

3ಆಸನು ಯೆಹೂದದ ರಾಜನಾಗಿದ್ದ ಮೂವ 
ತ್ತೊಂದನೇ ವರ್ಷದಲ್ಲಿ ಒಮ್ರಿಯು ಇಸ್ರೇಲಿನ ರಾಜ 
ನಾದನು. ಒಮ್ರಿಯು ಇಸ್ರೇಲನ್ನು ಹನ್ನೆರಹು ವರ್ಷ 
ಆಳಿದನು. ಆ ಹನ್ನೆರಡು ವರ್ಷಗಳಲ್ಲಿ ಆರು ವರ್ಷ ಅವನು 
ತಿರ್ಚದಲ್ಲಿ ಆಳಿದನು. ಆದರೆ ಒಮ್ರಿಯು ಸಮಾರ್ಯ 
ಬೆಟ್ಟವನ್ನು ಶೆಮೆರನಿಂದ ಅರವತ್ತೆಂಟು ಕಿಲೋ.ಗ್ರಾಂ. 
ಬೆಳ್ಳಿಗೆ ಕೊಂಡುಕೊಂಡನು. ಒಮ್ರಿಯು ಆ ಬೆಟ್ಟದ 
ಮೇಲೆ ಒಂದು ನಗರವನ್ನು ಕಟ್ಟಿ ಸಿದನು. ಅವನು ಆ 
ನಗರಕ್ಕೆ ಸಮಾರ್ಯವೆಂದು ಅದರ ಒಡೆಯನಾದ 
ಶೆಮೆರನ ಹೆಸರನ್ನು ಇಟ್ಟನು. 

ಯೆಹೋವನು ಕೆಟ್ಟದ್ದೆಂದು ಹೇಳಿದ ಕಾರ್ಯ 
ಗಳನ್ನೆಲ್ಲ ಒಮ್ರಿಯು ಮಾಡಿದನು. ಒಮ್ರಿಯು ಅವನಿ 
ಗಿಂತಲೂ ಮುಂಚೆ ಇದ್ದ ರಾಜರುಗಳಲ್ಲೆಲ್ಲಾ ಅತ್ಯಂತ 
ಕೆಟ್ಟವನು. 

ನೆಬಾಟನ ಮಗನಾದ ಯಾರೊಬ್ಬಾಮನು ಮಾಡಿ 
ದಂತಹ ಪಾಪಗಳನ್ನೇ ಅವನೂ ಮಾಡಿದನು, ಇಸ್ರೇಲಿನ 
ಜನರು ಪಾಪಮಾಹುವಂತೆ ಯಾರೊಬ್ಬಾಮನು ಪ್ರೇರೇ 
ಪಿಸಿದ್ದನು. ಆದುದರಿಂದ ಅವರು ಇಸ್ರೇಲಿನ ದೇವರಾದ 
ಯೆಹೋವನನ್ನು ಹೆಚ್ಚು ಕೋಪಗೊಳಿಸಿದರು. ಅವರು 
ನಿಷ್ಟ ಯೋಜಕವಾದ ವಿಗ್ರಹಗಳನ್ನು ಆರಾಧಿಸಿದ್ದರಿಂದ 
ಯೆಹೋವನು ಕೋಪಗೊಂಡನು. 

2'ಓಒಮ್ರಿಯ ಕುರಿತಾದ ಇತರ ಸಂಗತಿಗಳನ್ನೂ ಅವನ 
ಪರಾಕ್ರಮಗಳನ್ನೂ ""ಇಸ್ರೇಲಿನ ರಾಜರುಗಳ ಇತಿಹಾಸ'' 
ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ೫ಓಮ್ರಿಯು ಸತ್ತು 
ಹೋದನು; ಅವನನ್ನು ಸಮಾರ್ಯದಲ್ಲಿ ಸಮಾಧಿ ಮಾಡಿ 
ದರು, ಅವನ ನಂತರ ಅವನ ಮಗನಾದ ಅಹಾಬನು ಹೊಸ 
ರಾಜನಾದನು. 


ಇಸ್ರೇಲಿನ ರಾಜನಾದ ಅಹಾಬ 
2 ಆಸನು ಯೆಹೂದದ ರಾಜನಾಗಿದ್ದ ಮೂವತ್ತೆಂಟನೇ 
ವರ್ಷದಲ್ಲಿ ಒಮ್ರಿಯ ಮಗನಾದ ಅಹಾಬನು ಇಸ್ರೇಲಿನ 
ರಾಜನಾದನು. ಅಹಾಬನು ಇಸ್ರೇಲನ್ನು ಸಮಾರ್ಯ 
ಪಟ್ಟಣದಲ್ಲಿ ಇಪ್ಪತ್ತೆರಡು ವರ್ಷ ಆಳಿದನು. ಯೆಹೋ 


1 ರಾಜರುಗಳು 16:21-17:1 





ವನು ಕೆಟ್ಟದ್ದೆಂದು ಹೇಳಿದ ಕಾರ್ಯಗಳನ್ನು ಅಹಾಬನು 
ಮಾಡಿದನು. ಅವನಿಗಿಂತಲೂ ಮುಂಚೆ ಇದ್ದ 
ರಾಜರುಗಳಲ್ಲೆಲ್ಲಾ ಅಹಾಬನೇ ಅತ್ಯಂತ ಕೆಟ್ಟವನು. 
3[ನೆಬಾಟನ ಮಗನಾದ ಯಾರೊಬ್ಬಾಮನು ಮಾಡಿ 
ದಂತಹ ಪಾಪಗಳನ್ನೇ ಅಹಾಬನು ಮಾಡಿದರೂ ಅವು ಅವ 
ನಿಗೆ ಸಾಕಾಗಲಿಲ್ಲ. ಆದುದರಿಂದ ಅಹಾಬನು ಎತ್ನಾಳನ 
ಮಗಳಾದ ಈಜಿಬೆಲಳನ್ನು ಮಡುವೆಯಾದನು. 
ಎತ್ನಾಳನು ಚೀದೋನ್ಯರ ರಾಜನಾಗಿದ್ದನು. ನಂತರ 
ಅಹಾಬನು ಬಾಳ್‌ ದೇವರನ್ನು ಪೂಜಿಸಿ ಅದರ ಸೇವೆ 
ಮಾಡಲಾರಂಭಿಸಿದನು. 

32 ಭಾಳನನ್ನು ಪೂಜಿಸಲು ಅಹಾಬನು ಸಮಾರ್ಯದಲ್ಲಿ 
ಒಂದು ಗುಡಿಯನ್ನು ಕಟ್ಟಿಸಿದನು. ಆ ಗುಡಿಯಲ್ಲಿ ಒಂದು 
ಯಜ್ಞವೇದಿಕೆಯನ್ನು ಕಟ್ಟಿಸಿದನು. 

33ಅಹಾಬನು ಅಶೇರ ದೇವತೆಯನ್ನು ಆರಾಧಿಸಲು 
ಒಂದು ವಿಶೇಷ ಸ್ತಂಭವನ್ನು ನೆಡಿಸಿದನು. ಹೀಗೆ ಎಷ್ಟೋ 
ಕೆಟ್ಟಕಾರ್ಯಗಳನ್ನು ಮಾಡಿ ತನ್ನ ಮುಂಚೆ ಇದ್ದ ಇಸ್ರೇಲ್‌ 
ರಾಜರುಗಳಿಗಿಂತಲೂ ಹೆಚ್ಚಾಗಿ ಇಸ್ರೇಲ್‌ ದೇವರಾದ 
ಯೆಹೋವನನ್ನು ರೇಗಿಸಿದನು. 

**ಅಹಾಬನ ಕಾಲದಲ್ಲಿ ಬೇತೇಲಿನ ಹೀಯೇಲನು 
ಜೆರಿಕೋ ಪಟ್ಟಣವನ್ನು ಮುತ್ತೆ ನಿರ್ಮಿಸಿದನು. 
ಹೀಯೇಲನು ನಗರದಲ್ಲಿ ಈ ಕೆಲಸವನ್ನು ಮಾಡಲು 
ಆರಂಭಿಸಿದ ಕಾಲದಲ್ಲಿಯೇ ಅವನ ಹಿರಿಯ ಮಗನಾದ 
ಅಬೀರಾಮನು ಸತ್ತುಹೋದನು. ಹೀಯೇಲನು ನಗರದ 
ಬಾಗಿಲುಗಳನ್ನು ಕಟ್ಟಿಸಿದಾಗ, ಅವನ ಕಿರಿಯ ಮಗನಾದ 
ಸೆಗೂಬನು ಸತ್ತುಹೋದನು. ಯೆಹೋವನು ಹೇಳಿ 
ದಂತೆಯೇ ಇದು ಸಂಭವಿಸಿತು. ನೂನನ ಮಗನಾದ 
ಯೆಹೋಶುವನ ಮೂಲಕ ಯೆಹೋವನು ಇದನ್ನು 
ತಿಳಿಸಿದ್ದನು.” * 


ಎಲೀಯ ಮತ್ತು ಬರಗಾಲ 

17 ಎಲೀಯನು ಗಿಲ್ಯಾದಿನ ತಿಷ್ಟೀ ಪಟ್ಟಣದ ಒಬ್ಬ 

ಪ್ರವಾದಿ. ಎಲೀಯನು ರಾಜನಾದ ಅಹಾಬನಿಗೆ, 
""ನಾನು ಇಸ್ರೇಲರ ದೇವರಾದ ಯೆಹೋವನ ಸೇವಕ 
ನಾಗಿದ್ದೇನೆ. ಮುಂದಿನ ಕೆಲವು ವರ್ಷಗಳವರೆಗೆ ಹಿಮ 
ವಾಗಲೀ ಮಳೆಯಾಗಲೀ ಬೀಳುವುದಿಲ್ಲವೆಂದು ನಾನು 
ಆತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ನಾನು 
ಬೀಳುವಂತೆ ಮಳೆಗೆ ಆಜ್ಞಾಪಿಸಿದರೆ ಮಾತ್ರ, ಅದು 
ಬೀಳುತ್ತದೆ'' ಎಂದು ಹೇಳಿದನು. 





ನೂನನ ...ತಿಳಿಸಿದ್ದನು ಯೆಹೋಶುವನು ಜಿರಿಕೋವನ್ನು ನಾಶ 
ಗೊಳಿಸಿದಾಗ, ಈ ನಗರವನ್ನು ಯಾರೇ ಆಗಲಿ ಮತ್ತೆ ಕಟ್ಟಿದರೆ ಅವರು 
ತಮ್ಮ ಹಿರಿಯ ಮಗನನ್ನು ಮತ್ತು ಕಿರಿಯ ಮಗನನ್ನು ಕಳೆದು 
ಕೊಳ್ಳುತ್ತಾರೆಂದು ಅವನು ಹೇಳಿದ್ದನು. 


1 ರಾಜರುಗಳು 17:2-23 


2ನಂತರ ಯೆಹೋವನು ಎಲೀಯನಿಗೆ, 3""ಈ ಸ್ಥಳ 
ವನ್ನು ತ್ಯಜಿಸಿ, ಪೂರ್ವದಿಕ್ಕಿಗೆ ಹೋಗು. ಕೆರೀತ್‌ ಹಳ್ಳದ 
ಹತ್ತಿರ ಅಡಗಿಕೊ. ಆ ಹಳ್ಳವು ಜೋರ್ಡನ್‌ ನದಿಯ 
ಪೂರ್ವದಲ್ಲಿದೆ. “ನೀನು ಆ ಹಳ್ಳದ ನೀರನ್ನು ಕುಡಿಯ 
ಬಹುದು. ಆ ಸ್ಥಳದಲ್ಲಿರುವ ನಿನಗೆ ಆಹಾರವನ್ನು ತಂದು 
ಕೊಡಬೇಕೆಂದು ನಾನು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ'' 
ಎಂದು ಹೇಳಿದನು. "ಆದುದರಿಂದ ಯೆಹೋವನು ಹೇಳಿ 
ದಂತೆ ಅವನು ಮಾಡಿದನು. ಅವನು ಜೋರ್ಡನ್‌ 
ನದಿಯ ಪೂರ್ವಕ್ಕಿರುವ ಕೆರೀತ್‌ ಹಳ್ಳದ ಹತ್ತಿರ ವಾಸಿ 
ಸಲು ಹೋದನು. "ಕಾಗೆಗಳು ಪ್ರತಿ ಮುಂಜಾನೆ ಮತ್ತು 
ಸಂಜೆ ಎಲೀಯನಿಗೆ ರೊಟ್ಟಿ ಮತ್ತು ಮಾಂಸವನ್ನು ತಂದು 
ಕೊಡುತ್ತಿದ್ದವು. ಎಲೀಯನು ಹಳ್ಳದ ನೀರನ್ನು ಕುಡಿ 
ಯುತ್ತಿದ್ದನು. 

ಅಲ್ಲಿಯೂ ಮಳೆಯಿಲ್ಲದ್ದರಿಂದ, ಸ್ವಲ್ಪಕಾಲದ ಬಳಿಕ 


482 


ಕೊಡು; ನಂತರ ನಿನಗೆ ಮತ್ತು ನಿನ್ನ ಮಗನಿಗೆ ಅಡಿಗೆ 
ಮಾಡಿಕೋ. "ಇಸ್ರೇಲಿನ ದೇವರಾದ ಯೆಹೋವನು 
ಹೇಳುವುದೇನಂದರೆ, "ಆ ಮಹಕೆಯಲ್ಲಿರುವ ಹಿಟ್ಟು 
ಎಂದೆಂದಿಗೂ ಖಾಲಿಯಾಗುವುದಿಲ್ಲ ಆ ಪಾತ್ರೆಯಲ್ಲಿ 
ಯಾವಾಗಲೂ ಎಣ್ಣೆಯಿರುತ್ತದೆ. ಯೆಹೋವನು 
ಭೂಮಿಯ ಮೇಲೆ ಮಳೆಯನ್ನು ಸುರಿಸುವ ತನಕ ಇದು 
ಹೀಗೆಯೇ ಮುಂದುವರಿಯುತ್ತದೆ'' ಎಂದು ಹೇಳಿದನು. 

'5ಆ ಸ್ತ್ರೀಯು ತನ್ನ ಮನೆಗೆ ಹೋದಳು. ಎಲೀಯನು 
ಹೇಳಿದಂತೆ ಆಕೆಯು ಮಾಡಿದಳು. ಎಲೀಯನು, ಆ 
ಸ್ತ್ರೀಯು ಮತ್ತು ಅವಳ ಮಗನೂ ಅನೇಕ ದಿನಗಳಿಗಾಗು 
ವಷ್ಟು ಆಹಾರವನ್ನು ಹೊಂದಿದ್ದರು. '"ಮಹಕೆಯಲ್ಲಿದ್ದ 
ಹಿಟ್ಟು ಮತ್ತು ಪಾತ್ರೆಯಲ್ಲಿದ್ದ ಎಣ್ಣೆ ಎಂದೆಂದಿಗೂ ಖಾಲಿ 
ಯಾಗಲಿಲ್ಲ. ಯೆಹೋವನು ಎಲೀಯನ ಮೂಲಕ 
ಹೇಳಿದ್ದಂತೆಯೇ ಇದು ಸಂಭವಿಸಿತು. 





ಹಳ್ಳವೂ ಬತ್ತಿಹೋಯಿತು. *ನಂತರ ಯೆಹೋವನು 
ಎಲೀಯನಿಗೆ, 9""ಚೀದೋನ್ಯರ ಚಾರೆಪ್ತಗೆ ಹೋಗಿ. ಅಲ್ಲಿ 
ವಾಸಮಾಡು. ಆ ಸ್ಥಳದಲ್ಲಿ ಒಬ್ಬ ವಿಧವೆಯು ವಾಸಿಸು 
ತ್ತಾಳೆ. ನಿನಗೆ ಆಹಾರವನ್ನು ಕೊಡುವಂತೆ ಅವಳಿಗೆ ನಾನು 
ಆಜ್ಞಾಪಿಸಿದ್ದೇನೆ”' ಎಂದು ಹೇಳಿದನು. 

ಎಲೀಯನು ಚಾರೆಪ್ತಗೆ ಹೋದನು. ಅವನು ಊರು 
ಬಾಗಿಲಿಗೆ ಹೋದಾಗ, ಅಲ್ಲಿ ಒಬ್ಬ ವಿಧವೆಯನ್ನು 
ನೋಡಿದನು. ಆ ಸ್ತ್ರೀಯು ಬೆಂಕಿಗಾಗಿ ಸೌದೆಯನ್ನು 
ಒಟ್ಟುಗೂಡಿಸುತ್ತಿದ್ದಳು. ಎಲೀಯನು ಅವಳಿಗೆ, ""ನಾನು 
ಕುಡಿಯುವುದಕ್ಕೆ ಚಂಬಿನಲ್ಲಿ ಸ್ವಲ್ಪ ನೀರನ್ನು ನೀನು 
ತರುವೆಯಾ?'' ಎಂದು ಕೇಳಿದನು. ''ಆ ಸ್ತ್ರೀಯು ಅವ 
ನಿಗೆ ನೀರನ್ನು ತರಲು ಹೋಗುತ್ತಿರುವಾಗ, ಎಲೀಯನು, 
“ದಯವಿಟ್ಟು ಒಂದು ಚೂರು ರೊಟ್ಟಿಯನ್ನು ತೆಗೆದು 
ಕೊಂಡು ಬಾ'' ಎಂದು ಹೇಳಿದನು. 

ಆ ಸ್ತ್ರೀಯು ""ನನ್ನಲ್ಲಿ ರೊಟ್ಟಿಯಿಲ್ಲವೆಂದು ನಿನ್ನ 
ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಾನು ಪ್ರಮಾಣ 
ಮಾಡುತ್ತೇನೆ. ನನ್ನ ಮಡಕೆಯಲ್ಲಿ ಸ್ವಲ್ಪ ಹಿಟ್ಟು ಮಾತ್ರ 
ಇದೆ; ಪಾತ್ರೆಯಲ್ಲಿ ಸ್ವಲ್ಪ ಆಲೀವ್‌ ಎಣ್ಣೆಯಿದೆ. ಬೆಂಕಿ 
ಹೊತ್ತಿಸಲು ಸೌದೆ ಚೂರುಗಳನ್ನು ಆಯ್ದು ಕೊಳ್ಳವುದ 
ಕ್ಕಾಗಿ ನಾನು ಈ ಸ್ಥಳಕ್ಕೆ ಬಂದೆ. ಸೌಧೆಯನ್ನು ನಾನು 
ಮನೆಗೆ ತೆಗೆದುಕೊಂಡು ಹೋಗಿ, ನಮ್ಮ ಕೊನೆಯ 
ಊಟವನ್ನು ಸಿದ್ಧಪಡಿಸುತ್ತೇನೆ. ನನ್ನ ಮಗ ಮತ್ತು ನಾನು 
ಅದನ್ನು ತಿಂದು, ನಂತರ ಹಸಿವಿನಿಂದ ಸಾಯುತ್ತೇವೆ'' 
ಎಂದು ಹೇಳಿದಳು. 

ಔಎಲೀಯನು ಆ ಸ್ತ್ರೀಗೆ, ""ಚಿಂತಿಸದಿರು, ಮನೆಗೆ 
ಹೋಗಿ ನೀನು ಹೇಳಿದಂತೆ ಆಹಾರವನ್ನು ಸಿದ್ಧಪಡಿಸು. 
ಆದರೆ ನಿನ್ನಲ್ಲಿರುವ ಹಿಟ್ಟಿನಿಂದ ಮೊದಲು ಒಂದು ಚಿಕ್ಕ 
ರೊಟ್ಟಿಯನ್ನು ಮಾಡು. ಆ ರೊಟ್ಟಿಯನ್ನು ನನಗೆ ತಂದು 


!'ಸ್ವಲ್ಪಕಾಲದ ತರುವಾಯ ಆ ಸ್ತ್ರೀಯ ಮಗನು 
ಅಸ್ವಸ್ಥನಾದನು. ಅವನಿಗೆ ರೋಗವು ಹೆಚ್ಚಾಗುತ್ತಲೇ 
ಇತ್ತು. ಕೊನೆಗೆ ಆ ಬಾಲಕನು ಉಸಿರಾಡುವುದನ್ನೇ 
ನಿಲ್ಲಿಸಿದನು. '₹ಆ ಸ್ತ್ರೀಯು ಎಲೀಯನಿಗೆ, ""ನೀನು ದೇವ 
ಮನುಷ್ಯ. ನೀನು ನನಗೆ ಸಹಾಯ ಮಾಡಲು ಬಂದಿರು 
ವೆಯಾ? ಅಥವಾ ನನ್ನ ಪಾಪಗಳನ್ನೆಲ್ಲ ನನ್ನ ನೆನಪಿಗೆ 
ತಂದುಕೊಳ್ಳುವಂತೆ ಮಾಡಲು, ನನ್ನ ಮಗನಿಗೆ ಸಾವನ್ನು 
ಉಂಟು ಮಾಡುವುದಕ್ಕಾಗಿಯೇ ಬಂದಿರುವೆಯಾ?'' 
ಎಂದು ಕೇಳಿದಳು. 

'*ಎಲೀಯನು ಅವಳಿಗೆ, ""ನಿನ್ನ ಮಗನನ್ನು ನನಗೆ 
ಕೊಡು'' ಎಂದು ಹೇಳಿದನು. ಎಲೀಯನು ಬಾಲಕನನ್ನು 
ಅವಳಿಂದ ತೆಗೆದುಕೊಂಡು, ಮೇಲಂತಸ್ತಿಗೆ ಹೋದನು. 
ಅವನು ನೆಲೆಸಿದ್ದ ಕೊಠಡಿಯ ಹಾಸಿಗೆಯ ಮೇಲೆ ಆ 
ಬಾಲಕನನ್ನು ಮಲಗಿಸಿದನು. ನಂತರ ಎಲೀಯನು, 
""ನನ್ನ ದೇವರಾದ ಯೆಹೋವನೇ, ಈ ವಿಧವೆಯು ತನ್ನ 
ಮನೆಯಲ್ಲಿ ನನಗೆ ಸ್ಥಳವನ್ನು ಕೊಟ್ಟಿದ್ದಾಳೆ. ನೀನು 
ಅವಳಿಗೆ ಈ ಕೇಡನ್ನು ಮಾಡುವೆಯಾ? ನೀನು ಅವಳ 
ಮಗುವನ್ನು ಸಾಯಿಸುವೆಯಾ 9'' ಎಂದು ಪ್ರಾರ್ಥಿಸಿ 
ದನು. ?'ಬಳಿಕ ಆ ಬಾಲಕನ ಮೇಲೆ ಎಲೀಯನು 
ಮೂರು ಬಾರಿ ಬೋರಲ ಬಿದ್ದು, "ನನ್ನ ದೇವರಾದ 
ಯೆಹೋವನೇ, ಈ ಬಾಲಕನಿಗೆ ಮತ್ತೆ ಜೀವವನ್ನು 
ಕೊಡು'' ಎಂದು ಪ್ರಾರ್ಥಿಸಿದನು. 

ಯೆಹೋವನು ಎಲೀಯನ ಪ್ರಾರ್ಥನೆಗೆ ಕಿವಿ 
ಗೊಟ್ಟನು. ಆ ಬಾಲಕನು ಮತ್ತೆ ಉಸಿರಾಡಲಾರಂಭಿಸಿ 
ದನು. ಅವನು ಜೀವಂತನಾದನು! 3ಎಲೀಯನು ಆ 
ಬಾಲಕನನ್ನು ಕೆಳಅಂತಸ್ತಿಗೆ ಕರೆದೊಯ್ದನು. ಎಲೀಯನು 
ಬಾಲಕನನ್ನು ಅವನ ತಾಯಿಗೆ ಒಪ್ಪಿಸಿ, “ನಿನ್ನ ಮಗ 
ಬದುಕಿದ್ದಾನೆ, ನೋಡು'' ಎಂದು ಹೇಳಿದನು. 


483 


244 ಸ್ತ್ರೀಯು, ""ಈಗ ನಿಜವಾಗಿಯೂ ನೀನು ದೇವ 


1 ರಾಜರುಗಳು 17:24-18:18 


ನನ್ನನ್ನು ಕೊಂದುಬಿಡುತ್ತಾನೆ! ನಾನು ನಿನಗೆ ಯಾವ 





ಮನುಷ್ಯನೆಂಬುದು ನನಗೆ ತಿಳಿಯಿತು. ಯೆಹೋವನು 
ನಿನ್ನ ಮೂಲಕ ನಿಜವಾಗಿಯೂ ಮಾತಾಡುತ್ತಾನೆಂಬುದು 
ನನಗೆ ತಿಳಿದಿದೆ'' ಎಂದು ಹೇಳಿದಳು. 


ಎಲೀಯನು ಮತ್ತು ಬಾಳನ ಪ್ರವಾದಿಗಳು 
ಬರಗಾಲದ ಮೂರನೆ ವರ್ಷದಲ್ಲಿ ಯೆಹೋ 
18 ವನು ಎಲೀಯನಿಗೆ, "ಹೋಗಿ, ರಾಜನಾದ 
ಅಹಾಬನನ್ನು ಭೇಟಿಮಾಡು. ನಾನು ಬೇಗ ಮಳೆಯನ್ನು 
ಸುರಿಸುತ್ತೇನೆ'' ಎಂದು ಹೇಳಿದನು. ?ಎಲೀಯನು ಅಹಾ 
ಬನನ್ನು ಭೇಟಿಮಾಡಲು ಹೋದನು. 

ಆಗ ಸಮಾರ್ಯದಲ್ಲಿ ಆಹಾರವಿರಲಿಲ್ಲ. ರಾಜನಾದ 
ಅಹಾಬನು ಓಬದ್ಯನನ್ನು ತನ್ನ ಬಳಿಗೆ ಕರೆಯಿಸಿದನು. 
ಓಬದ್ಯನು ರಾಜನ ಅರಮನೆಯ ಮೇಲ್ವಿಚಾರಕನಾಗಿ 
ದ್ದನು. (ಓಬದ್ಯನು ಯೆಹೋವನ ನಿಜವಾದ ಹಿಂಬಾಲಕ 
ರಲ್ಲಿ ಒಬ್ಬನಾಗಿದ್ದನು. “ಒಂದು ಕಾಲದಲ್ಲಿ ಈಜಿಬೆಲಳು 
ಯೆಹೋವನ ಪ್ರವಾದಿಗಳನ್ನೆಲ್ಲ ಕೊಲ್ಲುತ್ತಿದ್ದಳು. 
ಓಬದ್ಯನು ನೂರು ಮಂದಿ ಪ್ರವಾದಿಗಳನ್ನು ಕರೆ 
ದೊಯ್ದು, ಅವರನ್ನು ಗುಹೆಗಳಲ್ಲಿ ಅಡಗಿಸಿಟ್ಟನು. 
ಓಬದ್ಯನು ಐವತ್ತು ಮಂದಿ ಪ್ರವಾದಿಗಳನ್ನು ಒಂದು ಗುಹೆ 
ಯಲ್ಲಿಯೂ ಉಳಿದ ಐವತ್ತು ಮಂದಿ ಪ್ರವಾದಿಗಳನ್ನು 
ಮತ್ತೊಂದು ಗುಹೆಯಲ್ಲಿಯೂ ಇಟ್ಟನು. ಓಬದ್ಯನು 
ಅವರಿಗೆ ಆಹಾರವನ್ನೂ ನೀರನ್ನೂ ಒದಗಿಸುತ್ತಿದ್ದು.) 
5ರಾಜನಾದ ಅಹಾಬನು ಓಬದ್ಯನಿಗೆ "ನನ್ನ ಜೊತೆಯಲ್ಲಿ 
ಬಾ. ನಾವು ದೇಶದಲ್ಲಿರುವ ಪ್ರತಿಯೊಂದು ನೀರಿನ ಬುಗ್ಗೆ 
ಗಳಿಗೂ ತೊರೆಗಳಿಗೂ ಹೋಗಿ ನಮ್ಮ ಕುದುರೆಗಳಿಗೂ 
ಹೇಸರಕತ್ತೆಗಳಿಗೂ ಸಾಕಷ್ಟು ಹುಲ್ಲು ಸಿಕ್ಕುತ್ತದೆಯೋ 
ನೋಡಿಕೊಂಡು ಬರೋಣ. ಸಿಕ್ಕುವುದಾದರೆ, ನಮ್ಮ 
ಪಶುಗಳು ಸಾಯುವುದಿಲ್ಲ'' ಎಂದು ಹೇಳಿದನು. 
6ಅಂತೆಯೇ ನೀರನ್ನು ಕಂಡುಕೊಳ್ಳಲು ದೇಶದ ಒಂದು 
ಕಡೆಗೆ ಅಹಾಬನು ಮತ್ತೊಂದು ಕಡೆಗೆ ಓಬದ್ಯನು 
ಹೊರಟರು. ಅವರಿಬ್ಬರೂ ದೇಶವನ್ನೆಲ್ಲಾ ಸಂಚರಿಸಿ 
ದರು. ಓಬದ್ಯನು ಸಂಚರಿಸುತ್ತಿರುವಾಗ ಎಲೀಯನನ್ನು 
ಭೇಟಿಯಾದನು. ಓಬದ್ಯನು ಎಲೀಯನನ್ನು ಕಂಡ 
ಕೊಡಲೇ ಅವನನ್ನು ಗುರುತಿಸಿ ಎಲೀಯನಿಗೆ ಸಾಷ್ಟಾಂಗ 
ನಮಸ್ಕಾರ ಮಾಡಿ, ""ನನ್ನ ಒಡೆಯನಾದ ಎಲೀಯನು 
ನೀನೋ?'' ಎಂದು ಕೇಳಿದನು. 

*ಎಲೀಯನು, ""ಹೌದು, ನಾನೇ. ಹೋಗಿ, ನಿನ್ನ 
ಒಡೆಯನಾದ ರಾಜನಿಗೆ ನಾನಿಲ್ಲಿದ್ದೇನೆಂದು ಹೇಳು'' 
ಎಂದು ಉತ್ತರಿಸಿದನು. 

ಆಗ ಓಬದ್ಯನು '"ನೀನು ಎಲ್ಲಿರುವೆ ಎಂಬುದು ನನಗೆ 
ತಿಳಿದಿದೆಯೆಂದು ನಾನು ರಾಜನಿಗೆ ಹೇಳಿದರೆ, ಅವನು 


ತಪ್ಪನ್ನೂ ಮಾಡಿಲ್ಲ! ನೀನೇಕೆ ನನ್ನನ್ನು ಸಾಯಿಸ 
ಬೇಕೆಂದಿರುವೆ? ನಿನ್ನ ದೇವರಾದ ಯೆಹೋವನಾಣೆ, 
ರಾಜನು ನಿನಗಾಗಿ ಎಲ್ಲಾ ಕಡೆಯೂ ಹುಡುಕುತ್ತಿದ್ದಾನೆ! 
ಅವನು ನಿನ್ನನ್ನು ಕಂಡುಹಿಡಿಯಲು ಎಲ್ಲಾ ದೇಶಗಳಿಗೂ 
ಜನರನ್ನು ಕಳುಹಿಸಿದ್ದಾನೆ. ಒಂದು ದೇಶದ ಅಧಿಪತಿಯು 
ನಮ್ಮ ದೇಶದಲ್ಲಿ ಎಲೀಯನು ಇಲ್ಲವೆಂದು ಹೇಳಿದರೆ ಆ 
ಮಾತು ಸತ್ಯವೊ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ 
ಅಹಾಬನು ಆ ಅಧಿಪತಿಯಿಂದ ಪ್ರಮಾಣ ಮಾಡಿಸು 
ತ್ತಾನೆ. 1! ಈಗ ನೀನು ಇಲ್ಲಿರುವೆಯೆಂಬುದನ್ನು ನಾನು 
ಹೋಗಿ ಅವನಿಗೆ ತಿಳಿಸುವಂತೆ, ನೀನು ಇಚ್ಛಿಸಿರುವೆ 
ಯಲ್ಲವೇ? ನಾನು ಹೋಗಿ ರಾಜನಾದ ಅಹಾಬನಿಗೆ 
ನೀನು ಇಲ್ಲಿರುವೆಯೆಂಬುದನ್ನು ತಿಳಿಸಿದರೆ, ನಂತರ 
ಯೆಹೋವನು ನಿನ್ನನ್ನು ಬೇರೊಂದು ಸ್ಥಳಕ್ಕೆ ಕರೆ 
ದೊಯ್ಯುವನು. ರಾಜನಾದ ಅಹಾಬನು ಇಲ್ಲಿಗೆ 
ಬಂದಾಗ, ನಿನ್ನನ್ನು ಕಂಡುಹಿಡಿಯಲು ಸಮರ್ಥನಾಗುವು 
ದಿಲ್ಲ. ಆಗ ಅವನು ನನ್ನನ್ನು ಕೊಂದುಬಿಡುತ್ತಾನೆ! ನನ್ನ 
ಬಾಲ್ಯದಿಂದಲೂ ನಾನು ಯೆಹೋವನನ್ನೇ ಅನುಸರಿ 
ಸುತ್ತಿದ್ದೇನೆ. ನಾನು ಏನು ಮಾಡಿದೆನೆಂಬುದು ನಿನಗೆ 
ತಿಳಿಯಲಿಲ್ಲವೇ? ಯೆಹೋವನ ಪ್ರವಾದಿಗಳನ್ನು ಈಜಿಬೆ 
ಲಳು ಕೊಲ್ಲುತ್ತಿದ್ದಾಗ ನೂರು ಮಂದಿ ಪ್ರವಾದಿಗಳನ್ನು 
ನಾನು ಗುಹೆಗಳಲ್ಲಿ ಅಡಗಿಸಿಟ್ಟೆನು. ಐವತ್ತು ಮಂದಿ 
ಪ್ರವಾದಿಗಳನ್ನು ಒಂದು ಗುಹೆಯಲ್ಲಿಯೂ ಉಳಿದ 
ಐವತ್ತು ಮಂದಿಯನ್ನು ಮತ್ತೊಂದು ಗುಹೆಯಲ್ಲಿಯೂ 
ನಾನು ಅಡಗಿಸಿಟ್ಟಿನು. ಅವರಿಗೆ ಆಹಾರವನ್ನೂ ನೀರನ್ನೂ 
ನಾನು ತಂದುಕೊಡುತ್ತಿದ್ದೆನು. "ಈಗ ನಿನ್ನ ಅಪೇಕ್ಷೆ 
ಯಂತೆ ನಾನು ಹೋಗಿ, ನೀನು ಇಲ್ಲಿರುವೆ ಎಂಬುದನ್ನು 
ರಾಜನಿಗೆ ತಿಳಿಸಿದರೆ, ರಾಜನು ನನ್ನನ್ನು ಕೊಂದು 
ಹಾಕುತ್ತಾನೆ'' ಎಂದು ಹೇಳಿದನು. 

ಔಎಲೀಯನು, "'ನಾನು ಸೇವೆ ಮಾಡುತ್ತಿರುವ 
ಸರ್ವಶಕ್ತನಾದ ಯೆಹೋವನಾಣೆ, ಈ ದಿನ ನಾನು 
ರಾಜನ ಎದುರಿನಲ್ಲಿ ಹಾಜರಾಗುತ್ತೇನೆ ಎಂಬುದಾಗಿ 
ಪ್ರಮಾಣ ಮಾಡುತ್ತೇನೆ'' ಎಂದನು. 

16ಓಬದ್ಯನು ರಾಜನಾದ ಅಹಾಬನ ಬಳಿಗೆ ಹೋಗಿ 
ಎಲೀಯನು ಇರುವ ಸ್ಥಳವನ್ನು ತಿಳಿಸಿದನು. ರಾಜನಾದ 
ಅಹಾಬನು ಎಲೀಯನನ್ನು ಭೇಟಿಮಾಡಲು ಹೋದನು. 

''ಅಹಾಬನು ಎಲೀಯನನ್ನು ಕಂಡು, '"ಇಸ್ರೇಲಿಗೆ 
ತೊಂದರೆ ಕೊಡುವವನು ನೀನೇ ಅಲ್ಲವೇ?'' ಎಂದನು. 

ಔಎಲೀಯನು, '"ಇಸ್ರೇಲಿನ ತೊಂದರೆಗೆ ನಾನು 
ಕಾರಣನಲ್ಲ. ನೀನು ಮತ್ತು ನಿನ್ನ ತಂದೆಯ ಕುಟುಂಬವು 
ಈ ತೊಂದರೆಗಳಿಗೆಲ್ಲ ಕಾರಣ. ಯೆಹೋವನ ಆಜ್ಜಿಗಳಿಗೆ 
ವಿಧೇಯನಾಗದೆ ಸುಳ್ಳುದೇವರುಗಳನ್ನು ಅನುಸರಿಸ 





1 ರಾಜರುಗಳು 18:19-34 


ತೊಡಗಿದ್ದರಿಂದ ಆ ತೊಂದರೆಗಳಿಗೆಲ್ಲಾ ನೀನೇ ಕಾರಣ 
ನಾಗಿರುವೆ. ೌಈಗ ಕರ್ಮೆಲ್‌ ಬೆಟ್ಟದ ಮೇಲೆ ನನ್ನನ್ನು 
ಭೇಟಿಮಾಡಲು ಎಲ್ಲಾ ಇಸ್ರೇಲರಿಗೆ ತಿಳಿಸು. ಬಾಳನ 
ನಾನೂರೈವತ್ತು ಮಂದಿ ಪ್ರವಾದಿಗಳನ್ನು ಆ ಸ್ಥಳಕ್ಕೆ ಕರೆದು 
ಕೊಂಡು ಬಾ. ಸುಳ್ಳುದೇವತೆಯಾದ ಅಶೇರಳ ನಾನೂರು 
ಮಂದಿ ಪ್ರವಾದಿಗಳನ್ನೂ ಕರೆದುಕೊಂಡು ಬಾ. ಆ 
ಪ್ರವಾದಿಗಳನ್ನು ರಾಣಿಯಾದ ಈಜಿಬೆಲಳು ಪೋಷಣೆ 
ಮಾಡುತ್ತಿದ್ದಾಳೆ'' ಎಂದು ಹೇಳಿದನು. 

ಯಸ್ರ್ರೇಲರೆಲ್ಲರನ್ನು ಮತ್ತು ಆ ಪ್ರವಾದಿಗಳನ್ನು 
ಕರ್ಮೆಲ್‌ ಬೆಟ್ಟಕ್ಕೆ ಅಹಾಬನು ಕರೆಸಿದನು. 21 ಜನರೆಲ್ಲರ 
ಹತ್ತಿರಕ್ಕೆ ಎಲೀಯನು ಬಂದು ಅವರಿಗೆ, ""ನೀವು 
ಯಾರನ್ನು ಹಿಂಬಾಲಿಸಬೇಕೆಂಬುದನ್ನು ಯಾವಾಗ 
ತೀರ್ಮಾನಿಸುತ್ತೀರಿ? ಯೆಹೋವನು ನಿಜವಾದ ದೇವ 
ರಾಗಿದ್ದರೆ, ನೀವು ಆತನನ್ನು ಹಿಂಬಾಲಿಸಬೇಕು; ಬಾಳನೇ 
ನಿಜವಾದ ದೇವರಾಗಿದ್ದರೆ, ನೀವು ಅವನನ್ನೇ ಹಿಂಬಾಲಿಸ 
ಬೇಕು'' ಎಂದನು. ಜನರು ಏನನ್ನೂ ಹೇಳಲಿಲ್ಲ, 2ಎಲೀ 
ಯನು, ""ಯೆಹೋವನ ಪ್ರವಾದಿಯಾಗಿ ನಾನೊಬ್ಬನು 
ಮಾತ್ರ ಇಲ್ಲಿದ್ದೇನೆ. ಆದರೆ ಇಲ್ಲಿ ನಾನೂರೈವತ್ತು ಮಂದಿ 
ಬಾಳನ ಪ್ರವಾದಿಗಳಿದ್ದಾರೆ. ಎರಡು ಹೋರಿಗಳನ್ನು 
ತನ್ನಿ. ಬಾಳನ ಪ್ರವಾದಿಗಳು ಒಂದು ಹೋರಿಯನ್ನು 
ತೆಗೆದುಕೊಳ್ಳಲಿ. ಅವರು ಅದನ್ನು ಕೊಂದು, ತುಂಡು 
ತುಂಡಾಗಿ ಕತ್ತರಿಸಲಿ. ನಂತರ ಅವರು ಆ ಮಾಂಸವನ್ನು 
ಸೌದೆಯ ಮೇಲಿಡಲಿ. ಆದರೆ ಬೆಂಕಿಯನ್ನು ಹೊತ್ತಿಸು 
ವುದು ಬೇಹ. ಆಗ ನಾನು ಮತ್ತೊಂದು ಹೋರಿಯನ್ನು 
ಅವರಂತೆಯೇ ಕತ್ತರಿಸುವೆನು. ನಾನೂ ಬೆಂಕಿಯನ್ನು 
ಹೊತ್ತಿಸುವುದಿಲ್ಲ. ಬಾಳನ ಪ್ರವಾದಿಗಳಾದ ನೀವು 
ನಿಮ್ಮ ದೇವರನ್ನು ಪ್ರಾರ್ಥಿಸಿ. ನಾನು ಯೆಹೋವನನ್ನು 
ಪ್ರಾರ್ಥಿಸುತ್ತೇನೆ. ನಮ್ಮಲ್ಲಿ ಯಾರ ಪ್ರಾರ್ಥನೆಗೆ 
ಉತ್ತರವಾಗಿ ದೇವರು ಸೌದೆಯನ್ನು ಉರಿಯುವಂತೆ 
ಮಾಡುತ್ತಾನೋ ಆತನೇ ನಿಜವಾದ ದೇವರು'' ಎಂದು 
ಹೇಳಿದನು. 

ಜನರೆಲ್ಲರೂ ಇದು ಒಳ್ಳೆಯ ಆಲೋಚನೆಯೆಂದು 
ಒಪ್ಪಿಕೊಂಡರು. 

ನಂತರ ಎಲೀಯನು ಬಾಳನ ಪ್ರವಾದಿಗಳಿಗೆ, 
ನಿಮ್ಮಲ್ಲಿ ಬಹು ಜನರು ಇರುವುದರಿಂದ ಮೊದಲು ನೀವೇ 
ಹೋಗಿ ನಿಮ್ಮ ಹೋರಿಯನ್ನು ಆರಿಸಿಕೊಂಡು ಅದನ್ನು 
ಸಿದ್ದಪಡಿಸಿ. ನಿಮ್ಮ ದೇವರಿಗೆ ಪ್ರಾರ್ಥಿಸಿ. ಆದರೆ ನೀವು 
ಬೆಂಕಿಯನ್ನು ಹೊತ್ತಿಸಬೇಡಿ'' ಎಂದು ಹೇಳಿದನು. 

ಪ್ರವಾದಿಗಳು ತಾವು ತಂದಿದ್ದ ಹೋರಿಯನ್ನು ತೆಗೆದು 
ಕೊಂಡು ಸಿದ್ಧಪಡಿಸಿದರು. ಅವರು ಬಾಳನನ್ನು ಮಧ್ಯಾಹ್ನ 
ದವರೆಗೆ ಪ್ರಾರ್ಥಿಸಿದರು. ""ಬಾಳನೇ, ದಯವಿಟ್ಟು 
ನಮಗೆ ಉತ್ತರ ನೀಡು!'' ಎಂದು ಅವರು ಪ್ರಾರ್ಥಿಸಿ 





484 


ದರು. ಆದರೆ ಯಾವ ಶಬ್ದವೂ ಆಗಲಿಲ್ಲ: ಯಾರೊ 
ಬ್ಬರೂ ಉತ್ತರಿಸಲಿಲ್ಲ ಪ್ರವಾದಿಗಳು ತಾವು ನಿರ್ಮಿಸಿದ್ದ 
ಯಜ್ಞವೇದಿಕೆಯ ಸುತ್ತಲೂ ನರ್ತಿಸಿದರು. ಆದರೆ 
ಬೆಂಕಿಯು ಹೊತ್ತಿಕೊಳ್ಳಲೇ ಇಲ್ಲ. ಮಧ್ಯಾಹ್ನವಾದಾಗ 
ಎಲೀಯನು ಅವರನ್ನು ಅಪಹಾಸ್ಯ ಮಾಡಲಾರಂಭಿ 
ಸಿದನು. ಎಲೀಯನು, ""ಬಾಳನು ನಿಜವಾದ ದೇವರಾ 
ಗಿದ್ದರೆ, ನೀವು ಮತ್ತಷ್ಟು ಗಟ್ಟಿಯಾಗಿ ಪ್ರಾರ್ಥಿಸಿ! ಬಹುಶಃ 
ಅವನು ಯೋಚನಾನಿರತನಾಗಿರಬಹುದು! ಅಥವಾ 
ಕಾರ್ಯನಿರತನಾಗಿರಬಹುದು! ಅಥವಾ ಸಂಚಾರನಿರತ 
ನಾಗಿರಬಹುದು! ಅಥವಾ ನಿದ್ರಾ ಮಗ್ನನಾಗಿರಬಹುದು! 
ನೀವು ಮತ್ತಷ್ಟು ಗಟ್ಟಿಯಾಗಿ ಪ್ರಾರ್ಥಿಸಿ, ಅವನನ್ನು ಎಚ್ಚರ 
ಗೊಳಿಸಿ!'' ಎಂದು ಹೇಳಿದನು. ಪ್ರವಾದಿಗಳು ಮತ್ತಷ್ಟು 
ಗಟ್ಟಿಯಾಗಿ ಪ್ರಾರ್ಥಿಸಿದರು. ಅವರು ಖಡ್ಗ ಮತ್ತು ಬರ್ಜಿ 
ಗಳಿಂದ ತಮ್ಮನ್ನು ತಾವೇ ತಿವಿದುಕೊಂಡರು. (ಅವರು 
ಆರಾಧಿಸುವ ರೀತಿಯೇ ಇದು.) ರಕ್ತವು ತಮ್ಮ ದೇಹದ 
ಮೇಲೆ ಚಿಮ್ಮುವತನಕ ಅವರು ತಮ್ಮನ್ನು ತಾವು ತಿವಿದು 
ಕೊಂಡರು. ಮಧ್ಯಾಹ್ನದ ಸಮಯವು ಮೀರುತ್ತಾ 
ಬಂದರೂ ಬೆಂಕಿಯು ಹೊತ್ತಿಕೊಳ್ಳಲೇ ಇಲ್ಲ. ಸಾಯಂ 
ಕಾಲದ ಯಜ್ಞಗಳನ್ನು ಅರ್ಪಿಸುವ ಸಮಯ ಬರುವ ತನಕ 
ಪ್ರವಾದಿಗಳು ಗಟ್ಟಿಯಾಗಿ ಕೂಗುತ್ತಲೇ ಇದ್ದರು. 
ಆದರೂ ಬಾಳನಿಂದ ಉತ್ತರವೇ ಬರಲಿಲ್ಲ. ಯಾವ 
ಶಬ್ದವೂ ಆಗಲಿಲ್ಲ; ಅವರ ಕೂಗಾಟವನ್ನು ಯಾರೂ 
ಲಕ್ಷಿಸಲಿಲ್ಲ. 

39 ಗ ಎಲೀಯನು ಜನರೆಲ್ಲರಿಗೂ, ""ಈಗ ನನ್ನ ಬಳಿಗೆ 
ಬನ್ನಿ'' ಎಂದನು. ಅವನ ಸುತ್ತಲೂ ಜನರೆಲ್ಲರೂ ಒಟ್ಟು 
ಗೂಡಿದರು. ಯೆಹೋವನ ಯಜ್ಞವೇದಿಕೆಯು ಒಡೆದು 
ಹೋಗಿತ್ತು. ಎಲೀಯನು ಅದನ್ನು ಸರಿಪಡಿಸಿದನು. 
*'ಎಲೀಯನು ಇಸ್ರೇಲಿನ ಪ್ರತಿಯೊಂದು ಕುಲಕ್ಕೂ 
ಒಂದೊಂದು ಕಲ್ಲಿನಂತೆ ಹನ್ನೆರಡು ಕಲ್ಲುಗಳನ್ನು ತೆಗೆದು 
ಕೊಂಡನು. ಯೆಹೋವನಿಂದ ಇಸ್ರೇಲನೆಂದು ಕರೆಸಿ 
ಕೊಂಡ ಯಾಕೋಬನ ಹನ್ನೆರಡು ಗಂಡುಮಕ್ಕಳ 
ಹೆಸರನ್ನೇ ಈ ಕುಲಗಳಿಗೆ ಕೊಡಲಾಗಿತ್ತು 32ಎಲೀಯನು 
ಯೆಹೋವನ ಗೌರವಾರ್ಥವಾಗಿ ಯಜ್ಞವೇದಿಕೆಯನ್ನು 
ಈ ಕಲ್ಲುಗಳಿಂದ ಸರಿಪಡಿಸಿದನು. ಎಲೀಯನು ಯಜ್ಞ 
ವೇದಿಕೆಯ ಸುತ್ತಲೂ ಹಳ್ಳವನ್ನು ತೋಡಿದನು. ಆದು 
ಹದಿನೈದು ಲೀಟರ್‌ ನೀರು ತುಂಬುವಷ್ಟು ಅಗಲವಾಗಿತ್ತು 
ಮತ್ತು ಆಳವಾಗಿತ್ತು. ನಂತರ ಎಲೀಯನು ಸೌದೆ 
ಯನ್ನು ಯಜ್ಞವೇದಿಕೆಯ ಮೇಲೆ ಇಟ್ಟನು. ಅವನು 
ಹೋರಿಯನ್ನು ತುಂಡು ತುಂಡಾಗಿ ಕತ್ತರಿಸಿದನು. ಅವನು 
ಆ ತುಂಡುಗಳನ್ನು ಸೌದೆಯ ಮೇಲಿಟ್ಟನು. 3ಎಲೀ 
ಯನು, ""ನಾಲ್ಕು ಕೊಡಗಳಲ್ಲಿ ನೀರನ್ನು ತುಂಬಿಸಿ. ಆ 
ಮಾಂಸದ ತುಂಡುಗಳ ಮೇಲೆ ಮತ್ತು ಸೌದೆಯ ಮೇಲೆ 





485 


ಆ ನೀರನ್ನು ಸುರಿಯಿರಿ'' ಎಂದು ಹೇಳಿದನು. ಎಲೀ 
ಯನು, ""ಮತ್ತೆ ಅದೇ ರೀತಿ ಮಾಡಿ'' ಎಂದನು. ಅವನು, 
"ಮೂರನೆಯ ಸಲ ಅದೇ ರೀತಿ ಮಾಡಿ'' ಎಂದನು. 
*ಯಜ್ಞವೇದಿಕೆಯಿಂದ ಹರಿದ ನೀರೆಲ್ಲ ಹಳ್ಳವನ್ನು 
ತುಂಬಿಕೊಂಡಿತ್ತು ಅದು ಮಧ್ಯಾಹ್ನದ ಯಜ್ಞಗಳನ್ನು 
ಅರ್ಪಿಸುವ ಸಮಯ. ಪ್ರವಾದಿಯಾದ ಎಲೀಯನು 
ಯಜ್ಞವೇದಿಕೆಯ ಹತ್ತಿರಕ್ಕೆ ಹೋಗಿ, ""ಅಬ್ರಹಾಮನ, 
ಇಸಾಕನ ಮತ್ತು ಯಾಕೋಬನ ದೇವರಾದ 
ಯೆಹೋವನೇ, ನೀನು ಇಸ್ರೇಲಿನಲ್ಲಿರುವ ದೇವ 
ರೆಂಬುದನ್ನು ರುಜುವಾತುಪಡಿಸಲು ನಾನೀಗ ನಿನ್ನನ್ನು 
ಪ್ರಾರ್ಥಿಸುತ್ತಿದ್ದೇನೆ. ನಾನು ನಿನ್ನ ಸೇವಕನೆಂಬುದನ್ನೂ 
ನೀನು ನಿರೂಪಿಸು. ಈ ಕಾರ್ಯಗಳನ್ನೆಲ್ಲಾ ನಾನು 
ಮಾಡುವಂತೆ ನೀನು ಆಜ್ಞಾಪಿಸಿದೆ ಎನ್ನುವುದನ್ನೂ ಈ 
ಜನರಿಗೆ ತೋರಿಸು. "ಯೆಹೋವನೇ, ನನ್ನಪ್ರಾರ್ಥನೆಗೆ 
ಕಿವಿಗೊಡು. ಯೆಹೋವನೇ ನೀನು ದೇವರೆಂಬುದನ್ನು 
ಈ ಜನರಿಗೆಲ್ಲ ತೋರಿಸು. ಈ ಜನರನ್ನೆಲ್ಲ ಮತ್ತೆ ನೀನು 
ನಿನ್ನ ಬಳಿಗೆ ತರುತ್ತಿರುವೆ ಎಂಬುದನ್ನೂ ಈ ಜನರು 
ತಿಳಿದುಕೊಳ್ಳಲಿ'' ಎಂದು ಪ್ರಾರ್ಥಿಸಿದನು. 

ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿಬಿದ್ದು 
ಯಜ್ಞಗಳನ್ನು, ಸೌದೆಯನ್ನು, ಕಲ್ಲುಗಳನ್ನು ಮತ್ತು 
ಯಜ್ಞವೇದಿಕೆಯ ಸುತ್ತಲಿನ ಮಣ್ಣನ್ನೆಲ್ಲ ದಹಿಸಿತು. ಆ 
ಹಳ್ಳದಲ್ಲಿದ್ದ ನೀರನ್ನೆಲ್ಲ ಬೆಂಕಿಯು ದಹಿಸಿ ಒಣಗಿಸಿತು. 
39 ದೃಶ್ಯವನ್ನು ಜನರೆಲ್ಲರೂ ನೋಡಿದರು. ಜನರು 
ನೆಲಕ್ಕೆ ಬಾಗಿ ನಮಸ್ಕರಿಸುತ್ತಾ "" ಯೆಹೋವನೇ ದೇವರು! 
ಯೆಹೋವನೇ ದೇವರು!'' ಎಂದು ಕೂಗಿದರು. 

“ಆಗ ಎಲೀಯನು, ""ಬಾಳನ ಪ್ರವಾದಿಗಳನ್ನು 
ಹಿಡಿದು ತನ್ನಿ! ಅವರಲ್ಲಿ ಒಬ್ಬರಾದರೂ ತಪ್ಪಿಸಿಕೊಳ್ಳದಂತೆ 
ನೋಡಿಕೊಳ್ಳಿ!'' ಎಂದು ಹೇಳಿದನು. ಪ್ರವಾದಿಗಳನ್ನೆಲ್ಲ 
ಜನರು ಹಿಡಿದುಕೊಂಡರು. ಎಲೀಯನು ಅವರನ್ನೆಲ್ಲಾ 
ಕೀಷೋನ್‌ ಬುಗ್ಗೆಗೆ ಎಳೆದುಕೊಂಡು ಹೋಗಿ ಕೊಂದು 
ಹಾಕಿದನು. 


ಮಳೆಯು ಮತ್ತೆ ಸುರಿಯಿತು 

“ನಂತರ ಎಲೀಯನು ರಾಜನಾದ ಅಹಾಬನಿಗೆ, 
"ಈಗ ಹೋಗಿ, ಅನ್ನಪಾನಗಳನ್ನು ತೆಗೆದುಕೊ. ಬಿರು 
ಸಾದ ಮಳೆಯು ಸುರಿಯುವುದು'' ಎಂದು ಹೇಳಿದನು. 
ರಾಜನಾದ ಅಹಾಬನು ಅನ್ನಪಾನಗಳನ್ನು ತೆಗೆದು 
ಕೊಳ್ಳಲು ಹೋದನು. ಅದೇ ಸಮಯದಲ್ಲಿ ಎಲೀಯನು 
ಕರ್ಮೆಲ್‌ ಬೆಟ್ಟದ ತುದಿಗೆ ಹತ್ತಿದನು. ಎಲೀಯನು 
ಬೆಟ್ಟದ ತುದಿಯಲ್ಲಿ ಸಾಷ್ಟಾಂಗವೆರಗಿದನು. ಅವನು ತನ್ನ 
ಮೊಣಕಾಲುಗಳ ನಡುವೆ ತಲೆಯನ್ನು ಇಟ್ಟುಕೊಂಡನು. 
“ಎಲೀಯನು ತನ್ನ ಸೇವಕನಿಗೆ, "ಸಮುದ್ರದ ಕಡೆಗೆ 


1 ರಾಜರುಗಳು 18:35-19:4 


ನೋಡು'' ಎಂದು ಹೇಳಿದನು. ಸಮುದ್ರವು ಕಾಣುವ 
ಸ್ಥಳಕ್ಕೆ ಆ ಸೇವಕನು ಹೋದನು. ನಂತರ ಸೇವಕನು 
ಹಿಂದಿರುಗಿ ಬಂದು, ""ನನಗೆ ಏನೂ ಕಾಣುತ್ತಿಲ್ಲ'' 
ಎಂದನು. ಎಲೀಯನು ಆ ಸೇವಕನಿಗೆ, ""ಹೋಗಿ ಮತ್ತೆ 
ನೋಡು'' ಎಂದನು. ಹೀಗೆ ಆ ಸೇವಕನು ಏಳು ಸಲ 
ಹೋದನು. “ಏಳನೆಯ ಸಲ, ಸೇವಕನು ಹಿಂದಿರುಗಿ 
ಬಂದು, "ಒಬ್ಬ ಮನುಷ್ಯನ ಮುಷ್ಟಿ ಗಾತ್ರದ ಚಿಕ್ಕ ಮೋಡ 
ವನ್ನು ನಾನು ನೋಡಿದನು. ಆ ಮೋಡವು ಸಮುದ್ರದಿಂದ 
ಬರುತ್ತಿದೆ'' ಎಂದನು. 

ಎಲೀಯನು ಸೇವಕನಿಗೆ,""ರಾಜನಾದ ಅಹಾಬನ 
ಬಳಿಗೆ ಹೋಗಿ, ತನ್ನ ರಥವನ್ನು ಸಿದ್ಧಗೊಳಿಸಿ ಈಗಲೇ 
ಮನೆಗೆ ಹೋಗುವಂತೆ ಅವನಿಗೆ ಹೇಳು, ಅವನೀಗ ಬಿಟ್ಟು 
ಹೋಗದಿದ್ದರೆ, ಮಳೆಯು ಅವನನ್ನು ತಡೆಯುತ್ತದೆ 1 
ಎಂದು ಹೇಳಿದನು. 

“ಸ್ವಲ್ಪ ಹೊತ್ತಿನಲ್ಲಿಯೇ, ಆಕಾಶವು ಕಪ್ಪಾದ ಮೋಡಗ 
ಳಿಂದ ಕವಿದುಕೊಂಡಿತು. ಗಾಳಿಯು ಬೀಸಲಾರಂಭಿಸಿತು 
ಮತ್ತು ಬಿರುಸಾದ ಮಳೆಯು ಸುರಿಯಲಾರಂಭಿಸಿತು. 
ಅಹಾಬನು ತನ್ನ ರಥವನ್ನೇರಿ, ಇಜ್ರೇಲಿಗೆ ಪ್ರಯಾಣ 
ಮಾಡಲಾರಂಭಿಸಿದನು. “ಯೆಹೋವನ ಶಕ್ತಿಯು 
ಎಲೀಯನ ಮೇಲೆ ಬಂದಿತು. ಎಲೀಯನು ಓಡುವುದ 
ಕ್ಕಾಗಿ ತನ್ನ ಬಟ್ಟೆಗಳನ್ನು ತನ್ನ ಸುತ್ತಲೂ ಬಿಗಿದುಕೊಂಡನು. 
ನಂತರ ಎಲೀಯನು ರಾಜನಾದ ಆಹಾಬನಿಗಿಂತ ಮುಂಚೆ 
ಇಜ್ರೀಲಿನ ದಾರಿಯುದ್ದಕ್ಕೂ ಓಡುತ್ತಲೇ ಹೋದನು. 


ಸಿನಾಯ್‌ ಬೆಟ್ಟದಲ್ಲಿ ಎಲೀಯನು 

ರಾಜನಾದ ಅಹಾಬನು ಈಜೆಬೆಲಳಿಗೆ 
1 9 ಎಲೀಯನು ಮಾಡಿದ ಎಲ್ಲಾ ಕಾರ್ಯಗಳನ್ನು 
ಹೇಳಿದನು. ಎಲೀಯನು (ಬಾಳನ) ಪ್ರವಾದಿಗಳನ್ನೆಲ್ಲ 
ಖಡ್ಗದಿಂದ ಹೇಗೆ ಕೊಂದನೆಂಬುದನ್ನೂ ಅಹಾಬನು 
ಅವಳಿಗೆ ಹೇಳಿದನು. ಆದುದರಿಂದ ಈಜಿಬೆಲಳು 
ಎಲೀಯನ ಬಳಿಗೆ ಒಬ್ಬ ಸಂದೇಶಕನನ್ನು ಕಳುಹಿಸಿದಳು. 
ಈಜಿಬೆಲಳು, "'ನೀನು ಆ ಪ್ರವಾದಿಗಳನ್ನು ಕೊಂದು ಹಾಕಿ 
ದಂತೆ ನಾಳೆಯ ದಿನ ನಾನು ಇದೇ ಸಮಯಕ್ಕೆ ಮುಂಚೆ, 
ನಿನ್ನನ್ನು ಕೊಂದುಹಾಕುವೆನೆಂದು ಪ್ರಮಾಣ ಮಾಡು 
ತ್ತೇನೆ. ನಾನು ಈ ಕಾರ್ಯದಲ್ಲಿ ವಿಜಯಿಯಾಗದಿದ್ದಲ್ಲಿ 

ದೇವರುಗಳು ನನ್ನನ್ನು ಕೊಲ್ಲಲಿ'' ಎಂದು ಹೇಳಿದಳು. 
3ಎಲೀಯನು ಇದನ್ನು ಕೇಳಿ ಭಯಗೊಂಡನು. 
ಅವನು ತನ್ನ ಜೀವರಕ್ಟಣೆಗಾಗಿ ಓಡಿಹೋದನು. ಅವನು 
ತನ್ನ ಸೇವಕನನ್ನೂ ತನ್ನ ಸಂಗಡ ಕರೆದೊಯ್ದನು. ಅವರು 
ಯೆಹೂದದ ಬೇರ್ಷೆಬಕ್ಕೆ ಹೋದರು. ಎಲೀಯನು 
ಬೇರ್ಷೆಬದಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ನಂತರ 
ಎಲೀಯನು ಮರುಳುಗಾಡಿನಲ್ಲಿ ದಿನವೆಲ್ಲ ನಡೆದನು. 





1 ರಾಜರುಗಳು 19:5-18 


ಎಲೀಯನು ಒಂದು ಪೊದೆಯ ಕೆಳಗೆ ಕುಳಿತು 
ಕೊಂಡನು. ಅವನು ಸಾಯಲು ಇಚ್ಛಿಸಿ, “ಯೆಹೋವನೇ, 
ನನಗೆ ಜೀವನ ಸಾಕಾಗಿದೆ! ಸಾಯಲು ನನಗೆ ಅವಕಾಶ 
ಮಾಡು. ನಾನು ನನ್ನ ಪೂರ್ವಿಕರಿಗಿಂತಲೂ ಉತ್ತಮನೇ 
ನಲ್ಲ'' ಎಂದು ಹೇಳಿದನು. 

5ನಂತರ ಎಲೀಯನು ಪೊದೆಯ ಕೆಳಗೆ ಮಲಗಿ 
ನಿದ್ದೆಹೋದನು. ದೂತನೊಬ್ಬನು ಎಲೀಯನ ಹತ್ತಿರಕ್ಕೆ 
ಬಂದು ಅವನನ್ನು ಸ್ಪರ್ಶಿಸಿ, “ಎದ್ದೇಳು! ಊಟಮಾಡು!” 
ಎಂದನು. ಇದ್ದಲಿನ ಮೇಲೆ ಸುಟ್ಟ ಒಂದು ರೊಟ್ಟಿಯೂ 
ಒಂದು ತಂಬಿಗೆ ನೀರೂ ಅವನ ತಲೆಯ ಹತ್ತಿರದಲ್ಲಿ 
ಇದ್ದುದನ್ನು ಎಲೀಯನು ನೋಡಿದನು. ಎಲೀಯನು 
ರೊಟ್ಟಿಯನ್ನು ತಿಂದು ನೀರನ್ನು ಕುಡಿದನು. ನಂತರ 
ಅವನು ನಿದ್ದೆ ಮಾಡಿದನು. 

7ತರುವಾಯ ಯೆಹೋವನ ದೂತನು ಅವನ ಬಳಿಗೆ 
ಮತ್ತೆ ಬಂದನು. ದೂತನು, “ಎದ್ದೇಳು! ಊಟಮಾಡು! 
ನೀನು ಊಟ ಮಾಡದಿದ್ದರೆ, ಬಹುದೂರ ನೀನು 
ಪ್ರಯಾಣ ಮಾಹಬೇಕಾಗಿರುವುದರಿಂದ ನಿನ್ನಲ್ಲಿ ಸಾಕಷ್ಟು 
ಶಕ್ತಿಯಿರುವುದಿಲ್ಲ'' ಎಂದು ಹೇಳಿದನು. ಎಲೀಯನು 
ಎದ್ದು ಊಟಮಾಡಿ ನೀರನ್ನು ಕುಡಿದನು. ಎಲೀಯನು 
ನಲವತ್ತು ಹಗಲು ಮತ್ತು ರಾತ್ರಿ, ಪ್ರಯಾಣ ಮಾಡಲು 
ಸಾಕಾಗುವಷ್ಟು ಶಕ್ತಿಯನ್ನು ಆ ಆಹಾರವು ನೀಡಿತು. 
ಅವನು ದೇವರ ಬೆಟ್ಟವಾದ ಹೋರೇಬ್‌ಗೆ ಹೋದನು. 
*ಎಲೀಯನು ಅಲ್ಲಿನ ಒಂದು ಗುಹೆಗೆ ಹೋಗಿ 
ರಾತ್ರಿಯೆಲ್ಲಾ ಅಲ್ಲಿ ಕಳೆದನು. 

ಆಗ ಯೆಹೋವನು ಎಲೀಯನೊಂದಿಗೆ ಮಾತನಾಡಿ, 
""ಎಲೀಯನೇ, ನೀನು ಇಲ್ಲಿರುವುದೇಕೆ?'' ಎಂದು 
ಕೇಳಿದನು. 

ಎಲೀಯನು, ""ಸರ್ವಶಕ್ತನಾದ. ಯೆಹೋವ 
ದೇವರೇ, ನಾನು ಯಾವಾಗಲೂ ನಿನ್ನ ಸೇವೆಯನ್ನು 
ಮಾಡಿದೆನು. ನಾನು ನನ್ನಿಂದ ಸಾಧ್ಯವಾದಷ್ಟು ಉತ್ತಮ 
ವಾಗಿ ನಿನ್ನ ಸೇವೆಯನ್ನು ಮಾಡಿದೆನು. ಆದರೆ ಇಸ್ರೇಲಿನ 
ಜನರು ನಿನ್ನೊಂದಿಗೆ ತಾವು ಮಾಡಿಕೊಂಡ ಒಪ್ಪಂದವನ್ನು 
ಉಲ್ಲಂಘಿ'ಸಿದರು. ಅವರು ನಿನ್ನ ಯಜ್ಞವೇದಿಕೆಗಳನ್ನು 
ನಾಶಪಡಿಸಿದರು. ಅವರು ನಿನ್ನ ಪ್ರವಾದಿಗಳನ್ನು 
ಕೊಂದರು. ಇನ್ನೂ ಜೀವಂತವಾಗಿರುವ ಪ್ರವಾದಿಯು 
ನಾನೊಬ್ಬನು ಮಾತ್ರ. ಅವರು ಈಗ ನನ್ನನ್ನೂ ಕೊಲ್ಲಲು 
ಪ್ರಯತ್ನಿಸುತ್ತಿದ್ದಾರೆ!'' ಎಂದು ಹೇಳಿದನು. 

!!ಆಗ ಯೆಹೋವನು ಎಲೀಯನಿಗೆ, "ಹೋಗು, ನನ್ನ 
ಎದುರಿಗೆ ಬೆಟ್ಟದ ಮೇಲೆ ನಿಲ್ಲು ನಾನು ನಿನ್ನ ಬಳಿಯಲ್ಲಿ 
ಹಾದುಹೋಗುತ್ತೇನೆ'' ಎಂದು ಹೇಳಿದನು. ಆಗ ಬಿರು 
ಗಾಳಿಯು ಬೀಸಿತು. ಆ ಬಿರುಗಾಳಿಯು ಬೆಟ್ಟಗಳನ್ನು 
ಸೀಳಿ ಹಾಕಿತು; ಅದು ದೊಡ್ಡ ಬಂಡೆಗಳನ್ನು ಯೆಹೋವನ 








486 


ಎದುರಿನಲ್ಲಿ ಒಡೆದುಹಾಕಿತು. ಆದರೆ ಆ ಗಾಳಿಯೇ 
ಯೆಹೋವನಲ್ಲ! ಆ ಬಿರುಗಾಳಿಯ ನಂತರ ಅಲ್ಲಿ ಒಂದು 
ಭೂಕಂಪವುಂಟಾಯಿತು. ಆದರೆ ಆ ಭೂಕಂಪವು 
ಯೆಹೋವನಲ್ಲ. ಭೂಕಂಪದ ನಂತರ ಅಲ್ಲಿ ಬೆಂಕಿ 
ಉಂಟಾಯಿತು. ಆದರೆ ಆ ಬೆಂಕಿಯೂ ಯೆಹೋವನಲ್ಲ. 
ಆ ಬೆಂಕಿಯ ನಂತರ ಸದ್ದಿಲ್ಲದ ಮೃದುವಾದ ಧ್ವನಿ 
ಉಂಟಾಯಿತು. ೌಎಲೀಯನಿಗೆ ಆ ಧ್ವನಿಯು ಕೇಳಿಸಿ 
ದಾಗ, ಅವನು ತನ್ನ ಮೇಲಂಗಿಯಿಂದ ಮುಖವನ್ನು 
ಮುಚ್ಚಿಕೊಂಡನು. ನಂತರ ಅವನು ಗುಹೆಯ ಹತ್ತಿರಕ್ಕೆ 
ಹೋಗಿ, ಅದರ ದ್ವಾರದಲ್ಲಿ ನಿಂತುಕೊಂಡನು. ಆಗ ಆ 
ಧ್ವನಿಯು, ""ಎಲೀಯನೇ, ನೀನು ಏಕೆ ಇಲ್ಲಿರುವೆ?'' 
ಎಂದು ಅವನನ್ನು ಕೇಳಿತು. 

ಎಲೀಯನು, "ಸರ್ವಶಕ್ತನಾದ ಯೆಹೋವ 
ದೇವರೇ, ನನ್ನಿಂದ ಸಾಧ್ಯವಾದಷ್ಟು ಉತ್ತಮವಾಗಿ ನಿನ್ನ 
ಸೇವೆಯನ್ನು ನಾನು ಯಾವಾಗಲೂ ಮಾಡಿದೆನು. ಆದರೆ 
ಇಸ್ರೇಲಿನ ಜನರು ನಿನ್ನೊಂದಿಗೆ ತಾವು ಮಾಡಿಕೊಂಡ 
ಒಡಂಬಡಿಕೆಯನ್ನು ಉಲ್ಲಂಘಿ'ಸಿದರು. ಅವರು ನಿನ್ನ 
ಯಜ್ಞವೇದಿಕೆಯನ್ನು ನಾಶಪಡಿಸಿದರು, ಅವರು ನಿನ್ನ 
ಪ್ರವಾದಿಗಳನ್ನು ಕೊಂದುಹಾಕಿದರು. ಇನ್ನೂ ಜೀವಂತ 
ವಾಗಿರುವ ಪ್ರವಾದಿಯು ನಾನೊಬ್ಬನು ಮಾತ್ರ. ಅವರು 
ಈಗ ನನ್ನನ್ನು ಕೊಲ್ಲಲ್ಲು ಪ್ರಯತ್ನಿಸುತ್ತಿದ್ದಾರೆ'' ಎಂದು 
ಹೇಳಿದನು. 

ಯೆಹೋವನು "ನೀನು ಬಂದ ದಾರಿಯಿಂದ 
ಹಿಂತಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ಅಲ್ಲಿಂದ 
ದಮಸ್ಕಕ್ಕೆ ಹೋಗಿ, ಹಜಾಯೇಲನನ್ನು ಆರಾಮ್ಯರ ರಾಜ 
ನನ್ನಾಗಿ ಅಭಿಷೇಕಿಸು. 

16ನಂತರ ನಿಂಷಿಯ ಮಗನಾದ ಯೇಹುವನ್ನು 
ಇಸ್ರೇಲಿನ ರಾಜನನ್ನಾಗಿ ಅಭಿಷೇಕಿಸು. ಅಬೇಲ್‌ 
ಮೆಹೋಲದ ಶಾಘಾಟನ ಮಗನಾದ ಎಲೀಷನನ್ನು ನಿನ್ನ 
ಜಾಗದಲ್ಲಿ ಪ್ರವಾದಿಯನ್ನಾಗಿ ಅಭಿಷೇಕಿಸು. 

1ಹಜಾಯೇಲನು ಕೆಟ್ಟವರಾದ ಅನೇಕ ಜನರನ್ನು 
ಕೊಲ್ಲುತ್ತಾನೆ. ಹಜಾಯೇಲನ ಖಡ್ಗದಿಂದ ತಪ್ಪಿಸಿ 
ಕೊಂಡವರನ್ನು ಯೇಹುವು ಕೊಲ್ಲುತ್ತಾನೆ. ಯೇಹುವಿ 
ನಿಂದ ತಪ್ಪಿಸಿಕೊಂಡ ಆ ಕೆಟ್ಟ ಜನರನ್ನೆಲ್ಲ ಎಲೀಷನು 
ಕೊಲ್ಲುತ್ತಾನೆ. 

'ೌಎಲೀಯನೇ, ಇಸ್ರೇಲಿನಲ್ಲಿ ನಂಬಿಗಸ್ಥನಾದ 
ವ್ಯಕ್ತಿಯು ನೀನೊಬ್ಬನು ಮಾತ್ರ ಅಲ್ಲ. ಆ ದುಷ್ಟಜನರು 
ಅನೇಕ ಜನರನ್ನು ಕೊಲ್ಲುತ್ತಾರೆ. ಆದರೂ, ಅದಾದ 
ನಂತರ, ಬಾಳನಿಗೆ ಎಂದೆಂದೂ ಬಾಗಿ ನಮಸ್ಕರಿಸದಿರುವ 
ಏಳು ಸಾವಿರ ಜನರು ಇನ್ನೂ ಇಸ್ರೇಲಿನಲ್ಲಿ ವಾಸ ಮಾಡು 
ತ್ತಿದ್ದಾರೆ! ಬಾಳನ ವಿಗ್ರಹಕ್ಕೆ ಎಂದೂ ಮುದ್ದಿಹದ ಆ ಏಳು 
ಸಾವಿರ ಜನರನ್ನು ನಾನು ಅಲ್ಲಿ ಉಳಿಸುವೆನು. 





487 


ಎಲೀಷನು ಪ್ರವಾದಿಯಾದನು 

ಔೌಎಲೀಯನು ಆ ಸ್ಥಳದಿಂದ ಹೊರಟು ಶಾಫಾಟನ 
ಮಗನಾದ ಎಲೀಷನನ್ನು ಕಂಡುಹಿಡಿಯಲು ಹೋದನು. 
ಎಲೀಷನು ಹನ್ನೆರಡು ಎಕರೆ ಭೂಮಿಯನ್ನು ಉಳುತ್ತಿ 
ದ್ದನು. ಎಲೀಯನು ಬಂದಾಗ ಎಲೀಷನು ಕಡೆಯ ಎಕರೆ 
ಯನ್ನು ಉಳುತ್ತಿದ್ದನು. ಎಲೀಯನು ಎಲೀಷನ ಹತ್ತಿರಕ್ಕೆ 
ಹೋಗಿ ತನ್ನ ಮೇಲಂಗಿಯನ್ನು ಎಲೀಷನಿಗೆ ತೊಡಿಸಿ 
ದನು. ಎಲೀಷನು ತಕ್ಬಣ ತನ್ನ ಎತ್ತುಗಳನ್ನು ಬಿಟ್ಟು 
ಎಲೀಯನ ಹಿಂದೆ ಹೋದನು. ಎಲೀಷನು,""ನನ್ನ 
ತಾಯಿಗೆ ಮುದ್ದಿಟ್ಟು ತಂದೆಗೆ ನಮಸ್ಕರಿಸಿ, ನಿನ್ನನ್ನು 
ಹಿಂಬಾಲಿಸುತ್ತೇನೆ'' ಎಂದು ಹೇಳಿದನು. 

ಎಲೀಯನು, ""ಸರಿ, ನಾನು ನಿನ್ನನ್ನು ತಡೆಯುವುದಿಲ್ಲ” 
ಎಂದು ಉತ್ತರಿಸಿದನು. 

>! ನಂತರ ಎಲೀಷನು ಹೋಗಿ ತಾನು ಉಳುತ್ತಿದ್ದ ಎತ್ತು 
ಗಳನ್ನು ವಧಿಸಿ, ಮಾಂಸವನ್ನು ನೊಗದಿಂದಲೇ ಬೇಯಿಸಿ 
ಜನರೆಲ್ಲರಿಗೆ ಔತಣವನ್ನು ಏರ್ಪಡಿಸಿದನು. ನಂತರ 
ಅವನು ಎಲೀಯನನ್ನು ಹಿಂಬಾಲಿಸಿ ಅವನ ಸಹಾಯಕ 
ನಾದನು. 


ಬೆನ್ನ. ದದ ಮತ್ತು ಅಹಾಬ` ಇವರ ಯುದ್ಧ 

20 ಬೆನ್ನದದನು ಅರಾಮಿನ ರಾಜ. ಅವನು ತನ್ನ 

ಸೇನೆಯನ್ನೆಲ್ಲ ಒಟ್ಟಾಗಿ ಸೇರಿಸಿದನು. ಅವನ 
ಹತ್ತಿರ ಮೂವತ್ತೆರಡು ಮಂದಿ ರಾಜರಿದ್ದರು. ಅವರ ಬಳಿ 
ಕುದುರೆಗಳೂ ರಥಗಳೂ ಇದ್ದವು. ಅವರು ಸಮಾರ್ಯಕ್ಕೆ 
ವಿರುದ್ಧವಾಗಿ ಹೋಗಿ ಅದಕ್ಕೆ ಮುತ್ತಿಗೆ ಹಾಕಿದರು. 
ರಾಜನು ಆ ನಗರದಲ್ಲಿದ್ದ ಇಸ್ರೇಲಿನ ರಾಜನಾದ 
ಅಹಾಬನ ಬಳಿಗೆ ತನ್ನ ಸಂದೇಶಕರನ್ನು ಕಳುಹಿಸಿದನು. 
3ಅವನ ಸಂದೇಶವು ಹೀಗಿತ್ತು: ""ಬೆನ್ನದದನು ಇಂತೆನ್ನು 
ವನು, "ನೀವು ನನಗೆ ನಿಮ್ಮಲ್ಲಿರುವ ಬೆಳ್ಳಿಬಂಗಾರಗಳನ್ನು 
ಒಪ್ಪಿಸಬೇಕು. ನಿಮ್ಮ ಪತ್ನಿಯರನ್ನು ಮತ್ತು ಮಕ್ಕಳನ್ನು 
ನನಗೆ ಒಪ್ಪಿಸಲೇಬೇಕು.'' 

“ಇಸ್ರೇಲಿನ ರಾಜನು, '"ನನ್ನ ಒಡೆಯನಾದ ರಾಜನೇ, 
ಈಗ ನಾನು ನಿನ್ನವನೇ. ನನ್ನ ಬಳಿ ಇರುವುದೆಲ್ಲವೂ 
ನಿನ್ನದೇ'' ಎಂದು ಉತ್ತರಿಸಿದನು. 

5ನಂತರ ಆ ಸಂದೇಶಕರು ಅಹಾಬನ ಹತ್ತಿರಕ್ಕೆ ಹಿಂದಿ 
ರುಗಿ ಬಂದು, ""ಬೆನ್ಹದದನು ಇಂತೆನ್ನುತ್ತಾನೆ, "ನೀನು 
ನಿನ್ನಲ್ಲಿರುವ ಎಲ್ಲಾ ಬೆಳ್ಳಿಬಂಗಾರವನ್ನು ಮತ್ತು ನಿನ್ನ ಪತ್ನಿ 
ಯರನ್ನು ಮತ್ತು ಮಕ್ಕಳನ್ನು ನನಗೆ ಒಪ್ಪಿಸಲೇಬೇಕೆಂದು 
ನಾನು ಮುಂಚೆಯೇ ನಿನಗೆ ತಿಳಿಸಿದ್ದೇನೆ. ನಾಳೆ ಇದೇ 
ಸಮಯದಲ್ಲಿ, ನಿನ್ನ ಅರಮನೆ ಮತ್ತು ನಿನ್ನ ಅಧೀನದ 
ಲ್ಲಿರುವ ಅಧಿಕಾರಿಗಳ ಮನೆಗಳನ್ನು ಶೋಧಿಸಲು ನಾನು 
ನನ್ನ ಜನರನ್ನು ಕಳುಹಿಸುತ್ತೇನೆ. ನನ್ನ ಜನರು ತಮಗೆ 





1 ರಾಜರುಗಳು 19:19-20:13 


ಇಷ್ಟವಾದುದನ್ನು ತೆಗೆದುಕೊಳ್ಳುತ್ತಾರೆ''' ಎಂದು ಹೇಳಿ 
ದರು.7ಆದುದರಿಂದ ಅಹಾಬನು ತನ್ನ ರಾಜ್ಯದ ಹಿರಿಯ 
ರೆಲ್ಲರ ಒಂದು ಸಭೆಯನ್ನು ಕರೆದು, ""ನೋಡಿ, ಬೆನ್ನದ 
ದನು ಕೇಡು ಮಾಹಬೇಕೆಂದಿದ್ದಾನೆ. ನನ್ನ ಪತ್ನಿಯರನ್ನು, 
ಮಕ್ಕಳನ್ನು ಮತ್ತು ಬೆಳ್ಳಿಬಂಗಾರಗಳನ್ನು ತನಗೆ ಒಪ್ಪಿಸ 
ಬೇಕೆಂದು ಅವನು ನನ್ನನ್ನು ಮೊದಲು ಕೇಳಿದ್ದನು. ನಾನು 
ಅದಕ್ಕೆ ಒಪ್ಪಿಕೊಂಡಿದ್ದೆನು. ಈಗ ಅವನು ಎಲ್ಲವನ್ನೂ 
ತೆಗೆದುಕೊಳ್ಳಲು ಅಪೇಕ್ಟೆಪಟ್ಟಿದ್ದಾನೆ'' ಎಂದು 
ಹೇಳಿದನು. 

ಆದರೆ ಹಿರಿಯರೆಲ್ಲರು ಮತ್ತು ಜನರೆಲ್ಲರು, ""ಅವನ 
ಮಾತಿಗೆ ಒಪ್ಪಬೇಡ. ಅವನು ಹೇಳಿದ್ದನ್ನು ನೀನು 
ಮಾಡಬೇಡ'' ಎಂದು ಹೇಳಿದರು. 

*ಅಹಾಬನು ಬೆನ್ನದದನ ಸಂದೇಶಕರಿಗೆ, ""ನನ್ನ 
ಒಡೆಯನಾದ ರಾಜನಿಗೆ ಇದನ್ನು ತಿಳಿಸಿರಿ: "ನೀನು 
ಮೊದಲು ಹೇಳಿದ್ದನ್ನು ನಾನು ಮಾಡುತ್ತೇನೆ. ಆದರೆ ನಿನ್ನ 
ಎರಡನೆಯ ಆಜ್ಞೆಯನ್ನು ನೆರವೇರಿಸಲು ನನ್ನಿಂದ 
ಸಾಧ್ಯವಿಲ್ಲ'' ಎಂದು ಹೇಳಿದನು. 

ರಾಜನಾದ ಬೆನ್ನದದನ ಜನರು ಈ ಸಂದೇಶವನ್ನು 
ರಾಜನಿಗೆ ತಿಳಿಸಿದರು. ನಂತರ ಅವರು ಬೆನ್ನದದನ 
ಮತ್ತೊಂದು ಸಂದೇಶದೊಂದಿಗೆ ಹಿಂದಿರುಗಿ ಬಂದರು. 
ಆ ಸಂದೇಶವು ಹೀಗಿತ್ತು: ""ನಾನು ಸಮಾರ್ಯವನ್ನು 
ಸಂಪೂರ್ಣವಾಗಿ ನಾಶಗೊಳಿಸುತ್ತೇನೆ. ಆ ನಗರದಲ್ಲಿ 
ಏನನ್ನೂ ಉಳಿಸುವುದಿಲ್ಲವೆಂದು ನಾನು ಪ್ರಮಾಣ 
ಮಾಡುತ್ತೇನೆ. ನನ್ನ ಜನರು ಆ ನಗರವನ್ನು ಕಂಡು 
ಹಿಡಿಯಲಾಗದಂತೆ ಮತ್ತು ಮನೆಗೆ ತೆಗೆದುಕೊಂಡು 
ಹೋಗಲು ಒಂದು ಹಿಡಿ ಧೂಳೂ ಉಳಿಯದಂತೆ ಮಾಡಿ 
ಬಿಡುತ್ತಾರೆ. ನಾನು ಇದನ್ನು ಮಾಡದೆ ಹೋದರೆ ದೇವರು 
ನನ್ನನ್ನು ನಾಶಪಡಿಸಲಿ!'' 

!!ರಾಜನಾದ ಆಹಾಬನು, “ಯುದ್ಧಕ್ಕೆ ಹೋಗುವ 
ಸೈನಿಕನು ತನ್ನ ಆಯುಧಗಳನ್ನು ಧರಿಸಿಕೊಳ್ಳುವಾಗ ಹೆಚ್ಚಳ 
ಪಡದೆ, ಯುದ್ಧವಾದ ಮೇಲೆ ತನ್ನ ಆಯುಧಗಳನ್ನು 
ಬಿಚ್ಚಿಡುವಾಗ ಹೆಚ್ಚಳಪಹುತ್ತಾನೆಂಬುದನ್ನು ಬೆನ್ನದದನಿಗೆ 
ಹೇಳಿ'' ಎಂದು ಉತ್ತರಿಸಿದನು. 

' ರಾಜನಾದ ಬೆನ್ನದದನು ಇತರ ಅರಸರೊಡನೆ ಅವನ 
ಗುಡಾರದಲ್ಲಿ ಕುಡಿಯುತ್ತಾ ಮತ್ತೇರಿಸಿಕೊಳ್ಳುತ್ತಿದ್ದನು. 
ಆ ಸಮಯದಲ್ಲಿ ರಾಜನಾದ ಅಹಾಬನಿಂದ ಬಂದ 
ಸಂದೇಶವನ್ನು ಸಂದೇಶಕರು ಅವನಿಗೆ ಹೇಳಿದರು. ರಾಜ 
ನಾದ ಬೆನ್ನದದನು ಆ ನಗರಕ್ಕೆ ಮುತ್ತಿಗೆ ಹಾಕಲು 
ಸಿದ್ಧರಾಗುವಂತೆ ತನ್ನ ಜನರಿಗೆ ಆಜ್ಞಾಪಿಸಿದನು. ಆದುದ 
ರಿಂದ ಜನರು ಯುದ್ಧಮಾಡಲು ತಮ್ಮತಮ್ಮ ಸ್ಥಳಗಳಿಗೆ 
ಹೋದರು. 'ಅದೇ ಸಮಯಕ್ಕೆ ಒಬ್ಬ ಪ್ರವಾದಿಯು 
ರಾಜನಾದ ಅಹಾಬನ ಬಳಿಗೆ ಹೋಗಿ,"" ರಾಜನಾದ 


1 ರಾಜರುಗಳು 20:14-28 


ಅಹಾಬನೇ, ಯೆಹೋವನು ನಿನಗೆ ಇಂತೆನ್ನುತ್ತಾನೆ, "ಆ 
ಮಹಾ ಸೇನೆಯನ್ನು ನೀನು ನೋಡಿದೆಯಾ! ಯೆಹೋವ 
ನಾದ ನಾನು, ಈ ದಿನ ಆ ಸೇನೆಯನ್ನು ಸೋಲಿಸುವಂತೆ 
ನನಗೆ ಅವಕಾಶ ಮಾಡುತ್ತೇನೆ. ಅನಂತರ ನಾನೇ 
ಯೆಹೋವನೆಂಬುದು ನಿನಗೆ ತಿಳಿಯುತ್ತದೆ'' ಎಂದು 
ಹೇಳಿದನು. 

'*ಅಹಾಬನು, ""ಅವರನ್ನು ಸೋಲಿಸಲು ನೀನು 
ಯಾರನ್ನು ಬಳಸಿಕೊಳ್ಳುವೆ?'' ಎಂದನು. 

ಪ್ರವಾದಿಯು, "ಜಿಲ್ಲೆಗಳ ರಾಜ್ಯಪಾಲರುಗಳ ಸೇವೆ 
ಮಾಡುತ್ತಿರುವ ಯಾೌವನಸ್ಥರನ್ನು ಬಳಸಿಕೊಳ್ಳುತ್ತೇನೆ 
ಎಂದು ಯೆಹೋವನು ಹೇಳುತ್ತಾನೆ'' ಎಂದು ಉತ್ತರಿ 
ಸಿದನು. 

ನಂತರ ರಾಜನು, “ಯುದ್ದವನ್ನು ಆರಂಭಿಸುವವರು 
ಯಾರು?'' ಎಂದು ಕೇಳಿದನು. 

""ನೀನೇ'' ಎಂದು ಪ್ರವಾದಿಯು ಉತ್ತರಿಸಿದನು. 

5ಅಹಾಬನು ಜಿಲ್ಲೆಗಳ ರಾಜ್ಯಪಾಲರುಗಳ ಸೇವೆ 
ಮಾಡುತ್ತಿರುವ ಯಾೌವನಸ್ಥರನ್ನು ಒಟ್ಟಾಗಿ ಸೇರಿಸಿದನು. 
ಅಲ್ಲಿ ಇನ್ನೂರ ಮೂವತ್ತೆರಡು ಮಂದಿ ಯುವಜನರಿ 
ದ್ದರು. ನಂತರ ರಾಜನು ಇಸ್ರೇಲಿನ ಸೈನ್ಯವನ್ನು ಒಟ್ಟಾಗಿ 
ಕರೆದನು. ಅವರಲ್ಲಿ ಒಟ್ಟು ಏಳುಸಾವಿರ ಸೈನಿಕರಿದ್ದರು. 

ಮಧ್ಯಾಹ್ನದ ವೇಳೆಗೆ, ರಾಜನಾದ ಬೆನ್ಹದದನು ಮತ್ತು 
ಅವನ ಸಹಾಯಕ್ಕಾಗಿ ಬಂದಿದ್ದ ಮೂವತ್ತೆರಡು ಮಂದಿ 
ರಾಜರು, ಅವರ ಗುಡಾರಗಳಲ್ಲಿ ಕುಡಿಯುತ್ತಾ ಮತ್ತೇರಿಸಿ 
ಕೊಳ್ಳುತ್ತಿದ್ದರು. ಆ ಸಮಯದಲ್ಲಿ ರಾಜನಾದ ಅಹಾಬನ 
ಆಕ್ರಮಣವು ಆರಂಭವಾಯಿತು. !'ಮೊದಲು ಯುವ 
ಸಹಾಯಕರು ಆಕ್ರಮಣ ಮಾಡಿದರು. ರಾಜನಾದ 
ಬೆನ್ನದದನ ಜನರು, ಸಮಾರ್ಯದಿಂದ ಸೈನಿಕರು ಹೊರಗೆ 
ಬಂದಿದ್ದಾರೆಂಬುದನ್ನು ಅವನಿಗೆ ತಿಳಿಸಿದರು. 
'ಕಬೆನ್ಹದದನು, ""ಅವರು ಪ್ರಾಯಶಃ ಹೋರಾಡಲು 
ಬಂದಿರಬಹುದು ಅಥವಾ ಅವರು ಶಾಂತಿಸಂಧಾನಕ್ಕಾಗಿ 
ಬಂದಿರಬಹುದು. ಅವರು ಯಾವುದಕ್ಕಾಗಿ ಬಂದಿದ್ದರೂ 
ಅವರನ್ನು ಜೀವಸಹಿತ ಬಂಧಿಸಿರಿ'' ಎಂದು ಹೇಳಿದನು. 

ಜಿಲ್ಲೆಗಳ ರಾಜ್ಯಪಾಲರುಗಳ ಸೇವೆ ಮಾಡುತ್ತಿದ್ದ 
ಯುವಕರು ಆಕ್ರಮಣದ ಮಂಚೂಣಿಯಲ್ಲಿದ್ದು, 
ಇಸ್ರೇಲಿನ ಸೇನೆಯು ಅವರನ್ನು ಹಿಂಬಾಲಿಸುತ್ತಿತ್ತು 
ಆದರೆ ಇಸ್ರೇಲಿನ ಪ್ರತಿಯೊಬ್ಬನೂ ತನ್ನ ಮೇಲೆ ಬಿದ್ದವ 
ನನ್ನು ಕೊಂದುಹಾಕುತ್ತಿದ್ದನು. ಅರಾಮ್ಯದ ಜನರು 
ಓಡಿಹೋಗಲು ಆರಂಭಿಸಿದರು. ಇಸ್ರೇಲಿನ ಸೈನ್ಯವು 
ಅವರನ್ನು ಅಟ್ಟಿಸಿಕೊಂಡು ಹೋಯಿತು. ರಾಜನಾದ 
ಬೆನ್ನದದನು ಅಶ್ವನೇನೆಯ ಕುದುರೆಯೊಂದರ ಮೇಲೆ 
ಕುಳಿತು ತಪ್ಪಿಸಿಕೊಂಡನು. ?'ರಾಜನಾದ ಅಹಾಬನು ತನ್ನ 
ಸೈನ್ಯವನ್ನು ಮುನ್ನಡೆಸಿ, ಅರಾಮ್ಯರ ಸೇನೆಯಿಂದ ರಥಗ 


488 


ಳನ್ನೂ ಅಶ್ವಸೇನೆಯನ್ನೂ ಸೋಲಿಸಿದನು. ಅರಾಮ್ಯರ 
ಸೇನೆಯ ಮಹಾ ಅಪಜಯಕ್ಕೆ ರಾಜನಾದ ಅಹಾಬನು 
ಕಾರಣನಾದನು. 

ಆಗ ಆ ಪ್ರವಾದಿಯು ರಾಜನಾದ ಅಹಾಬನಲ್ಲಿಗೆ 
ಹೋಗಿ, ""ಅರಾಮಿನ ರಾಜನಾದ ಬೆನ್ನದದನು ಮುಂದಿನ 
ವಸಂತಮಾಸದಲ್ಲಿ ನಿನ್ನ ವಿರುದ್ದ ಯುದ್ದಮಾಡಲು ಮತ್ತೆ 
ಬರುತ್ತಾನೆ. ಈಗ ನೀನು ಮನೆಗೆ ಹೋಗಿ ನಿನ್ನ ಸೈನ್ಯವನ್ನು 
ಬಲಪಡಿಸು. ಅವನ ವಿರುದ್ಧ ನೀನು ಸಮರ್ಥನಾಗಲು 
ಎಚ್ಚರಿಕೆಯಿಂದ ಉಪಾಯಗಳನ್ನು ಮಾಡು'' ಎಂದು 
ಹೇಳಿದನು. 


ಬೆನ್ನದದನ ಮರು ಆಕ್ರಮಣ 

ರಾಜನಾದ ಬೆನ್ನದದನ ಅಧಿಕಾರಿಗಳು ಅವನಿಗೆ, 
“ಇಸ್ರೇಲಿನ ದೇವರು ಬೆಟ್ಟಗಳ ದೇವರಾಗಿದ್ದಾನೆ. ನಾವು 
ಬೆಟ್ಟಪ್ರ ದೇಶದಲ್ಲಿ ಹೋರಾಟ ಮಾಡಿದೆವು. ಆದ್ದರಿಂದ 
ಇಸ್ರೇಲಿನ ಜನರು ಗೆದ್ದರು. ಅವರೊಡನೆ ಸಮತಟ್ಟಾದ 
ಪ್ರದೇಶದಲ್ಲಿ ಹೋರಾಟ ಮಾಡೋಣ. ಆಗ ನಾವು 
ಗೆಲ್ಲುತ್ತೇವೆ. ನೀನು ಮಾಡಬೇಕಾದದ್ದೇನೆಂದರೆ, 
ಮೂವತ್ತೆರಡು ಮಂದಿ ರಾಜರು ಸೇನೆಯನ್ನು ಮುನ್ನಡೆ 
ಸುವುದು ಬೇಡ; ಅವರ ಸೇನೆಯನ್ನು ಸೇನಾಧಿಪತಿಗಳೇ 
ಮುನ್ನಡೆಸಲಿ. 

2"ಓಂದೆ ನೀನು ಕಳೆದುಕೊಂಡ ಸೇನೆಯಂತಹ 
ಮತ್ತೊಂದು ಸೈನ್ಯವನ್ನೀಗ ನೀನು ಒಟ್ಟುಗೂಡಿಸು, ಆ 
ಸೇನೆಯಲ್ಲಿದ್ದಂತಹ ಕುದುರೆಗಳನ್ನೂ ರಥಗಳನ್ನೂ 
ಒಟ್ಟಾಗಿ ಸೇರಿಸು. ನಂತರ ಇಸ್ರೇಲರೊಹನೆ ಸಮತಟ್ಟಾದ 
ಪ್ರದೇಶದಲ್ಲಿ ನಾವು ಹೋರಾಟ ಮಾಡೋಣ. ಆಗ 
ನಾವು ಜಯಗಳಿಸುತ್ತೇವೆ'' ಎಂದು ಹೇಳಿದರು. 
ಬೆನ್ನದದನು ಅವರ ಸಲಹೆಯನ್ನು ಅನುಸರಿಸಿ ಅವರು 
ಹೇಳಿದಂತೆಯೇ ಮಾಡಿದನು. 

ವಸಂತಮಾಸದಲ್ಲಿ ಬೆನ್ನದದನು ಅರಾಮ್ಯದ 
ಜನರನ್ನು ಒಟ್ಟುಗೂಡಿಸಿದನು. ಅವನು ಇಸ್ರೇಲರ 
ವಿರುದ್ಧ ಹೋರಾಡಲು ಅಫೇಕಕ್ಕೆ ಹೋದನು. 

27ಇಸ್ರೇಲರೂ ಯುದ್ಧಕ್ಕೆ ಸಿದ್ಧರಾದರು. ಇಸ್ರೇಲಿನ 
ಜನರು ಅರಾಮ್ಯದ ಸೇನೆಯೊಡನೆ ಹೋರಾಡಲು 
ಹೋದರು. ಅವರು ಅರಾಮ್ಯದ ಪಾಳೆಯಕ್ಕೆ ಎದುರಾಗಿ 
ತಮ್ಮ ಪಾಳೆಯ ಮಾಡಿಕೊಂಡರು. ಶತ್ರುಗಳಿಗೆ ಹೋಲಿಸಿ 
ದರೆ ಇಸ್ರೇಲರು ಆಡುಗಳ ಎರಡು ಚಿಕ್ಕ ಮಂದೆಯಂತೆ 
ಕಾಣುತ್ತಿದ್ದರು. ಆದರೆ ಅರಾಮ್ಯದ ಸೈನಿಕರು ಎಲ್ಲಾ 
ಪ್ರದೇಶವನ್ನು ವ್ಯಾಪಿಸಿದ್ದರು. 

2 ಇಸ್ರೇಲಿನ ರಾಜನ ಹತ್ತಿರಕ್ಕೆ ಬಂದ ದೇವಮನುಷ್ಯನ 
ಸಂದೇಶವು ಇಂತಿದೆ: "ಯೆಹೋವನು ಇಂತೆಂದನು: 
"ಯೆಹೋವನಾದ ನನ್ನನ್ನು ಬೆಟ್ಟಗಳ ದೇವರೆಂದು 


489 


ಅರಾಮ್ಯದ ಜನರು ಹೇಳಿದ್ದಾರೆ. ನಾನು ಕಣಿವೆಗಳ 
ದೇವರಲ್ಲವೆಂದು ಸಹ ಅವರು ಯೋಚಿಸಿಕೊಂಡಿದ್ದಾರೆ. 
ಆದುದರಿಂದ ಈ ಮಹಾಸೇನೆಯನ್ನು ನೀನು ಸೋಲಿಸು 
ವಂತೆ ನಾನು ಅವಕಾಶ ಮಾಡುತ್ತೇನೆ. ನಾನೇ ಯೆಹೋವ 
ನೆಂಬುದು ಆಗ ನಿನಗೇ ತಿಳಿಯುತ್ತದೆ!” 

35 ಎರಡು ಸೈನ್ಯಗಳೂ ಎದುರುಬದುರಾಗಿ ಏಳು 
ದಿನಗಳಕಾಲ ಪಾಳೆಯವನ್ನು ಹೂಡಿದವು. ಏಳನೆಯ ದಿನ 
ಯುದ್ಧವು ಆರಂಭವಾಯಿತು. ಇಸ್ರೇಲರು ಒಂದೇ 
ದಿನದಲ್ಲಿ ಅರಾಮ್ಯರ ಒಂದು ಲಕ್ಷ ಮಂದಿ ಸೈನಿಕರನ್ನು 
ಕೊಂದುಹಾಕಿದರು. ಬದುಕಿ ಉಳಿದವರು ಅಫೇಕ್‌ 
ನಗರಕ್ಕೆ ಓಡಿಹೋದರು. ಆ ನಗರದ ಗೋಡೆಯು 
ಉಳಿದಿದ್ದ ಇಪ್ಪತ್ತೇಳು ಸಾವಿರ ಜನರ ಮೇಲೆ ಉರುಳಿ 
ಬಿತ್ತು. ಬೆನ್ನದದನೂ ನಗರಕ್ಕೆ ಓಡಿಹೋಗಿ ಒಂದು 
ಕೊಠಡಿಯಲ್ಲಿ ಅವಿತುಕೊಂಡನು. *'ಅವನ ಸೇವಕರು 
ಅವನಿಗೆ, ""ಇಸ್ರೇಲಿನ ರಾಜರುಗಳು ಕನಿಕರವುಳ್ಳವ 
ರೆಂದು ನಾವು ಕೇಳಿದ್ದೇವೆ. ನಾವು ಗೋಣಿತಟ್ಟುಗಳನ್ನು 
(ನಮ್ಮ ನಡುಗಳಿಗೆ) ಕಟ್ಟಿಕೊಂಡು. ಹಗ್ಗಗಳನ್ನು ನಮ್ಮ 
ತಲೆಗಳ ಮೇಲೆ ಹಾಕಿಕೊಂಡು ಇಸ್ರೇಲಿನ ರಾಜನ ಬಳಿಗೆ 
ಹೋಗೋಣ. ಅವನು ನಮ್ಮ ಜೀವವನ್ನು ಉಳಿಸ 
ಬಹುದು'' ಎಂದು ಹೇಳಿದರು. 

32ಅವರು ಗೋಣಿತಟ್ಟುಗಳನ್ನು ಧರಿಸಿಕೊಂಡು, 
ತಲೆಯ ಮೇಲೆ ಹಗ್ಗವನ್ನು ಹಾಕಿಕೊಂಡು, ಇಸ್ರೇಲಿನ 
ರಾಜನ ಬಳಿಗೆ ಬಂದರು. ಅವರು, ""ನಿಮ್ಮ ಸೇವಕನಾದ 
ಬೆನ್ನದದನು ಇಂತೆನ್ನುವನು: "ದಯವಿಟ್ಟು ನನ್ನನ್ನು 
ಜೀವಸಹಿತ ಬಿಹು'' ಎಂದರು. 

ಅಹಾಬನು, ""ಅವನಿನ್ನೂ ಜೀವಸಹಿತ ಇದ್ದಾನೆಯೇ? 
ಅವನು ನನ್ನ ಸೋದರ'' ಎಂದು ಉತ್ತರಿಸಿದನು. 

33ರಾಜನಾದ ಅಹಾಬನು ತಾನು ಬೆನ್ನದದನನ್ನು 
ಕೊಲ್ಲುವುದಿಲ್ಲವೆಂಬುದನ್ನು ಯಾವುದಾದರೂ ಸೂಚ 
ನೆಯ ಮೂಲಕ ತಿಳಿಸಬಹುದೆಂದು ಬೆನ್ನದದನ ಜನರು 
ಅಪೇಕ್ಲೆಪಟ್ಟಿದ್ದರು. ಅಹಾಬನು ಬೆನ್ನದದನನ್ನು ತನ್ನ 
ಸೋದರನೆಂದು ಕರೆದಾಗ, ಸಲಹೆಗಾರರು ತ್ವರಿತವಾಗಿ, 
“ಹೌದು! ಬೆನ್ನದದನು ನಿನ್ನ ಸೋದರನೇ'' ಎಂದರು. 
ಅಹಾಬನು, "ಅವನನ್ನು ನನ್ನ ಬಳಿಗೆ ಕರೆತನ್ನಿ” ಎಂದನು. 
ಬೆನ್ನದದನು ರಾಜನಾದ ಅಹಾಬನ ಬಳಿಗೆ ಬಂದನು. 
ರಾಜನಾದ ಅಹಾಬನು ಅವನನ್ನು ತನ್ನೊಡನೆ ರಥದಲ್ಲಿ 
ಕುಳ್ಳಿರಿಸಿಕೊಂಡನು. 

*ಬೆನ್ನದದನು ಅವನಿಗೆ, ""ಅಹಾಬನೇ, ನನ್ನ 
ತಂದೆಯು ನಿನ್ನ ತಂದೆಯಿಂದ ವಶಪಡಿಸಿಕೊಂಡಿರುವ 
ಪಟ್ಟಣಗಳನ್ನು ನಿನಗೇ ಬಿಟ್ಟುಬಿಡುತ್ತೇನೆ. ನನ್ನ ತಂದೆಯು 
ಸಮಾರ್ಯದಲ್ಲಿ ಮಾಡಿದಂತೆ ನೀನೂ ದಮಸ್ಕದಲ್ಲಿ 
ಅಂಗಡಿಗಳನ್ನು ಹಾಕಬಹುದು'' ಎಂದನು. 





1 ರಾಜರುಗಳು 20:29-41 


ಅಹಾಬನು, ""ನೀನು ಇದಕ್ಕೆ ಒಪ್ಪಿಕೊಂಡರೆ, ನಾನು 
ನಿನ್ನನ್ನು ಸ್ವತಂತ್ರವಾಗಿ ಹೋಗಲು ಬಿಡುತ್ತೇನೆ'' 
ಎಂದನು. ಆ ಇಬ್ಬರು ರಾಜರುಗಳು ಶಾಂತಿಸಂಧಾನವನ್ನು 
ಮಾಡಿಕೊಂಡರು. ರಾಜನಾದ ಅಹಾಬನು ಬೆನ್ನದದನಿಗೆ 
ಸ್ವತಂತ್ರವನ್ನು ಕೊಟ್ಟು ಕಳುಹಿಸಿದನು. 


ಅಹಾಬನ ವಿರುದ್ಧವಾಗಿ ಪ್ರವಾದನೆ 

3ಫ್ರವಾದಿಗಳಲ್ಲಿ ಒಬ್ಬನು ಮತ್ತೊಬ್ಬ ಪ್ರವಾದಿಗೆ, 
""ನನ್ನನ್ನು ಹೊಡಿ'' ಎಂದು ಹೇಳಿದನು. ಹೀಗೆ ಹೇಳು 
ವಂತೆ ಯೆಹೋವನೇ ಅವನಿಗೆ ಆಜ್ಞಾಪಿಸಿದ್ದನು. ಆದರೆ 
ಇನ್ನೊಬ್ಬ ಪ್ರವಾದಿಯು ಅವನನ್ನು ಹೊಡೆಯಲಿಲ್ಲ. 
ಆದುದರಿಂದ ಮೊದಲನೆಯ ಪ್ರವಾದಿಯು, 
“ಯೆಹೋವನ ಆಜ್ಞೆಗೆ ನೀನು ವಿಧೇಯನಾಗಲಿಲ್ಲ. 
ನೀನು ಈ ಸ್ಥಳವನ್ನು ಬಿಟ್ಟು ಹೊರಟಾಗ ನಿನ್ನನ್ನು ಒಂದು 
ಸಿಂಹವು ಕೊಂದುಹಾಕುತ್ತದೆ'' ಎಂದು ಹೇಳಿದನು. 
ಎರಡನೆಯ ಪ್ರವಾದಿಯು ಆ ಸ್ಥಳವನ್ನು ಬಿಟ್ಟು ಹೊರ 
ಟಾಗ ಒಂದು ಸಿಂಹವು ಅವನನ್ನು ಕೊಂದುಹಾಕಿತು. 

3'ಮೂದಲನೆಯ ಪ್ರವಾದಿಯು ಇನ್ನೊಬ್ಬ ಮನುಷ್ಯನ 
ಹತ್ತಿರಕ್ಕೆ ಹೋಗಿ, ""ನನ್ನನ್ನು ಹೊಡಿ!'' ಎಂದು ಅವನಿಗೆ 
ಹೇಳಿದನು. 

ಈ ಮನುಷ್ಯನು ಅವನನ್ನು ಹೊಡೆದನು. ಪ್ರವಾದಿಗೆ 
ಗಾಯವಾಯಿತು. ಪ್ರವಾದಿಯು ತನ್ನ ಕಣ್ಣಿನ ಮೇಲೆ 
ಬಟ್ಟೆಯನ್ನು ಕಟ್ಟಿಕೊಂಡನು. ತನ್ನನ್ನು ಯಾರೂ ಗುರುತಿ 
ಸಬಾರದೆಂದು ಅವನು ಹೀಗೆ ಕಟ್ಟಿಕೊಂಡನು. ಬಳಿಕ ಆ 
ಪ್ರವಾದಿಯು ಹೋಗಿ, ರಾಜನಿಗಾಗಿ ರಸ್ತೆಯಂಚಿನಲ್ಲಿ 
ಕಾಯುತ್ತಿದ್ದನು. ರಾಜನು ಅಲ್ಲಿಗೆ ಬಂದಾಗ, 
ಪ್ರವಾದಿಯು ಅವನಿಗೆ, "ನಾನು ಯುದ್ಧದಲ್ಲಿ ಹೋರಾ 
ಡುವುದಕ್ಕೆ ಹೋಗಿದ್ದೆನು. ನಿನ್ನವನಾದ ಒಬ್ಬ ಮನುಷ್ಯನು 
ಶತ್ರುವಿನ ಸೈನಿಕನೊಬ್ಬನನ್ನು ನನ್ನ ಬಳಿಗೆ ಕರೆದುಕೊಂಡು 
ಬಂದು, "ಈ ಮನುಷ್ಯನನ್ನು ರಕ್ಷಿಸು. ಇವನು ಓಡಿ 
ಹೋದರೆ, ಇವನ ಜೀವಕ್ಕೆ ಬದಲಾಗಿ ನಿನ್ನ ಜೀವವನ್ನು 
ಕೊಡಬೇಕಾಗುವುದು ಅಥವಾ ಬೆಳ್ಳಿಯ ಮೂವತ್ನಾಲ್ಕು 
ಕಿಲೋ. ಗ್ರಾಂ. ದಂಡ ಕೊಡಬೇಕಾಗುವುದು' ಎಂದನು. 
“ಆದರೆ ನಾನು ಇತರ ಕೆಲಸಗಳಲ್ಲಿ ನಿರತನಾಗಿದ್ದಾಗ, ಆ 
ಮನುಷ್ಯನು ಓಡಿಹೋದನು'' ಎಂದು ಹೇಳಿದನು. 

ಇಸ್ರೇಲಿನ ರಾಜನು, ""ಆ ಸೈನಿಕನು ತಪ್ಪಿಸಿಕೊಂಡು 
ಹೋಗಲು ಅವಕಾಶ ಮಾಡಿಕೊಟ್ಟ ನೀನು ನಿನ್ನನ್ನು 
ತಪ್ಪಿತಸ್ಥನೆಂದು ಒಪ್ಪಿಕೊಂಡಿರುವೆ. ಆದ್ದರಿಂದ, ಅದರ 
ಪರಿಹಾರವೂ ನಿನಗೆ ತಿಳಿದಿದೆ. ಆ ಮನುಷ್ಯನೇನು 
ಹೇಳಿದನೊ ಅದನ್ನು ನೀನು ಮಾಡಲೇಬೇಕು'' ಎಂದು 
ಉತ್ತರಿಸಿದನು. *'ಆಗ ಆ ಪ್ರವಾದಿಯು ತನ್ನ ಕಣ್ಣುಗಳ 
ಮೇಲಿನ ಬಟ್ಟೆಯನ್ನು ಸರಿಸಿದ್ದರಿಂದ ಅವನು 


1 ರಾಜರುಗಳು 20:42-21:17 


ಪ್ರವಾದಿಗಳಲ್ಲಿ ಒಬ್ಬನೆಂಬುದು ಇಸ್ರೇಲಿನ ರಾಜನಿಗೆ ತಿಳಿ 


490 


ನಿನಗೆ ಬೇರೊಂದು ತೋಟವನ್ನು ಕೊಡುತ್ತೇನೆ' ಎಂದು 





ಯಿತು. “ಬಳಿಕ ಪ್ರವಾದಿಯು ರಾಜನಿಗೆ, "ಯೆಹೋ 
ವನು ನಿನಗೆ ಇಂತೆನ್ನುತ್ತಾನೆ, "ನಾನು ಸಂಹರಿಸೆಂದು 
ಹೇಳಿದ ಮನುಷ್ಯನನ್ನು ನೀನು ಸ್ವತಂತ್ರನಾಗಿಸಿದೆ. ಆದ್ದ 
ರಿಂದ ಅವನಿಗೆ ಸಂಭವಿಸಬೇಕಾದದ್ದು ನಿನಗೆ ಸಂಭವಿಸು 
ವುದು. ನೀನು ಸಾಯುವೆ! ಶತ್ರುಗಳಿಗೆ ಸಂಭವಿಸ 
ಬೇಕಾದದ್ದು ನಿನ್ನ ಜನರಿಗೆ ಸಂಭವಿಸುವುದು. ನಿನ್ನ ಜನರು 
ಸಾಯುತ್ತಾರೆ!''' ಎಂದು ಹೇಳಿದನು. “ನಂತರ ರಾಜನು 
ಸಮಾರ್ಯದಲ್ಲಿದ್ದ ತನ್ನ ಅರಮನೆಗೆ ಹಿಂದಿರುಗಿದನು. 
ಅವನು ಬೇಸರಗೊಂಡಿದ್ದನು ಮತ್ತು ಕೋಪ 
ಗೊಂಡಿದ್ದನು. 


ನಾಬೋತನ ದ್ರಾಕ್ಷಿತೋಟ 
ಸಮಾರ್ಯದ ರಾಜನಾದ ಅಹಾಬನಿಗೆ 
2 1 ಇಜ್ರೇಲಿನಲ್ಲಿ ಅರಮನೆಯಿತ್ತು. ಆ ಅರ 
ಮನೆಯ ಹಿತ್ತಲಿನಲ್ಲಿ ಒಂದು ದ್ರಾಕ್ಟಿತೋಟವಿತ್ತು. 
ಇಜ್ರೀಲಿನವನಾದ ನಾಬೋತನೆಂಬ ಹೆಸರಿನ ಮನು 
ಷ್ಯನು ಆ ದ್ರಾಕ್ಷಿ ತೋಟದ ಒಡೆಯನಾಗಿದ್ದನು. ಒಂದು 
ದಿನ ಅಹಾಬನು ನಾಬೋತಕನಿಗೆ, "ನಿನ್ನ ದ್ರಾಕ್ಷಿ ತೋಟ 
ವನ್ನು ನನಗೆ ಕೊಡು. ನಾನು ಅದನ್ನು ತರಕಾರಿಯ 
ತೋಟವನ್ನಾಗಿ ಮಾಡುವೆನು. ನಿನ್ನ ದ್ರಾಕ್ಸಿಶೋಟವು ನನ್ನ 
ಅರಮನೆಯ ಹತ್ತಿರದಲ್ಲಿದೆ. ನಾನು ಅದಕ್ಕೆ ಬದಲಾಗಿ 
ಒಂದು ಉತ್ತಮ ದ್ರಾಕ್ಟಿತೋಟವನ್ನು ನಿನಗೆ ಕೊಡುವೆನು. 
ನೀನು ಬಯಸಿದರೆ, ನಾನು ಅದರ ಬೆಲೆಯನ್ನು ಹಣದ 
ರೂಪದಲ್ಲಿ ಕೊಡುತ್ತೇನೆ'' ಎಂದು ಹೇಳಿದನು. 
3ನಾಬೋತನು, ""ನಾನು ನನ್ನ ಭೂಮಿಯನ್ನು 
ಎಂದಿಗೂ ನಿನಗೆ ಕೊಡುವುದಿಲ್ಲ. ಅದು ನನ್ನ ವಂಶಕ್ಕೆ 
ಸೇರಿದ್ದು'' ಎಂದು ಉತ್ತರಿಸಿದನು. 

*ಅಹಾಬನು ಮನೆಗೆ ಹೋದನು. ಅವನು ನಾಬೋತನ 
ಮೇಲೆ ಕೋಪಗೊಂಡನು ಮತ್ತು ಬೇಸರಗೊಂಡನು. 
ಇಜ್ರೀಲಿನವನಾದ ನಾಬೋತನು ಹೇಳಿದ ಸಂಗತಿಗಳನ್ನು 
ಅವನು ಇಷ್ಟಪಡಲಿಲ್ಲ. (""ನಾನು ನನ್ನ ವಂಶಕ್ಕೆ ಸೇರಿದ 
ದ್ರಾಕ್ಷಿತೋಟವನ್ನು ನಿನಗೆ ಕೊಡುವುದಿಲ್ಲ'' ಎಂದು 
ನಾಬೋತನು ಹೇಳಿದ್ದನು.) ಅಹಾಬನು ತನ್ನ ಹಾಸಿಗೆ 
ಯಲ್ಲಿ ಮಲಗಿ, ಮುಖವನ್ನು ಬೇರೆ ಕಡೆಗೆ ತಿರುಗಿಸಿ 
ಕೊಂಡನು. ಅವನು ಊಟಮಾಡಲಿಲ್ಲ. `ಅಹಾಬನ 
ಪತ್ನಿಯಾದ ಈಜಿಬೆಲಳು ಅವನ ಹತ್ತಿರ ಹೋದಳು. 
ಈಜಿಬೆಲಳು, ""ನೀನೇಕೆ ತಳಮಳಗೊಂಡಿರುವೆ? ನೀನು 
ಏಕೆ ಊಟಮಾಡಲಿಲ್ಲ?'' ಎಂದು ಅವನನ್ನು ಕೇಳಿದಳು. 

6ಅಹಾಬನು, ""ನಾನು ಇಜ್ರೇಲಿನ ನಾಬೋತಕನಿಗೆ, 
"ನಿನ್ನ ತೋಟವನ್ನು ನನಗೆ ಕೊಡು. ಅದರ ಪೂರ್ಣ ಬೆಲೆ 
ಯನ್ನು ನಿನಗೆ ಕೊಡತ್ತೇನೆ ಅಥವಾ ನೀನು ಬಯಸಿದರೆ, 


ಹೇಳಿದೆನು. ಆದರೆ ನಾಬೋತನು ತನ್ನ ತೋಟವನ್ನು 
ನನಗೆ ಕೊಡಲಿಲ್ಲ'' ಎಂದು ಉತ್ತರಿಸಿದನು. 'ಈಜಿಬೆ 
ಲಳು, ""ನೀನು ಇಸ್ರೇಲಿಗೆಲ್ಲ ರಾಜ! ನಿನ್ನ ಹಾಸಿಗೆಯಿಂದ 
ಎದ್ದು ಬಾ. ನೀನು ಸ್ವಲ್ಪ ಊಟಮಾಡಿ, ಸಂತೋಷ 
ದಿಂದಿರು. ನಾನು ನಿನಗೆ ನಾಬೋತನ ದ್ರಾಕ್ಷಿ ತೋಟ 
ವನ್ನು ಕೊಡಿಸುತ್ತೇನೆ'' ಎಂದು ಹೇಳಿದಳು. 

*ನಂತರ ಈಜಿಬೆಲಳು ಕೆಲವು ಪತ್ರಗಳನ್ನು ಬರೆದಳು. 
ಅವಳು ಆ ಪತ್ರಗಳಿಗೆ ಅಹಾಬನ ಹೆಸರಿನ ಸಹಿಯನ್ನು 
ಮಾಡಿದಳು. ಅಹಾಬನ ಸ್ವಂತ ಮೊಹರನ್ನು ಅವಳು ಆ 
ಪತ್ರಗಳಿಗೆ ಹಾಕಿದಳು. ನಾಬೋತನು ಇದ್ದ ಆ 
ಪಟ್ಟಣದಲ್ಲಿ ವಾಸವಾಗಿದ್ದ ಮುಖ್ಯ ಜನರಿಗೂ ಹಿರಿ 
ಯರಿಗೂ ಅವಳು ಆ ಪತ್ರಗಳನ್ನು ಕಳುಹಿಸಿದಳು. "ಆ 
ಪತ್ರದಲ್ಲಿ ಹೀಗೆ ಬರೆದಿತ್ತು 

ಉಪವಾಸದ ಒಂದು ದಿನವನ್ನು ಗೊತ್ತುಮಾಡಿ, ಆ ದಿನ 
ವನ್ನು ಪ್ರಕಟಿಸಿ, ನಂತರ ಪಟ್ಟಣದ ಜನರನ್ನೆಲ್ಲ ಸಭೆ 
ಸೇರಿಸಿರಿ. 'ನಾಬೋತನ ಬಗ್ಗೆ ಸುಳ್ಳುಹೇಳುವ ಕೆಲವು 
ಜನರನ್ನು ಪತ್ತೆ ಹಚ್ಚಿ ನಾಬೋತನು ರಾಜನ ವಿರುದ್ದವಾಗಿ 
ಮತ್ತು ದೇವರ ವಿರುದ್ಧವಾಗಿ ಮಾತನಾಡುವುದನ್ನು ನಾವು 
ಕೇಳಿಸಿಕೊಂಡೆವೆಂದು ಅವರು ಹೇಳಲೇಬೇಕು. ಆಗ 
ನಾಬೋತನನ್ನು ನಗರದಿಂದ ಹೊರಕ್ಕೆ ಕರೆದೊಯ್ದು 
ಅವನನ್ನು ಕಲ್ಲೆಸೆದು ಕೊಂದುಹಾಕಿರಿ. 

![[ಇಜ್ರೇಲಿನ ಹಿರಿಯರು ಮತ್ತು ಪ್ರಮುಖರಾದ 
ಜನರು ಆ ಆಜ್ಜೆಗನುಸಾರವಾಗಿ ಮಾಡಿದರು. 2ನಾಯ 
ಕರು ಒಂದು ದಿನವನ್ನು ಉಪವಾಸದ ದಿನವಾಗಿ 
ಪ್ರಕಟಿಸಿದರು. ಆ ದಿನ ಅವರು ಜನರನ್ನೆಲ್ಲ ಸಭೆಸೇರಿಸಿ 
ದರು. ನಾಬೋತನನ್ನು ಜನರೆದುರಿಗೆ ಪ್ರಮುಖವಾದ 
ಒಂದು ಸ್ಥಳದಲ್ಲಿ ಅವರು ಕುಳ್ಳಿರಿಸಿದರು. ನಾಬೋತನು 
ದೇವರ ವಿರುದ್ಧವಾಗಿಯೂ ರಾಜನ ವಿರುದ್ಧವಾಗಿಯೂ 
ಮಾತನಾಡಿದ್ದನ್ನು ತಾವು ಕೇಳಿರುವುದಾಗಿ ಇಬ್ಬರು ಅಲ್ಲಿನ 
ಜನರಿಗೆ ಹೇಳಿದರು. ಜನರು ನಾಬೋತನನ್ನು ನಗರದ 
ಹೊರಕ್ಕೆ ಕರೆದೊಯ್ದು ಅವನನ್ನು ಕಲ್ಲೆಸೆದು ಕೊಂದರು. 
ನಾಯಕರು ಈಜಿಬೆಲಳಿಗೆ ಒಂದು ಸಂದೇಶವನ್ನು ಕಳು 
ಹಿಸಿದರು. ಆ ಸಂದೇಶವು ಹೀಗಿತ್ತು: ""ನಾಬೋತನನ್ನು 
ಕೊಂದುಹಾಕಲಾಗಿದೆ.'' 

ಇದನ್ನು ಕೇಳಿದ ಈಜೆಬೆಲಳು ಅಹಾಬನಿಗೆ, 
""ನಾಬೋತನು ಸತ್ತುಹೋದನು. ಈಗ ನೀನು ಹೋಗಿ, 
ನಿನಗೆ ಇಷ್ಟವಾದ ಆ ದ್ರಾಕ್ಷಿ ತೋಟವನ್ನು ತೆಗೆದುಕೊ'' 
ಎಂದು ಹೇಳಿದಳು. ೌಅಹಾಬನು ದ್ರಾಕ್ಟಿತೋಟಕ್ಕೆ 
ಹೋಗಿ ಅದನ್ನು ತನ್ನದನ್ನಾಗಿಸಿಕೊಂಡನು. 

!7ಈ ಸಮಯದಲ್ಲಿ ಯೆಹೋವನು ಎಲೀಯನ ಜೊತೆ 
ಯಲ್ಲಿ ಮಾತನಾಡಿದನು. (ಪ್ರವಾದಿಯಾದ ಎಲೀಯನು 








491 


ತಿಷ್ಟೇ ಊರಿನವನು.) ಯೆಹೋವನು ಇಂತೆಂದನು: 
!8""ಸಮಾರ್ಯದಲ್ಲಿ ಆಳುತ್ತಿರುವ ಇಸ್ರೇಲಿನ ರಾಜನಾದ 
ಅಹಾಬನ ಬಳಿಗೆ ಹೋಗು. ಅಹಾಬನು ಈಗ 
ನಾಬೋತನ ದ್ರಾಕ್ಸಿತೋಟದಲ್ಲಿದ್ದಾನೆ. ಆ ತೋಟವನ್ನು 
ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಅವನು ಅಲ್ಲಿಗೆ 
ಹೋಗಿದ್ದಾನೆ. ಯೆಹೋವನಾದ ನಾನು ಅವನಿಗೆ ಹೀಗೆ 
ಹೇಳಿದೆನೆಂದು ತಿಳಿಸು: "ಅಹಾಬನೇ! ನೀನು ನಾಬೋತ 
ನನ್ನು ಕೊಂದುಹಾಕಿದೆ. ಈಗ ನೀನು ಅವನ ದ್ರಾಕ್ಷಿ 
ತೋಟವನ್ನು ತೆಗೆದುಕೊಳ್ಳುತ್ತಿರುವೆ. ಆದ್ದರಿಂದ ನಾನಿ 
ದನ್ನು ನನಗೆ ಹೇಳುತ್ತೇನೆ! ನಾಬೋತನು ಸತ್ತ ಸ್ಥಳ 
ದಲ್ಲಿಯೇ ನೀನು ಸಹ ಸಾಯುವೆ. ನಾಯಿಗಳು 
ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲಿಯೇ ನಿನ್ನ 
ರಕ್ತವನ್ನೂ ನೆಕ್ಕುತ್ತವೆ!''' 

2ಎಲೀಯನು ಅಹಾಬನ ಹತ್ತಿರಕ್ಕೆ ಹೋದನು. 
ಅಹಾಬನು ಎಲೀಯನನ್ನು ಕಂಡು, ""ನೀನು ನನ್ನನ್ನು 
ಮತ್ತೆ ಕಂಡುಹಿಡಿದೆ. ನೀನು ಯಾವಾಗಲೂ ನನಗೆ 
ವಿರೋಧವಾಗಿರುವೆ'' ಎಂದನು. 

ಎಲೀಯನು, ""ಹೌದು, ನಾನು ನಿನ್ನನ್ನು ಮತ್ತೆ ಕಂಡು 
ಹಿಡಿದೆ. ಯೆಹೋವನ ವಿರುದ್ಧ ಪಾಪಮಾಡಲು ನೀನು 
ನಿನ್ನ ಜೀವನವನ್ನು ಯಾವಾಗಲೂ ಉಪಯೋಗಿಸು 
ತ್ತಿರುವೆ. ಆದ್ದರಿಂದ ಯೆಹೋವನು ನಿನಗೆ, "ನಾನು 
ನಿನ್ನನ್ನು ನಾಶಪಡಿಸುತ್ತೇನೆ. ನಿನ್ನನ್ನು ಮತ್ತು ನಿನ್ನ 
ಕುಟುಂಬದ ಪ್ರತಿಯೊಬ್ಬ ಗಂಡಸನ್ನು ನಾನು ಕೊಂದು 
ಹಾಕುತ್ತೇನೆ. ನೆಬಾಟನ ಮಗನಾದ, ರಾಜನಾದ 
ಯಾರೊಬ್ಬಾಮನ ಕುಟುಂಬಕ್ಕೆ ಆದ ಗತಿಯೇ ನಿನ್ನ 
ಕುಟುಂಬಕ್ಕೂ ಆಗುವುದು. ರಾಜನಾದ ಬಾಷನ 
ಕುಟುಂಬಕ್ಕೆ ಆದ ಗತಿಯೇ ನಿನ್ನ ಕುಟುಂಬಕ್ಕೂ ಆಗು 
ವುದು. ಈ ಎರಡು ಕುಟುಂಬಗಳೂ ಸಂಪೂರ್ಣವಾಗಿ 
ನಾಶಗೊಂಡವು. ನೀನು ನನ್ನನ್ನು ಕೋಪಗೊಳಿಸಿದ್ದಕ್ಕಾಗಿ 
ನಾನು ನಿನಗೆ ಹೀಗೆ ಮಾಡುತ್ತೇನೆ. ಇಸ್ರೇಲಿನ ಜನರು 
ಪಾಪಮಾಡುವುದಕ್ಕೆ ನೀನು ಕಾರಣನಾದೆ'' ಎನ್ನುತ್ತಾನೆ. 
ಇದಲ್ಲದೆ ಯೆಹೋವನು, "ನಿನ್ನ ಪತ್ನಿಯಾದ 
ಈಜಿಬೆಲಳ ದೇಹವನ್ನು ಇಜ್ರೀಲ್‌ ನಗರದಲ್ಲಿ ನಾಯಿ 
ಗಳು ತಿನ್ನುತ್ತವೆ, ನಿನ್ನ ಕುಟುಂಬದಲ್ಲಿ ಯಾರಾದರೂ 
ನಗರದಲ್ಲಿ ಸತ್ತರೆ, ಅವರನ್ನು ನಾಯಿಗಳು ತಿನ್ನುತ್ತವೆ. 
ಯಾರಾದರೂ ತೋಟಗಳಲ್ಲಿ ಸತ್ತರೆ, ಅವರನ್ನು ಪಕ್ಚಿಗಳು 
ಕಿತ್ತುತಿನ್ನುತ್ತವೆ ಎನ್ನುತ್ತಾನೆ''' ಎಂದು ಹೇಳಿದನು. 

23 ಆಹಾಬನು ಮಾಡಿದಷ್ಟು ಪಾಪಗಳನ್ನು ಇಲ್ಲವೆ ಕೆಟ್ಟ 
ಕಾರ್ಯಗಳನ್ನು ಮಾಡಿದ ಮನುಷ್ಯರು ಬೇರೆ ಯಾರೂ 
ಇಲ್ಲ. ಅವನು ಆ ಕಾರ್ಯಗಳನ್ನು ಮಾಡುವುದಕ್ಕೆ ಅವನ 
ಪತ್ನಿಯಾದ ಈಜೆಬೆಲಳು ಅವನನ್ನು ಒತ್ತಾಯ ಪಡಿಸಿ 
ದಳು. * ಅಹಾಬನು ಬಹು ಕೆಟ್ಟ ಪಾಪವನ್ನು ಮಾಡಿದನು 











1 ರಾಜರುಗಳು 21:18-22:6 


ಮತ್ತು ವಿಗ್ರಹಗಳನ್ನು ಆರಾಧಿಸಿದನು. ಅಮೋರ್ಯರು 
ಇಂತಹ ಕಾರ್ಯವನ್ನೇ ಮಾಡಿದ್ದರು. ಯೆಹೋವನು 
ಅವರನ್ನು ಅವರ ನಾಡಿನಿಂದ ಓಡಿಸಿದನು ಮತ್ತು ಅದನ್ನು 
ಇಸ್ರೇಲಿನ ಜನರಿಗೆ ದಯಪಾಲಿಸಿದನು. 

7 ಎಲೀಯನು ಮಾತನಾಡಿದ ನಂತರ ಅಹಾಬನು 
ಬಹಳ ಶೋಕತಪ್ಪನಾದನು. ಅವನು ದುಃಖದಿಂದ ತನ್ನ 
ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಸುತ್ತಿ 
ಕೊಂಡನು. ಅವನು ಊಟಮಾಡದೆ ಹಾಗೆಯೇ ಮಲಗಿ 
ಕೊಂಡನು; ದುಃಖದಿಂದ ತಳಮಳಗೊಂಡನು. 

ಯೆಹೋವನು ಪ್ರವಾದಿಯಾದ ಎಲೀಯನಿಗೆ, 
2""ಅಹಾಬನು ನನ್ನ ಎದುರಿನಲ್ಲಿ ತನ್ನನ್ನು ತಗ್ಗಿಸಿ 
ಕೊಂಡಿರುವುದನ್ನು ನಾನು ನೋಡುತ್ತಿದ್ದೇನೆ. ಆದ್ದರಿಂದ 
ಅವನ ಜೀವಮಾನಕಾಲದಲ್ಲಿ ಅವನಿಗೆ ಕೇಹಾಗದಂತೆ 
ಮಾಡುವೆನು. ಅವನ ಮಗ ರಾಜನಾಗುವವರೆಗೆ ನಾನು 
ಕಾಯುತ್ತೇನೆ. ನಂತರ ಅಹಾಬನ ಕುಟುಂಬಕ್ಕೆ ಕೇಡನ್ನು 
ಬರಮಾಡುತ್ತೇನೆ'' ಎಂದು ಹೇಳಿದನು. 








ಅಹಾಬನಿಗೆ ಮೀಕಾಯೆಹುವಿನ ಎಚ್ಚರಿಕೆ 
ಮುಂದಿನ ಎರಡು ವರ್ಷಗಳಲ್ಲಿ, ಇಸ್ರೇಲ್‌ 

22 ಮತ್ತು ಅರಾಮ್ಯರ ಮಧ್ಯೆ ಶಾಂತಿಯಿತ್ತು. 
ಮೂರನೆಯ ವರ್ಷದಲ್ಲಿ ಯೆಹೂದದ ರಾಜನಾದ 
ಯೆಹೋಷಾಫಾಟನು ಇಸ್ರೇಲಿನ ರಾಜನಾದ ಅಹಾಬ 
ನನ್ನು ಭೇಟಿ ಮಾಡಲು ಹೋದನು. 

`ಆ ಸಮಯದಲ್ಲಿ ಅಹಾಬನು ತನ್ನ ಅಧಿಕಾರಿಗಳಿಗೆ, 
""ಅರಾಮ್ಯರ ರಾಜನು ಗಿಲ್ಯಾದಿನ ರಾಮೋತ್‌ ಪಟ್ಟಣ 
ವನ್ನು ನಮ್ಮಿಂದ ತೆಗೆದುಕೊಂಡದ್ದನ್ನು ಜ್ಞಾಪಿಸಿಕೊಳ್ಳಿರಿ? 
ರಾಮೋತನ್ನು ಹಿಂದಕ್ಕೆ ಪಡೆಯಲು ನಾವು ಏನನ್ನೂ 
ಮಾಡಲಿಲ್ಲವೇಕೆ? ಅದು ನಮ್ಮ ಪಟ್ಟಣ'' ಎಂದು ಹೇಳಿ 
ದನು. “ಆದ್ದರಿಂದ ಅಹಾಬನು ರಾಜನಾದ ಯೆಹೋಷಾ 
ಫಾಟನನ್ನು, ""ಅರಾಮ್ಯರ ವಿರುದ್ಧವಾಗಿ ರಾಮೋತಿನಲ್ಲಿ 
ಹೋರಾಟ ಮಾಡುವುದಕ್ಕೆ ನೀನು ನಮ್ಮೊಂದಿಗೆ ಸೇರಿ 
ಕೊಳ್ಳುವೆಯಾ?'' ಎಂದು ಕೇಳಿದನು. 

ಯೆಹೋಷಾಫಾಟನು, ""ಆಗಲಿ, ನಾನು ನಿನ್ನ ಜೊತೆ 
ಸೇರಿಕೊಳ್ಳುತ್ತೇನೆ. ನನ್ನ ಸೈನ್ಯಗಳು ಮತ್ತು ನನ್ನ ಕುದುರೆ 
ಗಳು ನಿನ್ನ ಸೈನ್ಯದ ಜೊತೆ ಸೇರಲು ಸಿದ್ಧವಾಗಿವೆ. 5ಆದರೆ 
ಯೆಹೋವನ ಸಲಹೆಯನ್ನು ನಾವು ಮೊದಲು ಕೇಳ 
ಬೇಕಾಗಿದೆ'' ಎಂದನು. 

6ಅಹಾಬನು ಪ್ರವಾದಿಗಳ ಸಭೆಯೊಂದನ್ನು ಕರೆದನು. 
ಆ ಸಮಯದಲ್ಲಿ ನಾನೂರುಮಂದಿ ಪ್ರವಾದಿಗಳಿದ್ದರು. 
ಅಹಾಬನು ಪ್ರವಾದಿಗಳನ್ನು, ""ಅರಾಮ್ಯರ ಸೇನೆಯ 
ವಿರುದ್ಧ ಹೋರಾಡಲು ನಾನು ರಾಮೋತಿಗೆ ಹೋಗ 
ಬೇಕೇ? ಅಥವಾ ನಾನು ಬೇರೊಂದು ಸಮಯಕ್ಕಾಗಿ 





1 ರಾಜರುಗಳು 22:7-20 


ಕಾಯಬೇಕೇ?'' ಎಂದು ಕೇಳಿದನು. ಪ್ರವಾದಿಗಳು, 
"ನೀನು ಹೋಗಿ ಯುದ್ಧಮಾಡು. ನೀನು ಗೆಲ್ಲುವಂತೆ 
ಯೆಹೋವನು ಮಾಡುವನು'' ಎಂದು ಹೇಳಿದರು. 

ಆದರೆ ಯೆಹೋಷಾಫಾಟನು, "ಯೆಹೋವನ 
ಪ್ರವಾದಿಗಳು ಇಲ್ಲಿ ಬೇರೆ ಯಾರಾದರೂ ಇದ್ದಾರೆಯೇ? 
ಯಾರಾದರೂ ಇದ್ದರೆ, ದೇವರು ಏನು ಹೇಳುತ್ತಾ 
ನೆಂಬುದನ್ನು ನಾವು ಅವರನ್ನು ಕೇಳೋಣ'' ಎಂದು 
ಹೇಳಿದನು. 

ರಾಜನಾದ ಅಹಾಬನು, ""ಬೇರೊಬ್ಬ ಪ್ರವಾದಿಯು 


492 


ಹಿಡಿದು, ಅವನಿಗೆ, ""ರಾಜನಿಗೆ ಶುಭವಾಗುವುದೆಂದು 
ಪ್ರವಾದಿಗಳೆಲ್ಲರೂ ಹೇಳಿದ್ದಾರೆ. ಆದ್ದರಿಂದ ಅವರು 
ಹೇಳಿದಂತೆಯೆ ನೀನೂ ಹೇಳುವುದು ನಿನಗೇ 
ಒಳ್ಳೆಯದು'' ಎಂದು ಹೇಳಿದನು. 

“ಆದರೆ ಮೀಕಾಯೆಹುವು, ""ಇಲ್ಲ! ಯೆಹೋವ 
ನಾಣೆ, ಆತನು ತಿಳಿಸುವುದನ್ನೇ ನಾನು ಹೇಳುತ್ತೇನೆ'' 
ಎಂದು ಉತ್ತರಿಸಿದನು. 

ನಂತರ ರಾಜನಾದ ಅಹಾಬನ ಎದುರಿನಲ್ಲಿ 
ಮೀಕಾಯೆಹು ನಿಂತುಕೊಂಡನು. ರಾಜನು ಅವನನ್ನು 





ಇಲ್ಲಿದ್ದಾನೆ. ಅವನು ಇಮ್ಲನ ಮಗನಾದ ಮೀಕಾಯೆಹು 
ಎಂಬ ಹೆಸರಿನವನು. ಆದರೆ ನಾನು ಅವನನ್ನು ದ್ವೇಷಿಸು 
ತ್ತೇನೆ. ಯೆಹೋವನ ಪ್ರತಿನಿಧಿಯಾಗಿ ಅವನು ಮಾತ 
ನಾಡುವಾಗ ಅವನೆಂದೂ ನನಗೆ ಒಳ್ಳೆಯವುಗಳನ್ನು 
ಪ್ರವಾದಿಸುವುದಿಲ್ಲ. ಅವನು ಯಾವಾಗಲೂ ನನಗೆ 
ಕೆಟ್ಟವುಗಳನ್ನೇ ಪ್ರವಾದಿಸುತ್ತಾನೆ'' ಎಂದು ಉತ್ತರಿಸಿದನು. 

ಯೆಹೋಷಾಫಾಟನು, ""ರಾಜನಾದ ಅಹಾಬನೇ, 
ನೀನು ಆ ಸಂಗತಿಗಳನ್ನು ಹೇಳಲೇಬಾರದು!'' ಎಂದು 
ಹೇಳಿದನು. *ರಾಜನಾದ ಅಹಾಬನು ತನ್ನ ಅಧಿಕಾರಿ 
ಗಳಲ್ಲಿ ಒಬ್ಬನಿಗೆ, ""ಹೋಗಿ, ಮೀಕಾಯೆಹುವನ್ನು ಕಂಡು 
ಹಿಡಿ” ಎಂದು ತಿಳಿಸಿದನು. 

10ಆ ಸಮಯದಲ್ಲಿ ಈ ಇಬ್ಬರು ರಾಜರು ತಮ್ಮ ರಾಜ 
ವಸ್ತ್ರಗಳನ್ನು ಧರಿಸಿದ್ದರು. ಸಮಾರ್ಯ ಪಟ್ಟಣದ ಹೆಬ್ಬಾಗಿ 
ಲಿನ ಬಳಿಯಲ್ಲಿದ್ದ ಸಿಂಹಾಸನಗಳ ಮೇಲೆ ಅವರು ಕುಳಿತಿ 
ದ್ದರು. ಅವರ ಎದುರಿನಲ್ಲಿ ಪ್ರವಾದಿಗಳೆಲ್ಲರೂ ನಿಂತಿ 
ದ್ದರು. ಪ್ರವಾದಿಗಳು ಪ್ರವಾದಿಸುತ್ತಿದ್ದರು. ''ಪ್ರವಾದಿ 
ಗಳಲ್ಲಿ ಚಿದ್ಕೀಯ ಎಂಬ ಹೆಸರಿನವನೊಬ್ಬನಿದ್ದನು. 
ಅವನು ಕೆನಾನನ ಮಗ. ಚಿದ್ದೀಯನು ಕೆಲವು ಕಬ್ಬಿಣದ 
ಕೊಂಬುಗಳನ್ನು” ಮಾಡಿಸಿದ್ದನು. ಆಗ ಅವನು ಅಹಾಬ 
ನಿಗೆ, " ಯೆಹೋವನು ಇಂತೆನ್ನುವನು: "ಅರಾಮ್ಯರ 
ಸೈನ್ಯದ ವಿರುದ್ಧ ಹೋರಾಡಲು ನೀನು ಈ ಕೊಂಬು 
ಗಳನ್ನು ಬಳಸುವೆ. ನೀನು ಅವರನ್ನು ಸೋಲಿಸುವೆ ಮತ್ತು 
ನಾಶಗೊಳಿಸುವೆ''' ಎಂದು ಹೇಳಿದನು. !2ಇತರ ಪ್ರವಾದಿ 
ಗಳೆಲ್ಲರೂ ಚಿದ್ದೀಯನ ಮಾತನ್ನು ಬೆಂಬಲಿಸಿದರು. 
ಪ್ರವಾದಿಯು, “ನಿನ್ನ ಸೈನ್ಯವು ಈಗ ಹೊರಡಲಿ. ಅವರು 
ರಾಮೋತಿನಲ್ಲಿ ಅರಾಮ್ಯರ ಸೈನ್ಯದ ವಿರುದ್ಧ ಹೋರಾಡ 
ಲೇಬೇಕು. ನೀನು ಹೋರಾಟದಲ್ಲಿ ಜಯಗಳಿಸುವೆ. 
ನೀನು ಗೆಲ್ಲುವಂತೆ ಯೆಹೋವನು ಮಾಡುತ್ತಾನೆ'' 
ಎಂದನು. 

'3ಈ ಕಾರ್ಯಗಳು ನಡೆಯುತ್ತಿರುವಾಗ, ಮೀಕಾಯೆ 
ಹುವನ್ನು ಕಂಡುಹಿಡಿಯಲು ಅಧಿಕಾರಿಯೊಬ್ಬನು 
ಹೋದನು. ಅಧಿಕಾರಿಯು ಮೀಕಾಯೆಹುವನ್ನು ಕಂಡು 





ಕಬ್ಬಿಣದ ಕೊಂಬುಗಳು ಉನ್ನತ ಶೌರ್ಯಕ್ಕೆ ಇವು ಸಂಕೇತಗಳು. 


“ಮೀಕಾಯೆಹುವೇ, ರಾಜನಾದ ಯೆಹೋಷಾಫಾಟನು 
ಮತ್ತು ನಾನು ನಮ್ಮ ಸೈನ್ಯಗಳನ್ನು ಒಟ್ಟುಗೂಡಿಸ 
ಬಹುದೇ? ಅರಾಮ್ಯರ ಸೇನೆಯ ವಿರುದ್ಧ ಹೋರಾಡಲು 
ರಾಮೋತಿಗೆ ನಾವೀಗ ಹೋಗಬೇಕೇ?'' ಎಂದು 
ಕೇಳಿದನು. 

ಮೀಕಾಯೆಹು, ""ಆಗಲಿ, ಈಗ ನೀವು ಹೋಗಿ, ಅವರ 
ವಿರುದ್ಧ ಯುದ್ಧಮಾಡಿ. ಯೆಹೋವನು ನಿಮಗೆ ಜಯ 
ವನ್ನು ಕೊಡುತ್ತಾನೆ'' ಎಂದನು. 16ಆದರೆ ಅಹಾಬನು, 
"ಯೆಹೋವನ ಶಕ್ತಿಯಿಂದ ನೀನು ಮಾತನಾಡುತ್ತಿಲ್ಲ. 
ನೀನು ನಿನ್ನ ಸ್ವಂತ ಮಾತುಗಳನ್ನು ಹೇಳುತ್ತಿರುವೆ. ನನಗೆ 
ನೀನು ನಿಜವನ್ನು ಹೇಳು! ನಾನು ನಿನಗೆ ಎಷ್ಟು ಸಲ 
ಹೇಳಬೇಕು? ಯೆಹೋವನು ತಿಳಿಸುವುದನ್ನೇ ನನಗೆ 
ಹೇಳು!'' ಎಂದು ಕೇಳಿದನು. 

'ಮೀಕಾಯೆಹು, ""ಮುಂದೆ ಸಂಭವಿಸುವುದು ನನಗೆ 
ಕಾಣುತ್ತಿದೆ. ಇಸ್ರೇಲಿನ ಸೈನ್ಯವು ಬೆಟ್ಟಗಳ ಮೇಲೆ 
ಚೆಲ್ಲಾಪಿಲ್ಲಿಯಾಗಿ ಕುರುಬನಿಲ್ಲದ ಕುರಿಗಳಂತಾಗಿದೆ. 
ಯೆಹೋವನು ಹೇಳುವುದು ಇದನ್ನೇ, "ಈ ಜನರಿಗೆ 
ನಾಯಕನಿಲ್ಲ. ಅವರು ಯುದ್ಧಮಾಡದೆ, ಮನೆಗೆ ಹೋಗ 
ಬೇಕು''' ಎಂದು ಹೇಳಿದನು. 

18ಆಗ ಅಹಾಬನು ಯೆಹೋಷಾಫಾಟನಿಗೆ, "ನೋಡಿ 
ದೆಯಾ! ನಾನು ನಿನಗೆ ಹೇಳಿದೆನಲ್ಲಾ! ಈ ಪ್ರವಾದಿಯು 
ಎಂದೂ ನನ್ನ ಬಗ್ಗೆ ಒಳ್ಳೆಯದೇನನ್ನೂ ಹೇಳುವುದಿಲ್ಲ. 
ನಾನು ಕೇಳಬಾರದ ಸಂಗತಿಗಳನ್ನು ಅವನು ಯಾವಾ 
ಗಲೂ ನನಗೆ ಹೇಳುತ್ತಾನೆ'' ಎಂದು ಹೇಳಿದನು. 

ಆದರೆ ಮೀಕಾಯೆಹು ಯೆಹೋವನಿಗಾಗಿ ಮಾತ 
ನಾಡುತ್ತಲೇ ಇದ್ದನು. ಮೀಕಾಯೆಹು, ""ಕೇಳಿರಿ! ಈ 
ಮಾತುಗಳನ್ನು ಯೆಹೋವನು ತಿಳಿಸುತ್ತಾನೆ! ಯೆಹೋ 
ವನು ಪರಲೋಕದಲ್ಲಿ ತನ್ನ ಸಿಂಹಾಸನದ ಮೇಲೆ 
ಕುಳಿತಿರುವುದನ್ನು ನಾನು ನೋಡಿದೆನು. ಆತನ ಎಲ್ಲಾ 
ದೂತರು ಆತನ ಎಡಬಲಗಳಲ್ಲಿ ನಿಂತಿದ್ದರು. ಯೆಹೋ 
ವನು ಅವರಿಗೆ, "ನಿಮ್ಮಲ್ಲಿ ಯಾರಾದರೂ ರಾಜನಾದ 
ಅಹಾಬನನ್ನು ಪ್ರೇರೇಪಿಸುವಿರಾ? ಅವನು ಅರಾಮ್ಯರ 
ಸೇನೆಯ ವಿರುದ್ಧ ಹೋರಾಡಲು ರಾಮೋತಿಗೆ 





493 


ಹೋಗಬೇಕೆಂದು ನಾನು ಅಪೇಕ್ಟೆ ಪಟ್ಟಿದ್ದೇನೆ. ಅಲ್ಲಿ 
ಅವನು ಕೊಲ್ಲಲ್ಲಹುವನು' ಎಂದು ಹೇಳಿದನು. ತಾವು 
ಏನು ಮಾಡಬೇಕೆಂಬುದರ ಬಗ್ಗೆ ದೂತರಲ್ಲಿ ಒಮ್ಮತದ 
ಅಭಿಪ್ರಾಯವುಂಟಾಗಲಿಲ್ಲ. ?'ಆಗ ಒಬ್ಬ ದೂತನು 
ಯೆಹೋವನ ಬಳಿಗೆ ಹೋಗಿ, "ನಾನು ಅವನನ್ನು 
ಪ್ರೇರೇಪಿಸುತ್ತೇನೆ' ಎಂದನು. ಯೆಹೋವನು, "ರಾಜ 
ನಾದ ಅಹಾಬನನ್ನು ನೀನು ಹೇಗೆ ಪ್ರೇರೇಪಿಸುವೆ?'' 
ಎಂದು ಉತ್ತರಿಸಿದಾಗ, ದೂತನು, "ಅಹಾಬನ ಎಲ್ಲಾ 
ಪ್ರವಾದಿಗಳು ಗಲಿಬಿಲಿ ಗೊಳ್ಳುವಂತೆ ಮಾಡುತ್ತೇನೆ. 
ರಾಜನಾದ ಅಹಾಬನಿಗೆ ಪ್ರವಾದಿಗಳು ಸುಳ್ಳುಹೇಳುವಂತೆ 
ನಾನು ಮಾಡುತ್ತೇನೆ. ಪ್ರವಾದಿಗಳ ಸಂದೇಶವೆಲ್ಲವೂ 
ಸುಳ್ಳಾಗಿರುವುದು' ಎಂದನು. ಆದ್ದರಿಂದ ಯೆಹೋವನು, 





1 ರಾಜರುಗಳು 22:21-36 


ಸಹಿತ ಮನೆಗೆ ಬಂದರೆ, ಯೆಹೋವನು ನನ್ನ ಮೂಲಕ 
ಮಾತನಾಡಿಲ್ಲ'' ಎಂದು ಹೇಳಿದನು. ನಂತರ ರಾಜ 
ನಾದ ಅಹಾಬನು ಮತ್ತು ರಾಜನಾದ ಯೆಹೋಷಾ 
ಫಾಟನು ಅರಾಮ್ಯರ ಸೇನೆಯ ವಿರುದ್ಧ ಹೋರಾಡಲು 
ರಾಮೋತಿಗೆ ಹೋದರು. ಅದು ಗಿಲ್ಯಾದಿನ ಪ್ರದೇಶ 
ವೆಂಬಲ್ಲಿ ನಡೆಯಿತು. *ಅಹಾಬನು ಯೆಹೋಷಾಫಾಟ 
ನಿಗೆ, "ನಾವು ಹೋರಾಟಕ್ಕೆ ಸಿದ್ಧತೆಗಳನ್ನು ಮಾಡೋಣ. 
ನೋಡುವುದಕ್ಕೆ ರಾಜನಲ್ಲವೆಂದು ತೋರುವಂತಹ 
ವಸ್ತ್ರಗಳನ್ನು ನಾನು ಧರಿಸಿಕೊಳ್ಳುತ್ತೇನೆ. ಆದರೆ ನೀನು 
ರಾಜನಂತೆ ತೋರುವ ನಿನ್ನ ವಿಶೇಷ ವಸ್ತ್ರಗಳನ್ನು 
ಧರಿಸಿಕೊ'' ಎಂದನು. ಇಸ್ರೇಲಿನ ರಾಜನು, ತಾನು ರಾಜ 
ನಲ್ಲವೆಂದು ತೋರುವಂತಹ ವಸ್ತ್ರಗಳನ್ನು ಧರಿಸಿಕೊಂಡು 








"ಸರಿ, ಹೋಗಿ ರಾಜನಾದ ಅಹಾಬನನ್ನು ಪ್ರೇರೇಪಿಸು. 
ನೀನು ಸಫಲನಾಗುವೆ''' ಎಂದು ಹೇಳಿದನು. ಮೀಕಾ 
ಯೆಹು ಹೀಗೆ ಹೇಳಿದ ಮೇಲೆ, ""ಇಲ್ಲಿ ನಡೆದದ್ದೂ ಇದೇ. 
ನಿನ್ನ ಪ್ರವಾದಿಗಳೇ ನಿನಗೆ ಸುಳ್ಳುಹೇಳುವಂತೆ ಯೆಹೋ 
ವನು ಮಾಡಿದ್ದಾನೆ. ನಿನಗೆ ಮಹಾಕೇಡು ಬರಲೆಂದು 
ಯೆಹೋವನು ತಾನೇ ತೀರ್ಮಾನಿಸಿದ್ದಾನೆ'' ಎಂದು 
ಹೇಳಿದನು. 


ಹೋರಾಟವನ್ನು ಆರಂಭಿಸಿದನು. 

*' ಅರಾಮ್ಯರ ರಾಜನ ಬಳಿ ಮೂವತ್ತೆರಡು ರಥಬಲದ 
ಅಧಿಪತಿಗಳಿದ್ದರು. ಆ ರಾಜನು ಇಸ್ರೇಲಿನ ರಾಜನನ್ನು 
ಕಂಡುಹಿಡಿಯುವಂತೆ ಈ ಮೂವತ್ತೆರಡು ರಥಬಲದ 
ಅಧಿಪತಿಗಳಿಗೆ ಆಜ್ಞಾಪಿಸಿದ್ದನು. ಅರಾಮ್ಯರ ರಾಜನು, 
ಇಸ್ರೇಲಿನ ರಾಜನನ್ನು ಕೊಂದುಹಾಕುವಂತೆ ಈ ಅಧಿಕಾರಿ 
ಗಳಿಗೆ ಆಜ್ಞಾಪಿಸಿದ್ದನು; ಹೋರಾಟದ ಸಂದರ್ಭದಲ್ಲಿ 





ಆಗ ಪ್ರವಾದಿಯಾದ ಚಿದ್ದೀಯನು ಮೀಕಾಯೆಹು 
ವಿನ ಹತ್ತಿರಕ್ಕೆ ಹೋಗಿ ಅವನ ಮುಖದ ಮೇಲೆ ಹೊಡೆದು, 
"ಯೆಹೋವನ ಆತ್ಮವು ನನ್ನನ್ನು ಬಿಟ್ಟುಹೋಗಿದೆ 
ಎಂಬುದನ್ನೂ ಈಗ ನಿನ್ನ ಮೂಲಕ ಮಾತನಾಡುತ್ತಿದ್ದಾನೆ 
ಎಂಬುದನ್ನೂ ನೀನು ನಿಜವಾಗಿಯೂ ನಂಬುವಿಯಾ?'' 
ಎಂದು ಕೇಳಿದನು. 

2ಮೀಕಾಯೆಹು, '"ಕೇಹು ಬೇಗನೆ ಬರಲಿದೆ. ಆಗ 
ನೀನು ಹೋಗಿ ಒಂದು ಚಿಕ್ಕ ಕೊಠಡಿಯಲ್ಲಿ ಅಡಗಿ 
ಕೊಳ್ಳುವೆ. ನಾನು ಸತ್ಯವನ್ನೇ ನುಡಿದೆನೆಂದು ಆಗ ನಿನಗೆ 
ತಿಳಿಯುತ್ತದೆ!'' ಎಂದನು. 

26ಆಗ ರಾಜನಾದ ಅಹಾಬನು ಮೀಕಾಯೆಹುವನ್ನು 
ಬಂಧಿಸುವಂತೆ ತನ್ನ ಅಧಿಕಾರಿಯೊಬ್ಬನಿಗೆ ಅಜ್ಜಿ 
ಮಾಡಿದನು. ರಾಜನಾದ ಅಹಾಬನು, "ಅವನನ್ನು 
ಬಂಧಿಸಿ, ನಗರಾಧಿಕಾರಿಯಾದ ಆಮೋನ ಮತ್ತು ರಾಜ 
ಪುತ್ರನಾದ ಯೋವಾಷನ ಬಳಿಗೆ ತೆಗೆದುಕೊಂಡು 
ಹೋಗಿ. 2'ಮೀಕಾಯೆಹುವನ್ನು ಸೆರೆಮನೆಯಲ್ಲಿಡ 
ಬೇಕೆಂದು ಅವರಿಗೆ ತಿಳಿಸಿ. ಅವನಿಗೆ ತಿನ್ನಲು ಸ್ವಲ್ಪ ರೊಟ್ಟಿ 
ಮತ್ತು ಕುಡಿಯಲು ಸ್ವಲ್ಪ ನೀರನ್ನು ಮಾತ್ರ ಕೊಡಿ. ನಾನು 
ಯುದ್ಧದಿಂದ ಮನೆಗೆ ಹಿಂದಿರುಗುವವರೆಗೆ ಅವನನ್ನು 
ಅಲ್ಲಿಯೇ ಇಡಿ'' ಎಂದು ಹೇಳಿದನು. 

22 ಮೀಕಾಯೆಹು ಗಟ್ಟಿಯಾದ ಧ್ವನಿಯಲ್ಲಿ, ""ನಾನು 
ಏನು ಹೇಳುತ್ತೇನೆಂಬುದನ್ನು ಜನರೆಲ್ಲರೂ ಕೇಳಿರಿ! ರಾಜ 
ನಾದ ಅಹಾಬನೇ, ನೀನು ಈ ಹೋರಾಟದಿಂದ ಜೀವ 


ರಾಜನಾದ ಯೆಹೋಷಾಫಾಟನನ್ನು ಈ ಅಧಿಪತಿಗಳು 
ನೋಡಿದರು. ಆ ಅಧಿಕಾರಿಗಳು ಅವನನ್ನು ಇಸ್ರೇ 
ಲಿನ ರಾಜನೆಂದು ತಿಳಿದು ಅವನನ್ನು ಕೊಲ್ಲುವು 
ದಕ್ಕೆ ಅವರು ಹೋದರು. ಯೆಹೋಷಾಫಾಟನು 
ಕೂಗಿಕೊಳ್ಳಲಾರಂಭಿಸಿದನು. 3ಅವನು ರಾಜನಾದ 
ಅಹಾಬನಲ್ಲವೆಂಬುದನ್ನು ಆ ಅಧಿಕಾರಿಗಳು ತಿಳಿದು 
ಅವನನ್ನು ಕೊಲ್ಲಲಿಲ್ಲ. “ಆದರೆ ಒಬ್ಬ ಸೃನಿಕನು 
ಯಾರಿಗೂ ಗುರಿಯಿಡದೆ ಒಂದು ಬಾಣವನ್ನು ಗಾಳಿ 
ಯಲ್ಲಿ ಹೊಡೆದನು. ಆದರೆ ಅವನ ಬಾಣವು ಇಸ್ರೇಲಿನ 
ರಾಜನಾದ ಅಹಾಬನಿಗೆ ಬಡಿಯಿತು. ಆ ಬಾಣವು ರಾಜನ 
ದೇಹದ ಕವಚದ ಸಣ್ಣ ಸಂಧಿಯಲ್ಲಿ ತಾಕಿತು. ರಾಜನಾದ 
ಅಹಾಬನು ತನ್ನ ರಥದ ಸಾರಧಿಗೆ, "ಒಂದು ಬಾಣವು 
ನನಗೆ ತಾಕಿತು! ರಥವನ್ನು ಈ ಪ್ರದೇಶದಿಂದ ಹೊರಗೆ 
ಓಡಿಸು. ನಾವು ಯುದ್ಧದಿಂದ ಹೊರಟು ಹೋಗಬೇಕಾ 
ಗಿದೆ'' ಎಂದು ಹೇಳಿದನು. ಸೈನಿಕರು ಹೋರಾಡುತ್ತಲೇ 
ಇದ್ದರು. ರಾಜನಾದ ಅಹಾಬನು ರಥದಲ್ಲಿಯೇ ಇದ್ದನು. 
ಅವನು ರಥದ ಒಂದು ಪಕ್ಕಕ್ಕೆ ಒರಗಿಕೊಂಡು ನಿಂತಿದ್ದನು. 
ಅವನು ಅರಾಮ್ಯರ ಸೇನೆಯ ಕಡೆಗೆ ನೋಡುತ್ತಲೇ 
ಇದ್ದನು. ಅವನ ದೇಹದಿಂದ ಹರಿದ ರಕ್ತವು, ರಥದ ತಳ 
ದಲ್ಲಿ ಮಡುಗಟ್ಟಿತು. ಸಾಯಂಕಾಲವಾದ ಮೇಲೆ ರಾಜನು 
ಸತ್ತುಹೋದನು. ಸೂರ್ಯನು ಮುಳುಗುತ್ತಿರಲು, 
ಇಸ್ರೇಲಿನ ಸೈನ್ಯದ ಪ್ರತಿಯೊಬ್ಬನು ತನ್ನ ಊರಿಗೂ ತನ್ನ 
ನಾಡಿಗೂ ಹೋಗಬೇಕು!'' ಎಂಬ ಕೂಗು ಸೈನ್ಯದಲ್ಲೆಲ್ಲಾ 


1 ರಾಜರುಗಳು 22:37-53 


(ಪಾಳೆಯದಲ್ಲಿ) ಹಬ್ಬಿತು. ರಾಜನಾದ ಅಹಾಬನು ಈ 
ರೀತಿಯಲ್ಲಿ ಸತ್ತು ಹೋದನು. ಅವನ ದೇಹವನ್ನು ಕೆಲವು 
ಜನರು ಸಮಾರ್ಯಕ್ಕೆ ತೆಗೆದುಕೊಂಡು ಹೋದರು. 
ಅವರು ಅವನನ್ನು ಅಲ್ಲಿ ಸಮಾಧಿ ಮಾಡಿದರು. 38 
ಜನರು ಅಹಾಬನ ರಥವನ್ನು ಸಮಾರ್ಯದ ಕೊಳದ 
ನೀರಿನಲ್ಲಿ ತೊಳೆದರು. ರಥದಲ್ಲಿದ್ದ ರಾಜನಾದ ಅಹಾಬನ 
ರಕ್ತವನ್ನು ನಾಯಿಗಳು ನೆಕ್ಕಿದವು. ದೇವದಾಸಿಯರು ಆ 
ಕೊಳದ ನೀರನ್ನು ಸ್ನಾನಕ್ಕೆ ಉಪಯೋಗಿಸುತ್ತಿದ್ದರು. 
ಯೆಹೋವನು ಹೇಳಿದ್ದ ರೀತಿಯಲ್ಲಿಯೇ ಈ ಸಂಗತಿಗಳು 
ಸಂಭವಿಸಿದವು. 

ರಾಜನಾದ ಅಹಾಬನು ತನ್ನ ಆಳ್ವಿಕೆಯ ಕಾಲದಲ್ಲಿ 
ಮಾಡಿದ ಸಂಗತಿಗಳನ್ನೆಲ್ಲಾ "ಇಸ್ರೇಲಿನ ರಾಜರುಗಳ 
ಇತಿಹಾಸ'' ಪುಸ್ತಕದಲ್ಲಿ ಬರೆದಿದ್ದಾರೆ. ರಾಜನು ತನ್ನ 
ಅರಮನೆಯನ್ನು ಮತ್ತಷ್ಟು ಸುಂದರವಾಗಿ ಕಾಣುವಂತೆ 
ಮಾಡಲು ಬಳಸಿದ ದಂತದ ಕುರಿತಾಗಿಯೂ ಆ ಪುಸ್ತಕವು 
ತಿಳಿಸುತ್ತದೆ. ರಾಜನು ನಿರ್ಮಿಸಿದ ನಗರಗಳ ಬಗ್ಗೆಯೂ 


494 


ದಲ್ಲಿ ಬರೆಯಲಾಗಿದೆ. ಲೈಂಗಿಕ ಸಂಬಂಧಕ್ಕಾಗಿ ತಮ್ಮ 
ದೇಹಗಳನ್ನು ಮಾರಾಟ ಮಾಡುತ್ತಿದ್ದ ಗಂಡಸರನ್ನು 
ಮತ್ತು ಹೆಂಗಸರನ್ನು, ಯೆಹೋಷಾಫಾಟನು ದೇಶದಿಂದ 
ಹೊರಗಟ್ಟಿದನು. ಅವನ ತಂದೆಯಾದ ಆಸನು ರಾಜ 
ನಾಗಿದ್ದ ಕಾಲದಲ್ಲಿ ಆ ಜನರು ಪೂಜಾಸ್ಥಳಗಳಲ್ಲಿ ಸೇವೆ 
ಯನ್ನು ಮಾಡುತ್ತಿದ್ದರು. “ಪ್ರ ಸಮಯದಲ್ಲಿ 
ಎದೋಮ್‌ ದೇಶದಲ್ಲಿ ರಾಜನಿರಲಿಲ್ಲ. ಆ ದೇಶವನ್ನು 
ಒಬ್ಬ ರಾಜ್ಯಪಾಲನು ಆಳುತ್ತಿದ್ದನು. ಈ ರಾಜ್ಯಪಾಲನನ್ನು 
ಯೆಹೂದದ ರಾಜನು ಆರಿಸಿದ್ದನು. 

ರಾಜನಾದ ಯೆಹೋಷಾಫಾಟನು ಸರಕು ಸಾಗಿಸುವ 
ಹಡಗುಗಳನ್ನು ತಯಾರಿಸಿದನು. ಯೆಹೋಷಾಫಾಟನು 
ಓಫೀರ್‌ ದೇಶದಿಂದ ಬಂಗಾರವನ್ನು ತರುವುದಕ್ಕಾಗಿ ಈ 
ಹಡಗುಗಳನ್ನು ಕಳುಹಿಸಿದನು. ಆದರೆ ಆ ಹಡಗುಗಳು 
ತಮ್ಮ ಸ್ವಂತ ಬಂದರಾದ ಎಚ್ಯೋನ್ನೆಬೆರಿಯಲ್ಲಿ ನಾಶ 
ವಾದವು. ಅವು ಓಫೀರ್‌ ದೇಶವನ್ನು ಮುಟ್ಟಲೇ ಇಲ್ಲ. 
ಇಸ್ರೇಲಿನ ರಾಜನಾದ ಅಹಜ್ಯನು ಯೆಹೋಷಾ 





ಆ ಪುಸ್ತಕವು ತಿಳಿಸುತ್ತದೆ. ಅಹಾಬನು ಸತ್ತಾಗ ಅವನನ್ನು 
ಅವನ ಪೂರ್ನಿಕರೊಡನೆ ಸಮಾಧಿ ಮಾಡಿದರು. ಅವನ 
ನಂತರ ಅವನ ಮಗನಾದ ಅಹಜ್ಯನು ರಾಜನಾದನು. 


ಯೆಹೂದದ ರಾಜನಾದ ಯೆಹೋಷಾಫಾಟ 

“ಅಹಾಬನು ಇಸ್ರೇಲಿನ ರಾಜನಾಗಿದ್ದ ನಾಲ್ಕನೆಯ 
ವರ್ಷದಲ್ಲಿ ಯೆಹೋಷಾಫಾಟನು ಯೆಹೂದದ ರಾಜ 
ನಾದನು. ಯೆಹೋಷಾಫಾಟನು ಆಸನ ಮಗ. 
2 ಯೆಹೋಷಾಫಾಟನು ರಾಜನಾದಾಗ ಅವನಿಗೆ ಮೂವ 
ತ್ರೈದು ವರ್ಷ ವಯಸ್ಸಾಗಿತ್ತು. ಯೆಹೋಷಾಫಾಟನು 
ಜೆರುಸಲೇಮಿನಲ್ಲಿ ಇಪ್ಪತ್ತೈದು ವರ್ಷ ಆಳಿದನು. 
ಯೆಹೋಷಾಫಾಟನ ತಾಯಿಯು ಆಜೂಬಳಿಂಬ ಹೆಸರಿ 
ನವಳು. ಆಜೂಬಳು ಶಿಲ್ಲಿಯ ಮಗಳು. “ಯೆಹೋಷಾ 
ಫಾಟನು ಒಳ್ಳೆಯವನಾಗಿದ್ದನು. ಅವನು ತನ್ನ ತಂದೆಯ 
ಮಾರ್ಗವನ್ನು ಅನುಸರಿಸಿದನು. ಯೆಹೋವನು ಅಪೇಕ್ವಿಸಿ 
ದವುಗಳಿಗೆಲ್ಲ ಅವನು ವಿಧೇಯನಾಗಿದ್ದನು. ಆದರೆ 
ಯೆಹೋಷಾಫಾಟನು ಉನ್ನತಸ್ಥಳಗಳನ್ನು ನಾಶಗೊಳಿಸ 





ಫಾಟನಿಗೆ ಸಹಾಯ ಮಾಡಲು ಹೋದನು. ಅಹಜ್ಯನು 
ಆ ಹಡಗುಗಳಲ್ಲಿ ತನ್ನ ಸ್ವಂತ ನಾವಿಕರಲ್ಲಿ ಕೆಲವರನ್ನು 
ಯೆಹೋಷಾಫಾಟನ ಜನರೊಂದಿಗೆ ಕಳುಹಿಸುತ್ತೇನೆಂದು 
ಯೆಹೋಷಾಫಾಟನಿಗೆ ತಿಳಿಸಿದನು. ಆದರೆ ಯೆಹೋಷಾ 
ಫಾಟನು ಅಹಜ್ಯನ ಜನರನ್ನು ಸ್ವೀಕರಿಸಲಿಲ್ಲ. ಯಹೋ 
ಷಾಫಾಟನು ಸತ್ತುಹೋದನು. ಅವನನ್ನು ಅವನ 
ಪೂರ್ವಿಕರ ಬಳಿ ದಾವೀದನಗರದಲ್ಲಿ ಸಮಾಧಿ ಮಾಡಿ 
ದರು. ನಂತರ ಅವನ ಮಗನಾದ ಯೆಹೋರಾಮನು 
ರಾಜನಾದನು. 


ಇಸ್ರೇಲಿನ ರಾಜನಾದ ಅಹಜ್ಯ 

3! ಅಹಜ್ಯನು ಅಹಾಬನ ಮಗ. ಯೆಹೋಷಾಫಾಟನು 
ಯೆಹೂದದ ರಾಜನಾಗಿದ್ದ ಹದಿನೇಳನೆಯ ವರ್ಷದಲ್ಲಿ 
ಅವನು ಇಸ್ರೇಲಿನ ರಾಜನಾದನು. ಅಹಜ್ಯನು ಸಮಾರ್ಯ 
ದಲ್ಲಿ ಎರಡು ವರ್ಷ ರಾಜ್ಯವಾಳಿದನು. 32 ಅಹಜ್ಯನು 
ಯೆಹೋವನ ವಿರುದ್ದ ಪಾಪವನ್ನು ಮಾಡಿದನು. ಅವನು 
ತನ್ನ ತಂದೆಯಾದ ಅಹಾಬ, ತಾಯಿಯಾದ ಈಜೆಬೆಲ 
ಮತ್ತು ನೆಬಾಟನ ಮಗನಾದ ಯಾರೊಬ್ಬಾಮ ಮಾಡಿ 





ಲಿಲ್ಲ. ಜನರು ಆ ಸ್ಥಳಗಳಲ್ಲಿ ಯಜ್ಞಗಳನ್ನು ಅರ್ಪಿಸುತ್ತಾ 
ಧೂಪಹಾಕುತ್ತಾ ಇದ್ದರು. “"ಯೆಹೋಷಾಫಾಟನು 
ಇಸ್ರೇಲಿನ ರಾಜನೊಂದಿಗೆ ಒಂದು ಶಾಂತಿಒಪ್ಪಂದವನ್ನು 
ಮಾಡಿಕೊಂಡನು. *ಯೆಹೋಷಾಫಾಟನು ಬಹಳ 
ಧೈರ್ಯಶಾಲಿ. ಅವನು ಅನೇಕ ಯುದ್ಧಗಳಲ್ಲಿ ಹೋರಾಡಿ 
ದ್ದನು. ಅವನು ಮಾಡಿದ ಕಾರ್ಯಗಳನ್ನೆಲ್ಲಾ 
“ಯೆಹೂದದ ರಾಜರುಗಳ ಇತಿಹಾಸ'' ಎಂಬ ಪುಸ್ತಕ 


ದಂತಹ ಕಾರ್ಯಗಳನ್ನೇ ಮಾಡಿದನು. ಈ ಆಡಳಿತಗಾರ 
ರೆಲ್ಲ ಇಸ್ರೇಲಿನ ಜನರನ್ನು ಮತ್ತಷ್ಟು ಪಾಪಕ್ಕೆ ನಡೆಸಿದರು. 
5 ಅಹಜ್ಯನು ತನ್ನ ತಂದೆಯಂತೆಯೇ ಸುಳ್ಳುದೇವರಾದ 
ಬಾಳನನ್ನು ಪೂಜಿಸಿ ಅವನ ಸೇವೆ ಮಾಡಿದನು; ಇಸ್ರೇಲಿನ 
ದೇವರಾದ ಯೆಹೋವನನ್ನು ರೇಗಿಸಿದನು. ಯೆಹೋ 
ವನು ಮೊದಲು ಅಹಜ್ಯನ ತಂದೆಯ ಮೇಲೆ ಕೋಪ 
ಗೊಂಡಿದ್ದಂತೆ, ಅಹಜ್ಯನ ಮೇಲೂ ಕೋಪಗೊಂಡನು. 


495 


2 ರಾಜರುಗಳು 


ಅಹಜ್ಯನಿಗೆ ಒಂದು ಸಂದೇಶ 
1 ಅಹಾಬನು ಸತ್ತನಂತರ, ಮೋವಾಬ್ಯರು ಇಸ್ರೇಲಿನ 
ಆಳ್ವಿಕೆಗೆ ವಿರೋಧವಾಗಿ ದಂಗೆ ಎದ್ದರು. 
2ಓಂದು ದಿನ, ಅಹಜ್ಯನು ಸಮಾರ್ಯದ ತನ್ನ ಮನೆಯ 
ಮಾಳಿಗೆಯ ಮೇಲಿದ್ದನು. ಅಹಜ್ಯನು ಮನೆಯ ಮೇಲಿನ 
ಮರದ ಕಂಬಗಳ ಮೂಲಕ ಕೆಳಕ್ಕೆ ಬಿದ್ದನು. ಅವನಿಗೆ 


ಒಬ್ಬ ದೇವರಿದ್ದಾನೆ! ಹೀಗಿರುವಾಗ ನೀನು ಎಕ್ರೋನಿನ 
ದೇವರಾದ ಬಾಳ್ವೆಬೂಬನನ್ನು ವಿಚಾರಿಸುವುದಕ್ಕೆ 
ಸಂದೇಶಕರನ್ನು ಕಳುಹಿಸಿದುದೇಕೆ? ನೀನು ಈ ಕಾರ್ಯ 
ವನ್ನು ಮಾಡಿದ್ದರಿಂದ ನಿನ್ನ ಹಾಸಿಗೆಯಿಂದ ಮೇಲ 
ಕ್ಕೇಳುವುದಿಲ್ಲ. ನೀನು ಅಲ್ಲೇ ಸಾಯುವೆ!''' ಎಂಬುದಾಗಿ 
ಹೇಳಿದರು. 





ಬಹಳ ಗಾಯಗಳಾದವು. ಅಹಜ್ಯನು ಸಂದೇಶಕರನ್ನು 
ಕರೆದು ಅವರಿಗೆ, ""ಎಕ್ರೋನಿನ ದೇವರಾದ ಬಾಳ್ವೆ 
ಬೂಬನ ಅರ್ಚಕರ ಬಳಿಗೆ ಹೋಗಿ, ನನ್ನ ಗಾಯಗಳು 
ಗುಣವಾಗುತ್ತವೆಯೇ ಎಂಬುದನ್ನು ಅವರಿಂದ ತಿಳಿದು 
ಕೊಳ್ಳಿ'' ಎಂದು ಹೇಳಿದನು. 


ಆದರೆ ಯೆಹೋವನ ದೂತನೊಬ್ಬನು ತಿಷ್ಟೀಯನಾದ 
ಎಲೀಯನಿಗೆ, ""ರಾಜನಾದ ಅಹಜ್ಯನು ಸಮಾರ್ಯ 
ದಿಂದ ಕೆಲವು ಸಂದೇಶಕರನ್ನು ಕಳುಹಿಸಿದ್ದಾನೆ. ನೀನು 
ಹೋಗಿ ಅವರನ್ನು ಭೇಟಿಯಾಗಿ ಅವರಿಗೆ, "ಇಸ್ರೇಲಿ 
ನಲ್ಲಿಯೂ ಒಬ್ಬ ದೇವರಿದ್ದಾನೆ! ಹೀಗಿರುವಾಗ ನೀವು 
ಎಕ್ರೋನಿನ ದೇವರಾದ ಬಾಳ್ವೆಬೂಬನ ಬಳಿಗೆ ಹೋಗಿ 
ಪ್ರಶ್ನೆಗಳನ್ನು ಕೇಳುವುದೇಕೆ?*ರಾಜನಾದ ಅಹಜ್ಯನಿಗೆ ಈ 
ಸಂಗತಿಗಳನ್ನು ತಿಳಿಸಿ: ಬಾಳ್ಚೆಬೂಬನಿಂದ ಪ್ರಶ್ನೆಗಳನ್ನು 
ಕೇಳುವುದಕ್ಕೆ ನೀನು ಸಂದೇಶಕರನ್ನು ಕಳುಹಿಸಿದೆ. ನೀನು 
ಈ ಕಾರ್ಯವನ್ನು ಮಾಡಿದುದರಿಂದ, ಯೆಹೋವನು 
ಇಂತೆನ್ನುವನು: "ನೀನು ನಿನ್ನ ಹಾಸಿಗೆಯಿಂದ ಮೇಲಕ್ಕೇ 
ಳುವುದಿಲ್ಲ. ನೀನು ಅಲ್ಲೇ, ಸಾಯುವೆ' ಎಂದು ತಿಳಿಸು'' 
ಎಂಬುದಾಗಿ ಹೇಳಿದನು. ಎಲೀಯನು ಅಹಜ್ಯನ ಸೇವಕ 
ರಿಗೆ ಈ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಟು 
ಹೋದನು. 


5ಸಂದೇಶಕರು ಅಹಜ್ಯನ ಬಳಿಗೆ ಹಿಂದಿರುಗಿ ಬಂದರು. 
ಅಹಜ್ಯನುಸಂದೇಶಕರನ್ನು, “ನೀವು ಇಷ್ಟು ಬೇಗ ಹಿಂದಕ್ಕೆ 
ಬಂದುದೇಕೆ?'' ಎಂದು ಕೇಳಿದನು. 

6ಸಂದೇಶಕರು ಅಹಜ್ಯನಿಗೆ, "ಒಬ್ಬನು ನಮ್ಮನ್ನು ಭೇಟಿ 
ಯಾಗಿ “ನಿಮ್ಮನ್ನು ಕಳುಹಿಸಿದ ರಾಜನ ಬಳಿಗೆ ಹಿಂದಿರುಗಿ 
ಹೋಗಿ ಯೆಹೋವನು ಹೇಳುವುದನ್ನು ಅವನಿಗೆ ತಿಳಿಸಿ. 
ಯೆಹೋವನು ಹೇಳುವುದೇನಂದರೆ: "ಇಸ್ರೇಲಿನಲ್ಲಿ 





'ಅಹಜ್ಯನು ಸಂದೇಶಕರನ್ನು, ""ನಿಮ್ಮನ್ನು ಭೇಟಿಮಾಡಿ 
ಈ ಮಾತುಗಳನ್ನು ತಿಳಿಸಿದ ಮನುಷ್ಯನು ಹೇಗಿದ್ದನು?'' 
ಎಂದು ಕೇಳಿದನು. 


*ಸಂದೇಶಕರು ಅಹಜ್ಯನಿಗೆ, "" ಅವನು ಉಣ್ಣೆಯ 
ಮೇಲಂಗಿಯನ್ನು ಧರಿಸಿದ್ದನು ಮತ್ತು ಸೊಂಟಕ್ಕೆ 
ಚರ್ಮದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದನು'' ಎಂದರು. 

ಆಗ ಅಹಜ್ಯನು, ""ಅವನು ತಿಷ್ಟೀಯನಾದ ಎಲೀ 
ಯನು'' ಎಂದು ಹೇಳಿದನು. 


ಅಹಜ್ಯನು ಕಳುಹಿಸಿದ ಬೆಂಕಿಯಿಂದ 
ಸೇನಾಧಿಪತಿಗಳ ನಾಶನ 

*ಅಹಜ್ಯನು ಎಲೀಯನ ಬಳಿಗೆ ಒಬ್ಬ ಸೇನಾಧಿ 
ಪತಿಯನ್ನು ಮತ್ತು ಐವತ್ತು ಮಂದಿ ಜನರನ್ನು ಕಳುಹಿಸಿ 
ದನು. ಸೇನಾಧಿಪತಿಯು ಎಲೀಯನ ಬಳಿಗೆ ಹೋದನು. 
ಆ ಸಮಯದಲ್ಲಿ ಎಲೀಯನು ಬೆಟ್ಟದ ತುದಿಯಲ್ಲಿ 
ಕುಳಿತಿದ್ದನು. ಆ ಸೇನಾಧಿಪತಿಯು ಎಲೀಯನಿಗೆ, ""ದೇವ 
ಮನುಷ್ಯನೇ, ರಾಜನು ಹೇಳುತ್ತಾನೆ, "ಕೆಳಗಿಳಿದು ಬಾ' 
'' ಎಂದು ಹೇಳಿದನು. 

ಎಲೀಯನು ಐವತ್ತು ಮಂದಿಯ ಸೇನಾಧಿಪತಿಗೆ, 
"ನಾನು ಒಬ್ಬ ದೇವಮನುಷ್ಯನಾದರೆ ಪರಲೋಕದಿಂದ 
ಬೆಂಕಿಯು ಕೆಳಗಿಳಿದು ಬಂದು ನಿನ್ನನ್ನೂ ನಿನ್ನ ಐವತ್ತು 
ಸೈನಿಕರನ್ನೂ ನಾಶಗೊಳಿಸಲಿ!'' ಎಂದು ಉತ್ತರಿಸಿದನು. 


ಆಗ ಬೆಂಕಿಯು ಪರಲೋಕದಿಂದ ಬಂದು ಆ ಸೇನಾಧಿ 
ಪತಿಯನ್ನು ಮತ್ತು ಅವನ ಐವತ್ತು ಮಂದಿ ಸೈನಿಕರನ್ನು 
ನಾಶಗೊಳಿಸಿತು. 

''ಅಹಜ್ಯನು ಬೇರೊಬ್ಬ ಸೇನಾಧಿಪತಿಯನ್ನು ಮತ್ತು 
ಐವತ್ತು ಜನರನ್ನು ಎಲೀಯನ ಬಳಿಗೆ ಕಳುಹಿಸಿದನು. 


2 ರಾಜರುಗಳು 1:12-2:6 


ಸೇನಾಧಿಪತಿಯು ಎಲೀಯನಿಗೆ, ""ದೇವಮನುಷ್ಯನೇ, 
ರಾಜನು ಹೇಳುತ್ತಾನೆ, "ತ್ವರಿತವಾಗಿ ಕೆಳಗಿಳಿದು ಬಾ!’ 
''ಎಂದು ಹೇಳಿದನು. 

2ಎಲೀಯನು ಸೇನಾಧಿಪತಿಗೆ ಮತ್ತು ಅವನ ಐವತ್ತು 
ಮಂದಿ ಜನರಿಗೆ, "ನಾನು ದೇವಮನುಷ್ಯನಾಗಿದ್ದರೆ ಪರ 
ಲೋಕದಿಂದ ಬೆಂಕಿಯು ಕೆಳಗಿಳಿದು ಬಂದು ನಿನ್ನನ್ನೂ 
ನಿನ್ನ ಐವತ್ತು ಜನರನ್ನೂ ನಾಶಗೊಳಿಸಲಿ!'' ಎಂದು 
ಹೇಳಿದನು. 

ಆಗ ಪರಲೋಕದಿಂದ ದೇವರ ಬೆಂಕಿಯು ಇಳಿದು 
ಬಂದು ಸೇನಾಧಿಪತಿಯನ್ನೂ ಅವನ ಐವತ್ತು ಜನರನ್ನೂ 
ನಾಶಗೊಳಿಸಿತು. 

ಅಹಜ್ಯನು ಮೂರನೆಯ ಸೇನಾಧಿಪತಿಯನ್ನು 
ಐವತ್ತು ಜನರೊಂದಿಗೆ ಕಳುಹಿಸಿದನು. ಐವತ್ತು 
ಮಂದಿಯ ಮೂರನೆಯ ಸೇನಾಧಿಪತಿಯು ಎಲೀಯನ 
ಬಳಿಗೆ ಬಂದನು. ಸೇನಾಧಿಪತಿಯು ತನ್ನ ಮೊಣಕಾಲುಗಳ 
ಮೇಲೆ ಬಿದ್ದು ನಮಸ್ಕರಿಸಿದನು. ಸೇನಾಧಿಪತಿಯು 
ಎಲೀಯನನ್ನು ಬೇಡಿಕೊಳ್ಳುತ್ತಾ ಅವನಿಗೆ, ""ದೇವ 
ಮನುಷ್ಯನೇ, ನನ್ನ ಮತ್ತು ಈ ಐವತ್ತು ಜನರ ಪ್ರಾಣವು 
ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದಾಗಿರಲಿ! "ಪರಲೋಕ 
ದಿಂದ ಕೆಳಗಿಳಿದು ಬಂದ ಬೆಂಕಿಯು ಮೊದಲ ಇಬ್ಬರು 
ಸೇನಾಧಿಪತಿಗಳನ್ನೂ ಅವರ ಐವತ್ತು ಜನರನ್ನೂ ನಾಶ 
ಗೊಳಿಸಿತು. ಆದರೆ ಈಗ ನಮ್ಮ ಮೇಲೆ ಕನಿಕರ ತೋರಿ 
ಜೀವಿಸಲು ಅವಕಾಶ ಮಾಡಿಕೊಡು'' 
ಹೇಳಿದನು. 

15 ಯೆಹೋವನ ದೂತನು ಎಲೀಯನಿಗೆ, ""ಸೇನಾಧಿ 
ಪತಿಯೊಡನೆ ಹೋಗು, ಅವನಿಗೆ ಹೆದರಬೇಡ'' ಎಂದು 
ಹೇಳಿದನು. 

ಎಲೀಯನು ರಾಜನಾದ ಅಹಜ್ಯನನ್ನು ನೋಡಲು ಆ 
ಸೇನಾಧಿಪತಿಯೊಡನೆ ಹೋದನು. 

ಎಲೀಯನು ಅಹಜ್ಯನಿಗೆ, ""ಇಸ್ರೇಲಿನಲ್ಲಿ ದೇವ 
ರಿದ್ದಾನೆ. ಹೀಗಿರುವಾಗ ನೀನು ಎಕ್ರೋನಿನ ದೇವರಾದ 
ಬಾಳ್ಚೆಬೂಬನನ್ನು ಪ್ರಶ್ನೆಗಳನ್ನು ಕೇಳಲು ಸಂದೇಶಕರನ್ನು 
ಏಕೆ ಕಳುಹಿಸಿದೆ? ನೀನು ಈ ಕಾರ್ಯವನ್ನು ಮಾಡಿದ್ದ 
ರಿಂದ ನಿನ್ನ ಹಾಸಿಗೆಯಿಂದ ನೀನು ಮೇಲಕ್ಕೇಳುವುದಿಲ್ಲ. 
ನೀನು ಅಲ್ಲೇ ಸಾಯುವೆ!” ಎಂದನು. 

'"ಎಲೀಯನ ಮೂಲಕ ಯೆಹೋವನು ಹೇಳಿ 
ದಂತೆಯೇ ಅಹಜ್ಯನು ಸತ್ತುಹೋದನು. ಅಹಜ್ಯನಿಗೆ 
ಮಕ್ಕಳಿರಲಿಲ್ಲ. ಆದ್ದರಿಂದ ಅಹಜ್ಯನಿಗೆ ನಂತರ 
ಯೋರಾಮನು ಹೊಸ ರಾಜನಾದನು. ಯೆಹೋಷಾ 
ಫಾಟನ ಮಗನಾದ ಯೆಹೋರಾಮನು ಯೆಹೂದದ 
ರಾಜನಾಗಿದ್ದ ಎರಡನೆಯ ವರ್ಷದಲ್ಲಿ ಯೊಹೋ 
ರಾಮನು ಆಳುವುದಕ್ಕೆ ಆರಂಭಿಸಿದನು. '₹ ಅಹಜ್ಯನು 
ಮಾಡಿದ ಇತರ ಕಾರ್ಯಗಳ ಬಗ್ಗೆ "'ಇಸ್ರೇಲಿನ 


ಎಂದು 


496 


ರಾಜರುಗಳ ಇತಿಹಾಸ'' ಎಂಬ ಪುಸ್ತಕದಲ್ಲಿ ಬರೆಯ 
ಲಾಗಿದೆ. 


ಎಲೀಯನ ಪರಲೋಕಾರೋಹಣ 
ಯೆಹೋವನು ಎಲೀಯನನ್ನು ಸುಂಟರಗಾಳಿಯ 
ಮೂಲಕ ಪರಲೋಕಕ್ಕೆ ಕರೆದುಕೊಳ್ಳುವ ಕಾಲ 
ಹತ್ತಿರ ಬಂದಿತು. ಎಲೀಯನು ಎಲೀಷನೊಡನೆ ಗಿಲ್ಲಾಲಿ 
ನಿಂದ ಹೋದನು. 


2ಎಲೀಯನು ಎಲೀಷನಿಗೆ, ""ದಯವಿಟ್ಟು ಇಲ್ಲಿಯೇ 
ಇರು; ಏಕೆಂದರೆ ಬೇತೇಲಿಗೆ ಹೋಗುವಂತೆ ಯೆಹೋ 
ವನು ನನಗೆ ಆಜ್ಞಾಪಿಸಿದ್ದಾನೆ'' ಎಂದು ಹೇಳಿದನು. 

ಆದರೆ ಎಲೀಷನು, ""ಯೆಹೋವನಾಣೆ, ನಿನ್ನಾಣೆ, 
ನಾನು ನಿನ್ನನ್ನು ಬಿಟ್ಟಿರುವುದಿಲ್ಲವೆಂದು ಪ್ರಮಾಣ 
ಮಾಡುತ್ತೇನೆ''ಎಂದು ಹೇಳಿದನು. ಇಬ್ಬರೂ ಬೇತೇಲಿಗೆ 
ಹೋದರು. 


*ಬೇತೇಲಿನಲ್ಲಿ ಪ್ರವಾದಿಗಳ ಗುಂಪೊಂದು ಎಲೀಷನ 
ಬಳಿಗೆ ಬಂದು, ಅವನಿಗೆ, "" ಯೆಹೋವನು ಈ ದಿನ ನಿನ್ನ 
ಒಡೆಯನನ್ನು ನಿನ್ನಿಂದ ತೆಗೆದುಕೊಳ್ಳುತ್ತಾನೆಂಬುದು 
ನಿನಗೆ ತಿಳಿದಿದೆಯೇ'' ಎಂದು ಕೇಳಿದರು. 

ಎಲೀಷನು, ""ಹೌದು, ನನಗೆ ಅದು ತಿಳಿದಿದೆ. ಅದರ 
ಬಗ್ಗೆ ಮಾತನಾಹಬೇಡಿ'' ಎಂದನು. 

*ಎಲೀಯನು ಎಲೀಷನಿಗೆ, ""ದಯವಿಟ್ಟು ಇಲ್ಲಿಯೇ 
ಇರು, ಏಕೆಂದರೆ ಯೆಹೋವನು ಜಿರಿಕೋವಿಗೆ ಹೋಗು 
ವಂತೆ ನನಗೆ ಆಜ್ಞಾಪಿಸಿದ್ದಾನೆ'' ಎಂದು ಹೇಳಿದನು. 


ಆದರೆ ಎಲೀಷನು, ""ಯೆಹೋವನಾಣೆ, ನಿನ್ನಾಣೆ, 
ನಾನು ನಿನ್ನನ್ನು ಬಿಟ್ಟಿರುವುದಿಲ್ಲವೆಂದು ಪ್ರಮಾಣ ಮಾಡು 
ತ್ತೇನೆ!'' ಎಂದು ಹೇಳಿದನು. ಇಬ್ಬರೂ ಜೆರಿಕೋವಿಗೆ 
ಹೋದರು. 

*ಜಿರಿಕೋದಲ್ಲಿ ಪ್ರವಾದಿಗಳ ಗುಂಪೊಂದು ಎಲೀಷನ 
ಬಳಿಗೆ ಬಂದು ಅವನಿಗೆ, "ಯೆಹೋವನು ಈ ದಿನ ನಿನ್ನ 
ಒಡೆಯನನ್ನು ನಿನ್ನಿಂದ ತೆಗೆದುಕೊಳ್ಳುತ್ತಾನೆಂಬುದು 
ನಿನಗೆ ತಿಳಿದಿದೆಯೇ?'' ಎಂದು ಕೇಳಿದರು. 

ಎಲೀಷನು, ""ಹೌದು, ನನಗೆ ಅದು ತಿಳಿದಿದೆ. ಅದರ 
ಬಗ್ಗೆ ಮಾತನಾಡಬೇಡಿ” ಎಂದನು. 

6ಎಲೀಯನು ಎಲೀಷನಿಗೆ, ""ದಯವಿಟ್ಟು ಇಲ್ಲಿಯೇ 
ಇರು, ಏಕೆಂದರೆ ಯೆಹೋವನು ಜೋರ್ಡನ್‌ ನದಿಗೆ 
ಹೋಗುವಂತೆ ನನಗೆ ಆಜ್ಞಾಪಿಸಿದ್ದಾನೆ'' ಎಂದು 
ಹೇಳಿದನು. 

ಎಲೀಷನು, ""ಯೆಹೋವನಾಣೆ, ನಿನ್ನಾಣೆ, ನಾನು 
ನಿನ್ನನ್ನು ಬಿಟ್ಟಿರುವುದಿಲ್ಲವೆಂದು ಪ್ರಮಾಣ ಮಾಡು 
ತ್ತೇನೆ'' ಎಂದು ಹೇಳಿದನು. ಅವರಿಬ್ಬರೂ ಮುಂದೆ 
ಸಾಗಿದರು. 














497 


ಅವರನ್ನು ಹಿಂಬಾಲಿಸಿಕೊಂಡು ಬಂದ ಪ್ರವಾದಿಗಳ 


ಗುಂಪಿನಲ್ಲಿ ಐವತ್ತು ಮಂದಿ ಅಲ್ಲಿದ್ದರು. ಎಲೀಯ ಮತ್ತು 


ಎಲೀಷರು ಜೋರ್ಡನ್‌ ನದಿಯ ಹತ್ತಿರ ನಿಂತು 
ಕೊಂಡರು. ಆ ಐವತ್ತು ಮಂದಿ ಜನರು ಎಲೀಯ ಮತ್ತು 
ಎಲೀಷರಿಗಿಂತ ಬಹುದೂರದಲ್ಲಿ ನಿಂತುಕೊಂಡರು. 
*ಎಲೀಯನು ತನ್ನ ಮೇಲಂಗಿಯನ್ನು ತೆಗೆದು ಅದರಿಂದ 
ನೀರನ್ನು ಹೊಡೆದನು. ಈಗ ನೀರು ಎರಡು ಭಾಗವಾಗಿ 
ಬಲಗಡೆಯಲ್ಲಿಯೂ ಎಡಗಡೆಯಲ್ಲಿಯೂ ನಿಂತು 
ಕೊಂಡಿತು. ನಂತರ ಎಲೀಯ ಮತ್ತು ಎಲೀಷರು 
ಒಣನೆಲದ ಮೇಲೆ ನದಿಯನ್ನು ದಾಟಿದರು. 

ಅವರು ನದಿಯನ್ನು ದಾಟಿದ ಮೇಲೆ ಎಲೀಯನು 
ಎಲೀಷನಿಗೆ, ""ದೇವರು ನನ್ನನ್ನು ನಿನ್ನಿಂದ ತೆಗೆದು 
ಕೊಳ್ಳುವುದಕ್ಕೆ ಮುಂಚೆ, ನಾನು ನಿನಗೆ ಏನು ಮಾಡ 
ಬೇಕೆಂದು ನೀನು ಅಪೇಕ್ಷಿಸುವೆ?'' ಎಂದು ಕೇಳಿದನು. 
ಎಲೀಷನು, “ನಿನ್ನ ಆತ್ಮವು ನನ್ನ ಮೇಲೆ ಎರಡ 
ರಷ್ಟಿರಬೇಕೆಂದು ನಾನು ನಿನ್ನಲ್ಲಿ ಬೇಡುತ್ತೇನೆ'' ಎಂದು 
ಹೇಳಿದನು. 

ಲೀಯನು, ""ನೀನು ಕಷ್ಟಕರವಾದುದನ್ನು ಬೇಡಿ 
ಕೊಂಡೆ. ನಿನ್ನಿಂದ ನನ್ನನ್ನು ತೆಗೆದುಕೊಳ್ಳುವಾಗ ನೀನು 
ನನ್ನನ್ನು ಕಂಡರೆ, ಅದು ನಿನಗೆ ದೊರೆಯುವುದು. ಆದರೆ 
ನಿನ್ನಿಂದ ನನ್ನನ್ನು ತೆಗೆದುಕೊಳ್ಳುವಾಗ ನೀನು ನನ್ನನ್ನು 
ಕಾಣದಿದ್ದರೆ, ಅದು ನಿನಗೆ ದೊರೆಯುವುದಿಲ್ಲ'' ಎಂದು 
ಹೇಳಿದನು. 


'ಎಲೀಯ ಮತ್ತು ಎಲೀಷ ಒಟ್ಟಿಗೆ ನಡೆಯುತ್ತಾ 


ಮಾತನಾಡುತ್ತಿದ್ದರು. ಇದ್ದಕ್ಕಿದ್ದಂತೆ, ಕೆಲವು ಕುದುರೆಗಳು 
ಮತ್ತು ರಥಗಳು ಬಂದು ಎಲೀಯನನ್ನು ಎಲೀಷನಿಂದ 
ಬೇರ್ಪಡಿಸಿದವು. ಆ ಕುದುರೆಗಳು ಮತ್ತು ರಥಗಳು 
ಬೆಂಕಿಯಂತಿದ್ದವು! ನಂತರ ಎಲೀಯನು ಸುಂಟರ 
ಗಾಳಿಯಲ್ಲಿ ಪರಲೋಕಕ್ಕೆ ಏರಿಹೋದನು. 

12ಎಲೀಷನು ಅದನ್ನು ನೋಡಿ, " "ನನ್ನ ತಂದೆಯೇ! ನನ್ನ 
ತಂದೆಯೇ! ಇಸ್ರೆ, ಅಲಿಗೆ ರಥರಥಾಶ್ವ ಗಳೂ ಮತು ಅಶ್ವ 
ದಳವೂ ಆಗಿದ್ದವನೇ!'' ಎಂದು ಕೂಗಿಕೊಂಡನು.. 

ಎಲೀಷನು ಎಲೀಯನನ್ನು ಮತ್ತೆ ನೋಡಲಿಲ್ಲ. 


ಎಲೀಷನು ತನ್ನ ಬಟ್ಟೆಗಳನ್ನು ಹಿಡಿದುಕೊಂಡು, ತನ್ನ 


ದುಃಖವನ್ನು ತೋರ್ಪಡಿಸಲು ಅವುಗಳನ್ನು ಹರಿದು 
ಚೂರುಚೂರು ಮಾಡಿದನು. 3ಎಲೀಯನ ಮೇಲಂ 


ಗಿಯು ನೆಲದ ಮೇಲೆ ಬಿತ್ತು. ಎಲೀಷನು ಅದನ್ನು ಎತ್ತಿ 


ಕೊಂಡು ಅದರಿಂದ ನೀರನ್ನು ಹೊಡೆದು, ""ಎಲೀಯನ 
ದೇವರಾದ ಯೆಹೋವನು ಎಲ್ಲಿದ್ದಾನೆ?'' ಎಂದು 
ಕೇಳಿದನು. 

ಎಲೀಷನು ನೀರನ್ನು ಹೊಡೆದಾಗ, ನೀರು ಎರಡು 
ಭಾಗವಾಗಿ ಬಲಗಡೆಯಲ್ಲೂ ಎಡಗಡೆಯಲ್ಲೂ ನಿಂತು 
ಕೊಂಡಿತು! ಎಲೀಷನು ನದಿಯನ್ನು ದಾಟಿದನು. 


2 ರಾಜರುಗಳು 2:7-21 


ಎಲೀಯನ ಬಗ್ಗೆ ಪ್ರ ಪ್ರವಾದಿಗಳ ವಿಚಾರ 

ಔಜಿರಿಕೋದಲ್ಲಿ ಪ್ರವಾದಿಗಳ ಗುಂಪೊಂದು ಎಲಿ 
€ಷನನ್ನು ಕಂಡು, “ಎಲೀಯನ ಆತ್ಮವು ಈಗ ಎಲೀಷನ 
ಮೇಲಿದೆ!'' ಎಂದು ಹೇಳಿ ಎಲೀಷನನ್ನು ಭೇಟಿಮಾಡಲು 
ಬಂದರು. ಅವರು ಎಲೀಷನಿಗೆ ಸಾಷ್ಟಾಂಗ ನಮಸ್ಕಾರ 
ಮಾಡಿದರು. 'ಅವರು ಅವನಿಗೆ, ""ನೋಡು, ನಮ್ಮಲ್ಲಿ 
ಐವತ್ತು ಮಂದಿ ಒಳ್ಳೆಯ ಜನರಿದ್ದಾರೆ. ನಿನ್ನ ಒಡೆಯನನ್ನು 
ಹುಡುಕಲು ದಯವಿಟ್ಟು ಅವರಿಗೆ ಅವಕಾಶ ಕೊಡು. 
ಯೆಹೋವನ ಆತ್ಮವು ಎಲೀಯನನ್ನು ಮೇಲಕ್ಕೆ ಎತ್ತಿ 
ಕೊಂಡು ಹೋಗಿ ಯಾವುದಾದರೂ ಬೆಟ್ಟದ ಮೇಲಾ 
ಗಲೀ ಅಥವಾ ಕಣಿವೆಯಲ್ಲಾಗಲೀ ಬೀಳಿಸಿರಬೇಕು'' 
ಎಂದು ಹೇಳಿದರು. 

ಆದರೆ ಎಲೀಷನು, "ಇಲ್ಲ, ಎಲೀಯನನ್ನು ಹುಡು 
ಕಲು ಜನರನ್ನು ಕಳುಹಿಸಬೇಡಿ!'' ಎಂದು ಉತ್ತರಿಸಿದನು. 

17 ಎಲೀಷನು ಕಿರಿಕಿರಿಗೊಂಡು ಒಪ್ಪಿಕೊಳ್ಳುವವರೆಗೆ ಆ 
ಪ್ರವಾದಿಗಳ ಗುಂಪು ಅವನನ್ನು ಬೇಡಿಕೊಂಡರು. ನಂತರ 
ಎಲೀಷನು, ""ಸರಿ, ಎಲೀಯನನ್ನು ಹುಡುಕಲು ಜನರನ್ನು 
ಕಳುಹಿಸಿ'' ಎಂದು ಹೇಳಿದನು. 

ಪ್ರವಾದಿಗಳ ಗುಂಪು ಎಲೀಯನನ್ನು ಹುಡುಕಲು 
ಐವತ್ತು ಮಂದಿ ಜನರನ್ನು ಕುಳುಹಿಸಿದರು. ಅವರು 
ಮೂರು ದಿನ ಹುಡುಕಿದರೂ ಎಲೀಯನನ್ನು ಕಂಡು 
ಹಿಡಿಯಲಾಗಲಿಲ್ಲ. ಅವರು ಎಲೀಷನು ನೆಲೆಸಿದ್ದ 
ಜೆರಿಕೋವಿಗೆ ಹೋದರು. ಅವರು ಎಲೀಯನನ್ನು 
ಕಂಡುಹಿಡಿಯಲಾಗಲಿಲ್ಲವೆಂದು ಎಲೀಷನಿಗೆ ಹೇಳಿ 
ದರು. ಎಲೀಷನು ಅವರಿಗೆ, ""ನಾನು ನಿಮಗೆ ಹೋಗ 
ಬೇಹವೆಂದು ಹೇಳಿದೆನಲ್ಲ'' ಎಂದನು. 





ಎಲೀಷನು ನೀರನ್ನು ಶುಚಿಗೂಳಿಸಿದನು 

ನಗರದ ಜನರು ಎಲೀಷನಿಗೆ, “ಸ್ವಾಮೀ, ಈ 
ನಗರವು ಒಳ್ಳೆಯ ಸ್ಥಳದಲ್ಲಿದೆಯೆಂಬುದನ್ನು ನೀನು 
ನೋಡುತ್ತಿರುವೆ. ಆದರೆ ನೀರು ತುಂಬಾ ಕೆಟ್ಟಿದೆ. ಆ 
ಕಾರಣದಿಂದಲೇ ಈ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆ 
ಯಲಾಗುತ್ತಿಲ್ಲ'' ಎಂದು ಹೇಳಿದರು. 

2ಎಲೀಷನು, ""ಒಂದು ಹೊಸ ಬೋಗುಣಿಯನ್ನು 
ತಂದು ಅದರಲ್ಲಿ ಉಪ್ಪನ್ನು ಹಾಕಿ'' ಎಂದನು. 

ಜನರು ಎಲೀಷನ ಬಳಿಗೆ ಒಂದು ಬೋಗುಣಿಯನ್ನು 
ತಂದರು.2!ನಂತರ ಎಲೀಷನು ನೆಲದಿಂದ ನೀರು 
ಹರಿಯುತ್ತಿದ್ದ ಸ್ಥಳಕ್ಕೆ ಹೋದನು. ಎಲೀಷನು ಉಪ್ಪನ್ನು 
ನೀರಿನಲ್ಲಿ ಎಸೆದು, ""ನಾನು ಈ ನೀರನ್ನು ಶುಚಿ 
ಗೊಳಿಸಿದ್ದೇನೆ! ಇಲ್ಲಿಂದಾಚೆಗೆ ಈ ನೀರು ಯಾರಿಗೂ 
ಸಾವನ್ನು ಉಂಟುಮಾಡುವುದಿಲ್ಲ ಮತ್ತು ಈ ಭೂಮಿ 
ಯಲ್ಲಿ ಬೆಳೆಗಳು ಬೆಳೆಯುತ್ತವೆ' ಎಂದು ಯೆಹೋವನು 
ಹೇಳುತ್ತಾನೆ'' ಎಂದನು. 


2 ರಾಜರುಗಳು 2:22-3:12 


22೬ ನೀರು ಶುದ್ಧವಾಯಿತು. ಇಂದು ಆ ನೀರು ಇನ್ನೂ 
ಶುದ್ಧವಾಗಿದೆ. ಎಲೀಷನು ಹೇಳಿದಂತೆಯೇ ಅದು 
ಸಂಭವಿಸಿತು. 


ಕೆಲವು ಬಾಲಕರು ಎಲೀಷನನ್ನು ಅಪಹಾಸ್ಯ ಮಾಡಿದರು 

233 ಎಲೀಷನು ಆ ನಗರದಿಂದ ಬೇತೇಲಿಗೆ ಹೋದನು. 
ಎಲೀಷನು ನಗರದಿಂದ ಬೆಟ್ಟದ ಮೇಲಕ್ಕೆ ಹೋಗು 
ತ್ತಿದ್ದಾಗ, ಕೆಲವು ಬಾಲಕರು ನಗರದ ಕಡೆಯಿಂದ ಇಳಿ 
ಯುತ್ತಿದ್ದರು. ಅವರು ಎಲೀಷನನ್ನು ಹಾಸ್ಯಮಾಡಿ, 
"ಮೇಲಕ್ಕೆ ಹೋಗು, ಬೋಳುತಲೆಯವನೇ, ಮೇಲಕ್ಕೆ 
ಹೋಗು, ಬೋಳುತಲೆಯವನೇ'' ಎಂದರು. 

2-ಎಲೀಷನು ಹಿಂದಕ್ಕೆ ತಿರುಗಿ ಅವರನ್ನು ನೋಡಿ 
ಅವರಿಗೆ ಕೇಡಾಗುವಂತೆ ಯೆಹೋವನನ್ನು ಕೇಳಿ 
ಕೊಂಡನು. ಆಗ ಕಾಡಿನಿಂದ ಎರಹು ಕರಡಿಗಳು ಹೊರಗೆ 
ಬಂದು ಅವರ ಮೇಲೆರಗಿ ನಲವತ್ತೆರಡು ಮಂದಿ 
ಬಾಲಕರನ್ನು ಸೀಳಿಹಾಕಿದವು. 

25 ಎಲೀಷನು ಬೇತೇಲನ್ನು ಬಿಟ್ಟು ಕಾರ್ಮೆಲ್‌ ಬೆಟ್ಟಕ್ಕೆ 
ಹೋದನು. ಅಲ್ಲಿಂದ ಎಲೀಷನು ಸಮಾರ್ಯಕ್ಕೆ 
ಹಿಂದಿರುಗಿ ಹೋದನು. 


ಯೋರಾಮನು ಇಸ್ರೇಲಿನ ರಾಜನಾದನು 

ಅಹಾಬನ ಮಗನಾದ ಯೋರಾಮನು ಸಮಾರ್ಯ 

ದಲ್ಲಿ ಇಸ್ರೇಲಿನ ರಾಜನಾದನು. ಯೆಹೋಷಾಫಾ 
ಟನ ಹದಿನೆಂಟನೆಯ ವರ್ಷದ ಆಳ್ವಿಕೆಯಲ್ಲಿ ಯೋರಾ 
ಮನು ಯೆಹೂದದ ರಾಜನಾಗಿ ಆಳಲಾರಂಭಿಸಿದನು. 
ಯೋರಾಮನು ಹನ್ನೆರಡು ವರ್ಷ ಆಳಿದನು. 
ಯೆಹೋವನು ಕೆಟ್ಟದ್ದೆಂದು ಹೇಳಿದ ಕಾರ್ಯಗಳನ್ನು 
ಯೋರಾಮನು ಮಾಡಿದನು. ಆದರೆ ಯೋರಾಮನು 
ಅವನ ತಂದೆತಾಯಿಗಳಂತೆ ಇರಲಿಲ್ಲ. ಸುಳ್ಳುದೇವರಾದ 
ಬಾಳನನ್ನು ಪೂಜಿಸಲು ತನ್ನ ತಂದೆಯು ನಿರ್ಮಿಸಿದ್ದ 
ಸ್ತಂಭವನ್ನು ಅವನು ಕಿತ್ತುಹಾಕಿಸಿದನು.3 ಆದರೆ ನೆಬಾಟನ 
ಮಗನಾದ ಯಾರೊಬ್ಬಮನು ಮಾಡಿದ ಪಾಪಗಳನ್ನೇ 
ಅವನು ಮುಂದುವರಿಸಿದನು. ಇಸ್ರೇಲರು ಪಾಪಗಳನ್ನು 
ಮಾಡುವಂತೆ ಯಾರೊಬ್ಬಾಮನು ಪ್ರೇರೇಪಿಸಿದ್ದನು. 
ಯೋರಾಮನು ಯಾರೊಬ್ಬಾಮನ ಪಾಪಗಳನ್ನು 
ನಿಲ್ಲಿಸಲಿಲ್ಲ, 


ಮೋವಾಬ್‌ ದೇಶವು ಇಸ್ರೇಲಿನಿಂದ ಬೇರ್ಪಟ್ಟಿತು 

*ಮೇಷನು ಮೋವಾಬಿನ ರಾಜನಾಗಿದ್ದನು. ಮೇಷನು 
ಅನೇಕ ಕುರಿಗಳ ಒಡೆಯನಾಗಿದ್ದನು. ಮೇಷನು ಒಂದು 
ಲಕ್ಷ ಕುರಿಗಳ ಮತ್ತು ಒಂದು ಲಕ್ಷ ಟಗರುಗಳ ಉಣ್ಣೆ 
ಯನ್ನು ಇಸ್ರೇಲಿನ ರಾಜನಿಗೆ ಕೊಡುತ್ತಿದ್ದನು. "ಆದರೆ 
ಅಹಾಬನು ಸತ್ತಾಗ ಮೋವಾಬಿನ ರಾಜನು ಇಸ್ರೇಲಿನ 


498 


ರಾಜನ ವಿರುದ್ಧವಾಗಿ ದಂಗಯೆದ್ದು ಅವನ ಆಳ್ವಿಕೆಯಿಂದ 
ಬೇರೆಯಾದನು. 

6ಆಗ ರಾಜನಾದ ಯೋರಾಮನು ಸಮಾರ್ಯದಿಂದ 
ಹೊರಗೆ ಹೋಗಿ, ಇಸ್ರೇಲಿನ ಜನರನ್ನೆಲ್ಲ ಒಟ್ಟು 
ಗೂಡಿಸಿದನು. "ಯೋರಾಮನು ಯೆಹೂದದ ರಾಜ 
ನಾದ ಯೆಹೋಷಾಫಾಟನ ಬಳಿಗೆ ಸಂದೇಶಕರನ್ನು 
ಕಳುಹಿಸಿ, "ನನ್ನ ಆಳ್ವಿಕೆಯಿಂದ ಮೋವಾಬಿನ ರಾಜನು 
ಬೇರ್ಪಟ್ಟಿದ್ದಾನೆ. ಮೋವಾಬಿನ ವಿರುದ್ದ ಹೋರಾಡಲು 
ನನ್ನ ಜೊತೆ ಬರುವೆಯಾ?'' ಎಂದು ಕೇಳಿದನು. 

ಯೆಹೋಷಾಫಾಟನು, ""ಆಗಲಿ, ನಿನ್ನ ಜೊತೆ ನಾನೂ 
ಬರುತ್ತೇನೆ. ನಾನೂ ನೀನೂ ಒಂದೇ. ನನ್ನ ಜನರೂ ನಿನ್ನ 
ಜನರೂ ಒಂದೇ. ನನ್ನ ಕುದುರೆಗಳೂ ನಿನ್ನಕುದುರೆಗಳೂ 
ಒಂದೇ'' ಎಂದು ಹೇಳಿದನು. 


ಮೂವರು ರಾಜರು ಎಲೀಷನ ಸಲಹೆ ಕೇಳುವರು 

*ಯೆಹೋಷಾಫಾಟನು ಯೋರಾಮನನ್ನು, "'ನಾವು 
ಯಾವ ಮಾರ್ಗದಲ್ಲಿ ಹೋಗೋಣ'' ಎಂದು ಕೇಳಿದನು. 

""ನಾವು ಎದೋಮಿನ ಮರಳುಗಾಡಿನ ಮೂಲಕ 
ಹೋಗೋಣ'' ಎಂದು ಯೋರಾಮನು ಉತ್ತರಿಸಿದನು. 

*ಆದುದರಿಂದ ಇಸ್ರೇಲಿನ ರಾಜನು ಯೆಹೂದದ 
ಮತ್ತು ಎದೋಮಿನ ರಾಜರೊಂದಿಗೆ ಹೋದನು. 
ಅವರು ಏಳು ದಿನಗಳ ಕಾಲ ಪ್ರಯಾಣ ಮಾಡಿದರು. 
ಅವರ ಸೇನೆಗೆ ಮತ್ತು ಪ್ರಾಣಿಗಳಿಗೆ ಸಾಕಾಗುವಷ್ಟು ನೀರು 
ಅಲ್ಲಿ ಇರಲಿಲ್ಲ. ಆಗ ಇಸ್ರೇಲಿನ ರಾಜನು 
(ಯೋರಾಮ), ""ಅಯ್ಯೋ, ಮೂವರು ರಾಜರಾದ 
ನಮ್ಮನ್ನು ನಿಜ ವಾಗಿಯೂ ಒಟ್ಟಿಗೆ ಬರಮಾಡಿದ 
ಯೆಹೋವನು ನಮ್ಮನ್ನು ಮೋವಾಬ್ಯರು ಸೋಲಿಸುವಂತೆ 
ಮಾಡಿದ ನಲ್ಲಾ!''ಎಂದು ಹೇಳಿದನು. 

ಆದರೆ ಯೆಹೋಷಾಫಾಟನು, "ಯೆಹೋವನ 
ಪ್ರವಾದಿಗಳಲ್ಲಿ ನಿಜವಾಗಿಯೂ ಯಾರಾದರೊಬ್ಬರು 
ಇಲ್ಲಿರಬೇಕು. ನಾವೇನು ಮಾಡಬೇಕೆಂದು ಯೆಹೋ 
ವನು ಹೇಳುತ್ತಾನೆ. ಅದಕ್ಕಾಗಿ ನಾವು ಆ ಪ್ರವಾದಿಯನ್ನು 
ಕೇಳೋಣ'' ಎಂದು ಹೇಳಿದನು. 

ಇಸ್ರೇಲಿನ ರಾಜನ ಸೇವಕರಲ್ಲಿ ಒಬ್ಬನು, ""ಶಾಫಾಟನ 
ಮಗನಾದ ಎಲೀಷನು ಇಲ್ಲಿಯೇ ಇದ್ದಾನೆ. ಎಲೀಷನು 
ಎಲೀಯನ ಸೇವಕನಾಗಿದ್ದನು*'' ಎಂದು ಹೇಳಿದನು. 

12 ಯಹೋಷಾಫಾಟನು, ""ಯೆಹೋವನ ನುಡಿಗಳು 
ಎಲೀಷನಲ್ಲಿವೆ!'' ಎಂದು ಹೇಳಿದನು. 

ಇಸ್ರೇಲಿನ ರಾಜನಾದ ಯೋರಾಮನು, ಯೆಹೋ 
ಷಾಫಾಟನು ಮತ್ತು ಎದೋಮಿನ ರಾಜನು ಎಲೀಷನನ್ನು 





ಎಲೀಷನು ಎಲೀಯನ ಸೇವಕನಾಗಿದ್ದನು ಅಕ್ಬರಶಃ ಎಲೀಷನು 
ಎಲೀಯನ ಹಸ್ತಗಳ ಮೇಲೆ ನೀರನ್ನು ಸುರಿದನು. 


499 


ನೋಡಲು ಹೋದರು. ಔೆಎಲೀಷನು ಇಸ್ರೇಲಿನ 
ರಾಜನಿಗೆ, ""ನನ್ನಿಂದ ನಿನಗೆ ಏನು ಬೇಕಾಗಿದೆ? ನಿನ್ನ 
ತಂದೆತಾಯಿಯರ ಪ್ರವಾದಿಗಳ ಬಳಿಗೆ ಹೋಗು!'' 
ಎಂದು ಹೇಳಿದನು. 

ಇಸ್ರೇಲಿನ ರಾಜನು ಎಲೀಷನಿಗೆ, ""ಇಲ್ಲ, ನಾವು 
ನಿನ್ನನ್ನು ನೋಡಲೆಂದು ಇಲ್ಲಿಗೆ ಬಂದಿದ್ದೇವೆ, ಏಕೆಂದರೆ 
ಯೆಹೋವನು ಮೂವರು ರಾಜರನ್ನು ಒಟ್ಟಿಗೆ ಬರ 
ಮಾಡಿ, ನಮ್ಮನ್ನು ಮೋವಾಬ್ಯರು ಸೋಲಿಸುವಂತೆ 
ಮಾಡಿದ್ದಾನೆ. ನಾವು ನಿನ್ನ ಸಹಾಯವನ್ನು ಬಯಸಿ 
ದ್ದೇವೆ'' ಎಂದನು. 

ಎಲೀಷನು, ""ಸರ್ವಶಕ್ತನಾದ ಯೆಹೋವನ ಸೇವೆ 
ಯನ್ನು ಮಾಡುವವನು ನಾನು. ಯೆಹೋವನಾಣೆ, ನಾನು 
ನಿಜವನ್ನು ಹೇಳುತ್ತೇನೆ. ಯೆಹೂದದ ರಾಜನಾದ 
ಯೆಹೋಷಾಫಾಟನು ಇಲ್ಲಿ ಇಲ್ಲದಿದ್ದರೆ, ನಾನು ನಿನ್ನನ್ನು 
ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ; ನಿನ್ನನ್ನು ಗಮನಿಸು 
ತ್ತಲೂ ಇರಲಿಲ್ಲ. “ಆದರೆ ಈಗ ಕಿನ್ನರಿ ಬಾರಿಸುವ 
ಒಬ್ಬನನ್ನು ನನ್ನ ಬಳಿಗೆ ಕರೆತನ್ನಿ” ಎಂದು ಹೇಳಿದನು. 

ಅವನು ಕಿನ್ನರಿಯನ್ನು ಬಾರಿಸಿದಾಗ ಯೆಹೋವನ 
ಶಕ್ತಿಯು ಎಲೀಷನ ಮೇಲೆ ಬಂದಿತು. 'ಆಗ ಎಲೀಷನು, 
"ಯೆಹೋವನು ಇಂತೆನ್ನುತ್ತಾನೆ: ಕಣಿವೆಯಲ್ಲಿ ಗುಂಡಿ 
ಗಳನ್ನು ತೋಡಿರಿ. ನೀವು ಗಾಳಿಯನ್ನು ನೋಡು 
ವುದಿಲ್ಲ, ಮಳೆಯನ್ನೂ ನೋಡುವುದಿಲ್ಲ; ಆದರೆ ಆ 
ಕಣಿವೆಯು ನೀರಿನಿಂದ ತುಂಬಿಕೊಳ್ಳುತ್ತದೆ. ಆಗ ನಿಮಗೆ, 
ನಿಮ್ಮ ಹಸುಗಳಿಗೆ ಮತ್ತು ಇತರ ಪಶುಗಳಿಗೆ ಕುಡಿಯಲು 
ನೀರು ಸಿಗುತ್ತದೆ. ಯೆಹೋವನಿಗೆ ಸುಲಭ ಸಾಧ್ಯ. 
ಮೋವಾಬ್ಯರನ್ನು ನೀವು ಸೋಲಿಸುವಂತೆ ಆತನೇ ಅವ 
ಕಾಶ ಮಾಡುತ್ತಾನೆ. ಪ್ರತಿಯೊಂದು ಬಲಾಢ್ಯವಾದ 
ನಗರವನ್ನು ಮತ್ತು ಉತ್ತಮ ನಗರವನ್ನು ನೀವು ಮುತ್ತಿಗೆ 
ಹಾಕುವಿರಿ. ಪ್ರತಿಯೊಂದು ಒಳ್ಳೆಯ ಮರವನ್ನೂ ನೀವು 
ಕಡಿದು ಉರುಳಿಸುತ್ತೀರಿ. ಎಲ್ಲಾ ನೀರಿನ ಬುಗ್ಗೆಗಳನ್ನೂ 
ನೀವು ನಿಲ್ಲಿಸುವಿರಿ. ನೀವು ಕಲ್ಲುಗಳನ್ನೆಸೆದು ಪ್ರತಿ 
ಯೊಂದು ಒಳ್ಳೆಯ ತೋಟವನ್ನು ನಾಶಗೊಳಿಸುತ್ತೀರಿ.'' 

ಮುಂಜಾನೆ, ಯಜ್ಞಗಳನ್ನು ಅರ್ಪಿಸುವ ಕಾಲದಲ್ಲಿ 
ಎದೋಮಿನ ಕಡೆಯಿಂದ ನೀರು ಹರಿಯಲಾರಂಭಿಸಿತು 
ಮತ್ತು ಕಣಿವೆಯು ತುಂಬಿಕೊಂಡಿತು. 

2![ರಾಜರುಗಳು ತಮ್ಮ ವಿರುದ್ಧ ಹೋರಾಡಲು 
ಬಂದಿದ್ದಾರೆಂಬುದು ಮೋವಾಬ್ಯರ ಜನರಿಗೆ ತಿಳಿಯಿತು. 
ಮೋವಾಬಿನ ಗಂಡಸರು ಅಂದರೆ ಯುದ್ಧಕವಚಗಳನ್ನು 
ಧರಿಸಿಕೊಳ್ಳುಲು ಶಕ್ತರಾಗಿದ್ದ ಎಲ್ಲರು ಒಟ್ಟಾಗಿ ಸೇರಿ 
ಬಂದು (ಯುದ್ಧಕ್ಕೆ ಸಿದ್ಧರಾಗಿ) ಗಡಿಯಲ್ಲಿ ಕಾಯ 
ತೊಡಗಿದರು. ಮೋವಾಬಿನ ಜನರು ಅಂದು 
ಮುಂಜಾನೆ ನಸುಕಿನಲ್ಲೇ ಮೇಲೆದ್ದರು. ಸೂರ್ಯನ 
ಕಿರಣಗಳು ಕಣಿವೆಯ ನೀರಿನ ಮೇಲೆ ಹೊಳೆಯುತ್ತಿದ್ದವು. 


2 ರಾಜರುಗಳು 3:13-4:1 


ಮೋವಾಬಿನ ಜನರಿಗೆ ಅವು ರಕ್ತದಂತೆ ಕಂಡವು. 
ಔಮೋವಾಬಿನ ಜನರು, ""ರಕ್ತದತ್ತ ನೋಡಿ! ರಾಜರು 
ಗಳು ಪರಸ್ಪರ ಹೋರಾಡಿರಲೇಬೇಕು. ಅವರು ಒಬ್ಬರ 
ನ್ನೊಬ್ಬರು ನಾಶಗೊಳಿಸಿರಲೇಬೇಕು. ಸತ್ತಿರುವ ದೇಹಗ 
ಳಿಂದ ಬೆಲೆಬಾಳುವ ವಸ್ತುಗಳನ್ನು ದೋಚಿ ಕೊಳ್ಳೋಣ?” 
ಎಂದು ಹೇಳಿದರು. 

ಮೋವಾಬಿನ ಜನರು ಇಸ್ರೇಲರ ಪಾಳೆಯಕ್ಕೆ 
ಬಂದರು. ಆದರೆ ಇಸ್ರೇಲರು ಹೊರಗೆ ಬಂದು 
ಮೋವಾಬಿನ ಸೈನ್ಯದ ಮೇಲೆ ಆಕ್ರಮಣ ಮಾಡಿದರು. 
ಮೋವಾಬಿನ ಜನರು ಇಸ್ರೇಲಿಯರಿಂದ ತಪ್ಪಿಸಿಕೊಂಡು 
ಓಡಿಹೋದರು. ಇಸ್ರೇಲರು ಮುನ್ನುಗ್ಗಿ ಮೋವಾಬಿನವ 
ರನ್ನು ಕೊಂದುಹಾಕಿದರು. ೫ಇಸ್ರೇಲರು ನಗರಗಳನ್ನು 
ಕೆಹವಿಹಾಕಿದರು. ಅವರು ಮೋವಾಬಿನ ಪ್ರತಿಯೊಂದು 
ಉತ್ತಮ ತೋಟದ ಕಡೆಗೆ ಕಲ್ಲುಗಳನ್ನೆಸೆದರು. ಅವರು 
ನೀರಿನ ಬುಗ್ಗೆಗಳನ್ನೆಲ್ಲ ನಿಲ್ಲಿಸಿದರು. ಅವರು ಉತ್ತಮ 
ವಾದ ಮರಗಳನ್ನು ಕಡಿದು ಉರುಳಿಸಿದರು. ಇಸ್ರೇಲರು 
ಕೀರ್ದರೆಷೆತ್‌ನ ಮಾರ್ಗದುದ್ದಕ್ಕೂ ಹೋರಾಟ ಮಾಡಿ 
ದರು. ಸೈನಿಕರು ಕೇಡ್ದರೆಷೆತ್‌ನ್ನು ಸುತ್ತುವರಿದು ಅದಕ್ಕೂ 
ಮುತ್ತಿಗೆ ಹಾಕಿದರು. 

26 ಯುದ್ಧವು ತನ್ನ ಶಕ್ತಿಯನ್ನು ಮೀರಿ ಹೋಯಿ 
ತೆಂದು ಮೋವಾಬಿನ ರಾಜನು ಗ್ರಹಿಸಿಕೊಂಡನು. 
ಆದ್ದರಿಂದ ಅವನು ಎದೋಮಿನ ರಾಜನನ್ನು ಕೊಂದು 
ಹಾಕಲು ಖಣ್ಗಗಳನ್ನು ಹಿಡಿದ ತನ್ನ ಏಳುನೂರು ಜನ 
ರೊಂಡಿಗೆ ನುಗ್ಗಿಹೋಗಲು ಪ್ರಯತ್ನಿಸಿದನು. ಆದರೆ 
ಅವರು ಎದೋಮಿನ ರಾಜನ ಬಳಿಗೆ ನುಗ್ಗಿ ಹೋಗ 
ಲಾಗಲಿಲ್ಲ. 

27ಆಗ ಮೋವಾಬಿನ ರಾಜನು, ತನ್ನ ನಂತರ ರಾಜ 
ನಾಗುವ ಹಿರಿಯ ಮಗನನ್ನು ಕರೆದೊಯ್ದನು. ಮೋವಾ 
ಬಿನ ರಾಜನು ನಗರವನ್ನು ಸುತ್ತವರಿದಿರುವ ಗೋಡೆಯ 
ಮೇಲೆ ತನ್ನ ಮಗನನ್ನು ವಧಿಸಿ ಸರ್ವಾಂಗ ಹೋಮವ 
ನ್ನಾಗಿ ಅರ್ಪಿಸಿದನು. ಈ ಕಾರ್ಯವು ಇಸ್ರೇಲಿನ ಜನರನ್ನು 
ತಳಮಳಗೊಳಿಸಿತು. ಇಸ್ರೇಲಿನ ಜನರು ಮೋವಾಬಿನ 
ರಾಜನನ್ನು ಬಿಟ್ಟು ತಮ್ಮ ಸ್ವಂತ ದೇಶಕ್ಕೆ ಹಿಂದಿರುಗಿ 
ಹೋದರು. 


ವಿಧವೆಯ ಬೇಡಿಕೆ 
ಒಂದು ದಿನ ಪ್ರವಾದಿ ಮಂಡಲಿಯವರಲ್ಲೊಬ್ಬನ 
ಪತ್ನಿಯು ಗೋಳಾಡುತ್ತಾ ಎಲೀಷನಲ್ಲಿಗೆ ಹೋಗಿ, 
""ನನ್ನ ಗಂಡನು ನಿನಗೆ ಸೇವಕನಂತಿದ್ದನು. ಈಗ ನನ್ನ 
ಗಂಡ ಸತ್ತಿದ್ದಾನೆ! ಅವನು ಯೆಹೋವನಲ್ಲಿ ಭಯಭಕ್ತಿ 
ಉಳ್ಳವನಾಗಿದ್ದದು ನಿನಗೆ ತಿಳಿದಿದೆ. ಆದರೆ ಅವನು ಒಬ್ಬ 
ಮನುಷ್ಯನಿಗೆ ಹಣವನ್ನು ಕೊಡಬೇಕಾಗಿದೆ. ಈಗ ಆ 
ಮನುಷ್ಯನು ನನ್ನ ಎರಡು ಗಂಡು ಮಕ್ಕಳನ್ನು 


2 ರಾಜರುಗಳು 4:2-18 


ತೆಗೆದುಕೊಂಡು ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳಲು 
ಬರುತ್ತಿದ್ದಾನೆ!"' ಎಂದು ಹೇಳಿದಳು. 

?ಎಲೀಷನು, "'ನಾನು ನಿನಗೆ ಹೇಗೆ ಸಹಾಯ 
ಮಾಡಲಿ? ನಿನ್ನ ಮನೆಯಲ್ಲಿ ಏನಿದೆ? ನನಗೆ ಅದನ್ನು 
ತಿಳಿಸು'' ಎಂದು ಕೇಳಿದನು. 

ಆ ಸ್ತ್ರೀಯು, ""ನನ್ನ ಮನೆಯಲ್ಲಿ ನನ್ನ ಹತ್ತಿರ ಏನೂ 
ಇಲ್ಲ. ನನ್ನ ಹತ್ತಿರ ಒಂದು ಪಾತ್ರೆ, ಆಲೀವ್‌ ಎಣ್ಣೆ ಮಾತ್ರ 
ಇದೆ'' ಎಂದು ಹೇಳಿದಳು. 

3ಆಗ ಎಲೀಷನು, ""ಹೋಗಿ ನಿನ್ನ ನೆರೆಯವರೆಲ್ಲರಿಂದ 
ಪಾತ್ರೆಗಳನ್ನು ತೆಗೆದುಕೊ. ಅವು ಬರಿದಾಗಿರಬೇಕು. 
ಆದಷ್ಟು ಪಾತ್ರೆ ಗಳನ್ನು ತೆಗೆದುಕೊ. “ನಂತರ ನಿನ್ನ ಮನೆಗೆ 
ಹೋಗಿ ಬಾಗಿಲುಗಳನ್ನು ಮುಚ್ಚು ನೀನು ಮತ್ತು ನಿನ್ನ 
ಮಕ್ಕಳು ಮಾತ್ರ ಮನೆಯಲ್ಲಿರಬೇಕು. ಈ ಪಾತ್ರೆಗಳಿ 
ಗೆಲ್ಲಾ ಎಣ್ಣೆಯನ್ನು ತುಂಬಿಸಿ ಪ್ರತ್ಯೇಕವಾದ ಸ್ಥಳದಲ್ಲಿಡು'' 
ಎಂದು ಹೇಳಿದನು. 

5ಆ ಸ್ತ್ರೀಯು ಎಲೀಷನ ಬಳಿಯಿಂದ ತನ್ನ ಮನೆಯೊಳಕ್ಕೆ 
ಹೋಗಿ ಬಾಗಿಲನ್ನು ಮುಚ್ಚಿದಳು. ಅವಳು ಮತ್ತು ಅವಳ 
ಮಕ್ಕಳು ಮಾತ್ರ ಮನೆಯಲ್ಲಿದ್ದರು. ಅವಳ ಮಕ್ಕಳು 
ಪಾತ್ರೆಗಳನ್ನು ಅವಳ ಬಳಿಗೆ ತಂದರು; ಅವಳು ಆ 
ಪಾತ್ರೆಗಳಿಗೆ ಎಣ್ಣೆಯನ್ನು ಸುರಿದಳು. ಅವಳು ಅನೇಕ 
ಪಾತ್ರೆಗಳನ್ನು ತುಂಬಿಸಿಟ್ಟು ತನ್ನ ಮಗನಿಗೆ, ""ಇನ್ನೊಂದು 
ಪಾತ್ರೆಯನ್ನು ನನ್ನ ಬಳಿಗೆ ತೆಗೆದುಕೊಂಡು ಬಾ'' 
ಎಂದಳು. 

ಆದರೆ ಎಲ್ಲಾ ಪಾತ್ರೆಗಳು ತುಂಬಿಹೋಗಿದ್ದವು. ಅವಳ 
ಮಕ್ಕಳಲ್ಲಿ ಒಬ್ಬನು, ""ಇಲ್ಲಿ ಯಾವ ಪಾತ್ರೆಗಳೂ ಇಲ್ಲ'' 
ಎಂದು ಹೇಳಿದನು. ಆ ಸಮಯಕ್ಕೆ ಸರಿಯಾಗಿ ಪಾತ್ರೆ, 
ಯಲ್ಲಿದ್ದ ಎಣ್ಣೆಯು ಮುಗಿದಿತ್ತು. 

7ಆಗ ಆ ಸ್ತ್ರೀಯು ದೇವರ ಮನುಷ್ಯನ (ಎಲೀಷನ) 
ಬಳಿಗೆ ಬಂದು ನಡೆದದ್ದನ್ನೆಲ್ಲಾ ತಿಳಿಸಿದಳು. ಎಲೀಷನು 
ಅವಳಿಗೆ, "ಹೋಗು, ಎಣ್ಣೆಯನ್ನು ಮಾರಾಟ ಮಾಡಿ, 
ನಿನ್ನ ಸಾಲವನ್ನು ತೀರಿಸು. ಉಳಿದ ಹಣದಲ್ಲಿ ನೀನು ಮತ್ತು 
ನಿನ್ನ ಮಕ್ಕಳು ಜೀವನ ಮಾಡಿ'' ಎಂದು ಹೇಳಿದನು. 


ಎಲೀಷ ಮತ್ತು ಶೂನೇಮಿನ ಸ್ತ್ರೀ 

*ಒಂದು ದಿನ ಎಲೀಷನು ಶೂನೇಮಿಗೆ ಹೋದನು. 
ಪ್ರಮುಖಳಾದ ಸ್ತ್ರೀಯೊಬ್ಬಳು ಶೂನೇಮಿನಲ್ಲಿ ವಾಸಿಸು 
ತ್ತಿದ್ದಳು. ಆ ಸ್ತ್ರೀಯು ತನ್ನ ಮನೆಯಲ್ಲಿ ಊಟ 
ಮಾಡಿಕೊಂಡು ಹೋಗುವಂತೆ ಎಲೀಷನನ್ನು ಕೇಳಿ 
ಕೊಂಡಳು. ಅಂದಿನಿಂದ ಎಲೀಷನು ಆ ಸ್ಥಳದ ಮೂಲಕ 
ಹೋಗುವಾಗಲೆಲ್ಲಾ ಅವಳ ಮನೆಯಲ್ಲಿ ಊಟ 
ಮಾಡುತ್ತಿದ್ದನು. 

ಆ ಸ್ತ್ರೀಯು ತನ್ನ ಗಂಡನಿಗೆ, "ನೋಡಿ, ನಮ್ಮ 
ಮನೆಯ ದಾರಿಯಲ್ಲಿ ಹಾದುಹೋಗುವ ಎಲೀಷನು 


500 


ಪರಿಶುದ್ಧನೂ ದೇವಮನುಷ್ಯನೂ ಎಂದು ನನಗೆ 
ತೋರುತ್ತದೆ. 9 ದಯವಿಟ್ಟು, ಎಲೀಷನಿಗಾಗಿ ಮಾಳಿ 
ಗೆಯ ಮೇಲೆ ಚಿಕ್ಕದೊಂದು ಕೊಠಡಿಯನ್ನು ಕಟ್ಟೋಣ. 
ಆ ಕೊಠಡಿಯಲ್ಲಿ ಹಾಸಿಗೆಯೊಂದನ್ನು ಹಾಕೋಣ. ಅಲ್ಲಿ 
ಒಂದು ಮೇಜು, ಕುರ್ಚಿ ಮತ್ತು ದೀಪಸ್ತಂಭವನ್ನು 
ಇಡೋಣ. ಅವನು ನಮ್ಮ ಮನೆಗೆ ಬಂದಾಗ, ಈ ಕೊಠಡಿ 
ಯನ್ನು ತನಗಾಗಿ ಉಪಯೋಗಿಸಲಿ'' ಎಂದು ಹೇಳಿದನು. 

!! ಒಂದು ದಿನ ಎಲೀಷನು ಆ ಸ್ತ್ರೀಯ ಮನೆಗೆ ಬಂದನು. 
ಅವನು ಆ ಕೊಠಡಿಗೆ ಹೋಗಿ ವಿಶ್ರಾಂತಿಯನ್ನು ಪಡೆ 
ದನು. ಎಲೀಷನು ತನ್ನ ಸೇವಕನಾದ ಗೇಹಜಿಗೆ, 
""ಶೂನೇಮ್ಯಳಾದ ಆ ಸ್ತ್ರೀಯನ್ನು ಕರೆದುಕೊಂಡು 
ಬಾ''ಎಂದು ಹೇಳಿದನು. 

ಸೇವಕನು ಶೂನೇಮ್ಯಳಾದ ಆ ಸ್ತ್ರೀಯನ್ನು ಕರೆದು 
ಕೊಂಡು ಬಂದಾಗ ಆಕೆಯು ಎಲೀಷನ ಎದುರಿನಲ್ಲಿ 
ನಿಂತುಕೊಂಡಳು. 'ಎಲೀಷನು ಗೇಹಜಿಗೆ (ಸೇವಕ 
ನಿಗೆ), "ನೀನು ಆ ಸ್ತ್ರೀಯ ಬಳಿಗೆ ಹೋಗಿ, '"ನೋಡು, 
ನೀನು ನಮ್ಮನ್ನು ಉಪಚರಿಸುವುದಕ್ಕಾಗಿ ನಿನ್ನಿಂದ ಸಾಧ್ಯ 
ವಾದಷ್ಟು ಮಾಡಿರುವೆ. ನಮ್ಮಿಂದ ನಿನಗೇನಾದರೂ ಉಪ 
ಕಾರವಾಗಬೇಕೇ? ನಿನ್ನ ಬಗ್ಗೆ ರಾಜನ ಬಳಿಯಲ್ಲಾದರೂ 
ಅಧವಾ ಸೈನ್ಯಾಧಿಕಾರಿಯ ಬಳಿಯಲ್ಲಾದರೂ ನಾವು 
ಮಾತನಾಡಬೇಕೇ?' ಎಂದು ಕೇಳು'' ಎಂಬುದಾಗಿ 
ಹೇಳಿದನು. 

ಆ ಸ್ತ್ರೀಯು, "'ಇಲ್ಲಿ ನಾನು ನನ್ನ ಜನರೊಡನೆ 
ಸುಖವಾಗಿ ಜೀವಿಸುತ್ತಿದ್ದೇನೆ'' ಎಂದು ಉತ್ತರಿಸಿದಳು. 

'“ಎಲೀಷನು ಗೇಹಜಿಗೆ, ""ನಾನು ಅವಳಿಗೆ ಏನು 
ಮಾಡಲಿ?'' ಎಂದು ಕೇಳಿದನು. 

ಗೇಹಜಿಯು, ""ನನಗೆ ತಿಳಿದಿದೆ! ಅವಳಿಗೆ ಮಕ್ಕಳಿಲ್ಲ, 
ಅವಳ ಗಂಡ ಮುದುಕನಾಗಿದ್ದಾನೆ'' ಎಂದು 
ಉತ್ತರಿಸಿದನು. 

15ಆಗ ಎಲೀಷನು, “ಅವಳನ್ನು ಕರೆದುಕೊಂಡು ಬಾ'' 
ಎಂದು ಹೇಳಿದನು. 

ಗೇಹಜಿಯು ಆ ಸ್ತ್ರೀಯನ್ನು ಕರೆದನು. ಆಕೆಯು 
ಬಂದು ಅವನ ಬಾಗಿಲಿನ ಹತಿರ ನಿಂತಳು. 'ಎಲೀಷನು 
ಆ ಸ್ತ್ರೀಗೆ, "ಮುಂದಿನ ವಸಂತಮಾಸದ ಈ ಕಾಲಕ್ಕೆ ನೀನು 
ನಿನ್ನ ಗಂಡುಮಗುವನ್ನು ಅಪ್ಪಿಕೊಂಡಿರುವೆ'' ಎಂದು 
ಹೇಳಿದಳು. 

ಆ ಸ್ತ್ರೀಯು, ""ದೇವಮನುಷ್ಯನೇ, ಹೀಗೆ ಹೇಳಿ ನಿನ್ನ 
ಸೇವಕಿಯನ್ನು ವಂಚಿಸಬೇಡ'' ಎಂದು ಹೇಳಿದಳು. 

ಆ ಸ್ತ್ರೀಯು ಗರ್ಭಿಣಿಯಾದಳು. ಎಲೀಷನು 
ಹೇಳಿದಂತೆ, ಮುಂದಿನ ವಂಸತದಲ್ಲಿ ಅವಳು ಒಬ್ಬ 
ಮಗನಿಗೆ ಜನ್ಮ ನೀಡಿದಳು. 

ಬಾಲಕನು ಬೆಳೆದನು. ಒಂದು ದಿನ, ಹೊಲದಲ್ಲಿ 
ಬೆಳೆಕೊಯ್ಯುತ್ತಿದ್ದ ಜನರೊಂದಿಗಿದ್ದ ತನ್ನ ತಂದೆಯನ್ನು 





501 


ನೋಡಲು ಆ ಬಾಲಕನು ಹೊಲಕ್ಕೆ ಹೋಗಿದ್ದನು. 19ದ್ರ್ಯ 
ಬಾಲಕನು ತನ್ನ ತಂದೆಗೆ, ""ಅಯ್ಯೋ, ನನ್ನ ತಲೆ 
ನೋಯುತ್ತಿದೆ! ನನ್ನ ತಲೆ ನೋಯುತ್ತಿದೆ!” ಎಂದು 
ಹೇಳಿದನು. 

ತಂದೆಯು ತನ್ನ ಸೇವಕನಿಗೆ, “ಅವನ ತಾಯಿಯ ಬಳಿಗೆ 
ಅವನನ್ನು ಕೊಂಡೊಯ್ಯರಿ'' ಎಂದು ಹೇಳಿದನು. 

20 ಸೇವಕನು ಬಾಲಕನನ್ನು ಅವನ ತಾಯಿಯ 
ಬಳಿಗೆ ಕರೆದೊಯ್ದನು. ಬಾಲಕನು ಮಧಾಹ್ನದವರೆಗೆ 
ತಾಯಿಯ ತೊಡೆಯ ಮೇಲೆ ಕುಳಿತಿದ್ದನು. ನಂತರ 
ಅವನು ಸತ್ತುಹೋದನು. 


ಶೂನೇಮಿನ ಸ್ತ್ರೀಯು ಎಲೀಷನನ್ನು ನೋಡಲು 
ಹೋಗುವಳು 

ಅ ಸ್ತ್ರೀಯು ಬಾಲಕನನ್ನು ದೇವಮನುಷ್ಯನ 
(ಎಲೀಷನ) ಹಾಸಿಗೆಯ ಮೇಲೆ ಮಲಗಿಸಿದಳು. ನಂತರ 
ಅವಳು ಬಾಗಿಲನ್ನು ಮುಚ್ಚಿಕೊಂಡು, ಹೊರಗೆ 
ಹೋದಳು, ಅವಳು ತನ್ನ ಗಂಡನನ್ನು ಕರೆದು, "ದಯ 
ವಿಟ್ಟು ಒಬ್ಬ ಸೇವಕನನ್ನೂ ಒಂದು ಹೇಸರಕತ್ತೆಯನ್ನೂ 
ನನಗೆ ಕಳುಹಿಸಿಕೊಡಿ. ನಾನು ದೇವಮನುಷ್ಯನನ್ನು 
ಕರೆತರಲು ಬೇಗ ಹೋಗಿ ಹಿಂದಿರುಗಿ ಬರುತ್ತೇನೆ'' 
ಎಂದು ಹೇಳಿದಳು. 

23 ಸ್ತ್ರೀಯ ಗಂಡನು, ""ಈ ದಿನ ದೇವಮನುಷ್ಯನ 
ಬಳಿ ಹೋಗಲು ನೀನೇಕೆ ಅಪೇಕ್ಟೆ ಪಡುವೆ? ಇಂದು 
ಅಮಾವಾಸ್ಯೆಯೂ ಅಲ್ಲ, ಸಬ್ಬತ್‌ ದಿನವೂ ಅಲ್ಲ'' ಎಂದು 
ಹೇಳಿದನು. 

ಅವಳು, ""ಚಿಂತಿಸಬೇಹ, ಎಲ್ಲವೂ ಸರಿಹೋಗುತ್ತದೆ'' 
ಎಂದು ಹೇಳಿದಳು. 

ನಂತರ ಅವಳು ಒಂದು ತಡಿಯನ್ನು ಕತ್ತೆಯ ಮೇಲೆ 
ಹಾಕಿ ತನ್ನ ಸೇವಕನಿಗೆ, "ಬೇಗ ಬಾ! ನಾವು ವೇಗವಾಗಿ 
ಸವಾರಿ ಮಾಡಿಕೊಂಡು ಹೋಗೋಣ. ನಾನು ನಿನಗೆ 
ಹೇಳಿದಾಗ ನಿಧಾನಿಸು!'' ಎಂದು ಹೇಳಿದಳು. 

ಚ ಸ್ತ್ರೀಯು ದೇವಮನುಷ್ಯನನ್ನು ಕಾಣಲು 
ಕರ್ಮೆಲ್‌ ಪರ್ವತಕ್ಕೆ ಹೋದಳು. 

ತೂನೇಮಿನ ಸ್ತ್ರೀಯು ದೂರದಿಂದ ಬರುತ್ತಿರುವು 
ದನ್ನು ಕಂಡ ಎಲೀಷನು ತನ್ನ ಸೇವಕನಾದ ಗೇಹಜಿಗೆ, 
""ನೋಡು, ಶೂನೇಮ್ಯಳಾದ ಸ್ತ್ರೀಯು ಬರುತ್ತಿದ್ದಾಳೆ! 
26ಅವಳನ್ನು ಭೇಟಿ ಮಾಡುವುದಕ್ಕೆ ಓಡಿಹೋಗಿ ಅವಳಿಗೆ, 
"ನೀನು ಕ್ಷೇಮವಾಗಿರುವೆಯಾ? ನಿನ್ನ ಗಂಡ ಕ್ಷೇಮವಾ 
ಗಿರುವನೇ? ನಿನ್ನ ಮಗು ಕ್ಷೇಮವಾಗಿರುವುದೇ? ಎಂದು 
ಕೇಳು'' ಎಂಬುದಾಗಿ ಹೇಳಿ ಕಳುಹಿಸಿದನು. 

ಅಂತೆಯೇ ಗೇಹಜಿಯು ಆಕೆಯನ್ನು ಕೇಳಿದನು. 
ಅವಳು, "ಹೌದು, ಕೇಮವಾಗಿದ್ದೇವೆ'' ಎಂದು 
ಉತ್ತರಿಸಿದಳು. 


2 ರಾಜರುಗಳು 4:19-34 


ಆದರೆ ಶೂನೇಮಿನ ಈ ಸ್ತ್ರೀಯು ದೇವಮನುಷ್ಯನಿದ್ದ 
ಬೆಟ್ಟದವರೆಗೆ ಹೋದಳು. ಅವಳು ನೆಲಕ್ಕೆ ಬಾಗಿ, 
ಎಲೀಷನ ಪಾದಗಳನ್ನು ಹಿಡಿದುಕೊಂಡಳು. ಶೂನೇಮಿನ 
ಆ ಸ್ತ್ರೀಯನ್ನು ತಳ್ಳಿಬಿಡಲು ಗೇಹಜಿಯು ಹತ್ತಿರಕ್ಕೆ 
ಬಂದನು. ಆದರೆ ದೇವಮನುಷ್ಯನು ಗೇಹಜಿಗೆ, ""ಅವ 
ಳನ್ನು ತಡೆಯಬೇಡ! ಅವಳು ಬಹಳ ತಳಮಳಗೊಂಡಿ 
ದ್ಹಾಳೆ. ಯೆಹೋವನು ನನಗೆ ಆಕೆಯ ದುಃಖವನ್ನು 
ಪ್ರಕಟಿಸಲಿಲ್ಲ: ನನಗೆ ಮರೆ ಮಾಡಿದ್ದಾನೆ'' ಎಂದು 
ಹೇಳಿದನು. 

ಆಗ ಶೂನೇಮಿನ ಆ ಸ್ತ್ರೀಯು, “ಸ್ವಾಮೀ, ನಾನು 
ಮಗನನ್ನು ಕೇಳಲೇ ಇಲ್ಲ. "ನನ್ನನ್ನು ವಂಚಿಸಬೇಡ' 
ಎಂದು ನಾನು ನಿನಗೆ ಹೇಳಿದೆ!'' ಎಂದಳು. 

23ಎಲೀಷನು ಗೇಹಜಿಗೆ, "ಹೊರಹಲು ಸಿದ್ಧನಾಗು. 
ನನ್ನ ಕೋಲನ್ನು ತೆಗೆದುಕೊಂಡು ಹೋಗು. ಯಾರ 
ಹತ್ತಿರವಾಗಲಿ ಮಾತನಾಡಲು ನಿಲ್ಲದಿರು! ನೀನು 
ಯಾರನ್ನಾದರೂ ಸಂಧಿಸಿದರೆ ಅವನಿಗೆ, "ಕ್ಲೇಮವಾಗಿರು 
ವೆಯಾ' ಎಂದು ಕೇಳದಿರು. ಯಾರಾದರೂ ನಿನ್ನನ್ನು 
"ಕ್ಲೇಮವಾಗಿರುವೆಯಾ' ಎಂದು ಕೇಳಿದರೆ, ಅವನಿಗೆ 
ಉತ್ತರಿಸದಿರು. ಹೀಗೆ ನೀನು ಹೋಗಿ ,ನನ್ನ ಕೋಲನ್ನು 
ಮಗುವಿನ ಮುಖದ ಮೇಲೆ ಇಡು'' ಎಂದು ಹೇಳಿದನು. 

30ಆದರೆ ಮಗುವಿನ ತಾಯಿಯು, ""ಯೆಹೋವನಾಣೆ, 
ನಿನ್ನಾಣೆ, ನಿನ್ನನ್ನು ಬಿಟ್ಟು ನಾನು ಹೋಗುವುದಿಲ್ಲ'' 
ಎಂದು ಹೇಳಿದಳು. ಎಲೀಷನು ಮೇಲೆದ್ದು ಶೂನೇಮಿನ 
ಆ ಸ್ತ್ರೀಯನ್ನು ಹಿಂಬಾಲಿಸಿದನು. 

5! ಶೂನೇಮಿನ ಆ ಸ್ತ್ರೀಯ ಮನೆಗೆ, ಎಲೀಷನು ಮತ್ತು 
ಶೂನೇಮಿನ ಸ್ತ್ರೀಯು ಬರುವುದಕ್ಕೆ ಮುಂಚೆಯೇ ಗೇಹ 
ಜಿಯು ಬಂದನು. ಗೇಹಜಿಯು ಮಗುವಿನ ಮುಖದ 
ಮೇಲೆ ಆ ಕೋಲನ್ನಿಟ್ಟನು. ಆದರೆ ಆ ಮಗು ಮಾತ 
ನಾಡಲಿಲ್ಲ; ಅಲುಗಾಡಲಿಲ್ಲ. ಆಗ ಗೇಹಜಿಯು ಎಲೀಷ 
ನನ್ನು ಸಂಧಿಸಲು ಹಿಂದಿರುಗಿ ಬಂದು ಎಲೀಷನಿಗೆ, 
“ಮಗು ಎಚ್ಚರಗೊಳ್ಳಲಿಲ್ಲ'' ಎಂದು ಹೇಳಿದನು. 

32ಎಲೀಷನು ಮನೆಯೊಳಕ್ಕೆ ಬಂದನು. ಆ ಮಗು 
ಅವನ ಹಾಸಿಗೆಯ ಮೇಲೆ ಸತ್ತುಬಿದ್ದಿತ್ತು *ಎಲೀಷನು 
ಕೊಠಡಿಯಲ್ಲಿ ಪ್ರವೇಶಿಸಿ ಬಾಗಿಲನ್ನು ಮುಚ್ಚಿದನು. ಈಗ 
ಎಲೀಷ ಮತ್ತು ಮಗು ಮಾತ್ರ ಕೊಠಡಿಯಲ್ಲಿದ್ದರು. 
ನಂತರ ಎಲೀಷನು ಯೆಹೋವನಲ್ಲಿ ಪ್ರಾರ್ಥಿಸಿದನು. 
*ಎಲೀಷನು ಹಾಸಿಗೆಗೆ ಹೋಗಿ ಮಗುವಿನ ಮೇಲೆ 
ಮಲಗಿದನು. ಎಲೀಷನು ತನ್ನ ಬಾಯಿಯನ್ನು ಮಗುವಿನ 
ಬಾಯಿಯ ಮೇಲಿಟ್ಟನು. ಎಲೀಷನು ತನ್ನ ಕಣ್ಣುಗಳನ್ನು 
ಮಗುವಿನ ಕಣ್ಣುಗಳ ಮೇಲಿಟ್ಟನು. ಎಲೀಷನು ತನ್ನ 
ಕೈಗಳನ್ನು ಮಗುವಿನ ಕೈಗಳ ಮೇಲಿಟ್ಟನು. ಎಲೀಷನು 
ಕೈಚಾಚಿ ಮಗುವನ್ನು ಅಪ್ಪಿಕೊಂಡನು. ಆಗ ಮಗುವಿನ 
ದೇಹವು ಬೆಚ್ಚಗಾಯಿತು. 





2 ರಾಜರುಗಳು 4:35-5:4 


35ಎಲೀಷನು ಕೊಠಡಿಯಿಂದ ಹೊರಗೆ ಬಂದು 
ಮನೆಯಲ್ಲಿ ಸುತ್ತಲೂ ನಡೆದಾಡಿದನು. ನಂತರ ಅವನು 
ಕೊ ಠಡಿಯೊಳಕ್ಕೆ ಹಿಂದಿರುಗಿ ಹೋಗಿ ಕೈಚಾಚಿ 
ಮಗುವನ್ನು ಅಪ್ಪಿಕೊಂಡನು. ಆಗ ಮಗು ಏಳು ಸಾರಿ ಸೀನಿ 
ತನ್ನ ಕಣ್ಣುಗಳನ್ನು ತೆರೆಯಿತು. 

36ಎಲೀಷನು ಗೇಹಜಿಯನ್ನು ಕರೆದು, '"ಶೂನೇಮಿನ 
ಸ್ತ್ರೀಯನ್ನು ಕರೆ'' ಎಂದು ಹೇಳಿದನು. 

ಗೇಹಜಿಯು ಶೂನೇಮಿನ ಸ್ತ್ರೀಯನ್ನು ಕರೆದನು. 
ಅವಳು ಎಲೀಷನ ಹತ್ತಿರಕ್ಕೆ ಬಂದಳು. ಎಲೀಷನು, "ನಿನ್ನ 
ಮಗನನ್ನು ಎತ್ತಿಕೊ'' ಎಂದು ಹೇಳಿದನು. 

37ಆಗ ಶೂನೇಮಿನ ಆ ಸ್ತ್ರೀಯು ಕೊಠಡಿಯೊಳಕ್ಕೆ 
ಹೋಗಿ, ಎಲೀಷನ ಪಾದಗಳಿಗೆ ಬಾಗಿ ನಮಸ್ಕರಿಸಿದಳು. 
ನಂತರ ಅವಳು ತನ್ನ ಮಗನನ್ನು ಎತ್ತಿಕೊಂಡು ಹೊರಗೆ 
ಹೋದಳು. 


ಎಲೀಷ ಮತ್ತು ವಿಷದ ಸಾರು 

3'ಎಲೀಷನು ಗಿಲ್ಲಾಲಿಗೆ ಮತ್ತೆ ಬಂದನು. ಆಗ ಆ 
ದೇಶದಲ್ಲಿ ಬರಗಾಲವಿತ್ತು. ಪ್ರವಾದಿಗಳ ಗುಂಪು 
ಎಲೀಷನ ಎದುರಿನಲ್ಲಿ ಕುಳಿತಿದ್ದರು. ಎಲೀಷನು ತನ್ನ 
ಸೇವಕನಿಗೆ, "ಒಂದು ದೊಡ್ಡ ಪಾತ್ರೆಯನ್ನು ಒಲೆಯ 
ಮೇಲಿಟ್ಟು ಪ್ರವಾದಿಗಳ ಗುಂಪಿಗೆಲ್ಲ ಸಾರನ್ನು ಮಾಡು'' 
ಎಂದು ಹೇಳಿದನು. 

ಒಬ್ಬನು ಅಡಿಗೆಯ ಸೊಪ್ಪಿಗಾಗಿ ತೋಟಕ್ಕೆ 
ಹೋದನು. ಅಲ್ಲಿ ಅವನು ಒಂದು ಕಾಡುಬಳ್ಳಿಯಿಂದ 
ಕಾಡುಸೋರೆಕಾಯಿಗಳನ್ನು ಕಿತ್ತುಕೊಂಡು, ಅವುಗಳನ್ನು 
ತನ್ನ ಮೇಲಂಗಿಯ ಜೇಬಿನಲ್ಲಿ ತುಂಬಿಸಿಕೊಂಡನು. 
ನಂತರ ಅವನು ಬಂದು, ಆ ಕಾಡುಸೋರೆ ಕಾಯಿಗಳನ್ನು 
ಪಾತ್ರೆಯಲ್ಲಿ ಹಾಕಿದನು. ಆದರೆ ಪ್ರವಾದಿಗಳ ಗುಂಪಿಗೆ 
ಅವು ಯಾವ ಜಾತಿಯ ಸೋರೆಕಾಯಿಗಳೆಂಬುದು 
ತಿಳಿದಿರಲಿಲ್ಲ. 

“ನಂತರ ಅವರು ಸ್ವಲ್ಪ ಸಾರನ್ನು ಜನರಿಗೆ ತಿನ್ನಲು 
ಬಡಿಸಿದರು. ಆದರೆ ಅವರು ಆ ಸಾರನ್ನು ಊಟಮಾಡಲಾ 
ರಂಭಿಸಿದಾಗ , ಅವರು, ""ದೇವಮನುಷ್ಯನೇ! ಪಾತ್ರೆ 
ಯಲ್ಲಿ ವಿಷವಿದೆ!'' ಎಂದು ಎಲೀಷನನ್ನು ಕೂಗಿ 
ಕೊಂಡರು. ಆ ಆಹಾರವು ತಿನ್ನಲು ಯೋಗ್ಯವಾಗಿರಲಿಲ್ಲ 
ವಾದುದರಿಂದ ಅವರು ಆ ಪಾತ್ರೆಯಿಂದ ಏನನ್ನೂ 
ತಿನ್ನಲಿಲ್ಲ. 

11ಆದರೆ ಎಲೀಷನು, ""ಸ್ವಲ್ಪ ಹಿಟ್ಟನ್ನು ತನ್ನಿ'' ಎಂದು 
ಹೇಳಿದನು. ಅವರು ಎಲೀಷನ ಬಳಿಗೆ ಹಿಟ್ಟನ್ನು 


502 


ಎಲೀಷನು ಪ್ರವಾದಿಗಳ ಗುಂಪಿಗೆ ಊಟ ಒದಗಿಸಿದನು 

**ಬಾಳ್‌ಷಾಲಿಷಾದಿಂದ ಒಬ್ಬ ಮನುಷ್ಯನು ಪ್ರಥಮ 
ಸುಗ್ಗಿಯ ರೊಟ್ಟಿಗಳನ್ನು ದೇವಮನುಷ್ಯನಿಗೆ (ಎಲೀ 
ಷನಿಗೆ) ತೆಗೆದುಕೊಂಡು ಬಂದನು. ಇವನು ಇಪ್ಪತ್ತು 
ಜವೆಗೋಧಿ ರೊಟ್ಟಿಗಳನ್ನೂ ಒಂದು ಚೀಲದಲ್ಲಿ ಹಸೀ 
ತೆನೆಗಳನ್ನೂ ತಂದನು. ಆಗ ಎಲೀಷನು, ""ಜನರಿಗೆ ಈ 
ಆಹಾರವನ್ನು ಕೊಡು, ಅವರು ತಿನ್ನಲಿ'' ಎಂದು 
ಹೇಳಿದನು. 

ಎಲೀಷನ ಸೇವಕನು, ""ಏನು? ಇಲ್ಲಿ ನೂರು ಮಂದಿ 
ಜನರಿದ್ದಾರೆ. ಈ ಆಹಾರವನ್ನು ಇಲ್ಲಿರುವ ಜನರಿಗೆಲ್ಲ 
ನಾನು ಹೇಗೆ ಕೊಡಲಿ?'' ಎಂದನು. 

ಆದರೆ ಎಲೀಷನು, ""ಜನರಿಗೆ ತಿನ್ನಲು ಆಹಾರವನ್ನು 
ಕೊಡು, ಯೆಹೋವನು ಇಂತೆನ್ನುವನು; "ಅವರು 
ತಿಂದರೂ ಆಹಾರವು ಉಳಿಯುತ್ತದೆ' '' ಎಂದು 
ಹೇಳಿದನು. 

“ಆಗ ಎಲೀಷನ ಸೇವಕನು ಪ್ರವಾದಿಗಳ ಗುಂಪಿನ 
ಮುಂದೆ ಆಹಾರವನ್ನು ಇಟ್ಟನು. ಆ ಗುಂಪಿನ ಪ್ರವಾದಿ 
ಗಳು ಸಾಕಾಗುವಷ್ಟು ತಿಂದರೂ ಆಹಾರವು ಉಳಿದು 
ಹೋಯಿತು. ಯೆಹೋವನು ಹೇಳಿದಂತೆಯೇ ಇದು 
ಸಂಭವಿಸಿತು. 


ನಾಮಾನನ ಸಮಸ್ಯೆ 
5 ಅರಾಮ್ಯರ ರಾಜನ ಸೇನೆಯಲ್ಲಿ ನಾಮಾನನೆಂಬ 
ಸೇನಾಪತಿಯಿದ್ದನು. ನಾಮಾನನು ಅವನ ರಾಜನಿಗೆ 
ಬಹಳ ಪ್ರಮುಖನಾಗಿದ್ದನು. ಯೆಹೋವನು ನಾಮಾನನ 
ಮುಖಾಂತರ ಅರಾಮ್ಯರಿಗೆ ವಿಜಯವನ್ನು ತಂದು 
ಕೊಟ್ಟಿದ್ದರಿಂದ ಅವನು ಪ್ರಮುಖನಾಗಿದ್ದನು. ನಾಮಾ 
ನನು ಮಹಾಪುರುಷನೂ ಶಕ್ತಿಶಾಲಿಯೂ ಆದ ಮನುಷ್ಯ 
ನಾಗಿದ್ದನು. ಆದರೆ ಅವನು ಕುಷ್ಠರೋಗ ಪೀಡಿತ 
ನಾಗಿದ್ದನು. 
2ಅರಾಮ್ಯರು ಇಸ್ರೇಲಿನಲ್ಲಿ ಹೋರಾಡಲು ಸೈನಿಕರ 
ಅನೇಕ ಗುಂಪುಗಳನ್ನು ಕಳುಹಿಸಿದರು. ಸೈನಿಕರು ಜನ 
ರನ್ನು ತಮ್ಮ ಗುಲಾಮರಂತೆ ಹಿಡಿದುತಂದರು. ಒಂದು 
ಸಲ ಚಿಕ್ಕ ಹುಡುಗಿಯೊಬ್ಬಳನ್ನು ಇಸ್ರೇಲ್‌ ದೇಶದಿಂದ 
ಹಿಡಿದುತಂದರು. ಈ ಚಿಕ್ಕ ಹುಡುಗಿಯು ನಾಮಾನನ 
ಪತ್ನಿಗೆ ಸೇವಕಿಯಾದಳು. 3ಈ ಹುಡುಗಿಯು ನಾಮಾನನ 
ಪತ್ನಿಗೆ, ""ನನ್ನ ಒಡೆಯನಾದ ನಾಮಾನನು ಸಮಾರ್ಯ 
ದಲ್ಲಿ ವಾಸಿಸುವ ಪ್ರವಾದಿಯನ್ನು (ಎಲೀಷನನ್ನು) ಭೇಟಿ 
ಮಾಡಬೇಕೆಂದು ನಾನು ಆಶಿಸುತ್ತೇನೆ. ಆ ಪ್ರವಾದಿಯು 











ತಂದರು. ಅವನು ಅದನ್ನು ಪಾತ್ರೆಯೊಳಗೆ ಹಾಕಿದನು. 
ನಂತರ ಎಲೀಷನು, ""ಜನರಿಗೆ ಸಾರನ್ನು ಬಡಿಸಿ, ಅವರು 
ಊಟಮಾಡಲಿ''ಎಂದು ಹೇಳಿದನು. 

ಆಗ ಆ ಸಾರಿನಲ್ಲಿ ಯಾವ ದೋಷವು ಇರಲಿಲ್ಲ. 





ನಾಮಾನನ ಕುಷ್ಠರೋಗವನ್ನು ಗುಣಪಡಿಸಬಲ್ಲನು'' 
ಎಂದು ಹೇಳಿದಳು. 

*ನಾಮಾನನು ತನ್ನ ಒಡೆಯನಾದ ಅರಾಮ್ಯರ ರಾಜನ 
ಬಳಿಗೆ ಹೋದನು. ಇಸ್ರೇಲಿನ ಹುಡುಗಿಯು ಹೇಳಿದ 


503 


ಸಂಗತಿಗಳನ್ನು, ನಾಮಾನನು ಅರಾಮ್ಯರ ರಾಜನಿಗೆ 
ಹೇಳಿದನು. 

5ಆಗ ಅರಾಮ್ಯರ ರಾಜನು, "'ಈಗಲೇ ಹೋಗು, 
ನಾನು ಇಸ್ರೇಲಿನ ರಾಜನಿಗೆ ಪತ್ರವೊಂದನ್ನು ಕಳುಹಿ 
ಸುತೇನೆ'' ಎಂದು ಹೇಳಿದನು. 

ನಾಮಾನನು ಇಸ್ರೇಲಿಗೆ ಹೋದನು. ನಾಮಾನನು 
ಮೂನ್ನುರ ನಲವತ್ತು ಕಿಲೋ. ಗ್ರಾಂ. ಬೆಳ್ಳಿ, ಆರುಸಾವಿರ 
ಚಿನ್ನದ ನಾಣ್ಯಗಳನ್ನು ಮತ್ತು ಹತ್ತು ಥಾನು ಬಟ್ಟೆಗಳನ್ನು 
ಕಾಣಿಕೆಯಾಗಿ ತೆಗೆದುಕೊಂಡು ಹೋದನು. 6ನಾಮಾ 
ನನು ಅರಾಮ್ಯರ ರಾಜನಿಂದ ಇಸ್ರೇಲ್‌ ರಾಜನಿಗೆ 
ಪತ್ರವೊಂದನ್ನು ತೆಗೆದುಕೊಂಡು ಹೋದನು. ಆ 
ಪತ್ರದಲ್ಲಿ, ನ ನನ್ನ ಸೇವಕನಾದ ನಾಮಾನನನ್ನು ನಿಮ್ಮ 
ಬಳಿಗೆ ನಾನು ಕಳುಹಿಸುತ್ತಿದ್ದೇನೆ. ಅವನ ಕುಷ್ಕ 
ರೋಗವನ್ನು ಗುಣಪಡಿಸಿ'' ಎಂದು ಬರೆದಿತ್ತು. 

ಇಸ್ರೇಲಿನ ರಾಜನು ಪತ್ರವನ್ನು ಓದಿದಾಗ, ದುಃಖ 
ದಿಂದ ತನ್ನ ಬಟ್ಟೆಗಳನ್ನು ಹರಿದುಕೊಂಡು,"'ನಾನು 
ದೇವರೇನು ? ಇಲ್ಲ! ಹುಟ್ಟು ಮತ್ತು ಸಾವುಗಳ ಮೇಲೆ 
ನನಗೆ ಯಾವ ಶಕ್ತಿಯೂ ಇಲ್ಲ ಹೀಗಿರುವಾಗ ಅರಾಮ್ಯರ 
ರಾಜನು ಕುಷ್ಠರೋಗ ಪೀಡಿತನಾದ ಮನುಷ್ಯನನ್ನು ನನ್ನ 
ಬಳಿಗೆ ಗುಣಪಡಿಸಲು ಏಕೆ ಕಳುಹಿಸಿದನು? ಇದರ ಬಗ್ಗೆ 
ನೀವೇ ಯೋಚಿಸಿರಿ. ಇದು ಒಂದು ಕುತಂತ್ರವೆಂಬುದು 
ನಮಗೇ ತಿಳಿಯುತ್ತದೆ. ಅರಾಮ್ಯರ ರಾಜನು ಯುದ್ಧ 
ವನ್ನು ಆರಂಭಿಸಲು ಪ್ರಯತ್ನಿಸುತ್ತಿದ್ದಾನೆ!'' ಎಂದು 
ಹೇಳಿದನು. 

ಇಸ್ರೇಲಿನ ರಾಜನು ದುಃಖದಿಂದ ತನ್ನ ಬಟ್ಟೆಗಳನ್ನು 
ಹರಿದುಕೊಂಡನೆಂಬುದು ದೇವಮನುಷ್ಯನಾದ ಎಲೀಷ 
ನಿಗೆ ತಿಳಿಯಿತು. ಎಲೀಷನು ರಾಜನಿಗೆ ಈ ಸಂದೇಶವನ್ನು 
ಕಳುಹಿಸಿದನು: ""ನೀನು ನಿನ್ನ ಬಟ್ಟೆಗಳನ್ನು ಹರಿದು 
ಕೊಂಡಿದ್ದು ಏಕೆ? ನಾಮಾನನು ನನ್ನ ಬಳಿಗೆ ಬರಲಿ. 
ಇಸ್ರೇಲಿನಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ 
ತಿಳಿಯುತ್ತದೆ!'' 

*ನಾಮಾನನು ತನ್ನ ಕುದುರೆಗಳೊಂದಿಗೆ ಮತ್ತು 
ರಥಗಳೊಂದಿಗೆ ಎಲೀಷನ ಮನೆಗೆ ಬಂದು, ಬಾಗಿಲಿನ 
ಹೊರಗಡೆ ನಿಂತುಕೊಂಡನು. ಎಲೀಷನು ತನ್ನ ಸಂದೇ 
ಶಕನ ಮೂಲಕ ನಾಮಾನನಿಗೆ, "ಹೋಗಿ, ಜೋರ್ಡನ್‌ 
ನದಿಯಲ್ಲಿ ಏಳು ಸಲ ಸ್ನಾನಮಾಡು. ಆಗ ನಿನ್ನ ಚರ್ಮ 
ರೋಗವು ಗುಣವಾಗುವುದು. ನೀನು ಸಂಪೂರ್ಣ 
ಶುದ್ಧನಾಗುವೆ'' ಎಂದು ತಿಳಿಸಿದನು. 

1'ನಾಮಾನನು ಕೋಪಗೊಂಡು, ""ಎಲೀಷನು 
ಕೊನೆಯ ಪಕ್ಷ ಬಂದು, ನನ್ನೆದುರು ನಿಂತು, ತನ್ನ ದೇವ 
ರಾದ ಯೆಹೋವನ ಹೆಸರಿನಲ್ಲಿ ನನ್ನನ್ನು ಕರೆಯುತ್ತಿದ್ದ 
ನೆಂದು ನಾನು ಭಾವಿಸಿದ್ದೆನು. ಅವನು ತನ್ನ ಕೈಗಳನ್ನು ನನ್ನ 
ದೇಹದ ಮೇಲೆ ಸವರಿ, ನನ್ನ ಕುಷ್ಕರೋಗವನ್ನು 


2 ರಾಜರುಗಳು 5:5-18 


ಗುಣಪಡಿಸುವನೆಂದು ನಾನು ಭಾವಿಸಿದ್ದೆನು. ?ದಮಸ್ಕದ 
ಅಬಾನಾ ಮತ್ತು ಪರ್ಪರ್‌ ನದಿಗಳು ಇಸ್ರೇಲಿನ ಎಲ್ಲಾ 
ನದಿಗಳಿಗಿಂತಲೂ ಉತ್ತಮ! ನಾನು ದಮಸ್ಕದ ಆನದಿ 
ಗಳಲ್ಲಿ ಸ್ನಾನಮಾಡಿ, ಶುದ್ಧನಾಗಬಾರದೇಕೆ?'' ಎಂದು 
ಕೊಂಡು ಕೋಪದಿಂದ ಹಿಂದಿರುಗಿ ಹೋದನು! 

!3ಆಗ ನಾಮಾನನ ಸೇವಕರು ಅವನ ಬಳಿಗೆ ಬಂದು 
ಅವನಿಗೆ "ತಂದೆಯೇ, ಪ್ರವಾದಿಯು ಒಂದು ಕಠಿಣವಾದ 
ಕಾರ್ಯವನ್ನು ಹೇಳಿದ್ದರೆ, ನೀವು ಅದನ್ನು ಮಾಡುತ್ತಿದ್ದಿರಿ! 
ಅಲ್ಲವೇ? ಹೀಗಿರಲು ಸುಲಭವಾದ ಒಂದು ಕಾರ್ಯ 
ವನ್ನು ಅವನು ನಿಮಗೆ ಹೇಳಿರುವಾಗ ನೀವು ಅವನಿಗೆ 
ವಿಧೇಯರಾಗಬಾರದೇಕೆ? ನೀವು ಸ್ನಾನಮಾಡಿದರೆ, 
ಶುಚಿಗೊಂಡು ಶುದ್ದರಾಗುವಿರಿ' ಎಂದು ಹೇಳಿದರು. 

'*ದೇವಮನುಷ್ಯನು (ಎಲೀಷನು) ಹೇಳಿದಂತೆಯೇ 
ನಾಮಾನನು ಜೋರ್ಡನ್‌ ನದಿಯಲ್ಲಿ ಇಳಿದು ಏಳು 
ಸಾರಿ ಮುಳುಗಿ ಮೇಲೆದ್ದನು. ಆಗ ನಾಮಾನನು 
ಸಂಪೂರ್ಣ ಶುದ್ಧನಾದನು; ಅವನ ಚರ್ಮವು ಮಗುವಿನ 
ಚರ್ಮದಂತೆ ಕೋಮಲವಾಯಿತು. 

15ನಾಮಾನನು ತನ್ನ ಗುಂಪಿನೊಂದಿಗೆ ದೇವಮನುಷ್ಯನ 
ಹತ್ತಿರಕ್ಕೆ ಹಿಂದಿರುಗಿ ಬಂದನು. ಅವನು ಎಲೀಷನ 
ಮುಂದೆ ನಿಂತು,"" ನೋಡಿ, ಇಸ್ರೇಲಿನಲ್ಲಿಯೇ ಹೊರತು 
ಭೂಮಂಡಲದ ಬೇರೆಲ್ಲಿಯೂ ದೇವರು ಇಲ್ಲವೇ ಇಲ್ಲ 
ಎಂಬುದು ಈಗತಾನೇ ನನಗೆ ತಿಳಿಯಿತು! ಈಗ 
ದಯಮಾಡಿ ನನ್ನ ಕಾಣಿಕೆಯನ್ನು ಸ್ವೀಕರಿಸಿ!'' ಎಂದು 
ಹೇಳಿದನು. 

16ಆದರೆ ಎಲೀಷನು, ""ನಾನು ಯೆಹೋವನ ಸೇವೆ 
ಮಾಡುತ್ತೇನೆ. ಯೆಹೋವನಾಣೆಯಾಗಿ ಪ್ರಮಾಣ 
ಮಾಡುತ್ತೇನೆ. ನಾನು ಯಾವ ಕಾಣಿಕೆಯನ್ನು ಸ್ವೀಕರಿಸು 
ಪುದಿಲ್ಲ'' ಎಂದು ಹೇಳಿದನು. 

ಎಲೀಷನು ಕಾಣಿಕೆಯನ್ನು ಸ್ವೀಕರಿಸುವಂತೆ ನಾಮಾ 
ನನು ಬಹಳ ಪ್ರಯತ್ನಿಸಿದನು. ಆದರೆ ಎಲೀಷನು 
ನಿರಾಕರಿಸಿದನು. ಆಗ ನಾಮಾನನು, ""ನೀನು ಈ 
ಕಾಣಿಕೆಯನ್ನು ಸ್ವೀಕರಿಸದಿದ್ದರೆ, ಕೊನೆಯ ಪಕ್ಷ ನನಗಾಗಿ 
ಈ ಕಾರ್ಯವನ್ನು ಮಾಡು. ನನ್ನ ಎರಡು ಹೇಸರಕತ್ತೆಗಳ 
ಮೇಲಿನ ಬುಟ್ಟಿಗಳು ತುಂಬುವಷ್ಟು ಇಸ್ರೇಲಿನ ಮಣ್ಣನ್ನು 
ನನಗೆ ಕೊಡಿಸಬೇಕೆಂದು ಬೇಡುತ್ತೇನೆ. ಏಕೆಂದರೆ ಇತರ 
ದೇವರುಗಳಿಗೆ ನಾನು ಮತ್ತೆ ಎಂದೆಂದಿಗೂ ಸರ್ವಾಂಗ 
ಹೋಮವನ್ನಾಗಲೀ, ಯಜ್ಞಗಳನ್ನಾಗಲೀ ಅರ್ಪಿಸುವು 
ದಿಲ್ಲ. ನಾನು ಯೆಹೋವನಿಗೆ ಮಾತ್ರ, ಯಜ್ಞಗಳನ್ನು 
ಅರ್ಪಿಸುತ್ತೇನೆ! "ಆದರೆ ಈ ವಿಷಯದಲ್ಲಿ ಯೆಹೋವನು 
ನನ್ನನ್ನು ಕೃಮಿಸಲಿ. ನನ್ನ ಒಡೆಯನು (ಅರಾಮ್ಯರ ರಾಜ) 
ಸುಳ್ಳುದೇವರಾದ ರಿಮ್ಮೋನನನ್ನು ಪೂಜಿಸಲು ಅವನ 
ಆಲಯಕ್ಕೆ ಹೋಗಿ ನನ್ನ ಕೈಹಿಡಿದು ಆ ದೇವರಿಗೆ 
ನಮಸ್ಕಾರ ಮಾಡುವಾಗ ನಾನೂ ನಮಸ್ಕಾರ 











2 ರಾಜರುಗಳು 5:19-6:8 


ಮಾಡಬೇಕಾಗುವುದು. ಈ ಒಂದು ವಿಷಯದಲ್ಲಿ 
ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು'' 
ಎಂದು ಹೇಳಿದನು. ಆಗ ಎಲೀಷನು, ""ಸಮಾಧಾನ 
ದಿಂದ ಹೋಗು'' ಎಂದನು. 

ನಾಮಾನನು ಎಲೀಷನ ಬಳಿಯಿಂದ ಸ್ವಲ್ಪ ದೂರ 
ಹೋದನು. ಆದರೆ ದೇವಮನುಷ್ಯನಾದ ಎಲೀಷನ 
ಸೇವಕನಾದ ಗೇಹಜಿಯು, ""ನೋಡು, ಅರಾಮ್ಯನಾದ 


504 





ಯನ್ನು, ಕುರಿಗಳನ್ನು, ಹಸುಗಳನ್ನು ಅಥವಾ ಸೇವಕ 
ಸೇವಕಿಯರನ್ನು ತೆಗೆದುಕೊಳ್ಳುವ ಕಾಲ ಇದಲ್ಲ. 27ಈಗ, 
ನಿನ್ನನ್ನು ಮತ್ತು ನಿನ್ನ ಮಕ್ಕಳನ್ನು ನಾಮಾನನ ರೋಗವು 
ಹಿಡಿದುಕೊಳ್ಳುವುದು. ನಿನಗೆ ಎಂದೆಂದಿಗೂ ಕುಷ್ಠರೋಗ 
ವಿರುವುದು!'' ಎಂದು ಹೇಳಿದನು. 

ಗೇಹಜಿಯು ಎಲೀಷನನ್ನು ಬಿಟ್ಟುಹೋದಾಗ, ಗೇಹ 
ಜಿಯ ಚರ್ಮವು ಮಂಜುಗಡ್ಡೆಯಂತೆ ಬಿಳುಪಾಯಿತು! 





ನಾಮಾನನು ತಂದಿದ್ದ ಕಾಣಿಕೆಯನ್ನು ಸ್ವೀಕರಿಸದೆ ನನ್ನ 
ಒಡೆಯನು (ಎಲೀಷನು) ಅವನನ್ನು ಕಳುಹಿಸಿಬಿಟ್ಟನು! 
ಯೆಹೋವನಾಣೆಯಾಗಿ, ನಾನು ನಾಮಾನನ ಹಿಂದೆ 
ಓಡಿಹೋಗಿ ಅವನಿಂದ ಏನನ್ನಾದರೂ ಪಡೆಯುತ್ತೇನೆ!'' 
ಎಂದು ತನ್ನೊಳಗೆ ಅಂದುಕೊಂಡನು, 2!ನಾಮಾನನ 
ಬಳಿಗೆ ಓಡಿದನು. ನಾಮಾನನು ತನ್ನ ಹಿಂದೆ ಓಡಿ 
ಬರುತ್ತಿರುವ ಒಬ್ಬನನ್ನು ನೋಡಿ ಗೇಹಜಿಯನ್ನು ಸಂಧಿ 
ಸಲು ರಥದಿಂದ ಇಳಿದನು. ನಾಮಾನನು, '"ಎಲ್ಲವೂ 
ಕ್ಷೇಮವೇ?'' ಎಂದು ಕೇಳಿದನು. 

2ಗೇಹಜಿಯು,""ಹೌದು, ಎಲ್ಲವೂ ಕ್ಲೇಮವಾಗಿದೆ. 
ನನ್ನ ಒಡೆಯನು (ಎಲೀಷನು) ನನಗೆ, "ನೋಡು, ಎಫ್ರಾ, 
ಯೀಮ್‌ ಬೆಟ್ಟಪ್ರಾಂತ್ಯದ ಪ್ರವಾದಿಗಳ ಗುಂಪಿನಿಂದ ನನ್ನ 
ಬಳಿಗೆ ಇಬ್ಬರು ತರುಣರು ಬಂದಿದ್ದಾರೆ. ದಯವಿಟ್ಟು 
ಅವರಿಗೆ ಮೂವತ್ತೈದು ಕಿಲೋ. ಗ್ರಾಂ. ಬೆಳ್ಳಿಯನ್ನು 
ಮತ್ತು ಎರಡು ಥಾನು ಬಟ್ಟೆಯನ್ನು ತೆಗೆದುಕೊಂಡು ಬಾ' 
ಎಂದು ನನ್ನನ್ನು ಕಳುಹಿಸಿದನು'' ಎಂದು ಹೇಳಿದನು. 

ಚಿನಾಮಾನನು, ""ದಯಮಾಡಿ ಎಪ್ಪತ್ತು ಕಿಲೋ. 
ಗ್ರಾಂ. ತೆಗೆದುಕೊ!'' ಎಂದು ಗೇಹಜಿಗೆ ಒತ್ತಾಯಪಡಿಸಿ 
ಎಪ್ಪತ್ತು ಕಿಲೋ ಗ್ರಾಂ ಬೆಳ್ಳಿಯನ್ನು ಎರಡು ಚೀಲಗಳಲ್ಲಿ 
ಹಾಕಿದನು ಮತ್ತು ಎರಡು ಥಾನು ಬಟ್ಟೆಯನ್ನು 
ತೆಗೆದುಕೊಂಡು ತನ್ನ ಸೇವಕರಿಗೆ ಕೊಟ್ಟನು. ಆ ಸೇವಕರು 
ಈ ವಸ್ತುಗಳನ್ನು ತೆಗೆದುಕೊಂಡು ಗೇಹಜಿಯೊಡನೆ 
ಹೋದರು. ಗೇಹಜಿಯು ಬೆಟ್ಟಕ್ಕೆ ಬಂದಾಗ, ಅವುಗ 
ಳನ್ನು ಸೇವಕರಿಂದ ತೆಗೆದುಕೊಂಡು ಅವರನ್ನು ಕಳುಹಿಸಿ 
ಬಿಟ್ಟನು. ನಂತರ ಗೇಹಜಿಯು ಅವುಗಳನ್ನು ಮನೆಯಲ್ಲಿ 
ಅಡಗಿಸಿಟ್ಟನು. 

23ಗೇಹಜಿಯು ಒಳಗೆ ಬಂದು ತನ್ನ ಒಡೆಯನಾದ 
ಎಲೀಷನ ಮುಂದೆ ನಿಂತುಕೊಂಡನು. ಎಲೀಷನು 
ಗೇಹಜಿಗೆ, ""ನೀನು ಎಲ್ಲಿಗೆ ಹೋಗಿದ್ದೆ?'' ಎಂದು 
ಕೇಳಿದನು. 

ಗೇಹಜಿಯು, ""ನಾನು ಎಲ್ಲಿಗೂ ಹೋಗಿರಲಿಲ್ಲ'' 
ಎಂದನು. 

26ಎಲೀಷನು ಗೇಹಜಿಗೆ, ""ಅದು ನಿಜವಲ್ಲ! ನಾಮಾ 
ನನು ನಿನ್ನನ್ನು ಸಂಧಿಸಲು ತನ್ನ ರಥದಿಂದ ಹಿಂದಕ್ಕೆ 
ತಿರುಗಿದಾಗ ನನ್ನ ಹೃದಯವು ನಿನ್ನ ಹತ್ತಿರದಲ್ಲಿಯೇ 
ಇತ್ತು. ಹಣವನ್ನು, ಬಟ್ಟೆಗಳನ್ನು, ಆಲೀವನ್ನು ದ್ರಾಕ್ಷಿ 


ಗೇಹಜಿಯು ಕುಷ್ಠರೋಗ ಪೀಡಿತನಾದನು. 


ಎಲೀಷ ಮತ್ತು ಕೊಡಲಿ 

ಪ್ರವಾದಿಗಳ ಗುಂಪು ಎಲೀಷನಿಗೆ, "“ನಾವು ಈ 

ಸ್ಥಳದಲ್ಲಿಯೇ ವಾಸಮಾಡುತ್ತಿದ್ದೇವೆ. ಆದರೆ ಇದು 
ನಮಗೆ ತುಂಬಾ ಚಿಕ್ಕದಾಗಿದೆ. ನಾವೆಲ್ಲ ಜೋರ್ಡನ್‌ 
ನದಿಗೆ ಹೋಗಿ ಸ್ವಲ್ಪ ಮರವನ್ನು ಕಡಿದುಕೊಂಡು 
ಬರೋಣ. ಪ್ರತಿಯೊಬ್ಬರೂ ಒಂದೊಂದು ದಿಮ್ಮಿಯನ್ನು 
ತಂದು ನಾವು ವಾಸಿಸಲು ಒಂದು ಮನೆಯನ್ನು 
ಕಟ್ಟೋಣ'' ಎಂದು ಹೇಳಿದರು. ಎಲೀಷನು, ""ಸರಿ, 
ಹಾಗೆಯೇ ಮಾಡಿ''ಎಂದು ಉತರಿಸಿದನು. 

3ಒಬ್ಬ ವ್ಯಕ್ತಿಯು, ""ದಯವಿಟ್ಟು ನಮ್ಮ ಜೊತೆಯಲ್ಲಿ 
ನೀನೂ ಬಾ''ಎಂದನು. ಎಲೀಷನು, ""ಸರಿ, ನಾನೂ 
ನಿಮ್ಮ ಜೊತೆಯಲ್ಲಿ ಬರುತ್ತೇನೆ'' ಎಂದು ಹೇಳಿದನು. 

ಎಲೀಷನು ಪ್ರವಾದಿಗಳ ಗುಂಪಿನೊಂದಿಗೆ 
ಹೋದನು. ಅವರು ಜೋರ್ಡನ್‌ ನದಿಯ ಬಳಿಗೆ 
ಬಂದು ಕೆಲವು ಮರಗಳನ್ನು ಕಡಿಯಲಾರಂಭಿಸಿದರು. 
5ಆದರೆ ಒಬ್ಬನು ಮರವೊಂದನ್ನು ಕಡಿದುರುಳಿಸಿದಾಗ, 
ಕಬ್ಬಿಣದ ಕೊಡಲಿಯು ಕಾವುನಿಂದ ಕಳಚಿಕೊಂಡು 
ನೀರಿನೊಳಕ್ಕೆ ಬಿದ್ದುಬಿಟ್ಟಿತು. ಆ ಮನುಷ್ಯನು, "ಅಯ್ಯೋ 
ಒಡೆಯನೇ! ನಾನು ಆ ಕೊಡಲಿಯನ್ನು ಎರವಲಾಗಿ 
ತಂದಿದ್ದೇನಲ್ಲಾ'' ಎಂದು ಕೂಗಿಕೊಂಡನು. 

*ದೇವಮನುಷ್ಯನು (ಎಲೀಷನು), '"ಅದು ಎಲ್ಲಿ 
ಬಿದ್ದಿತು!'' ಎಂದು ಕೇಳಿದನು. 

ಆ ಮನುಷ್ಯನು ಕೊಡಲಿಯು ಬಿದ್ದ ಸ್ಥಳವನ್ನು ಎಲೀಷ 
ನಿಗೆ ತೋರಿಸಿದನು. ಆಗ ಎಲೀಷನು ಒಂದು ಕಡ್ಡಿಯನ್ನು 
ಮುರಿದು ಅದನ್ನು ನೀರಿನೊಳಕ್ಕೆ ಎಸೆದನು. ಆ ಕಡ್ಡಿಯು 
ಕಬ್ಬಿಣದ ಕೊಡಲಿಯನ್ನು ತೇಲುವಂತೆ ಮಾಡಿತು. 
7ಎಲೀಷನು, “ಕೊಡಲಿಯನ್ನು ಎತ್ತಿಕೊ'' ಎಂದು ಹೇಳಿ 
ದನು. ಆ ಮನುಷ್ಯನು ಅಲ್ಲಿಗೆ ಹೋಗಿ, ಕೊಡಲಿಯನ್ನು 
ತೆಗೆದುಕೊಂಡನು. 


ಅರಾಮ್ಯರ ರಾಜನು ಇಸ್ರೇಲಿನ ರಾಜನನ್ನು 
ಸಿಕ್ಕಿಹಾಕಿಸಲು ಪ್ರಯತ್ನಿಸಿದನು 
*ಅರಾಮ್ಯರ ರಾಜನು ಇಸ್ರೇಲಿನ ವಿರುದ್ಧ ಯುದ್ಧ 
ಮಾಡಲು ಬಂದನು. ಅವನು ತನ್ನ ಸೇನಾಧಿಕಾರಿಗಳ 


505 


ಸಭೆಸೇರಿಸಿ, "ನೀವು ಈ ಜಾಗದಲ್ಲಿ ಅಡಗಿಕೊಂಡಿದ್ದು, 
ಇಸ್ರೇಲರು ಇಲ್ಲಿಗೆ ಬಂದಾಗ ಅವರ ಮೇಲೆ ಆಕ್ರಮಣ 
ಮಾಡಿ'' ಎಂದು ಹೇಳಿದನು. 

ಆದರೆ ದೇವಮನುಷ್ಯನು (ಎಲೀಷನು) ಇಸ್ರೇಲಿನ 
ರಾಜನಿಗೆ ಒಂದು ಸಂದೇಶವನ್ನು ಕಳುಹಿಸಿ, ""ನೀವು 
ಜಾಗರೂಕರಾಗಿರಿ! ನೀವು ಆ ಜಾಗದಲ್ಲಿ ತಿರುಗಾಡದಿರಿ! 
ಅರಾಮ್ಯರ ಸೈನಿಕರು ಅಲ್ಲಿ ಅಡಗಿದ್ದಾರೆ!'' ಎಂದು 
ಹೇಳಿದನು. "ಇಸ್ರೇಲಿನ ರಾಜನು ತನ್ನ ಜನರಿಗೆ ಸಂದೇಶ 
ವೊಂದನ್ನು ಕಳುಹಿಸಿ, ದೇವಮನುಷ್ಯನು ಎಚ್ಚರ 
ವಾಗಿರಲು ತಿಳಿಸಿದ ಸ್ಥಳದಲ್ಲಿ ತಿರುಗಾಹದಿರುವಂತೆ 
ಸೂಚಿಸಿ ಕೆಲವು ಜನರನ್ನು * ರಕ್ಷಿಸಿದನು. 

1! ಅರಾಮ್ಯರ ರಾಜನು ಇದರಿಂದ ಬಹಳ ತಳಮಳ 
ಗೊಂಡನು. ಅರಾಮ್ಯರ ರಾಜನು ತನ್ನ ಸೇನಾಧಿಕಾರಿ 
ಗಳನ್ನು ಕರೆದು ಅವರಿಗೆ, ""ಇಸ್ರೇಲಿನ ರಾಜನಿಗಾಗಿ 
ಗೂಢಚರ್ಯೆ ನಡೆಸುತ್ತಿರುವವರು ಯಾರೆಂಬುದನ್ನು 
ಹೇಳಿ'' ಎಂದು ಕೇಳಿದನು. 

'ಅರಾಮ್ಯರ ರಾಜನ ಅಧಿಕಾರಿಗಳಲ್ಲೊಬ್ಬನು, '"ನನ್ನ 
ಒಡೆಯನೇ,ರಾಜನೇ, ನಮ್ಮಲ್ಲಿ ಯಾರೊಬ್ಬರೂ ಗೂಢ 
ಚಾರರಲ್ಲ. ಇಸ್ರೇಲಿನ ಪ್ರವಾದಿಯಾದ ಎಲೀಷನು 
ಅನೇಕ ರಹಸ್ಯ ಸಂಗತಿಗಳನ್ನು ಅಂದರೆ ನೀವು ನಿಮ್ಮ 
ಮಲಗುವ ಕೊಠಡಿಯಲ್ಲಿ ಮಾತನಾಡುವುದನ್ನೂ ಸಹ 
ಇಸ್ರೇಲಿನ ರಾಜನಿಗೆ ತಿಳಿಸಬಲ್ಲವನಾಗಿದ್ದಾನೆ!'' ಎಂದು 
ಹೇಳಿದನು. 

'*ಅರಾಮ್ಯರ ರಾಜನು, "'ಎಲೀಷನನ್ನು ಕಂಡು 
ಹಿಡಿಯಿರಿ. ಅವನನ್ನು ಸೆರೆಹಿಡಿಯಲು ನಾನು ಸೈನಿಕರನ್ನು 
ಕಳುಹಿಸುತ್ತೇನೆ'' ಎಂದನು. 

ಸೇವಕರು ಅರಾಮ್ಯರ ರಾಜನಿಗೆ, ""ಎಲೀಷನು 
ದೋತಾನಿನಲ್ಲಿದ್ದಾನೆ'' ಎಂದು ಹೇಳಿದರು. 

“ಆಗ ಅರಾಮ್ಯರ ರಾಜನು ಕುದುರೆಗಳನ್ನು, 
ರಥಗಳನ್ನು ಮತ್ತು ದೊಡ್ಡ ಸೇನೆಯನ್ನು ದೋತಾನಿಗೆ 
ಕಳುಹಿಸಿದನು. ಅವರು ರಾತ್ರಿಯಲ್ಲಿ ಬಂದು ನಗರವನ್ನು 
ಸುತ್ತುವರಿದರು. !5ಎಲೀಷನ ಸೇವಕನು ಹೊತ್ತಾರೆ ನಸುಕಿ 
ನಲ್ಲಿಯೆ ಮೇಲೆಕ್ಕೆದ್ದನು. ಸೇವಕನು ಹೊರಕ್ಕೆ ಹೋದಾಗ 
ರಥಗಳಿಂದ ಮತ್ತು ಕುದುರೆಗಳಿಂದ ಕೂಡಿದ ಸೈನ್ಯವು 
ನಗರವನ್ನು ಸುತ್ತುವರಿದಿರುವುದನ್ನು ನೋಡಿದನು! 

ಆ ಸೇವಕನು ಎಲೀಷನಿಗೆ, ""ಅಯ್ಯೋ, ನನ್ನ 
ಒಡೆಯನೇ, ನಾವು ಈಗ ಏನು ಮಾಡೋಣ?''ಎಂದು 
ಕೇಳಿದನು. 

16ಎಲೀಷನು, ''ನೀನು ಹೆದರದಿರು! ನಮಗಾಗಿ 
ಯುದ್ಧ ಮಾಡುವ ಸೇನೆಯು ಅರಾಮ್ಯರಿಗಾಗಿ ಯುದ್ದ 





ಕೆಲವು ಜನರನ್ನು ಅಕ್ಬರಶಃ ,""ಒಬ್ಬರನ್ನಲ್ಲ ಅಥವಾ ಇಬ್ಬರನ್ನಲ್ಲ'' 
ಇದು ""ಮತ್ತೆ ಮತ್ತೆ'' ಎಂಬರ್ಥವನ್ನು ಕೊಡಬಲ್ಲದು. 


2 ರಾಜರುಗಳು 6:9-23 


ಮಾಡುವ ಸೇನೆಗಿಂತ ಬಹಳ ಹೆಚ್ಚಿನದಾಗಿದೆ!'' ಎಂದು 
ಹೇಳಿದನು. 

"ನಂತರ ಎಲೀಷನು ಪ್ರಾರ್ಥಿಸುತ್ತಾ "ಯೆಹೋ 
ವನೇ, ನನ್ನ ಸೇವಕನ ಕಣ್ಣುಗಳನ್ನು ತೆರೆದು ಅವನೂ 
ನೋಡುವಂತೆ ಮಾಡೆಂದು ನಾನು ನಿನ್ನನ್ನು ಬೇಡಿ 
ಕೊಳ್ಳುತ್ತೇನೆ''ಎಂದು ಹೇಳಿದನು. 

ಯೆಹೋವನು ತರುಣನ ಕಣ್ಣುಗಳನ್ನು ತೆರೆದನು. ಆ 
ಸೇವಕನು ಪರ್ವತವನ್ನು ತುಂಬಿರುವ ಬೆಂಕಿಯಂತಿರುವ 
ಕುದುರೆಗಳನ್ನು ಮತ್ತು ರಥಗಳನ್ನು ನೋಡಿದನು. ಅವ 
ರೆಲ್ಲ ಎಲೀಷನ ಸುತ್ತಲೂ ಇದ್ದರು! 

183 ಬೆಂಕಿಯಂತಿರುವ ಕುದುರೆಗಳು ಮತ್ತು ರಥಗಳು 
ಎಲೀಷನ ಬಳಿಗೆ ಇಳಿದುಬಂದವು. ಎಲೀಷನು ಯೆಹೋ 
ವನನ್ನು ಪ್ರಾರ್ಥಿಸಿ, "ಈ ಜನರನ್ನು ಕುರುಹರನ್ನಾಗಿ 
ಮಾಡ ಬೇಕೆಂದು ನಾನು ನಿನ್ನಲ್ಲಿ ಪ್ರಾರ್ಥಿಸು 
ತ್ತೇನೆ''ಎಂದು ಹೇಳಿದನು. 

ಆಗ ಯೆಹೋವನು ಎಲೀಷನ ಪ್ರಾರ್ಥನೆಯಂತೆ 
ಅರಾಮ್ಯರ ಸೇನೆಯು ಕುರುಡರಾಗುವಂತೆ ಮಾಡಿದನು. 

'*ಎಲೀಷನು ಅರಾಮ್ಯರ ಸೇನೆಗೆ, ""ಇದು ಸರಿಯಾದ 
ಮಾರ್ಗವಲ್ಲ ಇದು ಸರಿಯಾದ ನಗರವೂ ಅಲ್ಲ. ನನ್ನನ್ನು 
ಹಿಂಬಾಲಿಸಿ. ನೀವು ಹುಡುಕುತ್ತಿರುವ ಮನುಷ್ಯನ ಬಳಿಗೆ 
ನಾನು ನಿಮ್ಮನ್ನು ಕರೆದೊಯ್ಯುತ್ತೇನೆ'' ಎಂದು ಹೇಳಿ 
ದನು. ನಂತರ ಎಲೀಷನು ಅರಾಮ್ಯರ ಸೇನೆಯನ್ನು 
ಸಮಾರ್ಯಕ್ಕೆ ನಡೆಸಿಕೊಂಡು ಬಂದನು. 

ಅವರು ಸಮಾರ್ಯಕ್ಕೆ ಬಂದು ಸೇರಿದಾಗ 
ಎಲೀಷನು, ""ಯೆಹೋವನೇ, ಈ ಜನರ ಕಣ್ಣುಗಳನ್ನು 
ತೆರೆದುಬಿಡು, ಅವರು ನೋಡಲಿ'' ಎಂದು ಹೇಳಿದನು. 

ಆಗ ಯೆಹೋವನು ಅವರ ಕಣ್ಣುಗಳನ್ನು ತೆರೆದನು. 
ಅರಾಮ್ಯರ ಸೇನೆಗೆ ತಾವು ಸಮಾರ್ಯ ನಗರದಲ್ಲಿರು 
ವುದು ತಿಳಿದುಬಂತು! >! ಅರಾಮ್ಯರ ಸೇನೆಯನ್ನು 
ಇಸ್ರೇಲಿನ ರಾಜನು ನೋಡಿ ಎಲೀಷನಿಗೆ, ""ನನ್ನ 
ತಂದೆಯೇ, ನಾನು ಅವರನ್ನು ಕೊಲ್ಲಲೇ? ಅವರನ್ನು 
ಕೊಂದುಹಾಕಿಬಿಡಲೇ?'' ಎಂದು ಕೇಳಿದನು. 

2 ಎಲೀಷನು, ""ಬೇಡ, ಅವರನ್ನು ಕೊಲ್ಲಬೇಡ. 
ನೀನು ಯುದ್ಧದಲ್ಲಿ, ನಿನ್ನ ಖಡ್ಗದಿಂದ, ನಿನ್ನ ಬಿಲ್ಲು 
ಬಾಣಗಳಿಂದ ಸೆರೆಹಿಡಿದ ಜನರನ್ನು ಕೊಲ್ಲಬಾರದು. 
ಅರಾಮ್ಯರ ಸೇನೆಗೆ ಸ್ವಲ್ಪ ನೀರನ್ನು ಮತ್ತು ರೊಟ್ಟಿಗಳನ್ನು 
ಕೊಹು. ಅವರು ತಿಂದು, ನೀರು ಕುಡಿಯಲಿ. ನಂತರ 
ಅವರು ತಮ್ಮ ಮನೆಗೆ, ಅವರ ಒಡೆಯನ ಬಳಿಗೆ 
ಹೋಗಲಿ'' ಎಂದು ಉತ್ತರಿಸಿದನು. 

ಇಸ್ರೇಲಿನ ರಾಜನು ಅರಾಮ್ಯರ ಸೇನೆಗೆ ಆಹಾರ 
ವನ್ನು ಹೇರಳವಾಗಿ ಸಿದ್ಧಪಡಿಸಿದನು. ಅರಾಮ್ಯರ 
ಸೇನೆಯು ಊಟಮಾಡಿ, ನೀರನ್ನು ಕುಡಿದರು. ನಂತರ 
ಇಸ್ರೇಲಿನ ರಾಜನು ಅರಾಮ್ಯರ ಸೇನೆಗೆ ತಮ್ಮ ಒಡೆಯನ 





2 ರಾಜರುಗಳು 6:24-7:6 


ಬಳಿಗೆ ಹೋಗಲು ಆಜ್ಞಾಪಿಸಿದನು. ಅಂದಿನಿಂದ 
ಇಸ್ರೇಲ್‌ ದೇಶದ ಮೇಲೆ ಧಾಳಿಮಾಡಲು ಯಾವ 
ಸೈನಿಕರನ್ನೂ ಅರಾಮ್ಯರು ಕಳುಹಿಸಲಿಲ್ಲ. 


ಸಮಾರ್ಯದಲ್ಲಿ ಭೀಕರ ಬರಗಾಲ 

ಇದಾದನಂತರ, ಅರಾಮ್ಯರ ರಾಜನಾದ ಬೆನ್ನದ 
ದನು ತನ್ನ ಸೇನೆಯನ್ನೆಲ್ಲ ಒಟ್ಟಾಗಿ ಸೇರಿಸಿಕೊಂಡು, 
ಸಮಾರ್ಯವನ್ನು ಸುತ್ತುವರಿದು ಆಕ್ರಮಣ ಮಾಡಲು 
ಹೋದನು. ಜನರು ನಗರದೊಳಕ್ಕೆ ಆಹಾರವನ್ನು 
ತರಲು ಸೈನಿಕರು ಅವಕಾಶ ಕೊಡಲಿಲ್ಲ. ಆದ್ದರಿಂದ 
ಸಮಾರ್ಯದಲ್ಲಿ ಭೀಕರ ಬರಗಾಲವು ಆ ಕಾಲ 
ದಲ್ಲಾಯಿತು. ಸಮಾರ್ಯದಲ್ಲಿ ಒಂದು ಹೇಸರಕತ್ತೆಯ 
ತಲೆಯು ಎಂಭತ್ತು ಬೆಳ್ಳಿಯ ನಾಣ್ಯಗಳಿಗೆ ಮಾರಾಟ 
ವಾಗುವಷ್ಟು ಕೆಟ್ಟ ಪರಿಸ್ಥಿತಿಯಿತ್ತು ಅರ್ಧಸೇರು ಪಾರಿ 
ವಾಳದ ಮಲದ ಲದ್ದಿಯು ಐದು ಬೆಳ್ಳಿನಾಣ್ಯಗಳಿಗೆ 
ಮಾರಾಟವಾಗುತ್ತಿತ್ತು 

26%ಸ್ರ್ರೇಲಿನ ರಾಜನು ನಗರದ ಸುತ್ತಲಿನ ಗೋಡೆಯ 
ಮೇಲೆ ನಡೆಯುತ್ತಿರಲು ಸ್ತ್ರೀಯೊಬ್ಬಳು ಅವನನ್ನು, "ನನ್ನ 
ಪ್ರಭುವೇ, ರಾಜನೇ, ದಯವಿಟ್ಟು ನನಗೆ ಸಹಾಯ 
ಮಾಡು''ಎಂದು ಕೂಗಿಕೊಂಡಳು. 

2 ಇಸ್ರೇಲಿನ ರಾಜನು, "ಯೆಹೋವನು ನಿನಗೆ 
ಸಹಾಯ ಮಾಡದಿದ್ದರೆ, ನಾನು ನಿನಗೆ ಹೇಗೆ ಸಹಾಯ 
ಮಾಡಲಿ? ನಿನಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ; 
ಕಣದಲ್ಲಿ ಕಾಳುಗಳಿಲ್ಲ, ದ್ರಾಕ್ಷಿಯ ಆಲೆಯಲ್ಲಿ ದ್ರಾಕ್ಟಾ 
ರಸವಿಲ್ಲ'' ಎಂದನು. ನಂತರ ಇಸ್ರೇಲಿನ ರಾಜನು ಆ 
ಸ್ತ್ರೀಗೆ, "ನಿನ್ನ ತೊಂದರೆಯೇನು?'' ಎಂದು ಕೇಳಿದನು. 

ಆ ಸ್ತ್ರೀಯು, ""ಇವಳು ನನಗೆ, "ನಿನ್ನ ಮಗನನ್ನು ನನಗೆ 
ಕೊಡು. ನಾವು ಅವನನ್ನು ಕೊಂದು, ಈ ಹೊತ್ತು 
ತಿನ್ನೋಣ. ನಾಳೆ ನನ್ನ ಮಗನನ್ನು ತಿನ್ನೋಣ' ಎಂದಳು. 
ನಾವು ನನ್ನ ಮಗನನ್ನು ಬೇಯಿಸಿ, ನಾವು ತಿಂದು 
ಬಿಟ್ಟೆವು. ಮಾರನೆಯ ದಿನ ನಾನು ಈ ಸ್ತ್ರೀಗೆ, "ನಿನ್ನ 
ಮಗನನ್ನು ನಾವು ಕೊಂದು ತಿನ್ನೋಣ' ಎಂದು ಹೇಳಿ 
ದೆನು. ಆದರೆ ಅವಳು ತನ್ನ ಮಗನನ್ನು ಅಡಗಿಸಿಟ್ಟಿದ್ದಾಳೆ!'' 
ಎಂದು ಹೇಳಿದಳು. ಆ ಸ್ತ್ರೀಯ ಮಾತುಗಳನ್ನು ರಾಜನು 
ಕೇಳಿದಾಗ, ದುಃಖದಿಂದ ತನ್ನ ಬಟ್ಟೆಗಳನ್ನೆಲ್ಲಾ ಹರಿದು 
ಕೊಂಡನು. ಅವನ ಮೈಮೇಲೆ ಗೋಣಿತಟ್ಟಿರುವುದು 
ಜನರಿಗೆಲ್ಲಾ ಕಾಣಿಸಿತು. 

3'ಇದಲ್ಲದೆ ರಾಜನು, ""ಈ ದಿನದ ಅಂತ್ಯದೊಳಗೆ 
ನಾನು ಶಾಫಾಟನ ಮಗನಾದ ಎಲೀಷನ ತಲೆಯನ್ನು 
ಅವನ ದೇಹದ ಮೇಲೆ ಉಳಿಯುವಂತೆ ಮಾಡಿದರೆ 
ದೇವರು ನನ್ನನ್ನು ದಂಡಿಸಲಿ!'' ಎಂದು ಹೇಳಿದನು. 

32ರಾಜನು ಎಲೀಷನ ಬಳಿಗೆ ಒಬ್ಬ ಸಂದೇಶಕನನ್ನು 
ಕಳುಹಿಸಿದನು. ಎಲೀಷನು ತನ್ನ ಮನೆಯಲ್ಲಿ ಕುಳಿತಿದ್ದನು; 


506 


ಹಿರಿಯರು ಅವನೊಂದಿಗೆ ಕುಳಿತಿದ್ದರು. ಸಂದೇಶಕನು 
ಬರುವುದಕ್ಕೆ ಮುಂಚೆಯೇ ಎಲೀಷನು ಹಿರಿಯರಿಗೆ, 
""ನೋಡಿ, ನನ್ನ ತಲೆಯನ್ನು ಕತ್ತರಿಸಿಹಾಕಲು ಕೊಲೆ 
ಗಾರನ (ಇಸ್ರೇಲಿನ ರಾಜ) ಮಗ ಜನರನ್ನು ಕಳುಹಿ 
ಸಿದ್ದಾನೆ! ಆ ಸಂದೇಶಕನು ಬಂದಾಗ ಬಾಗಿಲನ್ನು ಮುಚ್ಚಿ 
ಬಿಡಿ! ಅವನು ಒಳಗೆ ಪ್ರವೇಶಿಸದಂತೆ ಬಾಗಿಲನ್ನು ಹಿಡಿದು 
ಕೊಳ್ಳಿ] ಅವನ ಹಿಂದೆ ಬರುತ್ತಿರುವ ಅವನ ಒಡೆಯನ ಕಾಲ 
ಸಪ್ಪಳವು ನನಗೆ ಕೇಳಿಸುತ್ತಿದೆ!'' ಎಂದು ಹೇಳಿದನು. 

3`ಎಲೀಷನು ಹಿರಿಯರೊಂದಿಗೆ ಇನ್ನೂ ಮಾತನಾಡು 
ತ್ಲಿರುವಾಗ ಸಂದೇಶಕನು ಅವನ ಬಳಿಗೆ ಬಂದನು. ಅವನ 
ಸಂದೇಶವು ಹೀಗಿತ್ತು. "" ಈ ಆಪತ್ತು ಯೆಹೋವ 
ನಿಂದಲೇ ಬಂದಿದೆ! ನಾನೇಕೆ ಆತನನ್ನು ನೀರಿಕ್ಕಿಸಿ 
ಕೊಂಡಿರಬೇಕು?'' 

ಎಲೀಷನು ಅವನಿಗೆ, " ಯೆಹೋವನ ಸಂದೇಶವನ್ನು 
ಕೇಳು: "ನಾಳೆ ಇದೇ ಸಮಯಕ್ಕೆ, ಅಧಿಕವಾದ 

ಆಹಾರವು ಬಹಳ ಕಡಿಮೆ ಬೆಲೆಗೆ ಸಿಗುತ್ತದೆ. ಒಂದು 
ರೂಪಾಯಿಗೆ ಒಂದು ಗೂಡೆ ಹಿಟ್ಟನ್ನೂ ಎರಡು ಗೂಡೆ 
ಜವೆಗೋಧಿಯನ್ನೂ ಸಮಾರ್ಯ ನಗರದ ಊರ ಬಾಗಿಲಿ 
ನಲ್ಲಿರುವ ಮಾರುಕಟ್ಟೆಯಲ್ಲಿ ಮಾರಲಾಗುವುದು'' 
ಎಂದನು. 

2ಆಗ ರಾಜನಿಗೆ ಆಪ್ತನಾಗಿದ್ದ ಅಧಿಕಾರಿಯು 
ದೇವಮನುಷ್ಯನಿಗೆ (ಎಲೀಷನಿಗೆ), " ಯೆಹೋವನು ಪರ 
ಲೋಕಕ್ಕೆ ಕಿಟಕಿಗಳನ್ನು ಮಾಡಿಸಿದರೂ ಇದು ಸಂಭವಿ 
ಸುವುದಿಲ್ಲ!'' ಎಂದು ಉತ್ತರಿಸಿದನು. 

ಎಲೀಷನು, "'ನೀನು ನಿನ್ನ ಸ್ವಂತ ಕಣ್ಣುಗಳಿಂದಲೇ 
ಇದನ್ನು ನೋಡುವೆ. ಆದರೆ ಆ ಆಹಾರದಲ್ಲಿ ಯಾವು 
ದನ್ನೂ ನೀನು ತಿನ್ನುವುದಿಲ್ಲ'' ಎಂದನು. 


ಅರಾಮ್ಯರ ಪಾಳೆಯವು ಬರಿದಾಗಿರುವುದನ್ನು 
ಕುಷ್ಠರೋಗಿಗಳು ಕಂಡುಹಿಡಿದರು 

*ನಗರದ ಬಾಗಿಲಿನ ಹತ್ತಿರ ನಾಲ್ಕು ಮಂದಿ ಕುಷ್ಠ 
ರೋಗಿಗಳಿದ್ದರು. ಅವರು, ""ನಾವು ಸಾಯುವುದನ್ನೇ 
ಕಾಯುತ್ತಾ ಕುಳಿತಿರುವುದೇಕೆ? “ಸಮಾರ್ಯದಲ್ಲಿ 
ಆಹಾರವು ಇಲ್ಲವೇ ಇಲ್ಲ. ನಾವು ನಗರದ ಒಳಗೆ 
ಹೋದರೆ,ನಾವು ಅಲ್ಲೇ ಸಾಯುತ್ತೇವೆ. ನಾವು ಇಲ್ಲೇ 
ಕುಳಿತ್ತಿದ್ದರೂ, ಸಾಯುವುದು ನಿಶ್ಚಿತ. ಆದ್ದರಿಂದ ನಾವು 
ಅರಾಮ್ಯರ ಪಾಳೆಯಕ್ಕೆ ಹೋಗೋಣ. ಅವರು ನಮ್ಮನ್ನು 
ಬದುಕಿಸಿದರೆ ನಾವು ಬದುಕೋಣ. ಅವರು ನಮ್ಮನ್ನು 
ಕೊಂದರೆ ಸಾಯೋಣ'' ಎಂದು ಮಾತನಾಡಿಕೊಂಡರು. 

5ಅಂದು ಸಂಜೆ ಆ ನಾಲ್ವರು ಕುಷ್ಠರೋಗಿಗಳು ಅರಾ 
ಮ್ಯರ ಪಾಳೆಯಕ್ಕೆ ಹೋದರು. ಅವರು ಪಾಳೆಯದ ಹೊರ 
ಅಂಚಿಗೆ ಬಂದರು. ಅಲ್ಲಿ ಜನರೇ ಇರಲಿಲ್ಲ! 6ಅರಾಮ್ಯರ 
ಸೇನೆಯು ರಥಗಳ, ಕುದುರೆಗಳ ಮತ್ತು ಮಹಾಸೇನೆಯ 


507 


ರಣಘೋಷವನ್ನು ಕೇಳುವಂತೆ ಯೆಹೋವನು ಮಾಡಿ 
ದ್ವನು. ಅರಾಮ್ಯ ಸೈನಿಕರು, ""ಇಸ್ರೇಲಿನ ರಾಜನು, ಹಿತ್ತೀ 
ಯರಿಗೆ ಮತ್ತು ಈಜಿಷ್ಟಿನವರಿಗೆ ಹಣಕೊಟ್ಟು ನಮ್ಮ 
ವಿರುದ್ಧ ಹೋರಾಟಕ್ಕೆ ಬರುವಂತೆ ಮಾಡಿದ್ದಾನೆ” ಎಂದು 
ಮಾತನಾಡಿಕೊಂಡು, 

7ಸಂಜಿಗೆ ಮುಂಚೆಯೇ ಓಡಿಹೋಗಿದ್ದರು. ಅವರು 
ಎಲ್ಲವನ್ನೂ ಅಲ್ಲಿಯೇ ಬಿಟ್ಟುಹೋಗಿದ್ದರು. ಅವರು 
ತಮ್ಮ ಗುಡಾರಗಳನ್ನು, ಕುದುರೆಗಳನ್ನು, ಹೇಸರ ಕತ್ತೆ 
ಗಳನ್ನು ಅಲ್ಲಿಯೇ ಬಿಟ್ಟು ತಮ್ಮ ಜೀವರಕ್ಷಣೆಗಾಗಿ ಓಡಿ 
ಹೋಗಿದ್ದರು. 


ಅರಾಮ್ಯರ ಪಾಳೆಯದಲ್ಲಿ ಕುಷ್ಠರೋಗಿಗಳು 

ಈ ಕುಷ್ಕರೋಗಿಗಳು ಪಾಳೆಯವು ಆರಂಭ 
ವಾಗಿದ್ದಲ್ಲಿಗೆ ಬಂದು, ಒಂದು ಗುಹಾರದೊಳಕ್ಕೆ 
ಹೋದರು. ಅವರು ಅಲ್ಲಿ ತಿಂದರು ಮತ್ತು ಕುಡಿದರು. 
ನಂತರ ಈ ನಾಲ್ವರು ಬೆಳ್ಳಿಬಂಗಾರಗಳನ್ನು ಮತ್ತು 
ಬಟ್ಟೆಗಳನ್ನು ಪಾಳೆಯದಿಂದ ಹೊರಗೆ ತೆಗೆದುಕೊಂಡು 
ಹೋದರು. ಅವರು ಬೆಳ್ಳಿಬಂಗಾರಗಳನ್ನು ಮತ್ತು 
ಬಟ್ಟೆಗಳನ್ನು ಅಡಗಿಸಿಟ್ಟರು. ನಂತರ ಅವರು ಹಿಂದಿರುಗಿ 
ಬಂದು, ಮತ್ತೊಂದು ಗುಡಾರವನ್ನು ಪ್ರವೇಶಿಸಿದರು. ಆ 
ಗುಡಾರದಿಂದಲೂ ಅವರು ವಸ್ತುಗಳನ್ನು ಕೊಂಡೊ 
ಯ್ಲರು. ಅವರು ಹೊರಗೆ ಹೋಗಿ ಅವುಗಳನ್ನು ಅಡಗಿ 
ಸಿಟ್ಟರು. 9ಆಗ ಆ ಕುಷ್ಠರೋಗಿಗಳು, "'ನಾವು ತಪ್ಪು 
ಮಾಡುತ್ತಿದ್ದೇವೆ! ಈ ದಿನ ನಮಗೆ ಶುಭವಾರ್ತೆ ಸಿಕ್ಕಿದೆ. 
ಆದರೆ ನಾವು ನಿಶ್ಶಬ್ಧದಿಂದ ಇದ್ದೇವೆ. ಸೂರ್ಯನು 
ಮೇಲಕ್ಕೇರಿ ಬರುವವರೆಗೆ ನಾವು ಸುಮ್ಮನಿದ್ದರೆ ನಮ್ಮನ್ನು 
ದಂಡಿಸಲಾಗುವುದು. ಈಗ ನಾವು ರಾಜನ ಮನೆಗೆ 
ಹೋಗಿ ಅಲ್ಲಿ ವಾಸಿಸುವ ಜನರಿಗೆ ಇದನ್ನು ತಿಳಿ 
ಸೋಣ''ಎಂದು ಮಾತನಾಡಿಕೊಂಡರು. 


ಕುಷ್ಠರೋಗಿಗಳು ತಿಳಿಸಿದ ಶುಭವಾರ್ತೆ 

10ದ್ರ್ಯ ಕುಷ್ಠರೋಗಿಗಳು ನಗರದ ಬಾಗಿಲಿಗೆ ಬಂದು 
ದ್ವಾರಪಾಲಕರನ್ನು ಕರೆದು. ""ನಾವು ಅರಾಮ್ಯರ ಪಾಳೆ 
ಯಕ್ಕೆ ಹೋಗಿದ್ದೆವು. ಆದರೆ ನಾವು ಜನರ ಧ್ವನಿಯನ್ನು 
ಕೇಳಲೇ ಇಲ್ಲ. ಅಲ್ಲಿ ಜನರ ಸುಳಿವಿಲ್ಲ. ಕುದುರೆಗಳು 
ಮತ್ತು ಹೇಸರಕತ್ತೆಗಳು ಕಟ್ಟಿಹಾಕಿದಂತೆಯೇ ಇವೆ. 
ಗುಡಾರಗಳಿನ್ನೂ ಯಥಾಸ್ಥಿತಿಯಲ್ಲಿವೆ. ಆದರೆ ಸೈನಿಕ 
ರೆಲ್ಲರೂ ಹೊರಟುಹೋಗಿದ್ದಾರೆ''ಎಂದು ಹೇಳಿದರು. 

!!ಆಗ ನಗರದ ದ್ವಾರಪಾಲಕರು ಕೂಗುತ್ತಾ ರಾಜನ 
ಮನೆಯಲ್ಲಿದ್ದ ಜನರಿಗೆ ಈ ಸಂಗತಿಗಳನ್ನು ತಿಳಿಸಿದರು. 
[2ಆಗ ರಾತ್ರಿಯಾಗಿದ್ದರೂ ರಾಜನು ತನ್ನ ಹಾಸಿಗೆಯಿಂದ 
ಮೇಲಕ್ಕೆದ್ದನು. ರಾಜನು ತನ್ನ ಅಧಿಕಾರಿಗಳಿಗೆ, "ಅರಾ 
ಮ್ಯರ ಸೈನಿಕರು ಮಾಹಬೇಕೆಂದಿರುವುದನ್ನು ನಾನು 


2 ರಾಜರುಗಳು 7:7-19 


ನಿಮಗೆ ಹೇಳುತ್ತೇನೆ. ನಾವು ಬಹಳ ಹಸಿದಿದ್ದೇವೆಂಬುದು 
ಅವರಿಗೆ ತಿಳಿದಿದೆ. ಅವರು ಹೊಲಗಳಲ್ಲಿ ಅಡಗಿಕೊಳ್ಳಲು 
ಪಾಳೆಯವನ್ನು ಬಿಟ್ಟುಹೋಗಿದ್ದಾರೆ. "ಇಸ್ರೇಲರು ನಗರ 
ದಿಂದ ಹೊರಗೆ ಬಂದಾಗ, ನಾವು ಅವರನ್ನು ಜೀವಂತ 
ವಾಗಿ ಸೆರೆಹಿಡಿದು ಅವರ ನಗರವನ್ನು ಪ್ರವೇಶಿಸಬಹುದು' 
ಎಂದು ಅರಾಮ್ಯರು ಆಲೋಚಿಸಿದ್ದಾರೆ ''ಎಂದು 
ಹೇಳಿದನು. 

ರಾಜನ ಅಧಿಕಾರಿಗಳಲ್ಲಿ ಒಬ್ಬನು, ""ನಮ್ಮಲ್ಲಿ 
ಕೆಲವರು ನಗರದಲ್ಲಿ ಉಳಿದಿರುವ ಐದು ಕುದುರೆಗಳನ್ನು 
ತೆಗೆದುಕೊಳ್ಳೋಣ. ನಗರದಲ್ಲಿ ಉಳಿದಿರುವ ಇಸ್ರೇಲಿನ 
ಜನರಂತೆ ಹೇಗಾದರೂ ಈ ಕುದುರೆಗಳೂ ಬಹುಬೇಗ 
ಸತ್ತುಹೋಗುತ್ತವೆ. ಈ ಜನರನ್ನು ಕಳುಹಿಸಿ ಅಲ್ಲಿ ಏನು 
ನಡೆದಿದೆಯೆಂಬುದನ್ನು ನಾವು ತಿಳಿದುಕೊಳ್ಳೋಣ'' 
ಎಂದು ಹೇಳಿದನು. 

'“ಕೂಹಲೇ ರಾಜನು ಎರಡು ರಥಗಳನ್ನು ತರಿಸಿ 
ಅರಾಮ್ಯರ ಸೇನೆಯು ಎಲ್ಲಿದೆ ಎಂಬುದನ್ನು ನೋಡಿ 
ಕೊಂಡು ಬರುವುದಕ್ಕಾಗಿ ಅವರನ್ನು ಕಳುಹಿಸಿದನು. 

ಅವರು ಅರಾಮ್ಯರ ಸೇನೆಗಾಗಿ ಹುಡುಕಿಕೊಂಡು 
ಜೋರ್ಡನ್‌ ನದಿಯವರೆಗೂ ಹೋದರು. ರಸ್ತೆಯ 
ದಾರಿಯಲ್ಲೆಲ್ಲಾ ಬಟ್ಟೆಗಳು ಮತ್ತು ಆಯುಧಗಳು ಬಿದ್ದಿ 
ದ್ಡವು. ಅರಾಮ್ಯರು ಆತುರಾತುರವಾಗಿ ಹೋಗುವಾಗ 
ಅವುಗಳನ್ನೆಲ್ಲಾ ಬಿಸಾಡಿ ಹೋಗಿದ್ದರು. ಸಂದೇಶಕರು 
ಸಮಾರ್ಯಕ್ಕೆ ಹಿಂದಿರುಗಿ ಬಂದು ರಾಜನಿಗೆ ವಿಷಯ 
ವನ್ನು ಹೇಳಿದರು. 

16ಆಗ ಜನರು ಅರಾಮ್ಯರ ಪಾಳೆಯಕ್ಕೆ ಓಡುತ್ತಾ 
ಹೋಗಿ, ಅಲ್ಲಿನ ಬೆಲೆಬಾಳುವ ವಸ್ತುಗಳನ್ನು ತೆಗೆದು 
ಕೊಂಡರು. ಪ್ರತಿಯೊಬ್ಬರಿಗೂ ಹೇರಳವಾಗಿ ದೊರೆ 
ಯಿತು. ಯೆಹೋವನು ಹೇಳಿದಂತೆಯೇ ಇದಾಯಿತು. 
ಒಬ್ಬನು ಉತ್ತಮವಾದ ಒಂದು ಗೂಡೆ ಹಿಟ್ಟನ್ನು ಮತ್ತು 
ಎರಡು ಗೂಡೆ ಜವೆಗೋಧಿಯನ್ನು ಕೇವಲ ಒಂದು 
ರೂಪಾಯಿಗೆ ಕೊಳ್ಳಬಹುದಾಗಿತ್ತು! 

ರಾಜನು ತನಗೆ ಆಪ್ತನಾಗಿದ್ದ ಅಧಿಕಾರಿಯನ್ನು 
ಪಟ್ಟಣದ ಬಾಗಿಲನ್ನು ಕಾಯಲು ಆರಿಸಿಕೊಂಡನು. 
ಆದರೆ ಜನರು ಶತ್ರುಗಳ ಪಾಳೆಯದಲ್ಲಿದ್ದ ಆಹಾರವನ್ನು 
ಪಡೆಯಲು ಓಡಿಹೋಗುವಾಗ ಅವನು ಜನರ ತುಳಿತಕ್ಕೆ 
ಸಿಕ್ಕಿಕೊಂಡು ಸತ್ತುಹೋದನು. ರಾಜನು ಎಲೀಷನ 
ಮನೆಗೆ ಬಂದಿದ್ದಾಗ, ದೇವಮನುಷ್ಯನು (ಎಲೀಷನು) 
ಹೇಳಿದಂತೆಯೆ ಈ ಸಂಗತಿಗಳೆಲ್ಲಾ ಸಂಭವಿಸಿದವು. 
!8ಎಲೀಷನು, ""ಒಂದು ರೂಪಾಯಿಗೆ ಒಂದು ಗೂಡೆ 
ಹಿಟ್ಟನ್ನೂ ಎರಡು ಗೂಡೆ ಜವೆಗೋಧಿಯನ್ನೂ 
ಸಮಾರ್ಯ ನಗರದ ಊರುಬಾಗಿಲಿನಲ್ಲಿರುವ ಮಾರು 
ಕಟ್ಟೆಯ ಸ್ಥಳದಲ್ಲಿ ಮಾರಲ್ಪಹುವುದು'' ಎಂದು ಮೊದಲೇ 
ಹೇಳಿದ್ದನು. ಆದರೆ ಆ ಅಧಿಕಾರಿಯು ದೇವ 


2 ರಾಜರುಗಳು 7:20-8:12 


ಮನುಷ್ಯನಿಗೆ, "ಯೆಹೋವನು ಪರಲೋಕಕ್ಕೆ ಕಿಟಕಿ 
ಗಳನ್ನು ಮಾಡಿಸಿದರೂ ಇದು ಸಂಭವಿಸುವುದಿಲ್ಲ!'' 
ಎಂದು ಉತ್ತರಿಸಿದನು. ಎಲೀಷನು ಆ ಅಧಿಕಾರಿಗೆ, 
""ನೀನು ನಿನ್ನ ಸ್ವಂತ ಕಣ್ಣುಗಳಿಂದಲೇ ಇದನ್ನು 
ನೋಡುವೆ. ಆದರೆ ಆ ಆಹಾರದಲ್ಲಿ ಯಾವುದನ್ನೂ 
ನೀನು ತಿನ್ನುವುದಿಲ್ಲ'' ಎಂದು ಹೇಳಿದ್ದನು. 206 
ಆಧಿಕಾರಿಗೆ ಅಂದು ಹೇಳಿದಂತೆಯೇ ಆಯಿತು. ಅವನು 
ಊರ ಬಾಗಿಲಿನಲ್ಲಿ ಜನರ ತುಳಿತಕ್ಕೆ ಸಿಕ್ಕಿಕೊಂಡು ಸತ್ತು 


ಹೋದನು. 
8 ಎಲೀಷನು ತಾನು ಮರಳಿ ಜೀವಿಸುವಂತೆ ಮಾಡಿದ 
ಬಾಲಕನ ತಾಯಿಯೊಂದಿಗೆ ಮಾತನಾಡಿದನು. 
ಎಲೀಷನು, ""ನೀನು ಮತ್ತು ನಿನ್ನ ಕುಟುಂಬವು ಬೇರೆ 
ದೇಶಕ್ಕೆ ಹೋಗಬೇಕು. ಏಕೆಂದರೆ ಈ ದೇಶದಲ್ಲಿ 
ಬರಗಾಲವು ಏಳು ವರ್ಷಗಳವರೆಗೆ ಇರಬೇಕೆಂದು 
ಯೆಹೋವನು ತೀರ್ಮಾನಿಸಿದ್ದಾನೆ. 
ದೇವಮನುಷ್ಯನು ಹೇಳಿದಂತೆಯೇ ಆ ಸ್ತ್ರೀಯು 
ಫಿಲಿಷ್ಟಿಯರ ದೇಶದಲ್ಲಿ ಏಳು ವರ್ಷಗಳ ಕಾಲ ನೆಲೆಸಲು 
ತನ್ನ ಕುಟುಂಬದೊಂದಿಗೆ ಹೋದಳು. 3ಏಳು ವರ್ಷಗಳು 
ಮುಗಿದ ನಂತರ ಆ ಸ್ತ್ರೀಯು ಫಿಲಿಷ್ಟಿಯರ ದೇಶದಿಂದ 
ಹಿಂದಿರುಗಿ ಬಂದಳು. 

ಆ ಸ್ತ್ರೀಯು ತನ್ನ ಮನೆಯನ್ನು ಮತ್ತು ಭೂಮಿಯನ್ನು 
ತನಗೆ ಮತ್ತೆ ಕೊಡಿಸುವಂತೆ ಕೇಳಲು ರಾಜನ ಬಳಿಗೆ 
ಹೋದಳು. 

“ಆ ಸಮಯದಲ್ಲಿ ರಾಜನು ದೇವಮನುಷ್ಯನ 
(ಎಲೀಷನ) ಸೇವಕನಾದ ಗೇಹಜಿಯ ಸಂಗಡ ಮಾತ 
ನಾಡುತ್ತಿದ್ದನು. ರಾಜನು ಗೇಹಜಿಗೆ, ""ಎಲೀಷನು ಮಾಡಿ 
ರುವ ಮಹತ್ಕಾರ್ಯಗಳಿಲ್ಲವುಗಳನ್ನು ನನಗೆ ದಯವಿಟ್ಟು 
ತಿಳಿಸು'' ಎಂದು ಕೇಳಿದನು. 

5ಎಲೀಷನು ಸತ್ತಬಾಲಕನಿಗೆ ಮತ್ತೆ ಜೀವವನ್ನು 
ಬರುವಂತೆ ಮಾಡಿದ್ದರ ಬಗ್ಗೆ ಗೇಹಜಿಯು ರಾಜನಿಗೆ 
ಹೇಳುತ್ತಿದ್ದನು. ಎಲೀಷನು ಮರಳಿ ಜೀವಬರಿಸಿದ ಬಾಲ 
ಕನ ತಾಯಿಯು ಆ ಸಮಯದಲ್ಲಿ ರಾಜನ ಬಳಿಗೆ 
ಹೋದಳು. ತನ್ನ ಮನೆಯನ್ನು ಮತ್ತು ಭೂಮಿಯನ್ನು 
ತನಗೆ ಕೊಡಿಸಬೇಕೆಂದು ಕೇಳಿಕೊಳ್ಳಲು ಆಕೆ ಬಂದಿದ್ದಳು. 
ಗೇಹಜಿಯು, ""ನನ್ನ ಒಡೆಯನೇ, ರಾಜನೇ, ಇವಳೇ ಆ 
ಸ್ತ್ರೀಯು! ಎಲೀಷನು ಮರಳಿ ಜೀವಬರಿಸಿದ ಬಾಲಕನು 
ಇವನೇ!'' ಎಂದು ಹೇಳಿದನು. 

6ರಾಜನು ಆ ಸ್ತ್ರೀಯನ್ನು ಕೇಳಿದಾಗ, ಅವಳು ತನಗೆ 
ಸಂಭವಿಸಿದ್ದನ್ನು ಮತ್ತು ತನಗಿದ್ದ ಇಚ್ಛೆಯನ್ನು ತಿಳಿಸಿದಳು. 

ಆಗ ರಾಜನು ಅವಳಿಗೆ ಸಹಾಯ ಮಾಡಲು ಒಬ್ಬ 
ಅಧಿಕಾರಿಯನ್ನು ಕರೆದು, ""ಅವಳಿಗೆ ಸೇರಬೇಕಾದ ಆಸ್ತಿ 


ಶೂನೇಮಿನ ಸ್ತ್ರೀಯ ವಿದೇಶ ಪ್ರಯಾಣ 





508 


ಯೆಲ್ಲವನ್ನೂ ಆಕೆಗೆ ಕೊಡಿಸು. ಅವಳು ದೇಶವನ್ನು 
ಬಿಟ್ಟಿಂದಿನಿಂದ ಈವರೆಗಿನ ಆಕೆಯ ಭೂಮಿಯ ಉತ್ಪಾ 
ದನೆಯನ್ನೂ ಅವಳಿಗೆ ಕೊಡಿಸು''ಎಂದು ಹೇಳಿದನು. 


ಬೆನ್ನ: ದದನು ಹಜಾಯೇಲನನ್ನು ಎಲೀಷನ ಬಳಿಗೆ 
ಕಳುಹಿಸುವನು 

7ಎಲೀಷನು ದಮಸ್ಕಕ್ಕೆ ಹೋದನು. ಅರಾಮ್ಯರ ರಾಜ 
ನಾದ ಬೆನ್ನದದನಿಗೆ ಕಾಯಿಲೆಯಾಗಿತ್ತು ಬೆನ್ಹದದನಿಗೆ 
ಒಬ್ಬನು, ""ದೇವಮನುಷ್ಯನು ಇಲ್ಲಿಗೆ ಬಂದಿದ್ದಾನೆ'' 
ಎಂದು ಹೇಳಿದನು. 

ಆಗ ರಾಜನಾದ ಬೆನ್ನದದನು ಹಜಾಯೇಲನಿಗೆ, 
""ದೇವಮನುಷ್ಯನನ್ನು ಕಾಣಲು ಒಂದು ಕಾಣಿಕೆಯನ್ನು 
ತೆಗೆದುಕೊಂಡು ಹೋಗು. ನಾನು ನನ್ನ ಕಾಯಿಲೆಯಿಂದ 
ಗುಣವಾಗುತ್ತೇನೆಯೇ ಇಲ್ಲವೇ ಎಂಬುದನ್ನು ತಿಳಿದು 
ಕೊಳ್ಳಲು ಅವನು ಯೆಹೋವನಲ್ಲಿ ಪ್ರಾರ್ಥಿಸಲಿ''ಎಂದು 
ಹೇಳಿದನು. 

*ಹಜಾಯೇಲನು ತನ್ನೊಡನೆ ಕಾಣಿಕೆಯನ್ನು ತೆಗೆದು 
ಕೊಂಡು ಎಲೀಷನನ್ನು ಭೇಟಿ ಮಾಡಲು ಹೋದನು. 
ಅವನು ದಮಸ್ಕದಿಂದ ಎಲ್ಲಾ ವಿಧವಾದ ಉತ್ತಮ ವಸ್ತು 
ಗಳನ್ನು ನಲವತ್ತು ಒಂಟೆಗಳ ಮೇಲೆ ಹೇರಿಸಿಕೊಂಡು 
ಹೋದನು. ಹಜಾಯೇಲನು ಎಲೀಷನ ಬಳಿಗೆ ಹೋಗಿ, 
“ನಿನ್ನ ಹಿಂಬಾಲಕನೂ ಅರಾಮ್ಯರ ರಾಜನೂ ಆದ 
ಬೆನ್ನದದನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು. ತನ್ನ 
ಕಾಯಿಲೆಯು ವಾಸಿಯಾಗುತ್ತದೆಯೇ ಇಲ್ಲವೇ ಎಂಬು 
ದನ್ನು ಅವನು ನಿನ್ನಿಂದ ತಿಳಿದುಕೊಳ್ಳ ಬೇಕೆಂದಿದ್ದಾನೆ'' 
ಎಂದು ಹೇಳಿದನು. 

10ಆಗ ಎಲೀಷನು ಹಜಾಯೇಲನಿಗೆ, ""ವಾಸಿಯಾಗು 
ವುದು' ಎಂದು ಬೆನ್ಹದದನಿಗೆ ಹೇಳು. ಆದರೆ, "ಅವನು 
ಸಾಯುವುದು ಖಂಡಿತ' ಎಂದು ಯೆಹೋವನು ನನಗೆ 
ತಿಳಿಸಿದ್ದಾನೆ'' ಎಂದು ಹೇಳಿದನು. 


ಹಜಾಯೇಲನ ಬಗ್ಗೆ ಎಲೀಷನ ಪ್ರವಾದನೆ 

!!ಹಜಾಯೇಲನು ನಾಚಿಕೊಳ್ಳುವ ತನಕ ಎಲೀಷನು 
ಅವನನ್ನು ಒಂದೇ ಸಮನೆ ನೋಡಿದನು. ನಂತರ ದೇವ 
ಮನುಷ್ಯನು ಅಳತೊಡಗಿದನು. !2ಹಜಾಯೇಲನು, 
"ಸ್ವಾಮೀ, ನೀವು ಅಳುವುದೇಕೇ'' ಎಂದು ಕೇಳಿದನು. 

ಎಲೀಷನು, ""ನಾನು ಅಳುತ್ತಿರುವುದೇಕೆಂದರೆ ನೀನು 
ಇಸ್ರೇಲರಿಗೆ ಮಾಡುವ ಕೆಟ್ಟ ಕಾರ್ಯಗಳು ನನಗೆ 
ತಿಳಿದಿವೆ. ನೀನು ಅವರ ನಗರಗಳ ಕೋಟೆಗಳನ್ನು ಸುಟ್ಟು 
ಹಾಕುವೆ. ನೀನು ಅವರ ತರುಣರನ್ನು ಖಡ್ಗಗಳಿಂದ 
ಇರಿದುಕೊಲ್ಲುವೆ . ನೀನು ಅವರ ಮಕ್ಕಳನ್ನು ಕೊಂದು 
ಹಾಕುವೆ. ನೀನು ಅವರ ಗರ್ಭಿಣಿ ಸ್ತ್ರೀಯರನ್ನು ಸೀಳಿ 
ಹಾಕುವೆ'' ಎಂದು ಹೇಳಿದನು. 


509 


'3ಹಜಾಯೇಲನು, ""ನಾನು ಬಲಾಢ್ಯನಾದ ಮನುಷ್ಯ 
ನಲ್ಲ! ನಾನು ಈ ಮಹತ್ಕಾರ್ಯಗಳನ್ನು ಮಾಡಲಾಗು 
ಪುದಿಲ್ಲ!'' ಎಂದು ಹೇಳಿದನು. 

ಎಲೀಷನು, ""ನೀನು ಅರಾಮ್ಯರ ರಾಜನಾಗುವೆ 
ಯೆಂದು ಯೆಹೋವನು ನನಗೆ ತಿಳಿಸಿದ್ದಾನೆ'' ಎಂದು 
ಹೇಳಿದನು. "ಹಜಾಯೇಲನು ಎಲೀಷನ ಬಳಿಯಿಂದ 
ಹೊರಟು ತನ್ನ ರಾಜನ ಬಳಿಗೆ ಹೋದನು. ಬೆನ್ನದದನು 
ಹಜಾಯೇಲನಿಗೆ, ''ಎಲೀಷನು ನಿನಗೆ ಏನು ಹೇಳಿದನು'' 
ಎಂದು ಕೇಳಿದನು. 

ಹಜಾಯೇಲನು, “ನಿನ್ನ ಕಾಯಿಲೆಯು ವಾಸಿಯಾಗು 
ತ್ತದೆಯೆಂದು ಎಲೀಷನು ನನಗೆ ಹೇಳಿದನು'' ಎಂದನು. 


ಬೆನ್ನ: ದದನನ್ನು ಹಜಾಯೇಲನು ಕೊಂದುಹಾಕುವನು 

15ಆದರೆ ಮಾರನೆಯ ದಿನ ಹಜಾಯೇಲನು ಒಂದು 
ಹೊದಿಕೆಯನ್ನು ತೆಗೆದುಕೊಂಡು ನೀರಿನಲ್ಲಿ ನೆನೆಸಿದನು. 
ನಂತರ ಅವನು ಆ ಹೊದಿಕೆಯನ್ನು ಬೆನ್ನದದನ ಮುಖದ 
ಮೇಲೆ ಹಾಕಿ, ಅವನ ಉಸಿರುಕಟ್ಟಿಸಿ ಸಾಯಿಸಿದನು. ಹಜಾ 
ಯೇಲನು ನೂತನ ರಾಜನಾದನು. 


ಯೆಹೋರಾಮನು ತನ್ನ ಆಳ್ವಿಕೆಯನ್ನು ಆರಂಭಿಸುವನು 

'!ಯಹೋಷಾಫಾಟನ ಮಗನಾದ ಯೆಹೋ 
ರಾಮನು ಯೆಹೂದದ ರಾಜನಾಗಿದ್ದನು. ಅಹಾಬನ 
ಮಗನಾದ ಯೋರಾಮನು ಇಸ್ರೇಲಿನ ರಾಜನಾಗಿದ್ದ 
ಐದನೆಯ ವರ್ಷದಲ್ಲಿ ಯೆಹೋರಾಮನು ಆಳಲಾರಂಭಿ 
ಸಿದನು. 'ಯೆಹೋರಾಮನು ಆಳುವುದಕ್ಕೆ ಆರಂಭಿ 
ಸಿದಾಗ ಅವನಿಗೆ ಮೂವತ್ತೆರಡು ವರ್ಷ ವಯಸ್ಸಾಗಿತ್ತು 
ಅವನು ಜೆರುಸಲೇಮಿನಲ್ಲಿ ಎಂಟು ವರ್ಷ ಆಳಿದನು. 
ಆದರೆ ಯೆಹೋರಾಮನು ಇಸ್ರೇಲಿನ ರಾಜರುಗಳಂತೆ 
ಜೀವಿಸಿದನು ಮತ್ತು ಯೆಹೋವನು ಕೆಟ್ಟಕಾರ್ಯ 
ಗಳೆಂದು ಹೇಳಿದ್ದನ್ನೇ ಮಾಡಿದನು. ಯೆಹೋರಾಮನು 
ಅಹಾಬನ ಕುಟುಂಬದ ಜನರಂತೆ ಜೀವಿಸಿದನು. ಅವನ 
ಪತ್ನಿಯು ಅಹಾಬನ ಮುಗಳಾದ್ದರಿಂದ ಯೆಹೋ 
ರಾಮನು ಹೀಗೆ ಜೀವಿಸಿದನು. ೌಆದರೆ ಯೆಹೋವನು 
ತನ್ನ ಸೇವಕನಾದ ದಾವೀದನಿಗೆ ವಾಗ್ದಾನ ಮಾಡಿದ್ದುದ 
ರಿಂದ ಯೆಹೂದವನ್ನು ನಾಶಗೊಳಿಸಲಿಲ್ಲ. ಯಾವಾ 
ಗಲೂ ದಾವೀದನ ಕುಟುಂಬದ ಒಬ್ಬನು ರಾಜನಾಗಿ 
ರುತ್ತಾನೆಂದು ಯೆಹೋವನು ವಾಗ್ದಾನ ಮಾಡಿದ್ದನು. 

ಯೆಹೋರಾಮನ ಕಾಲದಲ್ಲಿ ಎದೋಮ್ಯರು 
ಯೆಹೂದದ ಆಳ್ವಿಕೆಗೆ ವಿರುದ್ಧವಾಗಿ ದಂಗೆ ಎದ್ದರು. 
ಎದೋಮ್ಯರು ತಮ್ಮಲ್ಲೇ ಒಬ್ಬ ರಾಜನನ್ನು ಆರಿಸಿ 
ಕೊಂಡಿದ್ದರು. 

ಆಗ ಯೆಹೋರಾಮನು ಮತ್ತು ಅವನ ರಥಗಳಿಲ್ಲ 
ಚಾಯೀರಿಗೆ ಹೋದವು. ಎದೋಮಿನ ಸೇನೆಯು 





2 ರಾಜರುಗಳು 8:13-29 


ಅವರನ್ನು ಸುತ್ತುವರಿಯಿತು. ಯೆಹೋರಾಮನು ತನ್ನ 
ಅಧಿಕಾರಿಗಳೊಂದಿಗೆ ಅವರನ್ನು ರಾತ್ರಿಯಲ್ಲಿ ಮುತ್ತಿಗೆ 
ಹಾಕಿ ತಪ್ಪಿಸಿಕೊಂಡರು. ಆದರೆ ಆವನ ಸೈನಿಕರು ತಮ್ಮ 
(ಗುಹಾರಗಳಿಗೆ) ಮನೆಗಳಿಗೆ ಓಡಿಹೋದರು. ಹೀಗೆ 
ಎದೋಮ್ಯರು ಯೆಹೂದದ ಆಳ್ವಿಕೆಯಿಂದ ಬೇರ್ಪ 
ಟ್ವರು. ಅವರು ಇಂದಿತನಕ ಯೆಹೂದದ ಆಳ್ವಿಕೆಯಿಂದ 
ಬೇರ್ಪಟ್ಟು ಸ್ವತಂತ್ರರಾಗಿದ್ದಾರೆ. 

ಅದೇ ಸಮಯದಲ್ಲಿ ಲಿಬ್ದದವರು ಯೆಹೂದದ ಆಳ್ವಿಕೆ 
ಯಿಂದ ಬೇರೆಯಾದರು. 

ಚಿಯಹೂದದ ರಾಜರುಗಳು ಎಂಬ ಇತಿಹಾಸ 
ಪುಸ್ತಕದಲ್ಲಿ ಯೆಹೋರಾಮನು ಮಾಡಿದ ಇತರ ಎಲ್ಲಾ 
ಕಾರ್ಯಗಳನ್ನು ಬರೆಯಲಾಗಿದೆ. 

ಯೆಹೋರಾಮನು ಸತ್ತುಹೋದನು. ಅವನನ್ನು 
ದಾವೀದನಗರದಲ್ಲಿ ಅವನ ಪೂರ್ವಿಕರ ಬಳಿ ಸಮಾಧಿ 
ಮಾಡಿದರು. ಯೆಹೋರಾಮನ ಮಗನಾದ ಅಹಜ್ಯನು 
ನೂತನ ರಾಜನಾದನು. 


ಅಹಜ್ಯನು ತನ್ನ ಆಳ್ವಿಕೆಯನ್ನು ಆರಂಭಿಸಿದನು 

ಚ ಆಹಾಬನ ಮಗನಾದ ಯೋರಾಮನು ಇಸ್ರೇಲಿನ 
ರಾಜನಾಗಿದ್ದ ಹನ್ನೆರಹನೆಯ ವರ್ಷದಲ್ಲಿ ಯೆಹೋ 
ರಾಮನ ಮಗನಾದ ಅಹಜ್ಯನು ಯೆಹೂದದ ರಾಜ 
ನಾದನು. 26ಅಹಜ್ಯನು ಆಳಲಾರಂಭಿಸಿದಾಗ ಅವನಿಗೆ 
ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು. ಅವನು ಜಿರುಸ 
ಲೇಮಿನಲ್ಲಿ ಒಂದು ವರ್ಷ ಆಳಿದನು. ಅವನ ತಾಯಿಯ 
ಹೆಸರು ಅತಲ್ಯ. ಅವಳು ಇಸ್ರೇಲಿನ ರಾಜನಾದ ಒಮ್ರಿಯ 
ಮಗಳು.?'ಯೆಹೋವನು ಕೆಟ್ಟದ್ದೆಂದು ಹೇಳಿದ ಕಾರ್ಯ 
ಗಳನ್ನು ಅಹಜ್ಯನು ಮಾಡಿದನು. ಅಹಜ್ಯನು ಅಹಾಬನ 
ಕುಟುಂಬದ ಜನರಂತೆ ಜೀವಿಸಿದ್ದನು. ಅಹಜ್ಯನು 
ಅಹಾಬನ ಅಳಿಯನಾದ್ದರಿಂದ ಅವನು ಹೀಗೆ 
ಜೀವಿಸಿದನು. 





ಹಜಾಯೇಲನ ವಿರುದ್ಧದ ಯುದ್ಧದಲ್ಲಿ ಯೋರಾಮನು 
ಗಾಯಗೊಂಡನು 

ಅಹಜ್ಯನು ಅಹಾಬನ ಮಗನಾದ ಯೋರಾಮನ 
ಜೊತೆಯಲ್ಲಿ ಅರಾಮ್ಯರ ರಾಜನಾದ ಹಜಾಯೇಲನ 
ವಿರುದ್ದ ಯುದ್ಧ ಮಾಡಲು ರಾಮೋತ್‌ಗಿಲ್ಯಾದಿಗೆ 
ಹೋದನು. ಅರಾಮ್ಯರು ಯೋರಾಮನನ್ನು ಗಾಯ 
ಗೊಳಿಸಿದರು. ರಾಜ ಯೋರಾಮನು ಹಜಾಯೇಲನ 
ವಿರುದ್ಧವಾಗಿ ಹೋರಾಡಿದಾಗ ರಾಮಾದಲ್ಲಿ ಅರಾಮ್ಯ 
ದಿಂದ ತನಗಾದ ಗಾಯಗಳನ್ನು ಗುಣಪಡಿಸಿಕೊಳ್ಳಲು 
ಇಸ್ರೇಲಿನ ರಾಜನು ಇಜ್ರೀಲ್‌ ಎಂಬ ಪಟ್ಟಣಕ್ಕೆ ಹಿಂತಿ 
ರುಗಿದನು. ಯೆಹೂದದ ರಾಜನೂ ಯೆಹೋರಾಮನ 
ಮಗನೂ ಆದ ಅಹಜ್ಯನು, ಅಹಾಬನ ಮಗನಾದ 


2 ರಾಜರುಗಳು 9:1-15 


ಯೋರಾಮನನ್ನು ನೋಡಲು ಇಜ್ರೇಲಿಗೆ ಹೋದನು. 
ಯಾಕೆಂದರೆ ಅವನಿಗೆ ಕಾಯಿಲೆಯಾಗಿತ್ತು. 


ಯೇಹುವನ್ನು ಅಭೀಷೇಕಿಸುವಂತೆ ಒಬ್ಬ 
ಯುವಪ್ರವಾದಿಗೆ ಎಲೀಷನು ತಿಳಿಸಿದನು 
ಪ್ರವಾದಿಯಾದ ಎಲೀಷನು ಪ್ರವಾದಿಗಳ ಗುಂಪಿ 
ನಿಂದ ಒಬ್ಬನನ್ನು ಕರೆದು ಅವನಿಗೆ, ''ಎಣ್ಣೆಯಿರುವ 

ಈ ಸಣ್ಣ ಸೀಸೆಯನ್ನು ನಿನ್ನ ಕೈಗಳಲ್ಲಿ ತೆಗೆದುಕೊಂಡು 
ರಾಮೋತ್‌ಗಿಲ್ಯಾದಿಗೆ ಹೋಗು. 2ನೀನು ಅಲ್ಲಿಗೆ 
ಹೋದಾಗ ಯೆಹೋಷಾಫಾಟನ ಮಗನಾದ ಯೇಹು 
ವನ್ನು ಕಂಡುಹಿಡಿ. ಯೆಹೋಷಾಘಾಟನು ನಿಂಷಿಯ 
ಮಗ. ಅಲ್ಲಿಗೆ ಹೋಗಿ ಅವನನ್ನು ಅವನ ಸೋದರರ 
ಮಧ್ಯದಿಂದ ಮೇಲಕ್ಕೆಬ್ಬಿಸಿ ಒಂದು ಒಳಕೋಣೆಗೆ ಕರೆದು 
ಕೊಂಡು ಹೋಗು. *ಯೇಹುವಿನ ತಲೆಯ ಮೇಲೆ ಈ 
ಸಣ್ಣ ಸೀಸೆಯಲ್ಲಿರುವ ಎಣ್ಣೆಯನ್ನು ಸುರಿದುಬಿಡು. 
ನಂತರ ಅವನಿಗೆ, "ಯೆಹೋವನು ಇಂತೆನ್ನುತ್ತಾನೆ: ನಾನು 
ನಿನ್ನನ್ನು ಇಸ್ರೇಲಿನ ನೂತನ ರಾಜನನ್ನಾಗಿ ಅಭಿಷೇಕಿ 
ಸಿದ್ದೇನೆ!' ಎಂದು ಹೇಳು. ಆ ಬಳಿಕ ಬಾಗಿಲನ್ನು ತೆಗೆದು 
ಓಡಿಬಿಡು. ಅಲ್ಲಿ ಇರಬೇಡ!'' ಎಂದು ಹೇಳಿದನು. 

“ತರುಣ ಪ್ರವಾದಿಯು ರಾಮೋತ್‌ಗಿಲ್ಯಾದಿಗೆ 
ಹೋದನು.*ಆ ತರುಣನು ಅಲ್ಲಿಗೆ ಬಂದಾಗ ಸೇನಾಧಿಪತಿ 
ಗಳು ಕುಳಿತಿರುವುದನ್ನು ನೋಡಿ, ""ಸೇನಾಧಿಪತಿಯೇ, 
ನಿನಗೆ ಒಂದು ಸಂದೇಶವಿದೆ''ಎಂದು ಹೇಳಿದನು. 

ಯೇಹುವು, "ನಾವೆಲ್ಲರೂ ಇಲ್ಲಿದ್ದೇವೆ. ನಮ್ಮಲ್ಲಿ 
ಸಂದೇಶವಿರುವುದು ಯಾರಿಗೆ?'' ಎಂದು ಕೇಳಿದನು. 

ಆ ತರುಣನು, ""ಸಂದೇಶವು ಸೇನಾಧಿಪತಿಯಾದ 
ನಿನಗೆ'' ಎಂದು ಹೇಳಿದನು. 

6ಯೇಹು ಮೇಲೆದ್ದು ಮನೆಯೊಳಕ್ಕೆ ಹೋದನು. ಆಗ 
ಆ ತರುಣ ಪ್ರವಾದಿಯು ಯೇಹುವಿನ ತಲೆಯ ಮೇಲೆ 
ಎಣ್ಣೆಯನ್ನು ಸುರಿದು ಯೇಹುವಿಗೆ , ""ಇಸ್ರೇಲಿನ ದೇವ 
ರಾದ ಯೆಹೋವನು ಇಂತೆನ್ನುವನು: "ಯೆಹೋವನ 
ಜನರಾದ ಇಸ್ರೇಲರಿಗೆ ನೂತನ ರಾಜನನ್ನಾಗಿ ನಾನು 
ನಿನ್ನನ್ನು ಅಭಿಷೇಕಿಸುತ್ತಿದ್ದೇನೆ. ನೀನು ನಿನ್ನ ರಾಜನಾದ 
ಅಹಾಬನ ಕುಟುಂಬವನ್ನು ನಾಶಗೊಳಿಸಲೇಬೇಕು. ನನ್ನ 
ಸೇವಕರಾದ ಪ್ರವಾದಿಗಳ ಸಾವಿಗೆ ಮತ್ತು ಯೆಹೋವನ 
ಸೇವಕರನ್ನು ಕೊಲ್ಲಿಸಿದುದಕ್ಕೆ ಈಜಿಬೆಲಳನ್ನು ನಾನು ಈ 
ರೀತಿ ಶಿಕ್ಸಿಸುತ್ತೇನೆ. ₹ಅಹಾಬನ ಕುಟುಂಬವೆಲ್ಲ ಸಾಯು 
ತ್ತದೆ. ಅಹಾಬನ ಕುಟುಂಬದಲ್ಲಿ ಒಬ್ಬ ಗಂಡಸಾದರೂ 
ಜೀವಿಸಿರಲು ನಾನು ಬಿಡುವುದಿಲ್ಲ. ಆ ಗಂಡಸು ಇಸ್ರೇಲಿ 
ನಲ್ಲಿ ಸ್ವತಂತ್ರವಾಗಿರಲೀ ಇಲ್ಲವೆ ಗುಲಾಮನಾಗಿರಲೀ 
ಅದು ನನಗೆ ಮುಖ್ಯವಲ್ಲ. 9 ನೆಬಾಟನ ಮಗನಾದ 
ಯಾರೊಬ್ಬಮನ ಕುಟುಂಬದಂತೆ ಮತ್ತು ಅಹೀಯನ 
ಮಗನಾದ ಬಾಷಾನ ಕುಟುಂಬದಂತೆ ಅಹಾಬನ 


510 


ಕುಟುಂಬವನ್ನೂ ನಾಶ ಮಾಡುತ್ತೇನೆ. 'ಇಜ್ರೀಲಿನ 
ಪ್ರದೇಶದಲ್ಲಿ ಈಜಿಬೆಲಳನ್ನು ನಾಯಿಗಳು ಕಿತ್ತುತಿನ್ನು 
ತ್ತವೆ. ಈಜಿಬೆಲಳನ್ನು ಸಮಾಧಿಮಾಡುವುದಿಲ್ಲ'' ಎಂದು 
ಹೇಳಿದನು. 

ಬಳಿಕ ಯುವಪ್ರವಾದಿಯು ಬಾಗಿಲನ್ನು ತೆರೆದು ಓಡಿ 
ಹೋದನು. 


ಯೇಹುವು ರಾಜನೆಂದು ಸೇವಕರು ಘೋಷಿಸುವರು 

1! ಯೇಹುವು ತನ್ನ ರಾಜನ ಅಧಿಕಾರಿಗಳ ಬಳಿಗೆ 
ಹಿಂದಿರುಗಿದನು. ಒಬ್ಬ ಅಧಿಕಾರಿಯು ಯೇಹುವಿಗೆ, 
""ಶುಭವಾರ್ತೆಯೇ? ಆ ಹುಚ್ಚನು ನಿನ್ನ ಬಳಿಗೆ ಬಂದು 
ದ್ದೇಕೆ?''ಎಂದು ಕೇಳಿದರು. 

ಯೇಹುವು ಸೇವಕರಿಗೆ, ""ನೀವು ಆ ಮನುಷ್ಯನನ್ನು 
ಬಲ್ಲವರಾಗಿದ್ದೀರಿ; ಅವನ ಹುಚ್ಚಾಟದ ಮಾತುಗಳೂ 
ನಿಮಗೆ ತಿಳಿದಿವೆ'' ಎಂದು ಉತ್ತರಿಸಿದನು. 

12 ಅಧಿಕಾರಿಗಳು, ""ಇಲ್ಲ! ನಮಗೆ ನಿಜವನ್ನು ಹೇಳು. 
ಅವನು ಹೇಳಿದುದೇನು?'' ಎಂದು ಕೇಳಿದರು. ಆ 
ತರುಣ ಪ್ರವಾದಿಯು ತಿಳಿಸಿದ್ದ ಸಂಗತಿಗಳನ್ನು ಯೇಹುವು 
ಆ ಆಧಿಕಾರಿಗಳಿಗೆ ಹೇಳಿದನು. ಯೇಹುವು ಅವರಿಗೆ, 
""ಅವನು ಹೇಳಿದ್ದೇನಂದರೆ, ಯೆಹೋವನು ಇಂತೆನ್ನು 
ವನು: ಇಸ್ರೇಲಿನ ನೂತನ ರಾಜನನ್ನಾಗಿ ನಿನ್ನನ್ನು ನಾನು 
ಅಭಿಷೇಕಿಸಿದ್ದೇನೆ'' ಎಂದು ಹೇಳಿದನು. 

ಆಗ ಪ್ರತಿಯೊಬ್ಬ ಅಧಿಕಾರಿಯೂ ತಮ್ಮತಮ್ಮ ನಿಲು 
ವಂಗಿಗಳನ್ನು ತೆಗೆದು, ಅವುಗಳನ್ನು ಮೆಟ್ಟಿಲುಗಳ ಮೇಲೆ, 
ಯೇಹುವಿನ ಮುಂದೆ ಇಟ್ಟರು. ಅನಂತರ ಅವರು 
ತುತ್ತೂರಿಯನ್ನೂದಿ, ""ಯೇಹು ರಾಜನು!'' ಎಂದು 
ಘೋಷಿಸಿದರು. 


ಯೇಹು ಇಜ್ರೇಲಿಗೆ ಹೋಗುವನು 

'"ಯೆಹೋಷಾಘಾಟನ ಮಗನೂ ನಿಂಷಿಯ ಮೊಮ್ಮ 
ಗನೂ ಆದ ಯೇಹುವು ಯೋರಾಮನ ವಿರುದ್ಧ ಒಳ 
ಸಂಚು ಮಾಡಿದನು. 

ಆ ಸಮಯದಲ್ಲಿ ರಾಮೋತ್‌'ಗಿಲ್ಯಾದನ್ನು ಅರಾಮ್ಯರ 
ರಾಜನಾದ ಹಜಾಯೇಲನಿಂದ ರಕ್ಸಿಸಲು, ಯೋರಾ 
ಮನೂ ಇಸ್ರೇಲರೂ ಪ್ರಯತ್ನಿಸಿದ್ದರು. ಆದರೆ ರಾಜ 
ನಾದ ಯೋರಾಮನಿಗೆ ಅರಾಮ್ಯರು ಗಾಯ 
ಗೊಳಿಸಿದ್ದರಿಂದ ಅವನು ವಾಸಿಮಾಡಿಕೊಳ್ಳಲು ಇಜ್ರೀ 
ಲಿಗೆ ಹಿಂದಿರುಗಿ ಬಂದಿದ್ದನು. ( ಅರಾಮ್ಯರ ರಾಜನಾದ 
ಹಜಾಯೇಲನ ವಿರುದ್ಧ ಯೋರಾಮನು ಹೋರಾಟ 
ಮಾಡಿದಾಗ ಅರಾಮ್ಯರು ಅವನನ್ನು ಗಾಯ 
ಗೊಳಿಸಿದ್ದರು.) ಯೇಹು ಅಧಿಕಾರಿಗಳಿಗೆ, ""ನಾನು 
ನೂತನ ರಾಜನೆಂದು ನೀವು ಒಪ್ಪಿಕೊಂಡರೆ, ಈ ಸುದ್ದಿ 
ಯನ್ನು ಇಜ್ರೀಲಿನಲ್ಲಿ ಹೇಳಲು ಯಾರೂ ನಗರದಿಂದ 


511 


ತಪ್ಪಿಸಿಕೊಂಡು ಹೋಗಲು ಅವಕಾಶ ಕೊಡದಿರಿ''ಎಂದು 
ಹೇಳಿದನು. 

16ಯೋರಾಮನು ಇಜ್ರೀಲಿನಲ್ಲಿ ವಿಶ್ರಾಂತಿ ಪಡೆಯು 
ತ್ತಿದ್ದನು. ಯೇಹು ರಥದಲ್ಲಿ ಇಚ್ರೀಲಿಗೆ ಹೋದನು. 
ಯೆಹೂದದ ಅರಸನಾದ ಅಹಜ್ಯನೂ ಯೋರಾಮನನ್ನು 
ನೋಡಲು ಇಜ್ರೀಲಿಗೆ ಬಂದಿದ್ದನು. 

!?ಇಜ್ರೀಲಿನ ಬುರುಜಿನಲ್ಲಿ ಒಬ್ಬ ಕಾವಲುಗಾರನು 
ನಿಂತಿದ್ದನು. ಅವನು ಯೇಹುವಿನ ದೊಡ್ಡ ಗುಂಪು 
ಬರುತ್ತಿರುವುದನ್ನು ನೋಡಿದನು. ಅವನು, ""ನಾನು 
ಜನರ ದೊಡ್ಡ ಗುಂಪನ್ನು ನೋಡುತ್ತಿರುವೆನು'' ಎಂದು 
ಹೇಳಿದನು. 

ಯೋರಾಮನು, "ಅವರನ್ನು ಸಂಧಿಸಲು ಯಾರನ್ನಾ 
ದರೂ ಕುದುರೆಯ ಮೇಲೆ ಕಳುಹಿಸಿ. "ಶುಭವಾರ್ತೆ 
ಯುಂಟೋ?' ಎಂದು ಅವನು ಅವರನ್ನು ಕೇಳಲಿ'' 
ಎಂದು ಹೇಳಿದನು. 

'₹ಯೇಹುವನ್ನು ಸಂಧಿಸಲು ಒಬ್ಬನು ಕುದುರೆಯ 
ಮೇಲೆ ಹೋಗಿ,"'ರಾಜನಾದ ಯೋರಾಮನು "ಶುಭ 
ವಾರ್ತೆಯುಂಟೋ?' ಎಂದು ಕೇಳುತ್ತಾನೆ'' ಅಂದನು. 

ಯೇಹುವು, ""ನಮ್ಮ ಶುಭದಿಂದ ನೀನು ಮಾಡುವು 
ದೇನಿದೆ ! ಬಾ, ನನ್ನನ್ನು ಹಿಂಬಾಲಿಸು'' ಎಂದು 
ಹೇಳಿದನು. ಕಾವಲುಗಾರನು ಯೋರಾಮನಿಗೆ, ""ಆ 
ಗುಂಪಿನ ಬಳಿಗೆ ಹೋದ ಸಂದೇಶಕನು, ಈವರೆವಿಗೂ 
ಹಿಂದಿರುಗಿ ಬರಲೇ ಇಲ್ಲ'' ಎಂದು ಹೇಳಿದನು. 

ಟಗ ಯೋರಾಮನು ಎರಡನೆಯವನನ್ನು ಕುದು 
ರೆಯ ಮೇಲೆ ಕಳುಹಿಸಿದನು. ಅವನು ಯೇಹುವಿನ 
ಗುಂಪಿನ ಬಳಿಗೆ ಬಂದು, ""ರಾಜನಾದ ಯೋರಾಮನು, 
"ಶುಭವಾರ್ತೆಯುಂಟೋ?' ಎಂದು ಕೇಳುತ್ತಿರುವನು'' 
ಎಂದು ಹೇಳಿದನು. ಯೇಹುವು, ""ನಮ್ಮ ಶುಭದಿಂದ 
ನೀನು ಮಾಡುವುದೇನಿದೆ! ಬಾ, ನನ್ನನ್ನು ಹಿಂಬಾಲಿಸು'' 
ಎಂದು ಹೇಳಿದನು. 

20ಕಾವಲುಗಾರನು ಯೋರಾಮನಿಗೆ, ""ಆ ಗುಂಪಿನ 
ಬಳಿಗೆ ಹೋದ ಎರಡನೆಯವನೂ ಈವರೆವಿಗೂ ಹಿಂದು 
ರುಗಿ ಬರಲೇ ಇಲ್ಲ. ರಥವನ್ನು ಓಡಿಸುತ್ತಿರುವವನು 
ಹುಚ್ಚನಂತೆ ರಥವನ್ನು ಓಡಿಸುತ್ತಿರುವುದನ್ನು ನೋಡಿದರೆ 
ಅವನು ನಿಂಷಿಯ ಮೊಮ್ಮಗನಾದ ಯೇಹುಪಿರಬೇಕು!' 
ಎಂದು ಹೇಳಿದನು. 2!ಯೋರಾಮನು, "ನನ್ನ ರಥವನ್ನು 
ಸಿದ್ಧಗೊಳಿಸು!'' ಎಂದು ಹೇಳಿದನು. 

ಯೋರಾಮನ ಸೇವಕನು ರಥವನ್ನು ಸಿದ್ಧಗೊಳಿಸಿ 
ದನು. ಇಸ್ರೇಲಿನ ರಾಜನಾದ ಯೋರಾಮನು ಮತ್ತು 
ಯೆಹೂದದ ರಾಜನಾದ ಅಹಜ್ಯನು ಯೇಹುವನ್ನು ಭೇಟಿ 
ಮಾಡಲು ತಮ್ಮ ರಥಗಳಲ್ಲಿ ಹೋದರು. ಅವರು ಇಜ್ರೀಲಿ 
ನವನಾದ ನಾಬೋತನ ಹೊಲದಲ್ಲಿ ಯೇಹುವನ್ನು 
ಸಂಧಿಸಿದರು. 








2 ರಾಜರುಗಳು 9:16-30 


22 ಯೋರಾಮನು ಯೇಹುವನ್ನು, ""ಶುಭವಾರ್ತೆ 
ಯುಂಟೋ'' ಎಂದು ಕೇಳಿದನು. 

ಯೇಹುವು, "ನಿನ್ನ ತಾಯಿಯಾದ ಈಜೆಬೆಲಳು 
ಅನೇಕ ಅನೈತಿಕ ಮತ್ತು ಮಾಂತ್ರಿಕ ಕಾರ್ಯಗಳನ್ನು 
ಮಾಡುತ್ತಿರುವತನಕ ಶುಭವಿರುವುದಿಲ್ಲ'' ಎಂದು 
ಉತ್ತರಿಸಿದನು. 

3 ಯೋರಾಮನು ಓಡಿಹೋಗಲು ತನ್ನ ಕುದುರೆ 
ಗಳನ್ನು ತಿರುಗಿಸಿಕೊಂಡನು. ಯೋರಾಮನು ಅಹಜ್ಯ 
ನಿಗೆ, ""ಅಹಜ್ಯನೇ, ಇದು ಒಂದು ತಂತ್ರ!''ಎಂದು 
ಹೇಳಿದನು. 

24ಆದರೆ ಯೇಹು ತನ್ನ ಬಿಲ್ಲನ್ನು ಸೆಳೆದು, ಶಕ್ತಿಯನ್ನೆಲ್ಲ 
ಒಗ್ಗೂಡಿಸಿ ಯೋರಾಮನ ಬೆನ್ನಿಗೆ ಬಾಣದಿಂದ ಹೊಡೆ 
ದನು. ಬಾಣವು ಯೋರಾಮನ ಹೃದಯವನ್ನು ಛೇದಿ 
ಸಿತು. ಯೋರಾಮನು ತನ್ನ ರಥದಲ್ಲಿಯೇ ಸತ್ತುಬಿದ್ದನು. 

23 ಯೇಹು ತನ್ನ ರಥದ ಸಾರಥಿಯಾದ ಬಿದ್ಯರನಿಗೆ, 
""ಯೋರಾಮನ ದೇಹವನ್ನು ಎತ್ತಿ ಇಜ್ರೀಲಿಯನಾದ 
ನಾಬೋತನ ಹೊಲದಲ್ಲಿ ಎಸೆದುಬಿಡು. ನಾನು ಮತ್ತು 
ನೀನು ಯೋರಾಮನ ತಂದೆಯಾದ ಅಹಾಬನ ಸಂಗಡ 
ಹೋಗುತ್ತಿರುವಾಗ ಯೆಹೋವನು, "ನೀನು ನಿನ್ನೆ 
ನಾಬೋತನ ಮತ್ತು ಅವನ ಮಕ್ಕಳ ರಕ್ತವನ್ನು ಯಾವ 
ಹೊಲದಲ್ಲಿ ಸುರಿಸಿದೆಯೋ ಅದೇ ಹೊಲದಲ್ಲಿ ನಿನಗೆ 
ಮುಯ್ಯಿ ತೀರಿಸುವೆನು' ಎಂದು ಪ್ರವಾದಿಯಿಂದ 
ಹೇಳಿಸಿದ್ದು ನಿನಗೆ ನೆನಪಿರುವುದಲ್ಲವೇ? ಯೆಹೋವನ 
ಮಾತು ನೆರವೇರುವಂತೆ ಯೋರಾಮನ ದೇಹವನ್ನು 
ತೆಗೆದು ಅದೇ ಹೊಲದಲ್ಲಿ ಎಸೆದುಬಿಡು!' ಎಂದು 
ಹೇಳಿದನು. 

27ಯೆಹೂದದ ರಾಜನಾದ ಅಹಜ್ಯನು ಇದನ್ನು ಕಂಡು 
ತೋಟದ ಮನೆಯ ಮೂಲಕ ಓಡಿಹೋದನು. ಯೇಹು 
ಅವನನ್ನು ಹಿಂಬಾಲಿಸಿಕೊಂಡು ಹೋಗಿ, ""ಅಹಜ್ಯನನ್ನೂ 
ಅವನ ರಥದಲ್ಲಿಯೇ ಹೊಡೆಯಿರಿ!'' ಎಂದು ಹೇಳಿದನು. 

ಯೇಹುವಿನ ಜನರು ಅಹಜ್ಯನನ್ನು ಇಬ್ಲೆಯಾಮಿನ 
ಬಳಿಯಿರುವ ಗೂರ್‌ನಲ್ಲಿ ಹೊಡೆದುಹಾಕಿದರು. ಅಹ 
ಜ್ಯನು ಮೆಗಿದ್ದೋವಿಗೆ ಓಡಿಹೋದರೂ ಅಲ್ಲಿ ಸತ್ತು 
ಹೋದನು. 2 ಅಹಜ್ಯನ ಸೇವಕರು ಅವನ ದೇಹವನ್ನು 
ಜೆರುಸಲೇಮಿಗೆ ತಂದರು. ಅವನನ್ನು ದಾವೀದ ನಗರ 
ದಲ್ಲಿ ಅವನ ಪೂರ್ವಿಕರ ಬಳಿಯಲ್ಲಿ, ಸಮಾಧಿ 
ಮಾಡಿದರು. ೫ ಯೋರಾಮನು ಇಸ್ರೇಲಿನ ರಾಜನಾಗಿದ್ದ 
ಹನ್ನೊಂದನೆಯ ವರ್ಷದಲ್ಲಿ ಅಹಜ್ಯನು ಯೆಹೂದದ 
ರಾಜನಾದನು. 





ಈಜಿಬೆಲಳ ಭೀಕರ ಸಾವು 
30ಯೇಹುವು ಇಜ್ರೇಲಿಗೆ ಹೋದನು. ಈಜಿಬೆಲಳಿಗೆ 
ಈ ಸುದ್ದಿಯು ತಿಳಿಯಿತು. ಅವಳು ತಲೆಗೂದಲನ್ನು 


2 ರಾಜರುಗಳು 9:31-10:8 


ಸುಂದರವಾಗಿ ಕಟ್ಟಿಕೊಂಡು, ಅಲಂಕರಸಿಕೊಂಡಳು. 
ನಂತರ ಅವಳು ಹೊರಗೆ ನೋಡುತ್ತಾ ಕಿಟಕಿಯ ಹತ್ತಿರ 
ನಿಂತುಕೊಂಡಳು. *!ಯೇಹು ನಗರದೊಳಕ್ಕೆ ಪ್ರವೇಶಿಸಿ 
ದನು. ಈಜಿಬೆಲಳು, ""ಜಿಮ್ರಿ* ಕ್ಷೇಮವೇ! ಅವ 
ನಂತೆಯೇ ನೀನೂ ನಿನ್ನ ಒಡೆಯನನ್ನು ಕೊಂದು 
ಹಾಕಿದೆ!'' ಎಂದಳು. 

32 ಯೇಹು ಕಿಟಕಿಯ ಕಡೆ ಮೇಲೆ ನೋಡಿದನು. 
ಅವನು, ""ನನ್ನ ಪಕ್ಷದಲ್ಲಿರುವವರು ಯಾರು? ಯಾರಿ 
ದ್ದೀರಿ?'' ಎಂದನು. 

ಆ ಕಿಟಕಿಯಿಂದ ಇಬ್ಬರು ಮೂವರು ಕಂಚುಕಿಗಳು 
ಯೇಹುವಿನತ್ತ ನೋಡಿದರು. *'ಯೇಹುವು ""ಈಜಿಬೆಲ 
ಳನ್ನು ಹೊರಕ್ಕೆ ಎಸೆಯಿರಿ!'' ಎಂದು ಅವರಿಗೆ ಹೇಳಿದನು. 

ಆಗ ಕಂಚುಕಿಗಳು ಈಜಿಬೆಲಳನ್ನು ಕೆಳಕ್ಕೆ ಎಸೆದರು. 
ಈಜಿಬೆಲಳ ರಕ್ತವು ಗೋಡೆಗಳ ಮೇಲೆ ಮತ್ತು 
ಕುದುರೆಗಳ ಮೇಲೆ ಚಿಮ್ಮಿತು. ಕುದುರೆಗಳು ಈಜಿಬೆಲಳ 
ದೇಹದ ಮೇಲೆ ತುಳಿದಾಡಿದವು. *ಯೇಹುವು ಮನೆ 
ಯೊಳಕ್ಕೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡನು. 
ನಂತರ ಅವನು, ""ಈಗ ಶಾಪಗ್ರಸ್ತಳಾದ ಆ ಸ್ತ್ರೀಯನ್ನು 
ನೋಡಿ. ಅವಳು ರಾಜನ ಮಗಳಾದ್ದರಿಂದ ಸಮಾಧಿ 
ಮಾಡಿ''ಎಂದು ಹೇಳಿದನು. 

3ಈಜಿಬೆಲಳನ್ನು ಸಮಾಧಿಮಾಡಲು ಜನರು 
ಹೋದರು. ಆದರೆ ಅವರಿಗೆ ಅವಳ ದೇಹವು ಸಿಗಲಿಲ್ಲ. 
ಅವರಿಗೆ ಅವಳ ತಲೆಬುರುಡೆ, ಕೈಕಾಲುಗಳು ಮಾತ್ರ 
ಸಿಕ್ಕಿದವು. 35ಜನರು ಹಿಂದಿರುಗಿ ಬಂದು ಯೇಹುವಿಗೆ 
ಅದನ್ನು ಹೇಳಿದರು. ಯೇಹುವು, ""ಯೆಹೋವನು ತನ್ನ 
ಸೇವಕನೂ ತಿಷ್ಟೀಯನೂ ಆದ ಎಲೀಯನಿಗೆ ಈ ರೀತಿ 
ಸಂದೇಶ ನೀಡಲು ಹೇಳಿದ್ದನು. ಎಲೀಯನು ಹೇಳಿದ್ದೇ 
ನಂದರೆ: ಇಜ್ರೀಲ್‌ ಪ್ರದೇಶದಲ್ಲಿ ಈಜಿಬೆಲಳ ದೇಹ 
ವನ್ನು ನಾಯಿಗಳು ತಿನ್ನುತ್ತವೆ. *'ಇಜ್ರೀಲ್‌ ಪ್ರದೇಶದ 
ಹೊಲದಲ್ಲಿ ಈಜಿಬೆಲಳ ದೇಹವು ಸಗಣಿಯಂತಿರುತ್ತದೆ. 
ಈಜೆಬೆಲಳ ದೇಹವನ್ನು ಜನರು ಗುರುತಿಸಲಾಗುವು 
ದಿಲ್ಲ!” ಎಂದು ಹೇಳಿದ್ದನು. 





ಸಮಾರ್ಯದ ನಾಯಕರಿಗೆ ಯೇಹು ಬರೆಯುವನು 
10 ಅಹಾಬನಿಗೆ ಎಪ್ಪತ್ತು ಮಂದಿ 
ಮಕ್ಕಳಿದ್ದರು. ಯೇಹುವು ಇಜ್ರೀಲಿನ ನಾಯಕ 
ರಿಗೆ ಮತ್ತು ಅಧಿಕಾರಿಗಳಿಗೆ ಪತ್ರಗಳನ್ನು ಬರೆದು 
ಸಮಾರ್ಯಕ್ಕೆ ಕಳುಹಿಸಿದನು. ಅಹಾಬನ ಮಕ್ಕಳನ್ನು 
ಬೆಳೆಸಿದ ಪಾಲಕರಿಗೂ ಅವನು ಪತ್ರಗಳನ್ನು ಕಳುಹಿಸಿ 
ದನು. ಯೇಹುವು ಪತ್ರಗಳಲ್ಲಿ ?""ನಿಮ್ಮ ಕೈಗೆ ಈ ಪತ್ರವು 





ಜಿಮ್ರಿ, ಅನೇಕ ವರ್ಷಗಳ ಹಿಂದೆ ಏಲಾ ಮತ್ತು ಇಸ್ರೇಲಿನ ಬಾಷಾನ 
ಕುಟುಂಬದವರನ್ನು ಕೊಂದವನೇ ಜಿಮ್ರಿ. 


512 


ತಲುಪಿದ ತಕ್ಷಣ, ನಿಮ್ಮ ಒಡೆಯನ ಕುಟುಂಬದಲ್ಲಿ ಬಹಳ 
ಉತ್ತಮನಾದ ಮತ್ತು ಸಮರ್ಥನಾದ ಒಬ್ಬ ವ್ಯಕ್ತಿಯನ್ನು 
ಆರಿಸಿರಿ. ನಿಮ್ಮ ಬಳಿ ರಥಗಳೂ ಕುದುರೆಗಳೂ ಇವೆ. 
ನೀವು ಬಲಾಢ್ಯವಾದ ನಗರದಲ್ಲಿ ವಾಸಿಸುತ್ತಿರುವಿರಿ. 
ನಿಮ್ಮ ಬಳಿ ಆಯುಧಗಳಿವೆ. ನೀವು ಆರಿಸಿದವನನ್ನು ಅವನ 
ತಂದೆಯ ಸಿಂಹಾಸನದ ಮೇಲೆ ಕುಳ್ಳಿರಿಸಿರಿ. ನಂತರ ನಿಮ್ಮ 
ತಂದೆಯ ಕುಟುಂಬಕ್ಕಾಗಿ ಹೋರಾಡಿ'' ಎಂದು 
ಬರೆದಿದ್ದನು. 

“ಆದರೆ ಇಜ್ರೀಲಿನ ಅಧಿಕಾರಿಗಳು ಮತ್ತು ನಾಯಕರು 
ಬಹಳ ಭಯಗೊಂಡಿದ್ದರು. ಅವರು, "ಇಬ್ಬರು ರಾಜರು 
(ಯೋರಾಮ್‌ ಮತ್ತು ಅಹಜ್ಯ ) ಯೇಹುವನ್ನು ತಡೆಯ 
ಲಾಗಲಿಲ್ಲ. ನಾವೂ ಅವನನ್ನು ತಡೆಯಲಾಗುವುದಿಲ್ಲ'' 
ಎಂದು ಹೇಳಿದರು. 

5ಅಹಾಬನ ಮನೆಯನ್ನು ನೋಡಿಕೊಳ್ಳುವ ಗೃಹಾಧಿ 
ಕಾರಿ, ನಗರವನ್ನು ನಿಯಂತ್ರಿಸುವ ನಗರಾಧಿಕಾರಿ, ಹಿರಿ 
ಯರು ಮತ್ತು ಅಹಾಬನ ಮಕ್ಕಳ ಪಾಲಕರಾದ ಜನರೆ 
ಲ್ಲರೂ ಯೇಹುವಿಗೆ ಈ ಸಂದೇಶವನ್ನು ಕಳುಹಿಸಿದರು: 
""ನಾವು ನಿನ್ನ ಸೇವಕರು. ನೀನು ನಮಗೆ ಹೇಳುವುದನ್ನೆಲ್ಲಾ 
ನಾವು ಮಾಡುತ್ತೇನೆ. ನಾವು ಯಾರನ್ನೂ ರಾಜನನ್ನಾಗಿ 
ಮಾಡುವುದಿಲ್ಲ. ನಿನಗೆ ಒಳ್ಳೆಯದೆಂದು ತೋಚಿದ್ದನ್ನು 
ಮಾಡು.'' 


ಸಮಾರ್ಯದ ನಾಯಕರು ಅಹಾಬನ ಮಕ್ಕಳನ್ನು 
ಕೊಂದುಹಾಕುವರು 

6ನಂತರ ಯೇಹು ಈ ನಾಯಕರಿಗೆ ಎರಡನೆಯ 
ಪತ್ರವನ್ನು ಬರೆದನು. ಯೇಹುವು, ""ನೀವು ನನಗೆ 
ಬೆಂಬಲ ಕೊಡುವುದಾದರೆ ಮತ್ತು ವಿಧೇಯರಾಗಿರುವು 
ದಾದರೆ ಅಹಾಬನ ಮಕ್ಕಳ ತಲೆಗಳನ್ನು ಕತ್ತರಿಸಿ ಹಾಕಿ. 
ನಾಳೆ ಇದೇ ಸಮಯಕ್ಕೆ ಇಜ್ರೇಲಿಗೆ ನನ್ನ ಬಳಿಗೆ ಅವು 
ಗಳನ್ನು ತನ್ನಿ. ಅಹಾಬನಿಗೆ ಎಪ್ಪತ್ತು ಮಂದಿ ಮಕ್ಕಳಿದ್ದರು. 
ಅವರು ತಮ್ಮ ಪಾಲಕರಾದ ನಗರದ ನಾಯಕರ ಬಳಿ 
ಯಲ್ಲಿದ್ದರು. 'ನಗರದ ನಾಯಕರಿಗೆ ಈ ಪತ್ರವು ಬಂದು 
ತಲುಪಿದಾಗ, ಅವರು ರಾಜನ ಎಪ್ಪತ್ತು ಮಂದಿ ಮಕ್ಕಳನ್ನು 
ಕರೆದುಕೊಂಡು ಹೋಗಿ ಕೊಂದುಹಾಕಿದರು. ನಂತರ ಆ 
ನಾಯಕರು ರಾಜನ ಮಕ್ಕಳ ತಲೆಗಳನ್ನು ಬುಟ್ಟಿಗಳಲ್ಲಿ 
ಹಾಕಿ ಇಜ್ರೀಲಿನಲ್ಲಿದ್ದ ಯೇಹುವಿನ ಬಳಿಗೆ ಕಳುಹಿ 
ಸಿದರು. *ಸಂದೇಶಕನೊಬ್ಬನು ಯೇಹುವಿಗೆ ಬಳಿಗೆ 
ಬಂದು ಅವನಿಗೆ, "ಅವರು ರಾಜನ ಮಕ್ಕಳ ತಲೆಗಳನ್ನು 
ತಂದಿದ್ದಾರೆ!'' ಎಂದು ಹೇಳಿದನು. 

ಆಗ ಯೇಹು, ""ನಗರದ ಬಾಗಿಲಿನ ಬಳಿ ನಾಳೆ 
ಮುಂಜಾನೆಯ ತನಕ ಆ ತಲೆಗಳನ್ನು ಎರಹು ರಾಶಿಗಳ 
ನ್ನಾಗಿ ಹಾಕಿ'' ಎಂದು ಹೇಳಿದನು. 





513 


*ಮುಂಜಾನೆ, ಯೇಹು ಹೊರಗೆ ಬಂದು ಜನರ 
ಮುಂದೆ ನಿಂತು ಅವರಿಗೆ, ""ನೀವು ನಿರಪರಾಧಿಗಳು. 
ನಾನಾದರೊ ನನ್ನ ಒಡೆಯನ ಮೇಲೆ ಒಳಸಂಚು ಮಾಡಿ 
ದವನು. ನಾನು ಅವನನ್ನು ಕೊಂದೆನು. ಆದರೆ ಅಹಾಬನ 
ಮಕ್ಕಳನ್ನೆಲ್ಲ ಕೊಂದವರು ಯಾರು? ನೀವು ಅವರನ್ನು 
ಕೊಂದಿದ್ದೀರಿ! ಯೆಹೋವನು ಹೇಳಿದ್ದೆಲ್ಲವೂ ಸಂಭ 
ವಿಸುತ್ತದೆ ಎಂಬುದನ್ನು ನೀವು ತಿಳಿದಿರಬೇಕು. ಅಹಾಬನ 
ಕುಟುಂಬಕ್ಕೆ ಇವುಗಳನ್ನು ಸಂಭವಿಸುತ್ತವೆಯೆಂದು 
ಯೆಹೋವನು ಎಲೀಯನ ಮೂಲಕ ತಿಳಿಸಿದ್ದನು. 
ಅಂತೆಯೇ ಆತನು ಮಾಡಿದ್ದಾನೆ'' ಅಂದನು. ''ಇಜ್ರೀಲಿ 
ನಲ್ಲಿ ವಾಸಿಸುತ್ತಿದ್ದ ಆಹಾಬನ ಕುಟಂಬದ ಉಳಿದವ 
ರನ್ನೆಲ್ಲ ಯೇಹು ಕೊಂದುಹಾಕಿದನು. ಅಹಾಬನ ಅಪ್ತ 
ಮಿತ್ರರು, ಯಾಜಕರು ಮತ್ತು ಪ್ರಮುಖರನ್ನೆಲ್ಲ 
ಯೇಹುವು ಕೊಂದುಹಾಕಿದನು. ಅಹಾಬನ ಜನರಲ್ಲಿ 
ಯಾರನ್ನೂ ಉಳಿಸಲಿಲ್ಲ. 





ಅಹಜ್ಯನ ಬಂಧುಗಳನ್ನು ಯೇಹು ಕೊಂದುಹಾಕವನು 

'೭ಯೇಹು ಇಜ್ರೇಲನ್ನು ಬಿಟ್ಟು ಸಮಾರ್ಯಕ್ಕೆ 
ಹೋದನು. ಯೇಹುವು ದಾರಿಯಲ್ಲಿ ಕುರುಬರ ಪಾಳ್ಯ 
ವೆಂದು ಕರೆಯುವ ಸ್ಥಳದಲ್ಲಿ ತಂಗಿದನು. ಅವನು 
ಬೆತ್‌ಎಕೇಡ್‌ನ ರಸ್ತೆಯಲ್ಲಿ ಕುರುಬರು ಕುರಿಗಳಿಂದ 
ತುಪ್ಪಟವನ್ನು ಕತ್ತರಿಸುವ ಒಂದು ಮನೆಗೆ ಹೋದನು. 
'3ಯೇಹು ಯೆಹೂದದ ರಾಜನಾದ ಅಹಜ್ಯನ ಬಂಧು 
ಗಳನ್ನು ಭೇಟಿ ಮಾಡಿ ಅವರಿಗೆ, ""ನೀವು ಯಾರು?'' 
ಎಂದು ಕೇಳಿದನು. 

ಅವರು, ""ನಾವು ಯೆಹೂದದ ರಾಜನಾದ ಅಹಜ್ಯನ 
ಬಂಧುಗಳು. ನಾವು ರಾಜನ ಮಕ್ಕಳನ್ನು ಮತ್ತು ರಾಜ 
ಮಾತೆಯ ಮಕ್ಕಳನ್ನು ನೋಡಲು ಬಂದಿದ್ದೇವೆ'' 
ಎಂದರು. 

ಆಗ ಯೇಹುವು ತನ್ನ ಜನರಿಗೆ, ""ಅವರನ್ನು ಜೀವ 
ಸಹಿತ ಹಿಡಿದುತನ್ನಿ!'' ಎಂದು ಹೇಳಿದನು. ಯೇಹುವಿನ 
ಜನರು ಅಹಜ್ಯನ ಬಂಧುಗಳನ್ನು ಜೀವಸಹಿತ ಹಿಡಿದು 
ತಂದರು. ಅಲ್ಲಿ ನಲವತ್ತೆರಹು ಮಂದಿ ಜನರಿದ್ದರು. 
ಯೇಹು ಬೆತ್‌ಎಕೇಡ್‌ನ ಬಾವಿಯ ಹತ್ತಿರ ಅವರನ್ನು 
ಕೊಂದುಹಾಕಿದನು. ಯೇಹುವು ಯಾರನ್ನೂ ಜೀವಸಹಿ 
ಉಳಿಸಲಿಲ್ಲ. 





ಯೇಹು ಯೆಹೋನಾದಾಬನನ್ನು ಸಂಧಿಸಿದನು 
15ಯೇಹುವು ಅಲ್ಲಿಂದ ಹೋದ ಮೇಲೆ, ರೇಕಾಬನ 
ಮಗನಾದ ಯೆಹೋನಾದಾಬನನ್ನು ಸಂಧಿಸಿದನು. 
ಯೆಹೋನಾದಾಬನು ಯೇಹುವನ್ನು ಸಂಧಿಸಲು ಬರುತ್ತಿ 
ದ್ದನು. ಯೇಹು ಯೆಹೋನಾದಾಬನನ್ನು ಅಭಿನಂದಿಸಿ 
ಅವನಿಗೆ, ""ನಾನು ನಿನಗೆ ನಂಬಿಗಸ್ತನಾಗಿರುವಂತೆ ನೀನು 


2 ರಾಜರುಗಳು 10:9-23 


ನನಗೆ ನಂಬಿಗಸ್ತನಾದ ಸ್ನೇಹಿತನಾಗಿರುವಿಯಾ?'' ಎಂದು 
ಕೇಳಿದನು. 

ಯೆಹೋನಾದಾಬನು, ""ಹೌದು, ನಾನು ನಿನಗೆ 
ನಂಬಿಗಸ್ಥನಾದ ಸ್ನೇಹಿತನು'' ಎಂದು ಉತ್ತರಿಸಿದನು. 

ಯೇಹು, ""ನೀನು ನಂಬಿಗಸ್ಥನಾದರೆ, ನಿನ್ನ ಕೈಯನ್ನು 
ಕೊಡು'' ಎಂದನು. 

ನಂತರ ಯೇಹು ಹೊರಬಂದು, ಯೆಹೋನಾದಾ 
ಬನನ್ನು ರಥದೊಳಕ್ಕೆ ಎಳೆದುಕೊಂಡನು. 

16ಯೇಹು, ""ನನ್ನ ಸಂಗಡ ಬಾ. ಯೆಹೋವನಲ್ಲಿ 
ನನಗಿರುವ ಆಸಕ್ತಿಯನ್ನು ನೀನು ನೋಡುವಿಯಂತೆ'' 
ಎಂದು ಹೇಳಿದನು. ಯೇಹುವಿನ ರಥದಲ್ಲಿ ಯೆಹೋನಾ 
ದಾಬನೂ ಹೋದನು. ''ಯೇಹು ಸಮಾರ್ಯಕ್ಕೆ 
ಬಂದು, ಅಹಾಬನ ಕುಟುಂಬದಲ್ಲಿ ಜೀವಸಹಿತನಾಗಿ 
ಸಮಾರ್ಯದಲ್ಲಿ ಉಳಿದಿದ್ದವರನ್ನೆಲ್ಲಾ ಕೊಂದು ಹಾಕಿ 
ದನು. ಯೆಹೋವನು ಎಲೀಯನಿಗೆ ಹೇಳಿದ್ದಂತೆಯೇ 
ಯೇಹು ಮಾಡಿದನು. 


ಯೇಹು ಬಾಳನ ಭಕ್ತ! ರನ್ನು ಕರೆದನು 

!8ಯೇಹು ಜನರನ್ನೆಲ್ಲ ಒಟ್ಟಾಗಿ ಸೇರಿಸಿ, "" ಅಹಾಬನು 
ಬಾಳನನ್ನು ಸ್ವಲ್ಪ ಮಾತ್ರ, ಸೇವಿಸಿದನು. ಆದರೆ ಯೇಹು 
ಬಾಳನನ್ನು ಅಧಿಕವಾಗಿ ಸೇವಿಸುತ್ತಾನೆ! ಬಾಳನ ಎಲ್ಲಾ 
ಯಾಜಕರನ್ನೂ ಪ್ರವಾದಿಗಳನ್ನೂ ಕರೆಯಿರಿ. ಬಾಳನನ್ನು 
ಆರಾಧಿಸುವ ಜನರೆಲ್ಲರನ್ನೂ ಒಟ್ಟಾಗಿ ಕರೆಯಿರಿ. 
ಯಾರೂ ಈ ಸಭೆಯಿಂದ ತಪ್ಪಿಸಿಕೊಳ್ಳದಂತೆ ನೋಡಿ 
ಕೊಳ್ಳಿ. ನಾನು ಬಾಳನಿಗೆ ಮಹಾಯಜ್ಞವನ್ನು ಅರ್ಪಿಸ 
ಬೇಕೆಂದಿದ್ದೇನೆ. ಈ ಸಭೆಗೆ ಯಾರಾದರೂ ಬಾರದೆ ಇದ್ದರೆ 
ಅವರನ್ನು ನಾನು ಕೊಂದುಹಾಕುತ್ತೇನೆ!'' ಎಂದು 
ಹೇಳಿದನು. 

ಆದರೆ ಅದು ಯೇಹುವಿನ ತಂತ್ರವಾಗಿತ್ತು ಬಾಳನ 
ಭಕ್ತರನ್ನು ನಾಶಪಡಿಸಬೇಕೆಂಬುದೇ ಅವನ ಅಪೇಕ್ಟೆ 
ಯಾಗಿತ್ತು. ೫ಯೇಹುವು,""ಬಾಳನಿಗೆ ಒಂದು ಪವಿತ್ರ 
ಸಭೆಯನ್ನು ಸೇರಿಸಿರಿ'' ಎಂದು ಹೇಳಿದನು. 21 ಬಳಿಕ 
ಅವನು ಇಸ್ರೇಲಿನ ಪ್ರದೇಶದಲ್ಲೆಲ್ಲಾ ಒಂದು ಸಂದೇಶ 
ವನ್ನು ಕಳುಹಿಸಿದನು. ಬಾಳನ ಆರಾಧಕರೆಲ್ಲರೂ 
ಬಂದರು. ಮನೆಯಲ್ಲಿ ಯಾರೂ ಉಳಿಯಲಿಲ್ಲ. ಬಾಳನ 
ಆರಾಧಕರೆಲ್ಲ ಬಾಳನ ಆಲಯಕ್ಕೆ ಬಂದರು. ಜನರಿಂದ 
ಆಲಯವು ತುಂಬಿಹೋಯಿತು. 

2ಯೇಹು ನಿಲುವಂಗಿಗಳ ಮೇಲ್ವಿಚಾರಕನಿಗೆ, 
""ಬಾಳನ ಭಕ್ತರಿಗೆಲ್ಲ ನಿಲುವಂಗಿಗಳನ್ನು ತಂದುಕೊಡು'' 
ಎಂದು ಹೇಳಿದನು. ಅವನು ಬಾಳನ ಭಕ್ತರಿಗೆ ನಿಲು 
ವಂಗಿಗಳನ್ನು ತಂದುಕೊಟ್ಟನು. 

ಚಆಗ ಯೇಹು ಮತ್ತು ರೇಕಾಬನ ಮಗನಾದ 
ಯೆಹೋನಾದಾಬನು ಬಾಳನ ಆಲಯದೊಳಕ್ಕೆ 


2 ರಾಜರುಗಳು 10:24-11:2 


ಹೋದರು. ಯೇಹು ಬಾಳನ ಭಕ್ತರಿಗೆ""ಯೆಹೋವನ 
ಸೇವಕರು ಯಾರೂ ನಿಮ್ಮೊಡನೆ ಇಲ್ಲವೆಂಬುದನ್ನು 
ಸುತ್ತಲೂ ನೋಡಿ ಖಚಿತಪಡಿಸಿಕೊಳ್ಳಿ. ಬಾಳನ ಭಕ್ತರಾದ 
ಜನರು ಮಾತ್ರ ಇಲ್ಲಿದ್ದಾರೆಂಬುದನ್ನು ಖಚಿತಪಡಿಸಿ 
ಕೊಳ್ಳಿ'' ಎಂದು ಹೇಳಿದನು. ಬಾಳನ ಆರಾಧಕರು 
ಯಜ್ಞಗಳನ್ನು ಮತ್ತು ಸರ್ವಾಂಗಹೋಮಗಳನ್ನು ಅರ್ಪಿ 
ಸಲು ಬಾಳನ ಆಲಯದೊಳಕ್ಕೆ ಹೋದರು. 

ಆದರೆ ಹೊರಗಡೆ ಯೇಹುವಿನ ಎಂಭತ್ತು ಜನರು 
ಕಾಯುತ್ತಿದ್ದರು. ಯೇಹು ಅವರಿಗೆ, ""ಯಾರೂ ತಪ್ಪಿಸಿ 
ಕೊಂಡು ಹೋಗಲು ಬಿಡಬೇಡಿ. ಯಾರಾದರೂ ಒಬ್ಬ 
ಮನುಷ್ಯನನ್ನು ತಪ್ಪಿಸಿಕೊಂಡು ಹೋಗಲು ಬಿಟ್ಟರೆ, 
ಅವನು ತನ್ನ ಜೀವವನ್ನು ಬೆಲೆಯಾಗಿ ಕೊಡ 
ಬೇಕಾಗುತ್ತದೆ'' ಎಂದು ಹೇಳಿದನು. 

23 ಯೇಹುವು ಸರ್ವಾಂಗಹೋಮಗಳನ್ನು ಅರ್ಪಿಸಿದ 
ತಕ್ಷಣ, ಕಾವಲುಗಾರರಿಗೂ ಸೇನಾಧಿಪತಿಗಳಿಗೂ, 
“ಒಳಕೋಣೆಗೆ* ಹೋಗಿ ಬಾಳನ ಆರಾಧಕರನ್ನೆಲ್ಲ 
ಕೊಂದುಹಾಕಿ! ಜೀವಸಹಿತ ಯಾರೂ ಆಲಯದಿಂದ 
ಹೊರಕ್ಕೆ ಬರಲು ಬಿಡಬೇಡಿ!” ಎಂದು ಹೇಳಿದನು. 

ಸೇನಾಧಿಪತಿಗಳು ಚೂಪಾದ ಖಡ್ಗದಿಂದ ಬಾಳನ 
ಭಕ್ತರನ್ನೆಲ್ಲ ಕೊಂದುಹಾಕಿದರು. ಬಾಳನ ಭಕ್ತರ 
ದೇಹಗಳನ್ನು ಕಾವಲುಗಾರರು ಮತ್ತು ಸೇನಾಧಿಪತಿಗಳು 
ಹೊರಕ್ಕೆ ಎಸೆದರು. ನಂತರ ಆ ಕಾವಲುಗಾರರು ಮತ್ತು 
ಸೇನಾಧಿಪತಿಗಳು ಬಾಳನ ಆಲಯದ ಒಳಕೋಣೆಯನ್ನು 
ಪ್ರವೇಶಿಸಿದರು. ಅವರು ಬಾಳನ ಆಲಯದಲ್ಲಿದ್ದ 
ಸ್ಮಾರಕಸ್ತಂಭಗಳನ್ನು* ಹೊರತಂದು, ಆಲಯವನ್ನು 
ಸುಟ್ಟುಹಾಕಿದರು. ನಂತರ ಅವರು ಬಾಳನ ಸ್ಮಾರಕ 
ಸ್ತಂಭಗಳನ್ನು ಚೂರುಚೂರು ಮಾಡಿದರು. ?'ಬಾಳನ 
ಆಲಯವನ್ನೂ ಅವರು ಹಾಳುಗೆಡವಿದರು. ಅವರು 
ಬಾಳನ ಆಲಯವನ್ನು ಶೌಚಗೃಹವನ್ನಾಗಿ ಮಾಡಿದರು. 
ಇಂದೂ ಸಹ ಅದನ್ನು ಶೌಚಗೃಹವಾಗಿ ಬಳಸುತ್ತಾರೆ. 

ಯೇಹುವು ಇಸ್ರೇಲಿನಲ್ಲಿ ಬಾಳನ ಪೂಜೆಯನ್ನು 
ನಿಲ್ಲಿಸಿದನು. 

ಆದರೂ ಇಸ್ರೇಲಿನ ಪಾಪಗಳಿಗೆ ಪ್ರೇರಕನಾದ, 
ನೆಬಾಟನ ಮಗನಾದ ಯಾರೊಬ್ಬಾಮನ ಪಾಪಗಳಿಂದ 
ಯೇಹುವು ಸಂಪೂರ್ಣವಾಗಿ ವಿಮುಖನಾಗಲಿಲ್ಲ, 
ಬೇತೆಲ್‌ ಮತ್ತು ದಾನ್‌'ಗಳಲ್ಲಿದ್ದ ಬಂಗಾರದ ಕರು 
ಗಳನ್ನು ಯೇಹುವು ನಾಶಗೊಳಿಸಲಿಲ್ಲ. 











ಒಳಕೋಣೆ ಅಕ್ಬರಶಃ ""ಬಾಳನ ದೇವಾಲಯದ ಪಟ್ಟಣ.'' 
ಸ್ಮಾರಕಸ್ತಂಭ ಜನರು ವಿಶೇಷವಾದದ್ದನ್ನು ನೆನಪು ಮಾಡಿಕೊಳ್ಳಲು 
ಸಹಾಯಕವಾಗುವಂತೆ ಕಲ್ಲುಗಳನ್ನು ನಿಲ್ಲಿಸುತ್ತಿದ್ದರು. ಪೂರ್ವಕಾಲದ 
ಇಸ್ರೇಲಿನಲ್ಲಿ ಜನರು ಆಗಾಗ್ಗೆ ಸುಳ್ಳು ದೇವತೆಗಳ ಆರಾಧನೆಗಾಗಿ ಕಲ್ಲು 
ಗಳನ್ನು ವಿಶೇಷ ಸ್ಥಳಗಳಲ್ಲಿ ನಿಲ್ಲಿಸುತ್ತಿದ್ದರು. 


514 


ಇಸ್ರೇಲನ್ನು ಯೇಹು ಆಳುವನು 

3 ಯೆಹೋವನು ಯೇಹುವಿಗೆ, ''ನೀನು ಒಳ್ಳೆಯ 
ದನ್ನು ಮಾಡಿದೆ. ನಾನು ಒಳ್ಳೆಯದೆಂದು ಹೇಳಿದ್ದನ್ನೇ 
ನೀನು ಮಾಡಿದೆ. ನನ್ನ ಅಪೇಕ್ಟೆಯಂತೆ ನೀನು ಅಹಾಬನ 
ಕುಟುಂಬವನ್ನು ನಾಶಗೊಳಿಸಿದೆ. ಆದ್ದರಿಂದ ನಿನ್ನ 
ಸಂತತಿಯವರು ಇಸ್ರೇಲನ್ನು ನಾಲ್ಕು ತಲೆಮಾರುಗಳ 
ವರೆಗೆ ಆಳುತ್ತಾರೆ'' ಎಂದು ಹೇಳಿದನು. 

31ಆದರೆ ಯೇಹು ಇಸ್ರೇಲಿನ ದೇವರಾದ ಯೆಹೋ 
ವನ ನಿಯಮಗಳನ್ನು ಪೂರ್ಣಮನಸ್ಸಿನಿಂದಲೂ ಎಚ್ಚರಿಕೆ 
ಯಿಂದಲೂ ಪಾಲಿಸಲಿಲ್ಲ, ಇಸ್ರೇಲಿನ ಪಾಪಗಳಿಗೆ ಪ್ರೇರಕ 
ನಾದ ಯಾರೊಬ್ಬಾಮನ ಪಾಪಗಳನ್ನು ಯೇಹುವು 
ಮಾಡುವುದನ್ನು ನಿಲ್ಲಿಸಲೇ ಇಲ್ಲ. 


ಹಜಾಯೇಲನು ಇಸ್ರೇಲನ್ನು ಸೋಲಿಸಿದನು. 

32ಆ ಸಮಯದಲ್ಲಿ, ಯೆಹೋವನು ಇಸ್ರೇಲಿನ ಭಾಗ 
ಗಳನ್ನು ಕುಗ್ಗಿಸತೊಡಗಿದನು. ಅರಾಮ್ಯರ ರಾಜನಾದ 
ಹಜಾಯೇಲನು ಇಸ್ರೇಲಿನ ಪ್ರತಿಯೊಂದು ಗಡಿ 
ಯಲ್ಲಿಯೂ ಇಸ್ರೇಲರನ್ನು ಸೋಲಿಸುತ್ತಿದ್ದನು. **ಹಜಾ 
ಯೇಲನು ಜೋರ್ಡನ್‌ ನದಿಯ ಪೂರ್ವಕ್ಕಿರುವ 
ಪ್ರದೇಶವನ್ನೆಲ್ಲ ಗೆದ್ದುಕೊಂಡನು. ಅವನು ಗಾದ್‌, 
ರೂಬೇನ್‌ ಮತ್ತು ಮನಸ್ಸೆ ಕುಲಗಳಿಗೆ ಸೇರಿದ ಎಲ್ಲಾ 
ಪ್ರದೇಶವನ್ನೂ, ಗಿಲ್ಯಾದ್‌ನ ಎಲ್ಲ ಪ್ರದೇಶವನ್ನೂ 
ಗೆದ್ದನು. ಹಜಾಯೇಲನು ಆನೊ ೯€ನ್‌ ಕಣಿವೆಯಿಂದ 
ಗಿಲ್ಯಾದ್‌, ಬಾಷಾನ್‌ವರೆಗಿನ ಅರೋಯೇರ್‌ ಪ್ರದೇಶ 
ವನ್ನೆಲ್ಲ ಗೆದ್ದುಕೊಂಡನು. 


ಯೇಹುವಿನ ಸಾವು 

34" ಇಸ್ರೇಲಿನ ರಾಜರುಗಳ ಇತಿಹಾಸ' ಎಂಬ ಪುಸ್ತಕ 
ದಲ್ಲಿ ಯೇಹು ಮಾಡಿದ ಇತರ ಉತ್ತಮ ಕಾರ್ಯಗಳನ್ನೆಲ್ಲ 
ಬರೆಯಲಾಗಿದೆ. 5 ಯೇಹು ಸತ್ತುಹೋದನು. ಅವನನ್ನು 
ಅವನ ಪೂರ್ವಿಕರ ಬಳಿ ಸಮಾರ್ಯದಲ್ಲಿ ಸಮಾಧಿ 
ಮಾಡಿದರು. ಯೇಹುವಿನ ನಂತರ ಅವನ ಮಗನಾದ 
ಯೇಹೋವಾಹಾಜನು ಇಸ್ರೇಲಿನ ನೂತನ ರಾಜ 
ನಾದನು. **ಯೇಹುವು ಸಮಾರ್ಯದಲ್ಲಿ ಇಸ್ರೇಲನ್ನು 
ಇಪ್ಪತ್ತೆಂಟು ವರ್ಷ ಆಳಿದನು. 


ಯೆಹೂದದಲ್ಲಿ ರಾಜನ ಮಕ್ಕಳನ್ನೆಲ್ಲ ಅತಲ್ಯಳು 
ನಾಶಗೊಳಿಸಿದಳು 
1 1 ಅಹಜ್ಯನ ತಾಯಿಯಾದ ಅತಲ್ಯಳು ತನ್ನ ಮಗ 
ಸತ್ತದ್ದನ್ನು ನೋಡಿದಳು. ಅವಳು ಮೇಲೆದ್ದು 
ರಾಜನ ಕುಟುಂಬವನ್ನೆಲ್ಲ ಕೊಂದುಬಿಟ್ಟಳು. 
2ಯೆಹೋಷೆಬಳು ರಾಜನಾದ ಯೋರಾಮನ ಮಗ 
ಳಾಗಿದ್ದಳು ಮತ್ತು ಅಹಜ್ಯನ ಸೋದರಿಯಾಗಿದ್ದಳು. 


515 


ಯೆಹೋವಾಷನು ರಾಜನ ಮಕ್ಕಳಲ್ಲಿ ಒಬ್ಬನಾಗಿದ್ದನು. 
ಅತಲ್ಯಳು ಇತರ ಮಕ್ಕಳನ್ನು ಕೊಲ್ಲುವಾಗ ಯೆಹೋಷೆ 
ಬಳು ಯೆಹೋವಾಷನನ್ನು ತೆಗೆದುಕೊಂಡು ಹೋದಳು. 
ಅವಳು ಯೆಹೋವಾಷನನ್ನು ಮತ್ತು ಅವನ ದಾದಿಯನ್ನು 
ತನ್ನ ಮಲಗುವ ಕೊಠಡಿಯಲ್ಲಿ ಅಡಗಿಸಿದಳು. ಯೆಹೋ 
ವಾಷನನ್ನು ಅವನ ದಾದಿಯು ಮತ್ತು ಯೆಹೋಷೆಬಳು 
ಅತಲ್ಯಳಿಂದ ತಪ್ಪಿಸಿ ಅಡಗಿಸಿಟ್ಟರು. ಈ ರೀತಿ ಯೆಹೋ 
ವಾಷನನ್ನು ಕೊಲ್ಲಲಾಗಲಿಲ್ಲ. 

*ನಂತರ ಯೆಹೋವಾಷ ಮತ್ತು ಯೆಹೋಷೆಬಳು 
ಯೆಹೋವನ ಆಲಯದಲ್ಲಿ ಅಡಗಿಕೊಂಡರು. ಯೆಹೋ 
ವಾಷನು ಆರು ವರ್ಷಗಳ ಕಾಲ ಅಡಗಿಕೊಂಡಿದ್ದನು. 
ಅತಲ್ಯಳು ಯೆಹೂದ ದೇಶವನ್ನು ಆಳಿದಳು. 

ಏಳನೆ ವರ್ಷದಲ್ಲಿ, (ಪ್ರಧಾನ ಯಾಜಕನಾದ) 
ಯೆಹೋಯಾದಾವನು ಕೇರೇತ್ಯರ ಸೇನಾಧಿಪತಿಗಳನ್ನು 
ಮತ್ತು ಕಾವಲುಗಾರರನ್ನು ಕರೆಸಿಕೊಂಡನು. ಯೆಹೋ 
ಯಾದಾವನು ಅವರನ್ನೆಲ್ಲ ಯೆಹೋವನ ಆಲಯದಲ್ಲಿ 
ಒಟ್ಟಾಗಿ ಸೇರಿಸಿದನು. ನಂತರ ಯೆಹೋಯಾದಾವನು 
ಅವರೊಡನೆ ಒಂದು ಒಪ್ಪಂದವನ್ನು ಮಾಡಿಕೊಂಡನು. 
ಯೆಹೋಯಾದಾವನು ಆಲಯದಲ್ಲಿ ಅವರು ವಾಗ್ದಾನ 
ಮಾಡುವಂತೆ ಬಲಾತ್ಕಾರಗೊಳಿಸಿದನು. ನಂತರ ಅವನು 
ಅವರಿಗೆ ರಾಜನ ಮಗನನ್ನು (ಯೆಹೋವಾಷನನ್ನು) 
ತೋರಿಸಿದನು. 

5ಯೆಹೋಯಾದಾವನು ಅವರಿಗೆ, ""ನೀವು ಈ 
ಕಾರ್ಯವನ್ನು ಮಾಡಲೇಬೇಕು. ನಿಮ್ಮಲ್ಲಿ ಸಬ್ಬತ್‌ 
ದಿನದಂದು ಬರುವ ಮೂರನೆ ಒಂದು ಭಾಗದ ಜನರು 
ರಾಜನನ್ನು ಅವನ ಅರಮನೆಯಲ್ಲಿ ರಕ್ಷಿಸಬೇಕು. 
ಇನ್ನೊಂದು ಮೂರನೆಯ ಒಂದು ಭಾಗವು ಸೂರ್‌ 
ಬಾಗಿಲಿನಲ್ಲಿರಬೇಕು. ಮತ್ತೊಂದು ಮೂರನೆಯ ಒಂದು 
ಭಾಗವು ಕಾವಲುಗಾರನ ಹಿಂದೆ ಬಾಗಿಲಿನಲ್ಲಿರಬೇಕು. 
ಈ ರೀತಿ ನೀವು ಗೋಡೆಯಂತೆ ನಿಂತು ಯೆಹೋವಾಷ 
ನನ್ನು ರಕ್ತಿಸುತ್ತಿರಬೇಕು. ಸಬ್ಬತ್‌ ದಿನದಂದು ಕಾಯಲು 
ಬರುವ ನಿಮ್ಮೆಲ್ಲರ ಎರಡು ಪಡೆಗಳು ಯೆಹೋವನ 
ಆಲಯವನ್ನು ಕಾಯುತ್ತಾ ರಾಜನಾದ ಯೆಹೋವಾಷ 
ನನ್ನು ಕಾಯಬೇಕು. ರಾಜನಾದ ಯೆಹೋವಾಷನು 
ಎಲ್ಲಿಗಾದರೂ ಯಾವಾಗಲಾದರೂ ಹೋದರೆ ಅವ 
ನೊಂದಿಗೆ ನೀವು ಇರಲೇಬೇಕು. ನೀವೆಲ್ಲರೂ ರಾಜನನ್ನು 
ಸುತ್ತುವರಿದಿರಬೇಕು. ಪ್ರತಿಯೊಬ್ಬ ಕಾವಲುಗಾರನೂ 
ಆಯುಧವನ್ನು ತನ್ನ ಕೈಯಲ್ಲಿ ಹಿಡಿದಿರಲೇಬೇಕು. ನಿಮ್ಮ 
ಸಮೀಪಕ್ಕೆ ಯಾರಾದರೂ ಬಂದರೆ ಅವರನ್ನು ಕೊಲ್ಲ 
ಬೇಕು'' ಎಂದನು. 

ಯಾಜಕನಾದ ಯೆಹೋಯಾದಾವನು ಆಜ್ಞಾಪಿಸಿದ 
ಸಂಗತಿಗಳಿಗೆಲ್ಲ ಸೇನಾಧಿಪತಿಗಳು ವಿಧೇಯರಾಗಿದ್ದರು. 
ಪ್ರತಿಯೊಬ್ಬ ಸೇನಾಧಿಪತಿಯೂ ತನ್ನ ಕಾವಲುಗಾರರನ್ನು 





2 ರಾಜರುಗಳು 11:3-17 


ಅಂದರೆ ಸಬ್ಬತ್‌ದಿನದಂದು ಕಾಯಲು ಬರಬೇಕಾಗಿದ್ದ 
ಮತ್ತು ಸಬ್ಬತ್‌ದಿನದಂದು ಕೆಲಸದಿಂದ ಹೋಗ ಬೇಕಾ 
ಗಿದ್ದ ಸಿಪಾಯಿಗಳನ್ನು ಕರೆದೊಯ್ದನು. ಅವರೆಲ್ಲರೂ 
ಯಾಜಕನಾದ ಯೆಹೋಯಾದಾವನ ಹತ್ತಿರಕ್ಕೆ 
ಹೋದರು. ಸೇನಾಧಿಪತಿಗಳಿಗೆ ಬರ್ಜಿಗಳನ್ನು ಮತ್ತು 
ಗುರಾಣಿಗಳನ್ನು ಯಾಜಕನು ಕೊಟ್ಟನು. ರಾಜನಾದ 
ದಾವೀದನು ಯೆಹೋವನ ಆಲಯದಲ್ಲಿ ಈ ಬರ್ಜೆ 
ಗಳನ್ನು ಮತ್ತು ಗುರಾಣಿಗಳನ್ನು ಇಟ್ಟಿದ್ದನು. 11 
ಕಾವಲುಗಾರರು ಆಲಯದ ಬಲಗಡೆಯ ಮೂಲೆ 
ಯಿಂದ ಎಡಗಡೆಯ ಮೂಲೆಯವರೆಗೆ ತಮ್ಮ ಕೈಗಳಲ್ಲಿ 
ಆಯುಧಗಳನ್ನು ಹಿಡಿದುಕೊಂಡು ನಿಂತರು. ರಾಜನು 
ಆಲಯದೊಳಕ್ಕೆ ಹೋದಾಗ ಅವರು ಅವನ ಸುತ್ತಲೂ, 
ಯಜ್ಞವೇದಿಕೆಯ ಮತ್ತು ಆಲಯದ ಸುತ್ತಲೂ ನಿಂತು 
ಕೊಂಡರು. 

12.2 ಜನರು ಯೆಹೋವಾಷಾನನ್ನು ಹೊರಗೆ 
ತಂದರು. ಅವರು ಯೆಹೋವಾಷನ ಮೇಲೆ ಕಿರೀಟ 
ವನ್ನಿಟ್ಟು ಕೈಯಲ್ಲಿ ಧರ್ಮ ಶಾಸ್ತ್ರವನ್ನು ಕೊಟ್ಟರು. ನಂತರ 
ಅವರು ಅವನನ್ನು ಅಭಿಷೇಕಿಸಿ, ನೂತನ ರಾಜನನ್ನಾಗಿ 
ಮಾಡಿದರು. ಅವರು ಚಪ್ಪಾಳೆ ತಟ್ಟುತ್ತಾ "ರಾಜನು ಚಿರಂ 
ಜೀವಿಯಾಗಿರಲಿ!'' ಎಂದು ಆರ್ಭಟಿಸಿದರು. 

ಕಾವಲುಗಾರರ ಮತ್ತು ಜನರ ಗದ್ದಲವು ರಾಣಿ 
ಯಾದ ಅತಲ್ಯಳಿಗೆ ಕೇಳಿಸಿತು. ಅವಳು ಯೆಹೋವನ 
ಆಲಯದಲ್ಲಿದ್ದ ಜನರ ಬಳಿಗೆ ಹೋದಳು. '*ರಾಜನು 
ಪದ್ಧತಿಯಂತೆ ಸ್ತಂಭದ ಬಳಿ ನಿಂತಿರುವುದನ್ನೂ ಜನರು 
ಮತ್ತು ನಾಯಕರು ರಾಜನಿಗಾಗಿ ತುತ್ತೂರಿ ಊದುತ್ತಿರು 
ವುದನ್ನೂ ಜನರೆಲ್ಲರೂ ಬಹಳ ಸಂತೋಷದಿಂದಿರು 
ಪ್ರದನ್ನೂ ಅವಳು ನೋಡಿ ದುಃಖದಿಂದ ತನ್ನ ಬಟ್ಟೆಗಳನ್ನು 
ಹರಿದುಕೊಂಡು ""ದ್ರೋಹ, ದ್ರೋಹ!'' ಎಂದು 
ಕೂಗಿಕೊಂಡಳು. 

"ಯಾಜಕನಾದ ಯೆಹೋಯಾದಾವನು ಸೈನಿಕರ 
ಮೇಲ್ವಿಚಾರಕರಾದ ಸೇನಾಧಿಪತಿಗಳಿಗೆ ಆಜ್ಞಾಪಿಸಿದನು. 
ಯೆಹೋಯಾದಾವನು ಅವರಿಗೆ, ""ಅತಲ್ಯಳನ್ನು ಆಲ 
ಯದ ಆವರಣದಿಂದ ಹೊರಗೆ ತೆಗೆದುಕೊಂಡು ಹೋಗಿ. 
ಅವಳ ಹಿಂಬಾಲಕರು ಯಾರೇ ಆಗಿದ್ದರೂ ಕೊಂದುಬಿಡಿ. 
ಆದರೆ ಅವರನ್ನು ಯೆಹೋವನ ಆಲಯದಲ್ಲಿ ಕೊಲ್ಲ 
ಬೇಡಿ'' ಎಂದು ಹೇಳಿದನು. 

'6ಆದ್ದರಿಂದ ಸೈನಿಕರು ಅವಳನ್ನು ಹಿಡಿದುಕೊಂಡು 
ಹೊರಗೆ ಕರೆದೊಯ್ದರು, ಆಕೆಯು ಕುದುರೆಗಳ 
ಪ್ರವೇಶದ್ವಾರದ ಮೂಲಕ ಅರಮನೆಗೆ ಹೋದಳು. 
ಸೈನಿಕರು ಅತಲ್ಯಳನ್ನು ಅಲ್ಲಿ ಕೊಂದುಹಾಕಿದರು. 

ಅನಂತರ ಯೆಹೋಯಾದಾವನ ಪ್ರೇರಣೆಯಿಂದ 
ಅರಸನೂ ಪ್ರಜೆಗಳೂ ತಾವು ಯೆಹೋವನ ಪ್ರಜಿಗಳಾ 
ಗಿರುವುದಾಗಿ ಆತನಿಗೆ ಪ್ರಮಾಣಮಾಡಿದರು. 








2 ರಾಜರುಗಳು 11:18-12:14 


ಆಗ ಜನರೆಲ್ಲರೂ ಸುಳ್ಳುದೇವರಾದ ಬಾಳನ ಗುಡಿಗೆ 
ಹೋಗಿ ಬಾಳನ ವಿಗ್ರಹವನ್ನೂ ಮತ್ತು ಅವನ ಯಜ್ಞ 
ವೇದಿಕೆಯನ್ನೂ ಚೂರುಚೂರು ಮಾಡಿದರು. ಬಾಳನ 
ಯಾಜಕನಾದ ಮತ್ತಾನನನ್ನು ಜನರು ಯಜ್ಞವೇದಿಕೆಯ 
ಎದುರಿನಲ್ಲಿಯೇ ಕೊಂದುಹಾಕಿದರು. 

ಯಾಜಕನಾದ ಯೆಹೋಯಾದಾವನು ಯೆಹೋವನ 
ಆಲಯಕ್ಕೆ ಕಾವಲುಗಾರರನ್ನು ನೇಮಿಸಿದನು. ಔೌಯಾಜ 
ಕನು ಜನರನ್ನೆಲ್ಲ ಕರೆದುಕೊಂಡು ಹೋದನು. ಅವರು 
ಸಿಪಾಯಿಗಳ ದ್ವಾರದ ಮೂಲಕ ಅರಮನೆಗೆ ಹೋದರು. 
ರಾಜನ ವಿಶೇಷ ಅಂಗರಕ್ಟಕರು ಮತ್ತು ಸೇನಾಧಿಪತಿಗಳು 
ರಾಜನ ಜೊತೆಯಲ್ಲಿ ಹೋದರು. ಅವರನ್ನು ಇತರ 
ಜನರೆಲ್ಲರೂ ಹಿಂಬಾಲಿಸಿದರು. ಅವರು ರಾಜನ ಅರ 
ಮನೆಯ ಬಾಗಿಲಿಗೆ ಹೋದರು. ನಂತರ ರಾಜನಾದ 
ಯೆಹೋವಾಷನು ಸಿಂಹಾಸನದ ಮೇಲೆ ಕುಳಿತು 
ಕೊಂಡನು. ಜನರೆಲ್ಲರೂ ಬಹಳ ಹರ್ಷಗೊಂಡರು. 
ನಗರದಲ್ಲಿ ಸಮಾಧಾನವಿತ್ತು. ರಾಜನ ಅರಮನೆಯ 
ಹತ್ತಿರ ರಾಣಿಯಾದ ಅತಲ್ಯಳನ್ನು ಖಡ್ಗದಿಂದ ಕೊಂದಿ 
ದ್ದರು. ?'ಯೆಹೋವಾಷನು ರಾಜನಾದಾಗ ಅವನಿಗೆ ಏಳು 
ವರ್ಷ ವಯಸ್ಸಾಗಿತ್ತು 





ಯೆಹೋವಾಷನು ತನ್ನ ಆಳ್ವಿಕೆಯನ್ನು ಆರಂಭಿಸಿದನು 

I ಇಸ್ರೇಲಿನ ರಾಜನಾಗಿದ್ದ ಏಳನೆಯ 

ವರ್ಷದಲ್ಲಿ ಯೆಹೋವಾಷನು ಆಳಲಾರಂಭಿಸಿ 
ದನು. ಯೆಹೋವಾಷನು ಜಿರುಸಲೇಮಿನಲ್ಲಿ ನಲವತ್ತು 
ವರ್ಷಆಳಿದನು. ಬೇರ್ಷೆಬದ ಚೆಬ್ಯಳು ಯೆಹೋವಾಷನ 
ತಾಯಿ. ?ಯೆಹೋವಾಷನು ಯೆಹೋವನು ಸರಿಯೆಂದು 
ಹೇಳಿದ ಕಾರ್ಯಗಳನ್ನು ಮಾಡಿದನು. ಯೆಹೋವಾಷನು 
ತನ್ನ ಜೀವಮಾನವೆಲ್ಲ ಯೆಹೋವನಿಗೆ ವಿಧೇಯನಾ 
ಗಿದ್ದನು. ಯಾಜಕನಾದ ಯೆಹೋಯಾದಾವನು ಉಪ 
ದೇಶಿಸಿದ್ದ ಕಾರ್ಯಗಳನ್ನೆಲ್ಲ ಯೆಹೋವಾಷನು ಮಾಡಿ 
ದನು. 3ಆದರೆ ಅವನು ಉನ್ನತ ಪೂಜಾಸ್ಥಳಗಳನ್ನು 
ನಾಶಗೊಳಿಸಲಿಲ್ಲ. ಜನರು ಇನ್ನೂ ಆ ಸ್ಥಳಗಳಲ್ಲಿ 
ಯಜ್ಞಗಳನ್ನು ಅರ್ಪಿಸುತ್ತಾರೆ ಮತ್ತು ಧೂಪಗಳನ್ನು 
ಸುಡುತ್ತಾರೆ. 





ದೇವಾಲಯವನ್ನು ಸರಿಪಡಿಸಲು ಯೆಹೋವಾಷನ ಆಜ್ಞೆ 

15ಯೆಹೋವಾಷನು ಯಾಜಕರಿಗೆ, "ದೇವಾಲಯ 
ದಲ್ಲಿ ಬಹಳ ಹಣವಿದೆ. ಜನರು ಅನೇಕ ವಸ್ತುಗಳನ್ನು 
ಆಲಯಕ್ಕೆ ಕೊಟ್ಟಿದ್ದಾರೆ. ಜಣಗಣತಿಯಲ್ಲಿ ಲೆಕ್ಕಿಸಲ್ಪಟ್ಟ 
ಜನರು ಆಲಯದ ತೆರಿಗೆಯನ್ನು ಕೊಟ್ಟಿದ್ದಾರೆ. ಜನರು 
ತಮ್ಮ ಸ್ವಇಚ್ಛೆಯಿಂದ ಹಣವನ್ನು ಕೊಟ್ಟಿದ್ದಾರೆ. ಯಾಜಕ 
ರಾದ ನೀವು ಆ ಹಣವನ್ನು ತೆಗೆದುಕೊಂಡು, ಯೆಹೋ 
ವನ ಆಲಯವನ್ನು ಸರಿಪಡಿಸಿ. ಪ್ರತಿಯೊಬ್ಬ ಯಾಜಕನೂ 


516 


ತಾನು ಜನರ ಸೇವೆಯಿಂದ ಪಡೆದ ಹಣವನ್ನು ಉಪಯೋ 
ಗಿಸಲೇಬೇಕು. ಅವನು ಆ ಹಣವನ್ನು ದೇವಾಲಯದ 
ಶಿಥಿಲತೆಯನ್ನು ಸರಿಪಡಿಸಲು ಉಪಯೋಗಿಸಲೇ 
ಬೇಕು'' ಎಂದು ಹೇಳಿದನು. 

(ಆದರೆ ಯಾಜಕರು ಸರಿಪಡಿಸಲಿಲ್ಲ. ಯೆಹೋವಾ 
ಷನು ರಾಜನಾದ ಇಪ್ಪತ್ತಮೂರನೆಯ ವರ್ಷದಲ್ಲಿ, 
ಯಾಜಕರಿನ್ನೂ ದೇವಾಲಯವನ್ನು ಸರಿಪಡಿಸಲಿಲ್ಲ. 
'ಆದ್ದರಿಂದ ರಾಜನಾದ ಯೆಹೋವಾಷನು ಯಾಜಕ 
ನಾದ ಯೆಹೋಯಾದಾವ ಮತ್ತು ಇತರ ಯಾಜಕರನ್ನು 
ಕರೆಸಿ, "ನೀವು ಆಲಯವನ್ನು ಸರಿಪಡಿಸಲಿಲ್ಲವೇಕೆ? 
ನಿಮ್ಮಿಂದ ಸೇವೆ ಹೊಂದುವ ಜನರು ಕೊಡುವ ಹಣವನ್ನು 
ಉಪಯೋಗಿಸಬೇಡಿ. ಆಲಯವನ್ನು ಸರಿಪಡಿಸುವುದ 
ಕ್ಕಾಗಿ ಆ ಹಣವನ್ನು ಉಪಯೋಗಿಸಬೇಕು'' ಎಂದು 
ಹೇಳಿದನು. 

*8ಆಗ ಯಾಜಕರು ಅವನಿಗೆ, ""ನಾವು ಜನರಿಂದ ಹಣ 
ತೆಗೆದುಕೊಳ್ಳುವುದಿಲ್ಲ ಮತ್ತು ಆಲಯವನ್ನು ಸರಿಪಡಿ 
ಸುವುದಕ್ಕೆ  ಕೈಹಾಕುವುದಿಲ್ಲ'' ಎಂದು ಹೇಳಿದರು. 
ಯಾಜಕನಾದ ಯೆಹೋಯಾದಾವನು ಒಂದು ಪೆಟ್ಟಿಗೆ 
ಯನ್ನು ತೆಗೆದುಕೊಂಡು, ಅದರ ಮೇಲೆ ಒಂದು ತೂತು 
ಮಾಡಿದನು. ನಂತರ ಯೊಹೋಯಾದಾವನು ಆ ಪೆಟ್ಟಿಗೆ 
ಯನ್ನು ಯಜ್ಞವೇದಿಕೆಯ ಬಲಗಡೆಯಲ್ಲಿ ಇಟ್ಟನು. 
ದೇವಾಲಯಕ್ಕೆ ಜನರು ಬರುವ ಬಾಗಿಲಿನಲ್ಲಿ ಈ 
ಪೆಟ್ಟಿಗೆಯಿತ್ತು. ಕೆಲವು ಮಂದಿ ಯಾಜಕರು ಆಲಯದ 
ಬಾಗಿಲಿನಲ್ಲಿ ರಕ್ಷಕರಾಗಿ ನಿಂತರು. ಆ ಯಾಜಕರು ಜನರು 
ಯೆಹೋವನಿಗೆಂದು ಕೊಡುವ ಆ ಹಣವನ್ನು ಪೆಟ್ಟಿಗೆ 
ಯಲ್ಲಿ ಹಾಕಿದರು. 

10ಜನರು ದೇವಾಲಯಕ್ಕೆ ಹೋದಾಗ ಆ ಪೆಟ್ಟಿಗೆಯಲ್ಲಿ 
ಹಣವನ್ನು ಹಾಕಲಾರಂಭಿಸಿದರು. ರಾಜನ ಕಾರ್ಯ 
ದರ್ಶಿಯಾಗಲೀ, ಪ್ರಧಾನ ಯಾಜಕನಾಗಲೀ ನೋಡಿ 
ದಾಗ ಸಾಕಷ್ಟು ಹಣವು ತುಂಬಿದ್ದರೆ ಅದನ್ನು ಲೆಕ್ಕಹಾಕಿ 
ಚೀಲಗಳಲ್ಲಿ ತುಂಬಿಡುತ್ತಿದ್ದರು. ''ನಂತರ ಅವರು ಆ 
ಹಣದಿಂದ ದೇವಾಲಯದ ಕೆಲಸಗಾರರಿಗೂ ಬಡಗಿ 
ಗಳಿಗೂ ಮತ್ತು ದೇವಾಲಯದ ಇತರ ಕೆಲಸಗಾರರಿಗೂ 
'2ಕಲ್ಲುಕುಟಿಕರಿಗೂ ಶಿಲ್ಪಿಗಳಿಗೂ ಸಂಬಳ ಕೊಡುತ್ತಿ 
ದ್ದರು. ಅವರು ಆ ಹಣದಿಂದ ಮರವನ್ನೂ ಕೆತ್ತಿದ ಕಲ್ಲು 
ಗಳನ್ನೂ ಕೊಂಡುಕೊಂಡರು; ಯೆಹೋವನ ಆಲಯ 
ವನ್ನು ಸರಿಪಡಿಸಲು ಇತರ ಕೆಲಸಗಳಿಗೆ ಆ ಹಣವನ್ನು 
ಬಳಸುತ್ತಿದ್ದರು. 

15-1್ರನರು ದೇವಾಲಯಕ್ಕೆ ಹಣವನ್ನು ಕೊಟ್ಟರು. 
ಆದರೆ ಯಾಜಕರು ಆ ಹಣವನ್ನು ಬೆಳ್ಳಿಯ ಬಟ್ಟಲು, 
ಕತ್ತರಿ ಬೋಗುಣಿ, ತುತ್ತೂರಿ ಅಥವಾ ಬೆಳ್ಳಿ 
ಬಂಗಾರಗಳ ಪಾತ್ರೆಗಳಿಗೆ ಉಪಯೋಗಿಸದೆ ಕೆಲಸ 
ಗಾರರ ವೇತನಕ್ಕೆ ಉಪಯೋಗಿಸಿದರು. ಆ ಕೆಲಸಗಾರರು 





517 


ದೇವಾಲಯವನ್ನು ಸರಿಪಡಿಸಿದರು. "ಯಾರೂ ಆ ಹಣ 
ವನ್ನು ಲೆಕ್ಕ ಹಾಕಲಿಲ್ಲ. ಇಲ್ಲವೆ ಆ ಹಣವೇನಾಯಿತೆಂದು 
ಯಾವ ಕೆಲಸಗಾರನನ್ನೂ ಒತ್ತಾಯಿಸಿ ಕೇಳಲಿಲ್ಲ. 
ಏಕೆಂದರೆ ಆ ಕೆಲಸಗಾರರು ನಂಬಿಗಸ್ತರಾಗಿದ್ದರು | 
16ಜನರು ತಮ್ಮ ಅಪರಾಧ ಪ್ರಾಯಶ್ಚಿತ್ತ ಮತ್ತು 
ದೋಷಪರಿಹಾರದ ಸಮಯದಲ್ಲಿ ಹಣವನ್ನು ಕೊಟ್ಟರು. 


2 ರಾಜರುಗಳು 12:15-13:9 


ಯೆಹೋವಾಹಾಜನು ತನ್ನ ಆಳ್ವಿಕೆಯನ್ನು 
ಆರಂಭಿಸಿದನು. 
1 ಎ ಯೆಹೂದದ ಅರಸನೂ ಅಹಜ್ಯನ ಮಗನೂ ಆದ 
ಯೆಹೋವಾಷನ ಆಳ್ವಿಕೆಯ ಇಪ್ಪತ್ತಮೂರ 
ನೆಯ ವರ್ಷದಲ್ಲಿ ಯೇಹುವಿನ ಮಗನಾದ ಯೆಹೋ 
ವಾಹಾಜನು ಸಮಾರ್ಯದಲ್ಲಿ ಇಸ್ರೇಲಿನ ರಾಜನಾದನು. 





ಆದರೆ ಅಂತಹ ಹಣವನ್ನು ಕೆಲಸಗಾರರ ವೇತನಕ್ಕೆ ಉಪ 
ಯೋಗಿಸಲಿಲ್ಲ. ಆ ಹಣವು ಯಾಜಕರಿಗೆ ಸೇರಿತ್ತು 


ಯೆಹೋವಾಷನು ಹಜಾಯೇಲನಿಂದ 
ಜೆರುಸಲೇಮನ್ನು ರಕ್ಷಿಸಿದನು 
ಹಜಾಯೇಲನು ಅರಾಮ್ಯರ ರಾಜನಾಗಿದ್ದನು. 
ಹಜಾಯೇಲನು ಗತ್‌ ಊರನ್ನು ಸೋಲಿಸಿದನು. ಆಗ 
ಅವನು ಜಿರುಸಲೇಮಿನ ವಿರುದ್ಧ ಯುದ್ಧಕ್ಕೆ ಹೋಗಲು 
ಯೋಚಿಸಿದನು. 

18 ಯೆಹೋಷಾಫಾಟ್‌, ಯೆಹೋರಾಮ್‌ ಮತ್ತು ಅಹ 
ಜ್ಯರು ಯೆಹೂದದ ರಾಜರಾಗಿದ್ದರು. ಅವರೆಲ್ಲ 
ಯೆಹೋವಾಷನ ಪೂರ್ವಿಕರು. ಅವರು ಅನೇಕ ವಸ್ತು 
ಗಳನ್ನು ಯೆಹೋವನಿಗೆ ಕೊಟ್ಟಿದ್ದರು. ಅವುಗಳನ್ನೆಲ್ಲ 
ಆಲಯದಲ್ಲಿ ಇಟ್ಟಿದ್ದರು. ಯೆಹೋವಾಷನೂ ಯೆಹೋ 
ವನಿಗೆ ಅನೇಕ ವಸ್ತುಗಳನ್ನು ಕೊಟ್ಟಿದ್ದನು. ಯೆಹೋ 
ವಾಷನು ಅವುಗಳ ಜೊತೆಗೆ, ಆಲಯದಲ್ಲಿದ್ದ ಮತ್ತು ತನ್ನ 
ಮನೆಯಲ್ಲಿದ್ದ ಬಂಗಾರವನ್ನೆಲ್ಲ ತೆಗೆದುಕೊಂಡನು. 
ನಂತರ ಯೆಹೋವಾಷನು ಆ ಬೆಲೆಬಾಳುವ ವಸ್ತುಗಳ 
ನ್ನೆಲ್ಲ ಅರಾಮ್ಯರ ರಾಜನಾದ ಹಜಾಯೇಲನಿಗೆ ಕಳುಹಿಸಿ 
ದನು. ಆದ್ದರಿಂದ ಹಜಾಯೇಲನು ಜೆರುಸಲೇಮಿನ 
ವಿರುದ್ದ ಯುದ್ಧಮಾಡದೆ ಹೊರಟುಹೋದನು. 


ಯೆಹೋವಾಷನ ಮರಣ 

3: ಯೆಹೂದದ ರಾಜರುಗಳ ಇತಿಹಾಸ'' ಎಂಬ 
ಪುಸ್ತಕದಲ್ಲಿ ಯೆಹೋವಾಷನು ಮಾಡಿದ ಇತರ ಮಹಾ 
ಕಾರ್ಯಗಳ ಬಗ್ಗೆ ಬರೆಯಲಾಗಿದೆ. 

20ಯೆಹೋವಾಷನ ಅಧಿಕಾರಿಗಳು ಅವನ ವಿರುದ್ಧ 
ವಾಗಿ ಸಂಚುಮಾಡಿ ಅವನನ್ನು ಸಿಲ್ಲಾಕ್ಕೆ ಹೋಗುವ 
ರಸ್ತೆಯಲ್ಲಿದ್ದ ಮಿಲ್ಲೋ ಮನೆಯಲ್ಲಿ ಕೊಂದುಹಾಕಿದರು. 
>! ಶ್ರಿಮೆಯಾತನ ಮಗನಾದ ಯೋಜಾಕಾರನು ಮತ್ತು 
ಶೋಮೇರನ ಮಗನಾದ ಯೆಹೋದಾಬಾದನು 
ಯೆಹೋವಾಷನ ಅಧಿಕಾರಿಗಳಾಗಿದ್ದರು. ಅವರು 
ಯೆಹೋವಾಷನನ್ನು ಕೊಂದರು. 

ಜನರು ಯೆಹೋವಾಷನನ್ನು ದಾವೀದನಗರದಲ್ಲಿ 
ಅವನ ಪೂರ್ವಿಕರ ಬಳಿ ಸಮಾಧಿ ಮಾಡಿದರು. ಯೆಹೋ 
ವಾಷನ ನಂತರ ಅವನ ಮಗನಾದ ಅಮಚ್ಯನು ನೂತನ 
ರಾಜನಾದನು. 





ಯೆಹೋವಾಹಾಜನು ಹದಿನೇಳು ವರ್ಷ ಆಳಿದನು. 
ಯೆಹೋವನು ತಪ್ಪೆಂದು ಹೇಳಿದ ಕಾರ್ಯಗಳನ್ನು 
ಯೆಹೋವಾಹಾಜನು ಮಾಡಿದನು. ಇಸ್ರೇಲರನ್ನು ಪಾಪ 
ಮಾಡುವಂತೆ ಪ್ರೇರೇಪಿಸಿದ ನೆಬಾಟನ ಮಗನಾದ 
ಯಾರೊಬ್ಬಾಮನ ಪಾಪಗಳನ್ನೂ ಯೆಹೋವಾಹಾಜನು 
ಅನುಸರಿಸುತ್ತಲೇ ಹೋದನು. “ಆಗ ಯೆಹೋವನು 
ಇಸ್ರೇಲಿಗೆ ವಿರುದ್ಧವಾಗಿ ಕೋಪಗೊಂಡು ಅರಾಮ್ಯರ 
ರಾಜನಾದ ಹಜಾಯೇಲನ ಮತ್ತು ಅವನ ಮಗನಾದ 
ಬೆನ್ನದದನ ಅಧೀನಕ್ಕೆ ಇಸ್ರೇಲನ್ನು ಒಪ್ಪಿಸಿದನು. 








ಇಸ್ರೇಲಿನ ಮೇಲೆ ಯೆಹೋವನ ಕರುಣೆ 

ಆಗ ಯೆಹೋವಾಹಾಜನು ಯೆಹೋವನಿಗೆ ಮೊರೆ 
ಯಿಟ್ಟನು. ಯೆಹೋವನು ಅವನ ಮೊರೆಯನ್ನು ಕೇಳಿ, 
ಅರಾಮ್ಯರ ರಾಜನಿಂದ ಬಾಧೆಗೆ ಒಳಗಾಗಿದ್ದ 5ಇಸ್ರೇ 
ಲನ್ನು ರಕ್ಷಿಸಲು ಒಬ್ಬನನ್ನು ಯೆಹೋವನು ಕಳುಹಿಸಿ 
ದನು. ಇಸ್ರೇಲರು ಅರಾಮ್ಯದಿಂದ ಬಿಡುಗಡೆಗೊಂಡು 
ಸ್ವತಂತ್ರರಾದರು. ಇಸ್ರೇಲರು ತಮ್ಮ ಸ್ವಂತ ಮನೆಗಳಿಗೆ 
ಹಿಂದಿರುಗಿ ಸುರಕ್ಷಿತವಾಗಿ ವಾಸಿಸಿದರು. 

6ಆದರೂ ಇಸ್ರೇಲರು ಪಾಪಗಳನ್ನು ಮಾಡುವಂತೆ 
ಪ್ರೇರೇಪಿಸಿದ ಯಾರೊಬ್ಬಾಮನ ಕುಟುಂಬದ ಪಾಪ 
ಗಳನ್ನು ಮಾಡುವುದನ್ನು ಇಸ್ರೇಲರು ನಿಲ್ಲಿಸಲಿಲ್ಲ. 
ಇಸ್ರೇಲರು ಯಾರೊಬ್ಬಮನ ಪಾಪಗಳನ್ನು ಮಾಡುತ್ತಲೇ 
ಹೋದರು. ಅವರು ಸಮಾರ್ಯದಲ್ಲಿ ಅಶೇರ ವಿಗ್ರಹ 
ಸ್ತಂಭವನ್ನು ನೆಟ್ಟರು. 

'ಅರಾಮ್ಯರ ರಾಜನು ಯೆಹೋವಾಹಾಜನ ಸೇನೆ 
ಯನ್ನು ಸೋಲಿಸಿದನು, ಅರಾಮ್ಯರ ರಾಜನು ಐವತ್ತು 
ಮಂದಿ ರಾಹುತರನ್ನು, ಹತ್ತು ರಥಗಳನ್ನು ಮತ್ತು ಹತ್ತು 
ಸಾವಿರ ಭೂಸೈನಿಕರನ್ನು ಬಿಟ್ಟು ಉಳಿದವರೆಲ್ಲರನ್ನು 
ಸುಗ್ಗಿಯ ಕಾಲದಲ್ಲಿ ಗಾಳಿಗೆ ಹಾರಿಹೋಗುವ ಹೊಟ್ಟಿ 
ನಂತೆ ನಾಶಮಾಡಿದನು. 

8""ಇಸ್ರೇಲಿನ ರಾಜರುಗಳ ಇತಿಹಾಸ'' ಎಂಬ ಪುಸ್ತಕ 
ದಲ್ಲಿ ಯೆಹೋವಾಹಾಜನು ಮಾಡಿದ ಇತರ ಮಹಾ 
ಕಾರ್ಯಗಳನ್ನು ಕುರಿತು ಬರೆಯಲಾಗಿದೆ. *ಯೆಹೋ 
ವಾಹಾಜನು ತೀರಿಕೊಂಡಾಗ ಅವನನ್ನು ಅವನ ಪೂರ್ವಿ 
ಕರ ಬಳಿ ಸಮಾರ್ಯದಲ್ಲಿ ಸಮಾಧಿ ಮಾಡಿದರು. 
ಯೆಹೋವಾಹಾಜನ ನಂತರ ಅವನ ಮಗನಾದ 
ಯೋವಾಷಾನು ನೂತನ ರಾಜನಾದನು. 


2 ರಾಜರುಗಳು 13:10-25 


ಇಸ್ರೇಲಿನಲ್ಲಿ ಯೋವಾಷನ ಆಳ್ವಿಕೆ 

ಯೆಹೂದದ ರಾಜನಾಗಿದ್ದ ಯೆಹೋವಾಷನ 
ಆಳ್ವಿಕೆಯ ಮೂವತ್ತೇಳನೆಯ ವರ್ಷದಲ್ಲಿ ಯೆಹೋವಾ 
ಹಾಜನ ಮಗನಾದ ಯೋವಾಷನು ಸಮಾರ್ಯದಲ್ಲಿ 
ಇಸ್ರೇಲಿನ ರಾಜನಾದನು. ಯೋವಾಷನು ಇಸ್ರೇಲನ್ನು 
ಹದಿನಾರು ವರ್ಷ ಆಳಿದನು. !! ಯೆಹೋವನು ತಪ್ಪೆಂದು 
ಹೇಳಿದ ಕಾರ್ಯಗಳನ್ನು ಇಸ್ರೇಲಿನ ರಾಜನಾದ ಯೋವಾ 
ಷನು ಮಾಡಿದನು. ಇಸ್ರೇಲರು ಪಾಪಗಳನ್ನು ಮಾಡು 
ವಂತೆ ಪ್ರೇರೇಪಿಸಿದ ನೆಬಾಟನ ಮಗನಾದ ಯಾರೊ 
ಬ್ಬಾಮನ ಪಾಪಗಳನ್ನು ಮತ್ತೆ ಮಾಡುವುದನ್ನು ಅವನು 
ನಿಲ್ಲಿಸಲಿಲ್ಲ. ''ಯೋವಾಷಾನು ಮಾಡಿದ ಮಹಾ 
ಕಾರ್ಯಗಳನ್ನು ಮತ್ತು ಯೆಹೂದದ ರಾಜನಾದ 
ಅಮಚ್ಯನ ವಿರುದ್ಧವಾಗಿ ಅವನು ಮಾಡಿದ ಯುದ್ಧ 
ಗಳನ್ನು, "ಇಸ್ರೇಲರ ರಾಜರುಗಳ ಇತಿಹಾಸ'' ಎಂಬ 
ಪುಸ್ತಕದಲ್ಲಿ ಬರೆಯಲಾಗಿದೆ. ಶಯೋವಾಷಾನು ತೀರಿ 
ಕೊಂಡಾಗ ಅವನ ಪೂರ್ವಿಕರ ಬಳಿಯಲ್ಲಿ ಅವನನ್ನು 
ಸಮಾಧಿಮಾಡಿದರು. ಅನಂತರ ಯಾರೊಬ್ಬಾಮನು 
ಯೋವಾಷಾನ ಸಿಂಹಾಸನದ ಮೇಲೆ ಕುಳಿತುಕೊಂಡು 
ನೂತನ ರಾಜನಾದನು. ಯೋವಾಷನನ್ನು ಸಮಾರ್ಯ 
ದಲ್ಲಿ ಇಸ್ರೇಲಿನ ರಾಜರುಗಳ ಜೊತೆ ಸಮಾಧಿ 
ಮಾಡಿದರು. 





ಯೋವಾಷನು ಎಲೀಷನನ್ನು ಸಂಧಿಸುವನು 

'“ಎಲೀಷನು ಕಾಯಿಲೆ ಬಿದ್ದನು. ತರುವಾಯ, ಈ 
ಕಾಯಿಲೆಯಿಂದ ಎಲೀಷನು ಸತ್ತುಹೋದನು. ಇಸ್ರೇಲಿನ 
ರಾಜನಾದ ಯೋವಾಷಾನು ಎಲೀಷನ ಬಳಿಗೆ 
ಹೋದನು. ಯೋವಾಷನು ಎಲೀಷನಿಗಾಗಿ ಗೋಳಾಡಿ 
ದನು. ಯೋವಾಷನು ""ನನ್ನ ತಂದೆಯೇ, ನನ್ನ 
ತಂದೆಯೇ, ದೇವರು ಬಂದು ನಿನ್ನನ್ನು ತೆಗೆದುಕೊಂಡು 
ಹೋಗಲು ಇದು ಸಕಾಲವೇ?''* ಎಂದು ಹೇಳಿದನು. 

'5ಎಲೀಷನು ಯೋವಾಷನಿಗೆ, "ಒಂದು ಬಿಲ್ಲು ಮತ್ತು 
ಕೆಲವು ಬಾಣಗಳನ್ನು ತೆಗೆದುಕೋ'' ಎಂದು ಹೇಳಿದನು. 

ಯೋವಾಷನು ಒಂದು ಬಿಲ್ಲು ಮತ್ತು ಕೆಲವು ಬಾಣ 
ಗಳನ್ನು ತೆಗೆದುಕೊಂಡನು. '5ಆಗ ಎಲೀಷನು ಇಸ್ರೇಲಿನ 
ರಾಜನಿಗೆ, "'ಬಿಲ್ಲಿನ ಮೇಲೆ ನಿನ್ನ ಕೈಯನ್ನು ಇಡು''ಎಂದು 
ಹೇಳಿದನು. ಯೋವಾಷನು ತನ್ನ ಕೈಯನ್ನು ಬಿಲ್ಲಿನ 
ಮೇಲಿಟ್ಟನು. ನಂತರ ಎಲೀಷನು ತನ್ನ ಕೈಗಳನ್ನು ರಾಜನ 
ಕೈಗಳ ಮೇಲಿಟ್ಟನು. !'ಎಲೀಷನು, "ಪೂರ್ವದಿಕ್ಕಿನ ಕಿಟಕಿ 
ಯನ್ನು ತೆಗೆ' ಎಂದು ಹೇಳಿದನು. ಯೋವಾಷನು ಕಿಟಕಿ 
ಯನ್ನು ತೆರೆದನು. ಆಗ ಎಲೀಷನು, ""ಹೊಡಿ'' ಎಂದನು. 





ದೇವರು... ಸಕಾಲವೇ ಅಕ್ಷರಶಃ, "" ಇಸ್ರೇಲಿನ ರಥಗಳಿಗೂ ಕುದುರೆ 
ಗಳಿಗೂ ಇದು ಸಕಾಲವೇ?'' ನೋಡಿ 2 ರಾಜರುಗಳು. 


518 


ಯೋವಾಷನು ಹೊಡೆದನು. ಆಗ ಎಲೀಷನು, ""ಅದು 
ಯೆಹೋವನ ವಿಜಯದ ಬಾಣ! ಅರಾಮ್ಯರ ಮೇಲಿನ 
ವಿಜಯದ ಬಾಣ! ನೀನು ಅರಾಮ್ಯರನ್ನು ಅಫೇಕದಲ್ಲಿ 
ಸೋಲಿಸುವೆ. ನೀನು ಅವರನ್ನು ನಾಶಗೊಳಿಸುವೆ''ಎಂದು 
ಹೇಳಿದನು. 

18 ಎಲೀಷನು, ""ಬಾಣಗಳನ್ನು ತೆಗೆದುಕೊ'' ಎಂದನು. 
ಯೋವಾಷನು ಬಾಣಗಳನ್ನು ತೆಗೆದುಕೊಂಡನು. ಆಗ 
ಎಲೀಷನು ಇಸ್ರೇಲಿನ ರಾಜನಿಗೆ, ""ನೆಲದ ಮೇಲೆ 
ಹೊಡಿ'' ಎಂದನು. 

ಯೋವಾಷನು ನೆಲವನ್ನು ಮೂರು ಸಲ ಹೊಡೆದನು. 
ನಂತರ ಅವನು ನಿಲ್ಲಿಸಿದನು. ೌದೇವಮನುಷ್ಯನು (ಎಲೀ 
ಷನು) ಯೋವಾಷನ ಮೇಲೆ ಕೋಪಗೊಂಡು, ""ನೀನು 
ಐದು ಅಥವಾ ಆರು ಸಲ ಹೊಡೆಯಬೇಕಾಗಿತ್ತು! ಆಗ 
ನೀನು ಅರಾಮ್ಯರನ್ನು ನಾಶಗೊಳಿಸುವವರೆಗೆ ಸೋಲಿಸಿ 
ಬಿಡಬಹುದಾಗಿತ್ತು! ಆದರೆ ಈಗ ನೀನು ಅರಾಮ್ಯರನ್ನು 
ಮೂರು ಸಲ ಮಾತ್ರ ಸೋಲಿಸುವೆ!''ಎಂದು ಹೇಳಿದನು. 


ಎಲೀಷನ ಸಮಾಧಿಯಲ್ಲಿ ಸಂಭವಿಸಿದ 
ಆಶ್ಚರ್ಯಕರವಾದ ಸಂಗತಿ 
2ಎಲೀಷನು ತೀರಿಕೊಂಡಾಗ ಜನರು ಅವನನ್ನು 
ಸಮಾಧಿಮಾಡಿದರು. 
ವಸಂತಮಾಸದ ಒಂದು ದಿನ, ಮೋವಾಬ್ಯ ಸೈನಿಕರ 
ಒಂದು ಗುಂಪು ಇಸ್ರೇಲಿಗೆ ಸುಲಿಗೆ ಮಾಡಲು ಬಂದಿತು. 
*'ಇಸ್ರೇಲರಲ್ಲಿ ಕೆಲವರು ಸತ್ತವನೊಬ್ಬನನ್ನು ಸಮಾಧಿ 
ಮಾಡುತ್ತಿರುವಾಗ ಸೈನಿಕರ ಆ ಗುಂಪನ್ನು ನೋಡಿ 
ಸತ್ತವನನ್ನು ಎಲೀಷನ ಸಮಾಧಿಯಲ್ಲಿ ಎಸೆದು ಓಡಿ 
ಹೋದರು. ಎಲೀಷನ ಮೂಳೆಗಳನ್ನು ಸತ್ತವನು ಸ್ಪರ್ಶಿ 
ನಿದ ತಕ್ಸಣ, ಸತ್ತ ಮನುಷ್ಯನಿಗೆ ಜೀವ ಬಂದು, ಅವನು 
ತನ್ನ ಕಾಲುಗಳ ಮೇಲೆ ನಿಂತುಕೊಂಡನು! 





ಯೋವಾಷನು ಅರಾಮ್ಯರಿಂದ ಇಸ್ರೇಲಿನ 
ನಗರಗಳನ್ನು ಮತ್ತೆ ಗೆದ್ದುಕೊಂಡನು 

ಯೆಹೋವಾಹಾಜನು ಆಳುತ್ತಿದ್ದ ದಿನಗಳಲ್ಲೆಲ್ಲಾ 
ಅರಾಮ್ಯರ ರಾಜನಾದ ಹಜಾಯೇಲನು ಇಸ್ರೇಲಿಗೆ 
ತೊಂದರೆ ಕೊಡುತ್ತಿದ್ದನು. ಆದರೆ ಯೆಹೋವನು 
ಇಸ್ರೇಲರಿಗೆ ದಯಾಪರನಾಗಿದ್ದನು. ಯೆಹೋವನು 
ಕರುಣೆಯಿಂದ ಇಸ್ರೇಲರಿಗೆ ಅಭಿಮುಖನಾದನು. 
ಏಕೆಂದರೆ ಆತನು ಅಬ್ರಹಾಮನೊಂದಿಗೆ ಇಸಾಕ 
ನೊಂದಿಗೆ ಮತ್ತು ಯಾಕೋಬನೊಂದಿಗೆ ಒಡಂಬಡಿಕೆ 
ಮಾಡಿಕೊಂಡಿದ್ದನು. ಯೆಹೋವನು ಇಸ್ರೇಲರನ್ನು ನಾಶ 

ಗೊಳಿಸಲಿಲ್ಲ. ಅವರನ್ನು ಇನ್ನೂ ತಳ್ಳಿಬಿಟ್ಟಿರಲಿಲ್ಲ. 
21ಅರಾಮ್ಯರ ರಾಜನಾದ ಹಜಾಯೇಲನು ಸತ್ತಮೇಲೆ 
ಬೆನ್ನದದನು ನೂತನ ರಾಜನಾದನು. ನಹಜಾಯೇಲನು 


519 


ಸಾಯುವುದಕ್ಕೆ ಮೊದಲು, ಯೋವಾಷನ ತಂದೆಯಾದ 
ಯೆಹೋವಾಹಾಜನಿಂದ ಯುದ್ಧದಲ್ಲಿ ಕೆಲವು ನಗರ 
ಗಳನ್ನು ಮತ್ತೆ ವಶಪಡಿಸಿಕೊಂಡನು. ಆದರೆ ಈಗ 
ಯೋವಾಷನು ಹಜಾಯೇಲನ ಮಗನಾದ ಬೆನ್ಹದದ 
ನಿಂದ ಈ ನಗರಗಳನ್ನು ವಶಪಡಿಸಿಕೊಂಡನು. ಯೋವಾ 
ಷಾನು ಬೆನ್ನದದನನ್ನು ಮೂರು ಸಲ ಸೋಲಿಸಿ ಇಸ್ರೇಲಿನ 
ನಗರಗಳನ್ನು ವಶಪಡಿಸಿಕೊಂಡನು. 


ಅಮಚ್ಯನು ಯೆಹೂದದಲ್ಲಿ ತನ್ನ ಆಳ್ವಿಕೆಯನ್ನು 
ಆರಂಭಿಸುವನು 

ಯೆಹೋವಾಹಾಜನ ಮಗನಾದಯೋವಾಷನು 
1 4 ಇಸ್ರೇಲಿನ ರಾಜನಾಗಿದ್ದ ಎರಡನೆಯ ವರ್ಷದಲ್ಲಿ 
ಯೆಹೋವಾಷನ ಮಗ ಅಮಚ್ಯನು ಯೆಹೂದದ ರಾಜ 
ನಾದನು. ಅಮಚ್ಯನು ಆಳಲಾರಂಭಿಸಿದಾಗ ಅವನಿಗೆ 
ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು. ಅಮಚ್ಯನು ಜಿರುಸ 
ಲೇಮಿನಲ್ಲಿ ಇಪ್ಪತ್ತೊಂಭತ್ತು ವರ್ಷ ಆಳಿದನು. ಜಿರುಸ 
ಲೇಮಿನ ಯೆಹೋವದ್ದೀನಳು ಅಮಚ್ಯನ ತಾಯಿ. 
ಯೆಹೋವನು ಸರಿಯೆಂದು ಹೇಳಿದ ಕಾರ್ಯಗಳನ್ನು 
ಅಮಚ್ಯನು ಮಾಡಿದನು. ಆದರೆ ಅವನು ತನ್ನ ಪೂರ್ಪಿ 
ಕನಾದ ದಾವೀದನು ಅನುಸರಿಸಿದಂತೆ ಸಂಪೂರ್ಣವಾಗಿ 
ಯೆಹೋವನನ್ನು ಅನುಸರಿಸಲಿಲ್ಲ. ಅಮಚ್ಯನು ತನ್ನ 
ತಂದೆಯಾದ ಯೆಹೋವಾಷನು ಮಾಡಿದ ಕಾರ್ಯ 
ಗಳನ್ನೆಲ್ಲ ಮಾಡಿದನು. 

ಆದರೆ ಅವನು ಉನ್ನತ ಪೂಜಾ ಸ್ಥಳಗಳನ್ನು ನಾಶ 
ಗೊಳಿಸಲಿಲ್ಲ. ಜನರು ಪೂಜಾಸ್ಥಳಗಳಲ್ಲಿ ಇನ್ನೂ ಯಜ್ಞ 
ಗಳನ್ನು ಅರ್ಪಿಸುತ್ತಿದ್ದರು ಮತ್ತು ಧೂಪಗಳನ್ನು 
ಸುಡುತ್ತಿದ್ದರು. 

*ಅಮಚ್ಯನು ರಾಜ್ಯಾಧಿಕಾರವನ್ನು ಬಿಗಿಗೊಳಿಸಿಕೊಂಡ 
ಮೇಲೆ, ತನ್ನ ತಂದೆಯನ್ನು ಕೊಂದ ಅಧಿಕಾರಿಗಳನ್ನು 
ಕೊಂದುಹಾಕಿದನು. ಆದರೆ ಮೋಶೆಯ ಧರ್ಮ 
ಶಾಸ್ತ್ರದಲ್ಲಿನ ನಿಯಮಗಳಿಗನುಸಾರವಾಗಿ ಅವನು ಕೊಲೆ 
ಗಾರರ ಮಕ್ಕಳನ್ನು ಕೊಂದುಹಾಕಲಿಲ್ಲ ಮೋಶೆಯ 
ಧರ್ಮಶಾಸ್ತ್ರದಲ್ಲಿ ಯೆಹೋವನು, ""ಮಕ್ಕಳು ಮಾಡಿದ 
ತಪ್ಪಿಗೆ ತಂದೆತಾಯಿಗಳನ್ನು ಸಾವಿಗೆ ಗುರಿಪಡಿಸಬಾರದು. 
ತಂದೆತಾಯಿಗಳು ಮಾಡಿದ ತಪ್ಪಿಗೆ ಅವರ ಮಕ್ಕಳನ್ನು 
ಸಾವಿಗೆ ಗುರಿಪಡಿಸಬಾರದು. ಒಬ್ಬ ವ್ಯಕ್ತಿಯನ್ನು ಅವನು 
ಮಾಡಿದ ಕೆಟ್ಟ ಕಾರ್ಯಕ್ಕಾಗಿ ಮಾತ್ರ ಸಾವಿಗೆ ಗುರಿ 
ಪಡಿಸಬೇಕು'' ಎಂದು ಆಜ್ಞಾಪಿಸಿದ್ದಾನೆ. 

'ಅಮಚ್ಯನು ಉಪ್ಪಿನ ಕಣಿವೆಯಲ್ಲಿ ಹತ್ತು ಸಾವಿರ 
ಎದೋಮ್ಯರನ್ನು ಕೊಂದುಹಾಕಿ ಅವರಿಂದ ಸೆಲ ದುರ್ಗ 
ವನ್ನು ವಶಪಡಿಸಿಕೊಂಡು ಅದನ್ನು ""ಯೊಕ್ತೆಯೇಲ್‌'' 
ಎಂದು ಕರೆದನು. ಆ ಸ್ಥಳಕ್ಕೆ ಇಂದಿಗೂ ಅದೇ ಹೆಸರಿದೆ. 





2 ರಾಜರುಗಳು 14:1-15 


ಯೋವಾಷನ ವಿರುದ್ಧ ಯುದ್ಧಮಾಡಲು 
ಅಮಚ್ಯನ ಅಪೇಕ್ಷೆ 

6ಸ್ರ್ರೇಲರ ರಾಜನೂ ಯೇಹುವಿನ ಮೊಮ್ಮಗನೂ 
ಯೆಹೋವಾಹಾಜನ ಮಗನೂ ಆದ ಯೋವಾಷನ ಬಳಿಗೆ 
ಅಮಚ್ಯನು ಸಂದೇಶಕರನ್ನು ಕಳುಹಿಸಿದನು. ಅಮಚ್ಯನು 
ಸಂದೇಶದಲ್ಲಿ, ""ಬಾ, ನಾವು ಪರಸ್ಪರ ಯುದ್ಧ 
ಮಾಡೋಣ!'' ಎಂದು ಹೇಳಿದ್ದನು. 

ಇಸ್ರೇಲಿನ ರಾಜನಾದ ಯೋವಾಷನು ಯೆಹೂದದ 
ರಾಜನಾದ ಅಮ ಚ್ಯನಿಗೆ,""ಲೆಬನೋನಿನ ಒಂದು ಮುಳ್ಳು 
ಗಿಡವು ಲೆಬನೋನಿನ ದೇವದಾರುಮರಕ್ಕೆ ಒಂದು 
ಸಂದೇಶವನ್ನು ಕಳುಹಿಸಿತು. ಅದು, "ನನ್ನ ಮಗನಿಗೆ ನಿನ್ನ 
ಮಗಳನ್ನು ಕೊಟ್ಟು ಮದುವೆ ಮಾಡು' ಎಂದಿತು. ಆದರೆ 
ಲೆಬನೋನಿನ ಒಂದು ಕಾಡುಮೃಗವು ಆ ದಾರಿಯಲ್ಲಿ 
ಹೋಗುವಾಗ, ಮುಳ್ಳುಗಿಡದ ಮೇಲೆ ಹಾದು 
ಹೋಯಿತು. ನೀನು ಎದೋಮ್ಯರನ್ನು ಸೋಲಿಸಿದೆ 
ಯೆಂಬುದು ನಿಜ. ಆದರೆ ನೀನು ಎದೋಮ್ಯರ ಮೇಲೆ 
ಜಯಗಳಿಸಿದ್ದರಿಂದ ಗರ್ವಿತನಾಗಿರುವೆ. ನೀನು ನಿನ್ನ 
ಮನೆಯಲ್ಲೇ ಕುಳಿತು ಬಡಾಯಿಕೊಚ್ಚಿಕೋ. ನಿನಗೆ 
ತೊಂದರೆಯನ್ನು ತಂದುಕೊಳ್ಳಬೇಡ. ಇಲ್ಲವಾದರೆ 
ನೀನೂ ಬೀಳುವುದಲ್ಲದೆ, ಯೆಹೂದವೂ ನಿನ್ನೊಂದಿಗೆ 
ಬಿದ್ದುಹೋಗುವುದು!'' ಎಂದು ಹೇಳಿದನು. 

!!ಆದರೆ ಯೋವಾಷನ ಎಚ್ಚರಿಕೆಯನ್ನು ಅಮಚ್ಯನು 
ಆಲಿಸಲೇ ಇಲ್ಲ. ಆದ್ದರಿಂದ ಇಸ್ರೇಲಿನ ರಾಜನಾದ 
ಯೋವಾಷನು ಯೆಹೂದದ ರಾಜನಾದ ಅಮಚ್ಯನ 
ವಿರುದ್ಧ ಹೋರಾಟ ಮಾಡಲು ಯೆಹೂದದ ಬೇತೆ 
ಮೆಷಿಗೆ ಹೋದನು. ೌಯೆಹೂದ್ಯರನ್ನು ಇಸ್ರೇಲರು 
ಸೋಲಿಸಿದರು. ಯೆಹೂದದ ಪ್ರತಿಯೊಬ್ಬರೂ ಮನೆಗೆ 
ಓಡಿಹೋದರು. ಇಸ್ರೇಲಿನ ರಾಜನಾದ ಯೋವಾಷನು 
ಬೇತ್ಸೆಮೆಷಿನಲ್ಲಿ ಯೆಹೂದದ ರಾಜನಾದ ಅಮಚ್ಯನನ್ನು 
ಸೆರೆಹಿಡಿದನು. ಅಮಚ್ಯನು ಯೆಹೋವಾಷನ ಮಗನೂ 
ಅಹಜ್ಯನ ಮೊಮ್ಮಗನೂ ಆಗಿದ್ದನು. ಯೋವಾಷನು 
ಜೆರುಸಲೇಮಿಗೆ ಬಂದು ಎಫ್ರಾ,ಯೀಮ್‌ ಬಾಗಿಲಿನಿಂದ 
ಮೂಲೆಯ ಬಾಗಿಲಿನವರೆಗೆ ಆರುನೂರು ಅಡಿ ಉದ್ದದ 
ಗೋಡೆಯನ್ನು ಒಡೆದುಹಾಕಿದನು. “ನಂತರ ಯೋವಾ 
ಷನು ದೇವಾಲಯದಲ್ಲಿದ್ದ ಮತ್ತು ಅರಮನೆಯ ಭಂಡಾ 
ರದಲ್ಲಿದ್ದ ಬೆಳ್ಳಿಬಂಗಾರಗಳನ್ನು ಮತ್ತು ಪಾತ್ರೆಗಳನ್ನೆಲ್ಲ 
ತೆಗೆದುಕೊಂಡನು. ಇದಲ್ಲದೆ ಯೋವಾಷನು ಜನರನ್ನು 
ಸಹ ತನ್ನ ಸೆರೆಯಾಳುಗಳನ್ನಾಗಿ ತೆಗೆದುಕೊಂಡು ಸಮಾ 
ರ್ಯಕ್ಕೆ ಹಿಂದಿರುಗಿದನು. 

15""ಇಸ್ರ್ರೇಲಿನ ರಾಜರುಗಳ ಇತಿಹಾಸ''ಎಂಬ ಪುಸ್ತಕ 
ದಲ್ಲಿ ಯೋವಾಷನು ಮಾಡಿದ ಇತರ ಮಹಾಕಾರ್ಯ 
ಗಳನ್ನೂ ಯೆಹೂದದ ರಾಜನಾದ ಅಮಚ್ಯನ ವಿರುದ್ಧ 
ಅವನು ಹೇಗೆ ಹೋರಾಡಿದನೆಂಬುದನ್ನೂ ಬರೆಯ 


2 ರಾಜರುಗಳು 14:16-15:5 


ಲಾಗಿದೆ. '"ಯೋವಾಷನು ತೀರಿಕೊಂಡಾಗ ಅವನನ್ನು 
ಅವನ ಪೂರ್ವಿಕರಾದ ಇಸ್ರೇಲಿನ ರಾಜರೊಡನೆ 
ಸಮಾರ್ಯದಲ್ಲಿ ಸಮಾಧಿಮಾಡಿದರು. ಯೋವಾಷನ 
ನಂತರ ಅವನ ಮಗನಾದ ಯಾರೊಬ್ಬಮನು ನೂತನ 
ರಾಜನಾದನು. 


ಅಮಚ್ಯನ ಸಾವು 

!1ಇಸ್ರೇಲರ ರಾಜನೂ ಯೆಹೋವಾಹಾಜನ ಮಗನೂ 
ಆದ ಯೋವಾಷನು ಸತ್ತ ನಂತರ ಹದಿನೈದು ವರ್ಷ 
ಯೆಹೂದದ ರಾಜನೂ ಯೆಹೋವಾಷನ ಮಗನೂ ಆದ 
ಅಮಚ್ಯನು ಬದುಕಿದ್ದನು. 18°" ಯೆಹೂದದ ರಾಜರುಗಳ 
ಇತಿಹಾಸ'' ಎಂಬ ಪುಸ್ತಕದಲ್ಲಿ ಅಮ ಚ್ಯನು ಮಾಡಿದ ಇತರ 
ಮಹಾಕಾರ್ಯಗಳನ್ನೆಲ್ಲ ಬರೆಯಲಾಗಿದೆ. ಜನರು 
ಜಿರುಸಲೇಮಿನಲ್ಲಿ ಅಮಚ್ಯನ ವಿರುದ್ಧವಾಗಿ ಒಳಸಂಚು 
ಮಾಡಿದರು. ಅಮಚ್ಯನು ಲಾಕೀಷಿಗೆ ಓಡಿಹೋದನು. 
ಆದರೆ ಜನರು ಅಮಚ್ಯನ ಹಿಂದೆ ಲಾಕೀಷಿಗೆ ಆಳುಗಳನ್ನು 
ಕಳುಹಿಸಿದರು. ಅವರು ಲಾಕೀಷಿನಲ್ಲಿ ಅಮಚ್ಯನನ್ನು 
ಕೊಂದುಹಾಕಿದರು. 20ಅಮಚ್ಯನ ದೇಹವನ್ನು ಜನರು 
ಕುದುರೆಗಳ ಮೇಲೆ ತೆಗೆದುಕೊಂಡು ಬಂದರು. ಅಮಚ್ಯ 
ನನ್ನು ಜೆರುಸಲೇಮಿನಲ್ಲಿರುವ ದಾವೀದನಗರದಲ್ಲಿ 
ಅವನ ಪೂರ್ವಿಕರ ಬಳಿ ಸಮಾಧಿಮಾಡಿದರು. 





ಅಜರ್ಯನು ಯೆಹೂದದಲ್ಲಿ ತನ್ನ ಆಳ್ವಿಕೆಯನ್ನು 
ಆರಂಭಿಸಿದನು 

2! ನಂತರ ಯೆಹೂದದ ಜನರೆಲ್ಲರೂ ಅಜರ್ಯನನ್ನು 
ನೂತನ ರಾಜನನ್ನಾಗಿ ಮಾಡಿದರು. ಅಜರ್ಯನಿಗೆ ಹದಿ 
ನಾರು ವರ್ಷ ವಯಸ್ಸಾಗಿತ್ತು ರಾಜನಾದ ಅಮಚ್ಯನು 
ಸತ್ತಮೇಲೆ ಅವನನ್ನು ಅವನ ಪೂರ್ವಿಕರ ಸ್ಮಶಾನದಲ್ಲಿ 
ಸಮಾಧಿಮಾಡಿದರು. ನಂತರ ಅರ್ಜಯನು ಏಲತ್‌ 
ಪಟ್ಟಣವನ್ನು ಮತ್ತೆ ನಿರ್ಮಿಸಿ ಅದನ್ನು ಯೆಹೂದ ರಾಜ್ಯಕ್ಕೆ 
ಸೇರಿಸಿಕೊಂಡನು. 


ಎರಡನೆಯ ಯಾರೊಬ್ಬಾಮನು ಇಸ್ರೇಲಿನಲ್ಲಿ ತನ್ನ 
ಆಳ್ವಿಕೆಯನ್ನು ಆರಂಭಿಸಿದನು 

ಚ ಯಹೂದದ ರಾಜನೂ ಯೆಹೋವಾಷನ ಮಗನೂ 
ಆದ ಅಮಚ್ಯನ ಆಳ್ವಿಕೆಯ ಹದಿನೈದನೆಯ ವರ್ಷದಲ್ಲಿ 
ಇಸ್ರೇಲರ ರಾಜನೂ ಯೋವಾಷನ ಮಗನೂ ಆದ 
ಯಾರೊಬ್ಬಾಮನು ಸಮಾರ್ಯದಲ್ಲಿ ಆಳಲಾರಂಭಿಸಿ 
ದನು. ಯಾರೊಬ್ಬಾಮನು ನಲವತ್ತೊಂದು ವರ್ಷ 
ಆಳಿದನು. ಯೆಹೋವನು ಕೆಟ್ಟದ್ದೆಂದು ಹೇಳಿದ 
ಕಾರ್ಯಗಳನ್ನು ಯಾರೊಬ್ಬಾಮನು ಮಾಡಿದನು. 
ಇಸ್ರೇಲರನ್ನು ಪಾಪ ಮಾಡುವಂತೆ ಪ್ರೇರೇಪಿಸಿದ 
ನೆಬಾಟನ ಮಗನಾದ ಯಾರೊಬ್ಬಾಮನ ಪಾಪಕಾರ್ಯ 


520 


ಗಳನ್ನು ಮಾಡುವುದನ್ನು ಯಾರೊಬ್ಬಾಮನು ನಿಲ್ಲಿ 
ಸಲಿಲ್ಲ. ಲೆಬೊ ಹಮಾತಿನಿಂದ ಅರಾಬ ಸಮುದ್ರದ 
ವರೆಗೆ ಹಬ್ಬಿದ ಇಸ್ರೇಲರ ದೇಶವನ್ನು ಯಾರೊಬ್ಬಾಮನು 
ಮತ್ತೆ ವಶಪಡಿಸಿಕೊಂಡನು. ಇಸ್ರೇಲರ ಯೆಹೋವನು 
ತನ್ನ ಸೇವಕನೂ ಅಮಿತನ ಮಗನೂ ಗತ್‌ ಹೇಫೆರಿನ 
ಪ್ರವಾದಿಯೂ ಆದ ಯೋನಾ ಎಂಬವನ ಮೂಲಕ 
ಮೊದಲೇ ತಿಳಿಸಿದ್ದಂತೆ ಇದು ಸಂಭವಿಸಿತು. ಇಸ್ರೇಲಿನ 
ಸ್ವತಂತ್ರರಾದ ಜನರೂ ಗುಲಾಮರೂ ಬಾಧೆಪಡುತ್ತಿರು 
ವುದನ್ನು ಯೆಹೋವನು ನೋಡಿದನು. ಇಸ್ರೇಲರಿಗೆ 
ಸಹಾಯ ಮಾಡುವವರು ಯಾರೂ ಇರಲಿಲ್ಲ. 7ಈ 
ಲೋಕದಿಂದ ಇಸ್ರೇಲರ ಹೆಸರನ್ನೇ ತಾನು ಅಳಿಸಿ ಹಾಕು 
ತ್ತೇನೆಂದು ಯೆಹೋವನು ಹೇಳಿರಲಿಲ್ಲ. ಆದ್ದರಿಂದ 
ಇಸ್ರೇಲಿನ ಜನರನ್ನು ರಕ್ಷಿಸಲು ಯೆಹೋವನು ಯೋವಾ 
ಷನ ಮಗನಾದ ಯಾರೊಬ್ಬಾಮನನ್ನು ಉಪಯೋಗಿಸಿ 
ಕೊಂಡನು. 

3°" ಇಸ್ರೇಲಿನ ರಾಜರುಗಳ ಇತಿಹಾಸ'' ಎಂಬ ಪುಸ್ತಕ 
ದಲ್ಲಿ ಯಾರೊಬ್ಬಾಮನು ಮಾಡಿದ ಇತರ ಮಹಾ 
ಕಾರ್ಯಗಳ ಬಗ್ಗೆ ಬರೆಯಲಾಗಿದೆ. ಯಾರೊಬ್ಬಾಮನು 
ಇಸ್ರೇಲಿಗಾಗಿ ದಮಸ್ಕವನ್ನು ಮತ್ತು ಹಮಾತನ್ನು ವಶಪಡಿಸಿ 
ಕೊಂಡದ್ದನ್ನು ಇದು ಒಳಗೊಂಡಿದೆ. (ಈ ನಗರಗಳು 
ಯೆಹೂದಕ್ಕೆ ಸೇರಿದ್ದವು.) ಶಯಾರೊಬ್ಬಾಮನು ಸತ್ತ 
ಮೇಲೆ ಅವನನ್ನು ಅವನ ಪೂರ್ವಿಕರಾದ ಇಸ್ರೇಲಿನ 
ರಾಜರುಗಳ ಸ್ಮಶಾನದಲ್ಲಿ ಸಮಾಧಿಮಾಡಿದರು. 
ಯಾರೊಬ್ಬಾಮನ ಮಗನಾದ ಜೆಕರ್ಯನು ಅವನ 
ನಂತರ ಹೊಸ ರಾಜನಾದನು. 





ಯೆಹೂದದಲ್ಲಿ ಅಜರ್ಯನ ಆಳ್ವಿಕೆ 
15 ಯಾರೊಬ್ಬಾಮನು ಇಸ್ರೇಲಿನ ರಾಜನಾಗಿದ್ದ 
ಇಪ್ಪತ್ತೇಳನೆಯ ವರ್ಷದಲ್ಲಿ ಅಮಚ್ಯನ ಮಗ 
ನಾದ ಅಜರ್ಯನು ಯೆಹೂದದ ರಾಜನಾದನು. 
2ಅಜರ್ಯನು ಆಳಲಾರಂಭಿಸಿದಾಗ ಅವನಿಗೆ ಹದಿನಾರು 
ವರ್ಷ ವಯಸ್ಸಾಗಿತ್ತು. ಅವನು ಜೆರುಸಲೇಮಿನಲ್ಲಿ ಐವತ್ತೆ 
ರಡು ವರ್ಷ ಆಳಿದನು. ಜೆರುಸಲೇಮಿನ ಯೆಕೊಲ್ಯ ಎಂಬ 
ಹೆಸರಿನವಳು ಅಜರ್ಯನ ತಾಯಿ. 3ಅಜರ್ಯನು ತನ್ನ 
ತಂದೆಯಾದ ಅಮಚ್ಯನಂತೆ ಯೆಹೋವನ ದೃಷ್ಟಿಗೆ 
ಯೋಗ್ಯವಾದ ಕಾರ್ಯಗಳನ್ನು ಮಾಡಿದನು. ಅಜ 
ರ್ಯನು ತನ್ನ ತಂದೆಯಾದ ಅಮಚ್ಯನು ಮಾಡಿದ 
ಕಾರ್ಯಗಳನ್ನೇ ಅನುಸರಿಸಿದನು3ಆದರೆ ಅವನು ಉನ್ನತ 
ಸ್ಥಳಗಳನ್ನು ನಾಶಗೊಳಿಸಲಿಲ್ಲ. ಈ ಪೂಜಾಸ್ಥಳಗಳಲ್ಲಿ 
ಜನರು ಇನ್ನೂ ಯಜ್ಞಗಳನ್ನು ಅರ್ಪಿಸುತ್ತಿದ್ದರು ಮತ್ತು 
ಧೂಪವನ್ನು ಸುಹುತ್ತಿದ್ದರು. 
5ರಾಜನಾದ ಅಜರ್ಯನು ಕುಷ್ಠರೋಗ ಪೀಡಿತ 
ನಾಗುವಂತೆ ಯೆಹೋವನು ಮಾಡಿದನು. ಅವನು 





521 


ಸಾಯುವವರೆಗೂ ಕುಷ್ಠರೋಗಿಯಾಗಿಯೇ ಇದ್ದನು. 
ಅಜರ್ಯನು ಪ್ರತ್ಯೇಕವಾದ ಮನೆಯಲ್ಲಿ ವಾಸಿಸು 
ತ್ತಿದ್ದನು. ರಾಜನ ಮಗನಾದ ಯೋತಾಮನು ರಾಜನ 
ಅರಮನೆಯನ್ನು ನೋಡಿಕೊಳ್ಳುತ್ತಿದ್ದನು ಮತ್ತು ಜನ 
ರನ್ನು ಪಾಲಿಸುತ್ತಿದ್ದನು. 

6°" ಯೆಹೂದದ ರಾಜರುಗಳ ಇತಿಹಾಸ'' ಎಂಬ ಪುಸ್ತಕ 
ದಲ್ಲಿ ಅಜರ್ಯನು ಮಾಡಿದ ಇತರ ಮಹಾ ಕಾರ್ಯ 
ಗಳನ್ನು ಕುರಿತು ಬರೆಯಲಾಗಿದೆ. 7ಅಜರ್ಯನು ಸತ್ತ 
ಮೇಲೆ ಅವನನ್ನು ಅವನ ಪೂರ್ವಿಕರ ಬಳಿ, ದಾವೀದ 
ನಗರದಲ್ಲಿ ಸಮಾಧಿಮಾಡಲಾಯಿತು. ಅಜರ್ಯನ 
ನಂತರ ಅವನ ಮಗನಾದ ಯೋತಾಮನು ಹೊಸ 
ರಾಜನಾದನು. 


ಜಿಕರ್ಯನು ಇಸ್ರೇಲನ್ನು ಸ್ವಲ್ಪ ಕಾಲ ಆಳುವನು 

ಯಾರೊಬ್ಬಾಮನ ಮಗನಾದ ಜಿಕರ್ಯನು ಇಸ್ರೇ 
ಲಿನ ಸಮಾರ್ಯದಲ್ಲಿ ಆರು ತಿಂಗಳ ಕಾಲ ಆಳಿದನು. 
ಅದು ಯೆಹೂದದ ರಾಜನಾಗಿದ್ದ ಅಜರ್ಯನ ಆಳ್ವಿಕೆಯ 
ಮೂವತ್ತೆಂಟನೆಯ ವರ್ಷವಾಗಿತ್ತು ಯೆಹೋವನು 
ಕೆಟ್ಟದ್ದೆಂದು ಹೇಳಿದ ಕಾರ್ಯಗಳನ್ನು ಜೆಕರ್ಯನು 
ಮಾಡಿದನು. ಅವನ ಪೂರ್ವಿಕರು ಮಾಡಿದಂತೆಯೇ 
ಅವನೂ ಮಾಡಿದನು. ಇಸ್ರೇಲರನ್ನು ಪಾಪಮಾಡುವಂತೆ 
ಪ್ರೇರೇಪಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನು 
ಮಾಡಿದಂತಹ ಪಾಪ ಕಾರ್ಯಗಳನ್ನು ಅವನು 
ನಿಲ್ಲಿಸಲಿಲ್ಲ. 

10 ಯಾಬೇಷನ ಮಗನಾದ ಶಲ್ಲೂಮನು ಜಿಕರ್ಯನ 
ವಿರುದ್ದವಾಗಿ ಸಂಚುಗಳನ್ನು ಮಾಡಿದನು. ಶಲ್ಲೂಮನು 


2 ರಾಜರುಗಳು 15:6-22 


ಮಗನಾದ ಶಲ್ಲೂಮನನ್ನು ಕೊಂದುಹಾಕಿದನು. ನಂತರ 
ಮೆನಹೇಮನು ಅವನ ನಂತರ ಹೊಸ ರಾಜನಾದನು. 

"ಇಸ್ರೇಲಿನ ರಾಜರುಗಳ ಇತಿಹಾಸ''ಎಂಬ ಪುಸ್ತಕ 
ದಲ್ಲಿ ಶಲ್ಲೂಮನು ಮಾಡಿದ ಕಾರ್ಯಗಳನ್ನೂ ಜಿಕ 
ರ್ಯನ ವಿರುದ್ಧವಾಗಿ ಅವನು ಯೋಜಿಸಿದ ಉಪಾಯ 
ಗಳನ್ನೂ ಬರೆಯಲಾಗಿದೆ. 


ಇಸ್ರೇಲಿನಲ್ಲಿ ಮೆನಹೇಮನ ಆಳ್ವಿಕೆ 

16ಶಲ್ಲೂಮನು ಸತ್ತನಂತರ, ಮೆನಹೇಮನು ತಿಪ್ಪ 
ಹುವನ್ನು ಮತ್ತು ಅದರ ಸುತ್ತಲಿನ ಪ್ರದೇಶವನ್ನು 
ಸೋಲಿಸಿದನು. ಜನರು (ನಗರದ ಬಾಗಿಲನ್ನು) ಅವನಿಗೆ 
ತೆರೆಯಲು ನಿರಾಕರಿಸಿದರು. ಆದ್ದರಿಂದ ಮೆನಹೇಮನು 
ಅವರನ್ನು ಸೋಲಿಸಿ ಆ ನಗರದಲ್ಲಿದ್ದ ಗರ್ಭಿಣಿ ಸ್ತ್ರೀಯರ 
ಹೊಟ್ಟೆಗಳನ್ನು ಸೀಳಿಸಿದನು. 

ಅಜರ್ಯನು ಯೆಹೂದದ ರಾಜನಾಗಿದ್ದ ಮೂವ 
ತ್ತೊಂಭತ್ತನೆಯ ವರ್ಷದಲ್ಲಿ ಗಾದಿಯ ಮಗನಾದ ಮೆನ 
ಹೇಮನು ಇಸ್ರೇಲಿನ ರಾಜನಾದನು. ಮೆನಹೇಮನು 
ಸಮಾರ್ಯದಲ್ಲಿ ಹತ್ತು ವರ್ಷಗಳ ಕಾಲ ಆಳಿದನು. 
"ಯೆಹೋವನು ಕೆಟ್ಟದ್ದೆಂದು ಹೇಳಿದ ಕಾರ್ಯಗಳನ್ನು 
ಮೆನಹೇಮನು ಮಾಡಿದನು. ಇಸ್ರೇಲರನ್ನು ಪಾಪಕ್ಕೆ 
ಪ್ರೇರೇಪಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ 
ಪಾಪ ಕಾರ್ಯಗಳನ್ನು ಮೆನಹೇಮನು ಮುಂದು 
ವರಿಸಿದನು. 

ಅಶ್ಯೂರ್‌ ದೇಶದ ರಾಜನಾದ ಪೂಲನು ಇಸ್ರೇಲಿನ 
ವಿರುದ್ಧ ಯುದ್ಧಕ್ಕೆ ಬಂದನು. ಮೆನಹೇಮನು ಪೂಲನಿಗೆ 
ಮೂವತ್ನಾಲ್ಕು ಕಿಲೋ. ಗ್ರಾಂ. ಬೆಳ್ಳಿಯನ್ನು ಕೊಟ್ಟನು. 





ಜಿಕರ್ಯನನ್ನು ಜನರ ಮುಂದೆ ಕೊಂದುಹಾಕಿ ಹೊಸ 
ರಾಜನಾದನು.!!""ಇಸ್ರೇಲಿನ ರಾಜರುಗಳ ಇತಿಹಾಸ'' 
ಎಂಬ ಪುಸ್ತಕದಲ್ಲಿ ಜಿಕರ್ಯನು ಮಾಡಿದ ಇತರ ಕಾರ್ಯ 
ಗಳನ್ನೆಲ್ಲ ಬರೆಯಲಾಗಿದೆ. !2ಹೀಗೆ ಯೆಹೋವನ 
ವಾಕ್ಯವು ನೆರವೇರಿತು. ಯೇಹುವಿನ ಸಂತತಿಯವರು 
ನಾಲ್ಕನೆಯ ತಲೆಮಾರಿನವರೆಗೆ ಇಸ್ರೇಲಿನ ರಾಜರಾಗಿರು 
ತ್ತಾರೆ ಎಂದು ಯೆಹೋವನು ಅವನಿಗೆ ಮೊದಲೇ 
ತಿಳಿಸಿದ್ದನು. 


ಶಲ್ಲೂಮನು ಇಸ್ರೇಲನ್ನು ಸ್ವಲ್ಪ ಕಾಲ ಆಳುವನು 

ಯೆಹೂದದ ರಾಜನಾದ ಉಜ್ಜೀಯನ ಮೂವ 
ತ್ತೊಂಭತ್ತನೆಯ ವರ್ಷದ ಆಳ್ವಿಕೆಯಲ್ಲಿ ಯಾಬೇಷನ 
ಮಗನಾದ ಶಲ್ಲೂಮನು ಇಸ್ರೇಲಿನ ರಾಜನಾದನು. 
ಶಲ್ಲೂಮನು ಸಮಾರ್ಯದಲ್ಲಿ ಒಂದು ತಿಂಗಳು 
ಆಳಿದನು. 

“ಗಾದಿಯ ಮಗನಾದ ಮೆನಹೇಮನು ತಿರ್ಚದಿಂದ 
ಸಮಾರ್ಯಕ್ಕೆ ಬಂದನು. ಮೆನಹೇಮನು ಯಾಬೇಷನ 


ಪೂಲನು ಮೆನಹೇಮನಿಗೆ ಬೆಂಬಲವನ್ನು ನೀಡಲು 
ಮತ್ತು ಮೆನಹೇಮನ ರಾಜ್ಯವನ್ನು ಬಲಪಡಿಸಲು ಹೀಗೆ 
ಮಾಡಿದನು: ಶ್ರೀಮಂತರು ಮತ್ತು ಅಧಿಕಾರವುಳ್ಳ 
ಜನರು ತೆರಿಗೆಯನ್ನು ನೀಡುವಂತೆ ಮಾಡಿ, ಮೆನಹೇ 
ಮನು ಈ ಹಣವನ್ನು ಸಂಗ್ರಹಿಸಿದನು. ಮೆನಹೇಮನು 
ಪ್ರತಿಯೊಬ್ಬ ಮನುಷ್ಯನಿಗೂ ಆರುನೂರು ಗ್ರಾಂ ಬೆಳ್ಳಿಯ 
ತೆರಿಗೆಯನ್ನು ವಿಧಿಸಿದನು. ನಂತರ ಮೆನಹೇಮನು 
ಅಶ್ಯೂರದ ರಾಜನಿಗೆ ಹಣವನ್ನು ಕೊಟ್ಟನು. ಆದ್ದರಿಂದ 
ಅಶ್ಯೂರದ ರಾಜನು ಬಿಟ್ಟುಹೋದನು; ಅವನು 
ಇಸ್ರೇಲಿನಲ್ಲೇ ನೆಲೆಸಲಿಲ್ಲ. 

21""ಇಸ್ರೇಲಿನ ರಾಜರುಗಳ ಇತಿಹಾಸ'' ಎಂಬ ಪುಸ್ತಕ 
ದಲ್ಲಿ ಮೆನಹೇಮನು ಮಾಡಿದ ಉಳಿದ ಮಹಾಕಾರ್ಯ 
ಗಳನ್ನು ಬರೆಯಲಾಗಿದೆ. 

ಚಿಮನಹೇಮನು ಸತ್ತಮೇಲೆ ಅವನನ್ನು ಅವನ 
ಪೂರ್ವಿಕರ ಬಳಿ ಸಮಾಧಿಮಾಡಿದರು. ಮೆನಹೇಮನ 
ನಂತರ ಅವನ ಮಗನಾದ ಪೆಕಹ್ಯನು ಹೊಸ ರಾಜ 
ನಾದನು. 





2 ರಾಜರುಗಳು 15:23-16:3 


ಇಸ್ರೇಲನ್ನು ಪೆಕಹ್ಯನು ಆಳಿದನು 
23 ಆ ಜರ್ಯನು ಯೆಹೂದದ ರಾಜನಾಗಿದ್ದ ಐವತ್ತ 


522 


ಯೋತಾಮನು ಯೆಹೂದದ ರಾಜನಾಗಿದ್ದ ಇಪ್ಪತ್ತನೆಯ 
ವರ್ಷದಲ್ಲಿ ಹೀಗಾಯಿತು. *'ಇಸ್ರೇಲಿನ ರಾಜರುಗಳ 





ನೆಯ ವರ್ಷದಲ್ಲಿ ಮೆನಹೇಮನ ಮಗನಾದ ಪೆಕಹ್ಯನು 
ಸಮಾರ್ಯದಲ್ಲಿ ಇಸ್ರೇಲಿನ ರಾಜನಾದನು. ಪೆಕಹ್ಯನು 
ಎರಡು ವರ್ಷ ಆಳಿದನು. ಯೆಹೋವನು ಕೆಟ್ಟದ್ದೆಂದು 
ಹೇಳಿದ ಕಾರ್ಯಗಳನ್ನು ಪೆಕಹ್ಯನು ಮಾಡಿದನು. ಇಸ್ರೇಲ 
ರನ್ನು ಪಾಪಕಾರ್ಯಗಳಿಗೆ ಪ್ರೇರೇಪಿಸಿದ ನೆಬಾಟನ ಮಗ 
ನಾದ ಯಾರೊಬ್ಬಾಮನ ಪಾಪ ಕಾರ್ಯಗಳನ್ನೇ 
ಪೆಕಹ್ಯನು ಮುಂದುವರಿಸಿದನು. 

ಪೆಕಹ್ಯನ ಸೇನೆಗೆ ರೆಮಲ್ಯನ ಮಗನಾದ ಪೆಕಹನು 
ಸೇನಾಧಿಪತಿಯಾಗಿದ್ದನು. ಅವನು ಪೆಕಹ್ಯನನ್ನು ಕೊಂದು 
ಹಾಕಿದನು. ಅವನು ಸಮಾರ್ಯದಲ್ಲಿನ ರಾಜನ ಅರಮನೆ 
ಯಲ್ಲಿ ಅರ್ಗೋಬ್‌ ಮತ್ತು ಅರ್ಯೇ ಎಂಬವರೊಡನೆ 


ಇತಿಹಾಸ'' ಎಂಬ ಪುಸ್ತಕದಲ್ಲಿ ಪೆಕಹನು ಮಾಡಿದ ಇತರ 
ಮಹಾಕಾರ್ಯಗಳನ್ನು ಬರೆಯಲಾಗಿದೆ. 


ಯೆಹೂದವನ್ನು ಯೋತಾಮನು ಆಳುವನು 

> ಉಜ್ಜೀಯನ ಮಗನಾದ ಯೋತಾಮನು ಯೆಹೂ 
ದದ ರಾಜನಾದನು. ರೆಮಲ್ಯನ ಮಗನಾದ ಪೆಕಹನು 
ಇಸ್ರೇಲಿನ ರಾಜನಾದ ಎರಡನೆಯ ವರ್ಷದಲ್ಲಿ ಹೀಗಾ 
ಯಿತು. *ಯೋತಾಮನು ರಾಜನಾದಾಗ ಅವನಿಗೆ 
ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಯೋತಾಮನು ಜಿರುಸ 
ಲೇಮಿನಲ್ಲಿ ಹದಿನಾರು ವರ್ಷ ಆಳಿದನು. ಯೋತಾಮನ 
ತಾಯಿಯು ಚಾದೋಕನ ಮಗಳಾದ ಯೆರೂಷಾ ಎಂಬ 








ಪೆಕಹ್ಯನನ್ನು ಕೊಂದುಹಾಕಿದನು. ಪೆಕಹ್ಯನನ್ನು ಪೆಕಹನು 
ಕೊಂದುಹಾಕಿದಾಗ ಅವನ ಸಂಗಡ ಗಿಲ್ಯಾದಿನ ಐವತ್ತು 
ಜನರಿದ್ದರು. ಪೆಕಹ್ಯನ ನಂತರ ಪೆಕಹನು ಹೊಸ 
ರಾಜನಾದನು. 


ಹೆಸರಿನವಳು. 3 ಯೋತಾಮನು ತನ್ನ ತಂದೆಯಾದ 
ಉಜ್ಜೀಯನಂತೆ ಯೆಹೋವನು ಯೋಗ್ಯವೆಂದು ಹೇಳಿದ 
ಕಾರ್ಯಗಳನ್ನು ಮಾಡಿದನು. 35ಆದರೆ ಅವನು ಉನ್ನತ 
ಸ್ಥಳಗಳನ್ನು ನಾಶಗೊಳಿಸಲಿಲ್ಲ. ಈ ಪೂಜಾ ಸ್ಥಳಗಳಲ್ಲಿ 








26"" ಇಸ್ರೇಲಿನ ರಾಜರುಗಳ ಇತಿಹಾಸ'' ಎಂಬ ಪುಸ್ತಕ 
ದಲ್ಲಿ ಪೆಕಹ್ಯನು ಮಾಡಿದ ಇತರ ಮಹಾಕಾರ್ಯಗಳನ್ನು 
ಕುರಿತು ಬರೆಯಲಾಗಿದೆ. 


ಇಸ್ರೇಲನ್ನು ಪೆಕಹನು ಆಳುವನು 

27ಅಜರ್ಯನು ಯೆಹೂದದ ರಾಜನಾಗಿದ್ದ ಐವತ್ತೆರಡ 
ನೆಯ ವರ್ಷದಲ್ಲಿ ರೆಮಲ್ಯನ ಮಗನಾದ ಪೆಕಹನು 
ಸಮಾರ್ಯದಲ್ಲಿ ಇಸ್ರೇಲನ್ನು ಆಳಲಾರಂಭಿಸಿದನು. 
ಪೆಕಹನು ಇಪ್ಪತ್ತು ವರ್ಷ ಆಳಿದನು. ಯೆಹೋವನು 
ಕೆಟ್ಟದ್ದೆಂದು ಹೇಳಿದ ಕಾರ್ಯಗಳನ್ನೇ ಪೆಕಹನು ಮಾಡಿ 
ದನು. ಇಸ್ರೇಲರನ್ನು ಪಾಪ ಮಾಡುವಂತೆ ಪ್ರೇರೇಪಿಸಿದ 
ನೆಬಾಟನ ಮಗನಾದ ಯಾರೊಬ್ಬಾಮನ ಪಾಪಕಾರ್ಯ 
ಗಳನ್ನು ಪೆಕಹನು ಮುಂದುವರಿಸಿದನು. 

ೌಅಶ್ಯೂರದ ರಾಜನಾದ ತಿಗ್ಗತ್ಸಿಲೆಸರನೆಂಬವನು 
ಇಸ್ರೇಲಿನ ವಿರುದ್ಧ ಯುದ್ಧಕ್ಕೆ ಬಂದನು. ಪೆಕಹನು ಇಸ್ರೇ 
ಲಿನ ರಾಜನಾಗಿದ್ದ ಸಂದರ್ಭದಲ್ಲಿ ಇದು ಸಂಭವಿಸಿತು. 
ತಿಗ್ಗತ್ಸಿಲೆಸರನು ಇಯ್ಯೋನ್‌, ಅಬೇಲ್ಬೇತ್ಮಾಕಾ, 
ಯಾನೋಹ, ಕದೆಷ್‌, ಹಾಚೋರ್‌, ಗಿಲ್ಯಾದ್‌, ಗಲಿ 
ಲಾಯ ಮತ್ತು ನಫ್ತಾಲಿಯ ಪ್ರಾಂತ್ಯಗಳನ್ನೆಲ್ಲ ಸ್ವಾಧೀನ 
ಪಡಿಸಿಕೊಂಡನು. ತಿಗ್ಗತ್ಪಿಲೆಸರನು ಈ ಸ್ಥಳಗಳಲ್ಲಿದ್ದ 
ಜನರನ್ನು ಸೆರೆಯಾಳುಗಳನ್ನಾಗಿಸಿ ಅಶ್ಯೂರಿಗೆ 
ಕೊಂಡೊಯ್ದನು. 

30ಏಲನ ಮಗನಾದ ಹೋಶೇಯನು ರೆಮಲ್ಯನ 
ಮಗನಾದ ಪೆಕಹನ ವಿರುದ್ದ ಸಂಚುಗಳನ್ನು ಮಾಡಿ ಪೆಕಹ 
ನನ್ನು ಕೊಂದುಹಾಕಿದನು. ಪೆಕಹನ ನಂತರ ಹೋಶೇ 
ಯನು ಹೊಸ ರಾಜನಾದನು. ಉಜ್ಜೀಯನ ಮಗನಾದ 





ಜನರು ಯಜ್ಞಗಳನ್ನು ಅರ್ಪಿಸುತ್ತಿದ್ದರು ಮತ್ತು ಧೂಪ 
ವನ್ನು ಸುಹುತ್ತಿದ್ದರು. ಯೋತಾಮನು ಯೆಹೋವನ ಆಲ 
ಯಕ್ಕೆ ಮೇಲ್ಬಾಗಿಲನ್ನು ನಿರ್ಮಿಸಿದನು. 36" ಯೆಹೂದದ 
ರಾಜರುಗಳ ಇತಿಹಾಸ'' ಎಂಬ ಪುಸ್ತಕದಲ್ಲಿ ಯೋತಾ 
ಮನು ಮಾಡಿದ ಇತರ ಮಹಾಕಾರ್ಯಗಳನ್ನು ಬರೆಯ 
ಲಾಗಿದೆ. 3'ಆ ಕಾಲದಲ್ಲಿ, ಅರಾಮ್ಯರ ರಾಜನಾದ 
ರೆಚೀನನನ್ನು ಮತ್ತು ರೆಮಲ್ಯನ ಮಗನಾದ ಪೆಕಹನನ್ನು 
ಯೆಹೂದದ ವಿರುದ್ಧ ಹೋರಾಡಲು ಯೆಹೋವನು 
ಕಳುಹಿಸಲಾರಂಭಿಸಿದನು. 

೫ ಯೋತಾಮನು ಸತ್ತಮೇಲೆ ಅವನನ್ನು ಅವನ 
ಪೂರ್ವಿಕರ ಬಳಿಯಲ್ಲಿ ಸಮಾಧಿಮಾಡಿದರು. ಯೋತಾ 
ಮನನ್ನು ಅವನ ಪೂರ್ವಿಕನಾದ ದಾವೀದನ ನಗರದಲ್ಲಿ 
ಸಮಾಧಿಮಾಡಿದರು. ಯೋತಾಮನ ನಂತರ ಅವನ 
ಮಗನಾದ ಅಹಾಜನು ಹೊಸ ರಾಜನಾದನು. 


ಅಹಾಜನು ಯೆಹೂದದ ರಾಜನಾದನು 
165 ಮಗನಾದ ಪೆಕಹನು ಇಸ್ರೇಲಿನ 

ರಾಜನಾಗಿದ್ದ ಹದಿನೇಳನೆಯ ವರ್ಷದಲ್ಲಿ 
ಯೋತಾಮನ ಮಗನಾದ ಅಹಾಜನು ಯೆಹೂದದ ರಾಜ 
ನಾದನು. ?ಅಹಾಜನು ರಾಜನಾದಾಗ ಅವನಿಗೆ ಇಪ್ಪತ್ತು 
ವರ್ಷ ವಯಸ್ಸಾಗಿತ್ತು. ಅಹಾಜನು ಜಿರುಸಲೇಮನ್ನು 
ಹದಿನಾರು ವರ್ಷ ಆಳಿದನು. ಯೆಹೋವನ ದೃಷ್ಟಿಯಲ್ಲಿ 
ಒಳ್ಳೆಯದಾಗಿದ್ದ ಕಾರ್ಯಗಳನ್ನು ಅಹಾಜನು ಮಾಡ 
ಲಿಲ್ಲ. ಅವನ ಪೂರ್ವಿಕನಾದ ದಾವೀದನು ದೇವರಿಗೆ 
ವಿಧೇಯನಾಗಿದ್ದನು; ಆದರೆ ಅಹಾಜನು ವಿಧೇಯ 
ನಾಗಲಿಲ್ಲ. ಅಹಾಜನು ಇಸ್ರೇಲಿನ ರಾಜರುಗಳಂತೆ 








523 


ಜೀವಿಸಿದನು. ಅವನು ತನ್ನ ಮಗನನ್ನೇ ಬೆಂಕಿಯಲ್ಲಿ 
ಆಹುತಿಕೊಟ್ಟನು. ಇಸ್ರೇಲರು ದೇಶಕ್ಕೆ ಬಂದ ಕಾಲದಲ್ಲಿ 
ಯೆಹೋವನು ಬಲಾತ್ಕಾರದಿಂದ ಓಡಿಸಿದ ಜನಾಂಗಗಳ 
ಅಸಹ್ಯಪಾಪಗಳನ್ನು ಅವನು ಅನುಸರಿಸಿದನು. 1ಅಹಾ 
ಜನು ಉನ್ನತಸ್ಥಳಗಳಲ್ಲಿ ಮತ್ತು ಬೆಟ್ಟಗಳ ಮೇಲೆ ಮತ್ತು 
ಹಸಿರು ಮರಗಳ ಕೆಳಗೆ ಯಜ್ಞಗಳನ್ನು ಅರ್ಪಿಸಿದನು 
ಮತ್ತು ಧೂಪವನ್ನು ಸುಟ್ಟನು. 

*ಅರಾಮ್ಯರ ರಾಜನಾದ ರೆಚೀನನು ಮತ್ತು ರೆಮಲ್ಯನ 


2 ರಾಜರುಗಳು 16:4-20 


12 ರಾಜನು ದಮಸ್ಕದಿಂದ ಹಿಂದಿರುಗಿಬಂದು ಯಜ್ಞ 
ವೇದಿಕೆಯನ್ನು ನೋಡಿದನು. ಅವನು ಯಜ್ಞಗಳನ್ನು 
ಅದರ ಮೇಲೆ ಅರ್ಪಿಸಿದನು. ಅಹಾಜನು ಯಜ್ಞವೇದಿ 
ಕೆಯ ಮೇಲೆ ಸರ್ವಾಂಗಹೋಮವನ್ನು ಮತ್ತು ಧಾನ್ಯ 
ನೈವೇದ್ಯವನ್ನು ಅರ್ಪಿಸಿದನು; ಪಾನನೈವೇದ್ಯವನ್ನು ಸುರಿಸಿ 
ದನು; ಸಮಾಧಾನಯಜ್ಞಕ್ಕಾಗಿ ವಧಿಸಿದ ಪಶುಗಳ ರಕ್ತ 
ವನ್ನು ಯಜ್ಞವೇದಿಕೆಯ ಮೇಲೆ ಚಿಮಿಕಿಸಿದನು. 

"ಅಹಾಜನು ದೇವಾಲಯದ ಎದುರಿನಲ್ಲಿ ಯೆಹೋ 





ಮಗನೂ ಇಸ್ರೊಲಿನ ರಾಜನೂ ಆದ ಪೆಕಹನು ಜಿರುಸ 
ಲೇಮಿನ ವಿರುದ್ಧ ಯುದ್ಧಕ್ಕೆ ಬಂದರು. ರೆಚೀನ ಮತ್ತು 
ಪೆಕಹ ಅಹಾಜನಿಗೆ ಮುತ್ತಿಗೆ ಹಾಕಿದರು. ಆದರೆ ಅವನನ್ನು 
ಸೋಲಿಸಲಾಗಲಿಲ್ಲ. ಆ ಸಮಯದಲ್ಲಿ ಅರಾಮ್ಯರ ರಾಜ 
ನಾದ ರೆಚೀನನು ಏಲತ್‌ ಪಟ್ಟಣವನ್ನು ಅರಾಮ್ಯಕ್ಕೆ 
ಸೇರಿಸಿಕೊಂಡನು. ರೆಚೀನನು ಏಲತ್‌ ಪಟ್ಟಣದಲ್ಲಿ 
ವಾಸಿಸುತ್ತಿದ್ದ ಯೆಹೂದ್ಯರನ್ನೆಲ್ಲಾ ಓಡಿಸಿದನು. ಅರಾ 
ಮ್ಯರು ಬಂದು ಏಲತ್‌ ಪಟ್ಟಣದಲ್ಲಿ ನೆಲೆಸಿದರು; ಅವರು 
ಇಂದಿನವರೆಗೂ ಅಲ್ಲಿಯೇ ವಾಸಿಸುತ್ತಿದ್ದಾರೆ. 


ವನ ಸನ್ನಿಧಿಯಲ್ಲಿದ್ದ ತಾಮ್ರದ ಯಜ್ಞವೇದಿಕೆಯನ್ನು 
ತೆಗೆಸಿದನು. ಈ ತಾಮ್ರದ ಯಜ್ಞವೇದಿಕೆಯು ಅಹಾಜನ 
ಯಜ್ಞವೇದಿಕೆ ಮತ್ತು ದೇವಾಲಯದ ನಡುವೆ ಇದ್ದಿತು. 
ಅಹಾಜನು ತಾಮ್ರದ ಯಜ್ಞವೇದಿಕೆಯನ್ನು ತನ್ನ ಸ್ವಂತ 
ಯಜ್ಞವೇದಿಕೆಯ ಉತ್ತರದಿಕ್ಕಿನಲ್ಲಿಡಿಸಿದನು. ಅಹಾ 
ಜನು ಯಾಜಕನಾದ ಊರೀಯನಿಗೆ, "ಈ ದೇಶದ ಜನ 
ರೆಲ್ಲರೂ ಪ್ರಾತಃಕಾಲದಲ್ಲಿ ಸರ್ವಾಂಗಹೋಮವನ್ನೂ 
ಸಾಯಂಕಾಲದಲ್ಲಿ ಧಾನ್ಯನೈವೇದ್ಯವನ್ನೂ ಮತ್ತು ಪಾನ 
ದ್ರವ್ಯಗಳನ್ನೂ ಸಮರ್ಪಿಸಲು ಮಹಾವೇದಿಕೆಯನ್ನು ಬಳಸ 








7ಅಹಾಜನು ಅಶ್ಯೂರದ ರಾಜನಾದ ತಿಗ್ಗತಿಲೆಸರನ 
ಬಳಿಗೆ ಸಂದೇಶಕರನ್ನು ಕಳುಹಿಸಿದನು. ಆ ಸಂದೇಶವೇ 
ನಂದರೆ: ""ನಾನು ನಿನ್ನ ಸೇವಕ. ನಾನು ನಿನಗೆ ಮಗನಂತಿ 
ದ್ದೇನೆ. ನೀನು ಬಂದು, ಅರಾಮ್ಯರ ರಾಜನಿಂದ ಮತ್ತು 
ಇಸ್ರೇಲಿನ ರಾಜನಿಂದ ನನ್ನನ್ನು ರಕ್ಷಿಸು. ಅವರು ನನ್ನ 
ವಿರುದ್ಧ ಯುದ್ಧಕ್ಕೆ ಬಂದಿದ್ದಾರೆ.'' 8ಅಹಾಜನು 
ಯೆಹೋವನ ಆಲಯದಲ್ಲಿದ್ದ ಮತ್ತು ರಾಜನ ಅರಮನೆ 
ಯಲ್ಲಿದ್ದ ಬೆಳ್ಳಿ ಬಂಗಾರಗಳನ್ನು ತೆಗೆದುಕೊಂಡು 
ಅಶ್ಯೂರದ ರಾಜನಿಗೆ ಕಾಣಿಕೆಯಾಗಿ ಕಳುಹಿಸಿದನು. 
”ಅಶ್ಯೂರದ ರಾಜನು ಅಹಾಜನ ಮಾತುಗಳನ್ನು ಕೇಳಿ 
ದಮಸ್ಕದ ವಿರುದ್ಧ ಯುದ್ಧಕ್ಕೆ ಹೊರಟು ಆ ನಗರಕ್ಕೆ 
ಮುತ್ತಿಗೆ ಹಾಕಿ, ದಮಸ್ಕದ ಜನರನ್ನು ಸೆರೆಹಿಡಿದುಕೊಂಡು 
ಕೀರ್‌ಗೆ ಒಯ್ದನು. ಅವನು ರೆಚೀನನ್ನು ಕೊಂದು 
ಹಾಕಿದನು. 

ರಾಜನಾದ ಅಹಾಜನು ಅಶ್ಯೂರದ ರಾಜನಾದ 
ತಿಗ್ಗತ್ಚಿಲೆಸರನನ್ನು ಭೇಟಿ ಮಾಡಲು ದಮಸ್ಕಕ್ಕೆ 
ಹೋದನು. ಅಹಾಜನು ದಮಸ್ಕದಲ್ಲಿದ್ದ ಯಜ್ಞವೇದಿಕೆ 
ಯನ್ನು ನೋಡಿದನು. ರಾಜನಾದ ಅಹಾಜನು 
ಯಜ್ಞವೇದಿಕೆಯ ವಿನ್ಯಾಸವನ್ನು ಮತ್ತು ಮಾದರಿಯನ್ನು 
ಯಾಜಕನಾದ ಊರೀಯನಿಗೆ ಕಳುಹಿಸಿದನು. !! ಆಗ 
ಯಾಜಕನಾದ ಊರೀಯನು, ದಮಸ್ಕದಿಂದ ರಾಜನಾದ 
ಅಹಾಜನು ತನಗೆ ಕಳುಹಿಸಿದ ಯಜ್ಞವೇದಿಕೆಯ ಮಾದರಿ 
ಯಲ್ಲೇ ಮತ್ತೊಂದು ಯಜ್ಞವೇದಿಕೆಯೊಂದನ್ನು 
ನಿರ್ಮಿಸಿದನು. ಹೀಗೆ ರಾಜನಾದ ಅಹಾಜನು ದಮಸ್ಕ 
ದಿಂದ ಹಿಂತಿರುಗುವುದಕ್ಕೆ ಮೊದಲೇ ಊರೀಯನು 
ಯಜ್ಞವೇದಿಕೆಯೊಂದನ್ನು ನಿರ್ಮಿಸಿದ್ದನು. 





ಬೇಕು; ಸರ್ವಾಂಗಹೋಮಕ್ಕಾಗಿ ಮತ್ತು ಸಮಾಧಾನ 
ಯಜ್ಞಕ್ಕಾಗಿ ವಧಿಸುವ ಪಶುಗಳ ರಕ್ತವನ್ನು ಈ ಮಹಾ 
ವೇದಿಕೆಯ ಮೇಲೆ ಚಿಮುಕಿಸಿ. ಆದರೆ ನಾನು ದೇವರಿಂದ 
ದೈವೋತ್ತರಗಳನ್ನು ಕೇಳಲು ತಾಮ್ರವೇದಿಕೆಯನ್ನು ಉಪ 
ಯೋಗಿಸುತ್ತೇನೆ'' ಎಂದು ಹೇಳಿದನು. !"ರಾಜನಾದ 
ಅಹಾಜನು ಆಜ್ಞಾಪಿಸಿದಂತೆಯೇ ಯಾಜಕನಾದ 
ಊರೀಯನು ಮಾಡಿದನು. 

ನಂತರ ರಾಜನಾದ ಅಹಾಜನು ಪೀಠಗಳ ಪಟ್ಟಿ 
ಗಳನ್ನು ಕತ್ತರಿಸಿದನು. ಅವುಗಳ ಮೇಲಿದ್ದ ಗಂಗಾಳಗಳನ್ನು 
ತೆಗೆದಿಟ್ಟನು; ಸಮುದ್ರವೆಂಬ ತೊಟ್ಟಿಯನ್ನು ತಾಮ್ರದ 
ಹೋರಿಗಳಿಂದ ಕೆಳಗಿಳಿಸಿ ಕಲ್ಲುಕಟ್ಟೆಯ ಮೇಲಿಟ್ಟನು. 
'ಅಹಾಜನು ಸಬ್ಬತ್‌ ದಿನಕ್ಕಾಗಿ ಕಟ್ಟಿದ ಮಂಟಪವನ್ನೂ 
ಬದಲಾಯಿಸಿದನು. ಕೆಲಸಗಾರರು ಆಲಯದ ಒಳಗೆ 
ಇದನ್ನು ನಿರ್ಮಿಸಿದ್ದರು. ಅಹಾಜನು ರಾಜನಿಗಾಗಿ ಇದ್ದ 
ಹೊರಭಾಗದ ಬಾಗಿಲನ್ನೂ ಬದಲಾಯಿಸಿದನು. ಅಹಾ 
ಜನು ದೇವಾಲಯದಿಂದ ಇವುಗಳನ್ನೆಲ್ಲಾ ಅಶ್ಯೂರದ 
ರಾಜನ* ದೆಸೆಯಿಂದ ಬದಲಾಯಿಸಿದನು. 

3: ಯೆಹೂದದ ರಾಜರುಗಳ ಇತಿಹಾಸ'' ಎಂಬ 
ಪುಸ್ತಕದಲ್ಲಿ ಅಹಾಜನು ಮಾಡಿದ ಇತರ ಮಹಾಕಾರ್ಯ 
ಗಳನ್ನು ಬರೆಯಲಾಗಿದೆ. 20ಅಹಾಜನು ಸತ್ತಮೇಲೆ ಅವ 
ನನ್ನು ಅವನ ಪೂರ್ವಿಕರ ಬಳಿ ದಾವೀದನಗರದಲ್ಲಿ 
ಸಮಾಧಿಮಾಡಿದರು. ಅಹಾಜನ ಮಗನಾದ ಹಿಜ್ಕೀ 
ಯನು ಅವನ ನಂತರ ಹೊಸ ರಾಜನಾದನು. 








ಅಶ್ಯೂರದ ರಾಜ ಯಾಕೆಂದರೆ ಅಶ್ಯೂರದ ರಾಜನು ಅವುಗಳ ಬಗ್ಗೆ 
ಕೇಳಿದ್ದರೆ ಅವುಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದ್ದನು. 


2 ರಾಜರುಗಳು 17:1-16 


ಹೋಶೇಯನು ಇಸ್ರೇಲಿನಲ್ಲಿ ತನ್ನ 
ಆಳ್ವಿಕೆಯನ್ನು ಆರಂಭಿಸಿದನು 
ಏಲನ ಮಗನಾದ ಹೋಶೇಯನು ಸಮಾರ್ಯ 

17 ದಲ್ಲಿ ಇಸ್ರೇಲನ್ನು ಆಳಲಾರಂಭಿಸಿದನು. ಇದು 
ಅಹಾಜನು ಯೆಹೂದದ ರಾಜನಾಗಿದ್ದ ಹನ್ನೆರಡನೆಯ 
ವರ್ಷದಲ್ಲಾಯಿತು. ಹೋಶೇಯನು ಒಂಭತ್ತು ವರ್ಷ 
ಆಳಿದನು. 

2ಯಹೋವನು ಕೆಟ್ಟದ್ದೆಂದು ಹೇಳಿದ ಕಾರ್ಯಗಳನ್ನು 
ಹೋಶೇಯನು ಮಾಡಿದನು. ಆದರೆ ಹೋಶೇಯನು 
ಅವನಿಗಿಂತ ಮೊದಲು ಇಸ್ರೇಲನ್ನು ಆಳಿದ ರಾಜರು 
ಗಳಷ್ಟು ಕೆಟ್ಟವನಲ್ಲ. 

3ಅಶ್ಯೂರದ ರಾಜನಾದ ಶಲ್ಮನೆಸರನು ಹೋಶೇಯನ 
ವಿರುದ್ಧ ಯುದ್ದಕ್ಕೆ ಬಂದನು. ಶಲ್ಮನೆಸರನು ಹೋಶೇಯ 
ನನ್ನು ಸೋಲಿಸಿದನು. ಆದುದರಿಂದ ಹೋಶೇಯನು 
ಶಲ್ಕನೆಸರನಿಗೆ ಸೇವಕನಾಗಿ ಕಪ್ಪವನ್ನು ಕೊಟ್ಟನು. 

ಹೋಶೇಯನು ಈಜಿಪ್ಟಿನ ರಾಜನಲ್ಲಿಗೆ ಸಂದೇಶ 
ಕರನ್ನು ಕಳುಹಿಸಿದ್ದನು. ಈಜಿಪ್ಟಿನ ರಾಜನಿಗೆಸೋ ಎಂಬ 
ಹೆಸರಿತ್ತು. ಹೋಶೇಯನು ಅಶ್ಯೂರದ ರಾಜನಿಗೆ ಪ್ರತಿ 
ವರ್ಷ ಕಪ್ಪವನ್ನು ಕೊಡುತ್ತಿದ್ದನು, ಆದರೆ ಆ ವರ್ಷ ಕೊಡ 
ಲಿಲ್ಲ. ಆದರೆ ಅಶ್ಯೂರದ ರಾಜನಿಗೆ ಹೋಶೇಯನು ತನ್ನ 
ವಿರುದ್ಧ ಮಾಡಿರುವ ಒಳಸಂಚು ತಿಳಿದುಬಿಂದಿತು. ಆದ್ದ 
ರಿಂದ ಅಶ್ಯೂರದ ರಾಜನು ಹೋಶೇಯನನ್ನು ಬಂಧಿಸಿ, 
ಸೆರೆಯಲ್ಲಿಟ್ಟನು. 

*ನಂತರ ಅಶ್ಯೂರದ ರಾಜನು ಇಸ್ರೇಲಿನಲ್ಲೆಲ್ಲಾ 
ಸಂಚರಿಸಿ ಸಮಾರ್ಯಕ್ಕೆ ಬಂದನು. ಅವನು ಸಮಾರ್ಯ 


524 


*ಇಸ್ರೇಲರು ತಮ್ಮ ದೇವರಾದ ಯೆಹೋವನ ವಿರುದ್ಧ 
ರಹಸ್ಯವಾದ ಕೆಟ್ಟಕಾರ್ಯಗಳನ್ನು ಮಾಡಿದರು. 

ಇಸ್ರೇಲರು ಚಿಕ್ಕ ಊರಿನಿಂದಿಡಿದು ದೊಡ್ಡ ನಗರ 
ದವರೆಗೂ ತಮ್ಮ ಎಲ್ಲಾ ನಗರಗಳಲ್ಲಿ ಉನ್ನತಸ್ಥಳಗಳನ್ನು 
ನಿರ್ಮಿಸಿದರು. ೌಇಸ್ರೇಲರು ಪ್ರತಿಯೊಂದು ಬೆಟ್ಟದ 
ಮೇಲೂ ಪ್ರತಿಯೊಂದು ಹಸಿರು ಗಿಡಗಳ ಅಡಿಯಲ್ಲೂ 
ಸ್ಮಾರಕಕಲ್ಲುಗಳನ್ನು* ಮತ್ತು ಅಶೇರ್‌ ವಿಗ್ರಹಕಲ್ಲುಗ 
ಳನ್ನು ನಿಲ್ಲಿಸಿದರು. ''ಇಸ್ರೇಲರು ಪೂಜಾಸ್ಥಳಗಳಲ್ಲೆಲ್ಲಾ 
ಧೂಪವನ್ನು ಸುಡುತ್ತಿದ್ದರು. ಯೆಹೋವನು ಆ ದೇಶ 
ದಿಂದ ಬಲವಂತವಾಗಿ ಹೊರಗಟ್ಟಿದ ಆ ಮೊದಲಿನ 
ಜನಾಂಗಗಳಂತೆ ಇಸ್ರೇಲರು ಮಾಡಿದರು. ಇಸ್ರೇಲರು 
ಮಾಡಿದ ದುಷಕಾರ್ಯಗಳಿಂದ ಯೆಹೋವನು ಕೋಪ 
ಗೊಂಡನು. ಅವರು ವಿಗ್ರಹಗಳ ಸೇವೆಮಾಡಿದರು. 
ಯೆಹೋವನು ಇಸ್ರೇಲರಿಗೆ, ""ನೀವು ವಿಗ್ರಹಗಳನ್ನು 
ಪೂಜಿಸಲೇಬಾರದು''ಎಂದು ಹೇಳಿದ್ದನು. 

ಇಸ್ರೇಲ್‌ ಮತ್ತು ಯೆಹೂದಗಳನ್ನು ಎಚ್ಚರಿಸಲು 
ಯೆಹೋವನು ಪ್ರತಿಯೊಬ್ಬ ಪ್ರವಾದಿಯನ್ನು ಮತ್ತು 
ದೇವದರ್ಶಿಯನ್ನು ಬಳಸಿಕೊಂಡನು. ಯೆಹೋವನು, 
""ನಿಮ್ಮ ಕೆಟ್ಟಕಾರ್ಯಗಳಿಂದ ದೂರವಾಗಿ! ನನ್ನ ಆಜ್ಞೆ 
ಗಳಿಗೆ ಮತ್ತು ಧರ್ಮಶಾಸ್ತ್ರಗಳಿಗೆ ವಿಧೇಯತೆಯಿಂದಿರಿ. 
ನಿಮ್ಮ ಪೂರ್ವಿಕರಿಗೆ ನಾನು ನೀಡಿದ ಕಟ್ಟಳಿಗಳನ್ನೆಲ್ಲಾ 
ಅನುಸರಿಸಿ. ನಾನು ನನ್ನ ಸೇವಕರಾದ ಪ್ರವಾದಿಗಳ 
ಮೂಲಕ ಇವುಗಳನ್ನು ನೀಡಿದ್ದೇನೆ''ಎಂದು ಹೇಳಿದ್ದನು. 

ಆದರೆ ಅವರು ಯೆಹೋವನ ಮಾತುಗಳಿಗೆ ಕಿವಿ 
ಗೊಡಲಿಲ್ಲ; ತಮ್ಮ ದೇವರಾದ ಯೆಹೋವನನ್ನು ನಂಬದೆ 








ವನ್ನು ಮೂರು ವರ್ಷ ಮುತ್ತಿಗೆ ಹಾಕಿದನು. "ಹೋಶೇ 
ಯನು ಇಸ್ರೇಲಿನ ರಾಜನಾಗಿದ್ದ ಒಂಭತ್ತನೆಯ ವರ್ಷ 
ದಲ್ಲಿ ಅಶ್ಯೂರದ ರಾಜನು ಸಮಾರ್ಯವನ್ನು ಸ್ವಾಧೀನ 
ಪಡಿಸಿಕೊಂಡನು. ಅಶ್ಯೂರದ ರಾಜನು ಇಸ್ರೇಲರನ್ನು ಸೆರೆ 
ಯಾಳುಗಳನ್ನಾಗಿ ಒಯ್ದು ಹಲಹು ಪ್ರಾಂತ್ಯದಲ್ಲಿಯೂ 
ಹಾಬೋರ್‌ ಹೊಳೆಯಿರುವ ಗೋಜಾನ್‌ ಪ್ರಾಂತ್ಯ 
ದಲ್ಲಿಯೂ ಮೇದ್ಯರ ನಗರಗಳಲ್ಲಿಯೂ ಇರಿಸಿದನು. 
7ಇಸ್ರೇಲರು ತಮ್ಮ ದೇವರಾದ ಯೆಹೋವನ ವಿರುದ್ಧ 
ಪಾಪಗಳನ್ನು ಮಾಡಿದ್ದರಿಂದ ಇವೆಲ್ಲವೂ ಸಂಭವಿಸಿದವು. 
ಈಜಿಪ್ಟಿನ ರಾಜನಾದ ಫರೋಹನ ಆಳ್ವಿಕೆಯಿಂದ 
ಇಸ್ರೇಲರನ್ನು ತಪ್ಪಿಸಿ ಯೆಹೋವನು ಅವರನ್ನು ಈಜಿಪ್ಟ್‌ 
ದೇಶದಿಂದ ಹೊರತಂದಿದ್ದನು. ಆದರೆ ಇಸ್ರೇಲರು ಬೇರೆ 
ದೇವರುಗಳನ್ನು ಪೂಜಿಸಲು ಆರಂಭಿಸಿ₹ಅನ್ಯರು ಮಾಡು 
ವಂತಹ ಕಾರ್ಯಗಳನ್ನೇ ಮಾಡತೊಡಗಿದರು. ಇಸ್ರೇ 
ಲರು ಈಜಿಪ್ಪಿನಿಂದ ತಮ್ಮ ದೇಶಕ್ಕೆ ಬಂದಾಗ ಯೆಹೋ 


ಹೋದ ತಮ್ಮ ಪೂರ್ಪಿಕರನ್ನೇ ಅನುಸರಿಸಿದರು. 
15ಯೆಹೋವನು ಅವರ ಪೂರ್ಪಿಕರೊಂಡಿಗೆ ಮಾಡಿ 
ಕೊಂಡಿದ್ದ ಒಡಂಬಡಿಕೆಯನ್ನು ಮತ್ತು ಆತನ ನಿಯಮ 
ಗಳನ್ನು ಅವರು ಒಪ್ಪಲಿಲ್ಲ. ಅವರು ಯೆಹೋವನ ಎಚ್ಚರಿ 
ಕೆಗೆ ಗಮನವನ್ನೂ ನೀಡಲಿಲ್ಲ, ಅವರು ನಿರರ್ಥಕವಾದ 
ವಿಗ್ರಹಗಳನ್ನು ಅನುಸರಿಸಿ ನಿಷ್ಟಯೋಜಕರಾದರು, 
ಅವರು ತಮ್ಮ ಸುತ್ತಮುತ್ತಲಿನ ಜನಾಂಗಗಳನ್ನು ಅನುಸ 
ರಿಸಿದರು. ಯೆಹೋವನು ಇಸ್ರೇಲಿನ ಜನರಿಗೆ ಮಾಡ 
ಬಾರದೆಂದು ಎಚ್ಚರಿಸಿ ಹೇಳಿದ್ದನ್ನು ಈ ಜನಾಂಗಗಳು 
ಮಾಡಿದವು. 

16ಜನರು ತಮ್ಮ ದೇವರಾದ ಯೆಹೋವನ ಆಜ್ಜಿಗಳನ್ನು 
ಅನುಸರಿಸುವುದನ್ನು ನಿಲ್ಲಿಸಿದರು. ಅವರು ಚಿನ್ನದ ಎರಡು 
ಬಸವನ ಮೂರ್ತಿಗಳನ್ನು ನಿರ್ಮಿಸಿದರು. ಅವರು ಅಶೇರ 
ಸ್ತಂಭಗಳನ್ನು ನಿರ್ಮಿಸಿದರು. ಅವರು ಪರಲೋಕದ 
ಎಲ್ಲಾ ನಕ್ಷತ್ರಗಳನ್ನು ಮತ್ತು ಬಾಳ್‌ ದೇವರನ್ನು 





ವನು ಅಲ್ಲಿಯ ನಿವಾಸಿಗಳನ್ನು ಬಲವಂತವಾಗಿ ಹೊರ 
ಗಟ್ಟಿದ್ದನು. ಆದರೆ ಇಸ್ರೇಲರು ತಮ್ಮನ್ನು ಆಳುವುದಕ್ಕಾಗಿ 
ದೇವರನ್ನು ತೊರೆದು ರಾಜರನ್ನು ಆರಿಸಿಕೊಂಡರು. 


ಸ್ಮಾರಕಕಲ್ಲು ಜನರು ವಿಶೇಷವಾದದ್ದನ್ನು ನೆನಪು ಮಾಡಿಕೊಳ್ಳಲು 
ನಿಲ್ಲಿಸುತ್ತಿದ್ದ ಕಲ್ಲು, ಪ್ರಾಚೀನ ಇಸ್ರೇಲ್‌ನಲ್ಲಿ ಸುಳ್ಳುದೇವತೆಗಳ 
ಪೂಜೆಗಾಗಿ ಈ ವಿಶೇಷ ಸ್ಥಳಗಳಲ್ಲಿ ಕಲ್ಲುಗಳನ್ನು ನಿಲ್ಲಿಸುತ್ತಿದ್ದರು. 


525 


ಪೂಜಿಸಿದರು. !ಅವರು ತಮ್ಮ ಗಂಡುಮಕ್ಕಳನ್ನು ಮತ್ತು 
ಹೆಣ್ಣು ಮಕ್ಕಳನ್ನು ಬೆಂಕಿಯಲ್ಲಿ ಆಹುತಿಕೊಟ್ಟರು. ಅವರು 
ಭವಿಷ್ಯವನ್ನು ತಿಳಿಯಲು ಮಾಂತ್ರಿಕ ವಿದ್ಯೆಯನ್ನು ಮತ್ತು 
ಕಣಿ ಹೇಳುವುದನ್ನು ಕಲಿತರು. ಯೆಹೋವನು ಕೆಟ್ಟ 
ದ್ದೆಂದು ಹೇಳಿದ್ದ ಕ್ಕ ತಮ್ಮನ್ನು ತಾವು ಮಾರಿಕೊಂಡು 
ಯೆಹೋವನಿಗೆ ಕೋಪವನ್ನು ಉಂಟುಮಾಡಿದರು. 
ಆದ್ದರಿಂದ ಯೆಹೋವನು ಇಸ್ರೇಲಿನ ಬಗ್ಗೆ ಉಗ್ರ 
ಕೋಪಿಯಾಗಿ, ಅವರನ್ನು ತನ್ನ ದೃಷ್ಟಿಯಿಂದ ದೂರ 
ಮಾಡಿದನು. ಯೆಹೂದಕುಲದವರ ಹೊರತಾಗಿ ಇಸ್ರೇ 
ಲರಲ್ಲಿ ಯಾರೂ ಉಳಿಯಲಿಲ್ಲ! 


ಯೆಹೂದದ ಜನರೂ ಸಹ ತಪ್ಪಿತಸ್ಥರಾದರು 

ಆದರೆ ಯೆಹೂದದ ಜನರೂ ಸಹ ತಮ್ಮ ದೇವರಾದ 
ಯೆಹೋವನ ಆಜ್ಞೆಗಳಿಗೆ ವಿಧೇಯರಾಗಿರಲಿಲ್ಲ. 
ಯೆಹೂದದ ಜನರು ಇಸ್ರೇಲಿನ ಜನರಂತೆಯೇ ಜೀವಿಸು 
ತ್ತಿದ್ದರು. ಯೆಹೋವನು ಇಸ್ರೇಲಿನ ಜನರೆಲ್ಲರನ್ನೂ 
ತಿರಸ್ಕರಿಸಿದನು. ಅವನು ಅವರಿಗೆ ಅನೇಕ ತೊಂದರೆಗ 
ಳನ್ನು ಉಂಟುಮಾಡಿದನು. ಅವರನ್ನು ನಾಶಗೊಳಿಸಲು 
ನಾಶಕರಿಗೆ ಆತನು ಅವಕಾಶ ನೀಡಿದನು. ಕೊನೆಗೆ, 
ಆತನು ಅವರನ್ನು ದೂರತಳ್ಳಿ, ತನ್ನ ದೃಷ್ಟಿಯಿಂದ ಅವರನ್ನು 
ದೂರ ಮಾಡಿದನು. *'ಯೆಹೋವನು ಇಸ್ರೇಲನ್ನು 
ದಾವೀದನ ವಂಶಾವಳಿಯಿಂದ ಕಿತ್ತುಹಾಕಿದನು. ಇಸ್ರೇ 
ಲರು ನೆಬಾಟನ ಮಗನಾದ ಯಾರೊಬ್ಬಾಮನನ್ನು ತಮ್ಮ 
ರಾಜ ನನ್ನಾಗಿಸಿ ಕೊಂಡರು. ಯಾರೊಬ್ಬಾಮನು ಇಸ್ರೇಲ 
ರನ್ನು ಯೆಹೋವನಿಂದ ದೂರಮಾಡಿದನು. ಇಸ್ರೇಲರು 
ಮಹಾಪಾಪಗಳನ್ನು ಮಾಡುವಂತೆ ಯಾರೊಬ್ಬಾಮನು 
ಪ್ರೇರೇಪಿಸಿದನು. 3 ಆದ್ದರಿಂದ ಇಸ್ರೇಲರು ಯಾರೊಬ್ಬಾ 
ಮನು ಮಾಡಿದ ಪಾಪಗಳನ್ನೆಲ್ಲ ಅನುಸರಿಸಿದರು. 
ಯೆಹೋವನು ಇಸ್ರೇಲನ್ನು ತನ್ನ ದೃಷ್ಟಿಯಿಂದ ದೂರ 
ತಳ್ಳುವವರೆಗೆ, ಅವರು ಈ ಪಾಪಗಳನ್ನು ಮಾಡುವುದನ್ನು 
ನಿಲ್ಲಿಸಲೇ ಇಲ್ಲ. ಇದು ಸಂಭವಿಸುತ್ತದೆಂದು ಯೆಹೋ 
ವನು ಹೇಳಿದ್ದನು! ಆತನು ಜನರಿಗೆ ಇದನ್ನು ಮುಂಚೆಯೇ 
ತಿಳಿಸಲು ತನ್ನ ಪ್ರವಾದಿಗಳನ್ನು ಕಳುಹಿಸಿದ್ದನು. ಆದ್ದ 
ರಿಂದಲೇ ಇಸ್ರೇಲರನ್ನು ತಮ್ಮ ದೇಶದಿಂದ ಅಶ್ಯೂರಿಗೆ 
ಸೆರೆಹಿಡಿದು ಒಯ್ದರು. ಅವರು ಇಂದಿಗೂ ಅಲ್ಲಿಯೇ 
ಇದ್ದಾರೆ. 


ಸಮಾರ್ಯದ ಜನರ ಆರಂಭ ಕಾಲ 
ಜಣಸ್ತ್ರೇಲರನ್ನು ಸಮಾರ್ಯದಿಂದ ಅಶ್ಕೂರದ 
ರಾಜನು ಒಯ್ದನು. ನಂತರ ಅಶ್ಯೂರದ ರಾಜನು ಬಾಬಿ 
ಲೋನ್‌, ಕೂತಾ, ಅವ್ವಾ, ಹಮಾತ್‌ ಮತ್ತು ಸೆಫ 
ರ್ವಯಿಮ್‌ ಗಳಿಂದ ಜನರನ್ನು ಕರೆತಂದು ಇಸ್ರೇಲರ 


ಬದಲಾಗಿ ಅವರನ್ನು ಸಮಾರ್ಯದಲ್ಲಿ ನೆಲೆಗೊಳಿಸಿದನು. 


2 ರಾಜರುಗಳು 17:17-33 


ಅವರು ಸಮಾರ್ಯವನ್ನು ಹೊಂದಿಕೊಂಡು ಅವರ ಸುತ್ತ 
ಲಿನ ನಗರಗಳಲ್ಲಿ ವಾಸಿಸಿದರು. ಆದರೆ ಅವರು 
ಯೆಹೋವನನ್ನು ಗೌರವಿಸಲಿಲ್ಲ. ಆದ್ದರಿಂದ ಅವರ 
ಮೇಲೆ ಆಕ್ರಮಣಮಾಡಲು ಯೆಹೋವನು ಸಿಂಹಗಳನ್ನು 
ಕಳುಹಿಸಿದನು. ಈ ಸಿಂಹಗಳು ಆ ಜನರಲ್ಲಿ ಕೆಲವರನ್ನು 
ಕೊಂದುಹಾಕಿದವು. ಅಶ್ಯೂರದ ರಾಜನಿಗೆ ಕೆಲವು 
ಜನರು, ""ನೀನು ಕೆಲವು ಜನರನ್ನು ಒಯ್ದು ಸಮಾರ್ಯ 
ನಗರಗಳಲ್ಲಿ ಇರಿಸಿದೆ. ಅವರು ಆ ದೇಶದ ದೇವರ 
ನಿಯಮಗಳ ಬಗ್ಗೆ ತಿಳಿದುಕೊಂಡಿಲ್ಲ. ಆದ್ದರಿಂದ ಅವ 
ರನ್ನು ಆಕ್ರಮಣ ಮಾಡಲು ದೇವರು ಸಿಂಹಗಳನ್ನು 
ಕಳುಹಿಸಿದನು. ಆ ದೇಶದ ದೇವರ ನಿಯಮಗಳನ್ನು 
ಅವರು ತಿಳಿದಿಲ್ಲದಿರುವುದರಿಂದ ಅವರನ್ನು ಸಿಂಹಗಳು 
ಕೊಂದುಹಾಕಿದವು'' ಎಂದು ಹೇಳಿದರು. 

ಆದ್ಧರಿಂದ ಅಶ್ಕೂರದ ರಾಜನು, "'ನೀವು 
ಸಮಾರ್ಯದಿಂದ ಕೆಲವು ಯಾಜಕರನ್ನು ಕರೆದೊಯ್ದಿರು 
ವರಿ. ನಾನು ಸಮಾರ್ಯದಿಂದ ಸೆರೆಹಿಡಿದು ತಂದಿರುವ 
ಯಾಜಕರಲ್ಲೊಬ್ಬನನ್ನು ಅಲ್ಲಿಗೆ ಕಳುಹಿಸಿ. ಆ ಯಾಜಕನು 
ಹೋಗಿ ಅಲ್ಲಿಯೇ ನೆಲೆಸಲಿ. ನಂತರ ಆ ಯಾಜಕನು ಆ 
ದೇಶದ ದೇವರ ಕಟ್ಟಳೆಗಳನ್ನು ಜನರಿಗೆ ಬೋಧಿಸಲಿ'' 
ಎಂದು ಆಜ್ಞಾಪಿಸಿದನು. 

28ಹ್ರೀಗೆ ಅಶ್ಯೂರದವರು ಸಮಾರ್ಯದಿಂದ ಕರೆದೊ 
ಯ್ಡಿದ್ದ ಯಾಜಕರಲ್ಲೊಬ್ಬನು ಬೇತೇಲಿನಲ್ಲಿ ವಾಸಿಸಲು 
ಬಂದನು. ಈ ಯಾಜಕನು ಜನರಿಗೆ, ಯೆಹೋವ 
ಭಕ್ತಿಯನ್ನು ಬೋಧಿಸಿದನು. 

ಆದರೆ ಅವರೆಲ್ಲರೂ ತಮ್ಮ ಸ್ವಂತ ದೇವರುಗಳನ್ನು 
ನಿರ್ಮಿಸಿ, ಅವುಗಳನ್ನು ಸಮಾರ್ಯದವರು ನಿರ್ಮಿಸಿದ್ದ 
ಉನ್ನತಸ್ಥಳಗಳಲ್ಲಿನ ಆಲಯಗಳಲ್ಲಿ ಇರಿಸಿದರು. ಅವರು 
ಎಲ್ಲೆಲ್ಲಿ ವಾಸಿಸುತ್ತಿದ್ದರೋ ಅಲ್ಲೆಲ್ಲಾ ಹೀಗೆಯೇ ಮಾಡಿ 
ದರು. ೫ ಬಾಬಿಲೋನಿನ ಜನರು ಸುಳ್ಳುದೇವತೆಯಾದ 
ಸುಕ್ಕೋತ್ಸೆನೋತನ್ನು ನಿರ್ಮಿಸಿದರು. ಕೂತದ ಜನರು 
ಸುಳ್ಳುದೇವತೆಯಾದ ನೇರ್ಗಲ್‌ಯನ್ನು ಮಾಡಿದರು. 
ಹಮಾತಿನ ಜನರು ಸುಳ್ಳುದೇವತೆಯಾದ ಅಷೀಮಾವನ್ನು 
ಮಾಡಿದರು. 3'ಅವ್ವೀಯರು ಸುಳ್ಳುದೇವತೆಯಾದ 
ನಿಭಜ್‌ ಮತ್ತು ತರ್ತಕ್‌'ಗಳನ್ನು ಮಾಡಿದರು. ಸೆಫರ್ವ 
ಯಿಮಿನವರು ತಮ್ಮ ದೇವರುಗಳಾದ ಅದ್ರಮ್ಮೆಲೆಕ್‌ 
ಮತ್ತು ಅನ್ನಮ್ಮೆಲೆಕ್‌ಗಳನ್ನು ಗೌರವಿಸಲು ತಮ್ಮ ಮಕ್ಕ 
ಳನ್ನು ಬೆಂಕಿಯಲ್ಲಿ ಆಹುತಿಕೊಟ್ಟರು. 

32ಆದರೆ ಅವರು ಯೆಹೋವನಲ್ಲಿಯೂ ಭಕ್ತಿಯನ್ನಿಟ್ಟಿ 
ದ್ದರು. ಅವರು ಉನ್ನತಸ್ಥಳಗಳಿಗೆ ಯಾಜಕರನ್ನು ಜನ 
ರಲ್ಲಿಯೇ ಆಯ್ಕೆ ಮಾಡಿಕೊಂಡರು. ಆ ಯಾಜಕರು 
ಜನರಿಗಾಗಿ ಉನ್ನತಸ್ಥಳಗಳಲ್ಲಿನ ದೇವಾಲಯಗಳಲ್ಲಿ 
ಯಜ್ಞವನ್ನು ಅರ್ಪಿಸಿದರು. ಅವರು ಯೆಹೋವನಲ್ಲಿ 
ಭಕ್ತಿಯಿಟ್ಟಿದ್ದರು, ಆದರೆ ತಮ್ಮ ಸ್ವಂತ ದೇವರುಗಳ 


2 ರಾಜರುಗಳು 17:34-18:10 


ಸೇವೆಯನ್ನೂ ಮಾಡಿದರು. ಅವರು ತಮ್ಮನ್ನು ತೆಗೆದು 
ಕೊಂಡು ಬಂದ ದೇಶಗಳಲ್ಲಿ ಮಾಡುತ್ತಿದ್ದಂತೆ ತಮ್ಮ 
ದೇವರುಗಳ ಸೇವೆಯನ್ನು ಮಾಡಿದರು. 

“ಇಂದಿಗೂ ಸಹ ಅವರು ಪೂರ್ವಕಾಲದಲ್ಲಿ ಮಾಡು 
ತ್ತಿದ್ದಂತೆಯೇ ಜೀವಿಸುತ್ತಿದ್ದಾರೆ. ಅವರಿಗೆ ಯೆಹೋವನಲ್ಲಿ 
ಭಕ್ತಿಯಿಲ್ಲ. ಅವರು ಇಸ್ರೇಲರ ನಿಯಮಗಳಿಗೆ ಮತ್ತು 
ಆಜ್ಞೆಗಳಿಗೆ ವಿಧೇಯರಾಗುವುದಿಲ್ಲ. ಯೆಹೋವನು 
ಯಾಕೋಬನ (ಇಸ್ರೇಲ) ಸಂತತಿಗೆ ನೀಡಿದ ನಿಯಮ 
ಗಳನ್ನು ಮತ್ತು ಆಜ್ಞೆಗಳನ್ನು ಅನುಸರಿಸುವುದಿಲ್ಲ. 
5 ಯೆಹೋವನು ಇಸ್ರೇಲಿನ ಜನರೊಂದಿಗೆ ಒಂದು 
ಒಡಂಬಡಿಕೆಯನ್ನು ಮಾಡಿಕೊಂಡು ಅವರಿಗೆ, ""ನೀವು 
ಅನ್ಯದೇವತೆಗಳನ್ನು ಪೂಜಿಸಬಾರದು; ನೀವು ಅವುಗಳಿಗೆ 
ಕೈಮುಗಿಯಬಾರದು; ಅವುಗಳ ಸೇವೆಯನ್ನು ಮಾಡ 
ಬಾರದು; ಅವುಗಳಿಗೆ ಯಜ್ಞಗಳನ್ನು ಅರ್ಪಿಸಬಾರದು. 
35 ಆದರೆ ನೀವು ಯೆಹೋವನನ್ನು ಅನುಸರಿಸಲೇಬೇಕು. 
ನಿಮ್ಮನ್ನು ಈಜಿಪ್ಪಿನಿಂದ ಹೊರಗೆತಂದ ದೇವರೇ ನಿಮ್ಮ 
ಯೆಹೋವ. ಯೆಹೋವನು ನಿಮ್ಮನ್ನು ರಕ್ಷಿಸಲು ತನ್ನ 
ಮಹಾಶಕ್ತಿಯನ್ನು ಬಳಸಿದನು. ನೀವು ಯೆಹೋವನನ್ನು 
ಆರಾಧಿಸಬೇಕು ಮತ್ತು ಆತನಿಗೆ ಯಜ್ಞಗಳನ್ನು ಅರ್ಪಿಸ 
ಬೇಕು. 3'ಆತನು ನಿಮಗೆ ಬರೆಯಿಸಿಕೊಟ್ಟ ನಿಮಯ 
ಗಳಿಗೆ, ಶಾಸ್ತ್ರಗಳಿಗೆ, ಉಪದೇಶಗಳಿಗೆ ಮತ್ತು ಆಜ್ಞೆಗಳಿಗೆ 


526 


ಹಿಜ್ಕೀಯನು ಆಳಲಾರಂಭಿಸಿದನು. ಹಿಜ್ಕೀಯನು ಆಳ 
ಲಾರಂಭಿಸಿದಾಗ ಅವನಿಗೆ ಇಪ್ಪತ್ತೊಂಭತ್ತು ವರ್ಷ ವಯ 
ಸ್ಪಾಗಿತ್ತು ಹಿಜ್ಕೀಯನು ಜೆರುಸಲೇಮಿನಲ್ಲಿ ಇಪ್ಪತ್ತೈದು 
ವರ್ಷ ಆಳಿದನು. ಜೆಕರ್ಯನ ಮಗಳಾದ ಅಬೀ ಎಂಬ 
ಹೆಸರಿನವಳು ಅವನ ತಾಯಿ. 

ಹಿಜ್ಕೀಯನು ತನ್ನ ಪೂರ್ವಿಕನಾದ ದಾವೀದ 
ನಂತೆ, ಯೆಹೋವನು ಯೋಗ್ಯವೆಂದು ಹೇಳಿದ್ದನ್ನು 
ಮಾಡಿದನು. 

ಹಿಜ್ಕೀಯನು ಉನ್ನತಸ್ಥಳಗಳನ್ನು ನಾಶಗೊಳಿಸಿದನು. 
ಅವನು ಸ್ಮಾರಕಕಲ್ಲುಗಳನ್ನು ಒಡೆದುಹಾಕಿದನು ಮತ್ತು 
ಅಶೇರಕಲ್ಲುಗಳನ್ನು ಕತ್ತರಿಸಿಹಾಕಿದನು. ಆ ಸಮಯದಲ್ಲಿ 
ಇಸ್ರೇಲರು ಮೋಶೆಯು ಮಾಡಿದ ತಾಮ್ರಸರ್ಪಕ್ಕೆ 
ಧೂಪವನ್ನು ಸುಡುತ್ತಿದ್ದರು. ಈ ತಾಮ್ರಸರ್ಪವನ್ನು 
"ನೆಹುಷ್ಟಾನ್‌' ಎಂದು ಕರೆಯುತ್ತಿದ್ದರು. ಜನರು ಈ 
ಸರ್ಪವನ್ನು ಆರಾಧಿಸುತ್ತಿದ್ದುದರಿಂದ ಹಿಜ್ಕೀಯನು ಈ 
ತಾಮ್ರಸರ್ಪವನ್ನು ಒಡೆದು ಚೂರುಚೂರು ಮಾಡಿದನು. 

3ಹಿಜ್ಯೀಯನು ಇಸ್ರೇಲಿನ ದೇವರಾದ ಯೆಹೋವನಲ್ಲಿ 
ನಂಬಿಕೆಯಿಟ್ಟನು. ಯೆಹೂದದ ರಾಜರುಗಳಲ್ಲೆಲ್ಲಾ 
ಹಿಜ್ಕೀಯನಂಥವರು ಅವನ ಮುಂಚೆಯಾಗಲೀ ಅವನ 
ನಂತರವಾಗಲೀ ಇರಲಿಲ್ಲ. (ಹಿಜ್ಕೀಯನು ಯೆಹೋವ 
ನಿಗೆ ಬಹಳ ನಂಬಿಕೆಯುಳ್ಳವನಾಗಿದ್ದನು. ಅವನು 





ನೀವು ವಿಧೇಯರಾಗಿರಬೇಕು. ನೀವು ಎಲ್ಲಾ ಕಾಲ 
ದಲ್ಲೂ ಇವುಗಳಿಗೆ ವಿಧೇಯತೆಯಿಂದಿರಬೇಕು. ನೀವು 
ಆನ್ಯದೇವತೆಗಳನ್ನು ಪೂಜಿಸಲೇಬಾರದು. ನಾನು 
ನಿಮ್ಮೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ನೀವು 
ಮರೆಯಲೇಬಾರದು. ನೀವು ಅನ್ಯದೇವರುಗಳನ್ನು 
ಪೂಜಿಸಬಾರದು. ನೀವು ನಿಮ್ಮ ದೇವರಾದ 
ಯೆಹೋವನನ್ನು ಮಾತ್ರ ಆರಾಧಿಸಬೇಕು. ಆಗ ಆತನು 
ನಿಮ್ಮನ್ನು ನಿಮ್ಮ ಶತ್ರುಗಳಿಂದ ರಕ್ಟಿಸುತ್ತಾನೆ'' ಎಂದು 
ಆಜ್ಞಾಪಿಸಿದನು. 

ದರೆ ಇಸ್ರೇಲರು ಆತನ ಮಾತಿಗೆ ಕಿವಿಗೊಡದೆ ತಮ್ಮ 
ಮೊದಲಿನ ಕಾರ್ಯಗಳನ್ನೇ ಮುಂದುವರಿಸಿದರು. 
“! ಅನ್ಯಜನಾಂಗಗಳು ಯೆಹೋವನಲ್ಲಿ ಭಕ್ತಿಯಿಂದಿ 
ದ್ದರೂ ತಮ್ಮ ಸ್ವಂತ ವಿಗ್ರಹಗಳನ್ನು ಪೂಜಿಸುತ್ತಿದ್ದರು. 
ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ತಮ್ಮ ಪೂರ್ನಿಕರು 
ಮಾಡಿದಂತಹ ಕಾರ್ಯಗಳನ್ನು ಮಾಡುತ್ತಿದ್ದರು. ಅವರು 
ಇಂದಿಗೂ ಇಂತಹ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. 





ಹಿಜ್ಕೀಯನು ಯೆಹೂದದಲ್ಲಿ ತನ್ನ ಆಳ್ವಿಕೆಯನ್ನು 


ಆರಂಭಿಸಿದನು. 
1 8 ಅಹಾಜನ ಮಗನಾದ ಹಿಜ್ಕೀಯನು ಯೆಹೂ 
ದದ ರಾಜನಾದನು. ಏಲನ ಮಗನಾದ ಹೋಶೇ 
ಯನು ಇಸ್ರೇಲಿನ ರಾಜನಾಗಿದ್ದ ಮೂರನೆಯ ವರ್ಷದಲ್ಲಿ 


ಯೆಹೋವನನ್ನು ಅನುಸರಿಸುವುದನ್ನು ನಿಲ್ಲಿಸಲೇ ಇಲ್ಲ. 
ಯೆಹೋವನು ಮೋಶೆಗೆ ನೀಡಿದ ಆಜ್ಞೆಗಳಿಗೆ ಅವನು 
ವಿಧೇಯನಾಗಿ ಅನುಸರಿಸಿದನು. "ಯೆಹೋವನು ಹಿಜ್ಕೀ 
ಯನೊಂದಿಗಿದ್ದನು. ಹಿಜ್ಕೀಯನು ತಾನು ಮಾಡಿದ್ದರ 
ಲ್ಲೆಲ್ಲಾ ಜಯಗಳಿಸಿದನು. 

ಹಿಜ್ಕೀಯನು ಅಶ್ಯೂರದ ರಾಜನೊಂದಿಗಿದ್ದ ಸಂಬಂಧ 
ವನ್ನು ಕಡಿದುಹಾಕಿದನು. ಅಶ್ಯೂರದ ರಾಜನ ಸೇವೆ 
ಯನ್ನು ಹಿಜ್ಕೇಯನು ನಿಲ್ಲಿಸಿದನು. ಹಿಜ್ಕೀಯನು ಗಾಜ 
ಪ್ರಾಂತ್ಯದವರೆಗಿದ್ದ ಮತ್ತು ಅದರ ಸುತ್ತಲಿನ ಪ್ರದೇಶ 
ದಲ್ಲಿದ್ದ ಫಿಲಿಷ್ಟಿಯರನ್ನು ಸೋಲಿಸಿದನು. ಅವನು 
ಫಿಲಿಷ್ಟಿಯರ ಚಿಕ್ಕ ಊರಿನಿಂದಿಡಿದು ದೊಡ್ಡ ನಗರ 
ಗಳನ್ನೆಲ್ಲಾ ಸೋಲಿಸಿದನು. 


ಸಮಾರ್ಯಕ್ಕೆ ಅಶ್ಯೂರದವರ ಮುತ್ತಿ; ಗೆ 

*ಅಶ್ಕೂರದ ರಾಜನಾದ ಶಲ್ಮನೆಸರನು ಸಮಾರ್ಯದ 
ವಿರುದ್ಧ ಹೋರಾಡಲು ಹೋದನು. ಅವನ ಸೈನ್ಯವು ನಗರ 
ವನ್ನು ಸುತ್ತುವರಿಯಿತು. ಹಿಜ್ಕೀಯನು ಯೆಹೂದದ 
ರಾಜನಾಗಿದ್ದ ನಾಲ್ಕನೆಯ ವರ್ಷದಲ್ಲಿ ಇದು ಸಂಭವಿಸಿತು. 
(ಅದು ಏಲನ ಮಗನಾದ ಹೋಶೇಯನು ಇಸ್ರೇಲಿನ 
ರಾಜನಾಗಿ ಆಳುತ್ತಿದ್ದ ಏಳನೆಯ ವರ್ಷದಲ್ಲಿ ಸಂಭವಿ 
ಸಿತು.) 1ಮೂರು ವರ್ಷಗಳ ಕೊನೆಯಲ್ಲಿ ಶಲ್ಮನೆಸರನು 
ಸಮಾರ್ಯವನ್ನು ವಶಪಡಿಸಿಕೊಂಡನು. ಹಿಜ್ಮೀಯನು 


527 


ಯೆಹೂದದ ರಾಜನಾಗಿದ್ದ ಆರನೆಯ ವರ್ಷದಲ್ಲಿ ಅವನು 
ಸಮಾರ್ಯವನ್ನು ವಶಪಡಿಸಿಕೊಂಡನು. (ಹೋಶೇ 
ಯನು ಇಸ್ರೇಲಿನ ರಾಜನಾಗಿ ಆಳುತ್ತಿದ್ದ ಒಂಭತ್ತನೆಯ 
ವರ್ಷದಲ್ಲಿ ಇದು ಸಂಭವಿಸಿತು.) ''ಅಶ್ಯೂರದ ರಾಜನು 
ಇಸ್ರೇಲರನ್ನು, ಸೆರೆಯಾಳುಗಳನ್ನಾಗಿ ಅಶ್ಯೂರಿಗೆ 
ಒಯ್ದನು. ಅವನು ಅವರನ್ನು ಹಲಹು ಪ್ರಾಂತ್ಯದಲ್ಲಿಯೂ 
ಹಾಬೋರ್‌ ಹೊಳೆಯಿರುವ ಗೋಜಾನ್‌ ಪ್ರಾಂತ್ಯ 
ದಲ್ಲಿಯೂ ಮೇದ್ಯರ ನಗರಗಳಲ್ಲಿಯೂ ವಾಸಿಸುವಂತೆ 
ಮಾಡಿದನು. ''ಇಸ್ರೇಲರು ತಮ್ಮ ದೇವರಾದ ಯೆಹೋ 
ವನಿಗೆ ಅವಿಧೇಯರಾದದ್ದೂ ಆತನ ಒಡಂಬಡಿಕೆಯನ್ನು 
ಉಲ್ಲಂಘಿ'ಸಿದ್ದೂ ಆತನ ಸೇವಕನಾದ ಮೋಶೆಯ ಆಜ್ಞೆ 
ಗಳಿಗೆ ಅವಿಧೇಯರಾದದ್ದೂ ಇದಕ್ಕೆ ಕಾರಣ. 


ಯೆಹೂದವನ್ನು ವಶಪಡಿಸಿಕೊಳ್ಳಲು 
ಅಶ್ಯೂರದವರು ಸಿದ್ಧರಾದರು 

'3ಹಿಜ್ಕೀಯನು ರಾಜನಾಗಿದ್ದ ಹದಿನಾಲ್ಕನೆಯ ವರ್ಷ 
ದಲ್ಲಿ ಅಶ್ಯೂರದ ರಾಜನಾದ ಸನ್ಹೇರೀಬನು. ಯೆಹೂದದ 
ಬಲಾಢ್ಯ ನಗರಗಳ ವಿರುದ್ಧವಾಗಿ ಹೋರಾಡಲು 
ಹೋದನು. ಸನ್ಹೇರೀಬನು ಆ ನಗರಗಳನ್ನೆಲ್ಲ ಸೋಲಿಸಿ 
ದನು. “ಆಗ ಯೆಹೂದದ ರಾಜನಾದ ಹಿಜ್ಕೀಯನು 
ಲಾಕೀಷಿನಲ್ಲಿದ್ದ ಅಶ್ಯೂರದ ರಾಜನಿಗೆ ಒಂದು ಸಂದೇಶ 
ವನ್ನು ಕಳುಹಿಸಿದನು. ಹಿಜ್ಕೀಯನು, ""ನಾನು ತಪ್ಪು ಮಾಡಿ 
ದ್ದೇನೆ. ನನ್ನನ್ನು ಒಬ್ಬಂಟಿಗನನ್ನಾಗಿ ಬಿಡು. ನಂತರ ನೀನು 
ಅಪೇಕ್ಬಿಸಿದ್ದನ್ನೆಲ್ಲಾ ಕೊಡುತ್ತೇನೆ''ಎಂದು ಹೇಳಿದನು. 

ಆಗ ಅಶ್ಯೂರದ ರಾಜನು ಯೆಹೂದದ ರಾಜನಾದ 
ಹಿಜ್ಕೇಯನಿಗೆ ಸುಮಾರು ಹನ್ನೊಂದು ಟನ್ನು ಬೆಳ್ಳಿಯನ್ನು 
ಮತ್ತು ಒಂದು ಟನ್ನು ಚಿನ್ನವನ್ನು ಕೊಡುವಂತೆ ಹೇಳಿದನು. 
ಹಿಜ್ಕೀಯನು ದೇವಾಲಯದಲ್ಲಿದ್ದ ಮತ್ತು ರಾಜನ 
ಭಂಡಾರದಲ್ಲಿದ್ದ ಬೆಳ್ಳಿಯನ್ನೆಲ್ಲ ನೀಡಿದನು. 165 
ಸಮಯದಲ್ಲಿ, ಹಿಜ್ಕೀಯನು ಯೆಹೋವನ ಆಲಯದ 
ಬಾಗಿಲುಗಳಿಗೆ ಮತ್ತು ಕದಗಳಿಗೆ ಹೊದಿಸಿದ್ದ ಬಂಗಾರ 
ವನ್ನು ಕತ್ತರಿಸಿಹಾಕಿದನು. ರಾಜನಾದ ಹಿಜ್ಕೀಯನು ಈ 
ಬಾಗಿಲುಗಳ ಮತ್ತು ಕದಗಳ ಮೇಲೆ ಬಂಗಾರವನ್ನು 
ಹೊದಿಸಿದ್ದನು. ಹಿಜ್ಮಿಯನು ಈ ಬಂಗಾರವನ್ನು 
ಅಶ್ಯೂರದ ರಾಜನಿಗೆ ನೀಡಿದನು. 


ಅಶ್ಯೂರದ ರಾಜನು ಜಿರುಸಲೇಮಿಗೆ ಜನರನ್ನು 
ಕಳುಹಿಸಿದನು 
!ಅಶ್ಯೂರದ ರಾಜ ಜಿರುಸಲೇಮಿನಲ್ಲಿದ್ದ ರಾಜನಾದ 
ಹಿಜ್ಕೀಯನ ಬಳಿಗೆ ತನ್ನ ಮೂವರು ಮಹಾಸೇನಾಧಿಪತಿ 
ಗಳನ್ನು ಸೈನ್ಯದೊಂದಿಗೆ ಕಳುಹಿಸಿದನು. ಅವರು ಲಾಕೀಷಿ 
ನಿಂದ ಜಿರುಸಲೇಮಿಗೆ ಹೋದರು. ಅವರು ಮೇಲಿನ 
ಕೆರೆಯ ನೀರಿನ ಕೊಳವೆಯ ಬಳಿ ನಿಂತರು. (ಮೇಲಿನ 


2 ರಾಜರುಗಳು 18:11-25 


ಕೆರೆಯು ರಸ್ತೆಯ ಮೇಲೆ ದೋಭಿಘಾಟ್‌ ಬಳಿಯಿತ್ತು) 
18 ಜನರು ರಾಜನನ್ನು ಕರೆದರು. ಹಿಲ್ಕೀಯನ ಮಗ 
ನಾದ ಎಲ್ಯಾಕೀಮ್‌ (ಎಲ್ಯಾಕೀಮನು ರಾಜ ಗೃಹಾಧಿ 
ಪತಿ), ಶೆಬ್ದ (ಕಾರ್ಯದರ್ಶಿ), ಆಸಾಫನ ಮಗನಾದ 
ಯೋವನು (ಮಂತ್ರಿ). ಅವರನ್ನು ಭೇಟಿ ಮಾಡಲು 
ಹೊರಗೆ ಬಂದರು. ೌಸೇನಾಧಿಪತಿಗಳಲ್ಲಿ ಒಬ್ಬನಾದ 
ರಬ್ಬಾಕೆಯು ಅವರಿಗೆ, ""ಅಶ್ಯೂರದ ಮಹಾರಾಜನು 
ಹಿಜ್ಮೊಯನಿಗೆ ತಿಳಿಸುವುದೇನಂದರೆ: 


ನಿನ್ನ ನಂಬಿಕೆಗೆ ಆಧಾರವು ಎಲ್ಲಿದೆ? "ಯುದ್ಧ 
ದಲ್ಲಿ ನನಗೆ ಸಹಾಯ ಮಾಡಲು ನಿನ್ನಲ್ಲಿ ಬೇಕಾ 
ದಷ್ಟು ವಿವೇಕವೂ ಬಲವೂ ಇಡೆ' ಎಂದು ನೀನು 
ಹೇಳುವೆ. ಆದರೆ ನೀನು ಯಾರನ್ನು ನಂಬಿಕೊಂಡು 
ನನಗೆ ವಿರುದ್ಧವಾಗಿ ದಂಗೆ ಎದ್ದಿರುವೆ? 21ನೀನು 
ಮುರಿದುಬಿದ್ದಿರುವ ದಂಟನ್ನು ಊರುಗೋಲೆಂದು 
ನಂಬಿ ಭರವಸೆಯಿಟ್ಟೆರುವೆ! ಈಜಿಪ್ಟ್‌ ಊರು 
ಗೋಲಾಗಿದೆ. ಒಬ್ಬ ಮನುಷ್ಯನು ಈ ಊರು 
ಗೋಲಿನ ಮೇಲೆ ಭರವಸೆಯಿಟ್ಟರೆ ಅದು ಮುರಿದು 
ಬೀಳುತ್ತದೆ ಮತ್ತು ಅವನ ಕೈಯನ್ನೇ ಚುಚ್ಚಿ ಅವನಿಗೆ 
ನೋವನ್ನು ಉಂಟುಮಾಡುತ್ತದೆ! ಈಜಿಪ್ಟಿನ 
ರಾಜನು ತನ್ನನ್ನು ನಂಬಿದ ಜನರೆಲ್ಲರಿಗೂ ಇದೇ 
ರೀತಿಯಲ್ಲಿದ್ದಾನೆ. ಬಹುಶಃ ನೀನು, ""ನೀವು 
ನಮ್ಮ ದೇವರಾದ ಯೆಹೋವನಲ್ಲಿ ಭರವಸೆಯಿಟ್ಟಿ 
ದ್ದೇವೆ'' ಎಂದು ಹೇಳುವೆ. ಆದರೆ ಹಿಜ್ಕೀಯನು 
ಯೆಹೋವನ ಉನ್ನತಸ್ಥಳಗಳನ್ನು ಮತ್ತು ಯಜ್ಞ 
ವೇದಿಕೆಯನ್ನು ನಾಶಪಡಿಸಿ ಯೆಹೂದಕ್ಕೆ ಮತ್ತು 
ಜೆರುಸಲೇಮಿಗೆ, ""ನೀವು ಜೆರುಸಲೇಮಿನಲ್ಲಿರುವ 
ಯಜ್ಞವೇದಿಕೆಯ ಸನ್ನಿಧಿಯಲ್ಲಿ ಮಾತ್ರ, ಆರಾಧಿಸ 
ಬೇಕು'' ಎಂದು ಹೇಳಿದನೆಂಬುದು ನನಗೆ ತಿಳಿದಿದೆ. 

3ಈಗ ನಮ್ಮ ಒಡೆಯನಾದ ಅಶ್ಯೂರದ ರಾಜ 
ನೊಂದಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊ. 
ನಿನ್ನಲ್ಲಿ ಸವಾರಿಮಾಡಬಲ್ಲ ಸವಾರರು ಇದ್ದರೆ ನಿನಗೆ 
ಎರಡು ಸಾವಿರ ಕುದುರೆಗಳನ್ನು ಕೊಡುತ್ತೇನೆಂದು 
ನಾನು ಪ್ರಮಾಣ ಮಾಡುತ್ತೇನೆ. "ನನ್ನ ಒಡೆಯನ 
ಅಧಿಕಾರಿಗಳಲ್ಲಿ ಕನಿಷ್ಠನಾದ ಒಬ್ಬ ಅಧಿಕಾರಿ 
ಯನ್ನೂ ನೀನು ಸೋಲಿಸಲಾಗುವುದಿಲ್ಲ! ನಿನಗೆ 
ರಥಗಳನ್ನು ಮತ್ತು ಕುದುರೆಯ ಸವಾರರನ್ನು 
ಕೊಡಲು ನೀನು ಈಜಿಪ್ಟನ್ನು ಅವಲಂಬಿಸಿರುವೆ. 
ನಾನು ಯೆಹೋವನ ಚಿತ್ತವಿಲ್ಲದೆ ಜಿರುಸಲೇ 
ಮನ್ನು ನಾಶಗೊಳಿಸಲು ಬಂದೆನೆಂದು ನೆನಸು 
ತ್ತೀಯೋ? ""ಈ ದೇಶದ ವಿರುದ್ಧವಾಗಿ ನುಗ್ಗಿ ನಾಶ 
ಗೊಳಿಸು'' ಎಂದು ಯೆಹೋವನೇ ನನಗೆ ಆಜ್ಞಾಪಿ 
ಸಿದನು ಎಂದು ಹೇಳಿದನು. 


2 ರಾಜರುಗಳು 18:26-19:4 


26ನಂತರ ಹಿಲ್ಕೀಯನ ಮಗನಾದ ಎಲ್ಯಾಕೀಮ್‌, ಶೆಬ್ನ 
ಮತ್ತು ಯೋವ ಎಂಬುವರು ಸೇನಾಧಿಪತಿಗೆ, "ದಯ 
ವಿಟ್ಟು ನಮ್ಮೊಂದಿಗೆ ಅರಾಮ್ಯರ ಭಾಷೆಯಲ್ಲಿ ಮಾತ 
ನಾಡು. ನಾವು ಆ ಭಾಷೆಯನ್ನು ಅರ್ಥಮಾಡಿಕೊಳ್ಳು 
ತ್ತೇವೆ. ಗೋಡೆಯ ಮೇಲಿರುವ ಜನರಿಗೆ ನಮ್ಮ 
ಮಾತುಗಳು ಕೇಳುವುದರಿಂದ ಯೆಹೂದದ ಭಾಷೆಯಲ್ಲಿ 
ನಮ್ಮೊಂದಿಗೆ ಮಾತನಾಡಬೇಡ''ಎಂದು ಹೇಳಿದರು. 

ಆದರೆ ರಬ್ಬಾಕೆಯು ಅವರಿಗೆ, “ನನ್ನ ಒಡೆಯನು 
ನನ್ನನ್ನು ಕಳುಹಿಸಿದ್ದು ನಾನು ನಿಮ್ಮೊಂದಿಗೆ ಮತ್ತು ನಿಮ್ಮ 
ರಾಜನೊಂದಿಗೆ ಮಾತ್ರ ಮಾತಾಡುವುದಕ್ಕಲ್ಲ. 
ಗೋಡೆಯ ಮೇಲೆ ಕುಳಿತಿರುವ ಇತರ ಜನರೊಂದಿಗೂ 
ನಾನು ಮಾತನಾಡುತ್ತೇನೆ! ಅವರು ನಿಮ್ಮೊಂದಿಗಿದ್ದರೆ 
ತಮ್ಮ ಮಲವನ್ನು ತಾವೇ ತಿನ್ನಬೇಕಾಗುತ್ತದೆ ಮತ್ತು ತಮ್ಮ 
ಮೂತ್ರವನ್ನು ತಾವೇ ಕುಡಿಯಬೇಕಾಗುತ್ತದೆ!'' ಎಂದು 
ಹೇಳಿದನು. 

78ನಂತರ ಸೇನಾಧಿಪತಿಯು ಯೂದಾಯ ಭಾಷೆ 
ಯಲ್ಲಿ ಗಟ್ಟಿಯಾಗಿ, "" ಅಶ್ಯೂರದ ಮಹಾರಾಜನ ಈ 
ಸಂದೇಶವನ್ನು ಕೇಳಿರಿ! ನಿಮ್ಮನ್ನು ಮೂರ್ಯರನ್ನಾಗಿ 
ಸಲು ಹಿಜ್ಕೀಯನಿಗೆ ಅವಕಾಶ ಕೊಡಬೇಡಿ! ನನ್ನ ಶಕ್ತಿ 
ಯಿಂದ ಅವನು ನಿಮ್ಮನ್ನು ರಕ್ಷಿಸಲಾಗುವುದಿಲ್ಲ. 
ಯೆಹೋವನನ್ನು ನೀವು ನಂಬುವಂತೆ ಮಾಡಲು 
ಹಿಜ್ಮೀಯನಿಗೆ ಅವಕಾಶ ನೀಡಬೇಡಿ! "ಯೆಹೋವನು 
ನಮ್ಮನ್ನು ರಕ್ಟಿಸುತ್ತಾನೆ! ಅಶ್ಯೂರದ ರಾಜನು ಈ ನಗರ 
ವನ್ನು ಸೋಲಿಸಲಾಗುವುದಿಲ್ಲ!' ಎಂದು ಹಿಜ್ಕೀಯನು 
ಹೇಳುತ್ತಾನೆ. 

31ಆದರೆ ಹಿಜ್ಕೀಯನ ಮಾತುಗಳನ್ನು ಕೇಳಬೇಡಿ!'' 
ಎಂದು ಹೇಳಿದನು. 

""ಅಶ್ಯೂರದ ರಾಜ ಹೀಗೆ ಹೇಳುತ್ತಾನೆ: "ನನ್ನೊಂದಿಗೆ 
ಶಾಂತಿಒಪ್ಪಂದ ಮಾಡಿಕೊಂಡು ನನ್ನ ಅಶ್ರಯಕ್ಕೆ ಬನ್ನಿರಿ. 
ನಂತರ ಪ್ರತಿಯೊಬ್ಬರೂ ತನ್ನ ಸ್ವಂತ ದಾಕ್ಷಿಯನ್ನು ತಿನ್ನ 
ಬಹುದು; ತನ್ನ ಸ್ವಂತ ಅಂಜೂರವನ್ನು ತಿನ್ನಬಹುದು; ತನ್ನ 
ಸ್ವಂತ ಬಾವಿಯಿಂದ ನೀರನ್ನು ಕುಡಿಯಬಹುದು. 
ನಾನು ಬಂದು, ನಿಮ್ಮನ್ನು ಈ ದೇಶಕ್ಕೆ ಸಮಾನವಾದ 
ಬೇರೊಂದು ದೇಶಕ್ಕೆ ಕರೆದೊಯ್ಯುವವರೆಗೆ ನೀವು ಹೀಗೆ 
ಮಾಡಬಹುದು. ಆ ದೇಶವು ಧಾನ್ಯ, ದ್ರಾಕ್ಟಾರಸ, 
ಆಹಾರ, ದ್ರಾಕ್ಸಿಶೋಟ, ಆಲೀವ್‌ ಮರ ಮತ್ತು ಜೇನು 
ತುಪ್ಪ ಮುಂತಾದವುಗಳಿಂದ ಸಮೃದ್ಧಿಯಾಗಿದೆ. ನೀವು 
ಅಲ್ಲಿ ಸಾಯದೆ ಜೀವಿಸಬಹುದು. ಆದರೆ ಹಿಜ್ಕೀಯನ 
ಮಾತುಗಳನ್ನು ಕೇಳಬೇಡಿ! ಅವನು ನಿಮ್ಮ ಮನಸ್ಸನ್ನು 
ಬದಲಾಯಿಸಲು ಪ್ರಯತ್ನಿಸುತ್ತಿದ್ದಾನೆ' "ಯೆಹೋವನು 
ನಮ್ಮನ್ನು ರಕ್ಷಿಸುತ್ತಾನೆ' ಎಂದು ಅವನು ಹೇಳುತ್ತಾನೆ. 
3 ಬೇರೆ ಜನಾಂಗಗಳ ದೇವರುಗಳು ಅವರ ದೇಶಗಳನ್ನು 
ಅಶ್ಯೂರದ ರಾಜನಿಗೆ ಸಿಗದಂತೆ ರಕ್ಷಿಸಿದನೇ? ಇಲ್ಲ! 


528 


**ಹತಾಮ್‌ ಮತ್ತು ಅರ್ಪಾದ್‌ ದೇವರುಗಳು ಎಲ್ಲಿವೆ? 
ಸೆಫರ್ವಯಿಮ್‌, ಹೇನ, ಇವ್ವಾದ ದೇವರುಗಳು ಎಲ್ಲಿವೆ? 
ಸಮಾರ್ಯವನ್ನು ನನ್ನ ಕೈಗೆ ಸಿಗದಂತೆ ಅವು ರಕ್ಟಿಸಿದವೇ? 
ಇಲ್ಲ! 

3ಬೇರೆ ಜನಾಂಗಗಳ ದೇವತೆಗಳು ಯಾವುದಾದರೂ 
ತಮ್ಮ ದೇಶವನ್ನು ನನ್ನಿಂದ ರಕ್ಷಿಸುತ್ತವೆಯೇ? ಇಲ್ಲ! 
ಜಿರುಸಲೇಮನ್ನು ಯೆಹೋವನು ನನ್ನಿಂದ ರಕ್ಷಿಸು 
ತ್ತಾನೆಯೇ ಇಲ್ಲ!'' 

36ಆದರೆ ಜನರೆಲ್ಲರೂ ಸುಮ್ಮನಿದ್ದರು. ರಾಜನಾದ 
ಹಿಜ್ಕೀಯನು ಜನರಿಗೆ ಆಜ್ಞಾಪಿಸಿದ್ದರಿಂದ ಅವರು ಸೇನಾ 
ಧಿಪತಿಯೊಂದಿಗೆ ಒಂದು ಮಾತನ್ನೂ ಆಡಲಿಲ್ಲ, "ಅವನಿಗೆ 
ಏನನ್ನೂ ಹೇಳಬೇಡಿ'' ಎಂದು ಹಿಜ್ಕೀಯನು ಹೇಳಿದ್ದನು. 

*'ಹಿಲ್ಪೀಯನ ಮಗನಾದ ಎಲ್ಯಾಕೀಮ್‌ (ಎಲ್ಯಾ 
ಕೀಮನು ರಾಜಗೃಹಾಧಿಪತಿಯಾಗಿದ್ದನು), ಶೆಬ್ನ 
(ಕಾರ್ಯದರ್ಶಿ) ಮತ್ತು ಅಸಾಫನ ಮಗನಾದ ಯೋವ 
(ಮಂತ್ರಿ) ಹಿಜ್ಕೀಯನ ಬಳಿಗೆ ಬಂದರು. ಅವರು ದುಃಖ 
ದಿಂದ ತಮ್ಮ ಬಟ್ಟೆಗಳನ್ನು ಹರಿದುಕೊಂಡಿದ್ದರು. ಅಶ್ಯೂ 
ರದ ಸೇನಾಧಿಪತಿಯಾದ ರಬ್ಬಾಕೆಯು ಹೇಳಿದ ಸಂಗತಿ 
ಗಳನ್ನು ಅವರು ಹಿಜ್ಮೀಯನಿಗೆ ತಿಳಿಸಿದರು. 


ಹಿಜ್ಕೀಯನು ತನ್ನ ಅಧಿಕಾರಿಗಳನ್ನು ಪ್ರವಾದಿಯಾದ 
ಯೆಶಾಯನ ಬಳಿಗೆ ಕಳುಹಿಸಿದನು 
10 ರಾಜನಾದ ಹಿಜ್ಕೀಯನು ಅವುಗಳನ್ನೆಲ್ಲ ಕೇಳಿ 
ದುಃಖದಿಂದ ತನ್ನ ಬಟ್ಟೆಗಳನ್ನು ಹರಿದುಕೊಂಡು 

ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯ 
ದೊಳಕ್ಕೆ ಹೋದನು. 

ಹಿಜ್ಕೀಯನು ಎಲ್ಯಾಕೀಮನನ್ನು (ರಾಜಗೃಹಾಧಿ 
ಪತಿ), ಶೆಬ್ನ (ಕಾರ್ಯದರ್ಶಿ) ಮತ್ತು ಹಿರಿಯರಾದ 
ಯಾಜಕರನ್ನು ಆಮೋಚನ ಮಗನೂ ಪ್ರವಾದಿಯೂ 
ಆಗಿದ್ದ ಯೆಶಾಯನ ಬಳಿಗೆ ಕಳುಹಿಸಿದನು. ಅವರು ತಮ್ಮ 
ದುಃಖವನ್ನೂ ಕಳವಳವನ್ನೂ ತೋರ್ಪಡಿಸುವಂತೆ 
ಗೋಣಿತಟ್ಟನ್ನು ಧರಿಸಿದ್ದರು. 

3ಅವರು ಯೆಶಾಯನಿಗೆ, "ಹಿಜ್ಕೀಯನು ಹೇಳುವುದೇ 
ನಂದರೆ, ಇಂದು ಮಹಾಕಷ್ಟದ ದಿನವಾಗಿದೆ. ನಾವು ಶಿಕ್ಷೆ 
ಯನ್ನೂ ನಿಂದೆಯನ್ನೂ ಅನುಭವಿಸಬೇಕಾಯಿತು. ಇದು 
ಪ್ರಸವವೇದನೆಯ ದಿನದಂತಿದೆ. ಆದರೆ ಹೆರಲು ಶಕ್ತಿಯೇ 
ಇಲ್ಲವಾಗಿದೆ. “ಸೇನಾಧಿಪತಿಯ ಒಡೆಯನಾದ ಅಶ್ಯೂರದ 
ರಾಜನು, ಜೀವಸ್ವರೂಪನಾದ ದೇವರ ಬಗ್ಗೆ ಕೆಟ್ಟದ್ದನ್ನು 
ನುಡಿಯಲು ಅವನನ್ನು ಕಳುಹಿಸಿದನು. ನಿಮ್ಮ ದೇವರಾದ 
ಯೆಹೋವನು ಅವುಗಳನ್ನೆಲ್ಲ ಕೇಳಿರುತ್ತಾನೆ. ಯೆಹೋ 
ವನು ಶತ್ರುಗಳನ್ನು ತಪ್ಪಿತಸ್ಥರೆಂದು ನಿರ್ಧರಿಸಬಹುದು! 
ಆದ್ದರಿಂದ ಇನ್ನೂ ಜೀವಸಹಿತ ಉಳಿದಿರುವ ಜನರಿಗಾಗಿ 
ಪ್ರಾರ್ಥಿಸಿ'' ಎಂದು ಹೇಳಿದರು. 


529 


ರಾಜನಾದ ಹಿಜ್ಕೀಯನ ಅಧಿಕಾರಿಗಳು ಯೆಶಾಯನ 
ಬಳಿಗೆ ಹೋದರು. "ಯೆಶಾಯನು ಅವರಿಗೆ, ""ನಿಮ್ಮ 
ಒಡೆಯನಾದ ಹಿಜ್ಮೀಯನಿಗೆ ಈ ಸಂದೇಶವನ್ನು ತಿಳಿಸಿ: 
"ಯೆಹೋವನು ಇಂತೆನ್ನುತ್ತಾನೆ: ಅಶ್ಯೂರದ ರಾಜನ 
ಅಧಿಕಾರಿಗಳು ನನ್ನನ್ನು ಅಪಹಾಸ್ಯ ಮಾಡಲೆಂದು ಹೇಳಿದ 
ಸಂಗತಿಗಳಿಂದ ನೀವು ಹೆದರಬೇಡಿ. 'ನಾನು ಅವನಲ್ಲಿ 
ಒಂದು ಆತ್ಮವನ್ನಿರಿಸುತ್ತೇನೆ. ಅವನು ಒಂದು ಸುದ್ದಿಯನ್ನು 
ಕೇಳುತ್ತಾನೆ. ನಂತರ ಅವನು ತನ್ನ ಸ್ವಂತ ದೇಶಕ್ಕೆ 
ಹಿಂದಿರುಗಿ ಓಡಿಹೋಗುತ್ತಾನೆ. ನಾನು ಅವನನ್ನು ಅವನ 
ಸ್ವಂತ ದೇಶದಲ್ಲಿ ಖಡ್ಗದಿಂದ ಕೊಲ್ಲಲ್ಪಡುವಂತೆ ಮಾಡು 
ತ್ತೇನೆ''ಎಂದು ಹೇಳಿದನು. 


ಅಶ್ಯೂರದ ರಾಜ ಹಿಜ್ಕೀಯನನ್ನು ಮತ್ತೆ ಎಚ್ಚರಿಸುವನು 

*ಅಶ್ಯೂರದ ರಾಜನು ಲಾಕೀಷನ್ನು ಬಿಟ್ಟು ಹೋದ 
ನೆಂಬ ಸುದ್ದಿಯನ್ನು ಸೇನಾಧಿಪತಿಯು ಕೇಳಿ ಲಿಬ್ಬಕ್ಕೆ 
ಹೋದಾಗ ರಾಜನು ಲಿಬ್ನದ ವಿರುದ್ಧ ಯುದ್ಧ 
ಮಾಡುತ್ತಿದ್ದನು. *'ಇಥಿಯೋಪಿಯದ ರಾಜ ತಿರ್ಹಾಕನ 
ಬಗ್ಗೆ ಅಶ್ಯೂರದ ರಾಜ ಒಂದು ಗಾಳಿ ಸುದ್ದಿಯನ್ನು 
ಕೇಳಿದನು. ""ತಿರ್ಹಾಕನು ನಿನ್ನ ವಿರುದ್ಧ ಹೋರಾಡಲು 
ಬಂದಿದ್ದಾನೆ'' ಎಂಬುದೇ ಆಗಾಳಿ ಸುದ್ದಿಯಾಗಿತ್ತು. 

ಆದ್ದರಿಂದ ಅಶ್ಯೂರದ ರಾಜನು ಹಿಜ್ಕೀಯನ ಬಳಿಗೆ 
ಮತ್ತೆ ಸಂದೇಶಕರನ್ನು ಕಳುಹಿಸಿದನು. ಅಶ್ಯೂರದ 
ರಾಜನು ಈ ಸಂದೇಶಕರಿಗೆ ಒಂದು ಸಂದೇಶವನ್ನು 
ನೀಡಿದನು. 








ಯೆಹೂದದ ರಾಜನಾದ ಹಿಜ್ಮೀಯನಿಗೆ 
ಇದನ್ನು ಹೇಳಿ: 

"ನೀನು ನಂಬುವ ದೇವರು ನಿನ್ನನ್ನು ಮೋಸ 
ಗೊಳಿಸಲು ಅವಕಾಶ ನೀಡಬೇಡ. ಅಶ್ಯೂರದ ರಾಜ 
ಜಿರುಸಲೇಮನ್ನು ಸೋಲಿಸುವುದಿಲ್ಲ ಎಂಬ ನಿನ್ನ 
ದೇವರ ಮಾತನ್ನು ನಂಬಬೇಹ. !! ಅಶ್ಯೂರದ 
ರಾಜನು ಇತರ ಎಲ್ಲಾ ಜನಾಂಗಗಳಿಗೆ ಮಾಡಿದವು 
ಗಳನ್ನು ನೀನು ಕೇಳಿರುವೆ. ನಾವು ಅವರನ್ನು 
ಸಂಪೂರ್ಣವಾಗಿ ನಾಶಗೊಳಿಸಿದೆವು! ನೀನು ರಕ್ಷಿಸ 
ಲ್ಪಡುವೆಯಾ? ಇಲ್ಲ! ''ಆ ರಾಜ್ಯಗಳ ದೇವರುಗಳು 
ತಮ್ಮ ಜನರನ್ನು ರಕ್ಷಿಸಲಾಗ ಲಿಲ್ಲ. ನನ್ನ ಪೂರ್ವಿಕರು 
ಅವರನ್ನೆಲ್ಲ ನಾಶಗೊಳಿಸಿದರು. ಅವರು 
ಗೋಜಾನ್‌, ಖಾರಾನ್‌, ರೆಚೆಫ್‌ ಮತ್ತು ತೆಲ 
ಸ್ಸಾರ್‌ನ ಎದೆನಿನ ಜನರನ್ನು ನಾಶಗೊಳಿಸಿದರು! 
ಹಮಾತಿನ ರಾಜನು ಎಲ್ಲಿದ್ದಾನೆ? ಅರ್ಪಾದ್‌ನ 
ರಾಜನೆಲ್ಲಿ? ಸೆಫರ್ವಯಿಮ್‌ ರಾಜನೆಲ್ಲಿ? ಹೇನ 
ಮತ್ತು ಇವ್ವಾಗಳ ರಾಜರೆಲ್ಲಿ? (ಅವರೆಲ್ಲರೂ 
ಹತರಾದರು!)'' 


2 ರಾಜರುಗಳು 19:5-23 


ಹಿಜ್ಕೀಯನು ಯೆಹೋವನಿಗೆ ಪ್ರಾ ರ್ಥಿಸುವನು 

"ಹ್ರಿಜ್ಜೀಯನು ಸಂದೇಶಕರಿಂದ ಬಂದ ಪತ್ರಗಳನ್ನು 
ತೆಗೆದುಕೊಂಡು ಓದಿದನು. ನಂತರ ಹಿಜ್ಕೀಯನು 
ದೇವಾಲಯದವರೆಗೆ ಹೋಗಿ, ಯೆಹೋವನ ಸನ್ನಿಧಿ 
ಯಲ್ಲಿ ಆ ಪತ್ರಗಳನ್ನಿರಿಸಿದನು. ೌಹಿಜ್ಛೀಯನು ಯೆಹೋ 
ವನ ಸನ್ನಿಧಿಯಲ್ಲಿ, "ಯೆಹೋವನೇ, ಕೆರೂಬಿಗಳ ಮೇಲೆ 
ರಾಜನಾಗಿ ಕುಳಿತುಕೊಳ್ಳುವ ಇಸ್ರೇಲರ ದೇವರೇ, 
ಲೋಕದ ರಾಜ್ಯಗಳಿಗೆಲ್ಲಾ ನೀನೊಬ್ಬನೇ ದೇವರಾ 
ಗಿರುವಿ. ನೀನು ಪರಲೋಕವನ್ನು ಮತ್ತು ಈ ಲೋಕವನ್ನು 
ಸೃಷ್ಟಿಸಿದೆ! ಯೆಹೋವನೇ, ದಯವಿಟ್ಟು ನನ್ನ ಮಾತು 
ಗಳನ್ನು ಆಲಿಸು! ಯೆಹೋವನೇ, ನಿನ್ನ ಕಣ್ಣುಗಳನ್ನು 
ತೆರೆದು, ಈ ಪತ್ರವನ್ನು ನೋಡು. ಸನ್ಹೇರೀಬನು ಜೀವ 
ಸ್ವರೂಪನಾದ ದೇವರನ್ನು ನಿಂದಿಸಿ ಕಳುಹಿಸಿರುವ ಈ 
ವಾಕ್ಯವನ್ನು ಕೇಳು! 17 ಯೆಹೋವನೇ, ಅಶ್ಯೂರದ 
ರಾಜರು ಆ ರಾಜ್ಯಗಳನ್ನೆಲ್ಲ ನಾಶಗೊಳಿಸಿದ್ದು ನಿಜ! 
18ಅವರು ಆ ದೇಶಗಳ ದೇವರುಗಳನ್ನು ಬೆಂಕಿಯಲ್ಲಿ 
ಎಸೆದರು. ಆದರೆ ಅವು ನಿಜವಾದ ದೇವರುಗಳಲ್ಲ. ಅವು 
ಗಳು ಮಾನವರಿಂದ ಮರ ಮತ್ತು ಕಲ್ಲುಗಳಿಂದ ನಿರ್ಮಿತ 
ವಾಗಿದ್ದವು. ಆದಕಾರಣವೇ ಅಶ್ಯೂರದ ರಾಜರುಗಳು 
ಅವುಗಳನ್ನು ನಾಶಗೊಳಿಸಿದರು. ನಮ್ಮ ದೇವರಾದ 
ಯೆಹೋವನೇ, ಅಶ್ಯೂರದ ರಾಜನಿಂದ ನಮ್ಮನ್ನು 
ರಕ್ಷಿಸು. ಭೂಲೋಕದ ರಾಜ್ಯಗಳಿಲ್ಲ ನೀನೊಬ್ಬನೇ ದೇವ 
ರಾದ ಯೆಹೋವನೆಂದು ತಿಳಿದುಕೊಳ್ಳುವಂತೆ ನಮ್ಮನ್ನು 
ಇವನ ಕೈಯಿಂದ ಬಿಡಿಸು'' ಎಂದು ಪ್ರಾರ್ಥಿಸಿದನು. 

20ಆಮೋಚನ ಮಗನಾದ ಯೆಶಾಯನು ಹಿಜ್ಕೀಯ 
ನಿಗೆ ಈ ಸಂದೇಶವನ್ನು ಕಳುಹಿಸಿದನು: ""ಇಸ್ರೇಲಿನ 
ದೇವರಾದ ಯೆಹೋವನು ಇಂತೆನ್ನುತ್ತಾನೆ, "ಅಶ್ಯೂರದ 
ರಾಜನಾದ ಸನ್ನೇರೀಬನ ವಿರುದ್ಧವಾಗಿ ನೀವು ನನ್ನಲ್ಲಿ 
ಪ್ರಾರ್ಥಿಸಿರುವಿರಿ. ನಾನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ 
ದ್ದೇನೆ." >!" ಸನ್ನೇರೀಬನನ್ನು ಕುರಿತು ಯೆಹೋವನು 
ಹೇಳುವುದೇನಂದರೆ: 


ಚೀಯೋನ್‌ (ಜೆರುಸಲೇಮ್‌ ಕುವರಿಯು 
ನಿನ್ನನ್ನು ತಿರಸ್ಕರಿಸುತ್ತಾಳೆ; ನಿನ್ನನ್ನು ಪರಿಹಾಸ್ಯ 
ಮಾಡುತ್ತಾಳೆ. ಜೆರುಸಲೇಮಿನ ಕುವರಿಯು ನಿನ್ನ 
ಹಿಂದಿನಿಂದ ತಲೆಯಾಡಿಸುತ್ತಾಳೆ. 

2 ನೀನು ಯಾರನ್ನು ನಿಂದಿಸಿ ಪರಿಹಾಸ್ಯ ಮಾಡಿದೆ? 
ನೀನು ಯಾರ ವಿರುದ್ಧ ಮಾತನಾಡಿದೆ? ನೀನು 
ಇಸ್ರೇಲಿನ ಪವಿತ್ರನಿಗೆ ವಿರೋಧಿಯಲ್ಲವೆ! ನೀನು 
ಅವನಿಗಿಂತ ಉತ್ತಮನಂತೆ ನಟಿಸಿದೆ! 

23 ನೀನು ಯೆಹೋವನನ್ನು ನಿಂದಿಸಲು ನಿನ್ನ ಸಂದೇಶ 
ಕರನ್ನು ಬಳಸಿದೆ. ""ನಾನು ನನ್ನ ಅನೇಕ ರಥಗ 
ಳೊಂದಿಗೆ ಉನ್ನತ ಗಿರಿಗಳಿಗೆ ಬಂದೆನು. ನಾನು 


2 ರಾಜರುಗಳು 19:24-20:3 


ಲೆಬನೋನಿನ ದುರ್ಗಮ ಸ್ಥಳಗಳಿಗೆ ಹೋದೆನು. 
ನಾನು ಲೆಬನೋನಿನ ಎತ್ತರವಾದ ದೇವದಾರು 
ಮರಗಳನ್ನೂ ಲೆಬನೋನಿನ ಉತ್ತಮ ತುರಾಯಿ 
ಮರಗಳನ್ನೂ ಕಡಿದುರುಳಿ ಸಿದೆನು. 

2 ನಾನು ಬಾವಿಗಳನ್ನು ತೋಡಿ ಹೊಸ ಸ್ಥಳಗಳಲ್ಲಿ 
ನೀರು ಕುಡಿದೆನು. ನಾನು ಈಜಿಪ್ಟಿನ ನದಿಗಳನ್ನು 
ಬತ್ತಿಸಿದ್ದೇನೆ; ಆ ದೇಶದ ಮೇಲೆಲ್ಲಾ ನಡೆದಾಡಿ 
ದ್ದೇನೆ'' ಎಂದು ನೀನು ಹೇಳಿದೆ. 

ಬ ಆದರೆ ನೀನು ಕೇಳಿಲ್ಲವೇ? ""ನಾನು ಬಹುಕಾಲದ 
ಹಿಂದೆಯೇ ಅದನ್ನು ಯೋಜಿಸಿದ್ದೆನು. ಪುರಾತನ 
ಕಾಲದಿಂದಲೇ ಅದನ್ನು ಆಲೋಚಿಸಿದ್ದೆನು, ಈಗ 
ನಾನು ಅದನ್ನು ನೆರವೇರಿಸಿದ್ದೇನೆ. ನೀನು ಬಲಾಢ್ಯ 
ನಗರಗಳನ್ನು ಹಾಳುದಿಬ್ಬಗಳನ್ನಾಗಿ ಮಾಡಲು 
ಅವಕಾಶ ನೀಡಿದವನು ನಾನೇ. 

26 ನಗರಗಳಲ್ಲಿ ವಾಸಿಸುವ ಜನರು ಬಲವಿಲ್ಲದವರಾಗಿ 
ನಿರಾಶೆಯಿಂದ ಗಲಿಬಿಲಿಗೊಂಡರು. ಜನರು 
ಹೊಲಗಳಲ್ಲಿನ ಹುಲ್ಲಿನಂತೆಯೂ ಹಸಿರು ಗಿಡಗ 
ಳಂತೆಯೂ ಮಾಳಿಗೆಯ ಮೇಲೆ ಒಣಗಿ 
ಹಾಳಾಗುವ ಹುಲ್ಲಿನಂತೆಯೂ ಇದ್ದರು. 

27 ನೀನು ಮೇಲೇಳುವುದೂ ಕುಳಿತುಕೊಳ್ಳುವುದೂ 
ನನಗೆ ಗೊತ್ತಿದೆ. ನೀನು ಒಳಗೆ ಬರುವುದೂ 
ಹೊರಗೆ ಹೋಗುವುದೂ ನನಗೆ ತಿಳಿದಿದೆ. ನೀನು 
ನನ್ನ ವಿರುದ್ಧ ಯಾವಾಗ ದಂಗೆಯೇಳುವೆ 
ಎಂಬುದೂ ನನಗೆ ತಿಳಿದಿದೆ. 

2 ನೀನು ನನ್ನ ವಿರುದ್ಧ ದಂಗೆ ಎದ್ದಿರುವೆ. ನಿನ್ನ ಗರ್ವದ 
ನಿಂದನೆಯನ್ನು ನಾನು ಕೇಳಿರುವೆ. ಆದ್ದರಿಂದ 
ನಾನು ನಿನ್ನ ಬಾಯಿಗೆ ಕಡಿವಾಣವನ್ನು ಹಾಕಿ ನೀನು 
ಬಂದ ದಾರಿಯಲ್ಲಿಯೇ ಹಿಂದಿರುಗುವಂತೆ 
ಮಾಡುತ್ತೇನೆ.'' 


ಹಿಜ್ಕೀಯನಿಗೆ ಯೆಹೋವನ ಸಂದೇಶ 

29""ನಾನು ನಿನಗೆ ಸಹಾಯ ಮಾಡುತ್ತೇನೆಂಬುದಕ್ಕೆ 
ಇದು ಸಾಕ್ಷಿಯ ಗುರುತಾಗಿದೆ: ಈ ವರ್ಷ ನೀವು ತನಾ 
ಗಿಯೇ ಬೆಳೆಯುವ ಧಾನ್ಯವನ್ನು ತಿನ್ನುತ್ತೀರಿ. ಮುಂದಿನ 
ವರ್ಷ ನೀವು ಬೀಜದಿಂದ ಬೆಳೆಯುವ ಧಾನ್ಯವನ್ನು 
ತಿನ್ನುತ್ತೀರಿ. ಆದರೆ ಮೂರನೆಯ ವರ್ಷದಲ್ಲಿ ನೀವು 
ಬೆಳೆಸಿದ ಧಾನ್ಯವನ್ನು ಒಟ್ಟುಗೂಡಿಸುತ್ತೀರಿ. ನೀವು ದ್ರಾಕ್ಷಿ 
ತೋಟಗಳನ್ನು ಬೆಳೆಸುತ್ತೀರಿ; ಅವುಗಳ ದ್ರಾಕ್ಷಿಯನ್ನು 
ತಿನ್ನುತ್ತೀರಿ. 30ಅಳಿದುಳಿದವರು (ಬದುಕಿಕೊಂಡ 
ಯೆಹೂದ ಕುಲದವರು) ಮತ್ತೆ ವೃದ್ಧಿಯಾಗುವರು. 
ಅವರು ಆಳವಾಗಿ ಬೇರೂರಿ ಫಲವನ್ನು ಫಲಿಸುವರು. 
3!ಜಿರುಸಲೇಮಿನಲ್ಲಿ ಉಳಿದವರು ಹರಡಿಕೊಳ್ಳುವರು; 
ಚಿಯೋನ್‌ ಪರ್ವತದಲ್ಲಿ ತಪ್ಪಿಸಿಕೊಂಡವರು ಅಭಿವೃದ್ಧಿ 


530 


ಹೊಂದುವರು; ಯೆಹೋವನ ಸ್ವಾಭಿಮಾನವೇ ಇದನ್ನು 
ನೆರವೇರಿಸುವುದು. 

32" ಯೆಹೋವನು ಅಶ್ಯೂರದ ರಾಜನನ್ನು ಕುರಿತು 
ಇಂತೆನ್ನುತ್ತಾನೆ: 


ಅವನು ಈ ನಗರದೊಳಕ್ಕೆ ಬರುವುದಿಲ್ಲ. ಅವನು 
ಈ ನಗರದಲ್ಲಿ ಒಂದು ಬಾಣವನ್ನೂ ಎಸೆಯು 
ವುದಿಲ್ಲ. ಅವನು ಈ ನಗರದ ವಿರುದ್ದ ಗುರಾಣಿ 
ಗಳೊಂದಿಗೆ ಬರುವುದಿಲ್ಲ. ಅವನು ಈ ನಗರವನ್ನು 
ಮುತ್ತಲು ಮಣ್ಣಿನ ದಿಬ್ಬವನ್ನು ನಿರ್ಮಿಸುವುದಿಲ್ಲ. 

3 ಅವನು ತಾನು ಬಂದ ದಾರಿಯಲ್ಲೇ ಹಿಂದಕ್ಕೆ 
ಹೋಗುತ್ತಾನೆ. ಅವನು ಈ ನಗರದೊಳಕ್ಕೆ ಬರು 
ವುದಿಲ್ಲ. ಯೆಹೋವನೇ ಇದನ್ನು ನುಡಿದಿದ್ದಾನೆ. 

* ನಾನು ಈ ನಗರವನ್ನು ಕಾಪಾಡುತ್ತೇನೆ ಮತ್ತು 
ಇದನ್ನು ರಕ್ಷಿಸುತ್ತೇನೆ. ನನಗಾಗಿಯೂ ನನ್ನ ಸೇವಕ 
ನಾದ ದಾವೀದನಿಗಾಗಿಯೂ ನಾನು ಇದನ್ನು 
ಮಾಡುತ್ತೇನೆ.'' 


ಅಶ್ಯೂರದ ಸೇನೆಯು ನಾಶಗೊಳಿಸಲ್ಪಟ್ಟಿತು 

5 ಆ ರಾತ್ರಿ ಯೆಹೋವನ ದೂತನು ಹೊರಕ್ಕೆ ಹೋಗಿ, 
ಅಶ್ಯೂರದ ಶಿಬಿರದಲ್ಲಿ ಒಂದುಲಕ್ಟದ ಎಂಭತ್ತೆದು ಸಾವಿರ 
ಜನರನ್ನು ಕೊಂದುಹಾಕಿದನು. ಜನರು ಬೆಳಗಿನ ಜಾವ 
ದಲ್ಲಿ ಮೇಲಕ್ಕೆದ್ದಾಗ ಸತ್ತ ದೇಹಗಳನ್ನು ನೋಡಿದರು. 

36 ಆಗ ಅಶ್ಯೂರದ ರಾಜನಾದ ಸನ್ನೇರೀಬನು ತಾನು 
ವಾಸಿಸುತ್ತಿದ್ದ ನಿನವೆಗೆ ಹಿಂದಿರುಗಿಹೋದನು. *'ಸನ್ನೇರೀ 
ಬನು ಒಂದು ದಿನ ತನ್ನ ದೇವರಾದ ನಿಸ್ರೋಕನನ್ನು 
ಆಲಯದಲ್ಲಿ ಆರಾಧಿಸುತ್ತಿದ್ದನು. ಅವನ ಮಕ್ಕಳಾದ 
ಅದ್ರಮ್ಮೆಲೆಕ್‌ ಮತ್ತು ಸರೆಚೆರ್‌ ಅವನನ್ನು ಖಡ್ಗದಿಂದ 
ಇರಿದುಕೊಂದರು. ನಂತರ ಅದ್ರಮ್ಮೆಲೆಕ್‌ ಮತ್ತು 
ಸರೆಚೆರ್‌ ಅರರಾಟ್‌ ದೇಶಕ್ಕೆ ತಪ್ಪಿಸಿಕೊಂಡು 
ಹೋದರು. ಸನ್ನೇರೀಬನ ಮಗನಾದ ಏಸರ್‌ ಹದ್ದೋ 
ನನು ಅವನ ನಂತರ ಹೊಸ ರಾಜನಾದನು. 





ಹಿಜ್ಕೀಯನಿಗೆ ಕಾಯಿಲೆ 

20: ಸಮಯದಲ್ಲಿ ಹಿಜ್ಕೀಯನಿಗೆ ಕಾಯಿಲೆಯಾಗಿ 
ಸತ್ತಂತಾದನು. ಆಮೋಚನ ಮಗನೂ ಪ್ರವಾ 
ದಿಯೂ ಆದ ಯೆಶಾಯನು ಹಿಜ್ಕೀಯನ ಬಳಿಗೆ ಹೋಗಿ, 
"ಯೆಹೋವನು ಇಂತೆನ್ನುತ್ತಾನೆ: "ನಿನ್ನ ಮನೆಯನ್ನು 
ವ್ಯವಸ್ಥೆಗೊಳಿಸು; ಏಕೆಂದರೆ ನೀನು ಸಾಯುವೆ, ಬದುಕು 

ವುದಿಲ್ಲ!'' ಎಂದು ಹೇಳಿದನು. 
ಹಿಜ್ಕೀಯನು ತನ್ನ ಮುಖವನ್ನು ಗೋಡೆಯ ಕಡೆಗೆ 
ತಿರುಗಿಸಿ ಯೆಹೋವನಲ್ಲಿ ಪ್ರಾರ್ಥಿಸುತ್ತಾ *""ಯೆಹೋ 
ವನೇ, ನಾನು ಪೂರ್ಣಮನಸ್ಸಿನಿಂದ ನಿಜವಾಗಿಯೂ ನಿನ್ನ 


531 


ಸೇವೆಮಾಡಿದ್ದೇನೆಂಬುದನ್ನು ನೆನಪು ಮಾಡಿಕೊ. ನೀನು 
ಯೋಗ್ಯವೆಂದು ಹೇಳಿದವುಗಳನ್ನು ನಾನು ಮಾಡಿದೆನು'' 
ಎಂದು ಹೇಳಿದನು. ನಂತರ ಹಿಜ್ಕೀಯನು ಬಹಳ 
ಜೋರಾಗಿ ಗೋಳಾಡಿದನು. 

ಯೆಶಾಯನು ಮಧ್ಯಪ್ರಾಕಾರವನ್ನು ಬಿಡುವುದಕ್ಕೆ 
ಮುಂಚೆಯೇ, ಯೆಹೋವನ ವಾಕ್ಯವು ಅವನಿಗೆ ಬಂದಿತು. 
ಯೆಹೋವನು 5""ಹಿಂದಿರುಗಿ ಹೋಗಿ, ನನ್ನ ಜನರ 
ನಾಯಕನಾದ ಹಿಜ್ಮೀಯನಿಗೆ ಇದನ್ನು ಹೇಳು: "ನಿನ್ನ 
ಪೂರ್ವಿಕನಾದ ದಾವೀದನ ದೇವರಾದ ಯೆಹೋವನು 
ಇಂತೆನ್ನುತ್ತಾನೆ: "ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿ 
ದೆನು; ನಿನ್ನ ಕಣ್ಣೀರನ್ನು ನೋಡಿದೆನು. ಆದ್ದರಿಂದ ನಾನು 
ನಿನ್ನನ್ನು ಗುಣಪಡಿಸುತ್ತೇನೆ. ಮೂರನೆಯ ದಿನ, ನೀನು 
ದೇವಾಲಯದ ಮೇಲಿನವರೆಗೆ ಹೋಗುವೆ.5ನಾನು ನಿನ್ನ 
ಜೀವಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸುತ್ತೇನೆ. ನಾನು 
ನಿನ್ನನ್ನು ಮತ್ತು ಈ ನಗರವನ್ನು ಅಶ್ಯೂರದ ರಾಜನ 
ಅಧಿಕಾರದಿಂದ ರಕ್ಷಿಸುತ್ತೇನೆ. ನಾನು ಈ ನಗರವನ್ನು 
ಸಂರಕ್ಟಿಸುತ್ತೇನೆ. ನಾನು ನನ್ನ ಸೇವಕನಾದ ದಾವೀದನಿಗೆ 
ವಾಗ್ದಾನ ಮಾಡಿದ್ದಕ್ಕಾಗಿಯೂ ನನಗಾಗಿಯೂ ಇದನ್ನು 
ಮಾಡುತ್ತೇನೆ'' ಎಂದು ಹೇಳಿದನು.?ಆಗ ಯೆಶಾಯನು, 
""ಅಂಜೂರಹಣ್ಣಿನಿಂದ ಒಂದು ಉಂಡೆಯನ್ನು ಮಾಡಿಸಿ 
ಅದನ್ನು ಕುರುವಿನ ಮೇಲೆ ಇಹು'' ಎಂದು ಹೇಳಿದನು. 

ಅಂತೆಯೇ ಅವರು ಅಂಜೂರಹಣ್ಣಿನ ಒಂದು ಉಂಡೆ 
ಯನ್ನು ಹಿಜ್ಕೀಯನ ಕುರುವಿನ ಮೇಲೆ ಇಟ್ಟರು. ಆಗ 
ಹಿಜ್ಕೇಯನಿಗೆ ಗುಣವಾಯಿತು. 





ಹಿಜ್ಕೀಯನು ಗುಣಮುಖನಾಗುತ್ತಾಃ ನೆಂಬುದಕ್ಕೆ 
ಗುರುತು 

ಹಿಜ್ಕೀಯನು ಯೆಶಾಯನಿಗೆ, "ಯೆಹೋವನು 
ನನ್ನನ್ನು ಗುಣಪಡಿಸುತ್ತಾನೆಂಬುದಕ್ಕೆ ಮತ್ತು ಮೂರನೆಯ 
ದಿನ ನಾನು ದೇವಾಲಯದವರೆಗೆ ಹೋಗುವೆನೆಂಬುದಕ್ಕೆ 
ಏನು ಗುರುತು?''ಎಂದು ಕೇಳಿದನು. 

*ಯೆಶಾಯನು, ""ನೆರಳು ಹತ್ತು ಮೆಟ್ಟಲು ಮುಂದಕ್ಕೆ 
ಹೋಗಬೇಕೋ ಅಥವಾ ಹತ್ತು ಮೆಟ್ಟಲು ಹಿಂದಕ್ಕೆ 
ಹೋಗಬೇಕೋ?* ನಿನಗೆ ಯಾವುದು ಬೇಕಾಗಿದೆ? 
ಯೆಹೋವನು ತಾನು ಹೇಳಿದ್ದನ್ನು ಮಾಡುತ್ತಾನೆಂಬು 
ದಕ್ಕೆ ಇದೇ ನಿನಗೆ ಗುರುತು''ಎಂದು ಹೇಳಿದನು. 

ಹಿಜ್ಕೀಯನು, “ನೆರಳು ಮುಂದೆ ಹೋಗುವುದು 
ಸುಲಭ, ಆದ್ದರಿಂದ ಹತ್ತು ಮೆಟ್ಟಲು ಹಿಂದೆ ಬರುವಂತೆ 
ಮಾಡು'' ಎಂದು ಉತ್ತರಿಸಿದನು. 





ನೆರಳು ... ಹೋಗಬೇಕೋ? ಹಿಜ್ಕೀಯನು ಗಡಿಯಾರದಂತೆ 
ಬಳಸುತ್ತಿದ್ದ ಒಂದು ವಿಶೇಷ ಕಟ್ಟಡವು ಹೊರಗಡೆಯಿದ್ದಿತು. ಸೂರ್ಯ 
ಕಿರಣಗಳು ಮೆಟ್ಟಲಿನ ಮೇಲೆ ಬಿದ್ದಾಗ, ನೆರಳು ಆ ದಿನದ ಸಮಯವನ್ನು 
ತೋರಿಸುತ್ತಿತ್ತು ಎಂಬುದು ಇದರ ಅರ್ಥ. 


2 ರಾಜರುಗಳು 20:4-18 


(ಆಗ ಯೆಶಾಯನು ಯೆಹೋವನಲ್ಲಿ ಪ್ರಾರ್ಥಿಸಿ 
ದನು. ಯೆಹೋವನು ಈಗಾಗಲೇ ಹತ್ತು ಮೆಟ್ಟಲು 
ಮುಂದೆ ಹೋಗಿದ್ದ ನೆರಳನ್ನು ಹತ್ತು ಮೆಟ್ಟಲು ಹಿಂದಕ್ಕೆ 
ಬರುವಂತೆ ಮಾಡಿದನು. 


ಹಿಜ್ಕೀಯನು ತನ್ನ ಭಂಡಾರವನ್ನು ಬಾಬಿಲೋನಿನ 
ಜನರಿಗೆ ತೋರಿಸಿದನು 

2 ಸಮಯದಲ್ಲಿ, ಬಲದಾನನ ಮಗನಾದ 
ಬೆರೋದಕ ಬಲದಾನ ಎಂಬುವನು ಬಾಬಿಲೋನಿನ 
ರಾಜನಾಗಿದ್ದನು. ಅವನು ಹಿಜ್ಕೇಯನಿಗೆ ಪತ್ರಗಳನ್ನು 
ಮತ್ತು ಕಾಣಿಕೆಯನ್ನು ಕಳುಹಿಸಿದನು. ಹಿಜ್ಕೀಯನು 
ಅಸ್ವಸ್ಥನಾಗಿದ್ದಾನೆ ಎಂಬುದನ್ನು ಬೆರೋದಕ ಬಲದಾ 
ನನು ತಿಳಿದುಕೊಂಡದ್ದರಿಂದ ಹೀಗೆ ಮಾಡಿದನು. 
ಹಿಜ್ಛೀಯನು ಬಾಬಿಲೋನಿನ ಜನರನ್ನು ಸ್ವಾಗತಿಸಿ, 
ಅವರಿಗೆ ತನ್ನ ಮನೆಯಲ್ಲಿದ್ದ ಎಲ್ಲಾ ಬೆಲೆಬಾಳುವ ವಸ್ತು 
ಗಳನ್ನು ತೋರಿಸಿದನು. ಅವನು ತನ್ನ ಭಂಡಾರದಲ್ಲಿದ್ದ 
ಬೆಳ್ಳಿಬಂಗಾರಗಳನ್ನು, ಸುಗಂಧದ್ರವ್ಯಗಳನ್ನು, ಪರಿಮಳ 
ಭರಿತ ತೈಲವನ್ನು, ಆಯುಧಗಳನ್ನು ತೋರಿಸಿದನು. 
ಹಿಜ್ಕೀಯನ ಮನೆಯಲ್ಲಿ ಮತ್ತು ಅವನ ರಾಜ್ಯದಲ್ಲಿ 
ಅವರಿಗೆ ತೋರಿಸದೆ ಉಳಿದದ್ದು ಏನೂ ಇರಲಿಲ್ಲ. 

"ನಂತರ ಪ್ರವಾದಿಯಾದ ಯೆಶಾಯನು ರಾಜನಾದ 
ಹಿಜ್ಕೀಯನ ಬಳಿಗೆ ಬಂದು, ""ಈ ಜನರು ಹೇಳುವು 
ದೇನು? ಇವರು ಎಲ್ಲಿಂದ ಬಂದರು?'' ಎಂದು 
ಕೇಳಿದನು. 

ಹಿಜ್ಮೇಯನು, “ಅವರು ಬಹಳ ದೂರದೇಶದಿಂದ, 
ಬಾಬಿಲೋನಿನಿಂದ ಬಂದಿದ್ದಾರೆ'' ಎಂದನು. 

15 ಯೆಶಾಯನು, ""ಅವರು ನಿನ್ನ ಮನೆಯಲ್ಲಿ ಏನನ್ನು 
ನೋಡಿದರು?'' ಎಂದು ಕೇಳಿದನು. 

ಹಿಜ್ಕೀಯನು, ""ಅವರು ನನ್ನ ಮನೆಯಲ್ಲಿರುವು 
ದನ್ನೆಲ್ಲಾ ನೋಡಿದರು. ಅವರಿಗೆ ತೋರಿಸದೆ ಉಳಿದಿರು 
ವುದು ನನ್ನ ಭಂಡಾರದಲ್ಲಿ ಏನೂ ಇಲ್ಲ'' ಎಂದು 
ಉತ್ತರಿಸಿದನು. 

16ಆಗ ಯೆಶಾಯನು ಹಿಜ್ಕ್ಮೀಯನಿಗೆ, " ಯೆಹೋವ 
ನಿಂದ ಬಂದ ಈ ಸಂದೇಶವನ್ನು ಆಲಿಸು. ನಿನ್ನ ಮನೆ 
ಯಲ್ಲಿರುವ ವಸ್ತುಗಳಿಲ್ಲವನ್ನು ನಿನ್ನ ಮನೆಯಿಂದ ಬಾಬಿ 
ಲೋನಿಗೆ ಕೊಂಡೊಯ್ಯುವ ಕಾಲವು ಬರುತ್ತಿದೆ; ನಿನ್ನ 
ಪೂರ್ವಿಕರು ಇಂದಿನವರೆಗೆ ರಕ್ಷಿಸಿದ ವಸ್ತುಗಳಿಲ್ಲವನ್ನು 
ಬಾಬಿಲೋನಿಗೆ ತೆಗೆದುಕೊಂಡು ಹೋಗುವ ಸಮಯವು 
ಬರುತ್ತಿದೆ. ಏನನ್ನೂ ಬಿಡುವುದಿಲ್ಲ! ಯೆಹೋವನೇ 
ಇದನ್ನು ನುಡಿದಿದ್ದಾನೆ. !8ಬಾಬಿಲೋನಿನವರು ನಿನ್ನ 
ಮಕ್ಕಳನ್ನೂ ತೆಗೆದುಕೊಂಡು ಹೋಗುವರು. ನಿನ್ನ 
ಮಕ್ಕಳು ಬಾಬಿಲೋನಿನ ರಾಜನ ಅರಮನೆಯಲ್ಲಿ ಕಂಚು 
ಕಿಗಳಾಗುತ್ತಾರೆ'' ಎಂದು ಹೇಳಿದನು. 


2 ರಾಜರುಗಳು 20:19-21:15 


ೌಹ್ಮಿಜ್ಛೀಯನು ತನ್ನ ಜೀವಮಾನದಲ್ಲಿ ಹೇಗೂ 
ಶಾಂತಿಯಿರುವುದೆಂದು ತಿಳಿದುಕೊಂಡು ಯೆಶಾಯನಿಗೆ, 
“ಯೆಹೋವನ ಈ ಸಂದೇಶವು ಒಳ್ಳೆಯದಾಗಿದೆ” ಎಂದು 
ಹೇಳಿದನು. 

2°" ಯೆಹೂದದ ರಾಜರುಗಳ ಇತಿಹಾಸ'' ಎಂಬ 
ಪುಸ್ತಕದಲ್ಲಿ ಹಿಜ್ಕೀಯನು ಮಾಡಿದ ಇತರ ಎಲ್ಲಾ ಮಹಾ 
ಕಾರ್ಯಗಳನ್ನೂ ಅವನು ನಗರಕ್ಕೆ ಕೆರೆಯಿಂದ ಕೊಳವೆ 
ಗಳ ಮೂಲಕ ನೀರಿನ ವ್ಯವಸ್ಥೆಮಾಡಿದ್ದನ್ನೂ ಬರೆಯ 
ಲಾಗಿದೆ. 

2[ಓಜ್ಕೀಯನು ತೀರಿಕೊಂಡಾಗ ಅವನನ್ನು ಅವನ 
ಪೂರ್ವಿಕರ ಬಳಿ ಸಮಾಧಿಮಾಡಲಾಯಿತು. ಹಿಜ್ಕೀಯನ 
ನಂತರ ಅವನ ಮಗನಾದ ಮನಸ್ಸೆಯು ಹೊಸ 
ರಾಜನಾದನು. 


ಮನಸೆಯು ತನ ಕೆಟ್ಟ ಆಳ್ಲಿಕೆಯನ್ನು ಯೆಹೂದದಲಿ 
nN ಯ ಟ ವ ದ ಣಾ 
ಆರಂಭಿಸಿದನು 
9) 1 ಮನಸ್ಸೆಯು ಆಳಲಾರಂಭಿಸಿದಾಗ ಅವನಿಗೆ ಹನ್ನೆ 
ರಡು ವರ್ಷ ವಯಸ್ಸಾಗಿತ್ತು. ಅವನು ಐವತ್ತೈದು 
ವರ್ಷ ಜೆರುಸಲೇಮಿನಲ್ಲಿ ಆಳಿದನು. ಅವನ ತಾಯಿಯ 
ಹೆಸರು ಹೆಪ್ಚಿಬಾ. 


532 


ಯೆಹೋವನು ಕೆಟ್ಟದ್ದೆಂದು ಹೇಳಿದ ಅನೇಕಾನೇಕ 
ಕಾರ್ಯಗಳನ್ನು ಮನಸ್ಸೆಯು ಮಾಡಿದನು. ಯೆಹೋ 
ವನು ಕೋಪಗೊಳ್ಳಲು ಇದು ಕಾರಣವಾಯಿತು. 
7ಮನಸ್ಸೆಯು ಅಶೇರ ವಿಗ್ರಹಗಳನ್ನು ಕೆತ್ತಿಸಿದನು. ಅವನು 
ಈ ವಿಗ್ರಹವನ್ನು ಆಲಯದಲ್ಲಿ ಇರಿಸಿದನು. ಯೆಹೋ 
ವನು ದಾವೀದನಿಗೆ ಮತ್ತು ದಾವೀದನ ಮಗನಾದ 
ಸೊಲೊಮೋನನಿಗೆ ಈ ಆಲಯವನ್ನು ಕುರಿತು ಹೀಗೆ 
ಹೇಳಿದ್ದನು: ""ಇಸ್ರೇಲಿನಲ್ಲಿರುವ ಎಲ್ಲಾ ನಗರಗಳಿಂದ 
ನಾನು ಜಿರುಸಲೇಮನ್ನು ಆರಿಸಿದ್ದೇನೆ. ನಾನು ನನ್ನ 
ಹೆಸರನ್ನು ಜೆರುಸಲೇಮಿನ ಆಲಯದಲ್ಲಿ ಎಂದೆಂದಿಗೂ 
ಇರಿಸುತ್ತೇನೆ. ಇಸ್ರೇಲಿನ ಜನರು ತಮ್ಮ ದೇಶವನ್ನು 
ತೊರೆದು ಅಲೆದಾಡದೆ ತಮ್ಮ ಪೂರ್ವಿಕರಿಗೆ ಕೊಡಲ್ಪಟ್ಟ 
ದೇಶದಲ್ಲಿಯೇ ನೆಲೆಸುವಂತೆ ನಾನು ಮಾಡುತ್ತೇನೆ. 
ನಾನು ನನ್ನ ಸೇವಕನಾದ ಮೋಶೆಯ ಮೂಲಕ ಅವರಿಗೆ 
ಬೋಧಿಸಿದ ಆಜ್ಜಿಗಳಿಗೆಲ್ಲಾ ಅವರು ವಿಧೇಯರಾಗಿದ್ದರೆ, 
ನಾನು ಅವರನ್ನು ಅವರ ದೇಶದಲ್ಲಿ ನೆಲೆಗೊಳಿಸುವೆನು.'' 
ಆದರೆ ಜನರು ದೇವರ ಮಾತನ್ನು ಆಲಿಸಲಿಲ್ಲ. ಇಸ್ರೇ 
ಲರು ಕಾನನಿಗೆ ಬರುವುದಕ್ಕೆ ಮುಂಚೆ ಅಲ್ಲಿ ವಾಸಿಸುತ್ತಿದ್ದ 
ಜನಾಂಗಗಳು ಮಾಡಿದ್ದಕ್ಕಿಂತ ಹೆಚ್ಚು ಕೆಟ್ಟಕಾರ್ಯಗಳನ್ನು 
ಮನಸ್ಸೆಯು ಮಾಡಿದನು. ಇಸ್ರೇಲರು ಅವರ ದೇಶಗ 





2ಯಹೋವನು ಕೆಟ್ಟದ್ದೆಂದು ಹೇಳಿದ ಕಾರ್ಯಗಳನ್ನು 
ಮನಸ್ಸೆಯು ಮಾಡಿದನು. ಇಸ್ರೇಲರು ತಮ್ಮ ದೇಶಕ್ಕೆ 
ಬಂದಾಗ ಯೆಹೋವನು ಹೊರಗಟ್ಟಿದ ಅನ್ಯಜನಾಂಗ 
ಗಳ ಅಸಹ್ಯ ಕಾರ್ಯಗಳನ್ನು ಮನಸ್ಸೆಯು ಮಾಡಿದನು. 
*ಮನಸ್ಸೆಯು ತನ್ನ ತಂದೆಯಾದ ಹಿಜ್ಮೀಯನು ನಾಶ 
ಪಡಿಸಿದ್ದ ಉನ್ನತಸ್ಥಳಗಳನ್ನು ಮತ್ತೆ ನಿರ್ಮಿಸಿದನು. 
ಮನಸ್ಸೆಯು ಇಸ್ರೇಲಿನ ರಾಜನಾದ ಅಹಾಬನಂತೆ ಬಾಳನಿ 
ಗಾಗಿ ಯಜ್ಞವೇದಿಕೆಯನ್ನು ಮತ್ತು ಅಶೇರಸ್ತಂಭಗಳನ್ನು 
ನಿರ್ಮಿಸಿದನು. ಮನಸ್ಸೆಯು ಪರಲೋಕದ ನಕ್ಷತ್ರಗಳನ್ನು 
ಆರಾಧಿಸಿ ಅವುಗಳ ಸೇವೆಮಾಡಿದನು. *ಮನಸ್ಸೆಯು 
ಸುಳ್ಳುದೇವತೆಗಳನ್ನು ಗೌರವಿಸಲು ದೇವಾಲಯದಲ್ಲಿ 
ಯಜ್ಞವೇದಿಕೆಗಳನ್ನು ನಿರ್ಮಿಸಿದನು. (""ನಾನು ನನ್ನ 
ಹೆಸರನ್ನು ಜಿರುಸಲೇಮಿನಲ್ಲಿ ಸ್ಥಾಪಿಸುತ್ತೇನೆ'' ಎಂದು 
ಯೆಹೋವನು ಮಾತನಾಡುವಾಗ ಹೇಳುತ್ತಿದ್ದ ಸ್ಥಳವು 
ಇದೇ ಆಗಿತ್ತು) *ಮನಸ್ಸೆಯು ಪರಲೋಕದ ನಕ್ಚತ್ರಗಳಿ 
ಗಾಗಿ ದೇವಾಲಯದ ಎರಡು ಪ್ರಾಕಾರಗಳಲ್ಲಿ ಯಜ್ಞ 
ವೇದಿಕೆಗಳನ್ನು ನಿರ್ಮಿಸಿದನು. 6ಮನಸ್ಸೆಯು ತನ್ನ ಮಗ 
ನನ್ನು ಆಹುತಿಕೊಟ್ಟು ಅವನನ್ನು ಯಜ್ಞವೇದಿಕೆಯ ಮೇಲೆ 
ಹೋಮಮಾಡಿದನು. ಮನಸ್ಸೆಯು ಭವಿಷ್ಯತ್ಕಾಲವನ್ನು 
ಅರಿಯಲು ಅನೇಕ ಮಾರ್ಗಗಳಲ್ಲಿ ಪ್ರಯತ್ನಿಸುತ್ತಿದ್ದನು. 
ಅವನು ಪ್ರೇತಾತ್ಮಗಳನ್ನು ವಶಪಡಿಸಿ ಕೊಂಡಿರುವ 
ಮಾಂತ್ರಿಕರನ್ನು ಮತ್ತು ತಾಂತ್ರಿಕರನ್ನು ಭೇಟಿ 
ಮಾಡಿದನು. 


ಳನ್ನು ವಶಪಡಿಸಿಕೊಳ್ಳಲು ಬಂದಾಗ ಯೆಹೋವನು ಆ 
ಜನಾಂಗಗಳನ್ನು ನಾಶಪಡಿಸಿದ್ದನು. 

ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಂದ 
ಈ ಸಂಗತಿಗಳನ್ನು ತಿಳಿಸಿದನು. !!""ಯೆಹೂದದ ರಾಜ 
ನಾದ ಮನಸ್ಸೆಯು ತನಗಿಂತಲೂ ಮುಂಚೆ ಇದ್ದ 
ಅಮೋರಿಯರಿಗಿಂತ ಹೆಚ್ಚು ಅಸಹ್ಯವಾದ ಕೃತ್ಯಗಳನ್ನು 
ಮಾಡಿದನು. ಮನಸ್ಸೆಯು ತನ್ನ ವಿಗ್ರಹಗಳಿಂದ ಯೆಹೂ 
ದವನ್ನು ಪಾಪಕ್ಕೆ ಪ್ರೇರೇಫಿಸಿದನು. "ಆದ್ದರಿಂದ ಇಸ್ರೇ 
ಲಿನ ದೇವರು ಇಂತೆನ್ನುತ್ತಾನೆ: "ಇಗೋ, ಜೆರುಸಲೇ 
ಮಿಗೂ ಯೆಹೂದಕ್ಕೂ ಎಷ್ಟು ತೊಂದರೆಯನ್ನು ತರುತ್ತೇ 
ನೆಂದರೆ, ಅದನ್ನು ಕೇಳಿದ ಯಾರಾದರೂ ನಡುಗಿ 
ಬಿಡಬೇಕು. ನಾನು ಸಮಾರ್ಯದ ಮೇಲೆ ಚಾಚಿದ 
ಮಟ್ಟಗೋಲನ್ನೂ ಅಹಾಬನ ಕುಟುಂಬದ ಮೇಲಿಟ್ಟ 
ತೂಕದ ಗುಂಡನ್ನೂ ಜೆರುಸಲೇಮಿನ ಮೇಲೆ ಚಾಚು 
ತ್ತೇನೆ. ಒಬ್ಬನು ಒಂದು ಪಾತ್ರೆಯನ್ನು ಒರೆಸಿ, ಅದನ್ನು 
ಕೆಳಮುಖವಾಗಿ ತಿರುಗಿಸುವಂತೆ ನಾನು ಜೆರುಸಲೇಮಿಗೆ 
ಮಾಡುತ್ತೇನೆ. ಆದರೂ ಅಲ್ಲಿ ನನ್ನ ಕೆಲವು ಜನರು 
ಉಳಿದುಕೊಳ್ಳುತ್ತಾರೆ. ನಾನು ಅವರನ್ನು ಬಿಟ್ಟು 
ಬಿಡುತ್ತೇನೆ. ನಾನು ಅವರನ್ನು ಅವರ ಶತ್ರುಗಳಿಗೆ 
ಒಪ್ಪಿಸುತ್ತೇನೆ. ಅವರ ಶತ್ರುಗಳು ಅವರನ್ನು ಸೆರೆಯಾಳು 
ಗಳನ್ನಾಗಿ ಇಟ್ಟುಕೊಳ್ಳುವರು; ಯುದ್ಧಗಳಲ್ಲಿ ಸೈನಿಕರು 
ವಶಪಡಿಸಿಕೊಳ್ಳುವ ಬೆಲೆಯುಳ್ಳ ವಸ್ತುಗಳಂತೆ ಅವರಿ 
ರುವರು. ಏಕೆಂದರೆ ನಾನು ಕೆಟ್ಟದ್ದೆಂದು ಹೇಳಿದ 


533 


ಕಾರ್ಯಗಳನ್ನೇ ನನ್ನ ಜನರು ಮಾಡಿದರು. ಅವರ 
ಪೂರ್ವಿಕರು ಈಜಿಷ್ಟಿನಿಂದ ಹೊರಬಂದ ದಿನದಿಂದ 
ಅವರು ನನ್ನನ್ನು ರೇಗಿಸಿದರು. '6ಮನಸ್ಸೆಯು ಅನೇಕ ನಿರ 
ಪರಾಧಿಗಳನ್ನು ಕೊಂದುಹಾಕಿದನು; ಜಿರುಸಲೇಮನ್ನು 
ಒಂದು ಕೊನೆಯಿಂದ ಮತ್ತೊಂದು ಕೊನೆಯವರೆಗೆ ರಕ್ತ 
ದಿಂದ ತುಂಬಿಸಿದನು. ಯೆಹೂದವನ್ನು ಪಾಪಕ್ಕೆ ಪ್ರೇರೇಪಿ 
ಸಿದ್ದರ ಜೊತೆಗೆ ಅವನ ಈ ಪಾಪಗಳು ಕೂಡಿಕೊಂಡವು. 
ಯೆಹೋವನು ಕೆಟ್ಟದ್ದೆಂದು ಹೇಳಿದ ಕಾರ್ಯಗಳನ್ನು 
ಯೆಹೂದವು ಮಾಡುವಂತೆ ಮನಸ್ಸೆಯು 
ಪ್ರೇರೇಪಿಸಿದನು.'' 

17" ಯೆಹೂದದ ರಾಜರುಗಳ ಇತಿಹಾಸ'' ಎಂಬ 
ಪುಸ್ತಕದಲ್ಲಿ ಮನಸ್ಸೆಯು ಮಾಡಿದ ಎಲ್ಲಾ ಕಾರ್ಯ 
ಗಳನ್ನೂ ಅವನು ಮಾಡಿದ ಪಾಪಕಾರ್ಯಗಳನ್ನೂ 
ಬರೆಯಲಾಗಿದೆ. !'ಮನಸ್ಸೆಯು ಸತ್ತುಹೋದನು ಮತ್ತು 
ಅವನನ್ನು ಅವನ ಪೂರ್ವಿಕರ ಬಳಿ ಸಮಾಧಿಮಾಡಿದರು. 
ಮನಸ್ಸೆಯನ್ನು ಉಜ್ಜನವನದಲ್ಲಿ ಸಮಾಧಿಮಾಡಿದರು. 
ಈ ವನವು ಅವನ ಸ್ವಂತ ಮನೆಯಲ್ಲಿತ್ತು. ಮನಸ್ಸೆಯ 
ನಂತರ ಅವನ ಮಗನಾದ ಆಮೋನನು ಹೊಸ ರಾಜ 
ನಾದನು. 


ಆಮೋನನ ಸ್ವಲ್ಪಕಾಲದ ಆಳ್ವಿಕೆ 

19 ಆಮೋನನು ಆಳಲಾರಂಭಿಸಿದಾಗ ಅವನಿಗೆ ಇಪ್ಪತ್ತೆ 
ರಡು ವರ್ಷ ವಯಸ್ಸಾಗಿತ್ತು. ಅವನು ಎರಡು ವರ್ಷ 
ಜಿರುಸಲೇಮಿನಲ್ಲಿ ಆಳಿದನು. ಅವನ ತಾಯಿಯ ಹೆಸರು 
ಮೆಷುಲ್ಲೆಮೆತ್‌. ಅವಳು ಯೊಟ್ಟಾ ಊರಿನ ಹಾರೂಚನ 
ಮಗಳು. 

20ಆಮೋನನು ಅವನ ತಂದೆಯಾದ ಮನಸ್ಸೆಯಂತೆ 
ಯೆಹೋವನು ಕೆಟ್ಟದ್ದೆಂದು ಹೇಳಿದವುಗಳನ್ನೆಲ್ಲಾ ಮಾಡಿ 
ದನು. ?'ಆಮೋನನು ತನ್ನ ತಂದೆಯಂತೆ ಜೀವಿಸಿದ್ದನು. 
ತನ್ನ ತಂದೆಯು ಪೂಜಿಸಿದ ವಿಗ್ರಹಗಳನ್ನು ಆಮೋನನು 
ಪೂಜಿಸಿದನು. ೫ ಆಮೋನನು ತನ್ನ ಪೂರ್ವಿಕರ ದೇವ 
ರಾದ ಯೆಹೋವನನ್ನು ತ್ಯಜಿಸಿದನು ಮತ್ತು ಯೆಹೋ 
ವನಿಗೆ ಮೆಚ್ಚಿಗೆಯಾದ ಮಾರ್ಗದಲ್ಲಿ ಜೀವಿಸಲಿಲ್ಲ. 

23 ಆಮೋನನ ಸೇವಕರು ಅವನ ವಿರುದ್ಧ ಒಳಸಂಚು 
ಮಾಡಿದರು ಮತ್ತು ಅವನ ಸ್ವಂತ ಮನೆಯಲ್ಲಿಯೇ 
ಅವನನ್ನು ಕೊಂದುಹಾಕಿದರು. ರಾಜನಾದ ಆಮೋ 
ನನ ವಿರುದ್ಧ ಒಳಸಂಚು ಮಾಡಿದ ಅವನ ಅಧಿಕಾರಿಗಳನ್ನು 
ಆ ದೇಶದ ಜನಸಾಮಾನ್ಯರು ಕೊಂದುಹಾಕಿದರು. 
ಆಮೋನನ ಮಗನಾದ ಯೋಷೀಯನನ್ನು ಜನರು 
ಅವನ ನಂತರ ಹೊಸ ರಾಜನನ್ನಾಗಿ ಮಾಡಿದರು. 

3" ಯೆಹೂದದ ರಾಜರುಗಳ ಇತಿಹಾಸ'' ಎಂಬ 
ಪುಸ್ತಕದಲ್ಲಿ ಆಮೋನನು ಮಾಡಿದ ಇತರ ಕಾರ್ಯ 
ಗಳನ್ನು ಕುರಿತು ಬರೆಯಲಾಗಿದೆ. 26ಆಮೋನನನ್ನು 





2 ರಾಜರುಗಳು 21:16-22:8 


ಉಜ್ಜನ ವನದಲ್ಲಿ ಅವನ ಸ್ಮಶಾನದಲ್ಲಿ ಸಮಾಧಿ 
ಮಾಡಿದರು. ಆಮೋನನ ಮಗನಾದ ಯೋಷೀಯನು 
ಹೊಸ ರಾಜನಾದನು. 


ಯೋಷೀಯನು ಯೆಹೂದದಲ್ಲಿ ತನ್ನ ಆಳ್ವಿಕೆಯನ್ನು 
ಆರಂಭಿಸುವನು 

ಯೋಷೀಯನು ಆಳಲಾರಂಭಿಸಿದಾಗ ಅವನಿಗೆ 
22 ಎಂಟು ವರ್ಷ ವಯಸ್ಸಾಗಿತ್ತು. ಅವನು ಮೂವ 
ತ್ತೊಂದು ವರ್ಷ ಜಿರುಸಲೇಮಿನಲ್ಲಿ ಆಳಿದನು. ಅವನ 
ತಾಯಿಯ ಹೆಸರು ಯದೀದಾ. ಇವಳು ಬೊಚ್ಕತ್‌ ಎಂಬ 
ಸ್ಥಳದ ಅದಾಯ ಎಂಬವನ ಮಗಳು. 2ಯಹೋವನು 
ಯೋಗ್ಯವೆಂದು ಹೇಳಿದ ಕಾರ್ಯಗಳನ್ನು ಯೋಷೀ 
ಯನು ಮಾಡಿದನು. ಯೋಷೀಯನು ತನ್ನ ಪೂರ್ಪಿಕ 
ನಾದ ದಾವೀದನಂತೆ ದೇವರನ್ನು ಅನುಸರಿಸಿದನು. 
ಯೋಷೀಯನು ದೇವರ ಬೋಧನೆಗಳಲ್ಲಿ ಯಾವುದೇ 
ಬದಲಾವಣೆ ಮಾಡದೆ ಅವುಗಳನ್ನು ಅನುಸರಿಸಿದನು. 


ಯೋಷೀಯನು ದೇವಾಲಯದ ದುರಸ್ತಿಗೆ 
ಆಜ್ಞಾಪಿಸುವನು 

*ಯೋಷೀಯನು ರಾಜನಾಗಿದ್ದ ಹದಿನೆಂಟನೆಯ 
ವರ್ಷದಲ್ಲಿ ಅಚಿಲ್ಯನ ಮಗನೂ ಮೆಷುಲ್ಲಾಮನ ಮೊಮ್ಮ 
ಗನೂ ಕಾರ್ಯದರ್ಶಿಯೂ ಆದ ಶಾಫಾನನನ್ನು ದೇವಾ 
ಲಯಕ್ಕೆ ಕಳುಹಿಸಿದನು. *“ಯೋಷೀಯನು, '"ಮಹಾ 
ಯಾಜಕನಾದ ಹಿಲ್ಮೀಯನ ಬಳಿಗೆ ಹೋಗು. ದ್ವಾರ 
ಪಾಲಕರು ಜನರಿಂದ ಒಟ್ಟುಗೂಡಿಸಿರುವ ಹಣವನ್ನು 
ಅವನು ಲೆಕ್ಕಿಸಲಿ. ಜನರು ದೇವಾಲಯಕ್ಕೆ ತೆಗೆದು 
ಕೊಂಡು ಬಂದು ಕೊಟ್ಟ ಹಣವೇ ಇದು. 5ನಂತರ 
ಯಾಜಕರು ದೇವಾಲಯದಲ್ಲಿ ಕೆಲಸದ ಉಸ್ತು 
ವಾರಿಯನ್ನು ನೋಡಿಕೊಳ್ಳುವ ಮುಖ್ಯಸ್ತರಿಗೆ ಕೊಡಲಿ. 
ಯಾಜಕರು ದೇವಾಲಯವನ್ನು ದುರಸ್ತಿ ಮಾಡುವ 
ಕೆಲಸಗಾರರಿಗೆ ಈ ಹಣವನ್ನು ವಿನಿಯೋಗಿಸಲಿ. "ಅಲ್ಲಿ 
ಬಡಗಿಗಳು, ಶಿಲ್ಪಿಗಳು ಮತ್ತು ಕಲ್ಲುಕುಟಿಕರಿದ್ದಾರೆ. 
ಮರವನ್ನು ಕೊಳ್ಳಲು ಮತ್ತು ಕಲ್ಲುಗಳನ್ನು ಕೆತ್ತಿಸಲು ಈ 
ಹಣವನ್ನು ಬಳಸಿ. ನೀವು ಕೆಲಸಗಾರರಿಗೆ ಕೊಡುವ 
ಹಣವನ್ನು ಲೆಕ್ಕಹಾಕಬೇಡಿ. ಯಾಕೆಂದರೆ ಆ ಕೆಲಸ 
ಗಾರರು ನಂಬಿಗಸ್ತರಾಗಿದ್ದಾರೆ'' ಎಂದು ಹೇಳಿದನು. 





ದೇವಾಲಯದಲ್ಲಿ ಧರ್ಮಶಾಸ್ತ್ರವು ಸಿಕ್ಕಿತು 
ಫ್ರಧಾನಯಾಜಕನಾದ ಹಿಲ್ಮೀಯನು ಕಾರ್ಯದರ್ಶಿ 
ಯಾದ ಶಾಫಾನನಿಗೆ, " ದೇವಾಲಯದಲ್ಲಿ ನನಗೆ ಧರ್ಮ 
ಶಾಸ್ತ್ರವು ಸಿಕ್ಕಿತು'' ಎಂದು ಹೇಳಿದನು. ಹಿಲ್ಕೀಯನು 
ಅದನ್ನು ಶಾಫಾನನಿಗೆ ನೀಡಿದನು. ಶಾಫಾನನು ಅದನ್ನು 
ಓದಿದನು. 


2 ರಾಜರುಗಳು 22:9-23:3 


*ಕಾರ್ಯದರ್ಶಿಯಾದ ಶಾಫಾನನು ರಾಜನಾದ 
ಯೋಷೀಯನ ಏಳಿಗೆ ಬಂದು ಅವನಿಗೆ, ""ನಿನ್ನ ಸೇವಕರು 
ದೇವಾಲಯದಲ್ಲಿದ್ದ ಹಣವನ್ನು ವ್ಯಯಮಾಡಿದರು. 
ಅವರು ಆ ಹಣವನ್ನು ದೇವಾಲಯದಲ್ಲಿ ಕೆಲಸ ಮಾಡಿ 


534 


ಯೆಹೂದದ ರಾಜರು ನನ್ನನ್ನು ತ್ಯಜಿಸಿದರು ಮತ್ತು 
ಇತರ ದೇವರುಗಳಿಗೆ ಧೂಪವನ್ನು ಸುಟ್ಟರು. ಅವರು 
ನನ್ನಲ್ಲಿ ಹೆಚ್ಚು ಕೋಪವನ್ನು ಉಂಟುಮಾಡಿದರು. ಅವರು 
ಅನೇಕ ವಿಗ್ರಹಗಳನ್ನು ನಿರ್ಮಿಸಿದರು. ಆದಕಾರಣವೇ 





ಸುವ ಮೊಕ್ತೇಸರರಿಗೆ ಒಪ್ಪಿಸಿದರು'' ಎಂದು ಹೇಳಿದನು. 
10ನಂತರ ಕಾರ್ಯದರ್ಶಿಯಾದ ಶಾಫಾನನು ರಾಜನಿಗೆ, 
“ಯಾಜಕನಾದ ಹಿಲ್ಕೀಯನು ನನಗೆ ಒಂದು ಗ್ರಂಥವನ್ನು 
ಕೊಟ್ಟನು''ಎಂದು ಹೇಳಿದನು. ಶಾಫಾನನು ರಾಜನಿಗೆ ಆ 
ಗ್ರಂಥವನ್ನು ಓದಿದನು. 

!! ರಾಜನು ಧರ್ಮಶಾಸ್ತ್ರದ ವಾಕ್ಯಗಳನ್ನು ಕೇಳಿದಾಗ, 
ಗಲಿಬಿಲಿಗೊಂಡು ತನ್ನ ಬಟ್ಟೆಗಳನ್ನು ಹರಿದುಕೊಂಡನು. 
12ಆನಂತರ ರಾಜನು ಯಾಜಕನಾದ ಹಿಲ್ಕೀಯನಿಗೆ, 
ಶಾಫಾನನ ಮಗನಾದ ಅಹೀಕಾಮನಿಗೆ, ಮೀಕಾಯನ 
ಮಗನಾದ ಅಕ್ಟೋರನಿಗೆ, ಕಾರ್ಯದರ್ಶಿಯಾದ 
ಶಾಫಾನನಿಗೆ ಮತ್ತು ರಾಜಸೇವಕನಾದ ಅಸಾಯನಿಗೆ 
ಒಂದು ಆಜ್ಞಿಯನ್ನು ನೀಡಿದನು. !3ರಾಜನಾದ ಯೋಷೀ 
ಯನು, ""ಈಗ ನಾವು ಏನು ಮಾಡಬೇಕೆಂದು ಯೆಹೋ 
ವನನ್ನು ಕೇಳಿ. ನನಗಾಗಿ, ಜನರಿಗಾಗಿ ಮತ್ತು ಎಲ್ಲಾ 
ಯೆಹೂದಕ್ಕಾಗಿ ಯೆಹೋವನನ್ನು ಕೇಳಿ. ಈಗ ಸಿಕ್ಕಿರುವ 
ಈ ಗಂಥದ ವಾಕ್ಯಗಳನ್ನು ಕುರಿತಾಗಿಯೂ ಕೇಳಿ. 
ಯಹೋವನು ನಮ್ಮ ಮೇಲೆ ಕೋಪಗೊಂಡಿದ್ದಾನೆ. 
ಏಕೆಂದರೆ ನಮ್ಮ ಪೂರ್ವಿಕರು ಈ ಗ್ರಂಥದ ವಾಕ್ಯಗಳಿಗೆ 
ಕಿವಿಗೊಡಲಿಲ್ಲ; ಅವುಗಳನ್ನು ಕೈಕೊಂಡು ನಡೆಯಲಿಲ್ಲ'' 
ಎಂದು ಹೇಳಿದನು. 





ಯೋಷೀಯನು ತನ್ನ ಜನರನ್ನು ಪ್ರವಾದಿಯಾದ 
ಹುಲ್ಲಳ ಬಳಿಗೆ ಕಳುಹಿಸಿದನು 

ಆದ್ದರಿಂದ ಯಾಜಕನಾದ ಹಿಲ್ಕೀಯ, ಅಹೀ 
ಕಾಮ್‌, ಅಕ್ಟೋರ್‌, ಶಾಫಾನ್‌ ಮತ್ತು ಅಸಾಯ ಎಂಬ 
ವರು ಪ್ರವಾದಿನಿಯಾದ ಹುಲ್ಲಳ ಬಳಿಗೆ ಹೋದರು. 
ಹುಲ್ಲಳು ಹರ್ಹಸನ ಮೊಮ್ಮಗನೂ ತಿಕ್ಚನ ಮಗನೂ ಆದ 
ಶಲ್ಲೂಮನ ಹೆಂಡತಿ. ಅವನು ಯಾಜಕರ ಪಸ್ತ್ರಗಳಿಗೆ 
ಮೇಲ್ವಿಚಾರಕನಾಗಿದ್ದನು. ಹುಲ್ಲಳು ಜೆರುಸಲೇಮಿನ 
ಎರಡನೆಯ ಭಾಗದಲ್ಲಿ” ವಾಸಿಸುತ್ತಿದ್ದಳು. ಅವರು 
ಹೋಗಿ ಹುಲ್ಲಳ ಜೊತೆಯಲ್ಲಿ ಮಾತನಾಡಿದರು. 

'5ಆಗ ಹುಲ್ಲಳು ಅವರಿಗೆ, “ನಿಮ್ಮನ್ನು ನನ್ನ ಬಳಿಗೆ 
ಕಳುಹಿಸಿದವನ ಬಳಿಗೆ ಹೋಗಿ ಇಸ್ರೇಲಿನ ದೇವರಾದ 
ಯೆಹೋವನು ಇಂತೆನ್ನುತ್ತಾನೆ: "ಈ ದೇಶದ ಮೇಲೆ 
ಮತ್ತು ಇಲ್ಲಿ ವಾಸಮಾಡುತ್ತಿರುವ ಜನರ ಮೇಲೆ ನಾನು 
ಕೇಡುಗಳನ್ನು ಬರಮಾಡುವೆನು. ಯೆಹೂದದ ರಾಜನು 
ಓದಿದ ಗ್ರಂಥದಲ್ಲಿ ಈ ಕೇಡುಗಳನ್ನು ತಿಳಿಸಲಾಗಿದೆ. 





ಎರಡನೆಯ ಭಾಗ ಜಿರುಸಲೇಮನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸ 
ಲಾಗಿತ್ತು. 


ನಾನು ನನ್ನ ಕೋಪವನ್ನು ಈ ಸ್ಥಳದ ವಿರುದ್ಧ ತೋರ್ಪ 
ಡಿಸುತ್ತೇನೆ. ನನ್ನ ಕೋಪವು ಆರಿಹೋಗದ ಬೆಂಕಿ 
ಯಂತಿರುತ್ತದೆ!' 

1819"ಯಹೂದದ ರಾಜನಾದ ಯೋಷೀಯನು 
ಯೆಹೋವನ ಸಲಹೆಯನ್ನು ಕೇಳಲು ನಿಮ್ಮನ್ನು ಕಳುಹಿ 
ಸಿದನು. ಯೋಷೀಯನಿಗೆ ಈ ಸಂಗತಿಗಳನ್ನು ಹೇಳಿ: 
"ನೀನು ಕೇಳುವ ಈ ಮಾತುಗಳನ್ನು ಇಸ್ರೇಲರ ದೇವರಾದ 
ಯೆಹೋವನು ಹೇಳಿದನು. ಈ ದೇಶವನ್ನು ಮತ್ತು ಇಲ್ಲಿ 
ವಾಸಿಸುವ ಜನರನ್ನು ಕುರಿತು ನಾನು ಹೇಳಿದ ಸಂಗತಿ 
ಗಳನ್ನು ನೀನು ಕೇಳಿರುವೆ. ನಿನ್ನ ಹೃದಯವು ಮೃದು 
ವಾಗಿರುವುದರಿಂದ, ನೀನು ಅವುಗಳನ್ನು ಕೇಳಿದಾಗ 
ದೈನ್ಯತೆಯುಳ್ಳವನಾದೆ. ಈ ಸ್ಥಳಕ್ಕೆ (ಜಿರುಸಲೇಮಿಗೆ) ಆ 
ಭೀಕರ ಸಂಗತಿಗಳಾಗುತ್ತವೆಯೆಂದು ನಾನು ಹೇಳಿದೆ. ಆಗ 
ನೀನು ದುಃಖದಿಂದ ನಿನ್ನ ಬಟ್ಟೆಗಳನ್ನು ಹರಿದುಕೊಂಡು 
ಅಳಲಾರಂಭಿಸಿದೆ. ಆದಕಾರಣವೇ ನಾನು ನಿನಗೆ 
ಕಿವಿಗೊಟ್ಟೆನು.' ಯೆಹೋವನು ಹೇಳುವುದೇನಂದರೆ: 
"ನೀನು ನಿನ್ನ ಪೂರ್ವಿಕರ ಜೊತೆ ಸೇರುವಂತೆ ನಾನು 
ಮಾಡುತ್ತೇನೆ. ನೀನು ಶಾಂತಿಯಿಂದ ಸತ್ತು ನಿನ್ನ ಸಮಾಧಿ 
ಯನ್ನು ಸೇರುವೆ. ಈ ದೇಶದ (ಜಿರುಸಲೇಮಿನ) ಮೇಲೆ 
ನಾನು ತರಲಿರುವ ಕೇಡುಗಳನ್ನು ನಿನ್ನ ಕಣ್ಣುಗಳು 
ನೋಡುವುದಿಲ್ಲ' ಎಂಬುದೇ'' ಎಂದು ಹೇಳಿದಳು. 
ನಂತರ ಯಾಜಕನಾದ ಹಿಲ್ಕೀಯ, ಅಹೀಕಾಮ್‌, 
ಅಕ್ಟೋರ್‌, ಶಾಫಾನ್‌ ಮತ್ತು ಅಸಾಯ ಹಿಂತಿರುಗಿ 
ಬಂದು ರಾಜನಿಗೆ ತಿಳಿಸಿದರು. 





ಜನರು ಧರ್ಮಶಾಸ್ತ್ರವನ್ನು ಕೇಳುವರು 
ಯೆಹೂದದ ಮತ್ತು ಜೆರುಸಲೇಮಿನ ನಾಯಕ 
23 ರೆಲ್ಲರೂ ಬಂದು ತನ್ನನ್ನು ಭೇಟಿಯಾಗ 
ಬೇಕೆಂದು ರಾಜನಾದ ಯೋಷೀಯನು ಹೇಳಿದನು. 
2ನಂತರ ರಾಜನು ದೇವಾಲಯಕ್ಕೆ ಹೋದನು. ಯೆಹೂ 
ದದ ಜನರೆಲ್ಲರು ಮತ್ತು ಜಿರುಸಲೇಮಿನಲ್ಲಿ ವಾಸಿಸುತ್ತಿದ್ದ 
ಜನರೆಲ್ಲರು ಅವನ ಜೊತೆಯಲ್ಲಿ ಹೋದರು. ಯಾಜ 
ಕರು, ಪ್ರವಾದಿಗಳು, ಚಿಕ್ಕವರು ಮತ್ತು ದೊಡ್ಡವರು 
ಅವನೊಡನೆ ಹೋದರು. ಆಗ ಅವನು ನಿಬಂಧನ 
ಗ್ರಂಥವನ್ನು ಓದಿದನು. ಇದು ದೇವಾಲಯದಲ್ಲಿ ಸಿಕ್ಕಿದ 
ಗ್ರಂಥವಾಗಿತ್ತು ಜನರೆಲ್ಲರಿಗೂ ಕೇಳಿಸುವಂತೆ ಯೋಷೀ 
ಯನು ಗ್ರಂಥವನ್ನು ಓದಿದನು. 
ರಾಜನು ಸ್ತಂಭದ ಬಳಿ ನಿಂತು ತಾನು ಯೆಹೋವನ 
ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಆಜ್ಞೆಗಳಿಗೆ, 


535 


ಒಡಂಬಡಿಕೆಗೆ ಮತ್ತು ಆತನ ನಿಯಮಗಳಿಗೆ ಪೂರ್ಣ 
ಹೃದಯದಿಂದಲೂ ಪೂರ್ಣಆತ್ಮ! ದಿಂದಲೂ ವಿಧೇಯ 
ನಾಗಿರುವುದಾಗಿಯೂ ಜಬ್‌ ಗ್ರಂಥದಲ್ಲಿ ಬರೆದಿ 
ರುವ ಎಲ್ಲಾ ವಾಕ್ಯಗಳನ್ನು ನೇರವೇರಿಸುವುದಾಗಿಯೂ 
ಯೆಹೋವನಿಗೆ ಪ್ರಮಾಣಮಾಡಿದನು. ರಾಜನ ಪ್ರಮಾ 
ಣಕ್ಕೆ ಬೆಂಬಲ ನೀಡಲು ಜನರೆಲ್ಲರೂ ಎದ್ದು ನಿಂತರು. 
*ನಂತರ ರಾಜನು ಪ್ರಧಾನಯಾಜಕನಾದ ಹಿಲ್ಮೀಯ 
ನಿಗೆ, ಇತರ ಯಾಜಕರಿಗೆ, ದ್ವಾರಪಾಲಕರಿಗೆ, ಬಾಳ್‌ 
ದೇವರಿಗೂ ಅಶೇರ ದೇವತೆಗೂ ಮತ್ತು ಆಕಾಶದ 
ನಕ್ಪತ್ರಗಳಿಗೂ ಉಪಯೋಗಿಸುತ್ತಿದ್ದ ಎಲ್ಲಾ ಸಲಕರಣೆ 
ಗಳನ್ನು ದೇವಾಲಯದಿಂದ ಹೊರತರುವಂತೆ ಆಜ್ಞಾಪಿ 
ಸಿದನು. ಯೋಷೀಯನು ಜೆರುಸಲೇಮಿನ ಹೊರಗೆ 


2 ರಾಜರುಗಳು 23:4-15 


ದೇವಾಲಯದಲ್ಲಿ ಯಾಜಕರಾಗಿದ್ದ ವಿಶೇಷ ಸ್ಥಳಗಳಲ್ಲಿ 
ತಿನ್ನದೆ ಆ ಊರುಗಳಲ್ಲಿ ಸಾಮಾನ್ಯ ಜನರೊಂದಿಗೆ ತಿನ್ನುತ್ತಿ 
ದ್ದರು. ಆದರೆ ರಾಜನಾದ ಯೋಷೀಯನು ಆ ಉನ್ನತ 
ಸ್ಥಳಗಳನ್ನು ನಾಶಗೊಳಿಸಿ ಆ ಯಾಜಕರನ್ನು ಜೆರುಸ 
ಲೇಮಿಗೆ ಕರೆತಂದನು. ಯೆಹೋಶುವನ ದ್ವಾರದ ಎಡ 
ಗಡೆಯಲ್ಲಿದ್ದ ಉನ್ನತಸ್ಥಳಗಳನ್ನು ಯೋಷೀಯನು ನಾಶ 
ಗೊಳಿಸಿದನು. (ಯೆಹೋಶುವನು ನಗರಾಧಿಕಾರಿ 
ಯಾಗಿದ್ದನು.) 

10ತೋಫೆತ್‌ ಎನು ವುದು ಬೆನ್‌ಹಿನ್ನೋಮ್‌ನ 
ಮಗನಿಗೆ ಸೇರಿದ ಸದ ಕಣಿವೆ. ಅಲ್ಲಿ ಸುಳ್ಳುದೇವರಾದ 
ಮೋಲೆಕನ ಗೌರವಾರ್ಥವಾಗಿ ಜನರು ತಮ್ಮ ಮಕ್ಕಳನ್ನು 
ಆಹುತಿ ಕೊಡುತ್ತಿದ್ದರು ಮತ್ತು ಯಜ್ಞವೇದಿಕೆಯ ಮೇಲೆ 





ಕಿದ್ರೋನ್‌ ಹೊಲಗಳಲ್ಲಿ ಅವುಗಳನ್ನು ಸುಟ್ಟುಹಾಕಿದನು. 
ಅವರು ಬೂದಿಯನ್ನು ಬೇತೇಲಿಗೆ ತೆಗೆದುಕೊಂಡು 
ಹೋದರು. 

5ಯೆಹೂದದ ರಾಜರುಗಳು ಯಾಜಕರಾಗಿ ಸೇವೆ 
ಮಾಡಲು ಕೆಲವು ಸಾಮಾನ್ಯ ಜನರನ್ನು ಆರಿಸಿಕೊಂಡರು. 
ಈ ಜನರು ಆರೋನನ ಕುಲದಿಂದ ಬಂದವರಲ್ಲ! ಈ 
ಸುಳ್ಳುಯಾಜಕರು ಯೆಹೂದದ ನಗರಗಳಲ್ಲಿನ ಮತ್ತು 
ಜೆರುಸಲೇಮಿನ ಊರುಗಳಲ್ಲಿನ ಉನ್ನತಸ್ಥಳಗಳಲ್ಲಿ 
ಧೂಪವನ್ನು ಸುಡುತ್ತಿದ್ದರು. ಅವರು ಬಾಳನನ್ನು, 
ಸೂರ್ಯನನ್ನು, ಚಂದ್ರನನ್ನು, ಆಕಾಶ ಸೈನ್ಯವಾದ ನಕ್ಷತ್ರ 
ಗಳನ್ನು ಗೌರವಿಸಲು ಧೂಪವನ್ನು ಸುಹುತ್ತಿದ್ದರು. ಆದರೆ 
ಯೋಷೀಯನು ಆ ಸುಳ್ಳು ಯಾಜಕರನ್ನು ನಿಲ್ಲಿಸಿದನು. 

6ಯೋಷೀಯನು ಅಶೇರಸ್ತಂಭವನ್ನು ದೇವಾಲಯ 
ದಿಂದ ತೆಗೆದುಹಾಕಿದನು. ಅವನು ಅಶೇರಸ್ತಂಭವನ್ನು 
ನಗರದ ಹೊರವಲಯದ ಕಿದ್ರೋನ್‌ ಕಣಿವೆಗೆ ತೆಗೆದು 
ಕೊಂಡು ಹೋಗಿ ಅದನ್ನು ಅಲ್ಲಿ ಸುಟ್ಟಹಾಕಿದನು. ನಂತರ 
ಅವನು ಅದನ್ನು ಪುಡಿಪುಡಿ ಮಾಡಿಸಿ ಧೂಳಿನಲ್ಲಿ ಬೆರಸಿ 
ಸಾಮಾನ್ಯ ಜನರ ಸ್ಮಶಾನದಲ್ಲಿ ಆ ಧೂಳನ್ನು ಚೆಲ್ಲಿದನು. 

7ನಂತರ ರಾಜನಾದ ಯೋಷೀಯನು ದೇವಾಲಯ 
ದಲ್ಲಿದ್ದ ದೇವದಾಸ ದೇವದಾಸಿಯರ ಮನೆಗಳನ್ನು ಕೆಹವಿ 
ಹಾಕಿಸಿದನು. ಆ ಮನೆಗಳಲ್ಲಿ ಸುಳ್ಳುದೇವತೆಯಾದ 
ಅಶೇರಳಿಗೋಸ್ಕರ ಚಿಕ್ಕ ಗುಡಾರಗಳನ್ನು ನೇಯುತ್ತಿ 
ದ್ದರು. 89 ಸಮಯದಲ್ಲಿ ಯಾಜಕರು ಯಜ್ಞಗಳನ್ನು 
ಜೆರುಸಲೇಮಿಗೆ ತರಲಿಲ್ಲ ಮತ್ತು ದೇವಾಲಯದಲ್ಲಿನ 
ಯಜ್ಞವೇದಿಕೆಯ ಮೇಲೆ ಅವುಗಳನ್ನು ಅರ್ಪಿಸಲಿಲ್ಲ. 
ಯಾಜಕರು ಯೆಹೂದದ ಎಲ್ಲಾ ನಗರಗಳಲ್ಲಿಯೂ 
ವಾಸಿಸುತ್ತಿದ್ದರು. ಅವರು ಆ ನಗರಗಳಲ್ಲಿನ 'ಉ್ನನತ 





ಸ್ಥಳಗಳಲ್ಲಿ 'ಭೂಪವನ್ನು ಸುಡುತ್ತಿದ್ದರು ಮತ್ತು ಯಜ್ಞ 


ಗಳನ್ನು ಅರ್ಪಿಸುತ್ತಿದ್ದರು. ಆ ಉನ್ನತಸ್ಥಳಗಳು ಗೆಬದಿಂದ 
ಬೇರ್ಷೆಬದವರೆಗೆ ಎಲ್ಲಾ ಕಡೆಗಳಲ್ಲಿದ್ದವು. ಯಾಜಕರು 
ತಮ್ಮ ಹುಳಿಯಿಲ್ಲದ ರೊಟ್ಟಿಗಳನ್ನು ಜೆರುಸಲೇಮಿನ 


ಸುಹುತ್ತಿದ್ದರು. ಯೋಷೀಯನು, ಜನರು ಮತ್ತೆ ಆ 
ಸ್ಥಳವನ್ನು ಉಪಯೋಗಿಸದಂತೆ ನಾಶಗೊಳಿಸಿದನು. 
"ಪೂರ್ವಕಾಲದಲ್ಲಿ ಯೆಹೂದದ ರಾಜರುಗಳು 
ದೇವಾಲಯದ ಬಾಗಿಲಿನ ಹತ್ತಿರ ಕೆಲವು ಕುದುರೆಗಳನ್ನು 
ಮತ್ತು ರಥಗಳನ್ನು ನಿಲ್ಲಸುತ್ತಿದ್ದರು. ಇದು ನಾತಾನ್‌" 
ಮೆಲೆಕನೆಂಬ ಮುಖ್ಯ ಅಧಿಕಾರಿಯ ಕೋಣೆಯ ಹತ್ತಿರ 
ದಲ್ಲಿತ್ತು ಆ ಕುದುರೆಗಳು ಮತ್ತು ರಥಗಳು ಸೂರ್ಯ 
ದೇವತೆಯನ್ನು ಗೌರವಿಸಬೇಕಾಗಿತ್ತು ಯೋಷೀಯನು 
ಕುದುರೆಗಳನ್ನು ತೆಗೆಸಿ ರಥಗಳನ್ನು ಸುಡಿಸಿಬಿಟ್ಟನು. 

ಪೂರ್ವಕಾಲದಲ್ಲಿ ಯೆಹೂದದ UN 
ಅಹಾಬನ ಕಟ್ಟಡದ ಮಾಳಿಗೆಯ ಮೇಲೆ ಯಜ್ಞ 
ವೇದಿಕೆಗಳನ್ನು ನಿರ್ಮಿಸಿದ್ದರು. ರಾಜನಾದ ಮನಸ್ಸೆಯು 
ದೇವಾಲಯದ ಎರಡು ಪ್ರಾಕಾರಗಳಲ್ಲಿ ಯಜ್ಞವೇದಿಕೆ 
ಗಳನ್ನು ನಿರ್ಮಿಸಿದ್ದನು. ಯೋಷೀಯನು ಆ ಯಜ್ಞ 
ವೇದಿಕೆಗಳನ್ನೆಲ್ಲ ನಾಶಗೊಳಿಸಿ, ಅವುಗಳ ಚೂರುಗಳನ್ನು 
ಕಿದ್ರೋನ್‌ ಕಣಿವೆಗೆ ಎಸೆದನು. 

ಪೂರ್ವಕಾಲದಲ್ಲಿ ರಾಜನಾದ ಸೊಲೊಮೋನನು 
ಜೆರುಸಲೇಮಿನ ಬಳಿಯಲ್ಲಿದ್ದ ವಿಘ್ನಪರ್ವತದ ಮೇಲೆ 
ಕೆಲವು ಉನ್ನತಸ್ಥಳಗಳನ್ನು ನಿರ್ಮಿಸಿದ್ದನು. ಆ ಉನ್ನತ 
ಸ್ಥಳಗಳು ಪರ್ವತದ ದಕ್ಷಿಣದಿಕ್ಕಿನ ಮೇಲಿದ್ದವು. ರಾಜ 
ನಾದ ಸೊಲೊಮೋನನು ಚೀದೋನ್ಯರ ಅಷ್ಟೋರೆತ್‌, 
ಮೋವಾಬ್ಯರ ಕೆಮೋಷ್‌, ಅಮ್ಮೋನಿಯರ 
ಮಿಲ್ಕೋಮ್‌ ಎಂಬ ಅಸಹ್ಯ ವಿಗ್ರಹಗಳಿಗಾಗಿ ಆ ಉನ್ನತ 
ಸ್ಥಳಗಳನ್ನು ನಿರ್ಮಿಸಿದ್ದನು. ಆದರೆ ರಾಜನಾದ ಯೋಷೀ 
ಯನು ಆ ಪೂಜಾಸ್ಥಳಗಳನ್ನೆಲ್ಲಾ ನಾಶಪಡಿಸಿದನು. 
“ರಾಜನಾದ ಯೋಷೀಯನು ಎಲ್ಲಾ ಸ್ಮಾರಕಕಲ್ಲು 
ಗಳನ್ನು ಮತ್ತು ಅಶೇರಸ್ತಂಭಗಳನ್ನು ಒಡೆದು ಹಾಕಿ 
ಸಿದನು. ಆಮೇಲೆ ಅವನು ಆ ಸ್ಥಳದ ಮೇಲೆ ಸತ್ತವರ 
ಎಲುಬುಗಳನ್ನು ಹರಡಿದನು. 

15ಯೋಷೀಯನು ಬೇತೇಲಿನ ಉನ್ನತಸ್ಥಳವನ್ನು 
ಮತ್ತು ಯಜ್ಞವೇದಿಕೆಯನ್ನು ಕೆಹವಿಬಿಟ್ಟನು. ನೆಬಾಟನ 


2 ರಾಜರುಗಳು 23:16-29 


ಮಗನಾದ ಯಾರೊಬ್ಬಾಮನು ಈ ಯಜ್ಞವೇದಿಕೆಯನ್ನು 
ನಿರ್ಮಿಸಿದ್ದನು. ಇಸ್ರೇಲರು ಪಾಪ ಮಾಡುವಂತೆ 
ಯಾರೊಬ್ಬಾಮನು ಪ್ರೇರೇಪಿಸಿದ್ದನು. ಯೋಷೀಯನು 
ಯಜ್ಞವೇದಿಕೆಯನ್ನು ಮತ್ತು ಉನ್ನತಸ್ಥಳವನ್ನು ಕೆಡವಿ 
ಬಿಟ್ಟನು. ಯೋಷೀಯನು ಯಜ್ಞವೇದಿಕೆಯ ಕಲ್ಲುಗ 
ಳನ್ನು ಪುಡಿಪುಡಿಮಾಡಿ ಧೂಳಿನಲ್ಲಿ ಬೆರಸಿದನು. ಅವನು 
ಅಶೇರಸ್ತಂಭವನ್ನು ಸುಟ್ಟುಹಾಕಿದನು. 

16 ಯೋಷೀಯನು ಸುತ್ತಲೂ ನೋಡಿದಾಗ ಬೆಟ್ಟದ 
ಮೇಲಿದ್ದ ಸ್ಮಶಾನಗಳನ್ನು ಕಂಡನು. ಅವನು ಜನರನ್ನು 
ಕಳುಹಿಸಿ ಆ ಸ್ಮಶಾನಗಳಿಂದ ಎಲುಬುಗಳನ್ನು ತರಿಸಿ ಆ 
ಎಲುಬುಗಳನ್ನು ಯಜ್ಞವೇದಿಕೆಯ ಮೇಲೆ ಸುಟ್ಟನು. ಈ 
ರೀತಿಯಲ್ಲಿ, ಯೋಷೀಯನು ಯಜ್ಞವೇದಿಕೆಯನ್ನು 
ಹೊಲಸು ಮಾಡಿದನು. ಇದು ಪ್ರವಾದಿಯು ಘೋಷಿ 
ಸಿದ್ದ” ಯೆಹೋವನ ಸಂದೇಶದಂತೆ ಸಂಭವಿಸಿತು. 
ಯಾರೊಬ್ಬಾಮನು ಯಜ್ಞವೇದಿಕೆಯ ಪಕ್ಕದಲ್ಲಿ 
ನಿಂತಿದ್ದಾಗ ಪ್ರವಾದಿಯು ಈ ಸಂಗತಿಗಳನ್ನು 
ಪ್ರಕಟಿಸಿದ್ದನು. 

ನಂತರ ಯೋಷೀಯನು ಸುತ್ತಲೂ ನೋಡಿದಾಗ, 
ದೇವಮನುಷ್ಯನ ಸಮಾಧಿಯನ್ನು ಕಂಡನು. 

17 ಯೋಷೀಯನು, ""ನಾನು ನೋಡುತ್ತಿರುವ ಆ 
ಸ್ಮಾರಕ ಯಾವುದು?'' ಎಂದು ಕೇಳಿದನು. 

ಆ ನಗರದ ಜನರು ಅವನಿಗೆ, ""ಅದು ಯೆಹೂದದಿಂದ 
ಬಂದ ದೇವಮನುಷ್ಯನ ಸಮಾಧಿ. ನೀನು ಬೇತೇಲಿನ 
ಯಜ್ಞವೇದಿಕೆಗೆ ಮಾಡಿದ ಕಾರ್ಯಗಳನ್ನು ಕುರಿತು ಈ 
ಪ್ರವಾದಿಯು ಬಹಳ ಕಾಲದ ಹಿಂದೆಯೇ ಹೇಳಿದ್ದನು'' 


536 


ಯೆಹೂದದ ಜನರು ಪಸ್ಕಹಬ್ಬವನ್ನು ಆಚರಿಸಿದರು 

2!ರಾಜನಾದ ಯೋಷೀಯನು ಜನರಿಗೆಲ್ಲ, ""ನಿಮ್ಮ 
ದೇವರಾದ ಯೆಹೋವನಿಗಾಗಿ ಪಸ್ಕಹಬ್ಬವನ್ನು ಆಚರಿ 
ಸಿರಿ. ಈ ನಿಬಂಧನ ಗ್ರಂಥದಲ್ಲಿ ಬರೆದಿರುವಂತೆಯೇ 
ಅದನ್ನು ಮಾಡಿ'' ಎಂದು ಆಜ್ಞಾಪಿಸಿದನು. 

ನ್ಯಾಯಾಧೀಶರು ಇಸ್ರೇಲನ್ನು ಆಳಿದ ದಿನಗಳಿಂದ 
ಜನರು ಪಸ್ಕಹಬ್ಬವನ್ನು ಈ ರೀತಿಯಲ್ಲಿ ಆಚರಿಸಿರಲಿಲ್ಲ. 
ಇಸ್ರೇಲಿನ ರಾಜರುಗಳಾಗಲೀ ಇಲ್ಲವೆ ಯೆಹೂದದ 
ರಾಜರುಗಳಾಗಲೀ ಈ ರೀತಿ ಪಸ್ಕಹಬ್ಬವನ್ನು ವಿಜೃಂಭಣೆ 
ಯಿಂದ ಆಚರಿಸಿರಲಿಲ್ಲ. ೌಯೋಷೀಯನು ರಾಜ 
ನಾಗಿದ್ದ ಹದಿನೆಂಟನೆ ವರ್ಷದಲ್ಲಿ ಅವರು ಯೆಹೋ 
ವನಿಗಾಗಿ ಈ ಪಸ್ಕಹಬ್ಬವನ್ನು ಜೆರುಸಲೇಮಿನಲ್ಲಿ 
ಆಚರಿಸಿದರು. 

2 ಯೋಷೀಯನು ಮಾಂತ್ರಿಕರನ್ನು, ತಾಂತ್ರಿಕರನ್ನು, 
ಮನೆಯ ದೇವರುಗಳನ್ನು, ವಿಗ್ರಹಗಳನ್ನು, ಯೆಹೂದ 
ದಲ್ಲಿ ಮತ್ತು ಜಿರುಸಲೇಮಿನಲ್ಲಿ ಜನರು ಪೂಜಿಸುತ್ತಿದ್ದ 
ತೆರಾಫೀಮ್‌ ಎಂಬ ಗೊಂಬೆಗಳನ್ನು ನಾಶಪಡಿಸಿದನು. 
ಯಾಜಕನಾದ ಹಿಲ್ಕೀಯನಿಗೆ ದೇವಾಲಯದಲ್ಲಿ ಸಿಕ್ಕಿದ 
ಧರ್ಮಶಾಸ್ತ್ರದಲ್ಲಿ ಬರೆದಿರುವ ನಿಯಮಗಳಿಗೆ ವಿಧೇಯ 
ನಾಗಿರಲು ಯೋಷೀಯನು ಹೀಗೆ ಮಾಡಿದನು. 

ಇದಕ್ಕೆ ಮೊದಲು ಯೋಷೀಯನಂತಹ ರಾಜನು 
ಇರಲೇ ಇಲ್ಲ. ಯೋಷೀಯನು ತನ್ನ ಪೂರ್ಣ ಹೃದಯ 
ದಿಂದಲೂ ತನ್ನ ಪೂರ್ಣಆತ್ಮದಿಂದಲೂ ತನ್ನ ಪೂರ್ಣ 
ಶಕ್ತಿಯಿಂದಲೂ ಯೆಹೋವನ ಕಡೆಗೆ ತಿರುಗಿದನು. 
ಮೋಶೆಯ ಧರ್ಮಶಾಸ್ತ್ರವನ್ನು ಯೋಷೀಯನಂತೆ ಬೇರೆ 





ಎಂದರು. "ಯೋಷೀಯನು, ""ಆ ಸಮಾಧಿಗೆ ಏನೂ 
ಮಾಡಬೇಡಿ. ಅವನ ಎಲುಬುಗಳನ್ನು ತೆಗೆಯಬೇಡಿ'' 
ಎಂದು ಹೇಳಿದನು. 

೨ ಯೋಷೀಯನು ಸಮಾರ್ಯದ ನಗರಗಳಲ್ಲಿದ್ದ 
ಉನ್ನತಸ್ಥಳಗಳ ಆಲಯಗಳನ್ನೆಲ್ಲ ನಾಶಗೊಳಿಸಿದನು. 
ಇಸ್ರೇಲಿನ ರಾಜರುಗಳು ಈ ಆಲಯಗಳನ್ನು ನಿರ್ಮಿಸಿ 
ದ್ದರು. ಇದರಿಂದ ಯೆಹೋವನು ಬಹಳ ಕೋಪ 
ಗೊಂಡಿದ್ದನು. ಯೋಷೀಯನು ಬೇತೇಲಿನಲ್ಲಿ ಆರಾಧ 
ನೆಯ ಸ್ಥಳಗಳನ್ನು ನಾಶಪಡಿಸಿದಂತೆ ಆ ಆಲಯಗಳನ್ನೂ 
ನಾಶಗೊಳಿಸಿದನು. 

20 ಯೋಷೀಯನು ಸಮಾರ್ಯದ ಉನ್ನತಸ್ಥಳಗಳಲ್ಲಿದ್ದ 
ಯಾಜಕರನ್ನೆಲ್ಲ ಕೊಂದುಹಾಕಿದನು. ಅವನು ಯಾಜಕ 
ರನ್ನು ಯಜ್ಞವೇದಿಕೆಗಳ ಮೇಲೆಯೇ ಕೊಂದು ಹಾಕಿ 
ದನು. ಅವನು ಜನರ ಎಲುಬುಗಳನ್ನು ಯಜ್ಞವೇದಿಕೆಯ 
ಮೇಲೆ ಸುಟ್ಟನು. ಈ ರೀತಿ ಅವನು ಪೂಜೆಯ ಸ್ಥಳಗಳನ್ನು 
ನಾಶಗೊಳಿಸಿದನು. ನಂತರ ಅವನು ಜೆರುಸಲೇಮಿಗೆ 
ಹಿಂದಿರುಗಿದನು. 





ಘೋಷಿಸಿದ್ದ ನೋಡಿ 1 ರಾಜರುಗಳು 13:1-3. 


ಯಾವ ರಾಜನೂ ಅನುಸರಿಸಿರಲಿಲ್ಲ. ಆ ಕಾಲದವರೆಗೆ 
ಯೋಷೀಯನಂತಹ ಮತ್ತೊಬ್ಬ ರಾಜನು ಇರಲೇ ಇಲ್ಲ. 

32 3ದರೆ ಯೆಹೋವನು ಯೆಹೂದದ ಜನರ ಮೇಲೆ 
ಕೋಪಗೊಳ್ಳುವುದನ್ನು ನಿಲ್ಲಿಸಲೇ ಇಲ್ಲ. ಮನಸ್ಸೆಯು 
ಮಾಡಿದ ಕಾರ್ಯಗಳಿಲ್ಲವುಗಳಿಂದ ಯೆಹೋವನು 
ಅವರ ಮೇಲೆ ಇನ್ನೂ ಕೋಪಗೊಂಡಿದ್ದನು. 27ಯೆಹೋ 
ವನು,""ನಾನು ಇಸ್ರೇಲರನ್ನು ತೆಗೆದುಹಾಕಿದಂತೆ ಯೆಹೂ 
ದ್ಯರನ್ನೂ ನನ್ನ ಸನ್ನಿಧಿಯಿಂದ ತೆಗೆದುಹಾಕುವೆನು. ನಾನು 
ಆರಿಸಿಕೊಂಡ ಜೆರುಸಲೇಮ್‌ ಪಟ್ಟಣವನ್ನೂ ನನ್ನ ನಾಮ 
ಮಹತ್ತಿಗಾಗಿ ಸ್ವೀಕರಿಸಿಕೊಂಡ ದೇವಾಲಯವನ್ನೂ 
ತಿರಸ್ಕರಿಸುವೆನು'' ಎಂದು ಹೇಳಿದನು. 

3" ಯೆಹೂದದ ರಾಜರುಗಳ ಇತಿಹಾಸ'' ಎಂಬ 
ಪುಸ್ತಕದಲ್ಲಿ ಯೋಷೀಯನು ಮಾಡಿದ ಇತರ ಕಾರ್ಯ 
ಗಳನ್ನೆಲ್ಲವನ್ನು ಕುರಿತು ಬರೆಯಲಾಗಿದೆ. 





ಯೋಷೀಯನ ಮರಣ 
ಯೋಷೀಯನ ಕಾಲದಲ್ಲಿ ಈಜಿಪ್ಟಿನ ರಾಜನಾದ 
ಫರೋಹ-ನೆಕೋ ಎಂಬವನು ಅಶ್ಯೂರದ ರಾಜನ 


537 


ವಿರುದ್ಧವಾಗಿ ಹೋರಾಡಲು ಯೂಫ್ರೇಟೀಸ್‌ ನದಿಯ 
ಬಳಿಗೆ ಹೋದನು. ರಾಜನಾದ ಯೋಷೀಯನು 
ಫರೋಹ-ನೆಕೋವನ ವಿರುದ್ಧ ಹೋರಾಡಲು 
ಯೂಫ್ರೇಟೀಸ್‌ ನದಿಯ ಬಳಿಗೆ ಹೋದನು. ಆದರೆ 
ಮೆಗಿದ್ದೋವಿನಲ್ಲಿ ಫರೋಹ-ನೆಕೋವನು ಯೋಷೀ 
ಯನನ್ನು ನೋಡಿ, ಅವನನ್ನು ಕೊಂದುಹಾಕಿದನು. 
ಯೋಷೀಯನ ಸೇವಕರು ಮೆಗಿದ್ದೋವಿನಿಂದ ರಥ 
ದಲ್ಲಿ ಯೋಷೀಯನ ದೇಹವನ್ನು ಜೆರುಸಲೇಮಿಗೆ 
ತೆಗೆದುಕೊಂಡು ಬಂದರು. ಅವರು ಯೋಷೀಯನನ್ನು 
ಅವನ ಸ್ವಂತ ಸ್ಮಶಾನದಲ್ಲಿ ಸಮಾಧಿಮಾಡಿದರು. 

ನಂತರ ಸಾಮಾನ್ಯ ಜನರು ಯೋಷೀಯನ ಮಗನಾದ 
ಯೆಹೋವಾಹಾಜನನ್ನು ಕರೆದು, ಅವನನ್ನು ಅಭಿಷೇಕಿಸಿ 
ಹೊಸ ರಾಜನನ್ನಾಗಿ ಮಾಡಿದರು. 


ಯೆಹೋವಾಹಾಜನು ಯೆಹೂದದ ರಾಜನಾಗುವನು 

3! ಯೆಹೋವಾಹಾಜನು ರಾಜನಾದಾಗ ಅವನಿಗೆ 
ಇಪ್ಪತ್ತಮೂರು ವರ್ಷ ವಯಸ್ಸಾಗಿತ್ತು ಅವನು ಜೆರುಸ 
ಲೇಮಿನಲ್ಲಿ ಮೂರು ತಿಂಗಳು ಆಳಿದನು. ಅವನ 
ತಾಯಿಯು ಲಿಬ್ದದ ಯೆರೆಮೀಯನ ಮಗಳಾದ ಹಮೂ 
ಟಲ್‌ ಎಂಬ ಹೆಸರಿನವಳು. ಯೆಹೋವಾಹಾಜನು 
ಯೆಹೋವನು ಕೆಟ್ಟದ್ದೆಂದು ಹೇಳಿದ ಕಾರ್ಯಗಳನ್ನು 
ಮಾಡಿದನು. ಯೆಹೋವಾಹಾಜನು ತನ್ನ ಪೂರ್ವಿಕರೆ 
ಲ್ಲರೂ ಮಾಡಿದಂತಹ ಕಾರ್ಯಗಳನ್ನು ಮಾಡಿದನು. 

3B ಫರೋಹ- ನೆಕೋವನು ಹಮಾತ್‌ ಡೇಶದ ರಿಬ್ಲಾ 
ಎಂಬಲ್ಲಿ ಯೆಹೋವಾಹಾಜನನ್ನು ಸೆರೆಹಿಡಿದನು. ಆದ್ದ 
ರಿಂದ ಯೆಹೋವಾಹಾಜನು ಜೆರುಸಲೇಮಿನಲ್ಲಿ ಆಳ 
ಲಿಲ್ಲ. ಫರೋಹ-ನೆಕೋವನು ಮೂರು ಸಾವಿರದ 
ನಾನೂರು ಕಿಲೋ. ಗ್ರಾಂ. ಬೆಳ್ಳಿಯನ್ನು ಮತ್ತು ಮೂವ 
ತ್ನಾಲ್ಕು ಕಿಲೋ. ಗ್ರಾಂ. ಚಿನ್ನವನ್ನು ಕೊಡುವಂತೆ 
ಯೆಹೂದದವರನ್ನು ಬಲವಂತಪಡಿಸಿದನು. 

3*ಫರೋಹ ನೆಕೋವನು ಯೋಷೀಯನ ಮಗನಾದ 
ಎಲ್ಯಾಕೀಮನನ್ನು ಹೊಸರಾಜನನ್ನಾಗಿ ಮಾಡಿ ಎಲ್ಯಾಕೀ 
ಮನ ಹೆಸರನ್ನು ಯೆಹೋಯಾಕೀಮನೆಂದು ಬದಲಾಯಿ 
ಸಿದನು. ಯೆಹೋವಾಹಾಜನನ್ನು ಫರೋಹ- ನೆಕೋ 
ವನು ಈಜಿಪ್ಟಿಗೆ ಕರೆದೊಯ್ದುನು. ಯೆಹೋವಾಹಾಜನು 
ಈಜಿಪ್ಟಿನಲ್ಲಿ ಸತ್ತುಹೋದನು. 

35 ಯೆಹೋಯಾಕೀಮನು ಫರೋಹ-ನೆಕೋವನಿಗೆ 
ಬೆಳ್ಳಿಬಂಗಾರವನ್ನು ಕೊಟ್ಟನು; ಸಾಮಾನ್ಯ ಜನರಿಗೂ 
ತೆರಿಗೆಗಳನ್ನು ಹಾಕಿ ಬಂದ ಹಣವನ್ನು ಫರೋಹ ನೆಕೋವ 
ನಿಗೆ ಕೊಟ್ಟನು. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಪಾಲಿನ 
ಬೆಳ್ಳಿಬಂಗಾರಗಳನ್ನು ಕೊಟ್ಟರು. ರಾಜನಾದ ಯೆಹೋ 
ಯಾಕೀಮನು ಫರೋಹ-ನೆಕೋವನಿಗೆ ಅವುಗಳನ್ನು 
ಕೊಟ್ಟನು. 

















2 ರಾಜರುಗಳು 23:30-24:7 


3 ಯೆಹೋಯಾಕೀಮನು ರಾಜನಾದಾಗ ಅವನಿಗೆ 
ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು. ಅವನು ಜಿರುಸಲೇಮಿ 
ನಲ್ಲಿ ಹನ್ನೊಂದು ವರ್ಷ ಆಳಿದನು. ಅವನ ತಾಯಿಯ 
ಹೆಸರು ಜೆಬೂದಾ. ಆಕೆಯು ರೂಮದ ಪೆದಾಯನ 
ಮಗಳು. 


37 ಯೆಹೋಯಾಕೀಮನು ಯೆಹೋವನು ಕೆಟ್ಟ 
ದ್ದೆಂದು ಹೇಳಿದವುಗಳನ್ನು ಮಾಡಿದನು. ಯೆಹೋಯಾ 
ಕೀಮನು ತನ್ನ ಪೂರ್ವಿಕರು ಮಾಡಿದ ಕಾರ್ಯಗಳನ್ನು 
ಮಾಡಿದನು. 





ರಾಜನಾದ ನೆಬೂಕದ್ದೆಚ್ಚರನು ಯೆಹೂದಕ್ಕೆ ಬರುವನು 

ಯೆಹೋಯಾಕೀಮನ ಕಾಲದಲ್ಲಿ ಬಾಬಿಲೋ 
24 ನಿನ ರಾಜನಾದ ನೆಬೂಕದ್ದೆಚ್ಚರನು ಯೆಹೂದ 
ದೇಶಕ್ಕೆ ಬಂದನು.ಯೆಹೋಯಾಕೀಮನು ಮೂರು 
ವರ್ಷಗಳವರೆಗೆ ನೆಬೂಕದ್ದೆಚ್ಚರನ ಸೇವೆಮಾಡಿದನು. 
ನಂತರ ಯೆಹೋಯಾಕೀಮನು ನೆಬೂಕದ್ದೆಚ್ಚರನಿಗೆ 
ವಿರುದ್ಧವಾಗಿ ದಂಗೆ ಎದ್ದು ಅವನ ಆಳ್ವಿಕೆಯಿಂದ ದೂರ 
ವಾದನು. ೨ಯೆಹೋವನು ಬಾಬಿಲೋನಿನವರನ್ನು, 
ಅರಾಮ್ಯರನ್ನು, ಮೋವಾಬ್ಯರನ್ನು ಮತ್ತು ಅಮ್ಮೋನಿಯ 
ರನ್ನು ಯೆಹೋಯಾಕೀಮನ ವಿರುದ್ಧ ಹೋರಾಡಲು 
ಕಳುಹಿಸಿದನು. ಯೆಹೋವನು ಯೆಹೂದವನ್ನು ನಾಶ 
ಗೊಳಿಸಲು ಈ ಗುಂಪುಗಳನ್ನು ಕಳುಹಿಸಿದನು. 
ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳ ಮೂಲಕ 
ತಿಳಿಸಿದ್ದಂತೆಯೇ ಇದು ಸಂಭವಿಸಿತು. `ಆತನು ಯೆಹೂದ್ಯ 
ರನ್ನು ತನ್ನ ಸನ್ನಿಧಿಯಿಂದ ತೆಗೆದುಹಾಕ ಬೇಕೆಂದಿದ್ದ 
ಕಾರಣ ಆತನ ಆಜ್ಞೆಯ ಪ್ರಕಾರ ಈ ಶಿಕ್ಷೆಯು ಅವರಿ 
ಗಾಯಿತು. 

*ಜೆರುಸಲೇಮನ್ನು ನಿರಪರಾಧದ ರಕ್ತದಿಂದ 
ತುಂಬಿಸಿದ ಮನಸ್ಸೆಯ ದುಷ್ಕತ್ಯಗಳನ್ನು ಯೆಹೋವನು 
ಕ್ಷಮಿಸಲಿಲ್ಲ. 

5°" ಯೆಹೂದದ ರಾಜರುಗಳ ಇತಿಹಾಸ'' ಎಂಬ ಪುಸ್ತಕ 
ದಲ್ಲಿ ಯೆಹೋಯಾಕೀಮನು ಮಾಡಿದ ಇತರ ಕಾರ್ಯ 
ಗಳನ್ನು ಬರೆಯಲಾಗಿದೆ. ನ ಯೆಹೋಯಾಕೀಮನು ತೀರಿ 
ಕೊಂಡಾಗ ಅವನನ್ನು ಅವನ ಪೂರ್ವಿಕರ ಜೊತೆಯಲ್ಲಿ 
ಸಮಾಧಿಮಾಡಿದರು. ಯೆಹೋಯಾಕೀ ಮನ ಮಗನಾದ 
ಯೆಹೋಯಾಖೀನನು ಅವನ ನಂತರ ಹೊಸ ರಾಜ 
ನಾದನು. 


ಈಜಿಪ್ಟಿನ ರಾಜನು ಈಜಿಪಷ್ಟಿನ್ನು ಬಿಟ್ಟು ಹೊರಗೆ 
ಹೋಗಲಿಲ್ಲ. ಏಕೆಂದರೆ ಬಾಬಿಲೋನ್‌ ರಾಜನು, 
ಈಜಿಪ್ಟಿನ ಹಳ್ಳದಿಂದ ಯೂಫ್ರೇಟೀಸ್‌ ನದಿಯವರೆಗಿನ 
ದೇಶವನ್ನೆಲ್ಲಾ ಆಕ್ರಮಿಸಿಕೊಂಡಿದ್ದನು. 


2 ರಾಜರುಗಳು 24:8-25:4 


ನೆಬೂಕದ್ದೆಚ್ಚರನು ಜೆರುಸಲೇಮನ್ನು 
ಆಕ್ರಮಿಸಿಕೊಂಡನು 

*8ಯೆಹೋಯಾಖೀನನು ಆಳಲಾರಂಭಿಸಿದಾಗ ಅವ 
ನಿಗೆ ಹದಿನೆಂಟು ವರ್ಷ ವಯಸ್ಸಾಗಿತ್ತು. ಅವನು ಜಿರುಸ 
ಲೇಮಿನಲ್ಲಿ ಮೂರು ತಿಂಗಳ ಕಾಲ ಆಳಿದನು. ಅವನ 
ತಾಯಿಯು ಜೆರುಸಲೇಮಿನ ಎಲ್ನಾತಾನನ ಮಗಳಾದ 
ನೆಹುಷ್ಟಾ ಎಂಬ ಹೆಸರಿನವಳು. *ಯೆಹೋವನು ಕೆಟ್ಟ 
ದ್ದೆಂದು ಹೇಳಿದ ಕಾರ್ಯಗಳನ್ನು ಯೆಹೋಯಾಖೀ 
ನನು ಮಾಡಿದನು. ಅವನು ತನ್ನ ತಂದೆಯು ಮಾಡಿದಂತಹ 
ಕಾರ್ಯಗಳನ್ನೆಲ್ಲ ಮಾಡಿದನು. 

10 ಸಮಯದಲ್ಲಿ ಬಾಬಿಲೋನ್‌ ರಾಜನಾದ 
ನೆಬೂಕದ್ದೆಚ್ಚರನ ಅಧಿಕಾರಿಗಳು ಜೆರುಸಲೇಮಿಗೆ 
ಮುತ್ತಿಗೆ ಹಾಕಿದರು. !'ಆಗ ಬಾಬಿಲೋನ್‌ ರಾಜನಾದ 
ನೆಬೂಕದ್ದೆಚ್ಚರನು ಆ ನಗರಕ್ಕೆ ಬಂದನು. ಯೆಹೂದದ 
ರಾಜನಾದ ಯೆಹೋಯಾಖೀನನು ಬಾಬಿಲೋನ್‌ 
ರಾಜನನ್ನು ಭೇಟಿ ಮಾಡಲು ಹೋದನು. ಯೆಹೋಯಾ 
ಖೀನನ ತಾಯಿ, ಅವನ ಅಧಿಕಾರಿಗಳು, ನಾಯಕರು 
ಮತ್ತು ಸಿಬ್ಬಂದಿಯೆಲ್ಲವೂ ಅವನೊಂದಿಗೆ ಹೋದರು. 
ಆಗ ಬಾಬಿಲೋನ್‌ ರಾಜ ಯೆಹೋಯಾಖೀನನನ್ನು 
ಸೆರೆಹಿಡಿದನು. ಇದು ಸಂಭವಿಸಿದ್ದು ನೆಬೂಕದ್ದೆಚ್ಚರನ 
ಆಳ್ವಿಕೆಯ ಎಂಟನೆಯ ವರ್ಷದಲ್ಲಿ. 

ನೆಬೂಕದ್ದೆಚ್ಚರನು ಜೆರುಸಲೇಮಿನ ದೇವಾಲಯ 
ದಲ್ಲಿದ್ದ ಭಂಡಾರವನ್ನೆಲ್ಲಾ ಮತ್ತು ರಾಜನ ಅರಮನೆ 
ಯಲ್ಲಿದ್ದ ಭಂಡಾರವನ್ನೆಲ್ಲಾ ತೆಗೆದುಕೊಂಡು ಹೋದನು. 
ಇಸ್ರೇಲರ ರಾಜನಾದ ಸೊಲೊಮೋನನು ದೇವಾಲಯ 
ದಲ್ಲಿಟ್ಟಿದ್ದ ಬಂಗಾರವನ್ನೆಲ್ಲಾ ನೆಬೂಕದ್ದೆಚ್ಚರನು ತೆಗೆದು 
ಕೊಂಡನು. ಯೆಹೋವನು ಹೇಳಿದ್ದಂತೆಯೇ ಇದು 
ಸಂಭವಿಸಿತು. 

ನೆಬೂಕದ್ದೆಚ್ಚರನು ಜಿರುಸಲೇಮಿನ ಜನರನ್ನೆಲ್ಲಾ 
ಸೆರೆಹಿಡಿದನು. ಅವನು ಎಲ್ಲಾ ನಾಯಕರನ್ನು ಮತ್ತು ಹಣ 
ವಂತರನ್ನು ಸೆರೆಹಿಡಿದನು. ಅವನು ಹತ್ತು ಸಾವಿರ 
ಜನರನ್ನು ಸೆರೆಯಾಳುಗಳನ್ನಾಗಿ ಒಯ್ದನು. ನೆಬೂಕದ್ದೆ 
ಚ್ಚರನು ನುರಿತ ತಜ್ಞರನ್ನು ಮತ್ತು ಕಮ್ಮಾರರನ್ನು 
ಕರೆದೊಯ್ದನು. ಸಾಮಾನ್ಯ ಜನರನ್ನೂ ಕಡುಬಡವ 
ರನ್ನೂ ಬಿಟ್ಟು ಉಳಿದ ಯಾರನ್ನೂ ಬಿಡಲಿಲ್ಲ. 15ನೆಬೂ 
ಕದ್ದೆಚ್ಚರನು ಯೆಹೋಯಾಖೀನನನ್ನು ಸೆರೆಯಾಳಾಗಿ 
ಬಾಬಿಲೋನಿಗೆ ಕರೆದೊಯ್ದನು. ನೆಬೂಕದ್ದೆಚ್ಚರನು 
ರಾಜನ ತಾಯಿಯನ್ನು, ಅವನ ಪತ್ನಿಯರನ್ನು, ಅಧಿಕಾರಿ 
ಗಳನ್ನು ಮತ್ತು ದೇಶದ ಪ್ರತಿಷ್ಠಿತರನ್ನು ಕರೆದೊಯ್ದನು. 
ನೆಬೂಕದ್ದೆಚ್ಚರನು ಅವರನ್ನು ಜಿರುಸಲೇಮಿನಿಂದ ಬಾಬಿ 
ಲೋನಿಗೆ ಸೆರೆಯಾಳುಗಳನ್ನಾಗಿ ಒಯ್ದನು. (ಬಾಬಿ 
ಲೋನ್‌ ರಾಜನು ಏಳು ಸಾವಿರ ಮಂದಿ ಸೈನಿಕರನ್ನು 
ಮತ್ತು ಒಂದು ಸಾವಿರ ಮಂದಿ ನುರಿತ ತಜ್ಞರನ್ನು ಮತ್ತು 





538 


ಕಮ್ಮಾರರನ್ನು ಕರೆದೊಯ್ದನು. ಈ ಜನರೆಲ್ಲರೂ ಸೈನಿಕ 
ರಾಗಿದ್ದು, ಯುದ್ದಗಳಲ್ಲಿ ಹೋರಾಡಲು ಸಮರ್ಥರಾಗಿ 
ದ್ದರು. ಬಾಬಿಲೋನ್‌ ರಾಜನು ಅವರನ್ನು ಸೆರೆ 
ಯಾಳುಗಳನ್ನಾಗಿ ಬಾಬಿಲೋನಿಗೆ ಒಯ್ದನು. 


ರಾಜನಾದ ಚಿದ್ಯೀಯನು 

!?ಬಾಬಿಲೋನ್‌ ರಾಜನು ಮತ್ತನ್ಯನನ್ನು ಹೊಸ ರಾಜ 
ನನ್ನಾಗಿ ನೇಮಿಸಿದನು. ಅವನು ಯೆಹೋಯಾಖೀನನ 
ಸ್ಥಳವನ್ನು ಪಡೆದನು. ಮತ್ತನ್ಯನು ಯೆಹೋಯಾಖೀನನ 
ಚಿಕ್ಕಪ್ಪ, ಬಾಬಿಲೋನ್‌ ರಾಜನು ಮತ್ತನ್ಯನ ಹೆಸರನ್ನು 
ಚಿದ್ಕೀಯ ಎಂದು ಬದಲಾಯಿಸಿದನು. 

ಚಿದ್ಕ್ಮೀಯನು ಆಳಲಾರಂಭಿಸಿದಾಗ ಅವನಿಗೆ ಇಪ್ಪ 
ತ್ತೊಂದು ವರ್ಷ ವಯಸ್ಸಾಗಿತ್ತು. ಅವನು ಜಿರುಸಲೇಮಿ 
ನಲ್ಲಿ ಹನ್ನೊಂದು ವರ್ಷ ಆಳಿದನು. ಅವನ ತಾಯಿಯು 
ಲಿಬ್ದದ ಯೆರೆಮೀಯನ ಮಗಳಾದ ಹಮೂಟಲ್‌ ಎಂಬ 
ಹೆಸರಿನವಳು. ಯೆಹೋವನು ಕೆಟ್ಟದ್ದೆಂದು ಹೇಳಿದ 
ಕಾರ್ಯಗಳನ್ನು ಚಿದ್ದೀಯನು ಮಾಡಿದನು. ಚಿದ್ಕೀಯನು 
ಯೆಹೋಯಾಖೀನನು ಮಾಡಿದಂಥ ಕಾರ್ಯಗಳನ್ನು 
ಮಾಡಿದನು. 

2 ಯೆಹೋವನ ಕೋಪದಿಂದ ಯೆಹೂದಕ್ಕೆ ಮತ್ತು 
ಜೆರುಸಲೇಮಿಗೆ ಇವೆಲ್ಲವೂ ಸಂಭವಿಸಿದವು. ಹೀಗೆ 
ಯೆಹೋವನು ಅವರನ್ನು ತನ್ನಿಂದ ದೂರಸರಿಸಿದನು. 
ಚಿದ್ಕೀಯನು ಬಾಬಿಲೋನ್‌ ರಾಜನಿಗೆ ವಿರುದ್ಧವಾಗಿ 
ದಂಗೆ ಎದ್ದನು. 


ನೆಬೂಕದ್ದೆಚ್ಚರನು ಚಿದ್ದೀಯನ ಆಳ್ವಿಕೆಯನ್ನು 
ಕೊನೆಗೊಳಿಸಿದನು 

೧5 ಆದ್ದರಿಂದ ಬಾಬಿಲೋನ್‌ ರಾಜನಾದ ನೆಬೂಕ 
ದ್ಲೆಚ್ಚರನು ಜೆರುಸಲೇಮಿನ ವಿರುದ್ಧ ಯುದ್ಧ 
ಮಾಡಲು ತನ್ನ ಎಲ್ಲಾ ಸೇನೆಯೊಡನೆ ಬಂದನು. ನೆಬೂ 
ಕದ್ದೆಚ್ಚರನು ಜೆರುಸಲೇಮಿನ ಸುತ್ತಲೂ ಪಾಳೆಯ ಮಾಡಿ 
ಕೊಂಡು ಮಣ್ಣಿನ ದಿಬ್ಬವನ್ನು ನಿರ್ಮಿಸಿದನು. ಅವನು 
ನಗರದೊಳಕ್ಕೆ ಹೋಗುವ ಮತ್ತು ನಗರದಿಂದ ಬರುವ 
ಜನರನ್ನು ತಡೆಯಲು ಹೀಗೆ ಮಾಡಿದನು. ಇದು ನೆಬೂಕ 
ದ್ಲೆಚ್ಚರನ ಆಳ್ವಿಕೆಯ ಒಂಭತ್ತನೆಯ ವರ್ಷದ ಹತ್ತನೆಯ 
ತಿಂಗಳಿನ ಹತ್ತನೆಯ ದಿನದಂದು ಸಂಭವಿಸಿತು. 
ನೆಬೂಕದ್ದೆಚ್ಚರನ ಸೇನೆಯು ಜಿರುಸಲೇಮಿನ ಸುತ್ತಲೂ 
ಚಿದ್ಕೀಯನು ಯೆಹೂದದ ರಾಜನಾದ ಹನ್ನೊಂದನೆಯ 
ವರ್ಷದವರೆಗೆ ನೆಲೆಸಿತು. ನಾಲ್ಕನೆಯ ತಿಂಗಳ ಒಂಭತ್ತ 
ನೆಯ ದಿನದಂದು ನಗರದಲ್ಲಿ ಭೀಕರ ಬರಗಾಲವಿತ್ತು. 

ಅಲ್ಲಿನ ಸಾಮಾನ್ಯರಿಗೆ ಆಹಾರವೇನೂ ಇರಲಿಲ್ಲ. 
1ಆಗ ನೆಬೂಕದ್ದೆಚ್ಚರನ ಸೇನೆಯು ನಗರದ ಗೋಡೆ 
ಯಲ್ಲಿ ಒಂದು ರಂಧ್ರವನ್ನು ಕೊರೆದರು. ಅಂದಿನ ರಾತ್ರಿ 





539 


ರಾಜನಾದ ಚಿದ್ಕ್ಯೀಯ ಮತ್ತು ಅವನ ಸೈನಿಕರೆಲ್ಲರೂ 
ಓಡಿಹೋದರು. ಅವರು ರಾಜನ ತೋಟದ ಎರಡು 
ಗೋಡೆಗಳ ಮಧ್ಯಭಾಗದ ರಹಸ್ಯ ಬಾಗಿಲಿನ ಮೂಲಕ 
ಓಡಿಹೋದರು. ಬಾಬಿಲೋನ್‌ ಸೇನೆಯು ನಗರವನ್ನು 
ಸುತ್ತುವರಿದಿತ್ತು. ಆದರೆ ಚಿದ್ಕೀಯ ಮತ್ತು ಅವನ 
ಸೇನೆಯು ಮರುಭೂಮಿಯ ರಸ್ತೆಯಲ್ಲಿ ತಪ್ಪಿಸಿ 
ಕೊಂಡರು. ನಬಾಬಿಲೋನ್‌ ಸೇನೆಯು ರಾಜನಾದ 
ಚಿದ್ದೀಯನನ್ನು ಅಟ್ಟಿಸಿಕೊಂಡು ಹೋಗಿ, ಅವನನ್ನು 
ಜಿರಿಕೋವಿನ ಸಮೀಪದಲ್ಲಿ ಹಿಡಿದರು. 

6ಬಾಬಿಲೋನಿನವರು ರಾಜನಾದ ಚಿದ್ಕೀಯನನ್ನು 
ರಿಬ್ಲದಲ್ಲಿ ಬಾಬಿಲೋನ್‌ ರಾಜನಿಗೆ ಒಪ್ಪಿಸಿದರು. ಬಾಬಿ 
ಲೋನ್‌ ರಾಜನು ಚಿದ್ಕೀಯನನ್ನು ದಂಡಿಸಲು ತೀರ್ಮಾ 
ನಿಸಿದನು?ಅವರು ಚಿದ್ದೀಯನ ಮಕ್ಕಳನ್ನು ಅವನ 
ಎದುರಿನಲ್ಲಿಯೇ ಕೊಂದುಹಾಕಿದರು. ನಂತರ ಅವರು 
ಚಿದ್ದೀಯನ ಕಣ್ಣುಗಳನ್ನು ಕಿತ್ತುಹಾಕಿದರು. ಅವರು ಅವ 
ನನ್ನು ಸರಪಣಿಗಳಿಂದ ಬಂಧಿಸಿ, ಬಾಬಿಲೋನಿಗೆ 
ಕೊಂಡೊಯ್ದರು. 


ಜಿರುಸಲೇಮನ್ನು ನಾಶಗೊಳಿಸಲಾಯಿತು 

ಬಾಬಿಲೋನ್‌ ರಾಜನಾಗಿದ್ದ ನೆಬೂಕದ್ದೆಚ್ಚರನು ತನ್ನ 
ಆಳ್ವಿಕೆಯ ಹತ್ತೊಂಭತ್ತನೆಯ ವರ್ಷದ ಐದನೆಯ ತಿಂಗಳ 
ಏಳನೆಯ ದಿನದಂದು ಜೆರುಸಲೇಮಿಗೆ ಬಂದನು. 
ನೆಬೂಜರದಾನ ಎಂಬವನು ನೆಬೂಕದ್ದೆಚ್ಚರನ ರಕ್ಷಕ 
ದಳದ ಅಧಿಪತಿಯಾಗಿದ್ದನು. *ನೆಬೂಜರದಾನನು 
ದೇವಾಲಯವನ್ನೂ ರಾಜನ ಅರಮನೆಯನ್ನೂ ಜಿರುಸ 
ಲೇಮಿನಲ್ಲಿದ್ದ ಮನೆಗಳನ್ನೆಲ್ಲಾ ಸುಟ್ಟುಹಾಕಿದನು. ಅವನು 
ಮಹಾಸೌಧಗಳನ್ನು ನಾಶಗೊಳಿಸಿದನು, 

ನಂತರ ನೆಬೂಜರದಾನನೊಂದಿಗಿದ್ದ ಬಾಬಿ 
ಲೋನ್‌ ಸೈನ್ಯವು ಜಿರುಸಲೇಮಿನ ಸುತ್ತಲೂ ಇದ್ದ 
ಗೋಡೆಯನ್ನು ಕೆಹವಿಹಾಕಿತು. !!ಆ ನಗರದಲ್ಲಿ ಉಳ್ಳಿದ್ದ 
ಜನರನ್ನೆಲ್ಲಾ ನೆಬೂಜರದಾನನು ಸೆರೆಹಿಡಿದನು. ರಾಜ 
ನಾದ ನೆಬೂಕದ್ದೆಚ್ಚರನಿಗೆ ವಿಧೇಯರಾಗಿರಲು ಕೆಲವು 
ಜನರು ಒಪ್ಪಿದರು. ಆದರೆ ನೆಬೂಜರದಾನನು ಆ 
ಜನರನ್ನೆಲ್ಲಾ ಸೆರೆಹಿಡಿದನು. ಅವನು ನಗರದಲ್ಲಿದ್ದ ಪ್ರತಿ 
ಯೊಬ್ಬರನ್ನೂ ಕರೆದೊಯ್ದನು. !3ಸಾಮಾನ್ಯ ಜನರಲ್ಲಿ 
ತೀರ ಬಹವರಾದ ಜನರನ್ನು ಮಾತ್ರ, ನೆಬೂಜರದಾನನು 
ಅಲ್ಲಿಯೇ ನೆಲೆಸಲು ಬಿಟ್ಟನು. ಆ ಬಡಜನರು ಅಲ್ಲಿಯೇ 
ನೆಲೆಸಿ, ಬೇಸಾಯಮಾಡಿ ದ್ರಾಕ್ಷಿಯನ್ನು ಬೆಳೆಯಲು 
ಅವರನ್ನು ಬಿಟ್ಟುಬಿಟ್ಟನು. 

3ಬಾಬಿಲೋನ್‌ ಸೈನಿಕರು ದೇವಾಲಯದಲ್ಲಿದ್ದ 
ತಾಮ್ರದ ಸ್ತಂಭಗಳನ್ನು ಚೂರುಚೂರು ಮಾಡಿದರು. 
ಅವರು ಯೆಹೋವನ ಆಲಯದಲ್ಲಿದ್ದ ತಾಮ್ರದ ದೊಡ್ಡ 
ತೊಟ್ಟಿಯನ್ನು ಮತ್ತು ತಾಮ್ರದ ಬಂಡಿಯನ್ನು ಚೂರು 


2 ರಾಜರುಗಳು 25:5-19 


ಚೂರಾಗಿ ಒಡೆದುಹಾಕಿದರು. ನಂತರ ಬಾಬಿಲೋನ್‌ 
ಸೈನಿಕರು ತಾಮ್ರದ ಚೂರುಗಳನ್ನು ಬಾಬಿಲೋನಿಗೆ 
ತೆಗೆದುಕೊಂಡು ಹೋದರು. *ಬಾಬಿಲೋನಿನವರು 
ದೇವಾಲಯದಲ್ಲಿ ಉಪಯೋಗಿಸುತ್ತಿದ್ದ ಬೋಗುಣಿ, 
ಸಲಿಕೆ,ಕತ್ತರಿ, ಧೂಪಾರತಿ ಮೊದಲಾದ ತಾಮ್ರದ ವಸ್ತುಗ 
ಳನ್ನು ತೆಗೆದುಕೊಂಡು ಹೋದನು. 15ನಬೂಜರದಾನನು 
ಅಗ್ಗಿಷ್ಟಿಕೆಗಳನ್ನು ಮತ್ತು ಬಟ್ಟಲುಗಳನ್ನು ತೆಗೆದುಕೊಂಡು 
ಹೋದನು. ಅವನು ಬಂಗಾರದ ವಸ್ತುಗಳನ್ನು ಬಂಗಾರ 
ಕ್ಕಾಗಿಯೂ ಬೆಳ್ಳಿಯ ವಸ್ತುಗಳನ್ನು ಬೆಳ್ಳಿಗಾಗಿಯೂ 
ತೆಗೆದುಕೊಂಡು ಹೋದನು. ಅವನು ತೆಗೆದುಕೊಂಡು 
ಹೋದ ವಸ್ತುಗಳ ಪಟ್ಟಿಯು ಹೀಗಿದೆ: 


ಎರಡು ತಾಮ್ರ ಕಂಬಗಳು, ಒಂದು ತೊಟ್ಟಿ ಮತ್ತು 
ದೇವಾಲಯಕ್ಕೆ ಸೊಲೊಮೋನನು ನಿರ್ಮಿಸಿದ್ದ 
ಬಂಡಿಗಳು. ಈ ವಸ್ತುಗಳ ತಾಮ್ರವು ತೂಕ ಮಾಡ 
ಲಾರದಷ್ಟು ಅಧಿಕವಾಗಿತ್ತು 

!? ಪ್ರತಿಯೊಂದು ಕಂಬವೂ ಸುಮಾರು ಇಪ್ಪತ್ತೇಳು 
ಅಡಿ ಉದ್ದವಾಗಿತ್ತು ಕಂಬಗಳ ಮೇಲಿದ್ದ ಬೋದಿ 
ಗೆಗಳನ್ನು ತಾಮ್ರದಿಂದ ನಿರ್ಮಿಸಿದ್ದರು. ಪ್ರತಿ 
ಯೊಂದು ಬೋದಿಗೆಯೂ ನಾಲ್ಕುವರೆ ಅಡಿ ಉದ್ದ 
ವಾಗಿತ್ತು ಪ್ರತಿಯೊಂದು ಬೋದಿಗೆಯ ಮೇಲೆ 
ಜಾಲರಿಯ ಆಕಾರವಿತ್ತು ಮತ್ತು ದಾಳಿಂಬೆ ಹಣ್ಣು 
ಗಳ ಆಕಾರಗಳಿದ್ದವು. ಇವೆಲ್ಲವುಳನ್ನು ತಾಮ್ರ, 
ದಿಂದಲೇ ಮಾಡಿದ್ದರು. ಎರಡು ಕಂಬಗಳೂ 
ಒಂದೇ ರೀತಿಯ ಆಕಾರದಲ್ಲಿದ್ದವು. 


ಯೆಹೂದದ ಜನರನ್ನು ಸೆರೆಯಾಳುಗಳನ್ನಾಗಿಸಿ 
ಕರೆದೊಯ್ದರು 

18 ನಂತರ, ನೆಬೂಜರದಾನನು, ಪ್ರಧಾನಯಾಜಕ 
ನಾದ ಸೆರಾಯನನ್ನು, ಎರಡನೆಯ ಯಾಜಕನಾದ 
ಚಿಫನ್ಯನನ್ನು ಮತ್ತು ಮೂವರು ದ್ವಾರಪಾಲಕರನ್ನು 
ಹಿಡಿದುಕೊಂಡು ಹೋದನು. 

1 ನೆಬೂಜರದಾನನು ಸೇನೆಯ ಸೇನಾಧಿಕಾರಿ 
ಯೊಬ್ಬನನ್ನು ಹಿಡಿದುಕೊಂಡು ಹೋದನು. 
ನೆಬೂಜರದಾನನು ನಗರದಲ್ಲಿ ಸಿಕ್ಕಿದ ರಾಜನ 
ಐದು ಮಂದಿ ಸಲಹೆಗಾರರನ್ನು ಹಿಡಿದೊಯ್ದನು. 
ಅವನು ಸೇನೆಯ ಅಧಿಕಾರಿಯ ಕಾರ್ಯದರ್ಶಿ 
ಯನ್ನು ಹಿಡಿದೊಯ್ದನು. ಸೇನಾಧಿಕಾರಿಯ 
ಕಾರ್ಯದರ್ಶಿಯು ಸಾಮಾನ್ಯ ಜನರನ್ನು ಒಟ್ಟು 
ಗೂಡಿಸಿ, ಅವರನ್ನು ಸೈನಿಕರನ್ನಾಗಿ ಆರಿಸುತ್ತಿದ್ದನು. 
ನೆಬೂಜರದಾನನು ನಗರದಲ್ಲಿ ಸಿಕ್ಕಿದ ಇತರ ಅರ 
ವತ್ತು ಮಂದಿಯನ್ನು ಹಿಡಿದೊಯ್ದನು. ಈ ಜನರು 
ಸಾಮಾನ್ಯ ಜನರಾಗಿದ್ದರು. 


2 ರಾಜರುಗಳು 25:20-30 


ನಂತರ ನೆಬೂಜರದಾನನು ಆ ಜನರನ್ನೆಲ್ಲ ರಿಬ್ಲ 
ದಲ್ಲಿದ್ದ ಬಾಬಿಲೋನ್‌ ರಾಜನ ಬಳಿಗೆ ಒಯ್ದನು. 
2! ಬಾಬಿಲೋನ್‌ ರಾಜನು ಹಮಾತ್‌ ದೇಶದ ರಿಬ್ಬದಲ್ಲಿ 


540 


ಬ ಆದರೆ ಏಳನೆಯ ತಿಂಗಳಲ್ಲಿ, ರಾಜನ ಕುಲದವನೂ 
ಎಲೀಷಾಮನ ಮೊಮ್ಮಗನೂ ನೆತನ್ಯನ ಮಗನೂ ಆದ 
ಇಷ್ಮಾಯೇಲನು ಹತ್ತು ಜನರೊಂದಿಗೆ ಬಂದು ಗೆದಲ್ಯ 





ಅವರನ್ನೆಲ್ಲ ಕೊಂದುಹಾಕಿದನು. ಹೀಗೆ ಯೆಹೂದದ 
ಜನರನ್ನೆಲ್ಲ ಅವರ ದೇಶದಿಂದ ಸೆರೆಯಾಳುಗಳನ್ನಾಗಿಸಿ 
ಹಿಡಿದೊಯ್ದುರು. 


ನೆಬೂಕದ್ದೆಚ್ಚರನು ಗೆದಲ್ಯನನ್ನು ಯೆಹೂದದ 
ರಾಜ್ಯಪಾಲನನ್ನಾಗಿ ನೇಮಿಸಿದನು 

೫ಬಾಬಿಲೋನ್‌ ರಾಜನಾದ ನೆಬೂಕದ್ದೆಚ್ಚರನು 
ಯೆಹೂದದೇಶದಲ್ಲಿ ಕೆಲವು ಜನರನ್ನು ಬಿಟ್ಟನು. ಅವನು 
ಅಹೀಕಾಮನ ಮಗನಾದ ಗೆದಲ್ಯನನ್ನು ಯೆಹೂದದಲ್ಲಿ 
ಜನರಿಗೆ ರಾಜ್ಯಪಾಲನನ್ನಾಗಿ ಮಾಡಿದನು. ( ಅಹೀಕಾ 
ಮನು ಶಾಫಾನನ ಮಗ.) 

ಚಬಾಬಿಲೋನ್‌ ರಾಜನು ಗೆದಲ್ಯನನ್ನು ರಾಜ್ಯಪಾಲನ 
ನ್ನಾಗಿ ನೇಮಿಸಿರುವುದನ್ನು ಸೇನಾಧಿಪತಿಗಳು ಮತ್ತು 
ಅವನ ಜನರು ಕೇಳಿ ಮಿಚ್ಛದಲ್ಲಿದ್ದ ಗೆದಲ್ಯನ ಬಳಿಗೆ 
ಬಂದರು. ಈ ಸೇನಾಧಿಪತಿಗಳು ಯಾರೆಂದರೆ: ನೆತನ್ಯನ 
ಮಗನಾದ ಇಷ್ಮಾಯೇಲ, ಕಾರೇಹನ ಮಗನಾದ 
ಯೋಹಾನಾನ್‌, ನೆಟೋಫದವನೂ ತನ್ನುಮೆತನ 
ಮಗನೂ ಆದ ಸೆರಾಯ, ಮಾಕಾನ್ಯನ ಮಗನಾದ 
ಯಾಜನ್ಯ. 

ನಂತರ ಗೆದಲ್ಯನು ಈ ಸೇನಾಧಿಪತಿಗಳಿಗೆ ಮತ್ತು 
ಅವರ ಜನರಿಗೆ, ""ಬಾಬಿಲೋನ್‌ ಅಧಿಕಾರಿಗಳಿಗೆ 
ನೀವು ಹೆದರಬೇಡಿ. ನೀವು ದೇಶದಲ್ಲಿ ವಾಸಿಸುತ್ತ 
ಬಾಬಿಲೋನ್‌ ರಾಜನ ಸೇವೆಯನ್ನು ಮಾಡಿ. ಆಗ ನಿಮ 
ಗೇನೂ ತೊಂದರೆಯಾಗುವುದಿಲ್ಲ'' ಎಂದು ಪ್ರಮಾಣ 
ಮಾಡಿದನು. 


ನನ್ನು ಕೊಂದುಹಾಕಿದನು. ಇಷ್ಮಾಯೇಲ ಮತ್ತು ಅವನ 
ಜನರು ಮಿಚ್ಛದಲ್ಲಿ ಗೆದಲ್ಯನ ಜೊತೆಗಿದ್ದ ಯೆಹೂದ್ಯರನ್ನು 
ಮತ್ತು ಬಾಬಿಲೋನಿನವರನ್ನು ಕೊಂದುಹಾಕಿದರು. 
ಇದಾದನಂತರ, ಕನಿಷ್ಠರಾದವರೂ ಮತ್ತು ಅತಿ 
ಮುಖ್ಯರೂ ಆದ ಜನರೆಲ್ಲರು ಮತ್ತು ಸೇನೆಯ ನಾಯ 
ಕರು ಬಾಬಿಲೋನಿನವರಿಗೆ ಹೆದರಿಕೊಂಡು ಈಜಿಪ್ಟಿಗೆ 
ಓಡಿಹೋದರು. 

27ಬಾಬಿಲೋನ್‌ ರಾಜನಾದ ಎವೀಲ್ಕೆರೋದಕನು, 
ಯೆಹೂದದ ರಾಜನಾದ ಯೆಹೋಯಾಖೀನನನ್ನು 
ಸೆರೆಯಿಂದ ಬಿಡುಗಡೆ ಮಾಡಿದನು. ಯೆಹೋಯಾಖೀ 
ನನನ್ನು ಸೆರೆಹಿಡಿದ ಮೂವತ್ತೇಳನೆಯ ವರ್ಷದ ನಂತರ 
ಇದು ಸಂಭವಿಸಿತು. ಎವೀಲ್ಕೆರೋದಕನ ಆಳ್ವಿಕೆಯ 
ಹನ್ನೆರಡನೆ ತಿಂಗಳಿನ ಇಪ್ಪತ್ತೇಳನೆಯ ದಿನದಂದು ಇದು 
ಸಂಭವಿಸಿತು. ಎವೀಲ್ಮೆರೋದಕನು ಯೆಹೋಯಾಖೀ 
ನನೊಂದಿಗೆ ದಯೆಯಿಂದ ಮಾತನಾಡಿದನು. ಎವೀಲ್ಕೆ 
ರೋದಕನು ಯೆಹೋಯಾಖೀನನ ಸಿಂಹಾಸನವನ್ನು 
ಬಾಬಿಲೋನಿನಲ್ಲಿ ತನ್ನೊಂದಿಗಿದ್ದ ರಾಜರುಗಳ ಸಿಂಹಾಸ 
ನಗಳಿಗಿಂತ ಎತ್ತರದಲ್ಲಿರಿಸಿದನು. *ಎವೀಲ್ಮಿ ರೋದಕನು 
ಯೆಹೋಯಾಖೀನನ ಸೆರೆವಾಸದ ಬಟ್ಟೆಗಳನ್ನು ತೆಗೆಸಿ 
ಹೊಸ ಬಟ್ಟೆಗಳನ್ನು ತೊಡಿಸಿದನು. ಯೆಹೋಯಾ 
ಖೀನನು ಬದುಕಿರುವ ತನಕ ತನ್ನ ಪಂಕ್ತಿಯಲ್ಲಿ ಊಟ 
ಮಾಡಲು ಎವೀಲ್ಕೆರೋದಕನು ಅವಕಾಶ ಮಾಡಿ 
ಕೊಟ್ಟನು. 30ಓಗೆ ರಾಜನಾದ ಎವೀಲ್ಕೆರೋದಕನ 
ಪಂಕ್ತಿಯಲ್ಲಿ ಯೆಹೋಯಾಖೀನನು ತನ್ನ ಉಳಿದ 
ಜೀವಿತದಲ್ಲಿ ಊಟಮಾಡಿದನು. 


541 


1 ಪೂರ್ವಕಾಲವೃತ್ತಾಂತ 


ವಂಶಾವಳಿಗಳು - ಆದಾಮನಿಂದ ನೋಹನ ತನಕ 
3೬ ದಾಮ್‌, ಶೇತ್‌, ಏನೋಷ್‌, ಕೇನಾನ್‌, ಮಹ 
ಲಲೇಲ್‌, ಯೆರೆದ್‌, ಹನೋಕ್‌, ಮೆತೂಪೆಲಹ, 
ಲೆಮೆಕ್‌ ಮತ್ತು ನೋಹ. 
ನೋಹನ ಮಕ್ಕಳು ಯಾರೆಂದರೆ: ಶೇಮ್‌, ಹಾಮ್‌ 
ಮತ್ತು ಯೆಫೆತ್‌. 








ಯೆಫೆತನ ಸಂತತಿಯವರು 
5ಯೆಫೆತನ ಗಂಡುಮಕ್ಕಳು: ಗೋಮೆರ್‌, 
ಮಾಗೋಗ್‌, ಮಾದಯ್‌, ಯಾವಾನ್‌, ತೂಬಲ್‌, 
ಮೆಷೆಕ್‌ ಮತ್ತು ತೀರಾಸ್‌. 
6ಗೋಮೆರನ ಗಂಡುಮಕ್ಕಳು: ಅಷ್ಕೆನಜ್‌, ರೀಫತ್‌ 
ಮತ್ತು ತೊಗರ್ಮ. 


ಚೆಮಾರಿಯರಿಗೆ ಮತ್ತು ಹಮಾತಿಯರಿಗೆ ಕಾನಾನನು 
ಮೂಲಪಿತೃವಾಗಿದ್ದನು. 


ಶೇಮನ ಸಂತತಿಯವರು 

ಶೇಮನ ಗಂಡುಮಕ್ಕಳು ಯಾರೆಂದರೆ: ಏಲಾಮ್‌, 
ಅಶ್ಯೂರ್‌, ಅರ್ಪಕ್ಟದ್‌, ಲೂದ್‌ ಮತ್ತು ಅರಾಮ್‌. 
ಅರಾಮನ ಮಕ್ಕಳು ಯಾರೆಂದರೆ: ಊಚ್‌, ಹೂಲ್‌, 
ಗೆತೆರ್‌ ಮತ್ತು ಮೆಷೆಕ್‌. 

'ಅರ್ಪಕ್ಷದನು ಶೆಲಹನನ್ನು ಪಡೆದನು. ಶೆಲಹನು 
ಏಬೆರನನ್ನು ಪಡೆದನು. 

ಚಿರನಿಗೆ ಇಬ್ಬರು ಮಕ್ಕಳಿದ್ದರು. ಒಬ್ಬನ ಹೆಸರು 
ಪೆಲೆಗ್‌.* ಇವನ ಜೀವಮಾನಕಾಲದಲ್ಲಿ ಭೂಲೋಕದ 
ಜನರು ತಮ್ಮತಮ್ಮ ಭಾಷೆಗನುಸಾರವಾಗಿ ಗುಂಪು 








7ಯಾವಾನನ ಗಂಡುಮಕ್ಕಳು: ಎಲೀಷ, ತಾರ್ಷೀಪ್‌, 
ಕಿತ್ತೀಮ್‌ ಮತ್ತು ದೋದಾನೀಮ್‌. 


ಹಾಮನ ಸಂತತಿಯವರು 

ಕಹಾಮನ ಸಂತತಿಯವರು ಯಾರೆಂದರೆ: ಕೂಷ್‌, 

*ಕೂಷನ ಸಂತತಿಯವರು: ಸೆಬ, ಹವೀಲ, ಸಬ ರಮ್ಮ 
ಮತ್ತು ಸಬ್ರೆಕ. ರಮ್ಮನ ಸಂತತಿಯವರು: ಶೆಬ ಮತ್ತು 
ದೆದಾನ್‌. 

10ಕೂಷನ ಸಂತತಿಯವನಾದ ನಿಮ್ರೋದನು ದೊಡ್ಡ 
ವನಾಗಿ ಪ್ರಖ್ಯಾತ ರಣವೀರನಾದನು. ಲೋಕದೊಳಗೆ 
ಅವನಂಥವನು ಯಾರೂ ಇರಲಿಲ್ಲ. 

!!ಮಿಚ್ರಯಿಮ್ಯನು ಲೂದ್ಯರಿಗೂ ಅನಾಮ್ಯರಿಗೂ 
ಲೆಹಾಬ್ಯರಿಗೂ ನಫ್ತುಹ್ಯರಿಗೂ ಪತ್ರುಸ್ಯರಿಗೂ ಕಸ್ಸುಹ್ಯ 
ರಿಗೂ ಕಪ್ತೋರ್ಯರಿಗೂ ಮೂಲಪಿತೃ. ಫಿಲಿಷ್ಟಿಯರು 
ಕಸ್ಸುಹ್ಯರಿಂದ ಬಂದವರು. 

''ಕಾನಾನನು ಸೀದೋನನ ತಂದೆ. ಸೀದೋನನು 
ಅವನ ಚೊಚ್ಚಲಮಗನು. ಕಾನಾನನು ಹಿತ್ತೀಯರ 
ಮೂಲಪಿತೃ. “ಇದಲ್ಲದೆ ಯೆಬೂಸಿಯರಿಗೆ, ಅಮೋರಿ 
ಯರಿಗೆ, ಗಿರ್ಗಾಷಿಯರಿಗೆ, 'ಹಿಪ್ವಿಯರಿಗೆ, 
ಅರ್ಕಿಯರಿಗೆ, ಸೀನಿಯರಿಗೆ, 16ಅರ್ವಾದಿಯರಿಗೆ, 





ಗುಂಪಾಗಿ ಪ್ರತ್ಯೇಕವಾದರು. ಪೆಲೆಗನ ತಮ್ಮನ ಹೆಸರು 
ಯೊಕ್ತಾನ್‌. ಇವನ ಗಂಡು ಮಕ್ಕಳು: ಅಲ್ಮೋದಾದ್‌, 
ಶೆಲೆಫ್‌, ಹಚರ್ಮಾವೆತ್‌, ಯೆರಹ, 2! ಹದೋರಾಮ್‌, 
ಊಜಾಲ್‌, ದಿಕ್ಲ. ”ಏಬಾಲ್‌, ಅಬೀಮಾಯೇಲ್‌, 
ಶೆಬಾ, 3 ಓಫೀರ್‌, ಹವೀಲಾ ಮತ್ತು ಯೋಬಾಬ್‌. 





ಅಬ್ರಹಾಮನ ಸಂತತಿಯವರು 

ಪ್ರೇಮನ ಸಂತತಿಯವರು ಯಾರೆಂದರೆ: ಅರ್ಪ 
ಕ್ಚದ್‌, ಶೆಲಹ, ೫ಏಬೆರ್‌, ಪೆಲೆಗ್‌, ರೆಯೂ, 
ಸೆರೂಗ್‌, ನಾಹೋರ್‌, ತೆರಹ, ?'ಮತ್ತು ಅಬ್ರಾಮ. 
(ಇವನನ್ನು ಅಬ್ರಹಾಮ ಎಂತಲೂ ಕರೆಯುತ್ತಿದ್ದರು.) 

ಅಬ್ರಹಾಮನ ಗಂಡುಮಕ್ಕಳು: ಇಸಾಕ್‌ ಮತ್ತು 
ಇಷ್ಮಾಯೇಲ್‌, ಇವರು ಅಬ್ರಹಾಮನ ಸಂತತಿ 
ಯವರು. 

ಇಷ್ಮಾಯೇಲನ ಮೊದಲನೇ ಮಗ ನೆಬಾಯೋತನು. 
ಅವನ ಇತರ ಗಂಡುಮಕ್ಕಳು ಯಾರೆಂದರೆ: ಕೇದಾರ್‌, 
ಅದ್ದೆಯೇಲ್‌, ಮಿಬ್ಸಾಮ್‌, ಮಿಷ್ಕ ದೂಮ, ಮಸ್ತ 
ಹದದ್‌, ತೇಮ, *'ಯೆಟೂರ್‌, ನಾಫೀಷ್‌ ಮತ್ತು 
ಕೇದೆಮ. ಇವರೇ ಇಷ್ಮಾಯೇಲನ ಮಕ್ಕಳು. 





ಪೆಲೆಗ್‌ ಇದರರ್ಥ, ""ವಿಭಾಗ.'' 


1 ಪೂರ್ವಕಾಲವೃತ್ತಾ 0ತ 1:32-2:4 


32ಕ್ರಟೂರಳು ಅಬ್ರಹಾಮನ ದಾಸಿಯಾಗಿದ್ದಳು. ಆಕೆಗೆ 
ಅಬ್ರಹಾಮನಲ್ಲಿ ಹುಟ್ಟಿದ ಗಂಡುಮಕ್ಕಳು ಯಾರೆಂದರೆ: 
ಜಿಮ್ರಾನ್‌, ಯೊಕ್ಬಾನ್‌, ಮೆದಾನ್‌, ಮಿದ್ಯಾನ್‌, 
ಇಷ್ಟಾಕ್‌ ಮತ್ತು ಶೂಹ. 

ಯೊಕ್ಬಾನನ ಮಕ್ಕಳು ಯಾರೆಂದರೆ: ಶೆಬ ಮತ್ತು 
ದೆದಾನ್‌. 

3ಮಿದ್ಯಾನನ ಗಂಡುಮಕ್ಕಳು ಯಾರೆಂದರೆ: ಏಫ, 
ಏಫೆರ್‌, ಹನೋಕ್‌, ಅಬೀದ ಮತ್ತು ಎಲ್ಹಾಯ. ಇವರು 
ಕೆಟೂರಳ ಸಂತತಿಯವರು. 


ಸಾರಳ ಗಂಡುಮಕ್ಕಳು 
ಅಬ್ರಹಾಮನು ಇಸಾಕನ ತಂದೆ. ಇಸಾಕನ ಗಂಡು 
ಮಕ್ಕಳು ಯಾರೆಂದರೆ: ಏಸಾವ ಮತ್ತು ಇಸ್ರೇಲ್‌. 
ಖೆ ಏಸಾವನ ಗಂಡುಮಕ್ಕಳು ಯಾರೆಂದರೆ: ಏಲೀಫಜ್‌, 
ರೆಯೂಪವೇಲ್‌, ಯೆಯೂಷ್‌, ಯಳಾಮ್‌ ಮತ್ತು 
ಕೋರಹ. 

3 ಎಲೀಫಜನ ಗಂಡುಮಕ್ಕಳು ಯಾರೆಂದರೆ: 
ತೇಮಾನ್‌, ಓಮಾರ್‌, ಚೆಫೀ, ಗತಾಮ್‌ ಮತ್ತು ಕೆನಜ್‌. 
ಅವನಿಗೆ ತಿಮ್ನಳಲ್ಲಿ ಹುಟ್ಟಿದ ಅಮಾಲೇಕ್‌ ಎಂಬ ಒಬ್ಬ 
ಮಗನಿದ್ದನು. 37ರೆಯೂವೇಲನ ಗಂಡು ಮಕ್ಕಳು 
ಯಾರೆಂದರೆ: ನಹತ್‌, ಜಿರಹ, ಶಮ್ಮ ಮತ್ತು ಮಿಜ್ಜ 


ಸೇಯಾರನ ಎದೋಮ್ಯರು 

*ಸೇಯಾರನ ಗಂಡುಮಕ್ಕಳು ಯಾರೆಂದರೆ: 
ಲೋಟಾನ್‌, ಶೋಬಾಲ್‌, ಚಿಬ್ಬೋನ್‌, ಅನಾಹ, 
ದೀಶೋನ್‌, ಏಚಿರ್‌ ಮತ್ತು ದೀಶಾನ್‌. 

*ಲೋಟಾನನ ಗಂಡುಮಕ್ಕಳು ಯಾರೆಂದರೆ: 
ಹೋರೀ ಮತ್ತು ಹೋಮಾಮ್‌. ಲೋಟಾನನಿಗೆ ತಿಮ್ನ 
ಎಂಬ ಒಬ್ಬ ಸಹೋದರಿಯೂ ಇದ್ದಳು. 

“*ಶೋಬಾಲನ ಮಕ್ಕಳು ಯಾರೆಂದರೆ: ಅಲ್ಯಾನ್‌, 
ಮಾನಹತ್‌, ಏಬಾಲ್‌, ಶೆಫೀ ಮತ್ತು ಓನಾಮ್‌. 

ಚಿಬ್ಬೋನನ ಮಕ್ಕಳು ಯಾರೆಂದರೆ: ಅಯ್ಯಾಹ ಮತ್ತು 
ಅನಾಹ. 

4!ದೀಶೋನನು ಅನಾಹನ ಮಗನು. 

ದೀಶೋನನು ಹಮ್ರಾನ್‌, ಎಷ್ಟಾನ್‌, ಇತ್ರಾನ್‌ ಮತ್ತು 
ಕೆರಾನ್‌ ಎಂಬವರನ್ನು ಪಡೆದನು. 

2ಏಚೆರನ ಮಕ್ಕಳು ಯಾರೆಂದರೆ: ಬಿಲ್ಹಾನ್‌. 
ಜಾವಾನ್‌ ಮತ್ತು ಯಾಕಾನ್‌. 

ದೀಶಾನನ ಮಕ್ಕಳು: ಊಚ್‌ ಮತ್ತು ಅರಾನ್‌. 


ಎದೋಮ್ಯರ ಅರಸರು 
“ಇಸ್ರೇಲರಲ್ಲಿ ಅರಸುಗಳು ಪ್ರಾರಂಭವಾಗುವ 
ದಕ್ಕಿಂತ ಮಂಚಿ ಎದೋಮ್ಯರಲ್ಲಿ ಅರಸರಿದ್ದರು. ಅವರು 


542 


ಯಾರೆಂದರೆ: ಮೊದಲನೇ ಅರಸನಾದ ಬೆಳ. ಇವನು 
ಬೆಯೋರನ ಮಗನು. ದಿನ್ಹಾಬಾ ಎಂಬುದು ಬೆಳನ 
ಪಟ್ಟಣವಾಗಿತ್ತು *"ಬೆಳನು ಸತ್ತಾಗ ಜಿರಹನ ಮಗ ನಾದ 
ಯೋಬಾಬನು ಅರಸನಾದನು. ಇವನು ಬೊಚ್ರ ಎಂಬ 
ಊರಿನವನು. 

“*ಯೋಬಾಬ ಅರಸನು ಸತ್ತಾಗ ತೇಮಾನೀಯರ 
ದೇಶದವನಾದ ಹೂಷಾಮನು ಅರಸನಾದನು. 

“*ಹೂಷಾಮನು ಸತ್ತಾಗ ಬೆದದನ ಮಗನಾದ 
ಹದದನು ಅರಸನಾದನು. ಇವನು ಮೋವಾಬ್‌ ದೇಶ 
ದಲ್ಲಿ ಮಿದ್ಯಾನರನ್ನು ಸೋಲಿಸಿದನು. ಹದದನ ಪಟ್ಟಣ 
ಅವೀತ್‌ ಆಗಿತ್ತು 

ಹದದನು ಮರಣ ಹೊಂದಿದ ನಂತರ ಮಸ್ರೇಕ 
ಊರಿನ ಸಮ್ಣಾಹನು ಅರಸನಾದನು. 

**ಸಮ್ಣಾಹನು ಸತ್ತಾಗ ಯೂಫ್ರೇಟೀಸ್‌ ನದಿ ಬಳಿಯ 
ರೆಹೋಬೋತ್‌ ಎಂಬ ಊರಿನ ಸೌಲ ಎಂಬವನು 
ಅರಸನಾದನು. 

“ಸೌಲನು ಸತ್ತಾಗ ಅಕ್ಟೋರನ ಮಗನಾದ ಬಾಳ್ದಾ 
ನಾನನು ಅರಸನಾದನು. 

30ಬಾಳ್ಡಾನಾನನು ಸತ್ತಾಗ ಹದದನು ಅರಸನಾದನು. 
ಈತನು ಪಾಗೀ ಎಂಬ ನಗರವನ್ನು ಕಟ್ಟಿದನು. ಮೆಹೇ 
ಟಬೇಲ್‌ ಎಂಬಾಕೆ ಹದದನ ಹೆಂಹತಿ. ಈಕೆ ಮೆಟ್ರೇದಳ 
ಮಗಳು ಮತ್ತು ಮೇಜಾಹಾಬನ ಮೊಮ್ಮಗಳು. 5್ಶಹದ 
ದನು ಸತ್ತನು. ಎದೋಮ್ಯರ ನಾಯಕರು ಯಾರೆಂದರೆ: 
ತಿಮ್ನ, ಅಲ್ಯ, ಯೆತೇತ್‌, 5 ಹೋಲಿಬಾಮ, ಏಲ, 
ಪೀನೋನ್‌, 53ಕೆನಜ್‌, ತೇಮಾನ್‌, ಮಿಬ್ಬಾರ್‌, 
**ಮಗ್ದೀಯೇಲ್‌ ಮತ್ತು ಗೀರಾಮ್‌. ಇದು ಎದೋ 
ಮ್ಯರ ನಾಯಕರುಗಳ ಪಟ್ಟಿ 


ಇಸ್ರೇಲನ ಗಂಡುಮಕ್ಕಳು 
ಇಸ್ರೇಲನ ಗಂಡುಮಕ್ಕಳು ಯಾರೆಂದರೆ: 
ರೂಬೇನ್‌, ಸಿಮೆಯೋನ್‌, ಲೇವಿ, ಯೆಹೂದ, 
ಇಸ್ಲಾಕಾರ್‌, ಜೆಬುಲೂನ್‌, ?ದಾನ್‌, ಯೋಸೇಫ್‌, 
ಬೆನ್ಯಾಮಾನ್‌, ನಫ್ತಾಲಿ, ಗಾದ್‌ ಮತ್ತು ಅಶೇರ್‌. 


ಯೆಹೂದನ ಗಂಡುಮಕ್ಕಳು 

ಯೆಹೂದನ ಗಂಡುಮಕ್ಕಳು ಯಾರೆಂದರೆ: ಏರ್‌, 
ಓನಾನ್‌ ಮತ್ತು ಶೆಲಾಹ. ಬತ್ಬೂವಳು ಇವರ ತಾಯಿ. 
ಈಕೆ ಕಾನಾನ್ಯಳು. ಯೆಹೂದನ ಚೊಚ್ಚಲಮಗ ಏರ್‌. 
ಯೆಹೋವನ ದೃಷ್ಟಿಯಲ್ಲಿ ಇವನು ಕೆಟ್ಟವನಾಗಿದ್ದ ಕಾರಣ 
ಕೊಲ್ಲಲ್ಪಟ್ಟನು. “ಯೆಹೂದನ ಸೊಸೆಯಾಗಿದ್ದ ತಾಮಾ 
ರಳು ಯೆಹೂದನಿಂದ ಪೆರೆಚ್‌ ಮತ್ತು ಜಿರಹ ಎಂಬ 
ಇಬ್ಬರು ಗಂಡುಮಕ್ಕಳನ್ನು ಹೆತ್ತಳು. ಹೀಗೆ ಯೆಹೂದನಿಗೆ 
ಐದು ಗಂಡು ಮಕ್ಕಳಾದವು. 


543 


5ಪೆರೆಚನ ಗಂಡುಮಕ್ಕಳು ಯಾರೆಂದರೆ: ಹೆಚ್ರೋನ್‌ 
ಮತ್ತು ಹಾಮೂಲ್‌. 

*ಜೆರಹನಿಗೆ ಐದು ಗಂಡುಮಕ್ಕಳು. ಅವರು 
ಯಾರೆಂದರೆ: ಜಿಮ್ರಿ, ಏತಾನ್‌, ಹೇಮಾನ್‌, ಕಲ್ಕೋಲ್‌ 
ಮತ್ತು ದಾರ. 

1(ಕರ್ಮೀಯು ಜಿಮ್ರಿಯ ಮಗನು.) ಜಿಮ್ರಿಯು 


1 ಪೂರ್ವಕಾಲವ್ಳತ್ತಾ 0ತ 2:5-37 


ಗಳಿದ್ದವು. ಆದರೆ ಗೆಷೂರ್ಯ ಮತ್ತು ಅರಾಮ್ಯನು 
ಯಾಯೀರನ ಊರುಗಳನ್ನು ವಶಪಡಿಸಿಕೊಂಡರು. 
ಅದರಲ್ಲಿ ಕೆನತ್‌ ಮತ್ತು ಅದರ ಸುತ್ತಮುತ್ತಲಿದ್ದ ಕೆಲವು 
ಹಳ್ಳಿಗಳು ಸೇರಿದ್ದವು. ಒಟ್ಟು ಅರವತ್ತು ಸಣ್ಣ ಪಟ್ಟಣ 
ಗಳಿದ್ದವು. ಇವೆಲ್ಲವೂ ಗಿಲ್ಯಾದನ ತಂದೆಯಾದ 
ಮಾಕೀರನಿಗೆ ಸೇರಿದವುಗಳಾಗಿದ್ದವು. 





ಆಕಾನನ ಮಗನು. ಈ ಆಕಾನನು ಯುದ್ಧದಲ್ಲಿ ಮೀಸ 
ಲಾದ ವಸ್ತುಗಳನ್ನು ಕದ್ದುಕೊಂಡು ಇಸ್ರೇಲರಿಗೆ ದೊಡ್ಡ 
ಆಪತ್ತನ್ನು ತಂದವನು 

8ಅಜರ್ಯನು ಏತಾನನ ಮಗನು. 

*ಹೈಚ್ರೋನನ ಗಂಡುಮಕ್ಕಳು ಯಾರೆಂದರೆ: ಯೆರ 
ಹ್ಮೇಲ್‌, ರಾಮ್‌ ಮತ್ತು ಕಾಲೇಬ್‌. 


ರಾಮನ ಸಂತತಿಯವರು 

10ರಾಮನು ಅಮ್ಮೀನಾದಾಬನ ತಂದೆ. ಇವನು ನಹ 
ಶೋನನ ತಂದೆ. ನಹಶೋನನು ಯೆಹೂದ ಕುಲದ 
ನಾಯಕನಾಗಿದ್ದನು. !'ನಹಶೋನನು ಸಲ್ಮೋನನ 
ತಂದೆ. ಸಲ್ಮೋನನು ಬೋವಜನ ತಂದೆ. 1213 ಬೋವ 
ಜನು ಓಬೇದ್‌ನ ತಂದೆ. ಓಬೇದನು ಇಷಯನ ತಂದೆ. 
ಇಷಯನು ಎಲೀಯಾಬನ ತಂದೆ. ಎಲೀಯಾಬನು 
ಇಷಯನ ಚೊಚ್ಚಲಮಗನು; ಎರಡನೆಯವನು ಅಬೀನಾ 
ದಾಬ್‌; ಮೂರನೆಯವನು ಶಿಮ್ಮ; '*ನಾಲ್ಮ್ಕನೆಯವನು 
ನೆತನೇಲ್‌, ಐದನೆಯವನು ರದ್ದೆ, 15ಆರನೆಯವನು 
ಓಚೆಮ್‌, ಏಳನೆಯವನು ದಾವೀದ. ಅವರ ತಂಗಿ 
ಯಂದಿರು ಯಾರೆಂದರೆ, ಚಿರೂಯ ಮತ್ತು ಅಬೀಗೈಲ್‌, 
ಚೆರೂಯಳ ಮೂರು ಮಕ್ಕಳು ಯಾರೆಂದರೆ, ಅಬ್ಬೈ, 
ಯೋವಾಬ್‌ ಮತ್ತು ಅಸಾಹೇಲ್‌. !ಅಬೀಗೈಲಳು 
ಅಮಾಸನ ತಾಯಿ. ಅಮಾಸನ ತಂದೆ ಯೆತೆರ್‌, ಇವನು 
ಇಷ್ಮಾಯೇಲ್ಯನು. 





ಕಾಲೇಬನ ಸಂತತಿಯವರು 

ಕಾಲೇಬನು ಹೆಚ್ರೋನನ ಮಗನು. ಅವನ ಹೆಂಡತಿ 
ಯಾದ ಅಜೂಬಲಲ್ಲಿ ಅವನಿಗೆ ಹುಟ್ಟಿದ ಗಂಡುಮಕ್ಕಳು 
ಯಾರೆಂದರೆ, ಯೇಷೆರ್‌, ಶೋಬಾಬ್‌ ಮತ್ತು 
ಅರ್ದೊನ್‌. ೌಅಜೂಬಳು ಸತ್ತ ಮೇಲೆ ಕಾಲೇಬನು 
ಎಫ್ರಾತಳನ್ನು ಮದುವೆಯಾದನು. ಅವರಿಗೆ ಹೂರ್‌ 
ಎಂಬ ಮಗನು ಹುಟ್ಟಿದನು. ಹೂರನು ಊರಿಯನ 
ತಂದೆ. ಊರಿಯು ಬೆಚಲೇಲನ ತಂದೆ. 

?'ಹೆಚ್ರೋನನು ಅರವತ್ತು ವರ್ಷ ಪ್ರಾಯದವ 
ನಾದಾಗ ಗಿಲ್ಯಾದನ ತಂದೆಯಾದ ಮಾಕೀರನ ಮಗಳನ್ನು 
ಮದುವೆಯಾದನು. ಆಕೆಯಲ್ಲಿ ಹೆಚ್ರೋನನು ಸೆಗೂಬ 
ನನ್ನು ಪಡೆದಳು. ಸೆಗೂಬನು ಯಾಯೀರನ ತಂದೆ. 
ಇವನಿಗೆ ಗಿಲ್ಯಾದ್‌ ಪ್ರಾಂತ್ಯದಲ್ಲಿ ಇಪ್ಪತ್ತಮೂರು ಪಟ್ಟಣ 


24(ಹೆಚ್ರೋನನ ಹೆಂಡತಿ ಅಬೀಯ.) ಹೆಚ್ರೋನನು 
ಕಾಲೇಬ್‌ ಎಫ್ರಾತದಲ್ಲಿ ಸತ್ತನು. ಅವನ ಮರಣದನಂತರ 
ಅಬೀಯಳು ಅವನಿಗೆ ಅಷ್ಟೂರ್‌ ಎಂಬ ಮಗನನ್ನು 
ಹೆತ್ತಳು. ಅಷ್ಟೂರನು ತೆಕೋವನ ತಂದೆ. 


ಯೆರಹ್ಮೇಲನ ಸಂತತಿಯವರು 

ಚಹಚ್ರೋನನ ಚೊಚ್ಚಲಮಗನು ಯೆರಹ್ಮೇಲ. ಇವನ 
ಗಂಡುಮಕ್ಕಳು ಯಾರೆಂದರೆ: ರಾಮ್‌, ಬೂನ, ಓರೆನ್‌, 
ಓಚೆಮ್‌ ಮತ್ತು ಅಹೀಯ. ರಾಮನು ಯೆರಹ್ಮೇಲನ 
ಚೊಚ್ಚಲಮಗನು. 26ಯೆರಹ್ಕೇಲನ ಎರಡನೆಯ ಹೆಂಡತಿ 
ಯಾಗಿದ್ದ ಅಟಾರಳಲ್ಲಿ ಓನಾಮ್‌ ಹುಟ್ಟಿದನು. 

2ಯೆರಹ್ಮೇಲನ ಚೊಚ್ಚಲಮಗನಾದ ರಾಮನಿಗೆ 
ಮಾಚ್‌, ಯಾಮೀನ್‌ ಮತ್ತು ಏಕೆರ್‌ ಎಂಬ ಮಕ್ಕಳಿ 
ದ್ದರು. ೫ಓನಾಮನ ಗಂಡುಮಕ್ಕಳು ಯಾರೆಂದರೆ: 
ಶಮ್ಮೆ,, ಮತ್ತು ಯಾದ. ಶಮ್ಮೈಯ ಮಕ್ಕಳು: ನಾದಾಬ್‌ 
ಮತ್ತು ಅಬೀಷೂರ್‌. 

2ಆಬೀಷೂರನ ಹೆಂಡತಿಯ ಹೆಸರು ಅಬೀಹೈಲ್‌. 
ಇವರಿಗೆ ಅಹ್ನಾನ್‌ ಮತ್ತು ಮೋಲೀದ್‌ ಎಂಬ ಗಂಡು 
ಮಕ್ಕಳು ಇದ್ದರು. 

30ನಾದಾಬನ ಮಕ್ಕಳು ಯಾರೆಂದರೆ: ಸೆಲೆದ್‌ ಮತ್ತು 
ಅಪ್ಪಯಿಮ್‌. ಸೆಲೆದನು ಮಕ್ಕಳಿಲ್ಲದೆ ಸತ್ತನು. 3! ಅಪ್ಪಯಿ 
ಮನ ಮಗ ಇಷ್ಟೀ; ಇಷ್ಟೀಯ ಮಗನು ಶೇಷಾನ್‌; 
ಶೇಷಾನನ ಮಗ ಅಹ್ಲೈ. 

*>ಶಮ್ಮೈಯ ತಮ್ಮನ ಹೆಸರು ಯಾದ. ಇವನಿಗೆ ಯೆತೆರ್‌ 
ಮತ್ತು ಯೋನಾತಾನ್‌ ಎಂಬ ಇಬ್ಬರು ಗಂಡು 
ಮಕ್ಕಳಿದ್ದರು. ಯೆತೆರನು ಮಕ್ಕಳಿಲ್ಲದೆ ಸತ್ತನು. 
3: ಯೋನಾತಾನನ ಗಂಡುಮಕ್ಕಳು: ಪೆಲೆತ್‌ ಮತ್ತು 
ಜಾಜ. ಇದು ಯೆರಹ್ಮೇಲನ ಮಕ್ಕಳ ಪಟ್ಟಿ 

3 ಶ್ರೇಷಾನನಿಗೆ ಗಂಡುಮಕ್ಕಳಿರಲಿಲ್ಲ. ಹೆಣ್ಣುಮಕ್ಕಳೇ 
ಇದ್ದರು. ಇವನಿಗೆ ಈಜಿಪ್ಟಿನ ಯರ್ಹ ಎಂಬ ಸೇವಕನು 
ಇದ್ದನು. 35ಶೇಷಾನ ತನ್ನ ಮಗಳನ್ನು ಯರ್ಹನಿಗೆ ಕೊಟ್ಟು 
ಮದುವೆಮಾಡಿಸಿದನು. ಇವರಿಗೆ ಅತ್ತ ಎಂಬ ಮಗನು 
ಹುಟ್ಟಿದನು. 

36 ಅತ್ತೆ ನಾತಾನನ ತಂದೆ. ನಾತಾನನು ಜಾಬಾದನ 
ತಂದೆ. 

3'ಜಾಬಾದನು ಎಫ್ಲಾಲನ ತಂದೆ. ಎಫ್ಲಾಲನು 
ಓಬೇದನ ತಂದೆ. 


1 ಪೂರ್ವಕಾಲವೃತ್ತಾ 0ತ 2:38-3:12 


Bಪ್ರಬೇದನು ಯೇಹೂವಿನ ತಂದೆ; ಯೇಹೂವು 
ಅಜರ್ಯನ ತಂದೆ. 

3ಅಜರ್ಯನು ಹೆಲೆಚನ ತಂದೆ; ಹೆಲೆಚನು ಎಲ್ಲಾಸನ 
ತಂದೆ. 


544 


ವಾಬ್‌, ಮಾನಹತಿಯ ಅರ್ಧಜನರು, ಜೊರ್ಗಯಿತರು, 
55ಶಾಸ್ತ್ರಿಗಳ ಸಂತಾನ ಯಾಬೇಚ್‌, ತಿರ್ರಾತ್ಕ, ಶಿಮ್ಸಾತ್ಕ 

ಈ) ಜೆ ಗಿಜಿ 
ಮತ್ತು ಸೂಕಾತ್ಯ ಎಂಬ ಸ್ಥಳಗಳಲ್ಲಿ ವಾಸಿಸುವರು. ಇವರು 
ಹಮಾತಿನಿಂದ ಬಂದ ಕೇನ್ಯರು. ಬೆತ್‌ ರೇಕಾಬನ್ನು 





“ಎಲ್ಲಾಸನು ಸಿಸ್ಕೈನ ತಂದೆ; ಸಿಸ್ಕೈನು ಶಲ್ಲೂಮನ 
ತಂದೆ. 

4!ಶಲ್ಲೂಮನು ಯೆಕಮ್ಯಾಹನ ತಂದೆ. ಯೆಕಮ್ಯಾಹನು 
ಎಲೀಷಾಮನ ತಂದೆ. 


ಕಾಲೇಬನ ಕುಟುಂಬ 

“ಕಾಲೇಬನು ಯೆರಹ್ಮೇಲನ ತಮ್ಮ ಅವನಿಗೆ ಕೆಲವು 
ಗಂಡುಮಕ್ಕಳಿದ್ದರು. ಚೊಚ್ಚಲಮಗನು ಮೇಷ. 
ಮೇಷನು ಜೀಫ್ಯನ ತಂದೆ. ಮಾರೇಷನು ಸಹ ಕಾಲೇಬನ 
ಮಗ. ಮಾರೇಷನು ಹೆಬ್ರೋನನ ತಂದೆ. 

“ಹೆಬ್ರೋನನ ಗಂಡುಮಕ್ಕಳು ಯಾರೆಂದರೆ: 
ಕೋರಹ, ತಪ್ಪೂಹ, ರೆಕೆಮ್‌ ಮತ್ತು ಶಮ. *ಶೆಮ್ಯನ 
ಮಗನು ರಹಮ್ಯ. ರಹಮ್ಯನು ಯೊರ್ಕೆಯಾಮ್ಯನ ತಂದೆ. 
ರೆಕೆಮನು ಶಮ್ಮೈಯನ ತಂದೆ. ಬ ಶಮ್ಮೈಯನ ಮಗ 
ಮಾವೋನ್‌, ಇವನ ಮಗನು ಬೇತ್ಲೂರ್‌. 

“ನಾಲೇಬನ ದಾಸಿಯ ಹೆಸರು ಏಫ. ಈಕೆಯು 
ಹಾರಾನ್‌, ಮೋಚ ಮತ್ತು ಗಾಜೇಜನ ತಾಯಿ. 

“ಯಾದ್ಯೆಯಳ ಗಂಡುಮಕ್ಕಳು ಯಾರೆಂದರೆ: 
ರೆಗೆಮ್‌, ಯೋತಾಮ್‌, ಗೇಷಾನ್‌, ಪೆಲೆಟ್‌, ಏಫ 
ಮತ್ತು ಶಾಫ್‌. 

15ಮಾಕಳು ಕಾಲೇಬನ ಇನ್ನೊಬ್ಬ ದಾಸಿ. ಈಕೆ ಶೆಬೆರ್‌ 
ಮತ್ತು ತಿರ್ಹನ ಎಂಬವರ ತಾಯಿ. * ಈಕೆಯು ಶಾಫ್‌ 
ಮತ್ತು ಶೆವನ ತಾಯಿಯೂ ಆಗಿದ್ದಳು. ಶಾಫನ ಮಗ 
ಮದ್ಯನ್ನ. ಶೆವನು ಮಕ್‌ ಬೇನ ಮತ್ತು ಗಿಬ್ಯನ ತಂದೆ. 
ಕಾಲೇಬನ ಮಗಳ ಹೆಸರು ಅಕ್ಸಾಹ. 


ಹಮಾತನು ಸ್ಟಾ ಪಿಸಿದನು. 


ದಾವೀದನ ಗಂಡುಮಕ್ಕಳು 
ದಾವೀದನ ಕೆಲವು ಗಂಡುಮಕ್ಕಳು ಹೆಬ್ರೋನಿನಲ್ಲಿ 
ಹುಟ್ಟಿದರು. ದಾವೀದನ ಗಂಡುಮಕ್ಕಳು ಯಾರೆಂ 

ದರೆ: ಅಮ್ನೋನನು ದಾವೀದನ ಚೊಚ್ಚಲಮಗನು. ಅವನ 
ತಾಯಿ ಅಹೀನೋವಮಳು. ಈಕೆಯು ಇಜ್ರೇಲಿನವಳು. 

ಎರಡನೆಯ ಮಗನು ಕರ್ಮೇಲ್ಯಳಾದ ಅಬೀಗೈಲಳ 
ಮಗನಾದ ದಾನಿಯೇಲನು. 

2ಅಬ್ಬಾಲೋಮನು ದಾವೀದನ ಮೂರನೆಯ 
ಮಗನು. ಇವನ ತಾಯಿ ಮಾಕಳು. ಈಕೆಯು ಗೆಷೂರಿನ 
ಅರಸನಾದ ತಲ್ಮೈಯ ಮಗಳು. ನಾಲ್ಕನೆಯವನು 
ಅದೋನೀ ಯನು. ಇವನು ಹಗ್ಗೀತಳ ಮಗನು. 

*ಶೆಫಟ್ಯನು ಐದನೆಯ ಮಗನು. ಇವನ ತಾಯಿಯ 
ಹೆಸರು ಅಬೀಟಲ. ಆರನೆಯವನು ಇತ್ರಾಮ. ಇವನ 
ತಾಯಿಯ ಹೆಸರು ಎಗ್ಗ. *ಈ ಆರು ಮಂದಿ ಮಕ್ಕಳು 
ದಾವೀದನಿಗೆ ಹೆಬ್ರೋನಿನಲ್ಲಿ ಹುಟ್ಟಿದರು. ದಾವೀದನು 
ಅಲ್ಲಿ ಏಳುವರೆ ವರ್ಷ ಆಳಿದನು. 

ದಾವೀದನು ಜೆರುಸಲೇಮಿನಲ್ಲಿ ಮೂವತ್ತುಮೂರು 
ವರ್ಷ ಅರಸನಾಗಿದ್ದನು. *ದಾವೀದನಿಗೆ ಜೆರುಸಲೇ 
ಮಿನಲ್ಲಿ ಹುಟ್ಟಿದ ಮಕ್ಕಳು ಯಾರೆಂದರೆ: 

ಬತ್ಸೇಬಳ ನಾಲ್ಕು ಮಂದಿ ಮಕ್ಕಳು: ಶಿಮ್ಮ 
ಶೋಬಾಬ್‌, ನಾತಾನ್‌ ಮತ್ತು ಸೊಲೊಮೋನನು. 
ಬತ್ತೇಬಳು ಅಮ್ಮೀಯೇಲನ ಮಗಳು. "ಇವರಲ್ಲದೆ 
ಅವನ ಬೇರೆಒಂಭತ್ತು ಮಕ್ಕಳು ಯಾರೆಂದರೆ: ಇಬ್ದಾರ್‌, 





ಇದು ಕಾಲೇಬನ ಸಂತತಿಯವರ ಪಟ್ಟಿ; ಕಾಲೇಬನ 
ಚೊಚ್ಚಲಮಗನು ಹೂರ. ಇವನು ಎಫ್ರಾತಳಿಗೆ ಹುಟ್ಟಿದ 
ವನು. ಹೂರನ ಗಂಡುಮಕ್ಕಳು ಯಾರೆಂದರೆ, ಕಿರ್ಯ 
ತ್ಯಾರೀಮ್‌ ಕಟ್ಟಿದವನಾದ ಶೋಬಾಲ್‌ ಮತ್ತು 
3! ಬೇತ್ಸೆಹೇಮನ್ನು ಕಟ್ಟಿದವನಾದ ಸಲ್ಮ ಮತ್ತು ಬೇತ್ಸಾ 
ದೇರ್‌ ಕಟ್ಟಿದವನಾದ ಹಾರೇಫ್‌. 5ಶೋಬಾಲನು 
ಕಿರ್ಯತ್ಯಾರೀಮನ್ನು ಕಟ್ಟಿದನು. ಇದು ಶೋಬಾಲನ 
ಸಂತತಿಯವರ ಪಟ್ಟಿ: ಹಾರೋಯೆ ಮತ್ತು ಮಾನಹತಿ 
ಊರಿನ ಅರ್ಧಜನರು; 5ಮತ್ತು ಕಿರ್ಯತ್ಯಾರೀಮಿನ 
ಕುಟುಂಬದವರು. ಇವರು ಯೆತೆರಿಯರು, ಪೂತ್ಯರು, 
ಶುಮಾತ್ಯರು ಮತ್ತು ಮಿಪ್ರಾಗ್ಯರು. ಇವರಿಂದ ಚೊರ್ರಾ 
ತ್ಯರು ಮತ್ತು ಎಷ್ಟಾವೋಲ್ಯರು ಬಂದರು. 

3ಸಲ್ಮನ ಸಂತತಿಯವರ ಪಟ್ಟಿ: ಬೇತ್ಲೆಹೇಮಿನ 
ನಿವಾಸಿಗಳು, ನೆಟೋಫಾ ಅಟರೋತ್‌, ಬೇತ್ಯೋ 


ಎಲೀಷಾಮ, ಎಲೀಫೆಲೆಟ್‌, ನೋಗ, ನೆಫೆಗ್‌, 
ಯಾಫೀಯ, ಎಲೀಷಾಮ, ಎಲ್ಯಾದ ಮತ್ತು ಎಲೀಫೆ- 
ಲೆಟ್‌. ಇವರೆಲ್ಲಾ ದಾವೀದನ ಮಕ್ಕಳು. ತನ್ನ ಉಪ 
ಪತ್ನಿಯರಿಂದ ದಾವೀ ದನಿಗೆ ಬೇರೆ ಗಂಡುಮಕ್ಕಳೂ 
ಇದ್ದರು. ತಾಮಾರ್‌ ಎಂಬಾಕೆಯು ದಾವೀದನ ಮಗಳು. 


ದಾವೀದನ ನಂತರ ಯೆಹೂದ ಪ್ರಾಂತ್ಯದ ಅರಸರು 

10(ಸೂಲೊಮೋನನ ಮಗನು ರೆಹಬ್ಬಾಮ. ರೆಹಬ್ಬಾ 
ಮನ ಮಗನು ಅಬೀಯ. ಅಬೀಯನ ಮಗನು ಆಸ. 
ಆಸನ ಮಗನು ಯೆಹೋಷಾಫಾಟ್‌. !!ಯೆಹೋ 
ಷಾಫಾಟನ ಮಗನು ಯೆಹೋರಾಮ್‌. ಯೆಹೋ 
ರಾಮನ ಮಗನು ಅಹಜ್ಯ. ಅಹಜ್ಯನ ಮಗನು ಯೆಹೋ 
ವಾಷ. ''ಯೆಹೋವಾಷನ ಮಗನು ಅಮಚ್ಯ. ಅಮಚ್ಯನ 
ಮಗನು ಅಜರ್ಯ. ಅಜರ್ಯನ ಮಗನು ಯೋತಾಮ. 


545 





13 ಯೋತಾಮನ ಮಗನು ಅಹಾಜ. ಅಹಾಜನ ಮಗನು 
ಹಿಜ್ಮೀಯ. ಹಿಜ್ಕೀಯನ ಮಗನು ಮನಸ್ಸೆ. [ಮನಸ್ಸೆಯ 
ಮಗನು ಅಮೋನ. ಅಮೋನನ ಮಗನು ಯೋಷೀಯ. 

"ಯೋಷೀಯನ ಗಂಡುಮಕ್ಕಳು ಯಾರೆಂದರೆ: 
ಮೊದಲನೆಯವನು ಯೋಹಾನಾನ್‌; ಎರಡನೆಯವನು 
ಯೆಹೋಯಾಕೀಮ; ಮೂರನೆಯವನು ಚಿದ್ಕೀಯ; 
ನಾಲ್ಕನೆಯವನು ಶಲ್ಲೂಮ್‌. 

16 ಯುಹೋಯಾಕೀಮನ ಗಂಡುಮಕ್ಕಳು ಯಾರೆಂ 
ದರೆ: ಯೆಕೊನ್ಯ ಮತ್ತು ಚಿದ್ಕೀಯ.* 


ಬಾಬಿಲೋನ್‌ ದೇಶಕ್ಕೆ ಸೆರೆಹೋದ ಬಳಿಕ 
ದಾವೀದನ ವಂಶಾವಳಿ 
!'ಯೆಹೋಯಾಕೀಮನು ಬಾಬಿಲೋನಿಗೆ ಸೆರೆಒಯ್ದ 
ಬಳಿಕ ಅವನಿಗೆ ಹುಟ್ಟಿದ ಗಂಡುಮಕ್ಕಳು: ಶೆಯಲ್ಲೀ 
ಯೇಲ್‌, ''ಮಲ್ವೀರಾಮ್‌, ಪೆದಾಯ, ಶೆನಚ್ಚರ್‌, 
ಯೆಕಮ್ಯ, ಹೋಷಾಮ ಮತ್ತು ನೆದಬ್ಯ. 
೨ಿಫ್ರದಾಯನ ಗಂಡುಮಕ್ಕಳು: ಜಿರುಬ್ಬಾ ಬೆಲ್‌ ಮತ್ತು 
ಶಿಮ್ಮೀ. ಜೆರುಬ್ಬಾಬೆಲನ” ಗಂಡುಮಕ್ಕಳು: ಮೆಷು 
ಲ್ಲಾಮ್‌ ಮತ್ತು ಹನನ್ಯ ಸಮಾ ಅವರ ತಂಗಿ. 
ಸಚ್ರಿರುಬ್ಬಾ ಬೆಲನಿಗೆ ಐದು ಮಂಡಿ ಬೇರೆ ಗಂಡು 


1 ಪೂರ್ವಕಾಲವೃತ್ತಾ 0ತ 3:13-4:14 


2`ಕೋಬಾಲನ ಮಗ ರೆವಾಯ. ರೆವಾಯನ ಮಗನು 
ಯಹತ್‌. ಯಹತನ ಗಂಡುಮಕ್ಕಳು ಅಹೂಮೈ ಮತ್ತು 
ಲಹದ್‌. ಅಹೂಮೈ ಮತ್ತು ಲಹದ್‌ರವರು ಚೊರ್ರರ 
ಸಂತತಿಯವರು. 

*ಏಟಾಮನ ಗಂಡುಮಕ್ಕಳು ಯಾರೆಂದರೆ: ಇಚೆ 
ಯೇಲ್‌, ಇಷ್ಟ ಮತ್ತು ಇಬ್ಬಾಷ್‌. ಇವರ ಸಹೋದರಿ 
ಹಚಿಲೆಲ್‌ಪೋನೀ. 

ಹೆನೂವೇಲನು ಗೆದೋರನ ತಂದೆ; ಏಜೆರನು 
ಹೂಷಾಹ್ಯನ ತಂದೆ. 

ಇವರು ಹೂರನ ಗಂಡುಮಕ್ಕಳು.ಹೂರನು ಎಫ್ರಾ, 
ತಾಹಳ ಮೊದಲನೆಯ ಮಗನು. ಇವನೇ ಬೆತ್ಲೇಹೇಮ್ಯರ 
ಮೂಲಪಿತೃ. 

3ತಿಕೋವನ ತಂದೆಯಾದ ಅಷ್ಟೂರನಿಗೆ ಇಬ್ಬರು 
ಹೆಂಹತಿಯರು. ಇವರ ಹೆಸರು ಹೆಲಾಹ ಮತ್ತು ನಾರ. 
5ನಾರಳಲ್ಲಿ ಹುಟ್ಟಿದ ಗಂಡು ಮಕ್ಕಳು: ಅಹುಜ್ಜಾಮ್‌, 
ಹೇಫೆರ್‌, ತೇಮಾನ್‌ ಮತ್ತು ಅಹಷ್ಟಾರ್ಯ. 'ಹೆಲಾಹಳ 
ಗಂಡುಮಕ್ಕಳು: ಚೆರೆತ್‌, ಇಚ್ಛಾರ್‌, ಎತ್ನಾನ್‌ ಮತ್ತು 
ಕೋಚ. 

ಕಕೋಚನು ಆನೂಬ್‌ ಮತ್ತು ಚೊಬೇಬನ ತಂದೆ. 
ಕೋಚನು ಅಹರ್ಹೇಲ್‌ ವಂಶದವರ ಮೂಲಪಿತೃ. 





ಮಕ್ಕಳಿದ್ದರು. ಅವರು ಯಾರೆಂದರೆ: ಹಷುಬ, ಓಹೆಲ್‌, 
ಬೆರೆಕ್ಯ, ಹಸದ್ಯ ಮತ್ತು ಯೂಪಬ್ದೆಸೆದ್‌. 

2! ಹನನ್ಯನ ಮಗನ ಹೆಸರು: ಪೆಲೆಟ್ಯ, ಪೆಲೆಟ್ಯನ ಮಗನು 
ಯೆಶಾಯ. ಯೆಶಾಯನ ಮಗನು ರೆಫಾಯ. ರೆಫಾಯನ 
ಮಗನು ಅರ್ನಾನ್‌, ಅರ್ನಾನನ ಮಗನು ಓಬದ್ಯ. 
ಓಬದ್ಯನ ಮಗನು ಶೆಕನ್ಯ. 

ಔಶ್ರಕನ್ಯನ ಸಂತತಿಯವರು ಆರು ಮಂದಿ: ಶೆಮಾಯ 
ಮತ್ತು ಅವನ ಗಂಡುಮಕ್ಕಳು, ಹಟ್ಟೂಷ್‌, ಇಗಾಲ್‌, 
ಬಾರೀಹ, ನೆಯರ್ಯ ಮತ್ತು ಶಾಘಾಟ್‌. ೫ನೆಯ 
ರ್ಯನಿಗೆ ಮೂರು ಮಂದಿ ಗಂಡುಮಕ್ಕಳು: ಎಲ್ಯೋ 
ಗೇನೈ, ಹಿಜ್ಕೀಯ ಮತ್ತು ಅಜ್ರೀಕಾಮ್‌. 

ಎಲ್ಯೋಗೇನ್ಯೆಗೆ ಏಳು ಮಂದಿ ಗಂಡುಮಕ್ಕಳು. 
ಯಾರೆಂದರೆ: ಹೋದವ್ಯ, ಎಲ್ಯಾಷೀಬ್‌, ಪೆಲಾಯ, 
ಅಕ್ಕೂಬ್‌, ಯೋಹಾನಾನ್‌, ದೆಲಾಯ ಮತ್ತು ಅನಾನೀ. 


ಯೆಹೂದನ ಗಂಡುಮಕ್ಕಳ ಪಟ್ಟಿ 
ಪೆರೆಚಚ್‌ ಹೆಚ್ರೋನ್‌, ಕರ್ಮಿ, ಹೂರ್‌ ಮತು 
ಶೋಬಾಲರು. 





ಯೆಹೋಯಾಕೀಮನ ... 
ಅರ್ಥಮಾಡಿಕೊಳ್ಳಬಹುದು. 1)""ಈ ಚಿದ್ದೀಯನು ಯೆಹೋಯಾ 
ಕೀಮನ ಮಗನು ಮತ್ತು ಯೆಕೊನ್ಯನ ಸಹೋದರನು.'' 2)""ಈ 
ಚಿದ್ಯೀಯನು ಯೆಕೊನ್ಯನ ಮಗನು ಮತ್ತು ಯೆಹೋಯಾಕೀಮನ 
ಮೊಮ್ಮಗನು.'' 


ಚಿದ್ಕೀಯ ಇದನ್ನು ಎರಡು ರೀತಿಯಲ್ಲಿ 


ಅಹರ್ಹೇಲನು ಹಾರಮನ ಮಗನು. 

*ಯಾಬೇಚನು ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದನು. 
ಅವನು ತನ್ನ ಅಣ್ಣತಮ್ಮಂದಿರಿಗಿಂತ ಉತ್ತಮನಾಗಿದ್ದನು. 
ಅವನ ತಾಯಿ, ""ನಾನು ಅವನನ್ನು ಹೆರುವಾಗ ತುಂಬಾ 
ನೋವನ್ನು ಅನುಭವಿಸಿದ್ಧರಿಂದ ನಾನು ಅವನಿಗೆ 
ಯಾಬೇಚ ಎಂದು ಹೆಸರಿಟ್ಟಿನು'' ಎಂದು ಹೇಳಿದಳು. 
ಯಾಚೇಚನು ಇಸ್ರೇಲರ ದೇವರಿಗೆ ಹೀಗೆ ಪ್ರಾರ್ಥಿಸಿ 

“ದೇವರೇ, ನೀನು ನನ್ನನ್ನು ನಿಜವಾಗಿಯೂ 
ಆಶೀರ್ವದಿಸು. ನನ್ನ ಪ್ರಾಂತ್ಯವನ್ನು ವಿಸ್ತರಿಸು. ನನ್ನ 
ಬಳಿಯಲ್ಲಿಯೇ ಇದ್ದು ನನಗಾರೂ ನೋವು ಮಾಡದಂತೆ 
ನೋಡಿಕೊಂಡು ನನ್ನನ್ನು ರಕ್ಷಿಸು'' ಎಂಬ ಯಾಬೇಚನ 
ಕೋರಿಕೆಯನ್ನು ದೇವರು ಕೇಳಿದನು. 

!!ಕೆಲೂಬನು ಶೂಹನ ಸಹೋದರ. ಕೆಲೂಬನ 
ಮಗನು ಮೆಹೀರ್‌. ಮೆಹೀರನು ಎಷ್ಟೋನನ ತಂದೆ. 
'"ಎಷ್ಟೋನನು ಬೇತ್ರಾಫ, ಪಾಸೇಹ ಮತ್ತು ತೆಹಿನ್ನ ಇವರ 
ತಂದೆ. ತೆಹಿನ್ನ ಇರ್‌ನಾಹಷನ ತಂದೆ. ಇವರೆಲ್ಲರೂ 
ರೇಕಾಬದವರು. 

3ಕಿನಜನ ಗಂಡುಮಕ್ಕಳು ಯಾರೆಂದರೆ: ಒತ್ತೀ 
ಯೇಲ್‌ ಮತ್ತು ಸೆರಾಯ. ಒತ್ತೀಯೇಲನ ಮಕ್ಕಳು: 
ಹತತ್‌ ಮತ್ತು ಮೆಯೋನೋತೈೆ. 

[“ಮೆಯೋನೋತೈ ಒಫ್ರಾಹನ ತಂದೆ. 

ಸೆರಾಯನು ಯೋವಾಬನ ತಂದೆ. ಯೋವಾಬನು 
ಗೇಹರಾಷೀಮ್ಯರ ಸ್ಥಾಪಕನು. ಇಲ್ಲಿಯವರು ನಿಪುಣ 


1 ಪೂರ್ವಕಾಲವೃತ್ತಾ 0ತ 4:15-41 


ಕುಶಲ ಕೆಲಸಗಾರರಾಗಿದ್ದುದರಿಂದ ಅವರಿಗೆ ಈ ಹೆಸರು 
ಬಂದಿತು. 


546 


ಮತ್ತು ಸೌಲ. ಸೌಲನ ಮಗನು ಶಲ್ಲುಮ. ಶಲ್ಲುಮನ 
ಮಗನು ಮಿಬ್ಸಾಮ್‌; ಮಿಬ್ಸಾಮನ ಮಗನು ಮಿಷ್ಕ 





5ಕಾಲೇಬನು ಯೆಫುನ್ನೆಯ ಮಗನು. ಕಾಲೇಬನ 
ಗಂಡುಮಕ್ಕಳು: ಈರು, ಏಲ, ನಾಮ್‌ ಏಲನ ಮಗಲ 
ಹೆಸರು ಕೆನಜ್‌. 'ಯೆಹಲ್ಲೆಲೇಲನ ಗಂಡುಮಕ್ಕಳು 
ಯಾರೆಂದರೆ: ಜೀಪ್‌, ಜೀಫಾ, ತೀರ್ಯ ಮತ್ತು 
ಅಸರೇಲ್‌. 

17-8 ಜ್ರನ ಗಂಡುಮಕ್ಕಳು ಯಾರೆಂದರೆ: ಯೆತೆರ್‌, 
ಮೆರೆದ್‌, ಏಫೆರ್‌, ಯಾಲೋನ್‌. ಮೆರೆದನ ಗಂಡು 
ಮಕ್ಕಳು: ಮಿರ್ಯಾಮ್‌, ಶಮ್ಮೈ ಮತ್ತು ಇಷ್ಟಹ. ಇಷ್ಟಹನ 


26ಮಿಷ್ಕನ ಮಗನು ಹಮ್ಮೂವೇಲ. ಹಮ್ಮೂವೇಲನ 
ಮಗನು ಜಕ್ಕೂರ್‌. ಜಕ್ಕೂರನ ಮಗನು ಶಿಮ್ಮೀ. 
೫ಶಿಮ್ಮೀಗೆ ಹದಿನಾರು ಮಂದಿ ಗಂಡುಮಕ್ಕಳೂ ಆರು 
ಮಂಡಿ ಹೆಣ್ಣುಮಕ್ಕಳೂ ಇದ್ದರು. ಶಿಮ್ಮೀಯ ಸಹೋ 
ದರರಿಗೆ ಹೆಚ್ಚು ಮಕ್ಕಳಿರಲಿಲ್ಲ. ಇವರ ಸಂತತಿಯವರ 
ಸಂಖ್ಯೆಯು ಯೆಹೂದದ ಸಂತತಿಯವರಷ್ಟು ಹೆಚ್ಚಾಗಿ 
ರಲಿಲ್ಲ. 

ಶಿಮ್ಮಿಯ ಗಂಡುಮಕ್ಕಳು ಬೇರ್ಷೆಬ, ಮೋಲಾದ್‌, 





ಮಗ ಎಪ್ಟೆಮೋ. ಮೆರೆದನಿಗೆ ಈಜಿಪ್ಟಿನ ಹೆಂಡತಿ 
ಯಿದ್ದಳು. ಅವಳಲ್ಲಿ ಯೆರೆದ್‌, ಹೆಬೆರ್‌ ಮತ್ತು 
ಯೆಕೂತೀಯೇಲ್‌ ಎಂಬ ಗಂಡುಮಕ್ಕಳು ಹುಟ್ಟಿದರು. 
ಯೆರೆದನು ಗೆದೋರ್ಯನ ತಂದೆ. ಹೆಬೆರನು ಸೋಕೋ 
ನನ ತಂದೆ; ಯೆಕೊತೀಯೇಲನು ಜಾನೋಹನ ತಂದೆ. 
ಇವರು ಬಿತ್ಯಳ ಮಕ್ಕಳು; ಬಿತ್ಯಳು ಫರೋಹನ ಮಗಳು. 
ಈಕೆಯೇ ಮೆರೆದನ ಈಜಿಪ್ಟಿನ ಹೆಂಹತಿ. 

ೌಮರೆದನ ಹೆಂಡತಿಯು ನೆಹಮನ ತಂಗಿ. ಮೆರೆದನ 
ಹೆಂಡತಿಯು ಯೂದಾಯದಿಂದ ಬಂದವಳು. ಮೆರೆದನ 
ಹೆಂಡತಿಯ ಗಂಡುಮಕ್ಕಳು: ಕೆಯೀಲ ಮತ್ತು ಎಷ್ಟೆಮೋ 
ಗೋತ್ರಗಳ ಮೂಲಪಿತೃಗಳು. ಕೆಯೀಲನು ಗರ್ಮ್ಯರಿಗೆ 
ಸೇರಿದವನು ಮತ್ತು ಎಷ್ಟೆಮೋವನು ಮಾಕಾತ್ಯರಿಗೆ 
ಸೇರಿದವನು. 

20ಶ್ರೀಮೋನನ ಮಕ್ಕಳು ಯಾರೆಂದರೆ: ಅಮ್ನೋನ್‌, 
ರಿನ್ನ, ಬೆನ್ಹಾನಾನ್‌ ಮತ್ತು ತೀಲೋನ್‌. 

ಇಷ್ಟೀಯ ಮಕ್ಕಳು: ಜೋಹೇತ್‌ ಮತ್ತು ಬೆನ್‌ 
ಜೋಹೇತ್‌. 

21-22,ೇಲನು ಯೆಹೂದನ ಮಗನು. ಶೇಲನ ಮಕ್ಕಳು: 
ಏರ್‌, ಲದ್ದ, ಯೊಕೀಮ್‌, ಕೋಜೇಬದ ಜನರು, 
ಯೋವಾಷ್‌ ಮತ್ತು ಸಾರಾಫ್‌. ಏರನ ಮಗನು 
ಲೇಕಾಹ್ಯ. ಲದ್ದನು ಮರೇಷನ ತಂದೆ ಮತ್ತು 
ಬೇತಷ್ಟೇಯದ್‌, ಬಟ್ಟೆ ನೇಕಾರರ ಮೂಲಪಿತೃ. 
ಯೋವಾಷ್‌ ಮತ್ತು ಸಾರಾಫ್‌ ಮೋವಾಬ್ಯರ ಸ್ತ್ರೀಯ 
ರನ್ನು ಮದುವೆ ಮಾಡಿಕೊಂಡು ಬೇತ್ಸೆಹೇಮಿಗೆ ಹಿಂತಿ 
ರುಗಿದರು. ಈ ಕುಟುಂಬದ ಕುರಿತಾದ ಬರಹಗಳು 
ಪುರಾತನ ಕಾಲದ್ದು. 3ಶೇಲನ ಮಕ್ಕಳು ಮಣ್ಣಿನಿಂದ 
ವಸ್ತುಗಳನ್ನು ತಯಾರಿಸುತ್ತಿದ್ದರು. ನೆಟಾಯಿಮ್‌ ಮತ್ತು 
ಗೆದೇರ ಎಂಬ ಸ್ಥಳಗಳಲ್ಲಿ ವಾಸವಾಗಿದ್ದ ಅವರು 
ಅರಸನಿಗೋಸ್ಕರ ಕೆಲಸ ಮಾಡುತ್ತಿದ್ದರು. 

ಸಿಮೆಯೋನನ ಗಂಡುಮಕ್ಕಳು 


24ಸಿಮೆಯೋನನ ಗಂಡುಮಕ್ಕಳು ಯಾರೆಂದರೆ: 
ನೆಮೂವೇಲ್‌, ಯಾಮೀನ್‌, ಯಾರೀದ್‌, ಜೆರಹ 


ಹಚರ್‌ ಷೂವಾಲ್‌, ಬಿಲ್ಲ ಎಚೆಮ್‌, ತೋಲಾಬ್‌, 
8 ಬತೂವೇಲ್‌, ಹೊರ್ಮ, ಚಿಕ್ಲಗ್‌, *'ಬೇತ್‌ಮರ್ಕಾ 
ಬೋತ್‌, ಹಚರ್‌ ಸೂಸೀಮ್‌, ಬೇತ್‌ಬಿರೀ ಮತ್ತು 
ಶಾರಯಿಮ್‌ ಊರುಗಳಲ್ಲಿ ವಾಸಿಸಿದರು. ದಾವೀದನು 
ಅರಸನಾಗುವ ತನಕ ಅವರು ಆ ಊರುಗಳಲ್ಲಿ ನೆಲೆಸಿ 
ದರು. ಈ ಪಟ್ಟಣಗಳ ಹತ್ತಿರವಿರುವ ಐದು ಹಳ್ಳಿಗಳು 
ಯಾವುವೆಂದರೆ: ಏಟಾಮ್‌, ಅಯಿನ್‌, ರಿಮ್ಮೋನ್‌, 
ತೋಕೆನ್‌ ಮತ್ತು ಆಷಾನ್‌. ಬೇರೆ ಹಳ್ಳಿಗಳು ಬಾಲ್‌ 
ತನಕವೂ ಇದ್ದವು. ಅವರು ವಾಸವಾಗಿದ್ದದ್ದು ಅಲ್ಲಿಯೇ. 
ಇದಲ್ಲದೆ ಅವರು ತಮ್ಮ ವಂಶದ ಚರಿತ್ರೆಯನ್ನೂ 
ಬರೆದಿಟ್ಟರು. 

*3ಅವರ ಕುಲಪ್ರಧಾನರು ಯಾರೆಂದರೆ: ಮೊಷೋ 
ಬಾಬ್‌, ಯಮ್ಗೇಕ್‌, ಯೋಷ ( ಅಮಚ್ಯನ ಮಗ), 
ಯೋವೇಲ್‌, ಯೇಹೂ (ಯೇಹೂವು ಯೊಷಿಬ್ಯನ 
ಮಗ, ಸೆರಾಯನ ಮೊಮ್ಮಗ ಮತ್ತು ಅಸಿಯೇಲನ 
ಮರಿಮಗ), ಎಲ್ಯೋವೇನೈ, ಯಾಕೋಬ, ಯೆಷೋ 
ಹಾಮ, ಅಸಾಯ, ಆದೀಯೇಲ್‌, ಯೆಸೀಮಿಯೇಲ್‌, 
ಬೆನಾಯ ಮತ್ತು ಜೀಜ (ಶಿಷ್ಟಿಯನ ಮಗ.) ಶಿಪ್ಪಿಯು 
ಅಲ್ಲೋನನ ಮಗನು; ಅಲ್ಲೋನನು ಯೆದಾಯನ 
ಮಗನು; ಯೆದಾಯನು ಶಿಮ್ರಿಯ ಮಗನು; ಶಿಮ್ರಿಯು 
ಶೆಮಾಯನ ಮಗನು. 

ಈ ಕುಲದ ಜನರು ಬಹುಸಂಖ್ಯಾತರಾಗಿ ಹೆಚ್ಚಿದರು. 
ಗೆದೋರ್‌ ಊರಿನ ಹೊರಭಾಗದಲ್ಲಿರುವ ತಗ್ಗಿನ 
ಪೂರ್ವದಿಕ್ಕಿನಲ್ಲಿ ಅವರು ನೆಲೆಸಿದರು. ತಮ್ಮ ದನಕುರಿ 
ಗಳಿಗಾಗಿ ಹುಲ್ಲುಗಾವಲನ್ನು ಹುಡುಕಿಕೊಂಡು ಅವರು 
ಅಲ್ಲಿಗೆ ಹೋಗಿದ್ದರು. “ಅಲ್ಲಿ ಫಲವತ್ತಾದ ಭೂಮಿ 
ಯನ್ನೂ ಹಸಿರು ಹುಲ್ಲುಗಾವಲನ್ನೂ ಕಂಡು ಅಲ್ಲಿಯೇ 
ನೆಲೆಸಿದರು. ಆ ಪ್ರದೇಶವು ಪ್ರಶಾಂತವಾಗಿತ್ತು ಹಿಂದಿನ 
ಕಾಲದಲ್ಲಿ ಹಾಮನ ಸಂತತಿಯವರು ಅಲ್ಲಿ ನೆಲೆಸಿದ್ದರು. 
“ಯೆಹೂದದ ಅರಸನಾಗಿದ್ದ ಹಿಜ್ಕೀಯನ ಕಾಲದಲ್ಲಿ 
ಇದು ಆಯಿತು. ಇವರು ಗೆದೋರಿಗೆ ಬಂದು ಹಾಮ್ಯನ 
ಸಂತತಿಯವರೊಂದಿಗೆ ಯುದ್ದಮಾಡಿ ಅವರ ಗುಡಾರ 


ಗಳನ್ನು ನಾಶಮಾಡಿದರು. ಅಲ್ಲದೆ ಮೆಗೂಗ್ಯರ 


547 


ವಿರುದ್ಧವಾಗಿ ಯುದ್ಧಮಾಡಿ ಅಲ್ಲಿ ನೆಲೆಸಿದರು. ಇವರು 
ಮೆಗೂನ್ಯರನ್ನೆಲ್ಲಾ ನಾಶಮಾಡಿದರು. ಇಂದಿನವರೆಗೂ 
ಮೆಗೂನ್ಯರಲ್ಲಿ ಯಾರೂ ಉಳಿದಿಲ್ಲ. ಹೀಗೆ ಆ ಸ್ಥಳದಲ್ಲಿ 
ಅವರು ನೆಲೆಸಿದರು; ಯಾಕೆಂದರೆ ಅವರ ಪಶುಗಳಿಗೆ ಅಲ್ಲಿ 
ಸಾಕಷ್ಟು ಹುಲ್ಲಿತ್ತು 

ಷು ಯೋನನ ಕುಲದ ಐನೂರು ಮಂದಿ 
ಸೇಯೀರ್‌ ಬೆಟ್ಟ ಪ್ರಾಂತ್ಯಕ್ಕೆ ಹೋದರು. ಇಷ್ಟೀಯ 
ಗಂಡುಮಕ್ಕಳು ಈ ಗುಂಪಿನ ನಾಯಕರಾ ಗಿದ್ದರು. ಅವರು 
ಯಾರೆಂದರೆ: ಪೆಲಟ್ಯ, ನೆಗರ್ಯ, ರೆಫಾಯ ಮತ್ತು 
ಉಜ್ಜೀಯೇಲ್‌. ಅಲ್ಲಿ ವಾಸಿಸುವ ಜನರೊಂದಿಗೆ ಇವರು 
ಕಾದಾಡಿದರು. ಆಗ ಅಲ್ಲಿ ಸ್ವಲ್ಪವೇ ಮಂದಿ ಅಮಾಲೇ 
ಕ್ಯರು ವಾಸಿಸುತ್ತಿದ್ದರು. ಈ ಸಿಮೆಯೋನರು ಅವರನ್ನು 
ಕೊಂದು ಆ ಸ್ಥಳದಲ್ಲಿ ನೆಲೆಸಿದರು. ಇಂದಿನವರೆಗೂ 
ಸಿಮೆಯೋನರು ಅಲ್ಲಿ ನೆಲೆಸಿದ್ದಾರೆ. 


ರೂಬೇನನ ಸಂತತಿಯವರು 

"ರೂಬೇನನು ಇಸ್ರೇಲನ ಚೊಚ್ಚಲಮಗ. ಅವನು 

ಚೊಚ್ಚಲಮಗನಿಗೆ ಸಿಗಬೇಕಾಗಿದ್ದ ಹಕ್ಕುಗಳನ್ನು 
ಪಡೆದುಕೊಳ್ಳಬೇಕಾಗಿತ್ತು. ಆದರೆ ಅವನು ತನ್ನ ತಂದೆಯ 
ಉಪಪತ್ನಿಯೊಡನೆ ಸಂಭೋಗಿಸಿದ್ದರಿಂದ ಅವನ ಹಕ್ಕು 
ಗಳು ಯೋಸೇಫನ ಮಕ್ಕಳಿಗೆ ದೊರೆತವು. ಆದ್ದರಿಂದ 
ವಂಶಾವಳಿಯಲ್ಲಿ ಚೊಚ್ಚಲಮಗನ ಸ್ಥಾನ ಅವನಿಗೆ 
ದೊರೆಯಲಿಲ್ಲ. ಯೆಹೂದನು ತನ್ನ ಎಲ್ಲಾ ಸಹೋದರ 
ರಿಗಿಂತ ಬಲಾಢ್ಯನಾದನು. ಆದ್ದರಿಂದ ಅವನ ಕುಲ 
ದಿಂದಲೇ ನಾಯಕರುಗಳು ಬಂದರು. ಆದರೆ ಚೊಚ್ಚ 
ಲಮಗನಿಗೆ ಸಿಗಬೇಕಾಗಿದ್ದ ಇತರ ಹಕ್ಕುಗಳು 
ಯೋಸೇಫನ ಮಕ್ಕಳಿಗೆ ದೊರೆತವು. ರೂಬೇನನ ಮಕ್ಕಳು 
ಯಾರೆಂದರೆ: ಹನೋಕ್‌, ಫಲ್ಲೂ ಹೆಚ್ರೋನ್‌ ಮತ್ತು 
ಕರ್ಮಿ. 

“ಇವರು ಯೋಪವೇಲನ ಸಂತತಿಯವರು: ಶೆಮಾಯನು 
ಯೋವೇಲನ ಮಗ. ಗೋಗನು ಶೆಮಾಯನ ಮಗ. 
ಶಿಮ್ಮಿಯು ಗೋಗನ ಮಗ. *ಶಿಮ್ಮಿಯ ಮಗನು ಮೀಕ. 
ಮೀಕನ ಮಗ ರೆವಾಯ. ರೆವಾಯನ ಮಗನು 


1 ಪೂರ್ವಕಾಲವೃತ್ತಾ 0ತ 4:42-5:18 


ಶೆಮಯನು ಯೋವೇಲನ ಮಗನು. ಇವರೆಲ್ಲರೂ 
ನೆಬೋ ಮತ್ತು ಬಾಳ್ಮೆಯೋನ್‌ ಪ್ರಾಂತ್ಯದ ಅರೋ 
ಯೇರ್‌ ಸುತ್ತಮುತ್ತ ವಾಸಿಸಿದರು. 9ಬೆಳನ ಜನರು 
ಯೂಫ್ರೇಟೀಸ್‌ ನದಿಯ ಸಮೀಪದಲ್ಲಿರುವ ಮರು, 
ಬೂಮಿಯವರೆಗೂ ನೆಲೆಸಿದರು. ಅವರಿಗೆ ಹೆಚ್ಚಿನ 
ಸಂಖ್ಯೆಯಲ್ಲಿ ದನಕರುಗಳು ಇದ್ದುದರಿಂದ ಗಿಲ್ಯಾದ್‌ 
ಪ್ರಾಂತ್ಯದಲ್ಲಿಯೇ ನೆಲೆಸಿದರು. ''ಸೌಲನು ಅರಸನಾಗಿದ್ದ 
ಸಮಯದಲ್ಲಿ ಬೆಳನ ಜನರು ಹಗ್ರೀಯರೊಂದಿಗೆ 
ಯುದ್ಧಮಾಡಿ ಅವರ ಗುಡಾರಗಳಲ್ಲಿ ವಾಸಮಾಡಿದರು. 
ಆ ಗುಡಾರಗಳಲ್ಲಿ ವಾಸಮಾಡುತ್ತಾ ಗಿಲ್ಯಾದಿನ ಪೂರ್ವ 
ಪ್ರಾಂತ್ಯದಲ್ಲೆಲ್ಲಾ ಸಂಚರಿಸಿದರು. 





ಗಾದನ ಸಂತತಿಯವರು 

!!ರೂಬೇನ್ಯರು ವಾಸಿಸಿದ್ದ ಪ್ರಾಂತ್ಯದ ಪಕ್ಕದಲ್ಲಿಯೇ 
ಗಾದನ ಕುಲದವರು ವಾಸಿಸಿದರು. ಇವರು ಬಾಷಾನಿನ 
ಪ್ರದೇಶದಲ್ಲಿ ಸಾಲೆಖ ಪಟ್ಟಣದವರೆಗೂ ನೆಲೆಸಿದರು. 
12 ಯೋವೇಲನೇ ಬಾಷಾನಿನ ಮೊದಲನೇ ಪ್ರಧಾನನು. 
ಇವನ ನಂತರ ಶಾಫಾಮ ಪ್ರಧಾನನಾದನು. ಆಮೇಲೆ 
ಯನ್ನ, ಪ್ರಧಾನನಾದನು. ಅವರ ಕುಟುಂಬದ ಏಳು 
ಮಂದಿ ಸಹೋದರರು ಯಾರೆಂದರೆ: ಮೀಕಾಯೇಲ್‌, 
ಮೆಷುಲ್ಲಾಮ್‌, ಶೆಬ, ಯೋರೈ ಯಕ್ಕಾನ್‌, ಜೀಯ 
ಮತ್ತು ಏಬೆರ್‌. "ಇವರು ಅಬೀಹೈಲನ ಸಂತತಿಯವರು. 
ಅಬೀಹೈಲನು ಹೂರೀಯ ಮಗ. ಹೂರೀಯು 
ಯಾರೋಹನ ಮಗ. ಯಾರೋಹನು ಗಿಲ್ಯಾದನ ಮಗ. 
ಗಿಲ್ಯಾದನು ಮೀಕಾಯೇಲನ ಮಗನು. ಮೀಕಾ 
ಯೇಲನು ಯೆಷೀಷ್ಯೈೆಯನ ಮಗನು. 

ಯೇಷೀಷ್ಟೆ ಯೆಹ್ಹೋವಿನ ಮಗನು. ಯೆಹ್ಹೋವನ 
ಅಹೀಬೂಜನ ಮಗನು. ೌಅಬ್ಲೀಯೇಲನ ಮಗನು 
ಅಹೀಬೂಜನು. ಅಬ್ದೀಯೇಲನು ಗೂನೀಯ ಮಗನು. 
ಅಹೀಬೂಜನು ಕುಟುಂಬ ಪ್ರಧಾನನಾಗಿದ್ದನು. 

ಗಿಲ್ಯಾದ್‌ ಪ್ರಾಂತ್ಯದಲ್ಲಿ ಗಾದ್‌ ಕುಟುಂಬದ ಜನರು 
ವಾಸಿಸಿದರು. ಅವರು ಬಾಷಾನ್‌ ಪ್ರಾಂತ್ಯದಲ್ಲಿಯೂ 
ಅದರ ಸುತ್ತಮುತ್ತಲಿದ್ದ ಊರುಗಳಲ್ಲಿಯೂ ಶಾರೋನ್‌ 





ಬಾಳ್‌ಮಯೊನ್‌. 5ಬಾಳ್‌ಮಯೊನನ ಮಗನು ಬೇರ. 
ಅಶ್ಯೂರದ ಅರಸನಾದ ತಿಗ್ಗತ್ಸಿಲೆಸರನು ಬೇರನನ್ನು 
ಅವನ ಮನೆಯಿಂದ ಹೊರಡಿಸಿದನು; ಬೇರನು ಅವನ 
ಸೆರೆಯಾಳಾದನು. ಬೇರನು ರೂಬೇನ್‌ ಕುಲದ 
ಪ್ರಧಾನನಾಗಿದ್ದನು. 

1ಯೋವೇಲನ ಮತ್ತು ಅವನ ಸಂತತಿಯವರೆಲ್ಲರ 
ವಿಷಯವಾಗಿ ಸಂತಾನಚರಿತ್ರೆಯಲ್ಲಿ ಬರೆಯಲ್ಪಟ್ಟಿರು 
ತ್ತದೆ: ಅವನ ಚೊಚ್ಚಲಮಗನು ಯೆಗೀಯೇಲ್‌, 
ಅನಂತರ ಹುಟ್ಟಿದವರು ಜೆಕರ್ಯ ಮತ್ತು ಬೆಳ. 
8ಆಜಾಜನ ಮಗನು ಬೆಳ. ಆಜಾಜನು ಶೆಮಯನ ಮಗ, 


ಪ್ರಾಂತ್ಯದ ಹುಲ್ಲುಗಾವಲುಗಳ ಗಡಿಗಳವರೆಗೂ ನೆಲೆಸಿ 
ದರು. "ಯೋತಾಮ ಮತ್ತು ಯಾರೊಬ್ಬಾಮನ ಕಾಲ 
ದಲ್ಲಿ ಇವರ ಹೆಸರುಗಳನ್ನೆಲ್ಲಾ ಗಾದ್ಯರ ಸಂತಾನ ಚರಿತ್ರೆ, 
ಯಲ್ಲಿ ಬರೆಯಲ್ಪಟ್ಟಿರುತ್ತದೆ. ಯೋತಾಮನು ಯೆಹೂ 
ದದ ಅರಸನಾಗಿದ್ದನು ಮತ್ತು ಯಾರೊಬ್ಬಾಮನು 
ಇಸ್ರೇಲರ ಅರಸನಾಗಿದ್ದನು. 


ಶೂರರಾದ ಯುದ್ಧವೀರರು 
ರೂಬೇನ್‌ ಮತ್ತು ಗಾದ್‌ ಕುಲಗಳಲ್ಲಿ ಮತ್ತು ಮನ 
ಸ್ಸೆಯ ಅರ್ಧಕುಲದವರಲ್ಲಿ ನಲವತ್ತನಾಲ್ಕು ಸಾವಿರದ 


1 ಪೂರ್ವಕಾಲವೃತ್ತಾ 0ತ 5:19-6:19 


ಏಳುನೂರ ಅರವತ್ತು ಮಂದಿ ಯುದ್ಧವೀರರಿದ್ದರು. 
ಇವರೆಲ್ಲಾ ಖಡ್ಗ ಗುರಾಣಿಗಳನ್ನೂ ಬಿಲ್ಲುಬಾಣಗಳನ್ನೂ 
ಉಪಯೋಗಿಸುವದರಲ್ಲಿ ನಿಪುಣರಾಗಿದ್ದರು. ಅವರು 
ಹಗ್ರೀಯರೊಂದಿಗೂ ಯೆಟೂರ್‌, ನಾಫೀಷ್‌ ಮತ್ತು 
ನೋದಾಬ್‌ ಊರಿನವರೊಂದಿಗೂ ಯುದ್ಧ ಮಾಡಿ 
ದರು. ರೂಬೇನ್‌, ಮನಸ್ಸೆ, ಗಾದ್‌ ಕುಲಗಳ 
ಯೋಧರು ಯುದ್ಧಮಾಹುವಾಗ ದೇವರಲ್ಲಿ ಪ್ರಾರ್ಥಿ 
ಸಿದರು. ಅವರು ದೇವರ ಮೇಲೆ ಭರವಸೆಯಿಟ್ಟು 
ಸಹಾಯಕ್ಕಾಗಿ ಬೇಡಿಕೊಂಡದ್ದರಿಂದ ದೇವರು ಅವರಿಗೆ 
ಜಯವನ್ನು ಕೊಟ್ಟನು. ”'ವೈರಿಗಳಲ್ಲಿದ್ದ ಎಲ್ಲಾ ಪಶು 
ಗಳನ್ನು ಅವರು ತಮ್ಮ ವಶಕ್ಕೆ ತೆಗೆದುಕೊಂಡರು. ಅವರು 
ಐವತ್ತು ಸಾವಿರ ಒಂಟೆಗಳು, ಎರಡು ಲಕ್ಬದ ಐವತ್ತು 
ಸಾವಿರ ಕುರಿಗಳು, ಎರಡು ಸಾವಿರ ಕತ್ತೆಗಳು ಅಲ್ಲದೆ 
ಒಂದು ಲಕ್ಷ ಸೆರೆಯಾಳುಗಳನ್ನು ತೆಗೆದುಕೊಂಡರು. 
2 ದೇವರು ಅವರಿಗೆ ಜಯವನ್ನು ಕೊಟ್ಟಿದ್ದರಿಂದ ಹಗ್ರೀ 
ಯರಲ್ಲಿ ಬಹಳ ಮಂದಿಯನ್ನು ಕೊಂದರು. ಆ 
ಹಗ್ರೀಯರ ಪ್ರದೇಶದಲ್ಲಿ ರೂಬೇನ್‌, ಗಾದ್‌, ಮನಸ್ಸೆ 
ಕುಲಗಳವರು ಸಹ ವಾಸಿಸಿದರು. ಬಾಬಿಲೋನಿನ 
ಅರಸನು ಇಸ್ರೇಲರನ್ನು ಸೆರೆಹಿಡಿದು ಕೊಂಡೊಯ್ಯುವ 
ತನಕ ಅವರು ಅಲ್ಲಿಯೇ ವಾಸಮಾಡಿದರು. 


ಮನಸ್ಸೆ ಸಂತತಿಯವರು 

ಮನಸ್ಸೆಯ ಅರ್ಧಕುಲದ ಜನರು ಬಾಷಾನ್‌ 
ಪ್ರದೇಶದಿಂದಿಡಿದು ಬಾಳ್‌ಹೆರ್ಮೋನ್‌, ಸೆನೀರ್‌ 
ಮತ್ತು ಹೆರ್ಮೋನ್‌ ಪರ್ವತ ಪ್ರಾಂತ್ಯದವರೆಗೂ ನೆಲೆಸಿ 
ದರು. ಅವರ ಕುಲದ ಜನರು ಬಹು ಸಂಖ್ಯಾತರಾದರು. 

ಮನಸ್ಸೆಯ ಅರ್ಧಕುಲದ ಅಧಿಪತಿಗಳು ಯಾರೆಂ 
ದರೆ: ಏಫೆರ್‌, ಇಷ್ಟೀ, ಎಲೀಯೇಲ್‌, ಅಜ್ರೀಯೇಲ್‌, 
ಯೆರೆಮೀಯ, ಹೋದವ್ಯ, ಮತ್ತು ಯೆಹ್ನೀಯೇಲ್‌. 
ಇವರೆಲ್ಲಾ ಬಲಾಢ್ಯರೂ ಧೈರ್ಯಶಾಲಿಗಳೂ ಆದ ವೀರ 
ರಾಗಿದ್ದರು. 

25 ಟದರೆ ಆ ಅಧಿಪತಿಗಳು ತಮ್ಮ ಪೂರ್ವಿಕರು 
ಆರಾಧಿಸುತ್ತಿದ್ದ ದೇವರನ್ನು ಬಿಟ್ಟು ಬೇರೆ ದೇವರುಗಳನ್ನು 
ಪೂಜಿಸತೊಡಗಿ ತಮ್ಮ ದೇವರ ವಿರುದ್ಧವಾಗಿ ಪಾಪ 
ಮಾಡಿದರು. ತಾವು ಸೋಲಿಸಿದ ಅನ್ಯಜನಾಂಗದವರ 
ದೇವರುಗಳನ್ನು ಇವರು ಆರಾಧಿಸಿದರು. 

26(ಸ್ರೇಲರ ದೇವರು ಅಶ್ಯೂರದ ರಾಜನಾದ ಪೂಲ್‌ 
(ತಿಗ್ಗತ್ಸಿಲೆಸರ್‌) ಅವರ ಮೇಲೆ ಯುದ್ಧಕ್ಕೆ ಹೋಗುವಂತೆ 
ಮಾಡಿದನು. ಅವನು ಬಂದು ರೂಬೇನ್‌, ಗಾದ್‌ ಮತ್ತು 
ಮನಸ್ಸೆಯ ಅರ್ಧ ಕುಲದವರೊಂದಿಗೆ ಯುದ್ಧ 
ಮಾಡಿದನು. ಯುದ್ಧದಲ್ಲಿ ಅವರನ್ನು ಸೋಲಿಸಿ, 
ಸೆರೆಹಿಡಿದು ಹಲಹ, ಹಾಬೋರ್‌, ಹಾರ ಮತ್ತು 
ಗೋಜಾನ್‌ ನದಿಯ ಸಮೀಪದ ಸ್ಥಳಕ್ಕೆ ಕೈದಿಗಳನ್ನಾಗಿ 





548 


ಕೊಂಡೊಯ್ದರು. ಅಂದಿನಿಂದ ಇಂದಿನ ತನಕವೂ 
ಇಸ್ರೇಲರು ಆ ಸ್ಥಳಗಳಲ್ಲಿ ವಾಸಮಾಡುತ್ತಿರುವರು. 


ಲೇವಿಯ ಸಂತತಿಯವರು 
ಲೇವಿಯ ಗಂಡುಮಕ್ಕಳು: ಗೇರ್ಷೋ೯ನ್‌, 
ಕೆಹಾತ್‌, ಮತ್ತು ಮೆರಾರೀ. 

ಕೆಹಾತನ ಗಂಡುಮಕ್ಕಳು: ಅಮ್ರಾಮ್‌, ಇಚ್ಛಾರ್‌, 
ಹೆಬ್ರೋನ್‌ ಮತ್ತು ಉಜ್ಜೀಯೇಲ್‌. 

*ಅಮ್ರಾಮನ ಮಕ್ಕಳು: ಆರೋನ, ಮೋಶೆ ಮತ್ತು 
ಮಿರ್ಯಾಮಳು. 

ಆರೋನನ ಮಕ್ಕಳು: ನಾದಾಬ್‌, ಅಬೀಹೂ, ಎಲ್ಲಾ 
ಜಾರ್‌ ಮತ್ತು ಈತಾಮಾರ್‌. “ಎಲ್ಲಾಜಾರನ ಮಗನು 
ಫೀನೆಹಾಸ. ಫೀನೆಹಾಸನ ಮಗನು ಅಬೀಷೂವ. 
5ಅಭೀಷೂವನ ಮಗನು ಬುಕ್ಕೀ; ಬುಕ್ಕೀಯ ಮಗನು 
ಉಜ್ಜೀ.ಉಜ್ಜೀಯ ಮಗನು ಜಿರಹ್ಯ. ಜಿರಹ್ಯನ ಮಗನು 
ಮೆರಾಯೋತ್‌. 'ಮೆರಾಯೋತನ ಮಗನು ಅಮರ್ಯ. 
ಅಮರ್ಯನ ಮಗನು ಅಹೀಟೂಬ. ₹ಅಹೀಟೂಬನ 
ಮಗ ಚಾದೋಕ. ಚಾದೋಕನ ಮಗ ಅಹೀಮಾಚ. 
*ಅಹೀಮಾಚನು ಅಜರ್ಯನ ತಂದೆ; ಅಜರ್ಯನ 
ಮಗನು ಯೋಹಾನಾನ. ''ಯೋಹಾನಾನನ ಮಗನು 
ಅಜರ್ಯ. (ಸೊಲೊಮೋನನು ಜೆರುಸಲೇಮಿನಲ್ಲಿ 
ಕಟ್ಟಿದ ದೇವಾಲಯದಲ್ಲಿ ಅಜರ್ಯನು ಮಹಾಯಾಜಕ 
ನಾಗಿದ್ದನು.) '! ಅಜರ್ಯನ ಮಗನು ಅಮರ್ಯ. ಅಮ 
ರ್ಯನು ಅಹೀಟೂಬನ ತಂದೆ. '2ಅಹೀಟೂಬನು 
ಚಾದೋಕನ ತಂದೆ. ಚಾದೋಕನು ಶಲ್ಲೂಮನ ತಂದೆ. 
ಶಲ್ಲೂಮನು ಹಿಲ್ಕೀಯನ ತಂದೆ. ಹಿಲ್ಕ್ಮೀಯನು 
ಅಜರ್ಯನ ತಂದೆ. !'ಅಜರ್ಯನು ಸೆರಾಯನ ತಂದೆ. 
ಸೆರಾಯನು ಯೆಹೋಚಾದಾಕನ ತಂದೆ. 

ಯೆಹೂದ ಮತ್ತು ಜಿರುಸಲೇಮಿನ ಜನರು ಸೆರೆ 
ಒಯ್ಯಲ್ಪಟ್ಟಾಗ ಯೆಹೋಚಾದಾಕನೂ ಅವರೊಂದಿಗೆ 
ಪರದೇಶಕ್ಕೆ ಹೋಗಬೇಕಾಯಿತು. ಯೆಹೋವನು 
ಯೆಹೂದ್ಯರನ್ನು ಮತ್ತು ಜಿರುಸಲೇಮಿನವರನ್ನು ಪರ 
ದೇಶಕ್ಕೆ ಸೆರೆಯಾಳುಗಳಾಗಿ ಒಯ್ಯಲು ನೆಬೂಕದ್ದೆಚ್ಚರ 
ನನ್ನು ಉಪಯೋಗಿಸಿದನು. 


ಲೇವಿಯ ಇತರ ಸಂತತಿಯವರು 
16(ಲೇಖಿಯ ಗಂಡುಮಕ್ಕಳು: ಗೇರ್ಷೋಮ್‌, 
ಕೆಹಾತ್‌ ಮತ್ತು ಮೆರಾರೀ. 


!ಗೇರ್ಷೋಮನ ಗಂಡುಮಕ್ಕಳು: ಲಿಬ್ನೀ ಮತ್ತು 
ಶಿಮ್ಮೀ. ಕೆಹಾತನ ಗಂಡುಮಕ್ಕಳು: ಅಮ್ರಾಮ್‌, 
ಇಚ್ಚಾರ್‌, ಹೆಬ್ರೋನ್‌ ಮತ್ತು ಉಜ್ಜೀಯೇಲ್‌. 

ಮೆರಾರಿಯ ಗಂಡುಮಕ್ಕಳು: ಮಹ್ಲೀ ಮತ್ತು 
ಮುಪೀ. 


549 


ಇತರ ಲೇವಿ ಕುಲದ ಕುಟುಂಬಗಳ ಪಟ್ಟಿ ಇಲ್ಲಿದೆ. ಈ 
ಪಟ್ಟಿಯಲ್ಲಿ ತಂದೆಗಳ ಹೆಸರನ್ನು ಮೊದಲು ತಿಳಿಸಿ, ಅವರ 
ಗಂಡುಮಕ್ಕಳ ಹೆಸರನ್ನು ನಂತರ ತಿಳಿಸಲಾಗಿದೆ. 

2ಗೇರ್ಷೋಮನ ಸಂತತಿಯವರು: ಲಿಬ್ದೀಯು 
ಗೇರ್ಷೋಮನ ಮಗನು. ಲಿಬ್ದೀಯ ಮಗ ಯಹತ್‌; 
ಯಹತನ ಮಗ ಜಿಮ್ಮ. 2! ಜಿಮ್ಮನ ಮಗನು ಯೋವಾಹ. 
ಯೋವಾಹನ ಮಗ ಇದ್ದೋ. ಜಿರಹನು ಇದ್ದೋವಿನ 
ಮಗನು. ಜೆರಹನ ಮಗನು ಯೆವತ್ವೆ. 

2ಕಹಾತನ ಸಂತತಿಯವರು: ಕೆಹಾತನ ಮಗ ಅಮ್ಮೀ 
ನಾದಾಬ್‌. ಅಮ್ಮೀನಾದಾಬನ ಮಗ ಕೋರಹ. ಕೋರ 
ಹನ ಮಗನು ಅಸ್ಸೀರ್‌. 

3 ಅಸ್ಸೀರನ ಮಗನು ಎಲ್ಮಾನ. ಎಲ್ಮಾನನ ಮಗನು 
ಎಬ್ಯಾಸಾಫ್‌. ಎಬ್ಯಾಸಾಫನ ಮಗನು ಅಸ್ಸೀರ್‌. 24 ಅಸ್ಸೀ 
ರನ ಮಗನು ತಹತ. ಊರೀಯೇಲ್‌ ತಹತನ ಮಗನು. 
ಉಜ್ಜೀಯನು ಊರೀಯೇಲನ ಮಗನು. ಸೌಲನು 
ಉಜ್ಜೀಯನ ಮಗನು. 

3ಎಲ್ಮಾನನ ಗಂಡುಮಕ್ಕಳು: 
ಅಹೀಮೋತ್‌. 26ಚೋಫೈ ಎಲ್ಮಾನನ ಮಗನು. ನಹತನು 
ಚೋಫೈಯ ಮಗನು. 27ನಹತನ ಮಗ ಎಲೀಯಾಬ್‌. 
ಯೆರೋಹಾಮನು ಎಲೀಯಾಬನ ಮಗನು. ಯೆರೋ 
ಹಾಮನ ಮಗನು ಎಲ್ಕಾನ. ಸಮುವೇಲನು ಎಲ್ಮಾನನ 
ಮಗನು. 

ಸಮುವೇಲನ ಗಂಡುಮಕ್ಕಳು: ಯೋವೇಲ್‌ ಮತ್ತು 
ಅಬೀಯ. ಮೆರಾರೀಯ "ಗಂಡುಮಕ್ಕಳು: ಮೆರಾ 
ರೀಯ ಮಗ ಮಹ್ಲೀ; ಮಹ್ಲೀಯ ಮಗನು ಲಿಬ್ನೀ. 
ಲಿಬ್ದೀಯ ಮಗ ಶಿಮ್ಮೀ; ಶಿಮ್ಮೀಯನ ಮಗ ಉಜ್ಜ, 
ಉಜ್ಜನ ಮಗ ಶಿಮ್ಮಾ ಶಿಮ್ಮಾನ ಮಗ ಹಗ್ಗೀಯ. 
ಹಗ್ಗೀಯನ ಮಗ ಅಸಾಯ. 





ದೇವಾಲಯದ ಗಾಯಕರು 

3!ದೇವದರ್ಶನಗುಡಾರದ ಮಹಾಪವಿತ್ರಸ್ಥಳದಲ್ಲಿ 
ಒಡಂಬಡಿಕೆಯ ಪೆಟ್ಟಿಗೆಯನ್ನು ಇಟ್ಟ ಬಳಿಕ ಅರಸನಾದ 
ದಾವೀದನು ಗಾಯಕರನ್ನು ಆರಿಸಿದನು. *ಪವಿತ್ರ 
ಗುಡಾರದಲ್ಲಿ ಹಾಡುವುದೇ ಇವರ ದೇವರ ಸೇವೆ 
ಯಾಗಿತ್ತು. ಸೊಲೊಮೋನನು ಜಿರುಸಲೇಮಿನಲ್ಲಿ 
ದೇವಾಲಯವನ್ನು ಕಟ್ಟುವ ತನಕ ಇವರು ಗುಡಾರದಲ್ಲಿ 
ತಮಗೆ ಹೇಳಿರುವ ಪ್ರಕಾರವೇ ಸೇವಿ ಮಾಡಿದರು. 

33ಗಾಯನದ ಮೂಲಕ ಸೇವೆಮಾಡಿದ ತಂದೆಗಳ 
ಮತ್ತು ಅವರ ಗಂಡುಮಕ್ಕಳ ಪಟ್ಟಿ: ಕೆಹಾತ್ಯನ ಸಂತತಿ 
ಯವರಿಂದ ಗಾಯಕನಾದ ಹೇಮಾನ. ಇವನು 
ಯೋವೇಲನ ಮಗ. ಯೋವೇಲನು ಸಮುವೇಲನ ಮಗ. 
3ಸಮುವೇಲನು ಎಲಾ ನನ ಮಗ. ಎಲ್ಮಾನನು ಯೆರೋ 
ಹಾಮನ ಮಗ. ಯಜು ರಯ 


ಅಮಾಸೆ ಮತ್ತು 


1 ಪೂರ್ವಕಾಲವೃತ್ತಾ 0ತ 6:20-49 


ಮಗ. ಎಲೀಯೇಲನು ತೋಹನ ಮಗ. *ತೋಹನು 
ಚೂಫನ ಮಗ. ಚೂಫನು ಎಲ್ಮಾನನ ಮಗ. ಎಲ್ಕಾನನು 
ಮಹತನ ಮಗ. ಮಹತನು ಅಮಾಸ್ಕೆಯ ಮಗ. 
35 ಅಮಾಸ್ಕೆಯು ಎಲ್ಮಾನನ ಮಗ. ಎಲ್ಮಾನನು ಯೋವೇ 
ಲನ ಮಗ. ಯೋಮವೇಲನು ಅಜರ್ಯನ ಮಗ. 
ಅಜರ್ಯನು ಚಿಫನ್ಯನ ಮಗ. 37 ಚಿಫನ್ಯನು ತಹತನ ಮಗ. 
ತಹತನು ಅಸೀರನ ಮಗ. ಅಸೀರನು ಎಬ್ಯಾಸಾಫನ ಮಗ. 
ಎಬ್ಯಾಸಾಫನು ಕೋರಹನ ಮಗ. ಕ್ರೋರಹನು ಇಚ್ಚಾ 
ರನ ಮಗ, ಇಚ್ಹಾರನು ಕೆಹಾತನ ಮಗ. ಕೆಹಾತನು 
ಲೇವಿಯ ಮಗ. ಲೇವಿಯು ಇಸ್ರೇಲನ ಮಗ. 

39ಹೇಮಾನನ ಸಂಬಂಧಿಯ ಹೆಸರು ಆಸಾಫ್‌. ಇವನು 
ಹೇಮಾನನ ಬಲಗಡೆಯಲ್ಲಿದ್ದುಕೊಂಡು ಸೇವೆಮಾಡಿ 
ದನು. ಆಸಾಫನು ಬೆರೆಕ್ಯನ ಮಗನು. ಬೆರೆಕ್ಕನು ಶಿಮ್ಮನ 
ಮಗ. “ಶಿಮ್ಮನು ಮೀಕಾಯೇಲನ ಮಗ. ಮೀಕಾ 
ಯೇಲನು ಬಾಸೇಯನ ಮಗ. ಬಾಸೇಯನು ಮಲ್ಕೀ 
ಯನ ಮಗ. *'ಮಲ್ಕ್ಮೀಯನು ಎತ್ನಿಯ ಮಗ. ಎತ್ತಿಯು 
ಜೆರಹನ ಮಗ. ಜೆರಹನು ಆದಾಯನ ಮಗ. 
1: ಆದಾಯನು ಏತಾನನ ಮಗ. ಏತಾನನು ಜಿಮ್ಮನ ಮಗ. 
ಜಮ್ಮನು ಶಿಮ್ಮಿಯ ಮಗ. ಇ ಶಿಮ್ಮಿಯು ಯಹತನ ಮಗ. 
ಯಹತನು ಗೇರ್ಷೋಮನ ಮಗ. ಗೇರೋಮನು 
ಲೇವಿಯ ಮಗ. 

ಮೆರಾರೀಯ ಸಂತತಿಯವರು ಹೇಮಾನ ಮತ್ತು 
ಅಸಾಫನ ಸಂಬಂಧಿಕರು. ಇವರು ಹೇಮಾನನ ಎಡ 
ಗಡೆಯಲ್ಲಿ ನಿಂತು ಹಾಡುವ ಗಾಯಕರು. ಏತಾನನು 
ಕೀಷೀಯ ಮಗ. ಕೀಷೀಯು ಅಬ್ದೀಯ ಮಗ. 
ಅಬ್ಬೀಯು ಮಲ್ಲೂಕನ ಮಗ. “ಮಲ್ಲೂಕನು ಹಷಬ್ಯನ 
ಮಗ. ಹಷಬ್ದನು ಅಮಚ್ಯನ ಮಗ. ಅಮಚ್ಯನು ಹಿಲ್ಕೇ 
ಯನಮಗ. ಓಒಲ್ಕೀಯನು ಅಮ್ಚೀಯನ ಮಗ. ಅಮ್ಚೀ 
ಯನು ಬಾನೀಯನ ಮಗ. ಬಾನೀಯನು ಶೆಮೆರನ 
ಮಗ. *'ಶೆಮೆರನು ಮಹೀಯನ ಮಗ. ಮಹೀಯನು 
ಮೂಷೀಯ ಮಗ. ಮೂಷೀಯು ಮೆರಾರಿಯ ಮಗ. 
ಮೆರಾರಿಯು ಲೇವಿಯ ಮಗ. 

“ಹೇಮಾನ್‌ ಮತ್ತು ಆಸಾಫನ ಸಹೋದರರು 
ಲೇವಿಕುಲದವರು. ಲೇವಿಕುಲದವರನ್ನು ಲೇವಿಯ 
ರೆಂದು ಕರೆಯುತ್ತಾರೆ. ಲೇವಿಯರು ಪವಿತ್ರ ಗುಡಾರದ 
ಸೇವೆಯನ್ನು ಮಾಡಲು ಆರಿಸಲ್ಪಟ್ಟವರು. ಪವಿತ್ರ 
ಗುಡಾರವು ದೇವರ ನಿವಾಸವಾಗಿತ್ತು ಆದರೆ ಸರ್ವಾಂಗ 
ಹೋಮ ಅರ್ಪಿಸುವ ಯಜ್ಞವೇದಿಕೆಯ ಮೇಲೆ ಮತ್ತು 
ಧೂಪಾರ್ಪಣೆಯ ಯಜ್ಞವೇದಿಕೆಯ ಮೇಲೆ ಧೂಪ 
ವರ್ಪಿಸಲು ಆರೋನನ ಸಂತತಿಯವರನ್ನು ಮಾತ್ರ, 
ಆರಿಸಿಕೊಳ್ಳಲಾಗಿತ್ತು. ದೇವರ ನಿವಾಸದ ಮಹಾಪವಿತ್ರ 
ಸ್ಥಳದಲ್ಲಿ ಆರೋನನ ಸಂತತಿಯವರೇ ಎಲ್ಲಾ ಕೆಲಸ 
ಕಾರ್ಯಗಳನ್ನು ಮಾಡುತ್ತಿದ್ದರು. ಅಲ್ಲದೆ ಇಸ್ರೇಲ್‌ 





1 ಪೂರ್ವಕಾಲವೃತ್ತಾ 0ತ 6:50-75 


ಜನರನ್ನು ಶುದ್ಧೀಕರಿಸಲು ಶುದ್ಧೀಕರಣ ಆಚಾರವನ್ನು 
ಅವರೇ ಮಾಡುತ್ತಿದ್ದರು. 
ದೇವರ ಸೇವಕನಾದ ಮೋಶೆಯು ಆಜ್ಞಾಪಿಸಿದ ಎಲ್ಲಾ 


ಕಟ್ಟಳೆಗಳನ್ನು. ಮತ್ತು ನಿಯಮಗಳನ್ನು ಅವರು 
ಅನುಸರಿಸುತ್ತಿದ್ದರು. 
ಆರೋನನ ಸಂತತಿಯವರು 


ಇವರು ಆರೋನನ ಗಂಡುಮಕ್ಕಳು: ಎಲ್ಲಾಜಾರನು 
ಆರೋನನ ಮಗ. ಫೀನೆಹಾಸನು ಎಲ್ಲಾಜಾರನ ಮಗ. 
ಅಬೀಷೂವನು ಫೀನೆಹಾಸನ ಮಗ. 3! ಬುಕ್ಕೀಯು ಅಬೀ ೬ 
ಪೂವನ ಮಗ. ಉಜ್ಜೀಯು ಬುಕ್ಕೀಯ ಮಗ. ಉಜ್ಜೀಯ 
ಮಗನು ಜಿರಹ್ಯಾಹ. 5ಷುರಾಯೋತನು ಜಿರಹ್ಯಾಹನ 
ಮಗ. ಅಮರ್ಯನು ಮೆರಾಯೋತನ ಮಗ. 
ಅಹೀಟೂಬನು ಅಮರ್ಯನ ಮಗ. *ಚಾದೋಕ್‌ 
ಅಹೀಟೂಬನ ಮಗ, ಅಹಿಮಾಚನು ಚಾದೋಕನ ಮಗ. 


ಲೇವಿಯ ಕುಟುಂಬದವರಿಗೆ ಮನೆಗಳು 

54ಈ ಸ್ಥಳಗಳಲ್ಲಿ ಆರೋನನ ಸಂತತಿಯವರು ವಾಸಿಸಿ 
ದರು. ಅವರು ತಮಗೆ ಕೊಟ್ಟಿದ್ದ ಪ್ರದೇಶದಲ್ಲಿ ಪಾಳೆ 
ಯಗಳಲ್ಲಿ ವಾಸಮಾಡಿದರು. ಲೇವಿಯರಿಗೆ ಕೊಟ್ಟಿರುವ 
ಪ್ರಾಂತ್ಯದ ಮೊದಲನೆಯ ಪಾಲು ಕೆಹಾತ್ಯರಿಗೆ 
ಕೊಡಲ್ಪಟ್ಟಿತು. 

ನ ಅವರಿಗೆ ಹೆಬ್ರೋನ್‌ ಪಟ್ಟಣವೂ ಅದರ ಸುತ್ತ 
ಮುತ್ತಲೂ ಇದ್ದ ಹುಲ್ಲುಗಾವಲುಗಳು ಕೊಡಲ್ಪಟ್ಟವು. 
ಇದು ಯೆಹೂದ ಪ್ರಾಂತ್ಯದ ಸ್ಥಳವಾಗಿದೆ. ಹೆಬ್ರೋನ್‌ 
ಪಟ್ಟಣದ ಸುತ್ತಮುತ್ತಲಿದ್ದ ಊರುಗಳನ್ನು ಮತ್ತು 
ಹೊಲಗಳನ್ನು ಯೆಫುನ್ನೆಯ ಮಗನಾದ ಕಾಲೇಬನಿಗೆ 
ಕೊಡಲಾಯಿತು. 5'ಆರೋನನ ಸಂತತಿಯವರಿಗೆ 
ಹೆಬ್ರೋನ್‌ ಪಟ್ಟಣವನ್ನೇ ಕೊಟ್ಟರು. ಹೆಬ್ರೋನು 
ಆಶ್ರಯಪಟ್ಟಣಗಳಲ್ಲಿ* ಒಂದಾಗಿತ್ತು. ಅವರಿಗೆ ಬೇರೆ 
ನಗರಗಳೂ ಕೊಡಲ್ಪಟ್ಟವು: ಲಿಬ್ನ, ಯತ್ನೀರ್‌, 
ಎಷ್ಟೆಮೋವ, ಹೀಲ್ಲೇನ್‌, ದೆಬೀರ್‌, 5859 ಆಷಾನ್‌, 
ಜುತ್ತ ಮತ್ತು ಬೇತ್ಸೆಮೆಷ್‌. ಅವರಿಗೆ ಈ ಎಲ್ಲಾ 
ಪಟ್ಟಣಗಳೂ ಅವುಗಳ ಸುತ್ತಮುತ್ತಲಿದ್ದ ಹೊಲಗಳೂ 
ಕೊಡಲ್ಪಟ್ಟವು. 9 ಬೆನ್ಯಾಮೀನ್‌ ಕುಲದ ಪ್ರಾಂತ್ಯದಿಂದ 
ಗಿಬೆಯೋನ್‌, ಗೆಬಾ, ಅಲೆಮೆತ್‌ ಮತ್ತು ಅನಾತೋತ್‌ 
ಪಟ್ಟಣಗಳೂ ಅದರ ಸುತ್ತಮುತ್ತಲಿದ್ದ ಹೊಲಗಳೂ 
ಅವರಿಗೆ ದೊರೆತವು. 





ಆಶ್ರಯಪಟ್ಟಣ ಆಕಸ್ಮಿಕವಾಗಿ ಒಬ್ಬ ಇಸ್ರೇಲಿಯು ಬೇರೊಬ್ಬನನ್ನು 
ಕೊಂದರೆ, ಸತ್ತವನ ಸಂಬಂಧಿಕರ ಕೋಪದಿಂದ ತಪ್ಪಿಸಿಕೊಂಡು 
ಸುರಕ್ಷಿತವಾಗಿರಲು ಓಡಿಹೋಗಬಹುದಾಗಿದ್ದ ಪಟ್ಟಣ. ನೋಡಿ 
ಯೆಹೋಶುವ20:1-9. 


550 


ಒಟ್ಟು ಹದಿಮೂರು ಪಟ್ಟಣಗಳನ್ನು ಕೆಹಾತ್ಯನ ಕುಲದ 
ವರಿಗೆ ಕೊಡಲ್ಪಟ್ಟಿತು. 

61 ಉಳಿದ ಕೆಹಾತ್ಯನ ಸಂತತಿಯವರಿಗೆ ಮನಸ್ಸೆಯ 
ಅರ್ಧಕುಲದಿಂದ ಹತ್ತು ಪಟ್ಟಣಗಳು ದೊರಕಿದವು. 

6 ಗೇರ್ಷೋಮ್ಯನ ಸಂತತಿಯವರಿಗೆ ಹದಿಮೂರು 
ಪಟ್ಟಣಗಳು ದೊರಕಿದವು. ಇವು ಇಸ್ಲಾಕಾರ್‌, ಆಶೇರ್‌, 
ನಫ್ತಾಲಿ ಮತ್ತು ಬಾಷಾನ್‌ ಪ್ರದೇಶದಲ್ಲಿ ವಾಸವಾಗಿದ್ದ 
ಅರ್ಧಮನಸ್ಸೆ ಕುಲದವರಿಂದ ಆ ಪಟ್ಟಣಗಳು ದೊರೆತವು. 

Bಮೆರಾರೀ ಸಂತತಿಯವರಿಗೆ ಹನ್ನೆರಡು ಪಟ್ಟಣಗಳು 
ದೊರೆತವು. ಇವು ರೂಬೇನ್‌, ಗಾದ್‌, ಜೆಬುಲೂನ್‌ 
ಕುಲದವರ ಸ್ವಾಸ್ಯದಿಂದ ದೊರೆತವು. ಅವರು ಇದಕ್ಕಾಗಿ 
ಚೀಟುಹಾಕಿದರು. 

"ಹೀಗೆ ಇಸ್ರೇಲರು ತಮಗೆ ದೊರಕಿದ ಪ್ರದೇಶದಲ್ಲಿ 
ಲೇವಿಯರಿಗೆ ಪಟ್ಟಣಗಳನ್ನೂ ಹೊಲಗಳನ್ನೂ ಕೊಟ್ಟರು. 
ಅವೆಲ್ಲಾ ಯೆಹೂದ, ಸಿಮೆಯೋನ್‌ ಮತ್ತು ಬೆನ್ಯಾ 
ಮೀನ್‌ ಕುಲದವರಿಂದ ದೊರಕಿತು. ಯೆಹೂದ ಪಟ್ಟಣ 
ಗಳು ಲೇವಿ ಕುಲದ ಯಾವ ಕುಟುಂಬಗಳಿಗೆ ಸಿಗಬೇಕು 
ಎಂಬುದನ್ನು ಚೀಟುಹಾಕುವುದರ ಮೂಲಕ ಗೊತ್ತು 
ಪಡಿಸಿಕೊಂಡರು. 

ಎಫ್ರಾಯೀಮ್‌ ಕುಲದವರು ಕೆಹಾತ್ಯನ ಕುಲ 
ದವರಿಗೆ ತಮ್ಮ ಪಾಲಿಗೆ ಬಂದಿದ್ದ ಕೆಲವು ಪಟ್ಟಣಗಳನ್ನು 
ಬಿಟ್ಟುಕೊಟ್ಟರು. ಈ ಪಟ್ಟಣಗಳನ್ನು ಚೀಟುಹಾಕುವುದರ 
ಮೂಲಕ ನಿರ್ಧರಿಸಲಾಯಿತು. 5'ಅವರಿಗೆ ಶೆಕೆಮನ್ನು 
ಕೊಡಲಾಯಿತು. ಶೆಕೆಮ್‌ ಆಶ್ರಯನಗರವಾಗಿತ್ತು. 
ಇದಲ್ಲದೆ ಗೆಜೆರ್‌, ಯೊಕ್ಕೆಯಾಮ್‌, ಬೇತ್‌ 
ಹೋರೋನ್‌, ಅಯ್ಯಾಲೋನ್‌ ಮತ್ತು ಗತ್ರಿ 
ಮ್ಮೋನ್‌ ಪಟ್ಟಣಗಳೂ ಅವುಗಳ ಸುತ್ತಮುತ್ತಲಿದ್ದ 
ಹೊಲಗಳೂ ಅವರಿಗೆ ದೊರಕಿದವು. ಇವು ಎಫ್ರಾ 
ಯೀಮ್ಯರ ಬೆಟ್ಟಪ್ರದೇಶದಲ್ಲಿ ಇವೆ. ಮನಸ್ಸೆಯ 
ಅರ್ಧಕುಲದವರು ಆನೇರ್‌ ಮತ್ತು ಬಿಳ್ಳಾಮ್‌ ಎಂಬ 
ನಗರಗಳನ್ನು ಕೆಹಾತ್‌ ಸಂತಾನದ ಉಳಿದವರಿಗೂ 
ಕೊಟ್ಟರು. ಅವುಗಳೊಡನೆ ಹೊಲಗಳೂ ಅವರಿಗೆ 
ದೊರಕಿದವು. 


ಇನ್ನಿತರ ಲೇವಿಯರಿಗೆ ಮನೆಗಳು ದೊರಕಿದ್ದು 

7 ಗೇರ್ಷೋಮ್‌ ಕುಟುಂಬದವರಿಗೆ ಮನಸ್ಸೆಯ 
ಅರ್ಧಕುಲದವರಿಂದ ಬಾಷಾನಿನಲ್ಲಿರುವ ಗೋಲಾನ್‌ 
ಮತ್ತು ಅಷ್ಟೋರೋಟ್‌ ಎಂಬ ಪಟ್ಟಣಗಳೂ ಅದಕ್ಕೆ 
ಸೇರಿದ ಹೊಲಗಳೂ ದೊರೆತವು. 

723ಗೇರ್ಷೋಮ್‌ ಕುಟುಂಬದವರಿಗೆ ಇಸ್ಸಾಕಾರ್‌ 
ಕುಲದವರಿಂದ ಕೆದೆಷ್‌, ದಾಬೆರತ್‌, ರಾಮೋತ್‌ ಮತ್ತು 
ಆನೇಮ್‌ ಪಟ್ಟಣಗಳೂ ಅವುಗಳ ಸಮೀಪದಲ್ಲಿದ್ದ ಹೊಲ 
ಗಳೂ ದೊರಕಿದವು. ಇದಲ್ಲದೆ ಗೇರ್ಷೋಮ್‌ 





551 


ಕುಟುಂಬದವರಿಗೆ ಅಶೇರ್‌ಕುಲದವರಿಂದ ಮಾಷಾಲ್‌, 
ಅಬ್ದೋನ್‌, ಹೂಕೋಕ್‌ ಮತ್ತು ರೆಹೋಬ್‌ ಪಟ್ಟಣ 
ಗಳೂ ಅವುಗಳ ಸಮೀಪದಲ್ಲಿದ್ದ ಹೊಲಗಳೂ 
ದೊರಕಿದವು. 

7ಗಗೇರ್ಷೋಮ್‌ ಕುಟುಂಬದವರಿಗೆ ಗಲಿಲಾಯ 
ಪ್ರಾಂತ್ಯದ ಕಾದೇಶಿನಲ್ಲಿದ್ದ ಪಟ್ಟಣಗಳೂ ಹಮ್ಮೋನ್‌ 
ಮತ್ತು ಕಿರ್ಯಾತಯಿಮ್‌ ಎಂಬ ಪಟ್ಟಣಗಳೂ ಮತ್ತು 
ಅವುಗಳ ಸಮೀಪದಲ್ಲಿದ್ದ ಹೊಲಗಳೂ ನಫ್ತಾಲಿ ಕುಲ 
ದವರಿಂದ ದೊರಕಿದವು. 

77 ಉಳಿದ ಲೇವಿಯರೆಂದರೆ, ಮೆರಾರೀಕುಲಕ್ಕೆ ಸೇರಿ 
ದವರು. ಅವರಿಗೆ ಜೆಬುಲೂನ್‌ ಕುಲದವರಿಂದ 
ರಿಮ್ಮೋನೋ ಮತ್ತು ತಾಬೋರ್‌ ಪಟ್ಟಣಗಳೂ ಅವುಗಳ 
ಸಮೀಪದಲ್ಲಿದ್ದ ಹೊಲಗಳೂ ದೊರೆತವು. 

78-9 ನ್ರಿರಾರೀ ಸಂತತಿಯವರು ಮರುಭೂಮಿಯ 
ಲ್ಲಿದ್ದ ಬೆಚೆರ್‌, ಯಹಚ, ಕೆದೇಮೋತ್‌ ಮತ್ತು 
ಮೇಫಾತ್‌ ಎಂಬ ಊರುಗಳನ್ನೂ ಅವುಗಳ ಸಮೀಪ 
ದಲ್ಲಿದ್ದ ಹೊಲಗಳನ್ನೂ ರೂಬೇನ್‌ ಕುಲದವರಿಂದ 
ಪಡೆದುಕೊಂಡರು. ರೂಬೇನ್‌ ಕುಲದವರು ಜೆರಿಕೋ 
ಪಟ್ಟಣಕ್ಕೆ ಎದುರಾಗಿದ್ದ ಜೋರ್ಡನ್‌ ನದಿಯ ಪೂರ್ವ 
ಪ್ರಾಂತ್ಯದಲ್ಲಿ ವಾಸಿಸುತ್ತಿದ್ದರು. 

8041ಮರಾರೀ ಸಂತಾನದವರಿಗೆ ಗಾದ್‌ ಸಂತತಿ 
ಯವರ ಪ್ರದೇಶದಿಂದ ಗಿಲ್ಯಾದಿನ ರಾಮೋತ್‌, 
ಮಹನಯಿಮ್‌, ಹೆಷ್ಟೋನ್‌ ಮತ್ತು ಯಗ್ವೇರ್‌ 
ಪಟ್ಟಣಗಳೂ ಅದರ ಸಮೀಪದಲ್ಲಿದ್ದ ಹೊಲಗಳೂ 
ದೊರಕಿದವು. 











ಇಸ್ಸಾಕಾರನ ಸಂತತಿಯವರು 

ಇಸ್ಸಾಕಾರನಿಗೆ ನಾಲ್ಕು ಮಂದಿ ಗಂಡುಮಕ್ಕಳು: 

ತೋಲ, ಪೂವ, ಯಾಶೂಬ್‌ ಮತ್ತು ಶಿಮ್ರೋನ್‌. 
2ಕೋಲನ ಗಂಡುಮಕ್ಕಳು: ಉಜ್ಜೀ, ರೆಫಾಯ, ಯೆರೀ 
ಯೇಲ್‌, ಯಷ್ಮ್ಮೈ, ಇಬ್ಸಾಮ್‌ ಮತ್ತು ಸಮುವೇಲ್‌. 
ಇವರೆಲ್ಲಾ ಕುಲಪ್ರಧಾನರಾಗಿದ್ದರು. ಇವರೂ ಇವರ 
ಸಂತತಿಯವರೂ ರಣವೀರರಾಗಿದ್ದರು. ಅವರ ಸಂತ 
ತಿಯು ವೃದ್ಧಿಯಾದ ಕಾರಣ ಅರಸನಾದ ದಾವೀದನ 
ಸಮಯದಲ್ಲಿ ಅವರಲ್ಲಿ ಇಪ್ಪತ್ತೆರಡು ಸಾವಿರದ ಆರು 
ನೂರು ಮಂದಿ ಕಾಲಾಳುಗಳು ಯುದ್ಧಕ್ಕೆ ತಯಾ 
ರಾಗಿದ್ದರು. 

*ಉಜ್ಜೀಯ ಮಗನು ಇಜ್ಯಹ್ಯಾಹ. ಇಜ್ಯಹ್ಯಾಹನ 
ಮಕ್ಕಳು: ಖೀಕಾಯೇಲ್‌, ಓಬದ್ಯ, ಯೋಪವಪೇಲ್‌ ಮತ್ತು 
ಇಷ್ಟೀಯ. ಈ ಐದು ಮಂದಿಯೂ ತಮ್ಮ ಗೋತ್ರಗಳ 
ನಾಯಕರುಗಳಾಗಿದ್ದರು. “ಇವರ ಚರಿತ್ರೆಯ ಪ್ರಕಾರ 
ಇವರಲ್ಲಿ ಮೂವತ್ತಾರು ಸಾವಿರ ಮಂದಿ ಯುದ್ಧಕ್ಕೆ 
ಹೋಗಲು ಸಮರ್ಥರಾಗಿದ್ದರು. ಇವರಿಗೆಲ್ಲಾ ಅನೇಕ 


1 ಪೂರ್ವಕಾಲವೃತ್ತಾ 0ತೆ 6:76-7:14 


ಹೆಂಡತಿಯರು ಮತ್ತು ಮಕ್ಕಳು ಇದ್ದದ್ದರಿಂದ ಇವರ 
ಕುಲವು ದೊಡ್ಡದಾಗಿತ್ತು. 

*ಸಂತಾನದ ಚರಿತ್ರೆಯ ಪ್ರಕಾರ ಇಸ್ಸಾಕಾರ್‌ ಕುಲ 
ದವರಲ್ಲಿದ್ದ ಯುದ್ಧ ವೀರರು ಎಂಭತ್ತೇಳು ಸಾವಿರ 
ಮಂದಿ. 


ಬೆನ್ಯಾಮೀನನ ಸಂತತಿಯವರು 
€ಬೆನ್ಯಾಮೀನನಿಗೆ ಮೂರು ಮಂದಿ ಗಂಡುಮಕ್ಕಳು: 
ಬೆಳ, ಬೆಕೆರ್‌ ಮತ್ತು ಯೆದೀಯಯೇಲ್‌. 

7ಜೆಳನಿಗೆ ಐದು ಮಂದಿ ಗಂಡುಮಕ್ಕಳು. ಅವರು 
ಯಾರೆಂದರೆ: ಎಚ್ಚೋನ್‌, ಉಜ್ಜೀ, ಉಜ್ಜೀಯೇಲ್‌, 
ಯೆರೀಮೋತ್‌ ಮತ್ತು ಈರೀ. ಇವರೆಲ್ಲಾ ತಮ್ಮ ಗೋತ್ರ 
ಗಳಿಗೆ ನಾಯಕರಾಗಿದ್ದರು. ಇವರಲ್ಲಿದ್ದ ಯುದ್ಧವೀರರು 
ಸಿದ್ಧರಾಗಿದ್ದ ಇಪ್ಪತ್ತೆರಡು ಸಾವಿರದ ಮೂವತ್ನಾಲ್ಕು 
ಮಂದಿ. 

*ಬೆಕೆರನ ಮಕ್ಕಳು ಯಾರೆಂದರೆ: ಜೆಮೀರ, 
ಯೋವಾಷ್‌, ಎಲೀಯೆಜೆರ್‌, ಎಲ್ಯೋವೇನೈ, ಒಮ್ರಿ, 
ಯೆರೀಮೋತ್‌, ಅಬೀಯ, ಅನಾತೋತ್‌ ಮತ್ತು 
ಅಲೆಮೆತ್‌. ಇವರೆಲ್ಲಾ ಬೆಕೆರನ ಮಕ್ಕಳು. ಅವರ 
ಕುಲಚರಿತ್ರೆಯಲ್ಲಿ ಅವರ ನಾಯಕರುಗಳು ಯಾರೆಂಬು 
ದನ್ನು ಬರೆಯಲಾಗಿದೆ. ಅವರಲ್ಲಿ ಯುದ್ಧಕ್ಕೆ ಸಿದ್ದರಾಗಿದ್ದ 
ಇಪ್ಪತ್ತು ಸಾವಿರದ ಇನ್ನೂರು ಮಂದಿ ಸೈನಿಕರಿದ್ದರು. 
ಯೆದೀಯಯೇಲನ ಮಗನು ಬಿಲ್ಲಾನ್‌. ಇವನ 
ಮಕ್ಕಳು ಯಾರೆಂದರೆ: ಯೆಯೂಷ್‌, ಬೆನ್ಯಾಮೀನ್‌, 
ಏಹೂದ್‌, ಕೆನಾನ್‌, ಜೇತಾನ್‌, ತಾರ್ಷೀಷ್‌ ಮತ್ತು 
ಅಹೀಷೆಹರ್‌. ''ಯೆದೀಯಯೇಲನ ಎಲ್ಲಾ ಗಂಡು 
ಮಕ್ಕಳು ತಮ್ಮ ಗೋತ್ರಗಳಿಗೆ ಪ್ರಧಾನರಾಗಿದ್ದರು. ಅವ 
ರಲ್ಲಿ ಯುದ್ಧಕ್ಕೆ ಸಿದ್ಧರಾಗಿದ್ದ ಹದಿನೇಳು ಸಾವಿರದ 
ಇನ್ನೂರು ಮಂದಿ ಸೈನಿಕರಿದ್ದರು. 


ದಾನನ ಸಂತತಿಯವರು 
'2ಶುಪ್ಪೀಮರು ಮತ್ತು ಹುಪ್ಪೀಮರು ಈರನ ಸಂತತಿ 
ಯವರಾಗಿದ್ದರು. ಹುಶೀಮನು ಅಹೇರನ ಮಗ. 


ನಫ್ತಾಲಿಯ ಸಂತತಿಯವರು 
ನಫಾಲಿಯ ಗಂಡುಮಕ್ಕಳು; ಯಹಚಿಯೇಲ್‌, 
ಗೂನೀ, ಯೇಚೆರ್‌ ಮತ್ತು ಶಲ್ಲೂಮ್‌. 
ಇವರೆಲ್ಲಾ ಬಿಲ್ಲಳ ಸಂತತಿಯವರು. 


ಮನಸ್ಸೆ ಸಂತತಿಯವರು 
[ಮನಸ್ಸೆಯ ಸಂತತಿಯವರು ಯಾರೆಂದರೆ: ಮನಸ್ಸೆ 
ಮತ್ತು ಅವನ ಅರಾಮ್ಯದ ದಾಸಿಯಲ್ಲಿ ಹುಟ್ಟಿದ ಮಗ 
ಅಪ್ರೀಯೇಲ್‌; ಅವರಿಗೆ ಮಾಕೀರ್‌ ಎಂಬ ಇನ್ನೊಬ್ಬ 


1 ಪೂರ್ವಕಾಲವೃತ್ತಾ 0ತ 7:15-40 


ಮಗನಿದ್ದನು. ಇವನು ಗಿಲ್ಯಾದನ ತಂದೆ. ನಮಾಕೀರನು 
ಹುಪ್ಪೀಮನ ಮತ್ತು ಶುಪ್ಪೀಮನ ಸಹೋದರಿಯನ್ನು 
ಮದುವೆಯಾದನು. ಆಕೆಯ ಹೆಸರು ಮಾಕ. ಗಿಲ್ಯಾದನ 
ಮೊಮ್ಮಗನ ಹೆಸರು ಚೆಲೋಫಾದ್‌. ಇವನಿಗೆ ಹೆಣ್ಣು 
ಮಕ್ಕಳೇ ಹುಟ್ಟಿದವು. 

16ಮಾಕೀರನ ಹೆಂಡತಿಯಾದ ಮಾಕಳು ಒಂದು ಗಂಡು 
ಮಗುವನ್ನು ಹೆತ್ತು ಅವನಿಗೆ ಪೆರೆಷ್‌ ಎಂದು ಹೆಸರಿಟ್ಟಳು. 
ಇವನ ತಮ್ಮನ ಹೆಸರು ಶೆರೆಷ್‌. ಇವನ ಗಂಡುಮಕ್ಕಳು 
ಯಾರೆಂದರೆ: ಊಲಾಮ್‌ ಮತ್ತು ರೆಕೆಮ್‌. 

17 ಊೂಲಾಮನ ಮಗನು ಬೆದಾನ್‌. 

ಇವರೆಲ್ಲಾ ಗಿಲ್ಯಾದನ ಸಂತತಿಯವರು; ಗಿಲ್ಯಾದನು 
ಮಾಕೀರನ ಮಗ. ಮಾಕೀರನು ಮನಸ್ಸೆಯ ಮಗ. 
ಮಾಕೀರನ ತಂಗಿ ಹಮ್ಮೋಲೆಕೆತಳಿಗೆ ಈಷ್ಟೋದ್‌, 
ಅಬೀಯೆಜಿರ್‌ ಮತ್ತು ಮಹ್ನ ಎಂಬ ಗಂಡುಮಕ್ಕಳಿದ್ದರು. 
''ಶಮೀದನ ಮಕ್ಕಳು ಯಾರೆಂದರೆ: ಅಹ್ಯಾನ್‌, ಶೆಕೆಮ್‌, 
ಲಕ್ಷೀ ಮತ್ತು ಅನೀಯಾಮ್‌. 


ಎಫ್ರಾ,ಯೀಮನ ಸಂತತಿಯವರು 

ಎಫ್ರಾಯೀಮನ ಸಂತತಿಯವರು: ಎಫ್ರಾ,ಯೀಮನ 
ಮಗನು ಶೂತೆಲಹ. ಶೂತೆಲಹನ ಮಗನು ಬೆರೆದ್‌; 
ಬೆರೆದನ ಮಗನು ತಹತ್‌. ತಹತನ ಮಗನು ಎಲ್ಲಾದ. 
ಎಲ್ಲಾದನ ಮಗನು ತಹತ್‌. 

21ತಹತನ ಮಗನು ಜಾಬಾದ್‌ ಮತ್ತು ಜಾಬಾದನ 
ಮಗ ಶೂತೆಲಹ. 

ಗತ್‌ ನಗರದ ಮೂಲನಿವಾಸಿಗಳು ಎಜೆರನನ್ನು ಮತ್ತು 
ಎಲ್ಲಾದನನ್ನು ಕೊಂದುಹಾಕಿದರು. ಯಾಕೆಂದರೆ 
ಎಜೆರನು ಮತ್ತು ಎಲ್ಲಾದನು ಗತ್‌ ಊರಿನವರ ದನ 
ಕುರಿಗಳನ್ನು ಕದ್ದುಕೊಳ್ಳಲು ಹೋಗಿದ್ದರು. 2 ಎಜಿರನು 
ಮತ್ತು ಎಲ್ಲಾದನ ತಂದೆ ಎಫ್ರಾಯೀಮನು. ತನ್ನ ಮಕ್ಕಳು 
ಸತ್ತದ್ದಕ್ಕಾಗಿ ಬಹಳ ದಿನಗಳ ತನಕ ಅವನು ಗೋಳಾಡಿ 
ದನು. ಅವನ ಕುಟುಂಬದವರೆಲ್ಲಾ ಬಂದು ಅವನನ್ನು 
ಸಂತೈಸಿದರು. 

ಚಿಅನಂತರ ಎಫ್ರಾಯೀಮನ ಹೆಂಡತಿಯು 
ಇನ್ನೊಂದು ಗಂಡುಮಗುವನ್ನು ಹೆತ್ತಳು. ತಮ್ಮ ಕುಟುಂಬ 
ದಲ್ಲಿ ನಡೆದ ದುರ್ಫ್ಥಟನೆಯ ನೆನಪಿಗಾಗಿ ಇವನಿಗೆ 
"ಬೆರೀಯ' ಎಂದು ಹೆಸರಿಟ್ಟರು. ಎಫ್ರಾಯೀಮನ 
ಮಗಳ ಹೆಸರು ಶೇರಾ. ಅವಳು ಕೆಳಗಿನ ಬೇತ್‌ 
ಹೋರೋನ್‌ ಮತ್ತು ಮೇಲಿನ ಬೇತ್‌ಹೋರೋನ್‌ 
ಮತ್ತು ಕೆಳಗಿನ ಉಜ್ಜೀನ್‌ಶೇರ ಮತ್ತು ಮೇಲಿನ 
ಉಜ್ಜೀನ್‌ಶೇರ ಪಟ್ಟಣಗಳನ್ನು ಕಟ್ಟಿಸಿದಳು. 

ಚರಫಹನು ಎಫ್ರಾಯೀಮನ ಮಗನು. ರೆಫಹನ 


552 


ಅಮ್ಮೀಹೂದನು ಲದ್ದಾನನ ಮಗ. ಎಲೀಷಾಮನು 
ಅಮ್ಮೀಹೂದನ ಮಗ. 

27ನೋನನು ಎಲೀಷಾಮನ ಮಗ. ಯೆಹೋಶುವನು 
ನೋನನ ಮಗ. 

ಜಎಫ್ರಾಯೀಮನ ಸಂತತಿಯವರು ವಾಸಿಸಿದ 
ಪಟ್ಟಣಗಳು ಯಾವುವೆಂದರೆ: ಬೇತೇಲ್‌ ಮತ್ತು ಅದರ 
ಪಕ್ಕದಲ್ಲಿದ್ದ ಹಳ್ಳಿಗಳು; ಪೂರ್ವದಲ್ಲಿ ನಾರಾನ್‌; ಪಶ್ಚಿಮ 
ದಲ್ಲಿ ಗೆಜೆರ್‌ ಪಟ್ಟಣ ಮತ್ತು ಅದರ ಪಕ್ಕದಲ್ಲಿದ್ದ 
ಹಳ್ಳಿಗಳು; ಶೆಕೆಮ್‌ ಪಟ್ಟಣ ಮತ್ತು ಅದರ ಸಮೀಪದಲ್ಲಿದ್ದ 
ಹಳ್ಳಿಗಳು, ಅಯ್ಯಾ ಪಟ್ಟಣ ಮತ್ತು ಅದರ ಸಮೀಪದಲ್ಲಿದ್ದ 
ಹಳ್ಳಿಗಳು; ಮನಸ್ಸೆಯ ಗಡಿಗೆ ಸಮೀಪದಲ್ಲಿದ್ದ ಊರು 
ಗಳಾದ ಬೇತ್ಪಾನ್‌, ತಾನಾಕ್‌, ಮೆಗಿದ್ದೋ, ದೋರ್‌ 
ಮತ್ತು ಅದರ ಹತ್ತಿರದಲ್ಲಿದ್ದ ಸಣ್ಣ ಊರುಗಳು. 
ಯೋಸೇಫನ ಸಂತತಿಯವರು ಈ ಊರುಗಳಲ್ಲಿ ವಾಸ 
ವಾಗಿದ್ದರು. ಯೋಸೇಫನು ಇಸ್ರೇಲನ ಮಗನಾಗಿದ್ದನು. 


ಆಶೇರನ ಸಂತತಿಯವರು 

30ಆಶೇರನ ಗಂಡುಮಕ್ಕಳು ಯಾರೆಂದರೆ: ಇಮ್ಮ, 
ಇಷ್ಟ ಇಷ್ಟೀ ಮತ್ತು ಬೆರೀಯ. ಅವರ ತಂಗಿ ಸೆರಹ. 

3!ಬೆರೀಯನ ಗಂಡುಮಕ್ಕಳು: ಹೆಬೆರ್‌ ಮತ್ತು 
ಮಲ್ಕ್ಮೀಯೇಲ್‌. ಮಲ್ಕೀಯೇಲನು ಬಿರ್ಜೈತನ ತಂದೆ. 
32ಹಬೆರನ ಗಂಡುಮಕ್ಕಳು ಯಾರೆಂದರೆ: ಯಪಫ್ಲೇಟ್‌, 
ಶೋಮೇರ್‌, ಹೋತಾಮ್‌ ಮತ್ತು ಅವರ ತಂಗಿ ಶೂವ. 

*ಯಫ್ಲೇಟನ ಗಂಡುಮಕ್ಕಳು ಯಾರೆಂದರೆ: 
ಪಾಸಾಕ್‌, ಬಿಮ್ಹಾಲ್‌ ಮತ್ತು ಅಶ್ವಾತ್‌. 

3ಪ್ರೆಮೆರನ ಗಂಡುಮಕ್ಕಳು ಯಾರೆಂದರೆ: ಅಹೀ, 
ರೊಹ್ಲ, ಹುಬ್ಬ ಮತ್ತು ಅರಾಮ್‌. 

35ಶೆಮರನ ತಮ್ಮನ ಹೆಸರು ಹೆಲೆಮ್‌. ಇವನ ಗಂಡು 
ಮಕ್ಕಳು ಯಾರೆಂದರೆ: ಜೋಫಹ, ಇಮ್ನ, ಶೇಲೆಷ್‌ 
ಮತ್ತು ಆಮಾಲ್‌. 

36 ಚೋಫಹನ ಗಂಡುಮಕ್ಕಳು ಯಾರೆಂದರೆ: ಸೂಹ, 
ಹರ್ನೆಫೆರ್‌, ಶೂಗಾಲ್‌, ಬೇರೀ, ಇವ್ರ, *'ಬೆಚೆರ್‌, 
ಹೋದ್‌, ಶಮ್ಮ, ಶಿಲ್ಪ, ಇತ್ರಾನ್‌ ಮತ್ತು ಬೇರ. 

38 ಯೆತೆರನ ಗಂಡುಮಕ್ಕಳು ಯಾರೆಂದರೆ: ಯೆಫುನ್ನೆ, 
ಪಿಸ್ಟ ಮತ್ತು ಅರಾ. 

ಉಲ್ಲನ ಗಂಡುಮಕ್ಕಳು ಯಾರೆಂದರೆ: ಆರಹ, 
ಹನ್ನೀಯೇಲ್‌ ಮತ್ತು ರಿಚ್ಯ. 

“ಣ್ಣವರೆಲ್ಲರೂ ಆಶೇರ್ಯನ ಸಂತತಿಯವರು. ಇವರೆ 
ಲ್ಲರೂ ಕುಲಪ್ರಧಾನರಾಗಿದ್ದರು. ಅವರು ಸೈನಿಕರೂ 
ನಾಯಕರುಗಳೂ ಆಗಿದ್ದರು. ಅವರ ಕುಲದ ಇತಿಹಾಸದ 





ಮಗನು ರೆಪೆಫ್‌. ರೆಷೆಫನ ಮಗನು ತೆಲಹ. ತೆಲಹನ 
ಮಗನು ತಹನ್‌. ಲದ್ದಾನನು ತಹನನ ಮಗ. 


ಪ್ರಕಾರ, ಒಟ್ಟು ಇಪ್ಪತ್ತಾರು ಸಾವಿರ ಮಂದಿ ಯುದ್ಧಕ್ಕೆ 
ಸಿದ್ದರಾಗಿದ್ದ ಸೈನಿಕರಿದ್ದರು. 
[a ಎಲ ಎ 


553 


ಬೆನ್ಯಾಮೀನನ ಸಂತತಿಯವರು 
ಬೆನ್ಯಾಮೀನನ ಮೊದಲನೆ ಮಗನು ಬೆಳ. ಎರಡ 
ನೆಯ ಮಗನು ಅಷ್ಟೇಲ್‌. ಮೂರನೆಯ ಮಗನು 
ಅಪ್ರಹ; ನಾಲ್ಕನೆಯ ಮಗನು ನೋಹ; ಮತ್ತು 
ಐದನೆಯ ಮಗನು ರಾಫ. 

3ಚೆಳನ ಮಕ್ಕಳು ಯಾರೆಂದರೆ: ಅದ್ದಾರ್‌, ಗೇರ, 
ಅಬೀಹೂದ್‌, “*ಅಬೀಷೂವ, ನಾಮಾನ್‌, ಅಹೋಹ, 
ಗೇರ, ಶೆಫೂಫಾನ್‌ ಮತ್ತು ಹೂರಾಮ್‌. 

67ಓವರು ಏಹೂದನ ಸಂತತಿಯವರು. ಇವರು ಗೆಬ 
ಗೋತ್ರಗಳ ನಾಯಕರುಗಳಾಗಿದ್ದರು. ಇವರನ್ನು ಇವರ 
ಮನೆಗಳಿಂದ ಬಲವಂತದಿಂದ ಹೊರಡಿಸಿ ಮಾನಹತಿಗೆ 
ಕಳುಹಿಸಲಾಯಿತು. ಏಹೂದನ ಸಂತತಿಯವರು ಯಾರೆಂ 
ದರೆ: ನಾಮಾನ್‌, ಅಹೀಯ ಮತ್ತು ಗೇರ. ಗೇರನು 
ಉಚ್ಚನ ಮತ್ತು ಅಹೀಹುದನ ತಂದೆ. 

*ಶಹರಯಿಮನು ಮೋವಾಬಿನಲ್ಲಿ ತನ್ನ ಹೆಂಡತಿಯ 
ರಾದ ಹೂಷೀಮ್‌ ಮತ್ತು ಬಾರ ಎಂಬವರನ್ನು ತ್ಯಜಿಸಿ 
ಬೇರೊಬ್ಬ ಹೆಂಡತಿಯಿಂದ ಇತರ ಮಕ್ಕಳನ್ನು ಪಡೆದನು. 
9-100 ಹರಯಿಮನಿಗೆ ಯೋವಾಬ್‌, ಚೆಬ್ಯ, ಮೇಷ, 
ಮಲ್ಯ್ಕಾಮ್‌, ಯೆಯೂಚ್‌, ಸಾಕ್ಯ ಮತ್ತು ಮಿರ್ಮ ಎಂಬ 
ಗಂಡುಮಕ್ಕಳನ್ನು ತನ್ನ ಹೆಂಡತಿಯಾದ ಹೋದೆಷಳಿಂದ 
ಪಡೆದುಕೊಂಡನು. ಇವರೆಲ್ಲರೂ ತಮ್ಮ ಕುಲ 
ಪ್ರಧಾನರಾಗಿದ್ದರು. 

1!ಶಹರಯಿಮ್‌ ಮತ್ತು ಹೂಷೀಮಳಿಗೆ ಅಬೀ 
ಟೂಬ್‌ ಮತ್ತು ಎಲ್ಫಾಲ ಎಂಬ ಇಬ್ಬರು ಮಕ್ಕಳಿದ್ದರು. 

12-3ಎಲ್ದಾಲನ ಮಕ್ಕಳು ಯಾರೆಂದರೆ: ಏಬೆರ್‌, 
ಮಿಷ್ಟಾಮ್‌, ಶೆಮೆದ್‌, ಬೆರೀಯ ಮತ್ತು ಶಮ. 
ಶೆಮೆದನು ಓನೋ ಮತ್ತು ಲೋದ್‌ ಎಂಬ ಪಟ್ಟಣ 
ಗಳನ್ನೂ ಅವುಗಳ ಸುತ್ತಮುತ್ತಲಿನ ಊರುಗಳನ್ನೂ 
ಕಟ್ಟಿಸಿದನು. ಅಯ್ಯಾಲೋನಿನಲ್ಲಿ ವಾಸಿಸುತ್ತಿದ್ದ ಕುಲದ 
ಪರಿಗೆ ಬೆರೀಯ ಮತ್ತು ಶಮ ಕುಲಪ್ರಧಾನರಾಗಿದ್ದರು. 
ಇವರು ಗತ್‌ನಲ್ಲಿ ವಾಸಿಸುತ್ತಿದ್ದ ಜನರನ್ನು ಓಡಿಸಿದರು. 

'*ಬೆರೇಯನ ಗಂಡುಮಕ್ಕಳು ಯಾರೆಂದರೆ: ಅಹ್ಯೋ, 
ಶಾಷಕ್‌, ಯೆರೇಮೋತ್‌, ಜಿಬದ್ಯ , 15ಅರಾದ್‌, 
ಎದೆರ್‌, !'ಮಿಕಾಯೇಲ್‌, ಇಷ್ಟ ಮತ್ತು ಯೋಹ. 
"ಎಲ್ದಾಲನ ಗಂಡುಮಕ್ಕಳು ಯಾರೆಂದರೆ: ಜಿಬದ್ಯ, 
ಮೆಷುಲ್ಲಾಮ್‌, ಹಿಜ್ಕೇ, ಹೆಬೆರ್‌, '*ಇಷ್ಕೆರೈೆ, ಇಜ್ಲೇಯ 
ಮತ್ತು ಯೋಬಾಬ್‌. 

೨೨ ಮ್ಮಿಯ ಗಂಡುಮಕ್ಕಳು ಯಾರೆಂದರೆ: 
ಯಾಕೀಮ್‌, ಜಿಕ್ರೀ, ಜಬ್ಬೀ. ಓಎಲೀಗೇನೈ ಚಿಲ್ಲೆತ್ತೆ, 
ಎಲೀಯೇಲ್‌, ?!ಅದಾಯ, ಬೆರಾಯ ಮತು 
ಶಿಮ್ರಾತ್‌. 

22 ಶಾಷಕನ ಮಕ್ಕಳು ಯಾರೆಂದರೆ: ಇಷ್ಟಾನ್‌, ಏಬೆರ್‌, 
ಎಲೀಯೇಲ್‌. ಅಬ್ಲೋನ್‌, ಜಿಕ್ರೀ, ಹಾನಾನ್‌, 











1 ಪೂರ್ವಕಾಲವೃತ್ತಾ 0ತ 8:1-40 


**ಹನನ್ಯ, ಏಲಾಮ್‌, ಅನೆತೋತೀಯ, ೫ಇಪ್ಲೆಯಾಹ 
ಮತ್ತು ಪೆನೂವೇಲ್‌. 

2 ಯೆರೋಹಾಮನ ಗಂಡುಮಕ್ಕಳು ಯಾರೆಂದರೆ: 
ಶಂಷೆರೈ, ಶೆಹರ್ಯ, ಅತಲ್ಯ, *'ಯಾರೆಷ್ಯ, ಏಲೀಯ 
ಮತ್ತು ಜಿಕ್ರೀ. 

ಈ ಜನರೆಲ್ಲರು ತಮ್ಮ ಗೋತ್ರಗಳಿಗೆ ನಾಯಕ 
ರಾಗಿದ್ದರು. ಇವರ ಗೋತ್ರ ಚರಿತ್ರೆಯಲ್ಲಿ ಇವರನ್ನು 
ನಾಯಕರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇವರೆಲ್ಲಾ 
ಜೆರುಸಲೇಮಿನಲ್ಲಿ ವಾಸವಾಗಿದ್ದರು. 

ೌಯೆಗೂವೇಲನು ಗಿಬ್ಯೋನನ ತಂದೆ. ಇವನು 
ಗಿಬ್ಯೋನಿನಲ್ಲಿ ವಾಸಿಸುತ್ತಿದ್ದನು. ಯೆಗೂವೇಲನ 
ಹೆಂಡತಿಯ ಹೆಸರು ಮಾಕ. 3 ಯೆಗೂವೇಲನ ಚೊಚ್ಚಲ 
ಮಗನು ಅಬ್ದೋನ. ಅವನ ಇತರ ಗಂಡುಮಕ್ಕಳು 
ಯಾರೆಂದರೆ, ಚೂರ್‌, ಕೀಷ್‌, ಬಾಳ್‌, ನಾದಾಬ್‌, 
3!ಗೇದೋರ್‌, ಅಹ್ಯೋ, ಜಿಕೆರ್‌ ಮತ್ತು ಮಿಕ್ಲೋತ್‌. 
32ಮಿಕ್ಲೋತನು ಶಿಮಾಹನ ತಂದೆ. ಇವರೂ ತಮ್ಮ 
ಸಂಬಂಧಿಕರೊಂದಿಗೆ ಜಿರುಸಲೇಮಿನಲ್ಲಿ ವಾಸ 
ವಾಗಿದ್ದರು. 

3ನೇರನು ಕೀಷನ ತಂದೆ. ಕೀಷನು ಸೌಲನ ತಂದೆ. 
ಸೌಲನು ಯೋನಾತಾನ್‌, ಮಲ್ಕೀಷೂವ, ಅಬೀನಾ 
ದಾಬ್‌ ಮತ್ತುಎಷ್ಟಾಳರ ತಂದೆ. **ಯೋನಾತಾನನ ಮಗ 
ಮೆರೀಬ್ದಾಳ್‌. ಮೆರೀಬ್ದಾಳನು ಮೀಕನ ತಂದೆ. 

35ಮೀಕನ ಗಂಡುಮಕ್ಕಳು ಯಾರೆಂದರೆ: ಪೀತೋನ್‌, 
ಮೆಲೆಕ್‌, ತರೇಯ ಮತ್ತು ಅಹಾಜ್‌. 

36ಅಹಾಜನು ಯೆಹೋವದ್ದಾಹನ ತಂದೆ. ಯೆಹೋ 
ವದ್ದಾಹನು ಅಲೆಮೆತನ, ಅಜ್ಮಾವೆತನ ಮತ್ತು ಜಿಮ್ರೀಯ 
ತಂದೆ. ಜಿಮ್ರೀಯು ಮೋಚನ ತಂದೆ. *'ಮೋಚನು 
ಬಿನ್ನನ ತಂದೆ. ರಾಫನು ಬಿನ್ನನ ಮಗ. ಎಲ್ಲಾಸನು ರಾಫನ 
ಮಗ. ಆಚೇಲನು ಎಲ್ಲಾಸನ ಮಗ. 

3 ಅಚಜೇಲನಿಗೆ ಆರು ಮಂದಿ ಗಂಡುಮಕ್ಕಳು. ಅವರು 
ಯಾರೆಂದರೆ: ಅಜ್ರೀಕಾಮ್‌, ಬೋಕೆರೂ, ಇಷ್ಮಾ 
ಯೇಲ್‌, ಶೆಯರ್ಯ, ಓಬದ್ಯ ಮತ್ತು ಹಾನಾನ್‌. ಇವರೆ 
ಲ್ಲರೂ ಆಚೇಲನ ಗಂಡುಮಕ್ಕಳು. 

3ಆಚೇಲನ ತಮ್ಮ ಏಷೆಕ್‌. ಏಷೆಕನ ಗಂಡುಮಕ್ಕಳು 
ಯಾರೆಂದರೆ: ಊಲಾಮನು ಏಷೆಕನ ಚೊಚ್ಚಲಮಗ; 
ಯೆಯೂಷನು ಏಷೆಕನ ಎರಡನೆಯ ಮಗನು; ಮೂರನೆ 
ಯವನು ಎಲೀಫೆಲೆಟ್‌. “ಊಲಾಮನ ಗಂಡುಮಕ್ಕಳಿ 
ಲ್ಲರೂ ರಣವೀರರು; ಬಿಲ್ಲು ಬಾಣಗಳನ್ನು ಉಪಯೋ 
ಗಿಸುವುದರಲ್ಲಿ ನಿಪುಣರು. ಅವರಿಗೆ ಅನೇಕ ಗಂಡು 
ಮಕ್ಕಳು ಮತ್ತು ಗಂಡುಮೊಮ್ಮಕ್ಕಳಿದ್ದರು. ಅವರಿಗೆ ಒಟ್ಟು 
ನೂರೈವತ್ತು ಮಂದಿ ಗಂಡುಮಕ್ಕಳು ಮತ್ತು ಗಂಡು 
ಮೊಮ್ಮಕ್ಕಳು ಇದ್ದರು. ಇವರೆಲ್ಲಾ ಬೆನ್ಯಾಮೀನನ 
ಸಂತತಿಯವರು. 








1 ಪೂರ್ವಕಾಲವ್ಳತ್ತಾ 0ತ 9:1-20 


ಇಸ್ರೇಲ್‌ ಜನರ ಎಲ್ಲಾ ಹೆಸರುಗಳು ಅವರವರ 

ವಂಶಾವಳಿ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಈ ವಂಶಾ 
ವಳಿಗಳು ಇಸ್ರೇಲ್‌ ರಾಜರ ಇತಿಹಾಸದಲ್ಲಿ 
ಸೇರಿಸಲ್ಪಟ್ಟಿದೆ. 


ಜೆರುಸಲೇಮಿನ ಜನರು 

ಯೆಹೂದ ಪ್ರಾಂತ್ಯದ ಜನರನ್ನು ಸೆರೆಹಿಡಿದು ಬಾಬಿ 
ಲೋನಿಗೆ ಒಯ್ಯಲಾಯಿತು. ಅವರು ದೇವರಿಗೆ ಅವಿಧೇ 
ಯರಾದ್ದರಿಂದ ಅವರಿಗೆ ಇಂಥ ಸ್ಥಿತಿ ಬಂದೊದಗಿತು. 
ಅಲ್ಲಿಂದ ಹಿಂತಿರುಗಿಬಂದು ತಮ್ಮ ಸ್ವನಾಡಿನಲ್ಲಿ 
ನೆಲೆಸಿದವರಲ್ಲಿ ಮೊದಲನೆಯವರು ಯಾರೆಂದರೆ: ಕೆಲವು 
ಇಸ್ರೇಲರು, ಯಾಜಕರು, ಲೇವಿಯರು ಮತ್ತು ದೇವಾ 
ಲಯದ ಸೇವಕರು. 

ಯೆಹೂದ, ಬೆನ್ಯಾಮೀನ್‌, ಎಫ್ರಾಯೀಮ್‌ ಮತ್ತು 
ಮನಸ್ಸೆ ಗೋತ್ರದವರಾದ ಇವರು ಜೆರುಸಲೇಮಿನಲ್ಲಿ 
ವಾಸವಾಗಿದ್ದರು. ಇವರು ಯಾರೆಂದರೆ: *ಊತ್ಕೆ ಅಮ್ಮೀ 
ಹೂದನ ಮಗ ಅಮ್ಮೀಹೂದನು ಒಮ್ರಿಯ ಮಗ. 
ಒಮ್ರಿಯು ಇಮ್ರಿಯ ಮಗ. ಇಮ್ರಿಯು ಬಾನೀಯ 
ಮಗ. ಬಾನೀಯು ಪೆರೆಚನ ಸಂತತಿಯವನು. ಪೆರೆಚನು 
ಯೆಹೂದನ ಮಗ. 

*ಜೆರುಸಲೇಮಿನಲ್ಲಿ ವಾಸಿಸಿದ ಶೇಲಾಹದವರು 
ಯಾರೆಂದರೆ: ಚೊಚ್ಚಲಮಗನಾದ ಅಸಾಯನು. 
ಅಸಾಯನಿಗೂ ಗಂಡುಮಕ್ಕಳಿದ್ದರು. 

"ಜಿರಹಳ ಸಂತತಿಯ ಯೆಯೂವೇಲ್‌ ಮತ್ತು ಅವನ 
ಆರುನೂರ ತೊಂಭತ್ತು ಮಂದಿ ಸಂಬಂಧಿಕರು ಜಿರುಸ 
ಲೇಮಿನಲ್ಲಿ ವಾಸಿಸಿದರು. 

7ಜಿರುಸಲೇಮಿನಲ್ಲಿ ವಾಸಿಸಿದ ಬೆನ್ಯಾಮೀನನ ಗೋತ್ರ, 
ದವರು ಯಾರೆಂದರೆ: ಮೆಷುಲ್ಲಾಮನ ಮಗನಾದ 
ಸಲ್ಲೂ. ಮೆಷುಲ್ಲಾಮನು ಹೋದವ್ಯನ ಮಗ. 
ಹೋದವ್ಯನು ಹಸ್ಸೆನುವಾಹನ ಮಗ. *ಇಬ್ನೆಯಾಹನು 
ಯೆರೋಹಾಮನ ಮಗ. ಏಲಾನು ಉಜ್ಜೀಯ ಮಗ. 
ಉಜ್ಜೀಯು ಮಿಕ್ರೀಯ ಮಗ ಮತ್ತು ಮೆಷುಲ್ಲಾಮನು 
ಶೆಫಟ್ಯನ ಮಗ. ಶೆಫಟ್ಯನು ರೆಯೂವೇಲನ ಮಗ. 
ರೆಯೂವೇಲನು ಇಬ್ನಿಯಾಹನ ಮಗ. ”ಬೆನ್ಯಾಮೀನನ 
ಕುಲಚರಿತ್ರೆಯ ಪ್ರಕಾರ ಒಂಭೈನೂರ ಐವತ್ತಾರು ಮಂದಿ 
ಜಿರುಸಲೇಮಿನಲ್ಲಿ ವಾಸವಾಗಿದ್ದರು. ಇವರೆಲ್ಲರೂ ತಮ್ಮ 
ಕುಟುಂಬಗಳ ನಾಯಕರಾಗಿದ್ದರು. 

'0ಜಿರುಸಲೇಮಿನಲ್ಲಿ ವಾಸಿಸಿದ ಯಾಜಕರು ಯಾರೆಂ 
ದರೆ: ಯೆದಾಯ, ಯೆಹೋಯಾರೀಬ್‌, ಯಾಕೀನ್‌ 
ಮತ್ತು !!ಅಜರ್ಯ. ಅಜರ್ಯನು ಹಿಲ್ಕೀಯನ ಮಗ; 
ಹಿಲ್ಕ್ಮೀಯನು ಮೆಷುಲ್ಲಾಮನ ಮಗ; ಮೆಷುಲ್ಲಾಮನು 
ಚಾದೋಕನ ಮಗ; ಚಾದೋಕನು ಮೆರಾಯೋತನ 
ಮಗ; ಮೆರಾಯೋತನು ಅಹೀಟೂಬನ ಮಗ. ಅಹೀ 


554 


ಟೂಬನು ದೇವಾಲಯದ ಒಬ್ಬ ವಿಶೇಷ ಅಧಿಕಾರಿ 
ಯಾಗಿದ್ದನು. ಇವರಲ್ಲದೆ, ಯೆರೋಹಾಮನ ಮಗ 
ನಾದ ಅದಾಯನು ಸಹ ಇದ್ದನು. ಯೆರೋಹಾಮನು 
ಪಶ್ಚೂರನ ಮಗೆ; ಪಶ್ಲೂರನು ಮಲ್ಕ್ಮೀಯನ ಮಗೆ; 
ಇವರಲ್ಲದೆ, ಅದೀಯೇಲನ ಮಗನಾದ ಮಾಸ್ಕೆ ಸಹ 
ಇದ್ದನು. ಅದೀಯೇಲನು ಯಹ್ವೇರನ ಮಗ. ಯಷ್ಟೇ 
ರನು ಮೆಷುಲ್ಲಾಮನ ಮಗ. ಮೆಷುಲ್ಲಾಮನು ಮೆಷಿ 
ಲ್ಲೇಮೋತನ ಮಗ. ಮೆಷಿಲ್ಲೇಮೋತನು ಇಮ್ಮೇರನ 
ಮಗ. 

ಒಟ್ಟು ಒಂದು ಸಾವಿರದ ಏಳುನೂರ ಅರವತ್ತು 
ಮಂದಿ ಯಾಜಕರಿದ್ದರು. ಇವರೆಲ್ಲರೂ ತಮ್ಮ ಕುಟುಂಬ 
ಗಳಿಗೆ ಪ್ರಧಾನರಾಗಿದ್ದರು. ದೇವಾಲಯದ ಕೆಲಸ 
ಕಾರ್ಯಗಳ ಜವಾಬ್ದಾರಿಕೆಯನ್ನು ಇವರು ಹೊತ್ತು 
ಕೊಂಡಿದ್ದರು. 

'“ಜಿರುಸಲೇಮಿನಲ್ಲಿ ವಾಸಿಸಿದ ಲೇವಿ ಕುಲದ ಜನರು 
ಯಾರೆಂದರೆ: ಹಷ್ಟೂಬನ ಮಗನಾದ ಶೆಮಾಯ. ಹಷ್ಟೂ 
ಬನು ಅಜ್ರೀಕಾಮನ ಮಗ. ಅಜ್ರೀಕಾಮನು ಹಷಬ್ಯನ 
ಮಗ. ಹಷಬ್ಯನು ಮೆರಾರೀಯ ಸಂತತಿಯವನು. 
'*ಜೆರುಸಲೇಮಿನಲ್ಲಿ ವಾಸಿಸಿದ ಇತರರು ಯಾರೆಂದರೆ: 
ಬಕ್ಕಕ್ಕರ್‌, ಹೆರೆಷ್‌, ಗಾಲಾಲ್‌ ಮತ್ತು ಮತ್ತನ್ಯ. 
ಮತ್ತನ್ಯನು ಮೀಕನ ಮಗ. ಮೀಕನು ಜಿಕ್ರೀಯ ಮಗ. 
ಜಿಕ್ರೀಯು ಆಸಾಫನ ಮಗ. !"ಓಬದ್ಯನು ಶೆಮಾಯನ 
ಮಗ. ಶೆಮಾಯನು ಗಾಲಾಲನ ಮಗ. ಗಾಲಾಲನು 
ಯೆದೂತೂನನ ಮಗ. ಆಸನ ಮಗನಾದ ಬೆರೆಕ್ಕನು 
ಜೆರುಸಲೇಮಿನಲ್ಲಿ ವಾಸಿಸುತ್ತಿದ್ದನು. ಆಸನು ಎಲ್ಮಾನನ 
ಮಗ. ಎಲ್ಮಾನನು ನೆಟೋಫ ಜನರ ಸಮೀಪದ 
ಗ್ರಾಮದಲ್ಲಿ ವಾಸಿಸುತ್ತಿದ್ದನು. 

''ಜಿರುಸಲೇಮಿನಲ್ಲಿ ವಾಸಿಸುತ್ತಿದ್ದ ದ್ವಾರಪಾಲಕರು 
ಯಾರೆಂದರೆ: ಶಲ್ಲೂಮ್‌, ಅಕ್ಕೂಬ್‌, ಟಲ್ಮೋನ್‌, 
ಅಹೀಮಾನ್‌ ಮತ್ತು ಅವರ ಕುಟುಂಬದವರು. ಶಲ್ಲೂ 
ಮನು ಅವರ ನಾಯಕನಾಗಿದ್ದನು. ಇವರೆಲ್ಲರೂ 
ಪೂರ್ವದಿಕ್ಕಿನಲ್ಲಿರುವ ರಾಜನ ಹೆಬ್ಬಾಗಿಲನ್ನು ಕಾಯುತ್ತಿ 
ರುತ್ತಾರೆ. ಇವರೆಲ್ಲಾ ಲೇವಿಕುಲಕ್ಕೆ ಸೇರಿದವರು. 
ಶಲ್ಲೂಮನು ಕೋರೇಯ ಮಗನು. ಕೋರೇಯ 
ಎಬ್ಯಾಸಾಫನ ಮಗನು. ಎಬ್ಯಾಸಾಫನು ಕೋರಹನ 
ಮಗನು. ಶಲ್ಲೂಮನೂ ಅವನ ಸಹೋದರರೂ ದ್ವಾರ 
ಪಾಲಕರಾಗಿದ್ದರು. ಅವರೆಲ್ಲರೂ ಕೋರಹನ ಸಂತತಿ 
ಯವರು. ಪವಿತ್ರಗುಹಾರದ ಬಾಗಿಲುಗಳನ್ನು ಕಾಯುವ 
ಜವಾಬ್ದಾರಿಕೆ ಇವರದಾಗಿತ್ತು. ತಮ್ಮ ಪೂರ್ವಿಕರು 
ಮಾಡಿದ್ದಂತೆಯೇ ಅವರು ಈ ಕೆಲಸವನ್ನು ಮಾಡಿದರು. 
ಯೆಹೋವನ ಪಾಳೆಯದ ಪ್ರವೇಶದ್ವಾರವನ್ನು ಕಾಯು 
ವುದು ಅವರ ಪೂರ್ವಿಕರ ಉದ್ಯೋಗವಾಗಿತ್ತು. ಹಿಂದೆ 
ಫೀನೆಹಾಸನು ದ್ವಾರಪಾಲಕರ ನಾಯಕನಾಗಿದ್ದನು. 


555 


ಫೀನೆಹಾಸನು ಎಲ್ಲಾಜಾರನ ಮಗ. ದೇವರು ಫೀನೆಹಾಸ 
ನೊಂದಿಗಿದ್ದನು. 2[ಮೆಹಲೆಮ್ಯೆನ ಮಗನಾದ ಜಿಕ- 
ರ್ಯನು ಪವಿತ್ರ ಗುಡಾರದ ಪ್ರವೇಶದ್ವಾರಕ್ಕೆ ಪಾಲಕ 
ನಾಗಿದ್ದನು. 

ಟ್ಟು ಇನ್ನೂರ ಹನ್ನೆರಡು ಮಂದಿ ಪವಿತ್ರಗುಹಾರದ 
ಬಾಗಿಲನ್ನು ಕಾಯುವುದಕ್ಕೆ ಆರಿಸಲ್ಪಟ್ಟಿದ್ದರು. ಅವರ 
ಹೆಸರುಗಳು ವಂಶದ ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿರುತ್ತವೆ. 


1 ಪೂರ್ವಕಾಲವೃತ್ತಾ 0ತೆ 9:21-10:3 


ಪಃ ಲೇವಿಯರೆಲ್ಲಾ ತಮ್ಮತಮ್ಮ ಕುಟುಂಬಗಳಿಗೆ 
ಪ್ರಧಾನರಾಗಿದ್ದರು. ಇವರ ಹೆಸರುಗಳು ಅವರ ಕುಟುಂಬ 
ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿರುತ್ತದೆ. ಅವರು ಜಿರುಸಲೇ 
ಮಿನಲ್ಲಿ ವಾಸಿಸಿದರು. 


ಅರಸನಾದ ಸೌಲನ ವಂಶಾವಳಿ 
35 ಯೆಯೂವೇಲನು ಗಿಬ್ಯೋನನ ತಂದೆ. ಯೆಯೂ 





ದಾವೀದನೂ ದೇವರ ಮನುಷ್ಯನಾದ ಸಮುವೇಲನೂ 
ಇವರನ್ನು ಆರಿಸಿಕೊಂಡರು. ಯಾಕೆಂದರೆ ಇವರೆಲ್ಲರೂ 
ನಂಬಿಗಸ್ತರಾಗಿದ್ದರು. ಅವರೂ ಅವರ ಸಂತತಿ 
ಯವರೂ ದೇವದರ್ಶನಗುಡಾರದ ದ್ವಾರಪಾಲಕ 
ರಾಗಿದ್ದರು. ಅದಕ್ಕೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 
ದಿಕ್ಕುಗಳಲ್ಲಿ ನಾಲ್ಕು ಬಾಗಿಲುಗಳಿದ್ದವು. ಗ್ರಾಮಗಳಲ್ಲಿ 
ನೆಲೆಸಿದ ದ್ವಾರಪಾಲಕರ ಕುಟುಂಬದವರು ತಮ್ಮ 
ಸರದಿಗನುಗುಣವಾಗಿ ಏಳು ದಿವಸದ ಕರ್ತವ್ಯ ಮುಗಿಸಿ 
ಹೋಗುತ್ತಿದ್ದರು. 

26ಲೇವಿಕುಲದ ನಾಲ್ಕು ಮಂದಿ ಎಲ್ಲಾ ದ್ವಾರ 
ಪಾಲಕರಿಗೆ ನಾಯಕರಾಗಿದ್ದರು. ದೇವಾಲಯದ ಕೋಣೆ 
ಗಳನ್ನೂ ಅಲ್ಲಿಟ್ಟಿರುವ ಹಣದ ಪೆಟ್ಟಿಗೆಗಳನ್ನೂ ಅವರು 
ಕಾಯುತ್ತಿದ್ದರು. 'ಅವರು ರಾತ್ರಿಯಲ್ಲಿ ಕಾವಲು 
ಕಾಯುತ್ತಿದ್ದರು ಮತ್ತು ಪ್ರತಿ ಮುಂಜಾನೆ ದೇವಾಲಯದ 
ಬಾಗಿಲನ್ನು ತೆರೆಯುತ್ತಿದ್ದರು. 

ಅವರಲ್ಲಿ ಕೆಲವರು ದೇವಾಲಯದ ಪಾತ್ರೆಗಳಿಗೆ 
ಮೇಲ್ವಿಚಾರಕರಾಗಿದ್ದು ಅವುಗಳನ್ನು ಒಳಗೆ ತರುವಾ 
ಗಲೂ ಹೊರಗೆ ತೆಗೆದುಕೊಂಡು ಹೋಗುವಾಗಲೂ 
ಲೆಕ್ಕಮಾಡುತ್ತಿದ್ದರು. ಇನ್ನು ಕೆಲವರು ಮರದ ಸಾಮಾ 
ನುಗಳಿಗೂ ವಿಶೇಷವಾದ ಪಾತ್ರೆಗಳಿಗೂ ಮೇಲ್ವಿಚಾರಕ 


ವೇಲನು ಗಿಬ್ಯೋನ್‌ ಪಟ್ಟಣದಲ್ಲಿ ವಾಸಮಾಡುತ್ತಿದ್ದನು. 
ಯೆಯೂವೇಲನ ಹೆಂಡತಿಯ ಹೆಸರು ಮಾಕ. 
3 ಯೆಯೂವೇಲನ ಚೊಚ್ಚಲಮಗನು ಅಬ್ದೋನ. ಅವನ 
ಇತರ ಗಂಡುಮಕ್ಕಳು ಯಾರೆಂದರೆ: 3? ಚೂರ್‌, ಕೀಷ್‌, 
ಬಾಳ್‌, ನೇರ್‌, ನಾದಾಬ್‌, ಗೆದೋರ್‌, ಅಹ್ಯೊ, 
ಜಕರ್ಯ ಮತ್ತು ಮಿಕ್ಲೋತ್‌. *ಮಿಕ್ಲೋತನು ಶಿಮಾ 
ಮನ ತಂದೆ. ಯೆಯೂವೇಲನ ಕುಟುಂಬದವರೆಲ್ಲಾ 
ತಮ್ಮ ಸಂಬಂಧಿಕರೊಂದಿಗೆ ಜೆರುಸಲೇಮಿನಲ್ಲಿ 
ವಾಸಿಸುತ್ತಿದ್ದರು. 

39ನೇರನು ಕೀಷನ ತಂದೆ. ಕೀಷನು ಸೌಲನ ತಂದೆ. 
ಸೌಲನ ಗಂಡುಮಕ್ಕಳು ಯಾರೆಂದರೆ: ಯೋನಾತಾನ್‌, 
ಮಲ್ವೀಷೂವ, ಅಬೀನಾದಾಬ್‌ ಮತ್ತು ಎಷ್ಟಾಳ್‌. 

ಯೋನಾತಾನನ ಮಗನಾದ ಮೆರೀಬ್ಬಾಳನು 
ಮೀಕನ ತಂದೆ. 

1! ಮೀಕನ ಗಂಡುಮಕ್ಕಳು ಯಾರೆಂದರೆ: ಪೀತೋನ್‌, 
ಮೆಲೆಕ್‌, ತಹ್ರೇಯ ಮತ್ತು ಆಹಾಜ್‌. “ಆಹಾಜನು 
ಯಗ್ರಾಹನ ತಂದೆ. ಯಗ್ರಾಹನು ಜಾರಹನ ತಂದೆ. 
ಜಾರಹನು ಆಲೆಮೆತ್‌, ಅಜ್ಕಾವೆತ್‌ ಮತ್ತು ಜಿಮ್ರೀ ಇವರ 
ತಂದೆ. ಜಿಮ್ರೀಯು ಮೋಚನ ತಂದೆ. “ಮೋಚನು 
ಬಿನ್ನನ ತಂದೆ. ರೆಫಾಯನು ಬಿನ್ನನ ಮಗ. ಎಲ್ಲಾಸನು 








ರಾಗಿದ್ದು ಗೋಧಿಹಿಟ್ಟು ದ್ರಾಕ್ಟಾರಸ, ಎಣ್ಣೆ, ಧೂಪ 
ಮತ್ತು ಪರಿಮಳದ್ರವ್ಯ ಇವುಗಳ ಪಾರುಪತ್ಯಗಾರ 
ರಾಗಿದ್ದರು. ಯಾಜಕರ ಸಂತಾನದವರಲ್ಲಿ ಕೆಲವರು 
ಪರಿಮಳ ದ್ರವ್ಯಗಳಿಂದ ತೈಲಮಾಡುತ್ತಿದ್ದರು. 

*'ಮತ್ತಿತ್ಯ ಎಂಬ ಲೇವಿಯು ದೇವರಿಗೆ ಸಮರ್ಪಿಸುವ 
ರೊಟ್ಟಿಯನ್ನು ತಯಾರು ಮಾಡುತ್ತಿದ್ದನು. ಇವನು 
ಶಲ್ಲೂಮನ ಚೊಚ್ಚಲಮಗ. ಶಲ್ಲೂಮನು ಕೋರಹನ 
ಕುಲದವನಾಗಿದ್ದನು. 

32ಕೋರಹನ ಕುಲದ ಕೆಲವರಿಗೆ, ಪ್ರತಿ ಸಬ್ಬತ್‌ ದಿವಸ 
ದೇವರ ಸನ್ನಿಧಾನದಲ್ಲಿ ಇಡುವ ನೈವೇದ್ಯದ ರೊಟ್ಟಿಯನ್ನು 
ತಯಾರಿಸುವ ಕೆಲಸವಿತ್ತು 

3ಗಾಯಕರು ಮತ್ತು ತಮ್ಮ ಕುಟುಂಬಗಳಿಗೆ ನಾಯಕ 
ರಾಗಿದ್ದ ಲೇವಿಯರು ದೇವಾಲಯದ ಕೋಣೆಗಳಲ್ಲಿ 
ಇರುತ್ತಿದ್ದರು. ಅವರು ಇತರ ಕೆಲಸಗಳನ್ನು ಮಾಡಬೇಕಾ 
ಗಿರಲಿಲ್ಲ; ಯಾಕೆಂದರೆ ದೇವಾಲಯದ ಹಗಲಿರುಳಿನ 
ಕೆಲಸಕಾರ್ಯಗಳ ಜವಾಬ್ದಾರಿಕೆ ಇವರದಾಗಿತ್ತು 


ರೆಫಾಯನ ಮಗ. ಆಚೀಲನು ಎಲ್ಲಾಸನ ಮಗ. 
Hಆಚೇಲನಿಗೆ ಆರು ಮಂದಿ ಗಂಡುಮಕ್ಕಳಿದ್ದರು. 

ಅವರು ಯಾರೆಂದರೆ: ಅಜ್ರೀಕಾಮ್‌, ಬೋಕೆರೂ, 

ಇಷ್ಮಾಯೇಲ್‌, ಶೆಯರ್ಯ, ಓಬದ್ಯ ಮತ್ತು ಹಾನಾನ್‌. 


ಅರಸನಾದ ಸೌಲನ ಮರಣ 

104 ಇಸ್ರೇಲರ ವಿರೋಧವಾಗಿ ಕಾದಾ 

ಡಿದರು. ಆದರೆ ಇಸ್ರೇಲರು ಫಿಲಿಷ್ಟಿಯರ ಎದುರಿ 
ನಿಂದ ಓಡಿಹೋಗಬೇಕಾಯಿತು. ಇಸ್ರೇಲರಲ್ಲಿ ಬಹಳ 
ಮಂದಿ ಗಿಲ್ಬ್ದೋವ ಬೆಟ್ಟದ ಮೇಲೆ ಹತರಾದರು. 
ಫಿಲಿಷ್ಟಿಯರು ಸೌಲನನ್ನು ಬೆನ್ನಟ್ಟುತ್ತಾ ಹೋಗಿ ಕೊನೆಗೆ 
ಸೌಲನನ್ನೂ ಅವನ ಮಕ್ಕಳಾದ ಯೋನಾತಾನನನ್ನೂ 
ಅಬೀನಾದಾಬನನ್ನೂ ಮಲ್ಕ್ಮೀಷೂವನನ್ನೂ ಕೊಂದರು. 
*ಸೌಲನ ಸುತ್ತಲೂ ಯುದ್ಧವು ಬಹು ಘೋರವಾಗಿ 
ನಡೆಯಿತು. ಬಿಲ್ಲುಗಾರರು ತಮ್ಮ ಬಿಲುಗಳಿಂದ ಸೌಲನ 
ಕಡೆಗೆ ಗುರಿಯಿಟ್ಟು ಹೊಡೆದು ಅವನನ್ನು ಗಾಯ 


1 ಪೂರ್ವಕಾಲವೃತ್ತಾ 0ತ 10:4-11:9 


ಪಡಿಸಿದರು. “ಆಗ ಸೌಲನು ತನ್ನ ಆಯುಧ ಹೊರು 
ವವನಿಗೆ, ""ನಿನ್ನ ಖಡ್ಗದಿಂದ ನನ್ನನ್ನು ಇರಿದುಕೊಂದು 
ಹಾಕು. ಆಗ ಪರದೇಶಿಯರು ಬಂದು ನನ್ನನ್ನು ಗಾಯ 
ಪಡಿಸಿ ಹಾಸ್ಯಮಾಡಲು ಸಾಧ್ಯವಾಗುವುದಿಲ್ಲ'' ಎಂದನು. 

ಆದರೆ ಅವನ ಆಯುಧಹೊರುವವನು ಅದಕ್ಕೆ ಒಪ್ಪ 
ಲಿಲ್ಲ; ಸೌಲನನ್ನು ಕೊಲ್ಲಲು ಅವನು ಹೆದರಿದನು. ಆಗ 
ಸೌಲನು ತನ್ನ ಖಡ್ಗದ ಮೇಲೆ ತಾನೇ ಬಿದ್ದು ಸತ್ತನು. 


556 


ಯೆಹೋವನು ರಾಜ್ಯವನ್ನು ಸೌಲನಿಂದ ತೆಗೆದು ಇಷ 
ಯನ ಮಗನಾದ ದಾವೀದನಿಗೆ ಕೊಟ್ಟನು. 


ದಾವೀದನು ಇಸ್ರೇಲರ ಅರಸನಾದನು 
1 ಎಲ್ಲಾ ಇಸ್ರೇಲರು ಹೆಬ್ರೋನಿನಲ್ಲಿದ್ದ ದಾವೀ 
ದನ ಬಳಿಗೆ ಬಂದು, ""ನಾವು ನಿನ್ನ ಸಂತತಿ 
ಯವರು ಹಿಂದೆ ನೀನು ನಮ್ಮನ್ನು ಯುದ್ಧದಲ್ಲಿ 





5ಅವನ ಆಯುಧಹೊರುವವನು ಸೌಲನು ಸತ್ತದ್ದನ್ನು 
ನೋಡಿ ತಾನೂ ಆತ್ಮಹತ್ಯೆ ಮಾಡಿಕೊಂಡನು. 

6ಹೀಗೆ ಸೌಲನೂ ಅವನ ಮೂರು ಮಂದಿ ಮಕ್ಕಳೂ 
ಒಟ್ಟಿಗೆ ಸತ್ತರು. 

ತಗ್ಗಿನಲ್ಲಿ ವಾಸಿಸುತ್ತಿದ್ದ ಇಸ್ರೇಲರು ತಮ್ಮ ಸೈನ್ಯವು 
ವೈರಿಗಳಿಂದ ಓಡಿಸಲ್ಪಡುವದನ್ನು ನೋಡಿದರು. ಅರಸ 
ನಾದ ಸೌಲನು ಮತ್ತು ಅವನ ಗಂಡುಮಕ್ಕಳು ಸತ್ತು 
ಹೋಗಿರುವುದು ಅವರಿಗೆ ತಿಳಿಯಿತು. ಆಗ ಅವರೂ 
ತಮ್ಮತಮ್ಮ ಮನೆಗಳನ್ನು ಬಿಟ್ಟು ಓಡಿದರು. ಫಿಲಿಷ್ಟಿಯರು 
ಅವರ ಮನೆಗಳಿಗೆ ಬಂದಾಗ ಯಾರೂ ಇಲ್ಲದ್ದನ್ನು 
ನೋಡಿ ಅಲ್ಲಿಯೇ ವಾಸಿಸಿದರು. 

*ಮರುಡಿವಸ ಫಿಲಿಷ್ಟಿಯರು ಹೆಣಗಳ ಮೇಲಿರುವ 
ಬೆಲೆಬಾಳುವ ವಸ್ತುಗಳನ್ನು ದೋಚಲು ಬಂದರು. ಆಗ 
ಅವರಿಗೆ ಗಿಲ್ಬೋವ ಬೆಟ್ಟದ ಮೇಲೆ ಸೌಲ ಮತ್ತು ಅವನ 
ಗಂಡುಮಕ್ಕಳ ಶರೀರಗಳು ದೊರಕಿದವು. 9ಸೌಲನ 
ಶರೀರದ ಮೇಲಿದ್ದ ಬೆಲೆಬಾಳುವ ವಸ್ತುಗಳನ್ನು ಅವರು 
ದೋಚಿಕೊಂಡರು; ಅವನ ತಲೆಯನ್ನೂ ಆಯುಧ 
ಗಳನ್ನೂ ತೆಗೆದುಕೊಂಡು ತಮ್ಮ ಊರಿನಲ್ಲಿದ್ದ ಜನರಿಗೂ 
ಅವರ ಸುಳ್ಳುದೇವರುಗಳಿಗೂ ತಿಳಿಸಲು ಸಂದೇಶಕರನ್ನು 
ಕಳುಹಿಸಿದರು. ಫಿಲಿಷ್ಟಿಯರು ಸೌಲನ ಆಯುಧ 
ಗಳನ್ನು ತಮ್ಮ ದೇವರ ಆಲಯದಲ್ಲಿಟ್ಟರು. ಸೌಲನ 
ತಲೆಯನ್ನು ದಾಗೋನನ ದೇವಸ್ಥಾನದಲ್ಲಿ ತೂಗು 
ಹಾಕಿದರು. 

!! ಫಿಲಿಷ್ಟಿಯರು ಸೌಲನಿಗೆ ಮಾಡಿದ್ದು ಯಾಬೇಷ್‌ 
ಗಿಲ್ಯಾದಿನ ಜನರಿಗೆ ತಿಳಿಯಿತು. 12ಆ೬ಗ ಯಾಬೇಷ್‌ 
ಗಿಲ್ಯಾದಿನ ರಣವೀರರು ಹೊರಟು ಸೌಲನ ಮತ್ತು ಅವನ 
ಗಂಡುಮಕ್ಕಳ ಶವಗಳನ್ನು ಯಾಬೇಷ್‌ ಗಿಲ್ಯಾದಿಗೆ 
ತಂದರು. ಆ ರಣವೀರರು ಸೌಲನ ಮತ್ತು ಅವನ ಗಂಡು 
ಮಕ್ಕಳ ಎಲುಬುಗಳನ್ನು ಯಾಬೇಷಿನಲ್ಲಿದ್ದ ಒಂದು 
ದೊಡ್ಡ ಮರದ ಬುಡದಲ್ಲಿ ಹೂಳಿಟ್ಟರು. ಅನಂತರ ಏಳು 
ದಿವಸಗಳ ತನಕ ಅವರು ಶೋಕಿಸಿದರು. 

!3ಸೌಲನು ಯೆಹೋವನಿಗೆ ಅವಿಧೇಯನಾಗಿದ್ದರಿಂದ 
ಸತ್ತನು. ಅವನು ಯೆಹೋವನ ಮಾತನ್ನು ಕೇಳದೆ 
ಹೋದನು. ಅಲ್ಲದೆ ಅವನು ಯೆಹೋವನ ಸಲಹೆ 
ಯನ್ನು ಪಡೆದುಕೊಳ್ಳುವ ಬದಲಾಗಿ ಮಾಟಮಂತ್ರ, 
ಮಾಹುವ ಹೆಂಗಸಿನ ಬಳಿಗೆ ಹೋದನು. ಆದ್ದರಿಂದಲೇ 


ನಡೆಸಿರುವೆ. ಆಗ ಸೌಲನು ಅರಸನಾಗಿದ್ದರೂ ನೀನು 
ನಮ್ಮ ಯುದ್ಧದಲ್ಲಿ ನಾಯಕನಾಗಿದ್ದೆ. ಯೆಹೋವನು 
ನಿನಗೆ, "ದಾವೀದನೇ, ನೀನು ನಿನ್ನ ಜನರಾದ ಇಸ್ರೇಲರ 
ಪಾಲಕನಾಗಿರಬೇಕು. ನನ್ನ ಜನರಿಗೆ ನೀನು ನಾಯಕ 
ನಾಗಿರಬೇಕು''' ಎಂದು ಹೇಳಿದ್ದಾನಲ್ಲವೆ ಅಂದರು. 

*ಹೆಬ್ರೋನಿಗೆ ಬಂದ ಇಸ್ರೇಲರೆಲ್ಲಾ ಅಲ್ಲಿ ಯೆಹೋ 
ವನ ಮುಂದೆ ದಾವೀದನೊಂದಿಗೆ ಒಪ್ಪಂದ ಮಾಡಿ 
ಕೊಂಡರು. ಆ ಅಧಿಪತಿಗಳೆಲ್ಲಾ ದಾವೀದನನ್ನು 
ಅಭಿಷೇಕಿಸಿ ಅವನನ್ನು ಇಸ್ರೇಲರ ಅರಸನನ್ನಾಗಿ ಮಾಡಿ 
ದರು. ಇದು ಯೆಹೋವನ ವಾಗ್ದಾನವಾಗಿತ್ತು ಪ್ರವಾದಿ 
ಯಾದ ಸಮುವೇಲನ ಮೂಲಕ ಯೆಹೋವನು ಈ 
ವಾಗ್ದಾನವನ್ನು ಮಾಡಿದ್ದನು. 





ದಾವೀದನು ಜಿರುಸಲೇಮನ್ನು ಆಕ್ರಮಿಸಿಕೊಂಡನು 

*ದಾವೀದನೂ ಎಲ್ಲಾ ಇಸ್ರೇಲರೂ ಜಿರುಸಲೇಮಿಗೆ 
ಹೊರಟರು. ಆಕಾಲದಲ್ಲಿ ಜಿರುಸಲೇಮನ್ನು ಯೆಬೂಸ್‌ 
ಎಂದು ಕರೆಯುತ್ತಿದ್ದರು. ಯಾಕೆಂದರೆ ಜಿರುಸಲೇಮ್‌ 
ಪಟ್ಟಣದಲ್ಲಿ ಯೆಬೂಸಿಯರು ವಾಸಿಸುತ್ತಿದ್ದರು. ಆ 
ಪಟ್ಟಣದಲ್ಲಿದ್ದ ಜನರು ದಾವೀದನಿಗೆ, 5""ನೀನು ನಮ್ಮ 
ಪಟ್ಟಣದೊಳಗೆ ಬರಲು ಸಾಧ್ಯವೇ ಇಲ್ಲ'' ಎಂದು ಹೇಳಿ 
ದರು. ಆದರೆ ದಾವೀದನು ಅವರನ್ನು ಸೋಲಿಸಿ 
ಚೀಯೋನ್‌ ಕೋಟೆಯನ್ನು ಗೆದ್ದುಕೊಂಡನು. ಅಂದಿ 
ನಿಂದ ಆ ಸ್ಥಳವು ದಾವೀದನ ನಗರವೆಂದು 
ಕರೆಯಲ್ಪಟ್ಟಿತು. 

6°" ಯೆಬೂಸಿಯರ ವಿರುದ್ಧವಾಗಿ ದಾಳಿಮಾಡಿ ಅವ 
ರನ್ನು ಸೋಲಿಸುವವನೇ ನನ್ನ ಸೇನಾಧಿಪತಿಯಾಗುವನು'' 
ಎಂದು ದಾವೀದನು ಹೇಳಿದಾಗ ಜೆರೂಯಳ ಮಗನಾದ 
ಯೋವಾಬನು ಯೆಬೂಸಿಯರ ಮೇಲೆ ಯುದ್ಧಮಾಡಿ 
ಜಯಗಳಿಸಿದನು ಮತ್ತು ಇಸ್ರೇಲರ ಸೈನ್ಯಕ್ಕೆ ಅಧಿಪತಿ 
ಯಾದನು. "ದಾವೀದನು ಕೋಟೆಯೊಳಗೆ ತನಗೆ ಮನೆ 
ಮಾಡಿಕೊಂಡನು. ಆದುದರಿಂದ ಅದಕ್ಕೆ ದಾವೀದನಗರ 
ಎಂಬ ಹೆಸರು ಬಂತು. ಪಟ್ಟಣದ ಸುತ್ತಲೂ ದಾವೀದನು 
ಕೋಟೆಯನ್ನು ಕಟ್ಟಿಸಿದನು. ಮಿಲ್ಲೋವಿನಿಂದ 
ಪ್ರಾರಂಭಿಸಿ ಕೋಟೆಯವರೆಗೆ ಪಟ್ಟಣವನ್ನು ಕಟ್ಟಿಸಿದನು. 
ಯೋವಾಬನು ಪಟ್ಟಣದ ಉಳಿದ ಭಾಗವನ್ನು ಸರಿ 
ಪಡಿಸಿದನು. ದಾವೀದನು ದಿನದಿಂದ ದಿನಕ್ಕೆ 


557 


ಬಲಶಾಲಿಯಾದನು. ಸರ್ವಶಕ್ಕನಾದ ದೇವರು 
ಅವನೊಂದಿಗಿದ್ದನು. 
ಮೂರು ಮಂದಿ ವೀರರು 


ದಾವೀದನ ಸೈನ್ಯದಲ್ಲಿ ಪರಾಕ್ರಮಿಗಳಿದ್ದರು. ಈ 
ಪರಾಕ್ರಮಿಗಳು ದಾವೀದನ ರಾಜ್ಯದಲ್ಲಿ ದಾವೀದ 
ನೊಂದಿಗೆ ಮಹಾಬಲಿಷ್ಠರಾದರು. ಅವರು ಮತ್ತು ಎಲ್ಲಾ 
ಇಸ್ರೇಲರು ದಾವೀದನಿಗೆ ಬೆಂಬಲ ನೀಡಿ ಅವನನ್ನು 
ರಾಜನನ್ನಾಗಿ ಮಾಡಿದರು. ಇದು ಯೆಹೋವನ ವಾಗ್ದಾ 
ನದ ಪ್ರಕಾರವೇ ನಡೆಯಿತು. !! ದಾವೀದನ ಸೈನ್ಯದಲ್ಲಿದ್ದ 
ಪರಾಕ್ರಮಿಗಳು ಯಾರೆಂದರೆ: 

ಹೆಕ್ಕೋನಿಯನಾದ ಯಾಷೊಬ್ಬಾಮನು. ರಥಾಶ್ವಗಳ 
ಅಧಿಕಾರಿಗಳಿಗೆ ಅಧಿಪತಿಯಾಗಿದ್ದನು; ಒಂದೇ ಸಾರಿ 
ಮುನ್ನೂರು ಮಂದಿಯನ್ನು ತನ್ನ ಬರ್ಜಿಯಿಂದ 
ಕೊಂದಿದ್ದನು. ೌಎರಡನೆಯವನು, ಅಹೋಹ್ಯನಾದ 
ದೋದೋವನ ಮಗನಾದ ಎಲ್ಲಾಜಾರ. ಇವನು 
ಮೂರು ಮಂದಿ ಪರಾಕ್ರಮಶಾಲಿಗಳಲ್ಲಿ ಒಬ್ಬನು. 
ಪಸ್ಥಮ್ಮೀಮ್‌ ಎಂಬ ಸ್ಥಳದಲ್ಲಿ ಇವನು ದಾವೀದ 
ನೊಂದಿಗಿದ್ದನು. ಅಲ್ಲಿಗೆ ಫಿಲಿಷ್ಟಿಯರು ಯುದ್ಧಮಾಡಲು 
ಬಂದಿದ್ದರು. ಆ ಸ್ಥಳದ ಒಂದು ಹೊಲದಲ್ಲಿ ಬಾರ್ಲಿಯ 
ಬೆಳೆಯು ಬೆಳೆದು ನಿಂತಿತ್ತು ಫಿಲಿಷ್ಟಿಯರ ಎದುರಿನಿಂದ 
ಇಸ್ರೇಲರು ಓಡಿ ದರು. 

ದರೆ ಆ ಮೂರು ಮಂದಿ ಪರಾಕ್ರಮಶಾಲಿಗಳು ಆ 
ಜವೆಗೋಧಿಯ ಹೊಲದಲ್ಲಿ ನಿಂತು ಕಾದಾಡಿದರು. 
ಫಿಲಿಷ್ಟಿಯರು ಸೋತುಹೋದರು. ಆ ದಿವಸ ಯೆಹೋ 
ವನು ಇಸ್ರೇಲರಿಗೆ ದೊಡ್ಡ ಜಯವನ್ನು ಉಂಟು ಮಾಡಿ 
ದನು. "ಓಂದು ಸಲ ದಾವೀದನು ಅದುಲ್ಲಾಮ್‌ ಗವಿ 
ಯೊಳಗಿದ್ದಾಗ, ರೆಫಾಯಿಮ್‌ ತಗ್ಗಿನಲ್ಲಿ ಫಿಲಿಷ್ಟಿಯರು 
ಪಾಳೆಯಮಾಡಿದ್ದರು. ಮೂವತ್ತು ಮಂದಿ ಪರಾಕ್ರಮಿ 
ಗಳಲ್ಲಿ ಈ ಮೂರು ಮಂದಿ ಗುಹೆಯಲ್ಲಿದ್ದ ದಾವೀದ 
ನೊಂದಿಗೆ ಸೇರಿಕೊಳ್ಳಲು ಹೊಟ್ಟೆಯ ಮೇಲೆ ತೆವಳಿ 
ಕೊಂಡೇ ಅವನ ಬಳಿಗೆ ಬಂದರು. 

'6ಇನ್ನೊಂದು ಸಮಯದಲ್ಲಿ ದಾವೀದನು ಕೋಟೆ 
ಯೊಳಗಿದ್ದನು. ಫಿಲಿಷ್ಟಿಯರ ಸೈನ್ಯ ಬೇತ್ಲೆಹೇಮಿನಲ್ಲಿತ್ತು 
"'ದಾಹಗೊಂಡಿದ್ದ ದಾವೀದನು ತನ್ನ ಊರಿನ ನೀರು 
ಕುಡಿಯಲು ಬಯಸಿ, ""ಬೇತ್ಲೆಹೇಮಿನ ನಗರದ್ವಾರದ 
ಬಳಿಯಲ್ಲಿರುವ ಬಾವಿಯಿಂದ ಯಾರಾದರೂ ನೀರು 
ತಂದುಕೊಡುವುದಾದರೆ ಎಷ್ಟೋ ಒಳ್ಳೆಯದು'' ಎಂದು 
ಅವನು ತಿಳಿಸಿದನು. 

'8ಆಗ ಆ ಮೂವರು ಪರಾಕ್ರಮಿಗಳು ಫಿಲಿಷ್ಟಿಯರ 
ಸೈನ್ಯದೊಂದಿಗೆ ಹೋರಾಡುತ್ತಾ ಬೇತ್ಲೆಹೇಮಿನ ಬಾಗಿಲ 
ಬಳಿಯಲ್ಲಿದ್ದ ಬಾವಿಯ ನೀರನ್ನು ಸೇದಿ ದಾವೀದನಿಗೆ 
ತಂದುಕೊಟ್ಟರು. ಆದರೆ ದಾವೀದನು ಆ ನೀರನ್ನು 





1 ಪೂರ್ವಕಾಲವೃತ್ತಾ 0ತ 11:10-26 


ಕುಡಿಯಲು ನಿರಾಕರಿಸಿದನು. ಆ ನೀರನ್ನು ಯೆಹೋವ 
ನಿಗೆ ಸಮರ್ಪಿಸಿ ನೆಲದ ಮೇಲೆ ಹೊಯಿದುಬಿಟ್ಟನು. 
"ದೇವರೇ, ನಾನು ಈ ನೀರನ್ನು ಕುಡಿಯಲಾರೆನು. 
ಯಾಕೆಂದರೆ ನನಗಾಗಿ ತಮ್ಮ ಪ್ರಾಣ ಕೊಡಲು ಹೆದರದೆ 
ನೀರನ್ನು ತಂದವರ ರಕ್ತವಿದು'' ಎಂದು ದಾವೀದನು 
ಅರಿಕೆ ಮಾಡಿ ಆ ನೀರನ್ನು ಕುಡಿಯಲು ನಿರಾಕರಿಸಿದನು. 
ಈ ರೀತಿಯಾಗಿ ಅನೇಕ ಪರಾಕ್ರಮದ ಕಾರ್ಯಗಳನ್ನು 
ಈ ಮೂರು ಮಂದಿ ವೀರರು ಮಾಡಿದರು. 


ಇತರ ಪರಾಕ್ರಮಶಾಲಿಗಳು 

20 ಯೋವಾಬನ ತಮ್ಮನಾದ ಅಬ್ಬೈಯು ಬೇರೆ ಮೂರು 
ಮಂದಿ ಪರಾಕ್ರಮಿಗಳ ನಾಯಕನಾಗಿದ್ದನು. ಆ 
ಮೂವರು ಪರಾಕ್ರಮಿಗಳಷ್ಟೇ ಇವನೂ ಪ್ರಖ್ಯಾತನಾಗಿ 
ದ್ದನು. ಅವನು ತನ್ನ ಬರ್ಜಿಯಿಂದ ಮುನ್ನೂರು ಮಂದಿ 
ಯೊಂದಿಗೆ ಯುದ್ಧಮಾಡಿ ಅವರನ್ನು ಹತಮಾಡಿದನು. 
2! ಅಬ್ಬೈಯು ಮೂವತ್ತು ಮಂದಿ ರಣವೀರರಿಗಿಂತಲೂ 
ಎರಹರಷ್ಟು ಪರಾಕ್ರಮಿಯಾಗಿದ್ದನು. ಅವನು ಅವರಿಗೆ 
ನಾಯಕನಾದನು. 

2ಚಿನಾಯನು ಯೆಹೋಯಾದನ ಮಗ. ಇವನು 
ಕಬ್ಬಯೇಲಿನಿಂದ ಬಂದವನು. ಇವನು ತುಂಬಾ 
ಶಕ್ತಿಶಾಲಿಯಾಗಿದ್ದನು. ಮೋವಾಬ್ಯರಲ್ಲಿ ಹೆಸರುವಾಸಿ 
ಯಾದ ಇಬ್ಬರು ಪರಾಕ್ರಮಶಾಲಿಗಳನ್ನು ಇವನು 
ಕೊಂದನು. ಒಂದು ದಿವಸ ಹಿಮ ಸುರಿಯುತ್ತಿರುವಾಗಲೇ 
ಗುಂಡಿಯೊಳಗೆ ಬಿದ್ದಿದ್ದ ಸಿಂಹವನ್ನು ಒಬ್ಬನೇ ಕೊಂದು 
ಹಾಕಿದನು. ಈಜಿಪ್ಟಿನಲ್ಲಿ ಅತ್ಯಂತ ಎತ್ತರವಾಗಿದ್ದ 
ಮಹಾಸ್ಕೆನಿಕನೊಬ್ಬನನ್ನು ಬೆನಾಯನು ಕೊಂದು 
ಹಾಕಿದನು. ಅವನು ಏಳೂವರೆ ಅಡಿ ಎತ್ತರವಾಗಿದ್ದನು. 
ಅವನ ಕೈಯಲ್ಲಿದ್ದ ಈಟಿಯು ದೊಡ್ಡ ಕಂಬದಂತೆ ಇತ್ತು. 
ಬೆನಾಯನ ಕೈಯಲ್ಲಿ ಒಂದು ದೊಣ್ಣೆ ಮಾತ್ರ ಇತ್ತು 
ಬೆನಾಯನು ಅವನ ಹತ್ತಿರ ಹೋಗಿ ಅವನ ಕೈಯಲ್ಲಿದ್ದ 
ಈಟಿಯನ್ನು ಕಿತ್ತುಕೊಂಡು ಅದರಿಂದಲೇ ಅವನನ್ನು 
ಸಾಯಿಸಿದನು. "ಇಂಥಾ ಅನೇಕ ಪರಾಕ್ರಮದ ಕೃತ್ಯ 
ಗಳನ್ನು ಯೆಹೋಯಾದನ ಮಗನಾದ ಬೆನಾಯನು 
ಮಾಡಿದ್ದನು. ಆ ಮೂರು ಮಂದಿ ವೀರರಂತೆಯೇ 
ಇವನೂ ಹೆಸರುವಾಸಿಯಾಗಿದ್ದನು. ಬೆನಾಯನು 
ಮೂವತ್ತು ಪರಾಕ್ರಮಿಗಳಿಗಿಂತಲೂ ಹೆಚ್ಚು ಹೆಸರು 
ವಾಸಿಯಾಗಿದ್ದನು. ಆದರೆ ಇವನು ಆ ಮೂವರು 
ಪರಾಕ್ರಮಿಗಳಲ್ಲಿ ಒಬ್ಬನಾಗಿರಲಿಲ್ಲ. ದಾವೀದನು ಇವ 
ನನ್ನು ಅಂಗರಕ್ಟಕರಿಗೆ ನಾಯಕನನ್ನಾಗಿ ಮಾಡಿದನು. 


ಮೂವತ್ತುಮಂದಿ ಯುದ್ಧವೀರರು 
ಮೂವತ್ತು ಮಂದಿ ಯುದ್ಧವೀರರು ಯಾರೆಂದರೆ: 
ಯೋವಾಬನ ತಮ್ಮನಾದ ಅಸಾಹೇಲನು. ಬೇತ್ಲೆಹೇಮಿ 


1 ಪೂರ್ವಕಾಲವೃತ್ತಾ 0ತ 11:27-12:15 558 


ನವನಾದ ದೋದೋವಿನ ಮಗನಾದ ಎಲ್ಟಾನಾನನು; 
27ಹರೋರಿನವನಾದ ಶಮ್ಮೋತನು; ಪೆಲೋನ್ಯನಾದ 
ಹೆಲೆಚನು; ತೆಕೋವದವನಾದ ಇಕ್ಕೇಷನ ಮಗನಾದ 
ಈರ. ಅನತೋತಿನವನಾದ ಅಬೀಯೇಜರನು. ಹುಷ 
ತ್ಯನಾದ ಸಿಬ್ಯೆ, ಅಹೋಹಿನವನಾದ ಈಲ್ವ: 30ನೆಟೋಫದ 
ಮಹರೈ, ನೆಟೋಫದ ಬಾಣನ ಮಗನಾದ ಹೇಲೆದನು. 
*'ಬೆನ್ಯಾಮೀನ್‌ ಪ್ರಾಂತ್ಯದ ಗಿಬೆಯದಿಂದ ಬಂದ 
ರೀಬೈಯ ಮಗನಾದ ಈತ್ಯೆ; ಪಿರಾತೋನ್ಯನಾದ ಬೆನಾ 
ಯನು. 5 ನಹಲೇಗಾಷಿನವನಾದ ಹೂರೈ; ಅರಾಬಾ 
ತಗ್ಗಿನವನಾದ ಅಬೀಯೇಲ; 33 ಬಹರೂಮ್ಯನಾದ 
ಅಜ್ಮಾವೆತ; ಶಾಲ್ಪೋನ್ಯನಾದ ಎಲೆಯಬ್ಬ. 3*ಗಿಜೋನ್ಯ 
ನಾದ ಹಾಷೇಮನ ಗಂಡುಮಕ್ಕಳು; ಹರಾರ್ಯನಾದ 
ಶಾಗಿಯ ಮಗ ಯೋನಾತಾನ; ಹರಾರ್ಯನಾದ ಶಾಕಾ 
ರನ ಮಗನಾದ ಅಹೀಯಾಮ್‌; ಊರನ ಮಗನಾದ 
ಎಲೀಫಲ್‌; 3€ಮಕೆರಾತ್ಯನಾದ ಹೇಫೆರನು; ಪೆಲೋನ್ಯ 
ನಾದ ಅಹೀಯ; *'ಕರ್ಮೆಲ್ಯನಾದ ಹೆಚ್ರೋ; ಎಜ್ಜಿಯ 
ಮಗನಾದ ನಾರೈ: 3ನಾತಾನನ ಸಹೋದರನಾದ 
ಯೋವೇಲ; ಹಗ್ರೀಯ ಮಗನಾದ ಮಿಬ್ದಾರ್‌; 
*ಅಮ್ಮೋನಿಯನಾದ ಜೆಲೆಕ; ಬೇರೋತ್‌ ಊರಿನ 
ವನಾದ ನಹರೈ. (ಇವನು ಚೆರೂಯಳ ಮಗನಾದ 
ಯೋವಾಬನ ಆಯುಧವಾಹಕನಾಗಿದ್ದನು); *'ಇತ್ರೀ 
ಯನಾದ ಈರ; ಇತ್ರೀಯನಾದ ಗಾರೇಬ; *'ಹಿತ್ತೀ 
ಯನಾದ ಊರೀಯ; ಅಹ್ಲೈಯ ಮಗನಾದ ಜಾಬಾದ್‌; 
ರೂಬೇನ್‌ ಕುಲದ ಶೀಜನ ಮಗನಾದ ಅದೀನ 
(ಇವನು ರೂಬೇನ್‌ ಕುಲದವರಿಗೆ ಅಧಿಪತಿಯಾಗಿದ್ದನು 
ಮತ್ತು ಮೂವತ್ತು ಮಂದಿ ಪರಾಕ್ರಮಿಗಳಲ್ಲಿ ಒಬ್ಬನಾ 
ಗಿದ್ದನು); ಮಾಕನ ಮಗನಾದ ಹಾನಾನ್‌; ಮೆತನಯ 
ವನಾದ ಯೋಷಾಘಫಾಟನು; “ ಅಷ್ಯೆರಾತ್ಯನಾದ ಉಜ್ಜೀ 
ಯನು; ಅರೋಯೇರಿನವನಾದ ಹೋತಾಮನ ಗಂಡು 
ಮಕ್ಕಳು; ಶಾಮಾ ಮತ್ತು ಯೆಗೀಯೇಲ್‌; “ಶಿಮ್ರಿಯ 
ಮಗನಾದ ಎದೀಗಯೇಲ; ಎದೀಗಯೇಲನ ತಮ್ಮನೂ 
ತೀಚೀಯನೂ ಆದ ಯೋಹ; *ಮಹವೀಯನಾದ 
ಎಲೀಯೇಲ; ಎಲ್ಲಾಮನ ಗಂಡುಮಕ್ಕಳಾದ ಯೆರೀಬೈೆ 
ಮತ್ತು ಯೋಷವ್ಯನು; ಮೋವಾಬ್ಯನಾದ ಇತ್ಯ; 
11ಎಲೀಯೇಲ್‌, ಓಬೇದ್‌, ಮೆಚೋಬಾಯನಾದ 
ಯಾಸೀಯೇಲ್‌. 


ದಾವೀದನೊಂದಿಗೆ ಸೇರಿದ ಪರಾಕ್ರಮಶಾಲಿಗಳು 
1 ಗ ದಾವೀದನು ಚಿಕ್ಲಗಿನಲ್ಲಿದ್ದಾಗ ಕೆಲವು ಪರಾಕ್ರ 
ಮಶಾಲಿಗಳು ಬಂದು ದಾವೀದನೊಂದಿಗೆ 
ಸೇರಿಕೊಂಡರು. ಕೀಷನ ಮಗನಾದ ಸೌಲನಿಂದ ತಪ್ಪಿಸಿ 
ಕೊಳ್ಳಲು ದಾವೀದನು ಚಿಕ್ಲಗಿನಲ್ಲಿ ಅಡಗಿಕೊಂಡಿದ್ದನು. 
ಇವರು ಯುದ್ಧದಲ್ಲಿ ದಾವೀದನಿಗೆ ನೆರವಾದರು. 


ಇವರು ತಮ್ಮ ಎಡಗೈಯಿಂದಲೂ ಬಲಗೈಯಿಂದಲೂ 
ಬಿಲ್ಲುಗಳಿಂದ ಬಾಣಗಳನ್ನೂ ಕವಣೆಗಳಿಂದ ಕಲ್ಲು 
ಗಳನ್ನೂ ಗುರಿಯಿಟ್ಟು ಹೊಡೆಯ ಬಲ್ಲವರಾಗಿದ್ದರು. 
ಇವರೆಲ್ಲರೂ ಬೆನ್ಯಾಮೀನನ ಕುಲದವನಾದ ಸೌಲನ 
ಕುಟುಂಬದವರು. ಅವರ ಹೆಸರುಗಳು ಇಂತಿವೆ: 

ಅವರ ನಾಯಕರು ಅಹೀಯೆಜೆರ್‌ ಮತ್ತು 
ಯೋವಾಷ್‌ (ಇವರಿಬ್ಬರೂ ಗಿಬೆಯದವನಾದ ಹಷ್ಟೆ 
ಮಾಹನ ಗಂಡುಮಕ್ಕಳು); ಅಜ್ಮಾವೆತನ ಗಂಡು 
ಮಕ್ಕಳಾದ ಯೆಜೀಯೇಲ್‌ ಮತ್ತುಪೆಲೆಟ; ಅನತೋತ್‌ 
ಊರಿನವರಾದ ಬೆರಾಕಾ ಮತ್ತು ಯೇಹು.*ಗಿಬ್ಯೋನ್‌ 
ಊರಿನವನಾದ ಇಷ್ಮಾಯನು. (ಇವನು ಮೂರು ಮಂದಿ 
ಪರಾಕ್ರಮಶಾಲಿಗಳಲ್ಲಿ ಒಬ್ಬನಾಗಿದ್ದನು. ಅಲ್ಲದೆ ಅವರ 
ನಾಯಕನಾಗಿದ್ದನು.) ಯೆರೆಮೀಯ, ಯಹಜೀ 
ಯೇಲ್‌, ಯೋಹಾನಾನ್‌ ಮತ್ತು ಯೋಜಾಬಾದ್‌. 
ಇವರೆಲ್ಲಾ ಗೆದೆರಾಯರು, *ಹರೀಫ್ಯದವರಾದ ಎಲ್ಲೂಜ್ಯಿ, 
ಏಯೆರೀಮೋತ್‌, ಬೆಯಲ್ಯ, ಶೆಮರ್ಯ ಮತ್ತು ಶೆಫಟ್ಯ. 
*ಕೋರಹನ ಗೋತ್ರದವರಾದ ಎಲ್ಮಾನ, ಇಷ್ಟೀಯ, 
ಅಜರೇಲ್‌, ಯೋವೆಜಿರ್‌ ಮತ್ತು ಯಾಷೊಬ್ಬಾಮ. 
7ಗೆದೋರ್‌ ಊರಿನವನಾದ ಯೆರೋಹಾಮನ ಗಂಡು 
ಮಕ್ಕಳಾದ ಯೋವೇಲ ಮತ್ತು ಜಿಬದ್ಯ. 


ಗಾದ್ಯರು 

ಅರಣ್ಯದಲ್ಲಿದ್ದ ಕೋಟೆಯಲ್ಲಿ ಗಾದ್‌ಕುಲದ ಕೆಲ 
ವರು ದಾವೀದನನ್ನು ಸೇರಿಕೊಂಡರು. ಇವರು ಯುದ್ಧ 
ದಲ್ಲಿ ನುರಿತ ಸೈನಿಕರಾಗಿದ್ದರು. ಈಟಿ ಬರ್ಜಿಗಳಲ್ಲಿ 
ಪರಿಣಿತರು; ಸಿಂಹಗಳಂತೆ ಕ್ರೂರಿಗಳು; ಬೆಟ್ಟದ ಮೇಲೆ 
ಜಿಂಕೆಯ ತರಹ ವೇಗವಾಗಿ ಓಡಬಲ್ಲವರು. 

*ಗಾದ್‌ಕುಲದ ಸೈನ್ಯಾಧಿಕಾರಿ ಏಜಿರ; ಎರಡನೆಯ ಅಧಿ 
ಕಾರಿ ಓಬದ್ಯ; ಎಲೀಯಾಬನು ಮೂರನೆಯ ಅಧಿಕಾರಿ; 
ನಾಲ್ಕನೆಯ ಅಧಿಕಾರಿ ಮಷ್ಕನ್ನ; ಐದನೆಯ ಅಧಿಕಾರಿ 
ಯೆರೆಮೀಯ; ಆರನೆಯ ಅಧಿಕಾರಿ ಅತ್ತೈ ಏಳನೆಯ 
ಅಧಿಕಾರಿ ಎಲೀಯೇಲ; ಎಂಟನೆಯ ಅಧಿಕಾರಿ 
ಯೋಹಾನಾನ; ಒಂಭತ್ತನೆಯ ಅಧಿಕಾರಿ ಎಲ್ಹಾಬಾದ; 
ಹತ್ತನೆಯ ಅಧಿಕಾರಿ ಯೆರೆಮೀಯ; ಹನ್ನೊಂದನೆಯ 
ಅಧಿಕಾರಿ ಮಕ್ಕನ್ನೆ. 

"ಇವರೆಲ್ಲಾ ಗಾದ್ಯರ ಸೇನಾಧಿಪತಿಗಳಾಗಿದ್ದರು. ಇವ 
ರಲ್ಲಿ ಅತಿಬಲಹೀನನಾದವನು ನೂರು ಮಂದಿ ವೈರಿಗ 
ಳೊಂದಿಗೆ ಕಾದಾಡಲು ಶಕ್ತನಾಗಿದ್ದನು. ಅವರಲ್ಲಿ 
ಎಲ್ಲರಿಗಿಂತ ಪರಾಕ್ರಮಿಯು ಒಂದು ಸಾವಿರ ವೈರಿಗ 
ಳೊಂದಿಗೆ ಕಾದಾಡಲು ಶಕ್ಕನು. "ಜೋರ್ಡನ್‌ 
ನದಿಯು ದಡಮೀರಿ ಹರಿಯುತ್ತಿರುವಾಗ ಗಾದ್‌ ಕುಲ 
ದವರು ಅದನ್ನು ದಾಟಿ ಆಚಿಪ್ರದೇಶದಲ್ಲಿ ವಾಸವಾಗಿದ್ದ 


559 


ಜನರನ್ನೆಲ್ಲಾ ಪೂರ್ವಕ್ಕೂ ಪಶ್ಚಿಮಕ್ಕೂ ಓಡಿಸಿ ಅವರ 
ಸ್ಥಳವನ್ನು ಆಕ್ರಮಿಸಿಕೊಂಡರು. 


ದಾವೀದನೊಂದಿಗೆ ಸೇರಿದ್ದ ಇತರ ಸೈನಿಕರು 

16 ಬೆನ್ಯಾಮೀನ್‌ ಮತ್ತು ಯೆಹೂದ ಕುಲದ ಇತರ 
ಜನರೂ ದಾವೀದನ ಕೋಟೆಯಲ್ಲಿ ದಾವೀದನೊಂದಿಗೆ 
ಸೇರಿಕೊಂಡರು. ''ಅವರನ್ನು ಎದುರುಗೊಳ್ಳಲು ದಾವೀ 
ದನು ಹೊರಬಂದು, ""ನೀವು ಸಮಾಧಾನದಿಂದ ನನಗೆ 
ಸಹಾಯಮಾಡಲು ಬಂದಿದ್ದರೆ ನಿಮ್ಮನ್ನು ಸ್ವಾಗತಿಸು 
ತ್ತೇನೆ. ಆದರೆ ನೀವು ನನ್ನ ಮೇಲೆ ಹೊಂಚುಹಾಕಲು 
ಬಂದಿರುವುದಾದರೆ ನಾನು ನಿರಪರಾಧಿಯಾಗಿರುವ 
ಕಾರಣ ನಮ್ಮ ಪೂರ್ವಿಕರ ದೇವರು ನಿಮ್ಮನ್ನು ಶಿಕ್ಚಿಸಲಿ'' 
ಎಂದು ಹೇಳಿದನು. 

ಮೂವತ್ತು ಮಂದಿ ಶೂರರ ನಾಯಕನಾದ 
ಅಮಾಸ್ಕೆಯು ಆತ್ಮನಿಂದ ತುಂಬಿದವನಾಗಿ ಹೇಳಿದ್ದೇ 
ನೆಂದರೆ: 


""ದಾವೀದನೇ, ನಾವು ನಿನ್ನವರು. ಇಷಯನ 
ಮಗನೇ, ನಾವು ನಿನಗೆ ಸೇರಿದವರು; ನಿನಗೆ ಸಮಾ 
ಧಾನ ಕೋರುವವರು; ನಿನಗೆ ಸಹಾಯ ಮಾಡುವ 
ವರಿಗೆ ಸಮಾಧಾನ ಕೋರುವೆವು; ಯಾಕೆಂದರೆ 
ನಿನ್ನ ದೇವರು ನಿನಗೆ ಸಹಾಯಮಾಡುತ್ತಿದ್ದಾನೆ.'' 


ದಾವೀದನು ಇವರನ್ನು ಸ್ವಾಗತಿಸಿ ತನ್ನ ಸೈನ್ಯಾಧಿಪತಿ 
ಗಳನ್ನಾಗಿ ಮಾಡಿದನು. 

ಮನಸ್ಸೆಕುಲದಿಂದಲೂ ಕೆಲವರು ದಾವೀದನನ್ನು 
ಸೇರಿಕೊಂಡರು. ದಾವೀದನು ಸೌಲನೊಂದಿಗೆ ಯುದ್ಧ 
ಮಾಡಲು ಫಿಲಿಷ್ಟಿಯರೊಂದಿಗೆ ಸೇರಿಕೊಂಡಾಗ ಮನಸ್ಸೆ 
ಯವರು ದಾವೀದನ ಬಳಿಗೆ ಬಂದರು. ದಾವೀದನೂ 
ಅವನ ಜನರೂ ನಿಜವಾಗಿಯೂ ಫಿಲಿಷ್ಟಿಯರಿಗೆ 
ಸಹಾಯಮಾಡಿರಲಿಲ್ಲ. ಫಿಲಿಷ್ಟಿಯ ಪ್ರಧಾನರು ದಾವೀ 
ದನು ಯುದ್ಧಕ್ಕೆ ಬರಬಾರದೆಂದು ಹೇಳಿ ಹಿಂದಕ್ಕೆ 
ಕಳುಹಿಸಿದರು. ""ಇವನು ತನ್ನ ಅರಸನೊಟ್ಟಿಗೆ ಸೇರಿದರೆ 
ನಮ್ಮ ರುಂಡಗಳೇ ಕತ್ತರಿಸಲ್ಪಹುವವು'' ಎಂದರು. 
ದಾವೀದನು ಚಿಕ್ಲಗಿನಲ್ಲಿ ವಾಸವಾಗಿದ್ದಾಗ ಅವ 
ನೊಂದಿಗೆ ಸೇರಿದ ಮನಸ್ಸೆಕುಲದವರು ಯಾರೆಂದರೆ; 
ಅದ್ನ, ಯೋಜಾಬಾದ್‌, ಎದೀಗಯೇಲ್‌, ಮೀಕಾ 
ಯೇಲ್‌, ಯೋಜಾಬಾದ್‌, ಎಲೀಹೂ ಮತ್ತು ಚಿಲ್ಲತೈೆ. 
ಇವರೆಲ್ಲರೂ ಮನಸ್ಸೆಕುಲದ ಮುಖ್ಯಾಧಿಕಾರಿಗಳಾ 
ಗಿದ್ದರು. 2` ದಾವೀದನು ದುಷ್ಟ ಜನರ ವಿರುದ್ಧವಾಗಿ 
ಮಾಡಿದ ಯುದ್ಧದಲ್ಲಿ ಅವರು ಸಹಾಯಮಾಡಿದರು. ಈ 
ದುಷ್ಟ ಜನರು ದೇಶದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು 
ಸ್ಥಳಕ್ಕೆ ಹೋಗುತ್ತಾ ದರೋಡೆ ಮಾಡುತ್ತಿದ್ದರು. 


1 ಪೂರ್ವಕಾಲವ್ಳತ್ತಾ 0ತ 12:16-33 


ಮನಸ್ಸೆಕುಲದಿಂದ ಸೇರಿದ ಜನರೆಲ್ಲಾ ಧೈರ್ಯಶಾಲಿಗಳಾ 
ಗಿದ್ದರು. ಅವರು ದಾವೀದನ ಸೈನ್ಯದಲ್ಲಿ ಅಧಿಕಾರಿ 
ಗಳಾದರು. 

2ದ್ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಜನರು ಬಂದು 
ದಾವೀದನನ್ನು ಸೇರಿಕೊಂಡಿದ್ದರಿಂದ ದಾವೀದನ ಸೈನ್ಯವು 
ಬಲಗೊಂಡಿತು. 


ಹೆಬ್ರೋನಿನಲ್ಲಿ ಸೇರಿದ ಇತರ ಜನರು 

ದಾವೀದನು ಹೆಬ್ರೋನಿನಲ್ಲಿದ್ದಾಗ ಯುದ್ಧಸನ್ನದ್ಧ 
ರಾಗಿದ್ದವರು ದಾವೀದನಿಗೆ ಸೌಲನ ರಾಜ್ಯವನ್ನು 
ಕೊಡಲು ಬಂದರು. ಇದು ಯೆಹೋವನು ಮುಂತಿಳಿಸಿ 
ದಂತೆ ಆಯಿತು. ಅವರ ಸಂಖ್ಯೆಯು ಹೀಗಿದೆ: 
2೭ ಯೆಹೂದಕುಲದಿಂದ ಆರು ಸಾವಿರದ ಎಂಟನೂರು 
ಮಂದಿ. ಅವರು ಈಟಿ ಮತ್ತು ಗುರಾಣಿಗಳನ್ನು ಹಿಡಿದ 
ಸೈನಿಕರಾಗಿದ್ದರು. 

ಬ ನ್ಥಿಮೆಯೋನ್‌ಕುಲದಿಂದ ಏಳು ಸಾವಿರದ ನೂರು 
ಮಂದಿ. 

26ಲೇವಿಕುಲದಿಂದ ನಾಲ್ಕು ಸಾವಿರದ ಆರುನೂರು 
ಮಂದಿ. 

27ಯೆಹೋಯಾದಾವನು ಅವರಲ್ಲಿದ್ದನು. ಇವನು 
ಆರೋನನ ಕುಲಪ್ರಧಾನನಾಗಿದ್ದನು. ಇವನೊಂದಿಗೆ 
ಮೂರು ಸಾವಿರದ ಏಳುನೂರು ಮಂದಿ. ಆ ಗುಂಪಿನಲ್ಲಿ 
ಚಾದೋಕನೂ ಇದ್ದನು. ಇವನೂ ಪರಾಕ್ರಮಶಾಲಿ 
ಯಾಗಿದ್ದನು. ಇವನು ತನ್ನ ಇಪ್ಪತ್ತೆರಡು ಮಂದಿ ಅಧಿಕಾರಿ 
ಗಳೊಂದಿಗೆ ಸೇರಿದನು. 

2೨ ಬೆನ್ಯಾಮೀನ್‌ಕುಲದಿಂದ ಮೂರು ಸಾವಿರ ಮಂದಿ 
ಇದ್ದರು. ಇವರೆಲ್ಲಾ ಸೌಲನ ಸಂಬಂಧಿಕರು. ಇವರಲ್ಲಿ 
ಬಹು ಮಂದಿ ಸೌಲನು ಜೀವಿಸಿರುವಾಗ ಅವ 
ನೊಂದಿಗಿದ್ದರು. 

30ಎಫ್ರಾ ಯೀಮ್‌ಕುಲದಿಂದ ಇಪ್ಪತ್ತು ಸಾವಿರದ 
ಎಂಟನೂರು ಮಂದಿ ಇದ್ದರು. ಇವರೆಲ್ಲರೂ ಧೈರ್ಯ 
ಶಾಲಿ ಸೈನಿಕರು ಮತ್ತು ತಮ್ಮ ಕುಲದವರಿಗೆ ನಾಯಕ 
ರಾಗಿದ್ದರು. 

*'ಮನಸ್ಸೆಯ ಅರ್ಧಕುಲದಿಂದ ಹದಿನೆಂಟು ಸಾವಿರ 
ಮಂದಿ ಇದ್ದರು. ದಾವೀದನನ್ನು ಅರಸನನ್ನಾಗಿ ಮಾಡಲು 
ಇವರನ್ನು ಹೆಸರುಹೆಸರಾಗಿ ಕರೆಸಲಾಗಿತ್ತು. 

32ಇಸ್ಸಾಕಾರ್‌ಕುಲದಿಂದ ಇನ್ನೂರು ಮಂದಿ ಜ್ಞಾನಿ 
ಗಳು ಬಂದಿದ್ದರು. ಇವರು ಸಮಯೋಚಿತ ಜ್ಞಾನವುಳ್ಳ 
ವರಾಗಿದ್ದರು ಮತ್ತು ಇಸ್ರೇಲರಿಗೆ ಯೋಗ್ಯವಾದದ್ದನ್ನು 
ತಿಳಿದವರಾಗಿದ್ದರು; ಇವರ ಸಂಬಂಧಿಕರೂ ಇವರೊಂದಿ 
ಗಿದ್ದರು ಮತ್ತು ಇವರ ಆಜ್ಞೆಗೆ ಒಳಪಟ್ಟವರೂ ಆಗಿದ್ದರು. 

3 ಜಿಬುಲೂನ್‌ ಕುಲದಿಂದ ಐವತ್ತು ಸಾವಿರ ನುರಿತ 
ಸೈನಿಕರು ಬಂದರು. ಅವರು ಎಲ್ಲಾ ತರದ 


1 ಪೂರ್ವಕಾಲವೃತ್ತಾ 0ತ 12:34-13:13 560 


ಆಯುಧಗಳನ್ನು ಉಪಯೋಗಿಸಲು ತರಬೇತಿ ಹೊಂದಿ 
ದವರು. ಇವರು ದಾವೀದನಿಗೆ ನಂಬಿಗಸ್ತರಾಗಿದ್ದರು. 

3*ನಫ್ತಾಲಿಕುಲದಿಂದ ಒಂದು ಸಾವಿರ ಮಂದಿ ಅಧಿಪತಿ 
ಗಳು ಮತ್ತು ಮೂವತ್ತೇಳು ಸಾವಿರ ಮಂದಿ ಸೈನಿಕರು 
ಇದ್ದರು. ಇವರೆಲ್ಲಾ ಈಟಿ ಮತ್ತು ಗುರಾಣಿಗಳನ್ನು ಹಿಡಿದ 
ಸೈನಿಕರಾಗಿದ್ದರು. 

ದಾನ್‌ಕುಲದಿಂದ ಇಪ್ಪತ್ತೆಂಟು ಸಾವಿರದ ಆರು 
ನೂರು ಮಂದಿ ಯುದ್ಧಕ್ಕೆ ತಯಾರಾದವರು ಇದ್ದರು. 

36ಅಶೇರ್‌ಕುಲದಿಂದ ನಲವತ್ತು ಸಾವಿರ ಮಂದಿ 
ಯುದ್ಧಕ್ಕೆ ತಯಾರಾದವರು ಇದ್ದರು. 

*'ಜೋರ್ಡನ್‌ ಹೊಳೆಯ ಪೂರ್ವಪ್ರಾಂತ್ಯದಲ್ಲಿದ್ದ 
ರೂಬೇನ್‌, ಗಾದ್‌ ಮತ್ತು ಮನಸ್ಸೆಯ ಅರ್ಧಕುಲ 
ಗಳಿಂದ ಒಂದುಲಕ್ಟದ ಇಪ್ಪತ್ತುಸಾವಿರ ಮಂದಿ. ಇವರು 
ಎಲ್ಲಾ ತರದ ಆಯುಧಗಳಲ್ಲಿ ಪರಿಣತರಾಗಿದ್ದರು. 

*ಇವರೆಲ್ಲರೂ ಧೈರ್ಯಶಾಲಿ ಯೋಧರಾಗಿದ್ದರು. 
ಇವರೆಲ್ಲಾ ದಾವೀದನನ್ನು ಅರಸನನ್ನಾಗಿ ಮಾಡುವ 
ಉದ್ದೇಶದಿಂದ ಹೆಬ್ರೋನಿಗೆ ಬಂದರು. ದಾವೀದನು 
ತಮ್ಮ ಅರಸನಾಗುವುದಕ್ಕೆ ಇಸ್ರೇಲಿನ ಬೇರೆ ಜನರೆಲ್ಲರೂ 
ಒಪ್ಪಿಗೆ ಕೊಟ್ಟರು. ಈ ಜನರೆಲ್ಲಾ ದಾವೀದನೊಂದಿಗೆ 
ಮೂರು ದಿನಗಳನ್ನು ಕಳೆದರು. ಅವರ ಕುಟುಂಬದವರು 
ತಯಾರಿಸಿದ್ದ ಆಹಾರವನ್ನು ಅವರು ಊಟಮಾಡಿದರು. 
“ಇದಲ್ಲದೆ ಇವರ ನೆರೆಹೊರೆಯವರಾದ ಇಸ್ಸಾಕಾರ್‌, 
ನಫ್ತಾಲಿ, ಜಿಬುಲೂನ್‌ ಕುಲದವರು ಸಹ ಅಡಿಗೆ ಮಾಡಿಸಿ 
ಒಂಟಿಗಳ, ಹೇಸರಕತ್ತೆಗಳ, ಎತ್ತುಗಳ ಮತ್ತು ದನಕರುಗಳ 
ಮೇಲೆ ಹೇರಿಕೊಂಡು ಬಂದು ಒದಗಿಸಿದರು. ಅವರು 
ಬೇಕಾದಷ್ಟು ಗೋಧಿಹಿಟ್ಟನ್ನು, ಒಣಅಂಜೂರವನ್ನು, 
ದ್ರಾಕ್ಷಿಯನ್ನು, ದ್ರಾಕ್ಷಾರಸವನ್ನು, ಎಣ್ಣೆಯನ್ನು, ದನಕರು 
ಗಳನ್ನು ಮತ್ತು ಕುರಿಗಳನ್ನು ಒದಗಿಸಿದರು. ಇಸ್ರೇಲ 
ರೆಲ್ಲರೂ ಹರ್ಷದಿಂದ ತುಂಬಿದರು. 


ಒಡಂಬಡಿಕೆಯ ಪೆಟ್ಟಿಗೆಯನ್ನು ಹಿಂದಕ್ಕೆ ತರಲು 
ಮಾಡಿದ ತೀರ್ಮಾನ 

iS Me ತನ್ನ ಎಲ್ಲಾ ಸೇನಾಧಿಪತಿಗ 

ಳೊಂದಿಗೆ ಮಾತನಾಡಿದನು. ಅವನು ಸಹಸ್ರಾಧಿ 
ಪತಿಗಳೊಂದಿಗೆ ಶತಾಧಿಪತಿಗಳೊಂದಿಗೆ ಮತ್ತು ಪ್ರತಿ 
ಯೊಬ್ಬ ನಾಯಕನೊಂದಿಗೆ ಚರ್ಚಿಸಿದನು. ?ಆಮೇಲೆ 
ಇಸ್ರೇಲ್‌ ಜನರನ್ನು ಕರೆದು ಅವರಿಗೆ ಹೀಗಂದನು, 
"ಇದು ನಿಮಗೆ ಒಳ್ಳೆಯ ಆಲೋಚನೆ ಎನಿಸಿದರೆ ಮತ್ತು 
ಇದು ಯೆಹೋವನ ಚಿತ್ತಕ್ಕನುಸಾರವಾಗಿದ್ದರೆ, ಇಸ್ರೇಲಿನ 
ಎಲ್ಲಾ ಸ್ಥಳಗಳಲ್ಲಿರುವ ನಮ್ಮ ಸಹೋದರರಿಗೆ ಒಂದು 
ಸಂದೇಶವನ್ನು ಕಳುಹಿಸೋಣ. ನಮ್ಮ ಸಹೋದರ 
ರೊಂದಿಗೆ ಊರುಗಳಲ್ಲಿಯೂ ಊರುಗಳ ಸಮೀಪ 
ದಲ್ಲಿರುವ ಹೊಲಗಳಲ್ಲಿಯೂ ವಾಸವಾಗಿರುವ ಯಾಜಕ 


ರಿಗೂ ಲೇವಿಯರಿಗೂ ಈ ಸಂದೇಶವನ್ನು ಕಳುಹಿಸಿ 
ಕೊಡೋಣ; "ನೀವು ಬಂದು ನಮ್ಮೊಂದಿಗೆ ಸೇರಿಕೊಳ್ಳಿ. 
ನಾವೆಲ್ಲರೂ ಹೋಗಿ ಒಡಂಬಡಿಕೆಯ ಪೆಟ್ಟಿಗೆಯನ್ನು 
ಜೆರುಸಲೇಮಿಗೆ ತರೋಣ. ಸೌಲನು ಅರಸನಾಗಿದ್ದಾಗ 
ನಾವು ಒಡಂಬಡಿಕೆಯ ಪೆಟ್ಟಿಗೆಯ ಬಗ್ಗೆ ಆಸಕ್ತಿ 
ವಹಿಸಲಿಲ್ಲ.'' “ಆದ್ದರಿಂದ ಇಸ್ರೇಲರೆಲ್ಲರೂ ದಾವೀದನ 
ಸಲಹೆಗೆ ಒಪ್ಪಿದರು ಮತ್ತು ಅದು ಯೋಗ್ಯವಾದದ್ದೆಂದು 
ತೀರ್ಮಾನಿಸಿದರು. 

5ಆಗ ದಾವೀದನು ಈಜಿಪ್ಟಿನ ಶೀಹೋರ್‌ ನದಿಯಿಂದ 
ಹಿಡಿದು ಲೆಬೊಹಮಾತ್‌ ಪಟ್ಟಣದ ತನಕ ಇದ್ದ ಇಸ್ರೇ 
ಲರನ್ನೆಲ್ಲಾ ಒಟ್ಟು ಸೇರಿಸಿದನು; ಅವರೆಲ್ಲರೂ 
ಯೆಹೋವನ ಒಡಂಬಡಿಕೆಯ ಪೆಟ್ಟಿಗೆಯನ್ನು ಕಿರ್ಯ 
ತ್ಯಾರೀಮಿನಿಂದ ತರಲು ಹೊರಟರು. "ಇಸ್ರೇಲಿನ ಎಲ್ಲಾ 
ಜನರು ದಾವೀದನೊಂದಿಗೆ ಯೆಹೂದದ ಬಾಳಾ ಎಂಬ 
ಸ್ಥಳಕ್ಕೆ (ಕೀರ್ಯಾತ್ಯಾರೀಮಿನ ಇನ್ನೊಂದು ಹೆಸರು 
ಬಾಳಾ.) ಯೆಹೋವನ ಒಡಂಬಡಿಕೆಯ ಪೆಟ್ಟಿಗೆಯನ್ನು 
ತರಲು ನಡೆದರು. ಆತನು ಕೆರೂಬಿಗಳ ನಡುವೆ ಆಸೀನ 
ನಾಗಿರುತ್ತಾನೆ. ಆ ಪೆಟ್ಟಿಗೆಯು ಯೆಹೋವನ ಹೆಸರಿನಲ್ಲಿ 
ಕರೆಯಲ್ಪಡುತ್ತದೆ. 

'ಅಬೀನಾದಾಬನ ಮನೆಯಲ್ಲಿದ್ದ ಒಡಂಬಡಿಕೆಯ 
ಪೆಟ್ಟಿಗೆಯನ್ನು ಜನರು ಎತ್ತಿ ಒಂದು ಹೊಸ ಬಂಡಿ 
ಯಲ್ಲಿಟ್ಟರು. ಉಜ್ಜನೂ ಅಹಿಯೋವನೂ ಆ ಬಂಡಿ 
ಯನ್ನು ನಡೆಸಿದರು. 

8ದಾವೀದನೂ ಇಸ್ರೇಲರೂ ದೇವರ ಮುಂದೆ 
ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಹೋದರು. 
ಹಾರ್ಪ್‌ವಾದ್ಯವನ್ನು, ಲೈರ್‌ ವಾದ್ಯವನ್ನು, ತಬಲವನ್ನು, 
ತಾಳವನ್ನು ಮತ್ತು ತುತ್ತೂರಿಯನ್ನು ಬಾರಿಸುತ್ತಾ 
ಹಾಡುತ್ತಾ ದೇವರಿಗೆ ಸ್ತೋತ್ರ ಮಾಡಿದರು. 

ಅವರು ಕೀದೋನನ ಕಣಕ್ಕೆ ಬಂದಾಗ ಗಾಡಿ 
ಎಳೆಯುತ್ತಿದ್ದ ಎತ್ತುಗಳು ಮುಗ್ಗರಿಸಿದವು. ಆಗಯೆಹೋ 
ವನ ಒಡಂಬಡಿಕೆಯ ಪೆಟ್ಟಿಗೆಯು ಬೀಳುವುದರಲ್ಲಿತ್ತು. 
ಉಜ್ಜನು ತನ್ನ ಕೈಯನ್ನು ಚಾಚಿ ಪೆಟ್ಟಿಗೆಯನ್ನು ಹಿಡಿಯಲು 
ಹೋದನು. ಆದರೆ ಯೆಹೋವನು ಅವನ ಮೇಲೆ 
ಕೋಪಗೊಂಡು ಆ ಪವಿತ್ರವಾದ ಪೆಟ್ಟಿಗೆಯನ್ನು ಮುಟ್ಟಿ 
ದ್ದಕ್ಕೆ ಅವನನ್ನು ಅಲ್ಲಿಯೇ ಸಾಯಿಸಿದನು. !! ದಾವೀದನು 
ಇದನ್ನು ನೋಡಿ ತುಂಬಾ ಬೇಸರಗೊಂಡನು. ಆ 
ಸಮಯದಿಂದ ಈ ತನಕವೂ ಆ ಸ್ಥಳಕ್ಕೆ ""ಪೆರೆಚ್‌ಉಜ್ಜ'' 
ಎಂಬ ಹೆಸರೇ ಇದೆ. 

12 ದಿವಸದಲ್ಲಿ ದಾವೀದನು ಯೆಹೋವನಿಗೆ ತುಂಬಾ 
ಭಯಪಟ್ಟು “ನಾನು ಯೆಹೋವನ ಒಡಂಬಡಿಕೆಯ 
ಪೆಟ್ಟಿಗೆಯನ್ನು ಜೆರುಸಲೇಮಿಗೆ ತರಲು ಆಗುವುದಿಲ್ಲ'' 
ಅಂದುಕೊಂಡನು. ದಾವೀದನು ದೇವರಿಗೆ ಭಯ 
ಪಟ್ಟನು. ದೇವರ ಒಡಂಬಡಿಕೆಯ ಪೆಟ್ಟಿಗೆಯನ್ನು 


561 1 ಪೂರ್ವಕಾಲವೃತ್ತಾಂತ 13:14-15:5 


ಓಬೇದೆದೋಮನ ಮನೆಯಲ್ಲಿಯೇ ಬಿಟ್ಟನು. ಓಬೇದೆ 
ದೋಮನು ಗತ್‌ ಊರಿನವನು. "ಆ ಮನೆಯಲ್ಲಿ 
ದೇವರ ಒಡಂಬಡಿಕೆಯ ಪೆಟ್ಟಿಗೆಯು ಮೂರು ತಿಂಗಳ 
ಕಾಲವಿತ್ತು ಯೆಹೋವನು ಆಮನೆಯನ್ನು ಆಶೀರ್ವದಿಸಿ 
ಅಭಿವೃದ್ಧಿಪಡಿಸಿದನು. 


ದಾವೀದನ ರಾಜ್ಯವಿಸ್ತರಣೆ 

14 ಪಟ್ಟಣದ ರಾಜನಾದ ಹೀರಾಮನು 
ದಾವೀದನ ಬಳಿಗೆ ತನ್ನ ಸಂದೇಶಕರನ್ನು 
ಕಳುಹಿಸಿದನು. ಇವರೊಂದಿಗೆ ದೇವದಾರು ಮರದ 
ತೊಲೆಗಳನ್ನು, ಕಲ್ಲುಕುಟಿಗರನ್ನು ಮತ್ತು ಬಡಗಿಯರನ್ನು 
ಕಳುಹಿಸಿದನು. ದಾವೀದನಿಗೊಂದು ಮನೆಯನ್ನು 
ಕಟ್ಟಲು ಇವರನ್ನು ಕಳುಹಿಸಿದನು. ದೇವರು ತನ್ನನ್ನು 
ಇಸ್ರೇಲರ ಅರಸನನ್ನಾಗಿ ಆಗಲೇ ಮಾಡಿದ್ದಾನೆಂದು 
ದಾವೀದನಿಗೆ ತಿಳಿದುಬಂತು. ಆತನು ದಾವೀದನ 
ಸಾಮ್ರಾಜ್ಯವನ್ನು ವಿಸ್ತರಿಸಿ ಬಲಿಷ್ಕಗೊಳಿಸಿದನು. 
ಯೆಹೋವನು ದಾವೀದನನ್ನೂ ಇಸ್ರೇಲರನ್ನೂ ಪ್ರೀತಿ 

ಸಿದ್ದರಿಂದ ಹಾಗೆ ಮಾಡಿದನು. 
ಜೆರುಸಲೇಮಿನಲ್ಲಿ ದಾವೀದನು ಇನ್ನೂ ಹಲವು 
ಸ್ತ್ರೀಯರನ್ನು ಮದುವೆಯಾದನು. ಅವನಿಗೆ ಅನೇಕ 
ಗಂಡುಹೆಣ್ಣು ಮಕ್ಕಳು ಹುಟ್ಟಿದರು. *ಜಿರುಸಲೇಮಿನಲ್ಲಿ 
ಅವನಿಗೆ ಹುಟ್ಟಿದ ಮಕ್ಕಳು ಯಾರೆಂದರೆ: ಶಮ್ಮೂವ, 
ಶೋಬಾಬ್‌, ನಾತಾನ್‌, ಸೊಲೊಮೋನ, *ಇಬ್ದಾರ್‌, 
ಎಲೀಷೂವ, ಎಲ್ಟೆಲೆಟ್‌, "ನೋಗಹ, ನೆಫೆಗ್‌, 


ಯಾಫೀಯ, 7ಎಲೀಷಾಮಾ, ಬೇಲ್ಯಾದ ಮತ್ತು ಎಲೀ, 


ಪೆಲೆಟ್‌. 


ದಾವೀದನು ಫಿಲಿಷ್ಟಿಯರನ್ನು ಸೋಲಿಸಿದ್ದು 

ದಾವೀದನು ಇಸ್ರೇಲರ ಅರಸನಾಗಿ ಆರಿಸಲ್ಪಟ್ಟಿದ್ದನ್ನು 
ಕೇಳಿ ಎಲ್ಲಾ ಫಿಲಿಷ್ಟಿಯರು ಅವನೊಂದಿಗೆ ಯುದ್ಧ 
ಮಾಡಲು ಬಂದರು. ದಾವೀದನು ಇದನ್ನು ಅರಿತು 
ಯುದ್ಧಸನ್ನದ್ಧನಾಗಿ ಫಿಲಿಷ್ಟಿಯರ ವಿರುದ್ಧವಾಗಿ ಯುದ್ಧಕ್ಕೆ 
ಹೊರಟನು. ಫಿಲಿಷ್ಟಿಯರು ರೆಫಾಯೀಮ್‌ ತಗ್ಗಿನಲ್ಲಿ 
ವಾಸಿಸುತ್ತಿದ್ದ ಇಸ್ರೇಲರ ಮೇಲೆ ದಾಳಿಮಾಡಿ ಅವರ 
ದನ್ನೆಲ್ಲಾ ದೋಚಿಕೊಂಡರು. ದಾವೀದನು ಯೆಹೋ 
ವನಿಗೆ, "ನಾನು ಫಿಲಿಷ್ಟಿಯರ ಸಂಗಡ ಯುದ್ಧಕ್ಕೆ ಹೋಗ 
ಬಹುದೇ?'' ಎಂದು ವಿಚಾರಿಸಲಾಗಿ ಯೆಹೋವನು 
ಅವನಿಗೆ, 

""ಹೋಗು, ನಾನು ನಿನಗೆ ಫಿಲಿಷ್ಟಿಯರ ಮೇಲೆ ಜಯ 
ಕೊಡುವೆನು'' ಎಂದು ಹೇಳಿದನು. 

!!ಆಗ ದಾವೀದನೂ ಅವನ ಸಂಗಡಿಗರೂ ಬಾಳ್‌ 
ಪೆರಾಚೀಮ್‌ ಎಂಬ ಸ್ಥಳದವರೆಗೆ ಹೋಗಿ ಫಿಲಿಷ್ಟಿಯ 
ರನ್ನು ನಾಶಮಾಡಿದನು. ""ದೇವರು ಕಟ್ಟೆಯೊಡೆದ 


ಪ್ರವಾಹದಂತೆ ತನ್ನ ಶತ್ರುಗಳ ಮೇಲೆ ದಾಳಿಮಾಡಿ 
ಅವರನ್ನು ನನ್ನ ಮುಖಾಂತರವಾಗಿ ನಾಶಮಾಡಿದ್ದಾನೆ'' 
ಎಂದು ದಾವೀದನು ಹೇಳಿದನು. ಆದ್ದರಿಂದ ಆ ಸ್ಥಳಕ್ಕೆ 
ಬಾಳ್‌ಪೆರಾಚೀಮ್‌ ಎಂದು ಹೆಸರಾಯಿತು. ಫಿಲಿಷ್ಟಿ 
ಯರು ತಮ್ಮ ವಿಗ್ರಹಗಳನ್ನು ಅಲ್ಲಿಯೇ ಬಿಟ್ಟು ಓಡಿ 
ಹೋಗಿದ್ದರು. ದಾವೀದನು ಅವುಗಳನ್ನೆಲ್ಲಾ ಒಟ್ಟುಸೇರಿಸಿ 
ಸುಡಿಸಿಬಿಟ್ಟನು. 


ಫಿಲಿಷ್ಟಿಯರ ಮೇಲೆ ಇನ್ನೊಂದು ಜಯ 

ಫಿಲಿಷ್ಟಿಯರು ಮತ್ತೆ ರೆಫಾಯೀಮ್‌ ತಗ್ಗಿನಲ್ಲಿ ವಾಸ 
ಮಾಡುತ್ತಿದ್ದ ಇಸ್ರೇಲರ ಮೇಲೆ ದಾಳಿಮಾಡಿದರು. 
ದಾವೀದನು ಮತ್ತೆ ಯೆಹೋವನಿಗೆ ಪ್ರಾರ್ಥಿಸಿ ವಿಚಾ 
ರಿಸಿದನು. ಯೆಹೋವನು ಅವನ ಪ್ರಾರ್ಥನೆಗೆ 
ಉತ್ತರಕೊಟ್ಟು, ""ದಾವೀದನೇ, ಫಿಲಿಷ್ಟಿಯರನ್ನು ಬೆಟ್ಟದ 
ಮೇಲೆ ನೀನು ಹಿಂಬಾಲಿಸದಿರು. ಅವರ ಹಿಂದಿನಿಂದ 
ಹೋಗಿ ಬಾಲ್ಸಾಮ್‌ ಮರಗಳ ಹಿಂದೆ ಅವಿತುಕೊಂಡಿರು. 
ಬಬ್ಬ ಕಾವಲುಗಾರನನ್ನು ಮರಕ್ಕೆ ಹತ್ತಿಸು; ಫಿಲಿಷ್ಟಿ 
ಯರು ಬರುವ ಸಪ್ಪಳ ಕೇಳಿದೊಡನೆ ಅವರ ಮೇಲೆ 
ದಾಳಿಮಾಡು. ನಾನು ನಿನ್ನ ಮುಂದಾಗಿ ಹೋಗಿ 
ಫಿಲಿಷ್ಟಿಯರ ಸೈನ್ಯವನ್ನು ಸೋಲಿಸುವೆನು'' ಎಂದು 
ಹೇಳಿದನು. ಯೆಹೋವನು ಹೇಳಿದಂತೆಯೇ ದಾವೀ 
ದನು ಮಾಡಿದನು. ದಾಪೀದನೂ ಅವನ ಸೈನಿಕರೂ 
ಫಿಲಿಷ್ಟಿಯರನ್ನು ಸೋಲಿಸಿ ಗಿಬ್ಯೋನಿನಿಂದ ಹಿಡಿದು 
ಗೆಜೆರ್‌ ಪಟ್ಟಣದವರೆಗೂ ಅವರನ್ನು ಕೊಲ್ಲುತ್ತಾ 
ಹೋದರು. !?ಹೀಗೆ ದಾವೀದನು ಎಲ್ಲಾ ದೇಶಗಳಲ್ಲಿ 
ಹೆಸರುವಾಸಿಯಾದನು. ಎಲ್ಲಾ ಜನಾಂಗಗಳವರು 
ಅವನಿಗೆ ಭಯಪಡುವಂತೆ ಯೆಹೋವನು ಮಾಡಿದನು. 


ಜಿರುಸಲೇಮಿನಲ್ಲಿ ಒಡಂಬಡಿಕೆಯ ಮಂಜೂಷ 

ದಾವೀದನಗರದಲ್ಲಿ ದಾವೀದನು ತನಗಾಗಿ 
15 ಮನೆಗಳನ್ನು ಕಟ್ಟಿಸಿದನು. ಆಮೇಲೆ ಅವನು 
ಒಡಂಬಡಿಕೆಯ ಪೆಟ್ಟಿಗೆಯನ್ನು ಇಡಲು ಒಂದು ಸ್ಥಳವನ್ನು 
ಏರ್ಪಡಿಸಿ ಗುಡಾರವನ್ನು ನಿರ್ಮಿಸಿದನು. 2""ಲೇವಿಯರು 
ಮಾತ್ರ, ಒಡಂಬಡಿಕೆಯ ಪೆಟ್ಟಿಗೆಯನ್ನು ಹೊತ್ತುಕೊಂಡು 
ಬರಬೇಕು. ಯೆಹೋವನು ಅವರನ್ನೇ ತನ್ನ ನಿರಂತರ 
ವಾದ ಸೇವೆಗಾಗಿ ನೇಮಿಸಿದ್ದಾನೆ'' ಎಂದು ದಾವೀದನು 
ಹೇಳಿದನು. 

*ಎಲ್ಲಾ ಇಸ್ರೇಲರು ಜಿರುಸಲೇಮಿಗೆ ಬರಬೇಕೆಂದು 
ದಾವೀದನು ಪ್ರಕಟಿಸಿದನು. ಲೇವಿಯರು ಒಡಂಬ 
ಡಿಕೆಯ ಪೆಟ್ಟಿಗೆಯನ್ನು ಹೊತ್ತುಕೊಂಡು ದಾವೀದನು 
ಸಿದ್ದಪಡಿಸಿದ್ದ ಸ್ಥಳಕ್ಕೆ ತಂದರು. *ದಾವೀದನು ಆರೋನನ 
ಸಂತತಿಯವರನ್ನೂ ಲೇವಿಯರನ್ನೂ ಕರೆದನು. *ಕೆಹಾ 
ತ್ಯನ ಕುಲದವರಲ್ಲಿ ನೂರಿಪ್ಪತ್ತು ಮಂದಿ; ಊರಿಯೇಲ್‌ 


1 ಪೂರ್ವಕಾಲವೃತ್ತಾ 0ತ 15:6-27 


ಇವರ ಮುಖ್ಯಸ್ಥನು. ಮೆರಾರೀಯ ಕುಲದವರಲ್ಲಿ 


562 


ಲೇವಿಯರು ಹೋಗಿ ಹೇಮಾನನನ್ನೂ ಅವನ 





ಇನ್ನೂರಿಪ್ಪತ್ತು ಮಂದಿ; ಇವರ ಮುಖ್ಯಸ್ಥನು ಅಸಾಯನು. 
7ಗೇರ್ಷೋಮ್ಯನ ಕುಲದವರಲ್ಲಿ ನೂರಮೂವತ್ತು 


ಮಂದಿ; ಅವರ ನಾಯಕನು ಯೋವೇಲ್‌. ಕಎಲೀಚಾ, 


ಪಾನಿನ ಕುಲದವರಲ್ಲಿ ಇನ್ನೂರು ಮಂದಿ; ಅವರ 
ನಾಯಕನು ಶೆಮಾಯ. *ಹೆಬ್ರೋನಿನ ಕುಲದವರಲ್ಲಿ 
ಎಂಭತ್ತು ಮಂದಿ; ಎಲೀಯೇಲನು ಅವರ ನಾಯಕನು. 
ಉಜ್ಜೀಯೇಲನ ಕುಲದವರಲ್ಲಿ ನೂರಹನ್ನೆರಡು 
ಮಂದಿ; ಅಮ್ಮೀನಾದಾಬನು ಅವರ ನಾಯಕ. 


ದಾವೀದನು ಯಾಜಕರೊಂದಿಗೆ ಮತ್ತು 
ಲೇವಿಯರೊಂದಿಗೆ ಮಾತಾಡಿದ್ದು 

!!ನಂತರ ದಾವೀದನು ಯಾಜಕರಾದ ಚಾದೋಕ 
ನನ್ನು ಮತ್ತು ಎಬ್ಯಾತಾರನನ್ನು ಮತ್ತು ಕೆಳಕಂಡ 
ಲೇವಿಯರನ್ನು ಸಹ ಕರೆಸಿದನು: ಊರೀಯೇಲ್‌, 
ಅಸಾಯ, ಯೋವೇಲ್‌, ಶೆಮಾಯ, ಎಲೀಯೇಲ್‌ 
ಮತ್ತು ಅಮ್ಮೀನಾದಾಬ್‌. !2ದಾವೀದನು ಅವರಿಗೆ, 
"ನೀವು ಲೇವಿಕುಲದ ನಾಯಕರು. ನೀವೂ ಉಳಿದ ಲೇವಿ 
ಯರೂ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕು. ಅನಂತರ 
ಇಸ್ರೇಲಿನ ದೇವರಾದ ಯೆಹೋವನ ಒಡಂಬಡಿಕೆಯ 
ಪೆಟ್ಟಿಗೆಯನ್ನು ನಾನು ಅದಕ್ಕಾಗಿ ಸಿದ್ಧಮಾಡಿರುವ ಸ್ಥಳಕ್ಕೆ 
ತರಬೇಕು. ಕಳೆದ ಸಲ, ನಾವು ಒಡಂಬಡಿಕೆಯ ಪೆಟ್ಟಿಗೆ 
ಯನ್ನು ಹೇಗೆ ತೆಗೆದುಕೊಂಡು ಹೋಗಬೇಕೆಂದು 
ಯೆಹೋವನಲ್ಲಿ ವಿಚಾರಿಸಲಿಲ್ಲ. ಲೇವಿಯರಾದ ನೀವು 
ಅದನ್ನು ಹೊರಲಿಲ್ಲ. ಆದುದರಿಂದಲೇ ನಮ್ಮ ದೇವರಾದ 
ಯೆಹೋವನು ನಮ್ಮನ್ನು ಶಿಕ್ಚಿಸಿದನು'' ಎಂದು 
ಹೇಳಿದನು. 

'1ಆಗ ಯಾಜಕರೂ ಲೇವಿಯರೂ ತಮ್ಮನ್ನು ಶುದ್ಧೀ 
ಮಾಡಿಕೊಂಡರು. ಇಸ್ರೇಲರ ದೇವರಾದ ಯೆಹೋವನ 
ಒಡಂಬಡಿಕೆಯ ಪೆಟ್ಟಿಗೆಯನ್ನು ತರಲು ತಮ್ಮನ್ನು 
ಸಿದ್ಧಪಡಿಸಿಕೊಂಡರು. ಮೋಶೆಯು ಆಜ್ಞಾಪಿಸಿದ್ದ 
ಪ್ರಕಾರವೇ ಒಡಂಬಡಿಕೆಯ ಪೆಟ್ಟಿಗೆಯನ್ನು ಹೊತ್ತು 
ಕೊಂಡು ಹೋಗಲು ಬೇಕಾದ ಕೋಲುಗಳನ್ನು ಲೇವಿ 
ಯರು ಸಿದ್ಧಪಡಿಸಿದರು. ಯೆಹೋವನು ಹೇಳಿ 
ದಂತೆಯೇ ಅವರು ಪೆಟ್ಟಿಗೆಯನ್ನು ಹೊತ್ತುಕೊಂಡು 
ಹೋದರು. 


ಗಾಯಕರು 
1 ದಾವೀದನು ಲೇವಿಯರಿಗೆ ತಮ್ಮ ಸಹೋದರರಾದ 
ಗಾಯಕರನ್ನು ಕರೆದುಕೊಂಡು ಬರಲು ಹೇಳಿದನು. 
ಹಾರ್ಪ್‌ವಾದ್ಯಗಳನ್ನು, ಲೈರ್‌ವಾದ್ಯಗಳನ್ನು ಮತ್ತು 
ತಾಳಗಳನ್ನು ತಂದು ಆನಂದಗೀತೆಗಳನ್ನು ಹಾಡುವಂತೆ 
ಅವರಿಗೆ ತಿಳಿಸಿದನು. 


ಸಹೋದರರನ್ನೂ ಆಸಾಫನನ್ನೂ ಏತಾನನನ್ನೂ ಕರೆ 
ತಂದರು. ಹೇಮಾನನು ಯೋವೇಲನ ಮಗ. ಆಸಾಫನು 
ಬೆರೆಕ್ಯನ ಮಗ. ಏತಾನನು ಕೂಷಾಯನ ಮಗ. ಇವ 
ರೆಲ್ಲಾ ಮೆರಾರೀಯ ಸಂತತಿಯವರು. ಲೇವಿಯರ 
ಇನ್ನೊಂದು ಗುಂಪು ಇತ್ತು ಅವರು ಯಾರೆಂದರೆ: 
ಜೆಕರ್ಯ, ಬೇನ್‌, ಯಾಜೀಯೇಲ್‌, ಶೆಮೀರಾ 
ಮೋತ್‌, ಯೆಹೀಯೇಲ್‌, ಉನ್ನೀ, ಎಲೀಯಾಬ್‌, 
ಬೆನಾಯ, ಮಾಸೇಯ, ಮತ್ತಿತ್ಯ, ಎಲೀಫೆಲೇಹು, 
ಮಿಕ್ಷೇಯ, ಓಬೇದೆದೋಮ್‌ ಮತ್ತು ಯೆಗೀಯೇಲ್‌. 
ಇವರೆಲ್ಲಾ ಲೇವಿಯರ ಕಾವಲುಗಾರರಾಗಿದ್ದರು. 

ಗಾಯಕರಾದ ಹೇಮಾನ್‌, ಆಸಾಫ್‌ ಮತ್ತು 
ಏತಾನ್‌ ಕಂಚಿನ ತಾಳವನ್ನು ಬಾರಿಸಿದರು. 3 ಜಿಕರ್ಯ, 
ಅಜೀಯೇಲ್‌, ಶೆಮೀರಾಮೋತ್‌, ಯೆಹೀಯೇಲ್‌, 
ಉನ್ನೀ, ಎಲೀಯಾಬ್‌, ಮಾಸೇಯ ಮತ್ತು ಬೆನಾಯ 
ಅಲಾಮೋತ್‌ ಇವರುಗಳು ಹಾರ್ಪ್‌ ವಾದ್ಯಗಳನ್ನು 
ಬಾರಿಸಿದರು. 2!ಮತ್ತಿತ್ಯ, ಎಲೀಫೆಲೇಹು, ಮಿಕ್ನೇಯ, 
ಓಬೇದೆದೋಮ್‌, ಯೆಗೀಯೇಲ್‌ ಮತ್ತು ಅಜಜ್ಯ 
ಇವರುಗಳು ಶೆಮೀನೀತ್‌ ಹಾರ್ಪ್‌ವಾದ್ಯಗಳನ್ನು ಬಾರಿಸಿ 
ದರು. ಇದು ಇವರ ಖಾಯಂ ಕೆಲಸವಾಗಿತ್ತು ಲೇವಿ 
ಯರ ನಾಯಕನಾದ ಕೆನನ್ಯನು ಗಾಯಕರ ಮುಖಂಡ 
ನಾಗಿದ್ದನು. ಇವನು ತುಂಬಾ ಅನುಭವಶಾಲಿ 
ಯಾಗಿದ್ದನು. 

3 ಬಿರಕ್ಕನು ಮತ್ತು ಎಲ್ಮಾನನು ಒಡಂಬಡಿಕೆಪೆಟ್ಟಿಗೆಯ 
ಕಾವಲುಗಾರರಾಗಿದ್ದರು. ಯಾಜಕರಾದ ಶೆಬನ್ಯ, 
ಯೋಷಾಫಾಟ್‌, ನೆತನೇಲ್‌, ಅಮಾಸ್ಕೆ, ಜೆಕರ್ಯ, 
ಬೆನಾಯ ಮತು ಎಲೀಯೆಜಿರ್‌ ಇವರಿಗೆ ಯೆಹೋವನ 
ಒಡಂಬಡಿಕೆಯ ಪೆಟ್ಟಿಗೆಯನ್ನು ಹೊತ್ತುಕೊಂಡು 
ಹೋಗುವಾಗ ತುತ್ತೂರಿ ಊದುವ ಕೆಲಸವನ್ನು 
ಕೊಟ್ಟನು. ಓಬೇದೆದೋಮ್‌ ಮತ್ತು ಯೆಹೀಯ ಒಡಂ 
ಬಡಿಕೆಯ ಪೆಟ್ಟಿಗೆಗೆ ಕಾವಲುಗಾರರಾದರು. 

ಚದಾವೀದನೂ ಇಸ್ರೇಲಿನ ಹಿರಿಯರೂ ಮುಖಂ 
ಡರೂ ಒಡಂಬಡಿಕೆಯ ಪೆಟ್ಟಿಗೆಯನ್ನು ತರಲು 
ಹೋದರು. ಅವರು ಅದನ್ನು ಓಬೇದೆದೋಮನ 
ಮನೆಯಿಂದ ಹೊರತಂದರು. ಎಲ್ಲರಿಗೂ ಸಂತೋಷ 
ವಾಯಿತು. ಒಡಂಬಡಿಕೆಯ ಪೆಟ್ಟಿಗೆಯನ್ನು ಹೊತ್ತಿದ್ದ 
ಲೇವಿಯರಿಗೆ ದೇವರು ಸಹಾಯ ಮಾಡಿದನು. ಅಲ್ಲಿ ಏಳು 
ಹೋರಿಗಳನ್ನೂ ಏಳು ಟಗರುಗಳನ್ನೂ ಯಜ್ಞ 
ಮಾಡಿದರು. 37 ಒಡಂಬಡಿಕೆಯ ಪೆಟ್ಟಿಗೆಯನ್ನು ಹೊತ್ತ 
ಯಾಜಕರು ಉತ್ತಮವಾದ ನಾರಿನ ನಿಲುವಂಗಿಗಳನ್ನು 
ಧರಿಸಿದ್ದರು. ಕೆನನ್ಯನೂ ಅವನ ಜೊತೆಯಲ್ಲಿದ್ದ 
ಗಾಯಕರೆಲ್ಲರೂ ಉತ್ತಮವಾದ ನಾರಿನ ಬಟ್ಟೆಗಳನ್ನು 
ಧರಿಸಿದ್ದರು. ದಾವೀದನೂ ಉತ್ತಮವಾದ ನಾರಿನ ಬಟ್ಟೆ 


563 1 ಪೂರ್ವಕಾಲವೃತ್ತಾ 0ತ 15:28-16:21 


ಧರಿಸಿ, ಉತ್ತಮವಾದ ನಾರಿನಿಂದ ಮಾಡಿದ ಏಫೋದನ್ನು 
ಅದರ ಮೇಲೆ ಧರಿಸಿಕೊಂಡಿದ್ದನು. 

ಹೀಗೆ ಎಲ್ಲಾ ಇಸ್ರೇಲರು ದೇವರ ಒಡಂಬಡಿಕೆಯ 
ಪೆಟ್ಟಿಗೆಯನ್ನು ಹೊತ್ತುಕೊಂಡು ಬಂದರು. ಅವರು 
ಕೊಂಬುಗಳನ್ನೂ ತುತ್ತೂರಿಗಳನ್ನೂ ಊದಿದರು; 
ಹಾರ್ಪ್‌ವಾದ್ಯಗಳನ್ನು ಲೈರ್‌ವಾದ್ಯಗಳನ್ನು ಮತ್ತು ತಾಳ 
ಗಳನ್ನು ಬಾರಿಸಿದರು; ಆನಂದದಿಂದ ಆರ್ಭಟಿಸಿದರು. 

29 ದಾವೀದನ ನಗರದಲ್ಲಿ ಮೆರವಣಿಗೆಯು ಬಂದಾಗ 
ದಾವೀದನ ಹೆಂಡತಿಯಾದ ಮೀಕಲಳು ಕಿಟಕಿಯಿಂದ 
ನೋಡಿದಳು. (ಇವಳು ಸೌಲನ ಮಗಳು.) ದಾವೀದನು 
ಕುಣಿಯುತ್ತಾ ಹಾಡುವದನ್ನು ಆಕೆ ಕಂಡಳು. ತನ್ನ ಗಂಡನ 
ಮೇಲೆ ಆಕೆಗಿದ್ದ ಗೌರವವು ಕಡಿಮೆಯಾಯಿತು. 
ಯಾಕೆಂದರೆ ದಾವೀದನು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ 
ಬುದ್ಧಿ ಇಲ್ಲದ ಕೆಲಸ ಮಾಡುತ್ತಿರುವನೆಂದು ಆಕೆಯು 
ಅಂದುಕೊಂಡಳು. 
1ರ ಒಡಂಬಡಿಕೆಯ ಪೆಟ್ಟಿಗೆಯನ್ನು 

ತಂದು ಅದಕ್ಕಾಗಿ ದಾವೀದನು ನಿರ್ಮಿಸಿದ್ದ 

ಗುಡಾರದೊಳಗೆ ಇಟ್ಟರು. ಅನಂತರ ಸರ್ವಾಂಗಹೋಮ 
ಮತ್ತು ಸಮಾಧಾನಯಜ್ಞಗಳನ್ನು ಯೆಹೋವನಿಗೆ ಸಮ 
ರ್ಪಿಸಿದರು. ದಾವೀದನು ಯಜ್ಞಗಳನ್ನು ಸಮರ್ಪಿಸಿದ 
ಬಳಿಕ ಯೆಹೋವನ ಹೆಸರಿನಲ್ಲಿ ಇಸ್ರೇಲರನ್ನು ಆಶೀ 
ರ್ವದಿಸಿದನು. ಅನಂತರ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬ 
ಇಸ್ರೇಲಿನ ಗಂಡಸಿಗೆ ಮತ್ತು ಹೆಂಗಸಿಗೆ ಒಂದು ರೊಟ್ಟಿ 
ಯನ್ನೂ ಸ್ವಲ್ಪ ಖರ್ಜೂರವನ್ನೂ ಒಣದ್ರಾಕ್ಬಿಯನ್ನೂ 
ಕೊಟ್ಟನು. 

ದಾವೀದನು ಕೆಲವು ಮಂದಿ ಯಾಜಕರನ್ನು 
ಒಡಂಬಡಿಕೆಯ ಪೆಟ್ಟಿಗೆಯ ಸೇವೆಮಾಡುವುದಕ್ಕಾಗಿ 
ನೇಮಿಸಿದನು. ಇಸ್ರೇಲರ ದೇವರಾದ ಯೆಹೋವನಿಗೆ 
ಸ್ತೋತ್ರ, ಸಲ್ಲಿಸುವುದು ಮತ್ತು ಆತನನ್ನು ಕೊಂಡಾಡು 
ವುದೇ ಇವರ ಕೆಲಸವಾಗಿತ್ತು. *ಮೊದಲನೇ ಗುಂಪಿನ 
ಗಾಯಕರಿಗೆ ಆಸಾಫನು ಮುಖಂಡನಾಗಿದ್ದನು. ಆಸಾಫನ 
ಗುಂಪಿನವರು ತಾಳ ಬಾರಿಸಿದರು. ಜಿಕರ್ಯನು ಎರಡನೇ 
ಗುಂಪಿನ ನಾಯಕನು. ಬೇರೆ ಲೇವಿಯರು ಯಾರೆಂದರೆ; 
ಉಜ್ಜೀಯೇಲ್‌, ಶೆಮೀರಾಮೋತ್‌, ಯೆಹೀಯೇಲ್‌, 
ಮತ್ತಿತ್ಯ, ಎಲೀಯಾಬ್‌, ಬೆನಾಯ, ಓಬೇದೆದೋಮ್‌ 
ಮತ್ತು ಯೆಗೀಯೇಲ್‌. ಇವರು ಲೈರ್‌ ಮತ್ತು ಹಾರ್ಪ್‌ 
ವಾದ್ಯಗಳನ್ನು ಬಾರಿಸಿದರು. 6ಚೆನಾಯನೂ ಯೆಹಜೀ 
ಯೇಲನೂ ಯೆಹೋವನ ಒಡಂಬಡಿಕೆಯ ಪೆಟ್ಟಿಗೆಯ 
ಬಳಿಯಲ್ಲಿ ತುತ್ತೂರಿಗಳನ್ನು ಯಾವಾಗಲೂ ಊದುವ 
ಯಾಜಕರಾಗಿದ್ದರು. 'ಈ ವ್ಯವಸ್ಥೆಯನ್ನು ದಾವೀದನು 
ಪ್ರಥಮ ಬಾರಿಗೆ ಆಸಾಫನಿಗೂ ಅವನ ಸೋದರರಿಗೂ 
ಯೆಹೋವನ ಸ್ತೋತ್ರವನ್ನು ಹಾಡುವ ಕೆಲಸಕ್ಕಾಗಿ 
ನೇಮಿಸಿದನು. 


ದಾವೀದನ ಕೃತಜ್ಞಃ ತಾಸ್ತುತಿ 


* ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ; ಆತನ 








20 


2 


[ು 


ಲು 


ಆ 


2 


00 


೬ 


ನಾಮದ ಮಹತ್ವವನ್ನು ವರ್ಣಿಸಿರಿ. ಆತನ ಮಹತ್ಮಾ 
ರ್ಯಗಳನ್ನು ಜನಾಂಗಗಳಲ್ಲಿ ಪ್ರಸಿದ್ಧಪಡಿಸಿರಿ. 
ಯೆಹೋವನಿಗೆ ಗಾನ ಮಾಡಿರಿ, ಆತನಿಗೆ ಸ್ತುತಿ 
ಗೀತೆ ಹಾಡಿರಿ. ಆತನ ಅದ್ಭುತಕಾರ್ಯಗಳನ್ನು 
ಧ್ಯಾನಿಸಿರಿ. 

ಯೆಹೋವನ ಪರಿಶುದ್ಧನಾಮದಲ್ಲಿ ಹಿಗ್ಗಿರಿ; ಆತನ 
ದರ್ಶನಕ್ಕಾಗಿ ಬರುವವರೇ, ಸಂತೋಷಪಡಿರಿ. 
ಯೆಹೋವನನ್ನೂ ಆತನ ಬಲವನ್ನೂ ಆಶ್ರಯಿ 
ಸಿರಿ; ಯಾವಾಗಲೂ ಆತನ ದರ್ಶನವನ್ನು 
ಅಪೇಶ್ಬಿಸಿರಿ. 

ಆತನ ಸೇವಕನಾದ ಇಸ್ರೇಲನ ಸಂತತಿಯವರೇ, 
ಆತನು ಆರಿಸಿಕೊಂಡ ಯಾಕೋಬನ ಸಂತತಿ 
ಯವರೇ, 

ಆತನ ಅದ್ಭುತಕಾರ್ಯಗಳನ್ನೂ ಮಹತ್ಕಾರ್ಯ 
ಗಳನ್ನೂ ನ್ಯಾಯನಿರ್ಣಯಗಳನ್ನೂ ಜ್ಞಾಪಿಸಿ 
ಕೊಳ್ಳಿರಿ. 

ಯೆಹೋವನೇ ನಮ್ಮ ದೇವರು. ಆತನ ನ್ಯಾಯ 
ವಿಧಿಗಳು ಭೂಲೋಕದಲ್ಲೆಲ್ಲಾ ಇವೆ. 
ಯೆಹೋವನ ಒಡಂಬಡಿಕೆಯನ್ನು ಸದಾಕಾಲ 
ನೆನಪಿನಲ್ಲಿಡಿರಿ. ಆತನು ಆ ಆಜ್ಞೆಗಳನ್ನು ಸಾವಿರ 
ತಲೆ ಮಾರುಗಳಿಗೆ ಕೊಟ್ಟನು. 

ಯೆಹೋವನು ಅಬ್ರಹಾಮನೊಂದಿಗೆ ಮಾಡಿ 
ಕೊಂಡ ಒಡಂಬಡಿಕೆಯನ್ನು ಸ್ಮರಿಸಿರಿ. ಆತನು 
ಇಸಾಕನಿಗೆ ಮಾಡಿದ ವಾಗ್ದಾನವನ್ನು ಜ್ಞಾಪಕಕ್ಕೆ 
ತನ್ನಿರಿ. 

ಯೆಹೋವನು ಯಾಕೋಬನಿಗೆ ಕಟ್ಟಳೆಗಳನ್ನು 
ಅನುಗ್ರಹಿಸಿದನು. ಅದು ಇಸ್ರೇಲರೊಂದಿಗಿನ 
ನಿರಂತರವಾದ ಒಡಂಬಡಿಕೆ. 

ಯೆಹೋವನು ಇಸ್ರೇಲರಿಗೆ, ""ನಾನು ನಿಮಗೆ 
ಕಾನಾನ್‌ ದೇಶವನ್ನು ಕೊಡುವೆನು. ಆ ವಾಗ್ದತ್ತ 
ದೇಶವು ನಿಮ್ಮದಾಗುವುದು'' ಎಂದು ಹೇಳಿದನು. 


ಆತನು ""ನಿಮಗೆ ಈ ದೇಶವನ್ನು ಕೊಡುವೆನು; 
ಅದು ನಿಮ್ಮ ಸಂತತಿಯವರಿಗೆ ಸ್ವಾಸ್ಯವಾಗಿರು 
ವುದು'' ಎಂದು ಹೇಳಿದನು. 


ಅವರು ಒಂದು ದೇಶದಿಂದ ಇನ್ನೊಂದಕ್ಕೂ 
ಒಂದು ರಾಜ್ಯದಿಂದ ಇನ್ನೊಂದಕ್ಕೂ ಹೋದರು. 
ಆದರೆ ಅವರಿಗೆ ಕೇಡುಮಾಡಲು ಯೆಹೋವನು 
ಯಾರಿಗೂ ಅವಕಾಶಕೊಡಲಿಲ್ಲ. ಅವರನ್ನು 
ಬಾಧಿಸದಂತೆ ಆತನು ಅರಸರುಗಳಿಗೆ ಎಚ್ಚರಿಕೆ 
ಕೊಟ್ಟನು. 





1 ಪೂರ್ವಕಾಲವೃತ್ತಾ 0ತ 16:22-17:1 564 


22 


23 


24 


25 


26 


27 


28 


29 


30 


31 


32 


33 


34 


ಯೆಹೋವನು ಆ ರಾಜರಿಗೆ, ""ನಾನು ಆರಿಸಿ 
ಕೊಂಡ ಜನಾಂಗಕ್ಕೆ ಉಪದ್ರವ ಕೊಡಬೇಡಿ; ನನ್ನ 
ಪ್ರವಾದಿಗಳಿಗೆ ಕೇಡುಮಾಡಬೇಡಿ'' ಎಂದು 
ಹೇಳಿದನು. 

ಭೂನಿವಾಸಿಗಳೇ, ಯೆಹೋವನಿಗೆ ಕೀರ್ತನೆ 
ಯನ್ನು ಹಾಡಿರಿ; ಆತನ ರಕ್ಷಣೆಯನ್ನು ಪ್ರತಿ 
ನಿತ್ಯವೂ ಸಾರಿ ಹೇಳಿರಿ. 

ಯೆಹೋವನ ಮಹಿಮೆಯನ್ನು ಜನಾಂಗಗಳಲ್ಲಿ 
ಪ್ರಕಟಿಸಿರಿ. ಸರ್ವಜನರಲ್ಲಿ ಆತನ ಅದ್ಭುತ 
ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. 

ಯೆಹೋವನು ದೊಡ್ಡವನೂ ಸ್ತುತಿಗೆ ಪಾತ್ರನೂ 
ಆಗಿದ್ದಾನೆ. ಎಲ್ಲಾ ದೇವರುಗಳಲ್ಲಿ ಯೆಹೋವನೇ 
ಭಯಂಕರನು. 

ಯಾಕಂದರೆ ಭೂಲೋಕದಲ್ಲಿರುವ ಬೇರೆ 
ದೇವರು ಗಳೆಲ್ಲಾ ಜಡಮೂರ್ತಿಗಳೇ. ಯೆಹೋವ 
ನಾದರೋ ಆಕಾಶಮಂಡಲವನ್ನು ಸೃಷ್ಟಿಸಿದಾತನು. 
ಆತನ ಸಾನ್ನಿಧ್ಯದಲ್ಲಿ ಮಾನಮಹಿಮೆಗಳೂ ಆತನ 
ಪವಿತ್ರಾಲಯದಲ್ಲಿ ಬಲವೂ ಸಂತೋಷವೂ ಇವೆ. 
ಭೂಜನಾಂಗಗಳೇ, ಬಲ ಪ್ರಭಾವಗಳು 
ಯೆಹೋವನವೇ ಯೆಹೋವನವೇ ಎಂದು ಹೇಳಿ 
ಆತನನ್ನು ಘನಪಡಿಸಿರಿ. 

ಯೆಹೋವನ ಮಹಿಮೆಯನ್ನು ಕೊಂಡಾಡಿರಿ; 
ಆತನ ಹೆಸರಿಗೆ ಘನತೆಯನ್ನು ಸಲ್ಲಿಸಿರಿ. ನಿಮ್ಮ 
ಕಾಣಿಕೆಗಳನ್ನು ಆತನ ಬಳಿಗೆ ತನ್ನಿರಿ; ಆತನ 
ಪರಿಶುದ್ಧ ನಾಮವನ್ನು ಆರಾಧಿಸಿರಿ. 
ಯೆಹೋವನ ಮುಂದೆ ಭೂಲೋಕವೆಲ್ಲಾ ಭಯ 
ದಿಂದ ನಡುಗುವುದು! ಆದರೆ ಆತನು ಅದನ್ನು ಬಲ 
ವಾದ ಅಸ್ತಿವಾರಗಳಲ್ಲಿ ನಿರ್ಮಿಸಿದ್ದರಿಂದ ಅದು 
ಕದಲದು. 

ಭೂಮ್ಯಾಕಾಶಗಳು ಹರ್ಷಿಸಲಿ; "ಯೆಹೋವನು 
ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ'' ಎಂದು 
ಜನಾಂಗಗಳಲ್ಲಿ ಪ್ರಸಿದ್ಧಪಡಿಸಿರಿ. 

ಸಮುದ್ರವೂ ಅದರೊಳಗಿರುವದೆಲ್ಲವೂ ಆರ್ಭಟಿ 
ಸಲಿ, ಹೊಲಗದ್ದೆಗಳು ತಮ್ಮ ಹರ್ಷವನ್ನು ವ್ಯಕ್ತ 
ಪಡಿಸಲಿ. 

ಯೆಹೋವನ ಸನ್ನಿಧಿಯಲ್ಲಿ ಅಡವಿಯ ಮರಗಳು 
ಸಂತೋಷದಿಂದ ಗಾನಮಾಡಲಿ. ಯಾಕೆಂದರೆ 
ಆತನು ಬರುತ್ತಿದ್ದಾನೆ. ಲೋಕಕ್ಕೆ ನ್ಯಾಯ 
ತೀರಿಸಲು ಬರುತ್ತಿ ದ್ದಾನೆ. 

ಯೆಹೋವನಿಗೆ ಕೃತಜ್ಞತಾಸ್ತುತಿಮಾಡಿರಿ. ಆತನು 
ಒಳ್ಳೆಯವನು. ಆತನ ಪ್ರೀತಿಯು ಸದಾಕಾಲಕ್ಕೂ 
ಇರುವದು. 








35 "ರಕ್ಷಕನಾದ ಯೆಹೋವನೇ, ನಮ್ಮನ್ನು ರಕ್ಷಿಸು; 
ನಮ್ಮನ್ನು ಒಂದುಗೂಡಿಸು; ಅನ್ಯಜನಾಂಗಗಳಿಂದ 
ನಮ್ಮನ್ನು ರಕ್ಷಿಸು. ಆಗ ನಾವು ನಿನ್ನ ಪರಿಶುದ್ಧ 
ನಾಮವನ್ನು ಕೀರ್ತಿಸುವೆವು. ನಮ್ಮ ಹಾಡುಗಳಿಂದ 
ನಿನ್ನನ್ನು ಘನಪಡಿಸುವೆವು'' ಎಂದು ಆತನಿಗೆ 
ಹೇಳಿರಿ. 

36 ಇಸ್ರೇಲರ ದೇವರಾದ ಯೆಹೋವನು ಸದಾ 


ಕಾಲವೂ  ಘನಹೊಂದಲಿ; ನಿರಂತರವೂ 
ಕೊಂಡಾಡಲ್ಪಡಲಿ! 
ಇಸ್ರೇಲರೆಲ್ಲರೂ ಯೆಹೋವನನ್ನು ಸ್ತುತಿಸಿ 
""ಆಮೆನ್‌'' ಅಂದರು. 


37ಆಗ ದಾವೀದನು ಆಸಾಫನನ್ನೂ ಅವನ ಸಹೋದ 
ರರನ್ನೂ ಒಡಂಬಡಿಕೆಯ ಪೆಟ್ಟಿಗೆಯ ಮುಂದೆ ಪ್ರತಿನಿತ್ಯ 
ಸೇವೆಮಾಡಲು ಅಲ್ಲಿರಿಸಿದನು. ಅವರೊಂದಿಗೆ ಸೇವೆ 
ಮಾಡಲು ಓಬೇದೆದೋಮನನ್ನೂ ಇತರ ಅರವತ್ತೆಂಟು 
ಮಂದಿ ಲೇವಿಯರನ್ನೂ ಅಲ್ಲಿರಿಸಿದನು. ಓಬೇದೆ 
ದೋಮ್‌ ಮತ್ತು ಹೋಸ ಕಾವಲುಗಾರರಾಗಿದ್ದರು. 
ಓಬೇದೆದೋಮನು ಯೆದುತೂನನ ಮಗನಾಗಿದ್ದನು. 

*ಗಿಬ್ಯೋನಿನ ಉನ್ನತಸ್ಥಳದಲ್ಲಿದ್ದ ದೇವದರ್ಶನ 
ಗುಡಾರದಲ್ಲಿ ಸೇವೆಮಾಹಲು ದಾವೀದನು ಚಾದೋಕ 
ನನ್ನು ಮತ್ತು ಇತರ ಯಾಜಕರನ್ನು ನೇಮಿಸಿದನು. “ಪ್ರತಿ 
ಮುಂಜಾನೆ ಮತ್ತು ಸಂಧ್ಯಾಕಾಲಗಳಲ್ಲಿ ಚಾದೋಕನು 
ಮತ್ತು ಇತರ ಯಾಜಕರು ಸರ್ವಾಂಗಹೋಮವನ್ನು 
ಯಜ್ಞವೇದಿಕೆಯ ಮೇಲೆ ಸಮರ್ಪಿಸುತ್ತಿದ್ದರು. ಇಸ್ರೇ 
ಲರಿಗೆ ಕೊಡಲ್ಪಟ್ಟಿದ್ದ ಕಟ್ಟಳಿಗಳಿಗನುಸಾರವಾಗಿ ಅವರು 
ಮಾಡಿದರು. 

“1-2ಹ್ರೀಮಾನ್‌ ಮತ್ತು ಯೆದುತೂನ್‌ ಅವರೊಂದಿ 
ಗಿದ್ದು ತುತ್ತೂರಿಯನ್ನೂದುತ್ತಾ ತಾಳ ಬಾರಿಸುತ್ತಾ, ಇತರ 
ವಾದ್ಯಗಳನ್ನು ನುಡಿಸುತ್ತಾ ಯೆಹೋವನಿಗೆ ಸ್ತುತಿಗೀತೆ 
ಗಳನ್ನು ಹಾಡಿದರು. ಯೆದುತೂನನ ಮಕ್ಕಳು ದ್ವಾರ 
ಪಾಲಕರಾಗಿದ್ದರು. “ಆ ಕಾರ್ಯವು ಮುಗಿದ ಬಳಿಕ 
ಎಲ್ಲಾ ಇಸ್ರೇಲರು ತಮ್ಮತಮ್ಮ ಮನೆಗಳಿಗೆ ಹಿಂತಿರು 


ಗಿದರು. ದಾವೀದನು ತನ್ನ ಕುಟುಂಬವನ್ನು 
ಆಶೀರ್ವದಿಸಲು ತನ್ನ ಮನೆಗೆ ಹೋದನು. 
ದಾವೀದನಿಗೆ ದೇವರ ವಾಗ್ದಾನ 


17 ದಾವೀದನು ತನ್ನ ಮನೆಗೆ ಹಿಂತಿರುಗಿದ ಬಳಿಕ 
ಪ್ರವಾದಿಯಾದ ನಾತಾನನಿಗೆ, "ನಾನು ದೇವ 
ದಾರುಮರಗಳಿಂದ ಮಾಡಿದ ಮನೆಯಲ್ಲಿ ವಾಸಮಾಡು 
ತ್ತಿರುವಾಗ ದೇವರ ಒಡಂಬಡಿಕೆಯ ಪೆಟ್ಟಿಗೆಯು ಗುಡಾರ 
ದೊಳಗೆ ಇಡಲ್ಪಟ್ಟಿದೆ. ದೇವರಿಗಾಗಿ ಒಂದು ಆಲಯವನ್ನು 
ಕಟ್ಟಬೇಕೆಂದಿರುವೆ'' ಎಂದನು. 


565 


ಅದಕ್ಕೆ ನಾತಾನನು, ""ನಿನ್ನ ಮನಸ್ಸಿಗೆ ಬಂದಂತೆ 
ಮಾಡು. ದೇವರು ನಿನ್ನೊಂದಿಗಿದ್ದಾನೆ'' ಎಂದನು. 

ಆದರೆ ಆ ರಾತ್ರಿ ದೇವರ ಮಾತು ನಾತಾನನಿಗೆ ಬಂತು. 
ದೇವರು ಅವನಿಗೆ, ""ನನ್ನ ಸೇವಕನಾದ ದಾವೀದನಿಗೆ 
ಹೀಗೆ ಹೇಳು: "ನನಗೋಸ್ಕರ ಆಲಯವನ್ನು ಕಟ್ಟುವವನು 
ನೀನಲ್ಲ. **ಇಸ್ರೇಲರನ್ನು ಈಜಿಷ್ಟಿನಿಂದ ಬಿಡಿಸಿದಂದಿ 
ನಿಂದ ಈ ದಿವಸದ ತನಕ ನಾನು ಮನೆಯಲ್ಲಿ ವಾಸವಾಗಿ 
ರಲಿಲ್ಲ. ನಾನು ಗುಡಾರದಲ್ಲಿಯೇ ಇದ್ದುಕೊಂಡು 
ಸಂಚರಿಸುತ್ತಿದ್ದೆನು. ಇಸ್ರೇಲರ ನಾಯಕರಾಗುವದಕ್ಕೆ 
ನಾನು ಕೆಲವರನ್ನು ಆರಿಸಿಕೊಂಡಿದ್ದೇನೆ. ಆ ನಾಯಕರು 
ನನ್ನ ಜನರಿಗೆ ಕುರುಬರಂತಿದ್ದಾರೆ. ಅವರೊಂದಿಗೆ ನಾನು 
ಬೇರೆಬೇರೆ ಸ್ಥಳಗಳಿಗೆ ಸಂಚರಿಸುತ್ತಿದ್ದಾಗ ನಾನೆಂದೂ 
ನನಗೊಂದು ಆಲಯವನ್ನು ದೇವದಾರುಮರದಿಂದ 
ಕಟ್ಟಲು ಕೇಳಿಕೊಂಡಿರಲಿಲ್ಲ.' 

7""ನನ್ನ ಸೇವಕನಾದ ದಾವೀದನಿಗೆ ಹೇಳು: ಸರ್ವಶಕ್ತ 
ನಾದ ದೇವರು ಹೀಗನ್ನುತ್ತಾನೆ: "ಕುರಿಗಳನ್ನು ಮೇಯಿ 
ಸುತ್ತಿದ್ದ ನಿನ್ನನ್ನು ನಾನು ಆರಿಸಿಕೊಂಡೆನು; ನನ್ನ ಜನರಾದ 
ಇಸ್ರೇಲರ ಮೇಲೆ ನಿನ್ನನ್ನು ಅರಸನನ್ನಾಗಿ ಮಾಡಿದೆನು. 
ನೀನು ಹೋದಲ್ಲೆಲ್ಲಾ ನಿನ್ನೊಂದಿಗೆ ನಾನಿದ್ದೆನು; ನಿನ್ನ 
ಮುಂದೆ ಹೋಗಿ ನಿನ್ನ ವೈರಿಗಳನ್ನು ಸಾಯಿಸಿದೆನು. ಈಗ 
ನಾನು ನಿನ್ನನ್ನು ಲೋಕದಲ್ಲಿ ಎಲ್ಲರಿಗಿಂತಲೂ ಪ್ರಸಿದ್ದಿ 
ಹೊಂದುವಂತೆ ಮಾಡುವೆನು. ನಾನು ಈ ದೇಶವನ್ನು 
ನನ್ನ ಜನರಾದ ಇಸ್ರೇಲರಿಗೆ ಕೊಡುವೆನು; ಅವರು ಮರ 
ಗಳನ್ನು ನೆಟ್ಟು ಅದರ ನೆರಳಡಿಯಲ್ಲಿ ಸಮಾಧಾನದಿಂದ 
ವಾಸಿಸುವರು; ಅವರನ್ನು ಯಾರೂ ಬಾಧಿಸರು. ದುಷ್ಟರು 
ಮುಂಚಿನಂತೆ ಅವರಿಗೆ ಕೇಡುಮಾಡರು. ಅವರನ್ನು 
ಸಂರಕ್ಸಿಸಲು ನಾನು ನಾಯಕರನ್ನು ಎಬ್ಬಿಸುವೆನು; ನಾನು 
ನಿನ್ನ ವೈರಿಗಳನ್ನೆಲ್ಲಾ ಸೋಲಿಸಿಬಿಡುವೆನು. 

"""ನಿನ್ನ ಮನೆತನವನ್ನು ನಾನು ಕಟ್ಟುವೆನು. 1!ನೀನು 
ಸತ್ತು ನಿನ್ನ ಪೂರ್ವಿಕರ ಬಳಿ ಸೇರಿದಾಗ ನಾನು ನಿನ್ನ 
ಮಕ್ಕಳಲ್ಲಿ ಒಬ್ಬನನ್ನು ಅರಸನನ್ನಾಗಿ ಮಾಡುವೆನು. ನಾನು 
ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ನಿನ್ನ ಮಗನು 
ನನಗೆ ಆಲಯವನ್ನು ಕಟ್ಟುವನು. ನಿನ್ನ ಮಗನ ವಂಶವು 
ಸದಾಕಾಲಕ್ಕೂ ಇಸ್ರೇಲ್‌ ಜನಾಂಗವನ್ನು ಆಳುವದು. 
'3ನಾನು ಅವನಿಗೆ ತಂದೆಯಾಗಿರುವೆನು; ಅವನು ನನಗೆ 
ಮಗನಾಗಿರುವನು. ನಿನಗಿಂತ ಮುಂಚೆ ಸೌಲನು ರಾಜ 


1 ಪೂರ್ವಕಾಲವೃತ್ತಾ 0ತ 17:2-27 


ದಾವೀದನ ಪ್ರಾರ್ಥನೆ 

16ಆಗ ದಾವೀದನು ಪವಿತ್ರಗುಡಾರಕ್ಕೆ ಹೋಗಿ ದೇವರ 
ಸನ್ನಿಧಿಯಲ್ಲಿ ಕುಳಿತುಕೊಂಡು, ""ದೇವರಾದ ಯೆಹೋ 
ವನೇ, ನೀನು ನನ್ನನ್ನೂ ನನ್ನ ಕುಟುಂಬವನ್ನೂ ಎಷ್ಟೋ 
ಆಶೀರ್ವದಿಸಿರುವೆ. ನೀನು ಯಾಕೆ ಹೀಗೆ ಮಾಡಿದಿಯೊ 
ನನಗೆ ತಿಳಿಯುತ್ತಿಲ್ಲ. !'ನನ್ನ ವಂಶದವರ ವಿಷಯ 
ದಲ್ಲಿಯೂ ನೀನು ವಾಗ್ದಾನ ಮಾಡಿರುವೆ. ನೀನು ನನ್ನನ್ನು 
ಒಬ್ಬ ಮಹಾವ್ಯಕ್ತಿಯಂತೆಯೊ ಎಂಬಂತೆ ಪರಿಗಣಿಸಿರುವೆ. 
'8ನೀನು ನನಗೆಷ್ಟೋ ಸಹಾಯ ಮಾಡಿರುವೆ. ನಾನು 
ಕೇವಲ ನಿನ್ನ ಸೇವಕನಷ್ಟೇ. 1 ಯೆಹೋವನೇ, ನಿನ್ನ 
ಚಿತ್ತಕ್ಕನುಸಾರವಾಗಿ ಇಂಥ ಮಹತ್ಕಾರ್ಯವನ್ನು ನೀನು 
ನನಗೋಸ್ಕರ ಮಾಡಿರುವೆ. ಯೆಹೋವನೇ, ನಿನಗೆ 
ಸಮಾನರು ಬೇರೆ ಯಾರೂ ಇಲ್ಲ. ನಿನ್ನ ಹೊರತು ಬೇರೆ 
ದೇವರಿಲ್ಲ. ಇಂಥ ಮಹತ್ಕಾರ್ಯ ಮಾಡುವ ದೇವರ ಬಗ್ಗೆ 
ನಾವು ಕೇಳಿಯೇ ಇಲ್ಲ. *ಇಸ್ರೇಲಿಗೆ ಸಮಾನವಾದ 
ಜನಾಂಗ ಭೂಲೋಕದಲ್ಲಿ ಎಲ್ಲಿದೆ? ನೀನು ಇಂಥ 
ಅದ್ಭುತಕಾರ್ಯಗಳನ್ನು ಮಾಡಿರುವುದು ಇಸ್ರೇಲ್‌ 
ಜನಾಂಗಕ್ಕಾಗಿಯೇ. ನೀನು ನಮ್ಮನ್ನು ಈಜಿಷ್ಟಿನಿಂದ 
ಹೊರತಂದು ಸ್ವತಂತ್ರರನ್ನಾಗಿ ಮಾಡಿದೆ. ಹೀಗೆ ನೀನು 
ನಿನ್ನ ಹೆಸರನ್ನು ಪ್ರಖ್ಯಾತಿಮಾಡಿದೆ. ನೀನು ನಿನ್ನ ಜನರ 
ಮುಂದೆ ಹೋಗುತ್ತಾ ಅನ್ಯಜನರು ತಮ್ಮ ದೇಶವನ್ನು 
ಬಿಟ್ಟುಹೋಗುವಂತೆ ಮಾಡಿದೆ. ೨ಇಸ್ರೇಲರನ್ನು ಸದಾ 
ಕಾಲಕ್ಕೂ ನಿನ್ನ ಜನರನ್ನಾಗಿ ಮಾಡಿಕೊಂಡೆ. 
ಯೆಹೋವನೇ, ನೀನೇ ಅವರಿಗೆ ದೇವರಾದೆ! 

23" ಯೆಹೋವನೇ, ಈಗ ನೀನು ನನಗೂ ನನ್ನ 
ಸಂತತಿಗೂ ಈ ವಾಗ್ದಾನವನ್ನು ಮಾಡಿರುವೆ. ಆ ವಾಗ್ದಾನ 
ವನ್ನು ಶಾಶ್ವತಗೊಳಿಸು; ಅದು ಸದಾಕಾಲಕೂ 
ಸ್ಥಿರವಾಗಿರಲಿ. “ನಿನ್ನ ವಾಗ್ದಾನವನ್ನು ನೆರವೇರಿಸು. ಆಗ 
ಜನರು, "ಸರ್ವಶಕ್ತನಾದ ಯೆಹೋವನು ಇಸ್ರೇಲರ 
ದೇವರೂ ರಕ್ಬಕನೂ ಆಗಿದ್ದಾನೆ' ಎಂದು ಹೇಳುವರು. 
ನಾನು ನಿನ್ನ ಸೇವಕನಾಗಿದ್ದೇನೆ. ನನ್ನ ಕುಟುಂಬವು 
ಬಲಿಷ್ಠವಾಗಿದ್ದು ನಿನ್ನ ಸೇವೆಯನ್ನು ಮುಂದುವರಿಸುವಂತೆ 
ಕೃಪೆಯನ್ನು ಅನುಗ್ರಹಿಸು. 

23""ನನ್ನ ದೇವರೇ, ನಿನ್ನ ಸೇವಕನಾದ ನನ್ನೊಂದಿಗೆ 
ನೀನು ಮಾತನಾಡಿದೆ. ನೀನು ನನ್ನ ಕುಟುಂಬವನ್ನು ಸ್ಥಿರ 
ವಾಗಿ ಕಟ್ಟುವೆನೆಂದು ವಾಗ್ದಾನ ಮಾಡಿದೆ. ಆದುದರಿಂದ 





ನಾಗಿದ್ದನು. ಆದರೆ ನಾನು ಅವನನ್ನು ತೆಗೆದುಹಾಕಿದೆನು. 
ಆದರೆ ನನ್ನ ಕೃಪೆ ನಿನ್ನ ಮಗನಿಂದ ತೊಲಗಿ ಹೋಗು 
ವದಿಲ್ಲ. ನನ್ನ ಮನೆಗೂ ನನ್ನ ರಾಜ್ಯಕ್ಕೂ ಅವನನ್ನು 
ನಿತ್ಯದ ರಾಜನನ್ನಾಗಿ ಮಾಡುವೆನು; ಅವನ ಆಳ್ವಿಕೆಯು 
ನಿರಂತರವಾಗಿರುವುದು.''' ನಾತಾನನು ದಾವೀದನಿಗೆ 
ತನಗೆ ದೊರೆತ ದರ್ಶನವನ್ನು ಮತ್ತು ದೇವರು ತನಗೆ 
ತಿಳಿಸಿದ ಎಲ್ಲಾ ಮಾತುಗಳನ್ನು ತಿಳಿಸಿದನು. 


ನಾನು ಧೈರ್ಯದಿಂದ ನಿನ್ನ ಸಂಗಹ ಮಾತನಾಡುತ್ತಿದ್ದೇನೆ; 
ನಿನ್ನ ವಾಗ್ದಾನವನ್ನು ನೆರವೇರಿಸು ಎಂದು ಕೇಳಿ 
ಕೊಳ್ಳುತ್ತಿದ್ದೇನೆ. 25ಯಹೋವನೇ, ನೀನೇ ದೇವರು. 
ಸ್ವತಃ ನೀನಾಗಿಯೇ ನನಗೆ ಇಂಥಾ ಒಳ್ಳೆಯ ವಾಗ್ದಾನ 
ಗಳನ್ನು ಮಾಡಿರುವೆ. 2ನನ್ನ ಸಂತತಿಯವರನ್ನು ಆಶೀ 
ರ್ವದಿಸಿ ನಿನ್ನ ಕರುಣೆಯನ್ನು ತೋರಿಸಿದೆ. ನನ್ನ 
ಸಂತತಿಯವರು ಸದಾಕಾಲ ನಿನ್ನ ಸೇವೆಮಾಡುತ್ತಾರೆಂದು 


1 ಪೂರ್ವಕಾಲವೃತ್ತಾಂತ 18:1-19:2 


ನೀನು ವಾಗ್ದಾನ ಮಾಡಿರುವೆ. ಯೆಹೋವನೇ, ನೀನಾ 
ಗಿಯೇ ನನ್ನ ಸಂತತಿಯವರನ್ನು ಆಶೀರ್ವದಿಸಿದ್ದರಿಂದ 
ನನ್ನ ಸಂತತಿಯವರು ಸದಾಕಾಲಕ್ಕೂ ಆಶೀರ್ವಾದ 
ಹೊಂದಿಕೊಳ್ಳುವರು!'' ಎಂದು ಪ್ರಾರ್ಥಿಸಿದನು. 


ಅನ್ಯಜನಾಂಗಗಳ ಮೇಲೆ ದಾವೀದನ ಜಯ 
18 ಅನಂತರ ದಾವೀದನು ಫಿಲಿಷ್ಟಿಯರ ಮೇಲೆ 
ಯುದ್ಧಕ್ಕೆ ಹೋದನು. ಅವರನ್ನು ಸೋಲಿಸಿ ಗತ್‌ 
ಪಟ್ಟಣ ಮತ್ತು ಅದರ ಸುತ್ತುಮುತ್ತಲಿದ್ದ ಊರುಗಳನ್ನು 
ವಶಪಡಿಸಿಕೊಂಡನು. 

2ಅನಂತರ ದಾವೀದನು ಮೋವಾಬ್ಯರ ಸಂಗಡ 
ಯುದ್ಧಮಾಡಿ ಸೋಲಿಸಿದನು. ಅವರು ದಾವೀದನ 
ಸೇವಕರಾಗಿ ಕಪ್ಪಕೊಡಬೇಕಾಯಿತು. 

3ದಾವೀದನು ಚೋಬದ ಅರಸನಾದ ಹದದೆಜರನ 
ಸೈನ್ಯದೊಡನೆ ಕಾದಾಡಿ ಅವರನ್ನು ಹಮಾತಿನ ತನಕ 
ಹಿಂದಟ್ಟಿದನು. ಹದದೆಜರನು ತನ್ನ ರಾಜ್ಯವನ್ನು 
ಯೂಫ್ರೇಟೀಸ್‌. ನದಿಯ ತನಕ ವಿಸ್ತರಿಸಲು 
ಪ್ರಯತ್ನಿಸುತ್ತಿದ್ದನು. 

*ಹದದೆಜರನಿಂದ ದಾವೀದನು ಒಂದು ಸಾವಿರ 
ರಥಗಳನ್ನೂ ಏಳು ಸಾವಿರ ಮಂದಿ ರಾಹುತರನ್ನೂ 
ಇಪ್ಪತ್ತು ಸಾವಿರ ಮಂದಿ ಕಾಲಾಳುಗಳನ್ನೂ ಸೆರೆಹಿಡಿದು 
ಹದದೆಜರನ ಕುದುರೆಗಳ ಹಿಂಗಾಲಿನ ನರಗಳನ್ನು 
ಕೊಯ್ದು ಆ ಕುದುರೆಗಳು ರಥಗಳನ್ನು ಎಳೆಯದಂತೆ 
ಮಾಡಿದನು. ಆದರೆ ನೂರು ರಥಗಳನ್ನು ಎಳೆಯಲು 
ಬೇಕಾಗುವಷ್ಟು ಕುದುರೆಗಳನ್ನು ಉಳಿಸಿದನು. 

5ಹದದೆಜರನಿಗೆ ದಮಸ್ಕದಲ್ಲಿರುವ ಅರಾಮ್ಯರು ಸಹಾ 
ಯಕ್ಕೆ ಬಂದರು. ಆದರೆ ದಾವೀದನು ಅರಾಮ್ಯರ 
ಸೈನ್ಯವನ್ನು ಸೋಲಿಸಿ ಅವರ ಇಪ್ಪತ್ತೆರಡು ಸಾವಿರ ಮಂದಿ 
ಸೈನಿಕರನ್ನು ಕೊಂದನು. 5ನಂತರ ಅರಾಮ್ಯರ ದಮಸ್ಕ 
ದಲ್ಲಿ ತನ್ನ ಕೋಟೆಯನ್ನು ಸ್ಥಾಪಿಸಿದನು. ಅರಾಮ್ಯರು 
ದಾವೀದನ ಸೇವಕರಾಗಿ ಅವನಿಗೆ ಕಪ್ಪವನ್ನು ತಂದೊಪ್ಪಿ 
ಸುತ್ತಿದ್ದರು. ಹೀಗೆ ದಾವೀದನು ಹೋದಕಡೆಯಲ್ಲೆಲ್ಲಾ 
ಯೆಹೋವನು ಅವನಿಗೆ ಜಯವನ್ನು ಕೊಟ್ಟನು. 

7ಹದದೆಜರನ ಸೇನಾಧಿಪತಿಗಳು ಉಪಯೋಗಿಸುತ್ತಿದ್ದ 
ಬಂಗಾರದ ಗುರಾಣಿಗಳನ್ನು ತೆಗೆದುಕೊಂಡು ಜೆರುಸ 
ಲೇಮಿಗೆ ತಂದನು. ಅಲ್ಲದೆ ಟಿಭತ್‌ ಮತ್ತು ಕೂನ್‌ 
ಪಟ್ಟಣಗಳಿಂದ ಬಹಳ ತಾಮ್ರವನ್ನು ತೆಗೆದುಕೊಂಡನು. 
ಇವುಗಳಿಂದ ಸೊಲೋಮೋನನು ತಾಮ್ರದ ತೊಟ್ಟಿ 
ತಾಮ್ರದ ಕಂಬ ಮತ್ತು ದೇವಾಲಯದ ಬೇರೆ ಸಾಮಾಗ್ರಿ 
ಗಳನ್ನು ಮಾಡಿಸಿದನು. 

ದಾವೀದನು ಹದದೆಜರನನ್ನು ಸದೆಬಡಿದನೆಂದು 
ತಿಳಿದ ಹಮಾತಿನ ಅರಸನಾದ ತೋವನು !0ತ್ರನ್ನ ಮಗ 
ನಾದ ಹದೋರಾಮನನ್ನು ದಾವೀದನ ಬಳಿಗೆ 


566 


ಸಮಾಧಾನಕ್ಕಾಗಿಯೂ ಆಶೀರ್ವದಿಸುವುದಕ್ಕಾಗಿಯೂ 
ಕಳುಹಿಸಿದನು; ಯಾಕಂದರೆ ದಾವೀದನು ಹದದೆಜರನ 
ವಿರುದ್ಧ ಹೋರಾಡಿ ಅವನನ್ನು ಸೋಲಿಸಿದ್ದನು. ಹದದೆ 
ಜರನು ತೋವುನೊಂದಿಗೆ ಯುದ್ಧಮಾಡಿದ್ದನು. ಹದೋ 
ರಾಮನು ಬೆಳ್ಳಿಬಂಗಾರಗಳ ಮತ್ತು ತಾಮ್ರಗಳ ವಸ್ತು 
ಗಳನ್ನು ದಾವೀದನಿಗೆ ಕೊಟ್ಟನು. !! ದಾವೀದ ರಾಜನು 
ಅವುಗಳನ್ನು ಶುದ್ಧೀಕರಿಸಿ ಯೆಹೋವನಿಗೆ ಪ್ರತಿಷ್ಠಿಸಿದನು. 
ಅದೇ ರೀತಿಯಾಗಿ ಎದೋಮ್ಯರಿಂದ, ಮೋವಾಬ್ಯರಿಂದ, 
ಫಿಲಿಷ್ಟಿಯರಿಂದ, ಅಮಾಲೇಕ್ಯರಿಂದ ಮತ್ತು ಅಮ್ಮೋನಿ 
ಯರಿಂದ ತೆಗೆದುಕೊಂಡಿದ್ದ ಬೆಳ್ಳಿಬಂಗಾರದ ವಸ್ತು 
ಗಳನ್ನು ಶುದ್ದಿಮಾಡಿ ದೇವರಿಗೆ ಪ್ರತಿಷ್ಠಿಸಿದನು. 

12ಜಿರೂಯಳ ಮಗನಾದ ಅಬ್ಬೈಯು ಉಪ್ಪಿನ ತಗ್ಗಿನಲ್ಲಿ 
ಒಮ್ಮೆ ಹದಿನೆಂಟು ಸಾವಿರ ಮಂದಿ ಎದೋಮ್ಯರನ್ನು 
ಕೊಂದುಹಾಕಿದನು. 3ಅಬ್ಬೈಯು ಎದೋಮಿನಲ್ಲಿ 
ಕೋಟೆಯನ್ನು ಕಟ್ಟೆ ಎದೋಮ್ಯರೆಲ್ಲರನ್ನು ದಾವೀದನ 
ಸೇವಕರನ್ನಾಗಿ ಮಾಡಿದನು. ದಾವೀದನು ಹೋದಕಡೆ 
ಗಳಲ್ಲೆಲ್ಲಾ ಯೆಹೋವನು ಅವನಿಗೆ ಜಯವನ್ನು 
ಕೊಟ್ಟನು. 


ದಾವೀದನ ಮುಖ್ಯಾಧಿಕಾರಿಗಳು 
ಇಸ್ರೇಲರೆಲ್ಲರಿಗೆ ಅರಸನಾಗಿದ್ದ ದಾವೀದನು 
ಪಕ್ಷಪಾತವಿಲ್ಲದೆ ನ್ಯಾಯತೀರಿಸುತ್ತಿದ್ದನು. 15ಚಿರೂಯಳ 
ಮಗನಾದ ಯೋವಾಬನು ಅವನ ಪ್ರಧಾನ ಸೇನಾಪತಿ 
ಯಾಗಿದ್ದನು. ಅಹೀಲೂದನ ಮಗನಾದ ಯೆಹೋಷಾ 
ಫಾಟನು ಲೇಖಕನಾಗಿದ್ದು ದಾವೀದನ ಚರಿತ್ರೆಯನ್ನು 
ಬರೆದಿಟ್ಟನು. 

16ಅಹೀಟೂಬನ ಮಗನಾದ ಚಾದೋಕನೂ ಎಬ್ಯಾ 
ತಾರನ ಮಗನಾದ ಅಬೀಮೆಲೆಕನೂ ಯಾಜಕ 
ರಾಗಿದ್ದರು. ಶವ್ಪನು ಲೇಖಕನಾಗಿದ್ದನು. 

!?ಕೆರೇತ್ಯ ಮತ್ತು ಪೆಲೇತ್ಯ ಎಂಬ ಕಾವಲುದಂಡುಗಳಿಗೆ 
ಬೆನಾಯನು ಅಧಿಕಾರಿಯಾಗಿದ್ದನು. ಬೆನಾಯನು 
ಯೆಹೋಯಾದನ ಮಗ. ದಾವೀದನ ಗಂಡುಮಕ್ಕಳು 
ಮುಖ್ಯ ಸ್ಥಾನಗಳಲ್ಲಿದ್ದು ದಾವೀದನ ಸೇವೆ 
ಮಾಡುತ್ತಿದ್ದರು. 





ಅಮ್ಮೋನಿಯರು ದಾವೀದನ ಜನರನ್ನು 
ಅವಮಾನಪಡಿಸಿದ್ದು 
1 0 ನಾಹಾಷನು ಅಮ್ಮೋನಿಯರ ಅರಸನಾಗಿದ್ದನು. 
ಅವನು ಸತ್ತ ಬಳಿಕ ಅವನು ಮಗನು ಪಟ್ಟಕ್ಕೆ 
ಬಂದನು. ದಾವೀದನು, ""ನಾಹಾಷನು ನನಗೆ ದಯೆ 
ತೋರಿಸಿದ್ದನು. ಅವನ ಮಗನಾದ ಹಾನೂನನಿಗೆ ನಾನೂ 
ದಯೆತೋರುವೆನು'' ಎಂದು ಹೇಳಿ ಹಾನೂನನನ್ನು 
ಸಂತೈಸಲು ಸೇವಕರನ್ನು ಕಳುಹಿಸಿದನು. ದಾವೀದನ 





567 


ಸೇವಕರು ಅಮ್ಮೋನ್‌ ದೇಶಕ್ಕೆ ಹೋಗಿ ದುಃಖದಲ್ಲಿದ್ದ 
ಹಾನೂನನನ್ನು ಸಂತೈಸಿದರು. 

3ಆದರೆ ಅಮ್ಮೋನಿಯರ ನಾಯಕರು ಹಾನೂನನಿಗೆ, 
"ಮೋಸ ಹೋಗಬೇಡ, ದಾವೀದನು ನಿನ್ನ ತಂದೆಯನ್ನು 
ಗೌರವಿಸಿ ನಿನ್ನನ್ನು ಸಂತೈಸಲು ಸೇವಕರನ್ನು ಕಳುಹಿಸಿದ 
ನೆಂದು ಭಾವಿಸಿಕೊಂಡಿರುವೆಯಾ? ಇಲ್ಲ, ಅವನು ನಿನ್ನ 
ರಾಜ್ಯದಲ್ಲಿ ಹೊಂಚುಹಾಕಲೂ ವಿಷಯಗಳನ್ನು ಸಂಗ್ರ 
ಹಿಸಲೂ ಕಳುಹಿಸಿದ್ದಾನೆ'' ಎಂದು ಹೇಳಿದರು. “ಆಗ 
ಹಾನೂನನು ದಾವೀದನ ಸೇವಕರನ್ನು ಬಂಧಿಸಿ ಅವರ 
ಗಡ್ಡಗಳನ್ನು ಬೋಳಿಸಿ ಅವರ ವಸ್ತ್ರಗಳನ್ನು ಸೊಂಟದಿಂದ 
ಕೆಳಭಾಗದವರೆಗೆ ಕತ್ತರಿಸಿಬಿಟ್ಟು ಅವರನ್ನು ಹಿಂದಕ್ಕೆ 
ಕಳುಹಿಸಿದನು. 

ದಾವೀದನ ಸೇವಕರು ತಮ್ಮ ಮನೆಗೆ ಹಿಂದಿರುಗಲು 
ನಾಚಿಕೆಪಟ್ಟರು. ಇದನ್ನು ಅರಿತ ಕೆಲವರು ದಾವೀದನ 
ಬಳಿಗೆ ಹೋಗಿ ನಡೆದದ್ದನ್ನು ತಿಳಿಸಿದರು. ಆಗ ದಾವೀ 
ದನು, ""ನೀವು ನಿಮ್ಮ ಗಡ್ಡ ಬೆಳೆಯುವ ತನಕ ಜಿರಿಕೋ 
ಪಟ್ಟಣದಲ್ಲಿಯೇ ಇರಿ. ಅನಂತರ ನೀವು ಮನೆಗೆ ಬರ 
ಬಹುದು'' ಎಂದು ತನ್ನ ಸೇವಕರಿಗೆ ಹೇಳಿಕಳುಹಿಸಿದನು. 

ದಾವೀದನು ತಮಗೆ ಶತ್ರುವಾದನೆಂದು ಅಮ್ಮೋನಿ 
ಯರಿಗೆ ತಿಳಿದಾಗ ಹಾನೂನನು ಮುವತ್ನಾಲ್ಕು ಸಾವಿರ 
ಕಿಲೋ. ಗ್ರಾಂ ತೂಕದ ಬೆಳ್ಳಿಯನ್ನು ಕೊಟ್ಟು ಮೆಸೋ 
ಪೊತಾಟಿಮಿಯಾದಿಂದ ರಥಗಳನ್ನೂ ರಾಹುತರನ್ನೂ 
ಕೊಂಡು ಕೊಂಡನು. ಅಲ್ಲದೆ ಅರಾಮದ ಮಾಕ ಮತ್ತು 
ಚೋಬಾ ಪಟ್ಟಣಗಳಿಂದ ರಥಗಳನ್ನು ಮತ್ತು ರಾಹುತ 
ರನ್ನು ಕೊಂಡುಕೊಂಡನು. ಹೀಗೆ ಅಮ್ಮೋನಿಯರು 
ಮೂವತ್ತೆರಡು ಸಾವಿರ ರಥಗಳಿಂದ ಯುದ್ಧಕ್ಕೆ ಸಜ್ಜಾ 
ದರು. ಅಲ್ಲದೆ ಮಾಕಾದ ಅರಸನಿಗೆ ಹಣವನ್ನು ಕೊಟ್ಟು 
ಅವನ ಸೈನ್ಯವನ್ನೂ ತಮ್ಮ ಸಹಾಯಕ್ಕೆ ಬರಮಾಡಿದರು. 
ಮಾಕದ ಅರಸನೂ ಅವನ ಸೈನಿಕರೂ ಬಂದು ಮೇದೆಬ 
ಪಟ್ಟಣದ ಬಳಿ ಪಾಳೆಯ ಮಾಡಿಕೊಂಡರು. ಇತ್ತ 
ಅಮ್ಮೋನಿಯರೂ ಯುದ್ದ ಸನ್ನದ್ದರಾದರು. 

*ಇದನ್ನು ಕೇಳಿದ ದಾವೀದನು ಯೋವಾಬನನ್ನೂ ತನ್ನ 
ಸಮಸ್ತ ಸೈನ್ಯವನ್ನೂ ಅವರೊಂದಿಗೆ ಯುದ್ಧಮಾಡಲು 
ಕಳುಹಿಸಿದನು. *ಅಮ್ಮೋನಿಯರು ತಮ್ಮ ಪಟ್ಟಣದಿಂದ 
ಹೊರಬಂದರು. ಅವರ ಸಹಾಯಕ್ಕಾಗಿ ಬಂದಿದ್ದ 
ಅರಸರು ಪ್ರತ್ಯೇಕವಾಗಿಯೇ ಇದ್ದರು. 

ಗಯೋವಾಬನು ರಣರಂಗವನ್ನು ವೀಕ್ಷಿಸಿದಾಗ 
ಎರಡು ಗುಂಪುಪಿನ ಸೈನ್ಯಗಳಿದ್ದದ್ದನ್ನು ಕಂಡನು. ಒಂದು 
ಗುಂಪು ಅವನ ಮುಂಭಾಗದಲ್ಲಿಯೂ ಇನ್ನೊಂದು 
ಗುಂಪು ಅವನ ಹಿಂಭಾಗದಲ್ಲಿಯೂ ಇದ್ದವು. ಆಗ 
ಯೋವಾಬನು ತನ್ನಲ್ಲಿದ್ದ ರಣವೀರರನ್ನು ಆರಿಸಿ 
ಅರಾಮ್ಯರ ವಿರುದ್ಧವಾಗಿ ಯುದ್ಧಮಾಡಲು ಕಳುಹಿ 
ಸಿದನು. !! ಉಳಿದ ಸೈನಿಕರನ್ನು ಅಬ್ಬೈಯನ ನಾಯಕತ್ವ 


1 ಪೂರ್ವಕಾಲವೃತ್ತಾ 0ತ 19:3-20:1 


ದಲ್ಲಿ ಇರಿಸಿದನು. ಅಬ್ಬೈಯು ಯೋವಾಬನ ತಮ್ಮನು. 
ಈ ಸೈನಿಕರು ಅಮ್ಮೋನಿಯರ ವಿರುದ್ಧವಾಗಿ ಯುದ್ಧಕ್ಕೆ 
ಹೊರಟರು. ?ಯೋವಾಬನು ಅಬ್ಬೈಗೆ, ""ಅರಾಮ್ಯರ 
ಸೈನ್ಯವು ನನಗಿಂತ ಬಲಿಷ್ಠವಾಗಿದ್ದರೆ, ನೀನು ನನ್ನ ಸಹಾ 
ಯಕ್ಕೆ ಬರಬೇಕು. ಅಮ್ಮೋನಿಯರ ಸೈನ್ಯವು ನಿನಗಿಂತ 
ಬಲಿಷ್ಠವಾಗಿದ್ದರೆ ನಾನು ನಿನ್ನ ಸಹಾಯಕ್ಕೆ ಬರುವೆನು. 
ಔನಾವು ಧೈರ್ಯಶಾಲಿಗಳಾಗಿದ್ದು ಅಂಜದೆ ನಮ್ಮ 
ಜನರಿಗಾಗಿಯೂ ನಮ್ಮ ದೇವರ ಪಟ್ಟಣಗಳಿಗಾಗಿಯೂ 
ಯುದ್ಧಮಾಡೋಣ. ಯೆಹೋವನು ತನ್ನ ಚಿತ್ತದಂತೆ 
ನಮ್ಮನ್ನು ನಡೆಸಲಿ'' ಎಂದು ಹೇಳಿದನು. 

4 ಯೋವಾಬನು ತನ್ನ ಸೈನ್ಯದೊಡನೆ ಅರಾಮ್ಯರ 
ಸೈನ್ಯದ ಮೇಲೆ ದಾಳಿ ಮಾಡಿದನು. ಅರಾಮ್ಯರ ಸೈನ್ಯವು 
ಅವನೆದುರಿನಿಂದ ಓಡಿಹೋಯಿತು. 'ಅರಾಮ್ಯರ 
ಸೈನ್ಯವು ಓಡಿಹೋಗುವುದನ್ನು ನೋಡಿದ ಅಮ್ಮೋನಿ 
ಯರು ಸಹ ಇಸ್ರೇಲರ ಎದುರಿನಿಂದ ಹಿಂದುರಿಗಿ 
ಓಡಿದರು. ಅಬ್ಬೈ ಮತ್ತು ಅವನ ಸೈನಿಕರಿಂದ ಅವರು 
ಪಲಾಯನ ಗೈದು ತಮ್ಮ ಪಟ್ಟಣದೊಳಗೆ ಸೇರಿಕೊಂಡರು. 
ಯೋವಾಬನು ಜಿರುಸಲೇಮಿಗೆ ಹೋದನು. 

'6ಅರಾಮ್ಯರು ತಾವು ಇಸ್ರೇಲರಿಂದ ಸೋತುಹೋದ 
ದ್ದನ್ನು ನೋಡಿ ಯೂಫ್ರೇಟೀಸ್‌ ನದಿಯ ಪೂರ್ವದಲ್ಲಿದ್ದ 
ಅರಾಮ್ಯರನ್ನು ಸಹಾಯಕ್ಕಾಗಿ ಕರೆಯಿಸಿದರು. 
ಶೋಫಕನು ಹದದೆಜರನ ಸೇನಾಧಿಪತಿಯಾಗಿದ್ದನು. 

''ಅರಾಮ್ಯರು ಯುದ್ಧಕ್ಕೆ ಜನಕೂಡಿಸುತ್ತಾರೆಂಬ 
ಸುದ್ದಿಯು ದಾವೀದನಿಗೆ ಮುಟ್ಟಿದಾಗ ಅವನು ಇಸ್ರೇಲ್‌ 
ಸೈನ್ಯವನ್ನು ಒಟ್ಟುಗೂಡಿಸಿ ಜೋರ್ಡನ್‌ ನದಿಯನ್ನು 
ದಾಟಿ ಅರಾಮ್ಯರೊಂದಿಗೆ ಯುದ್ಧಮಾಡಿದನು. ಯುದ್ಧ 
ಸನ್ನದ್ಧರಾಗಿ ಕಾಳಗವನ್ನು ಆರಂಭಿಸಿಯೇ ಬಿಟ್ಟರು. 
''ಅರಾಮ್ಯರು ಇಸ್ರೇಲರ ಎದುರು ನಿಲ್ಲಲಾರದೆ 
ಬೆನ್ನುಹಾಕಿ ಓಡಿದರು. ಆ ದಿವಸ ದಾವೀದನೂ ಅವನ 
ಸೈನಿಕರೂ ಅರಾಮ್ಯರ ಏಳು ಸಾವಿರ ಮಂದಿ ರಾಹು 
ತರನ್ನೂ ನಲವತ್ತು ಸಾವಿರ ಮಂದಿ ಕಾಲಾಳುಗಳನ್ನೂ 
ಕೊಂದರು. ಇವರಲ್ಲಿ ಅರಾಮ್ಯರ ಸೇನಾಪತಿಯಾದ 
ಶೋಫಕನೂ ಕೊಲ್ಲಲ್ಪಟ್ಟನು. 

ಔೌಹದದೆಜರನು ತಾನು ದಾವೀದನ ಸೈನ್ಯದಿಂದ 
ಸೋಲಿಸಲ್ಪಟ್ಟನೆಂದು ಗೊತ್ತಾದಾಗ ದಾವೀದನೊಂದಿಗೆ 
ಸಂಧಾನ ಮಾಡಿ ಅವನ ಸೇವಕನಾದನು. ಅಂದಿನಿಂದ 
ಅರಾಮ್ಯರು ಅಮ್ಮೋನಿಯರಿಗೆ ಸಹಾಯ ಮಾಡು 
ವುದನ್ನು ನಿರಾಕರಿಸಿದರು. 





ಅಮ್ಮೋನಿಯರನ್ನು ಯೋವಾಬನು ನಾಶಮಾಡಿದ್ದು 
20 ವಸಂತಕಾಲದಲ್ಲಿ ರಾಜರುಗಳು ಯುದ್ಧಕ್ಕೆ 
ಹೊರಡುವ ಸಮಯ. ಯೋವಾಬನೂ ತನ್ನ 
ಸೈನ್ಯದೊಂದಿಗೆ ಯುದ್ಧಕ್ಕೆ ಹೊರಟನು. ಆದರೆ 


1 ಪೂರ್ವಕಾಲವ್ಳತ್ತಾ 0ತ 20:2-21:12 568 


ದಾವೀದನು ಜೆರುಸಲೇಮಿನಲ್ಲಿಯೇ ಉಳಿದು 
ಕೊಂಡನು. ಇಸ್ರೇಲಿನ ಸೈನ್ಯವು ಅಮ್ಮೋನ್‌ ದೇಶದೊಳಗೆ 
ನುಗ್ಗಿ ಅದನ್ನು ನಾಶಮಾಡಿದರು. ಆಮೇಲೆ ರಬ್ಬ ಪಟ್ಟಣಕ್ಕೆ 
ಮುತ್ತಿಗೆ ಹಾಕಿ ಸಂಪೂರ್ಣವಾಗಿ ನಾಶ ಮಾಡಿದರು. 

?ಅದರ ಅರಸನ ಕಿರೀಟವನ್ನು ದಾವೀದನು ತೆಗೆದು 
ಕೊಂಡನು. ಅದು ಎಪ್ಪತ್ತೈದು ಪೌಂಡು ಭಾರವುಳ್ಳ 
ದ್ಹಾಗಿತ್ತು ಮತ್ತು ಅಮೂಲ್ಯವಾದ ರತ್ನಗಳಿಂದ ಮಾಡಿ 
ದ್ಹಾಗಿತ್ತು. ಆ ಕಿರೀಟವನ್ನು ದಾವೀದನು ತನ್ನ ತಲೆಯ 
ಮೇಲೆ ಇಟ್ಟುಕೊಂಡನು. ಆ ಪಟ್ಟಣದಿಂದ ಇನ್ನೂ ಅನೇಕ 
ಬೆಲೆಬಾಳುವ ವಸ್ತುಗಳನ್ನು ಸೂರೆ ಮಾಡಿದರು. 
*ದಾವೀದನು ರಬ್ಬದ ಜನರನ್ನು ಸೆರೆಹಿಡಿದ ೨ಕೊಂಡು 
ಬಂದು ಅವರನ್ನು ಮರಕಡಿಯುವುದಕ್ಕೂ ಕೊಡಲಿ 
ಮತ್ತು ಹಾರೆಗಳಿಂದ ಕೆಲಸ ಮಾಡುವದಕ್ಕೂ ನೇಮಿಸಿ 
ದನು. ಇದೇ ಪ್ರಕಾರ ದಾವೀದನು ಅಮ್ಮೋನಿಯರ 
ಎಲ್ಲಾ ಪಟ್ಟಣಗಳಲ್ಲಿಯೂ ಮಾಡಿದನು. ನಂತರ 
ದಾವೀದನು ತನ್ನ ಸೈನ್ಯದೊಂದಿಗೆ ಜೆರುಸಲೇಮಿಗೆ 
ಹಿಂತಿರುಗಿ ಬಂದನು. 


ಫಿಲಿಷ್ಟಿಯರ ಧೈತ್ಯರನ್ನು ಕೊಂದದ್ದು 

"ಇದಾದ ಬಳಿಕ ಇಸ್ರೇಲರು ಗೆಜಿರಿನಲ್ಲಿ ಫಿಲಿಷ್ಟಿಯರ 
ಜೊತೆಯಲ್ಲಿ ಯುದ್ಧಮಾಡಿದರು. ಹುಷಯವನಾದ 
ಸಿಬ್ಬೆಕ್ಕೆ ಎಂಬವನು, ದೈತ್ಯನ ಮಗನಾದ ಸಿಪ್ಪೈ ಎಂಬವನನ್ನು 
ಕೊಂದನು. ಇದರಿಂದಾಗಿ ಫಿಲಿಷ್ಟಿಯರು ಇಸ್ರೇಲರಿಗೆ 
ಸೇವೆಮಾಹುವವರಾದರು. 

*ಇನ್ನೊಂದು ಸಾರಿ, ಇಸ್ರೇಲರು ಫಿಲಿಷ್ಟಿಯರೊಂದಿಗೆ 
ತಿರುಗಿ ಯುದ್ಧಮಾಹುವಾಗ ಯಾಯೀರನ ಮಗನಾದ 
ಎಲ್ಲಾನಾನನು ಗೊಲ್ಯಾತನ ತಮ್ಮನಾದ ಲಹ್ಮೀಯನ್ನು 
ಕೊಂದನು. ಗೊಲ್ಯಾತನು ಗತ್‌ಪಟ್ಟಣದವನಾಗಿದ್ದನು. 
ಲಹ್ಮೀಯ ಈಟಿಯು ಬಹು ಭಾರವಾಗಿತ್ತು ಕೈಮಗ್ಗದ 
ದೊಡ್ಡ ಕುಂಟೆಯಂತಿತ್ತು 

ಇದಾದನಂತರ ಇನ್ನೊಂದು ಯುದ್ಧವನ್ನು ಇಸ್ರೇಲರು 
ಫಿಲಿಷ್ಟಿಯರೊಂದಿಗೆ ಗತ್‌ ಊರಿನಲ್ಲಿ ಮಾಡಿದರು. ಅಲ್ಲಿ 
ಒಬ್ಬ ಎತ್ತರವಾದ ಪುರುಷನಿದ್ದನು. ಅವನ ಕೈಕಾಲುಗಳಿಗೆ 
ಆರಾರು ಬೆರಳುಗಳಂತೆ ಒಟ್ಟಿಗೆ ಇಪ್ಪತ್ತನಾಲ್ಕು ಬೆರಳು 
ಗಳಿದ್ದವು. ಅವನೂ ರೆಫಾಯನಾಗಿದ್ದನು. 'ಇವನು ಇಸ್ರೇ 
ಲರನ್ನು ಪರಿಹಾಸ್ಯಮಾಡಿದಾಗ ದಾವೀದನ ಅಣ್ಣನಾದ 
ಶಿಮ್ಮನ ಮಗ ಯೋನಾತಾನನು ಅವನನ್ನು ಕೊಂದು 
ಹಾಕಿದನು. 8ಗತ್‌ ಊರಿನ ರೆಫಾಯರನ್ನು ದಾವೀದನೂ 
ಅವನ ಜನರೂ ಕೊಂದುಹಾಕಿದರು. 





ಇಸ್ರೇಲರನ್ನು ಲೆಕ್ಕಿಸಿ ದಾವೀದನು ಪಾಪಮಾಡಿದನು 
9) 1 ಸೈತಾನನು ಇಸ್ರೇಲರಿಗೆ ವಿರುದ್ಧವಾಗಿದ್ದನು. 
ಅವನು ಇಸ್ರೇಲರನ್ನು ಲೆಕ್ಕಿಸುವಂತೆ ದಾವೀದ 
ನನ್ನು ಪ್ರೇರೇಪಿಸಿದನು. ದಾವೀದನು ಯೋವಾಬ 


ನನ್ನೂ ಇಸ್ರೇಲರ ಇತರ ಅಧಿಪತಿಗಳನ್ನೂ ಕರೆದು 
ಅವರಿಗೆ, "" ದೇಶದೊಳಕ್ಕೆ ಹೋಗಿ ಇಸ್ರೇಲರೆಲ್ಲರನ್ನು 
ಲೆಕ್ಕಿಸಿರಿ. ಬೇರ್ಷೆಬದಿಂದ ಹಿಡಿದು ದಾನ್‌ ಪಟ್ಟಣದ 
ತನಕ ಎಲ್ಲಾ ಊರುಗಳನ್ನು ಸಂಚರಿಸಿ ಜನರನ್ನು ಲೆಕ್ಕಿಸಿರಿ. 
ಆಗ ನನಗೆ ನನ್ನ ರಾಜ್ಯದ ಜನಸಂಖ್ಯೆಯು ತಿಳಿಯುವದು'' 
ಅಂದನು. 

ಅದಕ್ಕೆ ಉತ್ತರವಾಗಿ ಯೋವಾಬನು, ""ಯೆಹೋ 
ವನು ತನ್ನ ಜನಾಂಗವನ್ನು ನೂರುಪಟ್ಟು ಅಭಿವೃದ್ಧಿ 
ಪಡಿಸಲಿ. ಅರಸನೇ, ನೀನು ಈ ಕಾರ್ಯವನ್ನು ಯಾಕೆ 
ಮಾಡಿಸಬೇಕು? ಹೀಗೆ ಮಾಡಿದರೆ ನೀನು ಎಲ್ಲಾ 
ಇಸ್ರೇಲರನ್ನು ಪಾಪದಲ್ಲಿ ಬೀಳುವಂತೆ ಮಾಡುತ್ತಿರುವೆ'' 
ಎಂದು ಹೇಳಿದನು. 

ಆದರೆ ಅರಸನಾದ ದಾವೀದನು ತನ್ನ ನಿರ್ಧಾರವನ್ನು 
ಬದಲಿಸಲಿಲ್ಲ. ದಾವೀದನು ಹೇಳಿದಂತೆಯೇ ಯೋವಾ 
ಬನು ಮಾಡಬೇಕಾಯಿತು. ಯೋವಾಬನು ದೇಶದ 
ಎಲ್ಲಾ ಕಡೆಗಳಿಗೆ ಹೋಗಿ ಜನರನ್ನು ಲೆಕ್ಕಿಸಿ ಜೆರುಸ 
ಲೇಮಿಗೆ ಬಂದನು. ಅರಸನಿಗೆ ಜನಗಣತಿಯ ಲೆಕ್ಕ 
ಒಪ್ಪಿಸಿದನು. ಇಸ್ರೇಲಿನಲ್ಲಿ ಒಟ್ಟು ಹನ್ನೊಂದು ಲಕ್ಷ 
ಮಂದಿ ಖಡ್ಗ ಉಪಯೋಗಿಸುವವರು ಇದ್ದರು. ಯೆಹೂ 
ದದಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಮಂದಿ ಖಡ್ಗ 
ಉಪಯೋಗಿಸುವವರಿದ್ದರು. "ಯೋವಾಬನು ಲೇವಿ 
ಕುಲದವರನ್ನು ಮತ್ತು ಬೆನ್ಯಾಮೀನನ ಕುಲದವರನ್ನು 
ಜನಗಣತಿಯಲ್ಲಿ ಸೇರಿಸಲಿಲ್ಲ; ಯಾಕೆಂದರೆ ದಾವೀದನ 
ಆಜ್ಞೆಯು ಅವನಿಗೆ ಸರಿಕಾಣಲಿಲ್ಲ. 7ದೇವರ ದೃಷ್ಟಿಯಲ್ಲಿ 
ದಾವೀದನು ದೊಡ್ಡ ತಪ್ಪು ಕೆಲಸವನ್ನು ಮಾಡಿದನು. 
ಆದ್ದರಿಂದ ದೇವರು ಇಸ್ರೇಲನ್ನು ಶಿಕ್ಸಿಸಿದನು. 





ಇಸ್ರೇಲಿಗೆ ದೇವರ ದಂಡನೆ 

ದಾವೀದನು ದೇವರಿಗೆ, ""ನಾನು ಕೇವಲ ಹುಚ್ಚು 
ಕೆಲಸ ಮಾಡಿದೆನು. ಇಸ್ರೇಲರ ಜನಗಣತಿ ಮಾಡಿ ಪಾಪ 
ಮಾಡಿದೆನು. ಈಗ ನಿನ್ನ ಸೇವಕನಾದ ನನ್ನ ಪಾಪವನ್ನು 
ನಿರ್ಮೂಲ ಮಾಡು'' ಎಂದು ಬೇಡಿಕೊಂಡನು. 

910ಗಾದನು ದಾವೀದನ ಪ್ರವಾದಿಯಾಗಿದ್ದನು. 
ಯೆಹೋವನು ಗಾದನಿಗೆ, ""ನೀನು ದಾವೀದನಿಗೆ ಹೀಗೆ 
ಹೇಳು: "ಇದು ಯೆಹೋವನ ನುಡಿ. ನಾನು ನಿನಗೆ ಕೊಡ 
ಲಿರುವ ಮೂರು ಶಿಕ್ಬೆಯಲ್ಲಿ ಒಂದನ್ನು ಆರಿಸಿ 
ಕೊಳ್ಳಬೇಕು. ನೀನು ಆರಿಸಿಕೊಂಡ ಪ್ರಕಾರವೇ ನಾನು 
ನಿನ್ನನ್ನು ಶಿಕ್ಸಿಸುವೆನು'' ಅಂದನು. 

1-12ಗ್ರಾದನು ದಾವೀದನ ಬಳಿಗೆ ಹೋಗಿ, "ಯೆಹೋ 
ವನು ಹೀಗನ್ನುತ್ತಾನೆ: "ನೀನು ಸಹಿಸಿಕೊಳ್ಳಬಲ್ಲ 
ಶಿಕ್ಷೆಯನ್ನು ಆರಿಸಿಕೋ. ಮೂರು ವರ್ಷಗಳ ಬರಗಾಲ; 
ಅಧವಾ ನಿನ್ನ ವೈರಿಗಳಿಗೆ ಮೂರು ತಿಂಗಳು ಶರಣಾ 
ಗುವಿಕೆ; ಅಥವಾ ಮೂರು ದಿವಸ ಕಾಲ ಭಯಂಕರ 





569 1 ಪೂರ್ವಕಾಲವೃತ್ತಾ ತ 21:13-22:1 


ಕಾಯಿಲೆಯು ನಿನ್ನ ರಾಜ್ಯವೆಲ್ಲಾ ಹಬ್ಬುವದು; 
ಯೆಹೋವನ ದೂತನು ಇಡೀ ಇಸ್ರೇಲನ್ನು ದಾಟಿ 
ಸಿಕ್ಕಿದವರನ್ನೆಲ್ಲಾ ಹತಿಸಿಬಿಡುವನು.' ದಾವೀದನೇ, 
ನನ್ನನ್ನು ನಿನ್ನ ಬಳಿಗೆ ದೇವರೇ ಕಳುಹಿಸಿರುತ್ತಾನೆ. ನೀನು 
ಯಾವ ಶಿಕ್ಷೆಯನ್ನು ಆರಿಸಿಕೊಳ್ಳುವಿ ಎಂಬುದನ್ನು ನನಗೆ 
ತಿಳಿಸು.'' 

'3ಆಗ ಗಾದನಿಗೆ ದಾವೀದನು, '"ನಾನು ಈಗ ಕಷ್ಟದಲ್ಲಿ 
ಬಿದ್ದಿದ್ದೇನೆ! ನನ್ನ ಶಿಕ್ಷೆಯನ್ನು ಮನುಷ್ಯನು ನಿರ್ಧರಿಸ 
ಬಾರದು. ಯೆಹೋವನು ಕರುಣೆಯುಳ್ಳವನು. ಆದುದ 
ರಿಂದ ಆತನೇ ನಿರ್ಧರಿಸಲಿ.” 

ಆಗ ಯೆಹೋವನು ಇಸ್ರೇಲರ ಮೇಲೆ ಬಹು 
ಘೋರವಾದ ವ್ಯಾಧಿಯನ್ನು ಕಳುಹಿಸಿದ್ದರಿಂದ ಎಪ್ಪತ್ತು 
ಸಾವಿರ ಜನರು ಸತ್ತುಹೋದರು. ದೇವರು ಜಿರುಸ 
ಲೇಮಿನ ಜನರನ್ನು ನಾಶನ ಮಾಡುವುದಕ್ಕೆ ದೂತನನ್ನು 
ಕಳುಹಿಸಿದನು. ಯೆಹೋವನು ಅದನ್ನು ನೋಡಿ ದುಃಖ 
ಗೊಂಡು ಜನರನ್ನು ನಾಶಮಾಡಲು ಬಂದಿದ್ದ ದೂತನಿಗೆ, 
""ಸಾಕು, ಇನ್ನು ನಿಲ್ಲಿಸು'' ಅಂದನು. ಯೆಹೋವನ 
ದೂತನು ಯೆಬೂಸಿಯನಾದ ಒರ್ನಾನನ ಕಣದಲ್ಲಿ 
ನಿಂತುಕೊಂಡಿದ್ದನು. 

16ದಾವೀದನು ಮೇಲಕ್ಕೆ ನೋಡಿದಾಗ ಯೆಹೋವನ 
ದೂತನು ಭೂಮ್ಯಾಕಾಶಗಳ ನಹುವೆ ನಿಂತಿರುವುದನ್ನು 
ಕಂಡನು. ದೇವದೂತನು ತನ್ನ ಖಡ್ಗವನ್ನು ಜೆರುಸಲೇ 
ಮಿನ ಮೇಲೆ ಚಾಚಿದ್ದನು. ಆಗ ದಾವೀದನೂ ಅವ 
ನೊಂದಿಗಿದ್ದ ಹಿರಿಯರೂ ಬಗ್ಗಿ ನೆಲದ ಮೇಲೆ 
ಮುಖಗಳನ್ನಿಟ್ಟು ನಮಸ್ಕರಿಸಿದರು. ಅವರು ಶೋಕ 
ವಸ್ತ್ರಗಳನ್ನು ಧರಿಸಿದ್ದರು. 17ದಾವೀದನು ದೇವರಿಗೆ, 
""ಪಾಪಮಾಡಿದವನು ನಾನು. ಜನಗಣತಿಯನ್ನು 
ಮಾಡಲು ಆಜ್ಞಾಪಿಸಿದವನು ನಾನೇ. ನಾನು ತಪ್ಪು 
ಮಾಡಿದೆ! ಆದರೆ ಇಸ್ರೇಲರು ಏನೂ ತಪ್ಪು ಮಾಡಲಿಲ್ಲ. 
ದೇವರಾದ ಯೆಹೋವನೇ, ನನ್ನನ್ನೂ ನನ್ನ ಪರಿ 
ವಾರದವರನ್ನೂ ಶಿಕ್ಚಿಸು. ನಿನ್ನ ಜನರನ್ನು ಸಾಯಿಸುವ 
ವ್ಯಾಧಿಯನ್ನು ನಲ್ಲಿಸು'' ಎಂದು ಬೇಡಿಕೊಂಡನು. 

18ಆಗ ಯೆಹೋವನದೂತನು ಗಾದನೊಂದಿಗೆ ಮಾತ 
ನಾಡಿ, "ದಾವೀದನು ಒಂದು ಯಜ್ಞವೇದಿಕೆಯನ್ನು 
ಯೆಬೂಸಿಯನಾದ ಒರ್ನಾನನ ಕಣದ ಬಳಿಯಲ್ಲಿ ಕಟ್ಟಿ 
ಯೆಹೋವನನ್ನು ಆರಾಧಿಸಲಿ'' ಎಂದು ಹೇಳಿದನು. 
'೯ಗಾದನು ದಾವೀದನಿಗೆ ಇದನ್ನು ತಿಳಿಸಿದ ಕೂಡಲೇ 
ಅವನು ಒರ್ನಾನನ ಕಣಕ್ಕೆ ಹೋದನು. 

೬ರ್ನಾನನು ಗೋಧಿಯನ್ನು ತನ್ನ ಕಣದಲ್ಲಿ 
ಬಡಿಯುತ್ತಾ ತಿರುಗಿನೋಡಿದಾಗ ದೇವದೂತನನ್ನು 
ಕಂಡನು. ಅವನ ನಾಲ್ಕು ಮಂದಿ ಗಂಡುಮಕ್ಕಳು ಓಡಿ 
ಹೋಗಿ ಅವಿತುಕೊಂಡರು. 2! ದಾವೀದನು ಒರ್ನಾನನ 
ಬಳಿಗೆ ಬೆಟ್ಟ ಹತ್ತಿಕೊಂಡು ಬರುತ್ತಿರುವುದನ್ನು ಒರ್ನಾ 





ನನು ಕಂಡು ಅವನನ್ನು ಎದುರುಗೊಂಡು ಬಗ್ಗಿ 
ನಮಸ್ಕರಿಸಿದನು. 

22 ದಾವೀದನು ಒರ್ನಾನನಿಗೆ, "ನಿನ್ನ ಕಣವನ್ನು ನನಗೆ 
ಕ್ರಯಕ್ಕೆಮಾರಿಬಿಡು. ನಾನು ಇಲ್ಲಿ ಯಜ್ಞವೇದಿಕೆಯನ್ನು 
ಕಟ್ಟಿ ದೇವರನ್ನು ಆರಾಧಿಸಬೇಕು. ಆಗ ಈ ಭಯಂಕರ 
ವ್ಯಾಧಿಯು ನಿಂತುಹೋಗುವುದು'' ಅಂದನು. 

23ಆಗ ಒರ್ನಾನನು, ""ನೀನು ನನ್ನ ಒಡೆಯನೂ 
ಅರಸನೂ ಆಗಿರುಪಿ. ಈ ಕಣವನ್ನು ನೀನೇ ತೆಗೆದುಕೋ. 
ನೀನು ಏನು ಬೇಕಾದರೂ ಮಾಡು. ಸರ್ವಾಂಗ 
ಹೋಮಕ್ಕೆ ಬೇಕಾದ ಕಟ್ಟಿಗೆಗಾಗಿ ನೇಗಿಲುಗಳನ್ನೂ 
ಧಾನ್ಯಾರ್ಪಣೆಗೆ ಬೇಕಾದ ಗೋಧಿಯನ್ನೂ ಪಶುವನ್ನೂ 
ನಾನು ಕೊಡುತ್ತೇನೆ'' ಅಂದನು. 

ಅದಕ್ಕೆ ದಾವೀದನು, ""ನೋಡು, ನಾನು ಅವಕ್ಕೆಲ್ಲಾ 
ಪೂರ್ಣಕ್ರಯ ಕೊಡುತ್ತೇನೆ. ನಿನ್ನಿಂದ ನಾನು ಪುಕ್ಕಟಿ 
ಯಾಗಿ ತೆಗೆದುಕೊಂಡದ್ದನ್ನು ದೇವರಿಗೆ ಸಮರ್ಪಿಸು 
ವುದಿಲ್ಲ. ಧರ್ಮಾರ್ಥವಾಗಿ ದೊರೆತದ್ದನ್ನು ದೇವರಿಗೆ 
ಕಾಣಿಕೆಯಾಗಿ ಕೊಡುವದಿಲ್ಲ'' ಎಂದನು. 

ದಾವೀದನು ಒರ್ನಾನನಿಗೆ ಹದಿನೈದು ಪೌಂಡ್‌ 
ಬಂಗಾರವನ್ನು ಕೊಟ್ಟು ಆ ಸ್ಥಳವನ್ನು ಕೊಂಡು 
ಕೊಂಡನು. ಅಲ್ಲಿ ದೇವರನ್ನು ಆರಾಧಿಸಲು ಒಂದು 
ಯಜ್ಞವೇದಿಕೆಯನ್ನು ಕಟ್ಟಿಸಿದನು. ದಾವೀದನು ಅದರ 
ಮೇಲೆ ಸರ್ವಾಂಗಹೋಮವನ್ನೂ ಸಮಾಧಾನ ಯಜ್ಞ 
ವನ್ನೂ ಅರ್ಪಿಸಿದನು. ದಾವೀದನು ಯೆಹೋವನಿಗೆ 
ಪ್ರಾರ್ಥಿಸಿದನು. ಯೆಹೋವನು ಪರಲೋಶದಿಂದ ಬೆಂಕಿ 
ಯನ್ನು ಕಳುಹಿಸುವುದರ ಮೂಲಕ ದಾವೀದನಿಗೆ 
ಉತ್ತರಿಸಿದನು. ಸರ್ವಾಂಗಹೋಮಗಳ ಯಜ್ಞವೇದಿ 
ಕೆಯ ಮೇಲೆ ಬೆಂಕಿಯು ಇಳಿದುಬಂದಿತು. 7ಆಗ 
ದೇವರು ತನ್ನ ದೂತನಿಗೆ ಖಡ್ಗವನ್ನು ಒರೆಯಲ್ಲಿ ಹಾಕಲು 
ಆಜ್ಞಾಪಿಸಿದನು. 

ದೇವರು ತನ್ನ ಪ್ರಾರ್ಥನೆಯನ್ನು ಕೇಳಿ ಉತ್ತರ 
ಕೊಟ್ಟದ್ದನ್ನು ಕಂಡು ದಾವೀದನು ಆತನಿಗೆ ಯಜ್ಞಗಳನ್ನು 
ಸಮರ್ಪಿಸಿದನು.3 ಆಗ ಪವಿತ್ರಗುಡಾರವು ಮತ್ತು ಯಜ್ಞ 
ವೇದಿಕೆಯು ಗಿಬ್ಯೋನ್‌ ಪಟ್ಟಣದ ಎತ್ತರದ ಪ್ರದೇಶ 
ದಲ್ಲಿತ್ತು. ಇಸ್ರೇಲರು ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಿ 
ರುವಾಗ ಮೋಶೆಯು ಆ ಗುಹಾರವನ್ನು ಮಾಡಿಸಿದ್ದನು. 
30ದಾವೀದನು ದೇವರ ಸಂಗಡ ಮಾತನಾಡಲು ಭಯ 
ಪಟ್ಟದ್ದರಿಂದ ದೇವದರ್ಶನ ಗುಡಾರಕ್ಕೆ ಹೋಗಲಿಲ್ಲ. 
ಅವನು ಖಡ್ಗಧಾರಿಯಾಗಿದ್ದ ದೇವದೂತನಿಗೂ ಭಯ 
ಪಟ್ಟನು. 





ಶ್ರಿ ಆಗ ದಾವೀದನು, ""ದೇವರ ಆಲಯವೂ ಆತನ 
ಯಜ್ಞವೇದಿಕೆಯೂ ಇದೇ ಸ್ಪಳದಲ್ಲಿ ಕಟ್ಟಲಡು 

ಇ ಈ ೧೧ ಛಿ 
ವದು'' ಅಂದನು. 


1 ಪೂರ್ವಕಾಲವೃತ್ತಾ 0ತ 22:2-23:3 


ದೇವಾಲಯವನ್ನು ಕಟ್ಟಲು ದಾವೀದನ ಯೋಜನೆ 

ಇಸ್ರೇಲಿನಲ್ಲಿ ವಾಸಿಸುತ್ತಿದ್ದ ಪರದೇಶಸ್ಥರನ್ನೆಲ್ಲಾ 
ದಾವೀದನು ಬರಹೇಳಿ ಅವರಲ್ಲಿಂದ ಕಲ್ಲುಕುಟಿಗರನ್ನು 
ಆರಿಸಿ ತೆಗೆದುಕೊಂಡನು. ದೇವಾಲಯವನ್ನು ಕಟ್ಟಲು 
ಕಲ್ಲುಗಳನ್ನು ಕೆತ್ತಿ ತಯಾರಿಸುವ ಕೆಲಸ ಅವರದಾಗಿತ್ತು 
3ದೇವಾಲಯದ ಬಾಗಿಲುಗಳಿಗೆ ಬೇಕಾದ ಮೊಳೆಗಳಿಗೆ 
ಮತ್ತು ಕೀಲುಗಳಿಗೆ ಬೇಕಾದ ಕಬ್ಬಿಣವನ್ನು ಶೇಖರಿ 
ಸಿಟ್ಟನು. ಅವನು ತನ್ನ ಬಳಿಯಲ್ಲಿ ತೂಕ ಮಾಡಲು 
ಸಾಧ್ಯವಾಗದಷ್ಟು ತಾಮ್ರವನ್ನು ಶೇಖರಿಸಿಟ್ಟಿದ್ದನು. 

“ಅಲ್ಲದೆ ಲೆಕ್ಕಮಾಡಲು ಅಸಾಧ್ಯವಾದಷ್ಟು ದೇವದಾರು 
ಮರಗಳ ದಿಮ್ಮಿಯನ್ನು ಕೂಡಿಸಿಟ್ಟಿದ್ದನು. ತೂರ್ಯರು 
ಮತ್ತು ಚೀದೋನಿನವರು ಆ ದಿಮ್ಮಿಗಳನ್ನು ದಾವೀದನಿಗೆ 
ತಂದುಕೊಟ್ಟಿದ್ದರು. 

ದಾವೀದನು, ""ನಾವು ನಮ್ಮ ದೇವರಿಗೆ ಮಹಾದೊಡ್ಡ 
ಆಲಯವನ್ನು ಕಟ್ಟಿಸಬೇಕು. ಆದರೆ ನನ್ನ ಮಗನಾದ 
ಸೊಲೊಮೋನನು ಇನ್ನೂ ಎಳೆಪ್ರಾ,ಯದವನು; ಅವನು 
ಕಲಿಯಬೇಕಾದದ್ದು ಇನ್ನೂ ಬೇಕಾದಷ್ಟಿದೆ. ದೇವಾ 
ಲಯವು ಎಲ್ಲಾ ಜನಾಂಗಗಳಲ್ಲಿ ಪ್ರಸಿದ್ಧವಾಗಿದ್ದು ಅದರ 
ಸೌಂದರ್ಯ ಮುತ್ತು ವಿನ್ಯಾಸವು ಹೆಸರುವಾಸಿ 
ಯಾಗಿರಬೇಕು. ಅದಕ್ಕಾಗಿಯೇ ನಾನು ಆ ದೇವಾ 
ಲಯಕ್ಕಾಗಿ ಸಮಸ್ತವನ್ನು ಸಿದ್ಧಪಡಿಸುತ್ತೇನೆ'' ಅಂದು 
ಕೊಂಡನು. ಅಲ್ಲದೆ ಅವನು ಸಾಯುವುದಕ್ಕಿಂತ ಮುಂಚೆ 
ದೇವಾಲಯವನ್ನು ಕಟ್ಟುವುದಕ್ಕೆ ಬೇಕಾಗಿರುವವುಗ 
ಳನ್ನೆಲ್ಲಾ ಕೂಡಿಸಿಟ್ಟನು. 

ದಾವೀದನು ತನ್ನ ಮಗನಾದ ಸೊಲೊಮೋನನನ್ನು 
ಕರೆದು ಇಸ್ರೇಲಿನ ದೇವರಾದ ಯೆಹೋವನಿಗೆ ಆಲಯ 
ವನ್ನು ಕಟ್ಟುವಂತೆ ಹೇಳಿದನು. ದಾವೀದನು ಸೊಲೊ 
ಮೋನನಿಗೆ, ""ನನ್ನ ಮಗನೇ, ನಾನು ನನ್ನ ದೇವರ 
ಹೆಸರಿಗಾಗಿ ಒಂದು ಆಲಯವನ್ನು ಕಟ್ಟಬೇಕೆಂದಿದ್ದೆನು. 
*ಆದರೆ ಯೆಹೋವನು ನನಗೆ, "ದಾವೀದನೇ, ನೀನು 
ಅನೇಕ ಯುದ್ಧಗಳನ್ನು ಮಾಡಿ ಅನೇಕರನ್ನು ಕೊಂದಿ 
ರುತ್ತೀ. ಹೀಗಿರುವದರಿಂದ ನೀನು ನನಗೆ ಆಲಯವನ್ನು 
ಕಟ್ಟಬಾರದು.”ಆದರೆ ನಿನ್ನ ನಂತರ ಬರುವ ನಿನ್ನ ಮಗನು 
ಸಮಾಧಾನ ಪುರುಷನಾಗಿರುವನು. ಅವನ ರಾಜ್ಯದಲ್ಲಿ 
ನಾನು ಶಾಂತಿಯನ್ನು ನೆಲೆಗೊಳಿಸುವೆನು. ಅವನ 
ಸುತ್ತಮುತ್ತಲಿರುವ ವೈರಿಗಳಿಂದ ಅವನಿಗೆ ಯಾವ ಕೇಡೂ 
ಉಂಟಾಗದು. ಅವನೇ ಸೊಲೊಮೋನನು. ಅವನ 
ಕಾಲದಲ್ಲಿ ಇಸ್ರೇಲರು ಸಮಾಧಾನದಿಂದ ವಾಸಿಸುವರು. 
10ಅವನು ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟುವನು. 
ಅವನು ನನ್ನ ಮಗನಾಗಿರುವನು; ನಾನು ಅವನಿಗೆ 
ತಂದೆಯಾಗಿರುವೆನು. ನಾನು ಅವನ ರಾಜ್ಯವನ್ನು ಬಲ 
ಗೊಳಿಸುವೆನು; ಅವನ ಸಂತಾನದವರು ಇಸ್ರೇಲ್‌ 
ರಾಜ್ಯವನ್ನು ನಿರಂತರಕ್ಕೂ ಆಳುವರು''' ಎಂದು ಹೇಳಿ 











570 


ದನು. !!""ಮಗನೇ, ನೀನು ದೇವಾಲಯವನ್ನು ಕಟ್ಟು 
ವಾಗ ಯೆಹೋವನು ನಿನ್ನ ಸಂಗಡವಿದ್ದು ನಿನಗೆ 
ಯಶಸ್ಸನ್ನು ದಯಪಾಲಿಸಲಿ. ಯೆಹೋವನು ನಿನ್ನನ್ನು 
ಇಸ್ರೇಲರಿಗೆ ಅರಸನನ್ನಾಗಿ ಮಾಡುವನು. ನೀನು ಆತನ 
ಆಜ್ಞೆಗಳನ್ನು ಅನುಸರಿಸಿ, ದಕ್ಷತೆಯಿಂದ ರಾಜ್ಯಭಾರ 
ಮಾಡುವದಕ್ಕೆ ಬೇಕಾದ ಜ್ಞಾನವನ್ನು ನಿನಗೆ ದಯ 
ಪಾಲಿಸಲಿ. "ಯೆಹೋವನು ಮೋಶೆಗೆ ಕೊಟ್ಟಿರುವ 
ಕಟ್ಟಳೆಗಳನ್ನು ನೀನು ಜಾಗ್ರತೆಯಾಗಿ ಅನುಸರಿಸಿ ನಡೆದರೆ 
ನಿನಗೆ ಯಶಸ್ಸು ಪ್ರಾಪ್ತವಾಗುವುದು. ಸ್ಥಿರಚಿತ್ತನಾಗಿರು; 
ಧೈರ್ಯದಿಂದಿರು; ಹೆದರಬೇಡ; ಕಳವಳಪಡಬೇಡ. 

1*"'ಸೊಲೊಮೋನನೇ, ನಾನು ಬಹು ಪ್ರಯಾಸಪಟ್ಟು 
ಯೆಹೋವನ ಆಲಯಕ್ಕೋಸ್ಕರ ಮೂರು ಸಾವಿರದ 
ಏಳುನೂರೈವತ್ತು ಟನ್‌ ಬಂಗಾರ, ಮೂವತ್ತೇಳು 
ಸಾವಿರದ ಐನೂರು ಟನ್‌ ಬೆಳ್ಳಿ ಮತ್ತು ತೂಕ ಮಾಹ 
ಲಾಗದಷ್ಟು ತಾಮ್ರ, ಮತ್ತು ಕಬ್ಬಿಣವನ್ನು ಕೂಡಿಸಿಟ್ಟಿದ್ದೇನೆ. 
ಅಲ್ಲದೆ ಮರಗಳನ್ನು ಮತ್ತು ಕಲ್ಲುಗಳನ್ನು ಕೊಟ್ಟಿರುತ್ತೇನೆ. 
ಸೊಲೊಮೋನನೇ, ನೀನು ಇವುಗಳಿಗೆ ಇನ್ನೂ ಕೂಡಿಸು. 
ನಿನ್ನ ಬಳಿಯಲ್ಲಿ ಅನೇಕ ಬಡಗಿಗಳು ಮತ್ತು ಕಲ್ಲು 
ಕುಟಿಗರು ಇದ್ದಾರೆ. ಬೇರೆ ಕೆಲಸಗಳ ಕುಶಲಕರ್ಮಿಗಳೂ 
ಬಂಗಾರದ ಕೆಲಸಗಾರರೂ ಬೆಳ್ಳಿ, ತಾಮ್ರ, ಕಬ್ಬಿಣದ 
ಕೆಲಸಗಾರರೂ ಲೆಕ್ಕವಿಲ್ಲದಷ್ಟು ಇದ್ದಾರೆ. ಈಗ ನೀನು 
ಕೆಲಸ ಪ್ರಾರಂಭಿಸು. ದೇವರು ನಿನ್ನ ಸಂಗಣವಿರಲಿ'' 
ಎಂದು ಹೇಳಿದನು. 

17 ಬಳಿಕ ತನ್ನ ಮಗನಾದ ಸೊಲೊಮೋನನೊಂದಿಗೆ 
ಸಹಕರಿಸಲು ಇಸ್ರೇಲರ ಮುಖಂಡರಿಗೆ ಆಜ್ಞಾಪಿಸಿದನು. 
15ಬಳಿಕ ತನ್ನ ಮಾತನ್ನು ಮುಂದುವರಿಸಿ, ""ದೇವರಾದ 
ಯೆಹೋವನು ನಿಮ್ಮೊಂದಿಗಿದ್ದಾನೆ. ಆತನು ನಿಮಗೆ 
ಸಮಾಧಾನವನ್ನು ಅನುಗ್ರಹಿಸಿರುತ್ತಾನೆ. ನಮ್ಮ ಸುತ್ತ 
ಮುತ್ತಲಿನ ಶತ್ರುಗಳನ್ನು ಸೋಲಿಸಲು ಆತನು ನಮಗೆ 
ಸಹಾಯಮಾಡಿದ್ದಾನೆ. ಈಗ ಯೆಹೋವನೂ ಆತನ 
ಜನರೂ ಈ ದೇಶವನ್ನು ತಮ್ಮ ವಶದಲ್ಲಿಟ್ಟುಕೊಂಡಿ 
ದ್ಹಾರೆ. ಮಗ ನಿಮ್ಮ ಹೃದಯಗಳನ್ನೂ ಆತ್ಮಗಳನ್ನೂ 
ನಿಮ್ಮ ದೇವರಾದ ಯೆಹೋವನಿಗೆ ಕೊಡಿರಿ. ಆತನಿಗೆ 
ಪರಿಶುದ್ಧ ನಿವಾಸವನ್ನು ಆತನ ಹೆಸರಿಗಾಗಿ ಕಟ್ಟಿರಿ; 
ಒಡಂಬಡಿಕೆಯ ಪೆಟ್ಟಿಗೆಯನ್ನೂ ಇತರ ಪವಿತ್ರ ಸಾಮಾಗ್ರಿ 
ಗಳನ್ನೂ ಅತನ ಆಲಯಕ್ಕೆ ತನ್ನಿರಿ” ಎಂದು ಹೇಳಿದನು. 


ದೇವಾಲಯದಲ್ಲಿ ಲೇವಿಯರ ಸೇವಾಕಾರ್ಯ 
73 ದಾವೀದನು ಬಹಳ ಮುದುಕನಾದಾಗ ತನ್ನ 
ಮಗನಾದ ಸೊಲೊಮೋನನನ್ನು ಇಸ್ರೇಲರ 
ಅರಸನನ್ನಾಗಿ ಮಾಡಿದನು. ?ದಾವೀದನು ರಾಜ್ಯದ ಎಲ್ಲಾ 
ಮುಖಂಡರುಗಳನ್ನೂ ಯಾಜಕರನ್ನೂ ಲೇವಿಯರನ್ನೂ 
ಕರೆದನು. ಅವನು ಮೂವತ್ತು ವರ್ಷದ ಮತ್ತು ಅದಕ್ಕಿಂತ 


571 


ಮೇಲ್ಪಟ್ಟ ಲೇವಿಯರನ್ನು ಲೆಕ್ಕಿಸಿದಾಗ ಒಟ್ಟು ಮೂವ 
ತ್ತೆಂಟು ಸಾವಿರ ಮಂದಿ ಪುರುಷರಿದ್ದರು. *"" ದಾವೀದನು 
ಇವರಲ್ಲಿ ಇಪ್ಪತ್ನಾಲ್ಕು ಸಾವಿರ ಮಂದಿ ಲೇವಿಯರು 
ದೇವಾಲಯದ ಕಟ್ಟಡದ ಮೇಲ್ವಿಚಾರಕರಾಗಿಯೂ 
ಆರು ಸಾವಿರ ಮಂದಿ ಲೇವಿಯರು ನ್ಯಾಯಾಧೀಶ 
ರಾಗಿಯೂ ಕಾನೂನು ಪಾಲಕರಾಗಿಯೂ *ನಾಲ್ಕು 
ಸಾವಿರ ಮಂದಿ ಲೇವಿಯರು ದ್ವಾರಪಾಲಕರಾಗಿಯೂ 
ನಾಲ್ಕುಸಾವಿರ ಮಂದಿ ಲೇವಿಯರು ಗಾಯಕರಾಗಿಯೂ 
ಸೇವೆ ಮಾಡಬೇಕು. ನಾನು ಅವರಿಗಾಗಿ ವಿಶೇಷ ವಾದ್ಯ 
ಗಳನ್ನು ತಯಾರಿಸಿಟ್ಟಿರುತ್ತೇನೆ. ಅವರು ಅವುಗಳನ್ನು 
ನುಡಿಸುತ್ತಾ ದೇವರಿಗೆ ಸ್ತೋತ್ರ ಮಾಹಬೇಕು'' ಅಂದನು. 

ದಾವೀದನು ಲೇವಿಯರನ್ನು ಮೂರು ಗುಂಪುಗಳ 
ನ್ನಾಗಿ ಮಾಡಿದನು. ಗೇರ್ಷೋನ್ಯರು, ಕೆಹಾತ್ಯರು ಮತ್ತು 
ಮೆರಾರೀಯರು. 


ಗೇರ್ಸೊೋನ್‌ ಕುಲದವರು 
'ಗೇರ್ಷೋನ್‌ಕುಲದಲ್ಲಿ ಲದ್ದಾನ್‌ ಮತ್ತು ಶಿಮ್ಮೀ 
ಎಂಬವರಿದ್ದರು. *ಲದ್ದಾನನಿಗೆ ಮೂವರು ಗಂಡು 
ಮಕ್ಕಳು. ಮೊದಲನೆ ಮಗನು ಯೆಹೀಯೇಲ್‌. ಉಳಿದ 
ಇನ್ನಿಬ್ಬರು ಜೀತಾಮ್‌ ಮತ್ತು ಯೋವೇಲ್‌. *ಶ್ರಿಮ್ಮೀ 
ಯನ ಗಂಡುಮಕ್ಕಳು ಯಾರೆಂದರೆ: ಶೆಲೋಮೋತ್‌, 
ಹಜೀಯೇಲ್‌ ಮತ್ತು ಹಾರಾನ್‌. ಈ ಮೂವರು 
ಲದ್ದಾನನ ಸಂತತಿಯವರ ಮುಖಂಡರಾಗಿದ್ದರು. 
ಶಿಮ್ಮೀಗೆ ನಾಲ್ಕು ಮಂದಿ ಗಂಡುಮಕ್ಕಳು. ಅವರು 
ಯಾರೆಂದರೆ: ಯಹತ್‌, ಜೀಜ, ಯೆಯೂಷ್‌ ಮತ್ತು 
ಬೆರೀಯ. !!ಯಹತನು ಚೊಚ್ಚಲಮಗನು. ಜೀಜನು 
ಎರಡನೆಯವನು. ಯೆಯೂಷನಿಗೂ ಬೆರೀಯನಿಗೂ 
ಹೆಚ್ಚು ಮಕ್ಕಳಿರಲಿಲ್ಲ. ಆದುದರಿಂದ ಅವರಿಬ್ಬರನ್ನು 
ಒಂದೇ ಕುಟುಂಬವೆಂದು ಲೆಕ್ಕಿಸಲಾಯಿತು. 


ಕೆಹಾತನ ಕುಲದವರು 

128ೆಹಾತನಿಗೆ ನಾಲ್ಕು ಮಂದಿ ಗಂಡುಮಕ್ಕಳು: 
ಅಮ್ರಾಮ್‌, ಇಚ್ಚಾರ್‌, ಹೆಬ್ರೋನ್‌ ಮತ್ತು ಉಜ್ಜೀ 
ಯೇಲ್‌. ಔಅಮ್ರಾಮನ ಗಂಡುಮಕ್ಕಳು ಯಾರೆಂದರೆ: 
ಆರೋನ್‌ ಮತ್ತು ಮೋಶೆ. ಆರೋನನು ಮತ್ತು ಅವನ 
ಸಂತತಿಯವರು ಮಹಾಪರಿಶುದ್ಧವಾದ ವಸ್ತುಗಳನ್ನು 
ಪ್ರತಿಷ್ಠಿಸುವುದಕ್ಕೆ ಪ್ರತ್ಯೇಕಿಸಲ್ಪಟ್ಟರು; ಇವರು ಯೆಹೋ 
ವನ ಸನ್ನಿಧಿಯಲ್ಲಿ ಸದಾಕಾಲ ಧೂಪ ಸುಡುವುದಕ್ಕಾ 
ಗಿಯೂ ಆತನ ಸೇವೆಮಾಡುವುದಕ್ಕಾಗಿಯೂ ಯೆಹೋ 
ವನ ಹೆಸರಿನಲ್ಲಿ ಜನರನ್ನು ಸದಾಕಾಲ ಆಶೀರ್ವ 
ದಿಸುವುದಕ್ಕಾಗಿಯೂ ಆರಿಸಲ್ಪಟ್ಟರು. 

ಮೋಶೆಯು ದೇವರ ಮನುಷ್ಯನಾಗಿದ್ದನು. ಅವನ 
ಮಕ್ಕಳು ಲೇವಿಕುಲದಲ್ಲಿ ಸೇರಿಸಲ್ಪಟ್ಟಿದ್ದರು. 








1 ಪೂರ್ವಕಾಲವೃತ್ತಾ 0ತ 23:4-28 


ಮೋಶೆಯ ಮಕ್ಕಳು ಯಾರೆಂದರೆ: ಗೇರ್ಷೋಮ್‌ 
ಮತ್ತು ಎಲೀಯೆಜಿರ್‌. ಗೇರ್ಪೋಮನ ಚೊಚ್ಚಲ 
ಮಗನು ಶೆಬೂವೇಲ. !'ಎಲೀಯೆಜರನ ಚೊಚ್ಚಲ 
ಮಗನು ರೆಹಬ್ಯ. ಎಲೀಯೆಜಿರನಿಗೆ ಬೇರೆ ಮಕ್ಕಳಿರಲಿಲ್ಲ. 
ಆದರೆ ರೆಹಬ್ಯನಿಗೆ ಅನೇಕ ಮಕ್ಕಳಿದ್ದರು. '*ಇಚ್ಚಾರನ 
ಚೊಚ್ಚಲಮಗನು ಶೆಲೋಮೋತ್‌. 

ಹೆಬ್ರೋನಿನ ಚೊಚ್ಚಲಮಗನು ಯೆರೀಯ. ಎರ 
ಡನೆಯ ಮಗನು ಅಮರ್ಯ. ಯಹಜೀಯೇಲನು 
ಮೂರನೆಯ ಮಗ. ಯೆಕಮ್ಮಾಮನು ನಾಲ್ಕನೆಯ ಮಗ. 

ನ ಉಜ್ಜೀಯೇಲನ ಚೊಚ್ಚಲಮಗನು ಮೀಕ; ಇಷ್ಟೀ 
ಯನು ಅವನ ಎರಡನೆಯ ಮಗ. 


ಮೆರಾರೀಯ ಕುಲದವರು 

ಮಹ್ಲೀ ಮತ್ತು ಮೂಷೀ ಮೆರಾರೀಯ ಗಂಡು 
ಮಕ್ಕಳು. ಮಹ್ಲೀಯ ಮಕ್ಕಳು ಯಾರೆಂದರೆ: ಎಲ್ಲಾ 
ಜಾರ್‌ ಮತ್ತು ಕೀಷ್‌. ಎಲ್ಲಾಜಾರನು ಗಂಡು 
ಮಕ್ಕಳಿಲ್ಲದೆ ಸತ್ತನು. ಅವನಿಗೆ ಹೆಣ್ಣುಮಕ್ಕಳು ಮಾತ್ರವೇ 
ಇದ್ದರು. ಇವರು ತಮ್ಮ ಸಂಬಂಧಿಕರಲ್ಲಿಯೇ ಮದುವೆ 
ಯಾದರು. ಕೀಷನ ಗಂಡುಮಕ್ಕಳು ಅವರ ಸಂಬಂಧಿಕರಾ 
ಗಿದ್ದರು. Bಮೂಷಿಯ ಗಂಡುಮಕ್ಕಳು ಯಾರೆಂದರೆ: 
ಮಹ್ಲೀ, ಏದೆರ್‌ ಮತ್ತು ಯೆರೇಮೋತ್‌. ಅವನಿಗೆ 
ಮೂರು ಮಂದಿ ಗಂಡುಮಕ್ಕಳು. 


ಲೇವಿಯರ ಕೆಲಸ 

ಇವರೇ ಲೇವಿಯರ ಸಂತತಿಯವರು. ಇವರೇ 
ಆಯಾ ಕುಟುಂಬಗಳ ಪ್ರಧಾನರು. ಇವರಲ್ಲಿ ಇಪ್ಪತ್ತು 
ವರ್ಷ ಮೊದಲುಗೊಂಡು ಅದಕ್ಕಿಂತ ಮೇಲ್ಪಟ್ಟವರನ್ನು 
ಮಾತ್ರ ಲೆಕ್ಕಿಸಲಾಯಿತು. ಅವರು ದೇವಾಲಯದಲ್ಲಿ 
ಸೇವೆಮಾಡಿದರು. 

ದಾವೀದನು, ""ಇಸ್ರೇಲರ ದೇವರಾದ ಯೆಹೋ 
ವನು ತನ್ನ ಜನರಿಗೆ ಸಮಾಧಾನವನ್ನು ಅನುಗ್ರಹಿಸಿದ್ದಾನೆ. 
ದೇವರು ನಿರಂತರವೂ ಜಿರುಸಲೇಮಿನಲ್ಲಿ ವಾಸಿಸಲು 
ಬಂದಿರುತ್ತಾನೆ. ಆದುದರಿಂದ ಇನ್ನು ಮುಂದೆ ಲೇವಿ 
ಯರಿಗೆ ದೇವದರ್ಶನಗುಡಾರವನ್ನಾಗಲೀ ಅದರ 
ಸಾಮಾಗ್ರಿ,ಗಳನ್ನಾಗಲೀ ಹೊರುವ ಅವಶ್ಯವಿಲ್ಲ'' ಎಂದು 
ಹೇಳಿದ್ದನು. 

27ದಾವೀದನ ಕೊನೇ ಅಜ್ಜಿಯ ಪ್ರಕಾರ ಲೇವಿ ವಂಶದ 
ವರಲ್ಲಿ ಇಪ್ಪತ್ತು ವರ್ಷ ಮೊದಲುಗೊಂಡು ಅದಕ್ಕಿಂತ 
ಮೇಲ್ಪಟ್ಟವರನ್ನು ಲೆಕ್ಕಿಸಲಾಯಿತು. 

22 ಲೇವಿಯರು ಆರೋನನ ಸಂತತಿಯವರಾದ ಯಾಜ 
ಕರಿಗೆ ದೇವಾಲಯದಲ್ಲಿ ಸೇವೆಮಾಡಲು ಸಹಾಯ 
ಮಾಡುತ್ತಿದ್ದರು. ಇದಲ್ಲದೆ ಅವರು ದೇವಾಲಯದ 
ಹೊರಗಿನ ಅಂಗಳವನ್ನೂ ದೇವಾಲಯದ ಎಡಬಲಗಡೆ 


1 ಪೂರ್ವಕಾಲವೃತ್ತಾ 0೦ತ 23:29-24:19 572 


ಗಳಲ್ಲಿದ್ದ ಕೋಣೆಗಳನ್ನೂ ನೋಡಿಕೊಳ್ಳುತ್ತಿದ್ದರು; 
ಪರಿಶುದ್ಧ ಸಾಮಾಗ್ರಿಗಳನ್ನು ಯಾವಾಗಲೂ ಶುದ್ಧವಾಗಿ 
ಡುತ್ತಿದ್ದರು. ಹೀಗೆ ದೇವಾಲಯದ ಸೇವೆಯನ್ನು ಮಾಡು 
ತ್ತಿದ್ದರು. ಮಾತ್ರವಲ್ಲದೆ ಅವರು ಗೋಧಿಹಿಟ್ಟನ್ನು 
ಅಳೆದು ಹುಳಿಯಿಲ್ಲದ ರೊಟ್ಟಿಗಳನ್ನು ಮಾಡಿ ದೇವಾ 
ಲಯದೊಳಗಿರುವ ಮೇಜಿನ ಮೇಲೆ ಇಡುತ್ತಿದ್ದರು. 
ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ದೇವಾ 
ಲಯದೊಳಗೆ ಸ್ತುತಿಗೀತೆಗಳನ್ನು ಹಾಡಿ ದೇವರನ್ನು 
ಮಹಿಮೆಪಡಿಸುತ್ತಿದ್ದರು. *'ಸಬ್ಬತ್‌ ದಿನಗಳಲ್ಲಿಯೂ 
ಅಮವಾಸ್ಯೆಗಳಲ್ಲಿಯೂ ಬೇರೆ ವಿಶೇಷ ದಿನಗಳಲ್ಲಿಯೂ 
ದೇವರಿಗೆ ಸಮರ್ಪಿಸುವ ಸರ್ವಾಂಗಹೋಮವನ್ನು 
ತಯಾರು ಮಾಡುತ್ತಿದ್ದರು. ಪ್ರತಿದಿನ ಎಷ್ಟು ಮಂದಿ 
ಲೇವಿಯರು ಸೇವೆಮಾಹಬೇಕೆಂಬುದನ್ನು ಮೊದಲೇ 
ಗೊತ್ತುಪಡಿಸಲಾಗಿತ್ತು. ಹೀಗೆ ಲೇವಿಯರು ತಾವು 
ಮಾಡಬೇಕಾದ ಕೆಲಸಗಳನ್ನೆಲ್ಲಾ ಮಾಡಿದರು. ಅವರು 
ಪವಿತ್ರ ಗುಡಾರವನ್ನು ಮತ್ತು ಪವಿತ್ರಸ್ಥಳವನ್ನು ನೋಡಿ 
ಕೊಂಡರು; ತಮ್ಮ ಸಂಬಂಧಿಕರೂ ಆರೋನನ ಕುಲದ 
ವರೂ ಆಗಿದ್ದ ಯಾಜಕರಿಗೆ ಸಹಾಯ ಮಾಡಿದರು. 








ಯಾಜಕರ ವರ್ಗಗಳು 

24 ಆರೋನನ ಸಂತಾನದವರು ವರ್ಗಗಳಾಗಿ 

ವಿಭಾಗಿಸಲ್ಪಟ್ಟರು. ಆರೋನನ ಗಂಡು 
ಮಕ್ಕಳು: ನಾದಾಬ್‌, ಅಬೀಹೂ, ಎಲ್ಲಾಜಾರ್‌ ಮತ್ತು 
ಈತಾಮಾರ್‌. ?ನಾದಾಬ್‌ ಮತ್ತು ಅಬೀಹೂ ತಮ್ಮ ತಂದೆ 
ಸಾಯುವ ಮೊದಲೇ ತೀರಿಹೋದರು. ಅವರಿಗೆ 
ಮಕ್ಕಳಿರಲಿಲ್ಲ. ಅವರ ಬದಲಿಗೆ ಎಲ್ಲಾಜಾರ್‌' ಮತ್ತು 
ಈತಾಮಾರ್‌ಯಾಜಕರಾಗಿ ಸೇವೆಮಾಡಿದರು. *ಎಲ್ಲಾ 
ಜಾರ್‌ ಮತ್ತು ಈತಾಮಾರ್‌ಕುಲದ ಯಾಜಕರನ್ನು 
ದಾವೀದನು ಪ್ರತ್ಯೇಕಿಸಿ ಚಾದೋಕ್‌ ಮತ್ತು ಅಹೀ 
ಮೆಲೆಕ್‌ ಯಾಜಕರ ಸಹಾಯದಿಂದ ಎರಡು ವರ್ಗ 
ಗಳನ್ನಾಗಿ ಮಾಡಿದನು. ಚಾದೋಕನು ಎಲ್ಲಾಜಾರನ 
ವಂಶದವನಾಗಿದ್ದನು ಮತ್ತು ಅಹೀಮೆಲೆಕನು ಈತಾ 
ಮಾರನ ವಂಶದವನಾಗಿದ್ದನು. *ಈತಾಮಾರನ ಸಂತತಿ 
ಗಿಂತಲೂ ಎಲ್ಲಾಜಾರನ ಸಂತತಿಯವರಲ್ಲಿ ಹೆಚ್ಚು ಮಂದಿ 
ನಾಯಕರಿದ್ದರು. ಎಲ್ಲಾಜಾರನ ಸಂತತಿಯವರಲ್ಲಿ ಹದಿ 
ನಾರು ಮಂದಿ ಮತ್ತು ಈತಾಮಾರನ ಸಂತತಿಯವರಲ್ಲಿ 
ಎಂಟು ಮಂದಿ ನಾಯಕರಿದ್ದರು. *ಪ್ರತಿಯೊಂದು 
ಕುಲದಿಂದ ಚೇಟುಹಾಕುವುದರ ಮೂಲಕ ಜನರನ್ನು 
ಆರಿಸಿಕೊಳ್ಳಲಾಯಿತು. ಕೆಲವರನ್ನು ಪವಿತ್ರ ಸ್ಥಳದ ಸೇವೆ 
ಗಾಗಿ ಆರಿಸಿಕೊಳ್ಳಲಾಯಿತು; ಇನ್ನು ಕೆಲವರನ್ನು ಯಾಜಕ 
ರಾಗಿ ಸೇವೆಮಾಡಲು ಆರಿಸಿಕೊಳ್ಳಲಾಯಿತು; ಇವರೆ 
ಲ್ಲರೂ ಎಲ್ಲಾಜಾರ್‌' ಮತ್ತು ಈತಾಮಾರನ ಕುಲದವ 
ರಾಗಿದ್ದರು. 


6ನೆತನೇಲನ ಮಗನಾದ ಶೆಮಾಯನು ಲೇಖಕ 
ನಾಗಿದ್ದನು. ಶೆಮಾಯನು ಲೇವಿ ಸಂತತಿಗೆ ಸೇರಿದವನಾಗಿ 
ದ್ದನು. ಇವನು ವಂಶಾವಳಿಯನ್ನು ಬರೆದಿಡುತ್ತಿದ್ದನು. 
ಅರಸನಾದ ದಾವೀದನ ಮತ್ತು ಯಾಜಕರಾದ ಚಾದೋ 
ಕನ, ಅಹೀಮೆಲೆಕನ ಮತ್ತು ಲೇವಿಯರ ನಾಯಕರ 
ಎದುರಿನಲ್ಲಿ ಸಂತತಿಯವರನ್ನು ಬರೆದನು. ಪ್ರತಿಸಲ 
ಚೀಟುಹಾಕಿ ಒಬ್ಬನನ್ನು ಒಂದು ಕೆಲಸಕ್ಕೆ ಆರಿಸಿದಾಗ 
ಅವನ ಹೆಸರನ್ನು ವಂಶಾವಳಿಯಲ್ಲಿ ಬರೆದನು. ಹೀಗೆ 
ಒಬ್ಬೊಬ್ಬನು ಯಾವಯಾವ ಕೆಲಸಗಳನ್ನು ಮಾಡ 
ಬೇಕೆಂದು ಎಲ್ಲರಿಗೂ ಗೊತ್ತುಪಡಿಸಿದರು. ಈ ರೀತಿ 
ಯಾಗಿ ಎಲ್ಲಾಜಾರ್‌ ಮತ್ತು ಈತಾಮಾರ್‌ ಕುಟುಂಬ 
ದವರಿಗೆ ಯಾಜಕೋದ್ಯೋಗವನ್ನು ಮಾಡುವಂತೆ ವರ್ಗ 
ಗಳಾಗಿ ಪ್ರತ್ಯೇಕಿಸಿ ಕೆಲಸಗಳನ್ನು ನೇಮಿಸಿದರು. 


7 ಮೊದಲನೆಯ ವರ್ಗ ಯೆಹೋಯಾರೀಬನದು. 
ಎರಡನೆಯ ವರ್ಗ ಯೆದಾಯನದು. 

* ಮೂರನೆಯ ವರ್ಗ ಹಾರೀಮನದು. ನಾಲ್ಕನೆಯ 
ವರ್ಗ ಸೆಯೋರೀಮನದು. 

9 ಐದನೆಯ ವರ್ಗ ಮಲ್ಕ್ಮೀಯನದು. ಆರನೆಯ 

ವರ್ಗ ಮಿಯ್ಯಾಮೀನನದು. 

ಏಳನೆಯ ವರ್ಗ ಹಕ್ಕೋಚನದು. ಎಂಟನೆಯ 

ವರ್ಗ ಅಬೀಯನದು. 

ಒಂಭತ್ತನೆಯ ವರ್ಗ ಯೆಷೂವನದು. ಹತ್ತನೆಯ 

ವರ್ಗ ಶೆಕನ್ಯನದು. 

ಹನ್ನೊಂದನೆಯ ವರ್ಗ ಎಲ್ಯಾಷೀಬನದು. ಹನ್ನೆರ 

ಡನೆಯ ವರ್ಗ ಯಾಕೀಮನದು. 

ಹದಿಮೂರನೆಯ ವರ್ಗ ಹುಪ್ಪನದು. ಹದಿನಾಲ್ಕ 

ನೆಯ ವರ್ಗ ಎಷೆಬಾಬನದು. 

ಹದಿನೈದನೆಯ ವರ್ಗ ಬಿಲ್ಲನದು. ಹದಿನಾರನೆಯ 

ವರ್ಗ ಇಮ್ಮೇರನದು. 

ಹದಿನೇಳನೆಯ ವರ್ಗ ಹೇಜೀರನದು. ಹದಿನೆಂಟ 

ನೆಯ ವರ್ಗ ಹಪ್ಪಿಚ್ಚೇಚನದು. 

ಹತ್ತೊಂಭತ್ತನೆಯ ವರ್ಗ ಪೆತಹ್ಯನದು. ಇಪ್ಪತ್ತ 

ನೆಯ ವರ್ಗ ಯೆಹೆಜ್ಮೇಲನದು. 

ಇಪ್ಪತ್ತೊಂದನೆಯ ವರ್ಗ ಯಾಕೀನನದು. ಇಪ್ಪತ್ತೆ 

ರಡನೆಯ ವರ್ಗ ಗಾಮೂಲನದು. 

ಇಪ್ಪತ್ತಮೂರನೆಯ ವರ್ಗ ದೆಲಾಯನದು. ಇಪ್ಪತ್ತ 

ನಾಲ್ಕಯನೆಯ ವರ್ಗ ಮಾಜ್ಯನದು. 

ಈ ವರ್ಗದವರನ್ನು ಕ್ರಮವಾಗಿ ದೇವಾಲಯದಲ್ಲಿ 

ಸೇವೆ ಮಾಡಲು ಆರಿಸಲಾಯಿತು. ಇವರು ಆರೋ 

ನನ ಆರಾಧನಾ ಪದ್ದತಿಯನ್ನು ಅನುಸರಿಸಿದರು. 

ಇಸ್ರೇಲರ ದೇವರಾದ ಯೆಹೋವನು ಆರಾಧನಾ 

ಕ್ರಮಗಳನ್ನು ಆರೋನನಿಗೆ ತಿಳಿಸಿದ್ದನು. 


ಅ 


[ು 


ಲು 


KN 


Un 


೦ 


2 


00 





೬ 


573 1 ಪೂರ್ವಕಾಲವೃತ್ತಾ 0ತ 24:20-25:9 


ಇತರ ಲೇವಿಯರು 
20ಲೇವಿಕುಲದ ಇತರ ಸಂತತಿಯವರು: 


ಅಮ್ರಾಮನ ಸಂತತಿಯ ಶೂಬಾಯೇಲ. ಶೂಬಾ 

ಯೇಲನ ಸಂತತಿಯ ಯೆಹ್ನೆಯಾಹ. 

ರೆಹಬ್ಯನ ಸಂತತಿಯ ಇಷ್ಟೀಯ. (ಇಷ್ಟೀಯನು 

ಚೊಚ್ಚಲ ಮಗನು.) 

2 ಇಚ್ಚಾರನ ಸಂತತಿಯ ಶೆಲೋಮೋತ್‌. 
ಶೆಲೋಮೋತನ ಕುಟುಂಬದ ಯಹತ. 

2 ಹೆಬ್ರೋನನ ಗಂಡುಮಕ್ಕಳು: ಮೊದಲನೆಯವನು 
ಯೆರೀಯ; ಎರಡನೆಯ ಮಗ ಅಮರ್ಯ,; 
ಯಹಜೀಯೇಲನು ಮೂರನೆಯ ಮಗನು. 
ನಾಲ್ಕನೆಯ ಮಗನು ಯೆಕಮ್ಮಾಮ. 

2 ಉಜ್ಜೀಯೇಲನ ಮಗನು ಮೀಕ. ಮೀಕನ ಮಗ 
ಶಾಮೀರ್‌. 

2 ಇಷ್ಟೀಯನು ಮೀಕನ ಸೋದರ. ಇಷ್ಟೀಯನ 
ಮಗ ಜಿಕರ್ಯ. 

26 ಮೆರಾರೀಯ ಸಂತತಿಯ ಮಹ್ಲೀ, ಮೂಷೀ ಮತ್ತು 
ಯಾಜ್ಯ. 

21 ಯಾಜ್ಯನ ಗಂಡುಮಕ್ಕಳಾದ ಶೋಹಮ್‌, 
ಜಕ್ಕೂರ್‌ ಮತ್ತು ಇಬ್ರೀ. 

2೫ ಮಹ್ಲೀಯ ಮಗ ಎಲ್ಲಾಜಾರ್‌. ಎಲ್ಲಾಜಾರನಿಗೆ 
ಗಂಡು ಮಕ್ಕಳಿರಲಿಲ್ಲ. 

29 ಕೀಷನ ಮಗನಾದ ಯೆರಹ್ಮೇಲ. 

30 ಮೂಷೀಯ ಗಂಡುಮಕ್ಕಳಾದ ಮಹ್ಲೀ, ಏದೆರ್‌ 
ಮತ್ತು ಯೆರೀಮೋತ್‌. 


2 


ಇವರೆಲ್ಲರು ಲೇವಿಕುಲದವರ ನಾಯಕರುಗಳು. 
ಇವರನ್ನು ಆಯಾ ಗೋತ್ರಗಳಿಗನುಸಾರವಾಗಿ ಪಟ್ಟಿ 
ಮಾಡಲಾಯಿತು. 

3'ಇವರನ್ನು ವಿಶಿಷ್ಟಕಾರ್ಯಗಳಿಗಾಗಿ ಚೀಟುಹಾಕಿ 
ಆರಿಸಲಾಯಿತು. ಆರೋನನ ಸಂತತಿಯವರೂ ಯಾಜ 
ಕರೂ ಆಗಿದ್ದ ತಮ್ಮ ಸಂಬಂಧಿಕರು ಮಾಡಿದಂತೆಯೇ 
ಚೀಟುಹಾಕಿ ವಿಶಿಷ್ಟಕಾರ್ಯಗಳಿಗಾಗಿ ಇವರನ್ನು ಆರಿಸಿ 
ಕೊಳ್ಳಲಾಯಿತು. ರಾಜನಾದ ದಾವೀದನ, ಚಾದೋಕನ, 
ಅಹೀಮೆಲೆಕನ ಮತ್ತು ಲೇವಿಕುಲದ ನಾಯಕರ ಎದುರಿಗೆ 
ಚೀಟುಹಾಕಿದರು. ಹಿರಿಯ ಅಥವಾ ಕಿರಿಯ ಕುಟುಂಬ 
ಗಳೆನ್ನದೆ ಎಲ್ಲರಿಗೂ ಸಮಾನವಾಗಿ ಕೆಲಸಗಳನ್ನು 
ಹಂಚಿದರು. 


2 


ಗಾಯಕ ವೃಂದ 
ದಾವೀದನೂ ಸೇನಾಪತಿಗಳೂ ಆಸಾಫನ ಸಂತ 
ತಿಯವರನ್ನು ವಿಶೇಷವಾದ ಸೇವೆಗೆ ಪ್ರತ್ಯೇಕಿಸಿ 


ದರು. ಆಸಾಫನ ಗಂಡುಮಕ್ಕಳು ಹೇಮಾನ್‌ ಮತ್ತು 


ಯೆದುತೂನ್‌. ಹಾರ್ಪ್‌ವಾದ್ಯಗಳನ್ನು, ಲೈರ್‌ವಾದ್ಯಗ 
ಳನ್ನು ಮತ್ತು ತಾಳಗಳನ್ನು ಬಾರಿಸುತ್ತಾ ದೇವರ ಸಂದೇಶ 
ವನ್ನು ಪ್ರವಾದಿಸುವುದೇ ಇವರ ಸೇವೆಯಾಗಿತ್ತು. ಈ 
ರೀತಿಯಾಗಿ ದೇವರ ಸೇವೆಯನ್ನು ಮಾಡಿದವರು 
ಯಾರೆಂದರೆ: 

ಅಸಾಫನ ಸಂತತಿಯಲ್ಲಿ: ಜಕ್ಕೂರ, ಯೋಸೇಫ್‌, 
ನೆತನ್ಯ ಮತ್ತು ಅಶರೇಲ. ಅರಸನಾದ ದಾವೀದನು 
ನೇಮಿಸಿದ ಅಸಾಫನನ್ನು ಪ್ರವಾದಿಸುವುದಕ್ಕಾಗಿ ಆರಿಸಿ 
ಕೊಂಡನು. ಅಸಾಫನು ತನ್ನ ಮಕ್ಕಳಿಗೂ ಮಾರ್ಗದರ್ಶನ 
ನೀಡಿದನು. *ಯೆದುತೂನನ ಸಂತತಿಯವರಲ್ಲಿ: ಗೆದಲ್ಯ, 
ಜೇರಿ, ಯೆಶಾಯ, ಶಿಮ್ಮೀ, ಹಷಬ್ಯ ಮತ್ತು ಮತ್ತಿತ್ಯ. 
ಒಟ್ಟು ಅವನ ಆರು ಮಂದಿ ಮಕ್ಕಳು ತಮ್ಮ ತಂದೆಯಾದ 
ಯೆದುತೂನನೊಂದಿಗೆ ಹಾರ್ಪ್‌ವಾದ್ಯಗಳನ್ನು ಬಾರಿಸಿ 
ದೇವರ ಸಂದೇಶವನ್ನು ತಿಳಿಸಿದರು ಮತ್ತು ದೇವರಿಗೆ 
ಕೃತಜ್ಞತಾಸ್ತುತಿಯನ್ನು ಅರ್ಪಿಸಿದರು. 

*ಹೇಮಾನನ ಸಂತತಿಯವರಲ್ಲಿ ಗಾಯನವೃಂದದಲ್ಲಿ 
ಸೇವೆಮಾಡಿದವರು ಯಾರೆಂದರೆ: ಬುಕ್ಕೀಯ, ಮತ್ತನ್ಯ, 
ಉಜ್ಜೀಯೇಲ್‌, ಶೂಬಾಯೇಲ್‌ ಮತ್ತು ಯೆರೀ 
ಮೋತ; ಹನನ್ಯ, ಹನಾನೀ, ಎಲೀಯಾತ, ಗಿದ್ದಲ್ಲಿ ಮತ್ತು 
ರೋಮಮ್ಮಿ ಯೆಜೆರ್‌; ಯೊಷ್ಟೆಕಾಷ, ಮಲ್ಲೋತೀ, 
ಹೋತೀರ್‌ ಮತ್ತು ಮಹಜೀಯೋತ್‌. ಇವರೆಲ್ಲರೂ 
ಹೇಮಾನನ ಮಕ್ಕಳು. ಹೇಮಾನನು ದಾವೀದನ ಪ್ರವಾದಿ 
ಯಾಗಿದ್ದನು. ಅವನನ್ನು ಬಲಿಷ್ಠನನ್ನಾಗಿ ಮಾಡುವುದಾಗಿ 
ದೇವರು ವಾಗ್ದಾನ ಮಾಡಿದ್ದನು. ಆದುದರಿಂದ ಅವನಿಗೆ 
ಹದಿನಾಲ್ಕು ಮಂದಿ ಗಂಡುಮಕ್ಕಳೂ ಮೂವರು ಹೆಣ್ಣು 
ಮಕ್ಕಳೂ ಹುಟ್ಟಿದರು. 6ಹೇಮಾನನು ತನ್ನ ಮಕ್ಕಳಿ 
ಲ್ಲರನ್ನು ದೇವಾಲಯದಲ್ಲಿ ಹಾಡುವದಕ್ಕಾಗಿ ಬಳಸಿ 
ಕೊಂಡನು. ಅವರು ಹಾರ್ಪ್‌ ಮತ್ತು ಲೈರ್‌ ವಾದ್ಯ 
ಗಳನ್ನೂ ತಾಳಗಳನ್ನೂ ಬಾರಿಸಿದರು. ಹೀಗೆ ದೇವಾಲಯ 
ದಲ್ಲಿ ಸೇವೆಮಾಡುವುದಕ್ಕಾಗಿ ಅರಸನಾದ ದಾವೀದನು 
ಅವರನ್ನು ಆರಿಸಿಕೊಂಡನು. 7ಅವರೂ ಅವರ ಸಂಬಂಧಿ 
ಕರೂ ಹಾಡುಗಳನ್ನು ಹಾಡಲು ತರಬೇತಿ ಹೊಂದಿದವ 
ರಾಗಿದ್ದರು. ಒಟ್ಟು ಇನ್ನೂರ ಎಂಭತ್ತೆಂಟು ಮಂದಿ 
ಗಾಯಕರು ದೇವರಿಗೆ ಸ್ತುತಿಗೀತೆ ಹಾಡಲು ತರಬೇತಿ 
ಹೊಂದಿದವರಾಗಿದ್ದರು. *ಪ್ರತಿಯೊಬ್ಬರಿಗೂ ಕೆಲಸ 
ಗಳನ್ನು ಗೊತ್ತುಪಡಿಸಲು ಚೀಟುಹಾಕಿ ನೇಮಕ ಮಾಡಿ 
ದರು. ಅವರು ಯಾವ ಪಕ್ಚಪಾತವನ್ನೂ ಮಾಡಲಿಲ್ಲ. 
ದೊಡ್ಡವರು, ಚಿಕ್ಕವರು, ಉಪಾಧ್ಯಾಯರು, ವಿದ್ಯಾರ್ಥಿ 
ಗಳು ಎಂಬ ಬೇಧಭಾವವಿಲ್ಲದೆ ಆರಿಸಲ್ಪಟ್ಟರು. 

ಮೊದಲನೆಯದಾಗಿ, ಆಸಾಫ್ಯನ ಗಂಡುಮಕ್ಕಳಲ್ಲಿ 
ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 

ಎರಡನೆಯದಾಗಿ, ಗೆದಲ್ಯನ ಗಂಡುಮಕ್ಕಳಲ್ಲಿ ಮತ್ತು 
ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 











1 ಪೂರ್ವಕಾಲವೃತ್ತಾ 0ತ 25:10-26:11 574 


ಮೂರನೆಯದಾಗಿ ಜಕ್ಕೂರನ ಗಂಡುಮಕ್ಕಳಲ್ಲಿ 
ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 

''ನಾಲ್ಕನೆಯದಾಗಿ ಇಚ್ರೀಯ ಗಂಡುಮಕ್ಕಳಲ್ಲಿ 
ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 

ಐದನೆಯದಾಗಿ ನೆತನ್ಯನ ಗಂಡುಮಕ್ಕಳಲ್ಲಿ ಮತ್ತು 
ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 

'3ಆರನೆಯದಾಗಿ ಬುಕ್ಕೀಯನ ಗಂಡುಮಕ್ಕಳಲ್ಲಿ 
ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 


'*ಏಳನೆಯದಾಗಿ ಯೆಸರೇಲನ ಗಂಡುಮಕ್ಕಳಲ್ಲಿ 


ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 


15ಎಂಟನೆಯದಾಗಿ ಯೆಶಾಯನ ಗಂಡುಮಕ್ಕಳಲ್ಲಿ 


ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
1"ಓಂಭತ್ತನೆಯದಾಗಿ ಮತ್ತನ್ಯನ ಗಂಡುಮಕ್ಕಳಲ್ಲಿ 
ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
17ಹತ್ತನೆಯದಾಗಿ ಶಿಮ್ಮೀಯನ ಗಂಡುಮಕ್ಕಳಲ್ಲಿ 
ಮತ್ತು ಅವನ ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
'ಕಹನ್ನೊಂದನೆಯದಾಗಿ ಅಜರೇಲನ ಗಂಡುಮಕ್ಕಳಲ್ಲಿ 
ಮತ್ತು ಅವನ ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
19 ಹನ್ನೆರಡನೆಯದಾಗಿ ಹಷಬ್ಯನ ಗಂಡುಮಕ್ಕಳಲ್ಲಿ 
ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
ಹದಿಮೂರನೆಯದಾಗಿ ಶೂಬಾಯೇಲನ ಗಂಡು 
ಮಕ್ಕಳಲ್ಲಿ ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
21 ಹ್ರದಿನಾಲ್ಕನೆಯದಾಗಿ ಮತ್ತಿತ್ಯನ ಗಂಡುಮಕ್ಕಳಲ್ಲಿ 
ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
2ಹದಿನೈದನೆಯದಾಗಿ ಯೆರೆಮೋತನ ಗಂಡು 
ಮಕ್ಕಳಲ್ಲಿ ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
ಚಹದಿನಾರನೆಯದಾಗಿ ಹನನ್ಯನ ಗಂಡುಮಕ್ಕಳಲ್ಲಿ 
ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
ಹದಿನೇಳನೆಯದಾಗಿ ಯೊಷ್ಟೆಕಾಷನ ಗಂಡು 
ಮಕ್ಕಳಲ್ಲಿ ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
ಔಹದಿನೆಂಟನೆಯದಾಗಿ ಹನಾನೀಯ ಗಂಡು 
ಮಕ್ಕಳಲ್ಲಿ ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
ಹತ್ತೊಂಭತ್ತನೆಯದಾಗಿ ಮಲ್ಲೋತಿಯ ಗಂಡು 
ಮಕ್ಕಳಲ್ಲಿ ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
1್ಗಾಪ್ಪತ್ತನೆಯದಾಗಿ ಎಲೀಯಾತನ ಗಂಡುಮಕ್ಕಳಲ್ಲಿ 
ಮತು ಸಂಬಂಧಿಕರಲ್ಲಿ ಹನ್ನೆ ರಡು ಮಂದಿ. 
ಸಲ್ಲಪ್ಪತ್ಲೊಂದನೆಯದಾಗಿ, ಹೋತೀರನ ಗಂಡು 
ಮಕ್ಕಳಲ್ಲಿ ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
ಔಣಪ್ಪತ್ತೆರಡನೆಯದಾಗಿ ಗಿದ್ದಲ್ಲಿಯನ ಗಂಡು 
ಮಕ್ಕಳಲ್ಲಿ ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು ಮಂದಿ. 
ಪ್ಪತ್ತ ಮೂರನೆಯದಾಗಿ ಮಹಜೀಯೋತನ 
ಗಂಡುಮಕ್ಕಳಲ್ಲಿ ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು 
ಮಂದಿ. 


*!ಇಪ್ಪತ್ತನಾಲ್ಕನೆಯದಾಗಿ ರೋಮಮ್ತಿಯೆಜಿರನ 
ಗಂಡುಮಕ್ಕಳಲ್ಲಿ ಮತ್ತು ಸಂಬಂಧಿಕರಲ್ಲಿ ಹನ್ನೆರಡು 
ಮಂದಿ. 


ದ್ವಾರಪಾಲಕರ ವರ್ಗಗಳು 

26 ಕೋರಹಿಯ ವಂಶದವರಲ್ಲಿ ದ್ವಾರಪಾಲಕರು 

ಯಾರೆಂದರೆ: ಮೆಷೆಲೆಮ್ಯ ಮತ್ತು ಅವನ 
ಗಂಡುಮಕ್ಕಳು. (ಮೆಷೆಲೆಮ್ಯನು ಕೋರಹಿಯನ ಮಗ. 
ಕೋರಹಿಯನು ಆಸಾಫನ ಕುಲದವನಾಗಿದ್ದನು.) 
?ಜಿಕರ್ಯನು ಮೆಷೆಲೆಮ್ಯನ ಮೊದಲನೆಯ ಮಗ; 
ಎದೀಯಯೇಲನು ಎರಡನೆಯ ಮಗ; ಜಿಬದ್ಯನು 
ಮೂರನೆಯ ಮಗ; ಯತ್ನಿಯೇಲನು ನಾಲ್ಕನೆಯ ಮಗ; 
3ಏಲಾಮನು ಐದನೆಯ ಮಗ; ಯೆಹೋಹಾನನು 
ಆರನೆಯ ಮಗ; ಮತ್ತು ಎಲೈಹೋಯೇನೈ ಏಳನೆಯ 
ಮಗ. 

*“ಓಬೇದೆದೋಮ್‌ ಮತ್ತು ಅವನ ಮಕ್ಕಳು: ಶೆಮಾ 
ಯನು ಚೊಚ್ಚಲಮಗ; ಎರಡನೆಯವನು ಯೆಹೋಜಾ 
ಬಾದ್‌; ಮೂರನೆಯವನು ಯೋವಾಹ, ನಾಲ್ಕನೆಯ 
ವನು ಸಾಕಾರ್‌, ಐದನೆಯವನು ನೆತನೇಲ್‌; ಆರನೆಯ 
ವನು ಅಮ್ಮೀಯೇಲ; ಏಳನೆಯವನು ಇಸ್ಸಾಕಾರ್‌; 
ಎಂಟನೆಯವನು ಪೆಯುಲ್ಪೆ ತೈ. ದೇವರು ಓಬೇದೆದೋ 
ಮನನ್ನು ಅತಿಯಾಗಿ ಆಶೀರ್ವದಿಸಿದನು. 6ಶ್ರೆಮಾಯ 
ನಿಗೂ ಗಂಡುಮಕ್ಕಳಿದ್ದರು. ಅವರು ದೈರ್ಯಶಾಲಿಗಳೂ 
ಬಲಶಾಲಿಗಳೂ ಆಗಿದ್ದದರಿಂದ ತಂದೆಯ ಕುಲದಲ್ಲಿ 
ನಾಯಕರಾಗಿದ್ದರು. 7ಶೆಮಾಯನ ಮಕ್ಕಳು ಯಾರೆಂ 
ದರೆ; ಒತ್ತೀ, ರೆಫಾಯೇಲ್‌, ಓಬೇದ್‌, ಎಲ್ವಾಬಾದ್‌, 
ಎಲೀಹು, ಮತ್ತು ಸಮಕ್ಕ. ಎಲ್ಲಾಬಾದನ ಸಂಬಂಧಿಕರು 
ಕುಶಲಕರ್ಮಿಗಳು. ಈ ಎಲ್ಲಾ ಜನರೂ ಓಬೇದೆದೋ 
ಮನ ಸಂತತಿಯವರು. ಇವರೆಲ್ಲಾ ಬಲಶಾಲಿಗಳಾಗಿ 
ದ್ದರು. ಒಳ್ಳೆಯ ಅನುಭವಸ್ತ ದ್ವಾರಪಾಲಕರಾಗಿದ್ದರು. 
ಓಬೇದೆದೋಮನ ಸಂತತಿಯವರ ಒಟ್ಟು ಸಂಖ್ಯೆ 
ಅರವತ್ತೆರಡು ಮಂದಿ. 

*ಮಷೆಲೆಮ್ಯನ ಗಂಡುಮಕ್ಕಳು ಮತ್ತು ಸಂಬಂಧಿಕರು 
ಬಲಾಢ್ಯರಾಗಿದ್ದರು. ಅವನಿಗೆ ಒಟ್ಟು ಹದಿನೆಂಟು ಗಂಡು 
ಮಕ್ಕಳು ಮತ್ತು ಸಂಬಂಧಿಕರು ಇದ್ದರು. 

1ಮೆರಾರೀ ಕುಲದವರ ದ್ವಾರಪಾಲಕರು ಯಾರೆಂ 
ದರೆ: ಹೋಸ ಮತ್ತು ಅವನ ಗಂಡುಮಕ್ಕಳಲ್ಲಿ ಆರಿಸಲ್ಪಟ್ಟ 
ಶಿಮ್ರಿ. (ಇವನು ಚೊಚ್ಚಲ ಮಗನಲ್ಲದಿದ್ದರೂ ತಂದೆಯು 
ಅವನನ್ನು ಪ್ರಧಾನನ್ನಾಗಿ ಆರಿಸಿದನು.) 

11 ಅವನ ಎರಡನೆಯ ಮಗನು ಹಿಲ್ಕ್ಮೀಯ; ಮೂರನೆ 
ಯವನು ಟೆಬಲ್ಯ. ನಾಲ್ಕನೆಯ ಮಗನು ಜಿಕರ್ಯ. ಹೀಗೆ 
ಒಟ್ಟು ಅವನಿಗೆ ಹದಿಮೂರು ಗಂಡುಮಕ್ಕಳೂ 
ಸಂಬಂಧಿಕರೂ ಇದ್ದರು. 





575 


ಇವರೆಲ್ಲಾ ದೇವಾಲಯದ ದ್ವಾರಪಾಲಕರಾಗಿದ್ದರು. 
ಅದರಲ್ಲಿ ಸೇವೆಮಾಡುತ್ತಿರುವ ಇತರರಂತೆಯೇ ಇವರೂ 
ದೇವಾಲಯದ ದ್ವಾರಗಳನ್ನು ಕಾಯುತ್ತಿದ್ದರು. ಪ್ರತಿ 
ಯೊಂದು ಕುಟುಂಬಕ್ಕೆ ಒಂದೊಂದು ದ್ವಾರದ ಜವಾ 
ಬ್ಹಾರಿಕೆಯನ್ನು ಚೀಟುಹಾಕಿ ಕೊಡಲಾಯಿತು. 

*ಶೆಲೆಮ್ಯನಿಗೆ ಪೂರ್ವದಿಕ್ಕಿನ ಬಾಗಿಲನ್ನು ಕಾಯುವ 
ಜವಾಬ್ದಾರಿ ದೊರೆಯಿತು; ಅವನ ಮಗನಾದ 
ಜಿಕರ್ಯನಿಗೆ ಉತ್ತರದಿಕ್ಕಿನ ಬಾಗಿಲನ್ನು ಕಾಯುವ ಜವಾ 
ಬಾರಿ ದೊರೆಯಿತು. ಇವನು ಒಳ್ಳೆಯ ಸಲಹೆ 
ಗಾರನಾಗಿದ್ದನು. ನಓಬೇದೆದೋಮನಿಗೆ ದಕ್ಷಿಣದಿಕ್ಕಿನ 
ಬಾಗಲನ್ನು ಕಾಯುವ ಜವಾಬ್ದಾರಿ ದೊರೆಯಿತು. ಇವನ 
ಮಕ್ಕಳಿಗೆ ಬೆಲೆಬಾಳುವ ಸಾಮಾಗ್ರಿಗಳ ಉಗ್ರಾಣದ 
ಕೋಣೆಯನ್ನು ಕಾಯುವ ಕೆಲಸ ದೊರೆಯಿತು. 
ೀಶುಪ್ತೀಮ್‌ ಮತ್ತು ಹೋಸ ಎಂಬವರಿಗೆ ಪಶ್ಚಿಮದ 
ಬಾಗಿಲನ್ನು ಮತ್ತು ಮೇಲ್ದಾರಿಯಲ್ಲಿದ್ದ ಶೆಲ್ಲೆಕೆತ್‌ 
ಬಾಗಿಲನ್ನು ಕಾಯುವ ಕೆಲಸ ದೊರೆಯಿತು. 

ಕಾವಲುಗಾರರು ಪಕ್ಕಪಕ್ಕ ದಲ್ಲಿಯೇ ನಿಂತುಕೊಳ್ಳುತ್ತಿ 
ದ್ದರು. ಪ್ರತಿದಿನ ಪೂರ್ವದಿಕ್ಕಿನ ಬಾಗಿಲಿನಲ್ಲಿ ಟರ 
ಮಂದಿ ಲೇವಿಯರು ಕಾವಲಿಗಿದ್ದರು; ಉತ್ತರದಿಕ್ಕಿನ 
ಬಾಗಿಲಿನಲ್ಲಿ ಪ್ರತಿದಿನ ನಾಲ್ಕು ಮಂದಿ ಲೇವಿಯರು 
ಕಾವಲಿಗಿದ್ದರು; ದಕ್ಷಿಣದ ಬಾಗಿಲಿನಲ್ಲಿ ನಾಲ್ಕು ಮಂದಿ 
ಲೇವಿಯರು ಕಾವಲಿಗಿದ್ದರು; ಇಬ್ಬರು ಲೇವಿಯರು ಬೆಲೆ 
ಬಾಳುವ ವಸ್ತುಗಳ ಕೋಣೆಗೆ ಕಾವಲಾಗಿದ್ದರು. 
"ಪಶ್ಚಿಮದ ಅಂಗಳದಲ್ಲಿ ನಾಲ್ಕು ಮಂದಿ ಕಾವಲು 
ಗಾರರಿದ್ದರು. 

ಅಂಗಳಕ್ಕೆ ಹೋಗುವ ದಾರಿಯನ್ನು ಕಾಯಲು 
ಇಬ್ಬರು ಕಾವಲುಗಾರರಿದ್ದರು. ಹೀಗೆ ಇವರೆಲ್ಲಾ ದ್ವಾರ 
ಪಾಲಕರ ತಂಡಗಳು. ಇವರು ಕೋರಹ ಮತ್ತು ಮೆರಾ 
ರೀಯ ವಂಶದವರು. 


ಖಜಾಂಚಿಗಳು ಮತ್ತು ಇತರ ಅಧಿಕಾರಿಗಳು 
2ಅಹೀಯನು ಲೇವಿ ಕುಲದವನಾಗಿದ್ದನು. ಇವನು 
ದೇವಾಲಯದ ಬೆಲೆಬಾಳುವ ವಸ್ತುಗಳ ಅಧಿಕಾರಿಯಾಗಿ 
ದ್ದನು. ಅಲ್ಲದೆ ಪವಿತ್ರ ಸಾಮಾಗ್ರಿಗಳನ್ನು ಇಡುವ ಸ್ಥಳದ 
ಮೇಲೆಯೂ ಇವನು ಅಧಿಕಾರಿಯಾಗಿದ್ದನು. 

21 ಲದ್ದಾನ್ಯನು ಗೇರ್ಷೋಮ್‌ ಕುಲದವನಾಗಿದ್ದನು. 
ಯೆಹೀಯೇಲೀಯು ಲದ್ದಾನ್‌ ಕುಲದ ನಾಯಕರಲ್ಲೊ 
ಬನು.  ೌಯೆಹೀಯೇಲೀಯ ಗಂಡುಮಕ್ಕಳು: 
ಜೀತಾಮ್‌ ಮತ್ತು ಅವನ ತಮ್ಮನಾದ ಯೋವೇಲ. 
ಇವರು ಸಹ ದೇವಾಲಯದ ಬೆಲೆಬಾಳುವ ವಸ್ತುಗಳ 
ಅಧಿಕಾರಿಗಳಾಗಿದ್ದರು. 

ಚಿಇವರಲ್ಲದೆ ಅಮ್ರಾಮ್‌, ಇಚ್ಹಾರ್‌, ಹೆಬ್ರೋನ್‌, 
ಮತ್ತು ಉಜ್ಜೀಯೇಲ್‌ ಇವರ ಕುಲಗಳಿಂದ ಬೇರೆ 


1 ಪೂರ್ವಕಾಲವೃತ್ತಾ 0ತ 26:12-32 


ನಾಯಕರನ್ನು ಆರಿಸಿಕೊಂಡರು. ಪೆಬೂವೇಲನು 
ದೇವಾಲಯದ ಅಮೂಲ್ಯವಸ್ತುಗಳಿಗೆ ಅಧಿಕಾರಿಯಾಗಿ 
ದ್ದನು. ಇವನು ಗೇರೋಮನ ಮಗ. ಗೇರ್ಪೋಮನು 
ಮೋಶೆಯ ಮಗ. *ಶೆಬೂವೇಲನ ಸಂಬಂಧಿಕರು 
ಯಾರೆಂದರೆ: ಎಲೀಯೆಜೆರನ ಮಗನಾದ ರೆಹಬ್ಯ; 
ರೆಹಬ್ಯನ ಮಗನಾದ ಯೆತಾಯ; ಯೆತಾಯನ ಮಗನಾದ 
ಯೋರಾಮ್‌; ಯೋರಾಮನ ಮಗನಾದ ಜಿಕ್ರೀ; ಮತ್ತು 
ಜಿಕ್ರೀಯ ಮಗನಾದ ಶೆಲೋಮೋತ್‌. ದಾವೀದನು 
ದೇವಾಲಯಕ್ಕೋಸ್ಕರ ಸಂಗ್ರಹಿಸಿದ ಎಲ್ಲಾ ವಸ್ತುಗಳಿಗೆ 
ಶೆಲೋಮೋತನೂ ಅವನ ಸಂಬಂಧಿಕರೂ ಅಧಿಕಾರಿ 
ಗಳಾಗಿದ್ದರು. 

ಸೈನ್ಯಾಧಿಕಾರಿಗಳು ದೇವಾಲಯವನ್ನು ಕಟ್ಟಲು 
ಸಾಮಾಗ್ರಿ ಗಳನ್ನು ಒದಗಿಸಿದರು. ಯುದ್ದದಲ್ಲಿ ಗೆದ್ದ 
ವಸು ಗಳಲಿ ಕೆಲವನ್ನು ದೇವಾಲಯ ಕಟ್ಟಲು ಎತಿ ಡಲು 
ತೀರ್ಮಾನಿಸಿದರು. ಸ 

ಪ್ರಲೋಮೋತ್‌ ಮತ್ತು ಅವನ ಸಂಬಂಧಿಕರೂ 
ಪ್ರವಾದಿಯಾದ ಸಮುವೇಲನೂ ಕೀಷನ ಮಗನಾದ 
ಸೌಲನೂ ನೇರನ ಮಗನಾದ ಅಬ್ದೇರನೂ ಚೆರೂಯಳ 
ಮಗನಾದ ಯೋವಾಬನೂ ದೇವರಿಗೆಂದು ಕೊಟ್ಟಿದ್ದ 
ಪವಿತ್ರವಸ್ತುಗಳ ಮೇಲ್ವಿಚಾರಕರಾಗಿದ್ದರು. 

೫ಕನನ್ಯನು ಇಚ್ಚಾರ್ಯ ವಂಶದವನಾಗಿದ್ದನು. 
ಕೆನನ್ಯನೂ ಅವನ ಮಕ್ಕಳೂ ನ್ಯಾಯಾಧೀಶರಾಗಿಯೂ 
ಕಾನೂನುಪಾಲಕರಾಗಿಯೂ ಇಸ್ರೇಲಿನ ಅನೇಕ 
ಕಡೆಗಳಲ್ಲಿ ಕೆಲಸಮಾಡಿದರು. *ಹಷಬ್ಯನು ಹೆಬ್ರೋನ್‌ 
ಸಂತಾನದವನಾಗಿದ್ದನು. ಇವನೂ ಇವನ ಸಂಬಂಧಿಕರೂ 
ಜೋರ್ಡನ್‌ ನದಿಯ ಪಶ್ಚಿಮ ಪ್ರಾಂತ್ಯದಲ್ಲಿ ಯೆಹೋ 
ವನ ಸೇವೆಗೂ ಅರಸನ ಕಾರ್ಯಕ್ಕೂ ಅಧಿಕಾರಿಗಳಾ 
ಗಿದ್ದರು. ಹಷಬ್ಯನ ವರ್ಗದಲ್ಲಿ ಒಟ್ಟು ಒಂದು ಸಾವಿರದ 
ಏಳುನೂರು ಮಂದಿ ಸಾಮರ್ಥ್ಯಶಾಲಿಗಳಿದ್ದರು. 
3![ಹೆಬ್ರೋನ್‌ ಸಂತಾನದ ಚರಿತ್ರೆಗನುಸಾರವಾಗಿ ಯೆರೀ 
ಯನು ಅವರ ಅಧಿಪತಿಯಾಗಿದ್ದನು. ದಾವೀದನು ನಲ 
ವತ್ತು ವರುಷ ಇಸ್ರೇಲಿನ ಅರಸನಾಗಿದ್ದ ಕಾಲದಲ್ಲಿ ತನ್ನ 
ಜನರ ಚರಿತ್ರೆಯನ್ನು ಕಂಡುಹಿಡಿದು ದಾಖಲೆ ಮಾಡಲು 
ಆಜ್ಞೆಯಿತ್ತಿದ್ದನು. ಗಿಲ್ಯಾದಿನ ಯಾಜೇರ್‌ ಎಂಬಲ್ಲಿ 
ಹೆಬ್ರೋನ್‌ ಸಂತಾನಕ್ಕೆ ಸೇರಿದವರಲ್ಲಿ ಬಹಳ ಮಂದಿ 
ಅನು ಭವಶಾಲಿಗಳಾದ ಕಾರ್ಮಿಕರು ದೊರಕಿದರು. 
3: ಯೆ`ರೀಯನಿಗೆ ಎರಡು ಸಾವಿರದ ಏಳುನೂರು ಮಂದಿ 
ಸಂಬಂಧಿಕರಿದ್ದರು. ಇವರೆಲ್ಲಾ ಬಲಾಢ್ಯರೂ ಕುಟುಂ 
ಬಕ್ಕೆ ನಾಯಕರುಗಳೂ ಆಗಿದ್ದರು. ದಾವೀದನು ಇವರೆಲ್ಲ 
ರಿಗೂ ರೂಬೇನ್‌, ಗಾದ್‌, ಅರ್ಧಮನಸ್ಸೆಯವರ 
ಪ್ರಾಂತ್ಯಗಳಲ್ಲಿ ಯೆಹೋವನಿಗೆ ಸಂಬಂಧಿಸಿದ ಕಾರ್ಯ 
ಗಳನ್ನು ರಾಜನಿಗೆ ಸಂಬಂಧಿಸಿದ ಕಾರ್ಯಗಳನ್ನು 
ಮಾಡಲು ನೇಮಕ ಮಾಡಿದನು. 








1 ಪೂರ್ವಕಾಲವೃತ್ತಾ 0ತ 27:1-22 


ಸೈನಿಕ ತಂಡಗಳು 

ಫ್ರಿ ಅರಸನ ಸೈನ್ಯದಲ್ಲಿ ಸೇವೆಮಾಡಿದವರ ಪಟ್ಟಿ. 
ದಿಕಾರಿಗಳು ಸಹಸ್ರಾಧಿಪತಿಗಳು ಮತ್ತು ಇತರ ಅದಿಕಾರಿ 
ಗಳು ವರ್ಷದ ಆಯಾ ತಿಂಗಳಲ್ಲಿ ತಮ್ಮ ತಂಡದ ಸರದಿಯ 
ಪ್ರಕಾರ ಅರಸನ ವಿವಿಧ ಸೇವೆಮಾಡುತ್ತಿದ್ದರು. ಸೈನ್ಯದ 
ಪ್ರತಿಯೊಂದು ತಂಡದಲ್ಲಿ ಇಪ್ಪತ್ನಾಲ್ಕು ಸಾವಿರ 
ಪುರುಷರಿದ್ದರು. 

ಮೊದಲನೆಯ ತಿಂಗಳಲ್ಲಿ ಕಾರ್ಯಾಚರಣೆಯಲ್ಲಿರ 
ಬೇಕಾದ ತಂಡಕ್ಕೆ ಯಾಷೊಬ್ಬಾಮನು ಮುಖ್ಯಸ್ತನಾಗಿ 
ದ್ಹನು. ಇವನು ಜಬ್ದೀಯೇಲನ ಮಗನಾಗಿದ್ದನು. ಇವನ 
ಕೈಕೆಳಗೆ ಇಪ್ಪತ್ತನಾಲ್ಕು ಸಾವಿರ ಮಂದಿ ಇದ್ದರು. 
*ಯಾಷೊಬ್ಬಾಮನು ಪೆರೆಚನ ಸಂತತಿಯವನಾಗಿದ್ದನು. 
ಇವನು ವರ್ಷದ ಮೊದಲನೆಯ ತಿಂಗಳಲ್ಲಿ ಸೇವೆಮಾಡುವ 
ಸೈನ್ಯಾಧಿಕಾರಿಯಾಗಿದ್ದನು. 

ಎರಡನೆಯ ತಿಂಗಳಿನ ಸೈನ್ಯಾಧಿಕಾರಿ ಅಹೋಹೀಯ 
ನಾದ ಮೋದೈ. ಒಟ್ಟು ಇಪ್ಪತ್ತನಾಲ್ಕು ಸಾವಿರ ಮಂದಿ 
ಅವನ ತಂಡದಲ್ಲಿದ್ದರು. 


ಒಂದೊಂದು ತಂಡದವರು, ಇಸ್ರೇಲಿನ ಸೈನ್ಯಾ 


576 


11 ಎಂಟನೆಯ ಸೇನಾಧಿಪತಿಯ ಹೆಸರು ಸಿಬ್ಬಕ್ಕೆ. ಇವನು 
ಹುಷ ಊರಿನ ಜೆರಹನ ಸಂತತಿಯವನು. ವರುಷದ 
ಎಂಟನೆಯ ತಿಂಗಳಿನ ಸೇನಾಧಿಪತಿ. ಇವನ ಕೈ ಕೆಳಗೆ 
ಇಪ್ಪತ್ತನಾಲ್ಕು ಸಾವಿರ ಮಂದಿ ಸೈನಿಕರಿದ್ದರು. 

'2ಓಂಭತ್ತನೆಯ ಸೇನಾಪತಿ ಅಬೀಯೆಜಿರ್‌. ಇವನು 
ಅನತೋತ್‌ ಊರಿನ ಬೆನ್ಯಾಮೀನ್‌ ಕುಲದವನು. ವರು 
ಷದ ಒಂಭತ್ತನೆಯ ತಿಂಗಳಲ್ಲಿ ಸೈನ್ಯಾಧಿಕಾರಿಯಾಗಿದ್ದನು. 
ಇವನ ಕೈಕೆಳಗೆ ಇಪ್ಪತ್ತನಾಲ್ಕು ಸಾವಿರ ಮಂದಿ 
ಸೈನಿಕರಿದ್ದರು. 

ಹತ್ತನೆಯ ಸೇನಾಪತಿ ಮಹರೈ, ಇವನು ನೆಟೋಫದ 
ಜೆರಹನ ಸಂತತಿಯವನು. ವರುಷದ ಹತ್ತನೆಯ ತಿಂಗಳಿಗೆ 
ಇವನು ಸೈನ್ಯಾಧಿಕಾರಿಯಾಗಿದ್ದನು. ಇವನ ಕೈಕೆಳಗೆ ಇಪ್ಪತ್ತ 
ನಾಲ್ಕು ಸಾವಿರ ಮಂದಿ ಸೈನಿಕರಿದ್ದರು. "ಹನ್ನೊಂದನೆಯ 
ಸೇನಾಪತಿ ಪಿರ್ರಾತೋನ್ಯನಾದ ಬೆನಾಯ. ಇವನು 
ಎಫ್ರಾ,ಯೀಮ್‌ ಕುಲದ ಪಿರ್ರಾತೋನ್‌ ಎಂಬಲ್ಲಿಂದ 
ಬಂದವನು. ವರುಷದ ಹನ್ನೊಂದನೆಯ ತಿಂಗಳಿಗೆ ಇವನು 
ಸೇನಾಪತಿಯಾಗಿದ್ದನು. ಇವನ ಕೈಕೆಳಗೆ ಇಪ್ಪತ್ತನಾಲ್ಕು 
ಸಾವಿರ ಸೈನಿಕರಿದ್ದರು. "ಹನ್ನೆರಡನೆಯ ಸೇನಾಪತಿ 





ನಮೂರನೆಯ ಸೈನ್ಯಾಧಿಪತಿಯು ಬೆನಾಯ. ಇವನು 
ಯೆಹೋಯಾದನ ಮಗನಾಗಿದ್ದನು. ಇವನು ಮಹಾ 
ಯಾಜಕನಾಗಿದ್ದನು. ಇವನೊಂದಿಗೆ ಇಪ್ಪತ್ತನಾಲ್ಕು 
ಸಾವಿರ ಮಂದಿ ಕಾಲಾಳುಗಳು ಇದ್ದರು. "ಮೂವತ್ತು 
ವೀರರಲ್ಲಿ ಒಬ್ಬನಾದ ಬೆನಾಯನೇ ಇವನು. ಬೆನಾಯನು 
ಅವರ ನಾಯಕನಾಗಿದ್ದನು. ಬೆನಾಯನ ಮಗ ಅಮ್ಮೀ 
ಜಾಬಾದನು ಬೆನಾಯನ ತಂಡದ ಅಧಿಪತಿಯಾಗಿದ್ದನು. 

ನಾಲ್ಕನೆಯ ಸೇನಾಪತಿಯು ಅಸಾಹೇಲ. ಇವನು 
ವರುಷದ ನಾಲ್ಕನೆಯ ತಿಂಗಳಿನಲ್ಲಿ ರಾಜ್ಯದ ಸೈನ್ಯದ 
ಅಧಿಪತಿಯಾಗಿದ್ದನು. ಇವನು ಯೋವಾಬನ ಸೋದರ. 
ಇವನ ನಂತರ ಅಸಾಹೇಲನ ಮಗನಾದ ಜೆಬದ್ಯನು 
ಸೈನ್ಯಾಧಿಕಾರಿಯಾದನು. ಅಸಾಹೇಲನ ತಂಡದಲ್ಲಿ ಇಪ್ಪತ್ತ 
ನಾಲ್ಕು ಸಾವಿರ ಮಂದಿ ಇದ್ದರು. ಐದನೆಯ ಸೈನ್ಯಾಧಿ 
ಕಾರಿಯು ಶಮ್ಲೂತ. ಇವನು ಇಬ್ರಾಹ್ಯನ ಸಂತತಿಯವ 
ನಾಗಿದ್ದನು. ವರುಷದ ಐದನೆಯ ತಿಂಗಳಿನ ಸೈನ್ಯದ 
ಮುಖ್ಯಾಧಿಕಾರಿಯಾಗಿದ್ದನು. ಇವನ ಕೈಕೆಳಗೆ ಇಪ್ಪತ್ತ 
ನಾಲ್ಕು ಸಾವಿರ ಮಂದಿ ಸೈನಿಕರಿದ್ದರು. 

ಆರನೆಯ ಸೈನ್ಯಾಧಿಪತಿಯು ಐರನು. ಇವನು ವರು 
ಷದ ಆರನೆಯ ತಿಂಗಳಲ್ಲಿ ಸೈನ್ಯಾಧಿಕಾರಿಯಾಗಿದ್ದನು. 
ಇವನು ತೆಕೋವದ ಇಕ್ಕೇಷನ ಮಗ. ಇವನ ಕೈಕೆಳಗೆ 
ಇಪ್ಪತ್ತನಾಲ್ಕು ಸಾವಿರ ಮಂದಿ ಸೈನಿಕರಿದ್ದರು. !9ಹೆಲೆಚನು 
ಏಳನೆಯ ಸೈನ್ಯಾಧಿಕಾರಿ. ವರುಷದ ಏಳನೆಯ ತಿಂಗಳಲ್ಲಿ 
ಇವನು ಸೈನ್ಯಾಧಿಕಾರಿಯಾಗಿದ್ದನು. ಇವನು ಎಫ್ರಾ 
ಯೀಮ್‌ ಸಂತತಿಯ ಪೆಲೋನ್ಯನಾಗಿದ್ದನು. ಇವನ 
ತಂಡದಲ್ಲಿ ಇಪ್ಪತ್ತನಾಲ್ಕು ಸಾವಿರ ಮಂದಿ ಸೈನಿಕರಿದ್ದರು. 


ಹಲ್ಹ. ಇವನು ನೆಟೋಪದ ಊರಿನ ಒತ್ತೀಯೇಲನ 
ಸಂತತಿಯವನು. ವರುಪದ ಹನ್ನೆರಡನೆಯ ತಿಂಗಳಿನಲ್ಲಿ 
ಇವನು ಸೇನಾಪತಿಯಾಗಿದ್ದನು. ಇವನ ಕೈಕೆಳಗೆ ಇಪ್ಪತ್ತ 
ನಾಲ್ಕು ಸಾವಿರ ಸೈನಿಕರಿದ್ದರು. 


ಕುಲಪ್ರಧಾನರು 
16ಸ್ರೀಲ್‌ ಕುಲಗಳ ನಾಯಕರು ಯಾರೆಂದರೆ: 


ರೂಬೇನ್ಯರಲ್ಲಿ ಜಿಕ್ರೀಯ ಮಗ ಎಲೀಯೆಜರ್‌. 
ಸಿಮೆಯೋನ್ಯರಲ್ಲಿ ಮಾಕನ ಮಗನಾದ ಶೆಫಟ್ಯ. 

!7 ಲೇವಿಯರಲ್ಲಿ ಕೆಮುವೇಲನ ಮಗನಾದ ಹಷಬ್ಯ. 
ಆರೋನ್ಯರಲ್ಲಿ ಚಾದೋಕ್‌. 

18 ಯೆಹೂದ್ಯರಲ್ಲಿ ಎಲೀಹು (ದಾವೀದನ ಅಣ್ಣಂದಿರ 
ಲ್ಲೊಬ್ಬನು.) ಇಸ್ಸಾಕಾರರಲ್ಲಿ ಮೀಕಾಯೇಲನ 
ಮಗ ಒಮ್ರಿ. 

| ಜೆಬೂಲೂನ್ಯರಲ್ಲಿ ಓಬದ್ಯನ ಮಗನಾದ 
ಇಷ್ಕ್ಮಾಯ. ನಫ್ತಾಲ್ಯರಲ್ಲಿ ಅಜ್ರೀಯೇಲನ 
ಮಗನಾದ ಯೆರೀಮೋತ್‌. 

2 ಎಫ್ರಾಯೀಮ್ಯರಲ್ಲಿ ಅಜಜ್ಯನ ಮಗನಾದ ಹೊಷೇ 
ಯನು. ಪಶ್ಚಿಮ ಮನಸ್ಸೆಯವರಲ್ಲಿ ಪೆದಾಯನ 
ಮಗ ಯೋವೇಲ್‌. 

2! ಪೂರ್ವ ಮನಸ್ಸೆಯವರಲ್ಲಿ ಜಿಕರ್ಯನ ಮಗ 
ಇದ್ದೋ. ಬೆನ್ಯಾಮೀನ್ಯರಲ್ಲಿ ಅಬ್ಲೇರನ ಮಗ 
ಯಗಸೀ ಯೇಲ್‌. 

2 ದಾನ್ಯರಲ್ಲಿ ಯೆರೋಹಾಮನ ಮಗ ಅಜರೇಲ್‌. 


577 1 ಪೂರ್ವಕಾಲವೃತ್ತಾ 0ತ 27:23-28:4 


ಇವರು ಇಸ್ರೇಲ್‌ ಗೋತ್ರ ಪ್ರಧಾನರು. 


ದಾವೀದನು ಇಸ್ರೇಲರನ್ನು ಲೆಕ್ಕಿಸಿದ್ದು 

ದೇವರು ಇಸ್ರೇಲರನ್ನು ಆಕಾಶದ ನಕ್ಚತ್ರದಷ್ಟು 
ಹೆಚ್ಚಿಸುವೆನೆಂದು ವಾಗ್ದಾನ ಮಾಡಿದ್ದ ಪ್ರಕಾರ ಇಸ್ರೇಲರ 
ಸಂಖ್ಯೆ ಅಪರಿಮಿತವಾಗಿತ್ತು ಆದುದರಿಂದ ದಾವೀದನು 
ಇಪ್ಪತ್ತು ವರ್ಷ ಪ್ರಾಯದ ಮೇಲ್ಪಟ್ಟ ಗಂಡಸರನ್ನು ಮಾತ್ರ, 
ಲೆಕ್ಕಿಸುವ ಆಲೋಚನೆ ಮಾಡಿದನು. ಚ್ರರೂಯಳ ಮಗ 
ನಾದ ಯೋವಾಬನು ಲೆಕ್ಕಿಸುವ ಕಾರ್ಯ ಪ್ರಾರಂಭಿ 
ಸಿದನು. ಆದರೆ ಅವನು ಪೂರ್ಣಗೊಳಿಸಲಿಲ್ಲ. ದೇವರು 
ಇಸ್ರೇಲರ ಮೇಲೆ ಕೋಪಗೊಂಡನು. ಇದರಿಂದಾಗಿ 
ಇಸ್ರೇಲರ ಜನಸಂಖ್ಯೆಯನ್ನು ದಾವೀದನ ಚರಿತ್ರಾ 
ಪುಸ್ತಕದಲ್ಲಿ ದಾಖಲೆ ಮಾಡಲಿಲ್ಲ. 








ಅರಸನ ಆಡಳಿತ ವರ್ಗದವರು 
3 ಅರಸನ ಆಸ್ತಿಗೆ ಜವಾಬ್ದಾರರಾಗಿದ್ದವರ ಪಟ್ಟಿ: 


ಅದೀಯೇಲನ ಮಗನಾದ ಅಜ್ಮಾವೆತ್‌. ಇವನು 
ರಾಜನ ಉಗ್ರಾಣಗಳ ಅಧಿಕಾರಿಯಾಗಿದ್ದನು. 
ಉಜ್ಜೀಯನ ಮಗನಾದ ಯೋನಾತಾನ್‌; ಇವನು 
ಚಿಕ್ಕ ಊರುಗಳಲ್ಲಿ, ಹಳ್ಳಿಗಳಲ್ಲಿ, ಹೊಲಗಳಲ್ಲಿ 
ಮತ್ತು ಗೋಪುರಗಳಲ್ಲಿ ಇದ್ದ ಉಗ್ರಾಣಗಳಿಗೆ 
ಅಧಿಕಾರಿಯಾಗಿದ್ದನು. 

3 ಕೆಲೂಬನ ಮಗನಾದ ಎಜ್ರೀಯು ರಾಜನ 
ವ್ಯವಸಾಯಗಾರರಿಗೆ ಅಧಿಕಾರಿಯಾಗಿದ್ದನು. 

2? ರಾಮಾದ ಶಿಮ್ಮಾಯು ರಾಜನ ದ್ರಾಕ್ಸೆಶೋಟಗಳ 
ಅಧಿಕಾರಿಯಾಗಿದ್ದನು. ಶಿಷ್ಟೀಯದ ಜಬ್ಬೀಯು 
ರಾಜನ ದ್ರಾಕ್ಷೆ ಹೋಟಗಳಿಂದ ದೊರಕಿದ ದ್ರಾಕ್ಟಾ 
ರಸದ ಉಗ್ರಾಣಗಳಿಗೆ ಅಧಿಕಾರಿಯಾಗಿದ್ದನು. 

 ಗೆದೆರಿನ ಬಾಳ್ಜಾನಾನ್‌ ಪಶ್ಚಿಮದ ಬೆಟ್ಟಪ್ರದೇಶ 
ದಲ್ಲಿ ಆಲಿವ್‌ಮರಗಳ ಮತ್ತು ಸಿಖಮೊರ್‌ 
ಮರಗಳ ತೋಪುಗಳಿಗೆ ಅಧಿಕಾರಿಯಾಗಿದ್ದನು. 
ಯೋವಾಷನು ಆಲಿವ್‌ ಎಣ್ಣೆಯ ಉಗ್ರಾಣಗಳಿಗೆ 
ಅಧಿಕಾರಿಯಾಗಿದ್ದನು. 

29 ಶಾರೋನಿನ ಶಿಟ್ಟೆಯು ಶಾರೋನಿನ ಸುತ್ತಮುತ್ತ 
ಲಿದ್ದ ರಾಜನ ಕುರಿದನಗಳ ಹಿಂಡುಗಳ ಅಧಿಕಾರಿ 
ಯಾಗಿದ್ದನು. ತಗ್ಗು ಪ್ರದೇಶಗಳಲ್ಲಿದ್ದ ರಾಜನ 
ಪಶುಗಳ ಹಿಂಡುಗಳಿಗೆ ಅದ್ಲೈಯ ಮಗ 
ಶಾಫಾಟನು ಅಧಿಕಾರಿಯಾಗಿದ್ದನು. 

3 ಇಷ್ಮಾಯೇಲ್ಯನಾದ ಓಬೀಲನು ಒಂಟೆಗಳ 
ಮೇಲೆ ಅಧಿಕಾರಿಯಾಗಿದ್ದನು. ಮೇರೊನೋತ್ಯ 
ನಾದ ಯೆಹ್ನೆಯು ರಾಜನ ಕತ್ತೆಗಳ ಹಿಂಡಿಗೆ 
ಅಧಿಕಾರಿಯಾಗಿದ್ದನು. 


3! ಹಗ್ರೀಯನಾದ ಯಾಜೀಜನು ರಾಜನ ಕುರಿ 
ಹಿಂಡುಗಳ ಮೇಲೆ ಅಧಿಕಾರಿಯಾಗಿದ್ದನು. 


ಇವರೆಲ್ಲರೂ ರಾಜನ ಆಸ್ತಿಪಾಸ್ತಿಗಳ ಮೇಲ್ವಿಚಾರಕ 
ರಾಗಿದ್ದರು. 

32 ದಾಪೀದನ ಚಿಕ್ಕಪ್ಪನಾದ ಯೋನಾತಾನನು ಉತ್ತಮ 
ಸಲಹೆಗಾರನಾಗಿದ್ದನು. ಹಕ್ಕೋನಿಯ ಮಗನಾದ 
ಯೆಹೀಯೇಲನು ರಾಜನ ಗಂಡುಮಕ್ಕಳನ್ನು ಪಾಲನೆ 
ಮಾಡುತ್ತಿದ್ದನು. *'ಅಹೀತೋಫೆಲನು ರಾಜನ ಮಂತ್ರಾ 
ಲೋಚಕನಾಗಿದ್ದನು. ಹೂಷ್ಯೆ ರಾಜನ ಮಿತ್ರನಾಗಿದ್ದನು. 
ಇವನು ಅರ್ಕೀಯ ಜನರಿಗೆ ಸೇರಿದವನಾಗಿದ್ದನು. 
3ಬೆನಾಯನ ಮಗನಾದ ಯೆಹೋಯಾದವನೂ ಎಬ್ಯಾ 
ತಾರನೂ ಅಹೀತೋಫೆಲನ ತರುವಾಯ ರಾಜನ 
ಮಂತ್ರಾಲೋಚಕರಾದರು. ರಾಜನ ಸೈನ್ಯಕ್ಕೆ ಯೋವಾ 
ಬನು ಪ್ರಧಾನಸೇನಾಪತಿಯಾಗಿದ್ದನು. 

28 ದಾವೀದನು ತನ್ನ ರಾಜ್ಯದಲ್ಲಿದ್ದ ಎಲ್ಲಾ ನಾಯಕ 

ರನ್ನು ಅಂದರೆ ಕುಲಪ್ರಧಾನರನ್ನು, ಪ್ರಧಾನ 
ಸೇನಾಧಿಪತಿಗಳನ್ನು, ಮಹಾಸೇನಾಧಿಪತಿಗಳನ್ನು ಮತ್ತು 
ಸೇನಾಧಿಪತಿಗಳನ್ನು, ರಾಜನಿಗೂ ಅವನ ಗಂಡು 
ಮಕ್ಕಳಿಗೂ ಸೇರಿದ ಆಸ್ತಿಯನ್ನು ಮತ್ತು ಪಶುಗಳನ್ನು 
ನೋಡಿಕೊಳ್ಳುತ್ತಿದ್ದ ಅಧಿಕಾರಿಗಳನ್ನು; ರಾಜನ ಪ್ರಮುಖ 
ಅಧಿಕಾರಿಗಳನ್ನು; ಬಲಿಷ್ಠ ಯುದ್ಧವೀರರನ್ನು, ಮತ್ತು 
ಧೈರ್ಯವಂತರಾದ ಸೈನಿಕರನ್ನು ಜೆರುಸಲೇಮಿಗೆ ಕರೆಸಿ 
ಸಭಿಸೇರಿಸಿದನು. 

ಎಲ್ಲರೂ ಸೇರಿಬಂದಾಗ ದಾವೀದನು ನಿಂತು 
ಹೇಳಿದ್ದೇನಂದರೆ, “ನನ್ನ ಜನರೇ, ನನ್ನ ಸಹೋದರರೇ, 
ನನ್ನ ಮಾತುಗಳನ್ನು ಕೇಳಿರಿ. ನಮ್ಮ ದೇವರ ಒಡಂಬ 
ಡಿಕೆಯ ಪೆಟ್ಟಿಗೆಗೋಸ್ಕರ ಒಂದು ಯೋಗ್ಯ ಸ್ಥಳವನ್ನು 
ನಿರ್ಮಿಸಬೇಕೆಂದು ನನ್ನ ಮನಸ್ಸಿನಲ್ಲಿತ್ತು. ಆ ಸ್ಥಳವು 
ದೇವರ ಪಾದಪೀಠವಾಗಬೇಕು. ಅದಕ್ಕಾಗಿ ನಾನು 
ದೇವರಿಗೆ ಆಲಯವನ್ನು ಕಟ್ಟಿಸಲು ಯೋಜನೆಯನ್ನು 
ಹಾಕಿದೆನು. ಆದರೆ ದೇವರು ನನಗೆ, "ದಾವೀದನೇ, 
ನೀನು ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬಾರದು. 
ಯಾಕೆಂದರೆ ನೀನೊಬ್ಬ ರಣವೀರನಾಗಿದ್ದುದರಿಂದ 
ಎಷ್ಟೋ ಮಂದಿಯನ್ನು ಕೊಂದು ಅವರ ರಕ್ತಸುರಿಸಿರುವೆ' 
ಎಂದು ಹೇಳಿದನು. 

*""ಇಸ್ರೇಲರ ದೇವರಾದ ಯೆಹೋವನು ಇಸ್ರೇಲರ 
ಹನ್ನೆರಡು ಕುಲಗಳನ್ನು ಮುನ್ನಡೆಸಲು ಯೆಹೂದ ಕುಲ 
ವನ್ನು ಆರಿಸಿಕೊಂಡಿದ್ದಾನೆ. ಆ ಕುಲದಿಂದ ದೇವರು ನನ್ನ 
ತಂದೆಯ ಕುಟುಂಬವನ್ನು ಆರಿಸಿದ್ದಾನೆ; ಆ ಕುಟುಂಬ 
ದಿಂದ ದೇವರು ಇಸ್ರೇಲರ ಅರಸನನ್ನಾಗಿ ನನ್ನನ್ನು 


ದೇವಾಲಯದ ನಕ್ಷೆ 


1 ಪೂರ್ವಕಾಲವೃತ್ತಾ 0ತ 28:5-21 


ಆರಿಸಿಕೊಂಡಿದ್ದಾನೆ. 5ಯೆಹೋವನು ನನಗೆ ಅನೇಕ 


578 


ಮೋನನಿಗೆ ಲೇವಿಯರ ಮತ್ತು ಯಾಜಕರ ತಂಡದ 





ಮಕ್ಕಳನ್ನು ಕೊಟ್ಟನು. ಆ ಮಕ್ಕಳಲ್ಲಿ ಯೆಹೋವನು 


ವಿಷಯವಾಗಿ ತಿಳಿಸಿದನು. ದೇವಾಲಯದ ಆರಾಧನಾ 





ಸೊಲೊಮೋನನನ್ನು ನನ್ನ ನಂತರ ಇಸ್ರೇಲರ ಅರಸನ 
ನ್ನಾಗಿ ಆರಿಸಿಕೊಂಡಿದ್ದಾನೆ. ಆದರೆ ನಿಜವಾಗಿಯೂ, 
ಇಸ್ರೇಲ್‌, ದೇವರಾದ ಯೆಹೋವನ ರಾಜ್ಯವಾಗಿದೆ. 
6ಯೆಹೋವನು ನನಗೆ, "ದಾವೀದನೇ, ನಿನ್ನ ಮಗನಾದ 
ಸೊಲೊಮೋನನು ದೇವಾಲಯವನ್ನು ಮತ್ತು ಅದರ 
ಸುತ್ತಮುತ್ತಲಿನ ಕಟ್ಟಡಗಳನ್ನು ಕಟ್ಟುವನು. ಯಾಕೆಂದರೆ 
ಸೊಲೊಮೋನನನ್ನು ನಾನು ಆರಿಸಿಕೊಂಡಿದ್ದೇನೆ. 
ಅವನು ನನಗೆ ಮಗನಾಗಿರುವನು; ನಾನು ಅವನಿಗೆ ತಂದೆ 
ಯಾಗಿರುವೆನು. "ಸೊಲೊಮೋನನು ನನ್ನ ಕಟ್ಟಳೆಗಳಿಗೆ 
ಮತ್ತು ಆಜ್ಞೆಗಳಿಗೆ ವಿಧೇಯನಾಗಿದ್ದಾನೆ. ಅವನು 
ಹೀಗೆಯೇ ಮುಂದುವರಿದರೆ ನಾನು ಅವನ ರಾಜ್ಯವನ್ನು 
ಶಾಶ್ವತವಾಗಿ ಬಲಗೊಳಿಸುವೆನು.''' 

8""ನಾನು ದೇವರ ಸನ್ನಿಧಾನದಲ್ಲಿಯೂ ಎಲ್ಲಾ ಇಸ್ರೇ 
ಲರ ಮುಂದೆಯೂ ನಿಮಗಿದನ್ನು ಹೇಳುತ್ತಿದ್ದೇನೆ. ನಿಮ್ಮ 
ದೇವರಾದ ಯೆಹೋವನ ಎಲ್ಲಾ ಆಜ್ಞೆಗಳಿಗೆ ವಿಧೇಯ 
ರಾಗಿರಿ. ಆಗ ನೀವು ಉತ್ತಮವಾದ ಈ ದೇಶವನ್ನು 
ಅನುಭವಿಸುವಿರಿ; ನಿಮ್ಮ ಸಂತತಿಯವರೂ ಇದರ 
ಸುಖವನ್ನು ಅನುಭವಿಸುವಂತೆ ಮಾಡುವಿರಿ. 

9""ನನ್ನ ಮಗನಾದ ಸೊಲೊಮೋನನೇ, ನಿನ್ನ ತಂದೆಯ 
ದೇವರನ್ನು ನೀನು ಚೆನ್ನಾಗಿ ಅರಿತುಕೋ. ನೀನು 
ಪೂರ್ಣಹೃದಯದಿಂದಲೂ ಪೂರ್ಣಮನಸ್ಸಿನಿಂದಲೂ 
ನಿನ್ನ ದೇವರನ್ನು ಸೇವಿಸು. ದೇವರು ಪ್ರತಿಯೊಬ್ಬನ 
ಹೃದಯ ಮನಸ್ಸುಗಳನ್ನು ನೋಡುತ್ತಾನೆ. ನೀನು ದೇವರ 
ಸಹಾಯವನ್ನು ಕೇಳಿದರೆ ಆತನು ನಿನ್ನ ಪ್ರಾರ್ಥನೆಯನ್ನು 
ಲಾಲಿಸುವನು. ಆದರೆ ನೀನು ದೇವರನ್ನು ಬಿಟ್ಟರೆ ಆತನು 
ನಿನ್ನನ್ನು ಬಿಟ್ಟು ಹೋಗುವನು. 10ಸೂಲೊಮೋನನೇ, 
ಆತನ ಪವಿತ್ರ ದೇವಾಲಯವನ್ನು ಕಟ್ಟಲು ದೇವರು 
ನಿನ್ನನ್ನು ಆರಿಸಿಕೊಂಡಿರುತ್ತಾನೆಂಬುದನ್ನು ನೀನು ತಿಳಿಯ 
ಬೇಕು. ಆದುದರಿಂದ ನೀನು ಬಲಗೊಂಡು ಕಾರ್ಯ 
ವನ್ನು ಸಂಪೂರ್ಣಗೊಳಿಸು.'' 

!!1ಆ ಬಳಿಕ ದಾವೀದನು ತನ್ನ ಮಗನಾದ ಸೊಲೊ 
ಮೋನನಿಗೆ ದೇವಾಲಯದ ನಕ್ಬೆಯನ್ನು ಕೊಟ್ಟನು. 
ದೇವಾಲಯ ಮತ್ತು ಅದರ ಮಂಟಪ, ಉಗ್ರಾಣದ 
ಕೋಣೆಗಳು, ಮೇಲುಪ್ಪರಿಗೆ, ಒಳಗಿನ ಕೋಣೆಗಳು 
ಮತ್ತು ಕೃಪಾಸನದ ಮಂದಿರದ ನಕ್ಸೆಗಳನ್ನು ಕೊಟ್ಟನು. 
ದೇವಾಲಯದ ಪ್ರತಿಯೊಂದು ಭಾಗದ ನಕ್ಸೆಯನ್ನು 
ದಾವೀದನು ತಯಾರಿಸಿದ್ದನು. ದೇವಾಲಯದ ಸುತ್ತಣ 
ಅಂಗಳಗಳ ನಕ್ಸೆ ಮತ್ತು ಸುತ್ತಲೂ ಇರುವ ಕೋಣೆಗಳ 
ನಕ್ಷೆಯನ್ನು ದೇವಾಲಯದ ಪವಿತ್ರ ವಸ್ತುಗಳನ್ನು ಇಡುವ 
ಕೋಣೆಗಳ ಯೋಜನೆಯನ್ನು ಮತ್ತು ನಕ್ಷೆಗಳನ್ನು 
ಸೊಲೊಮೋನನಿಗೆ ಕೊಟ್ಟನು. ದಾವೀದನು ಸೊಲೊ 


ಕ್ರಮಗಳನ್ನು ಅದಕ್ಕೆ ಸಂಬಂಧಪಟ್ಟ ವಿವಿಧ ವಿಷಯ 
ಗಳನ್ನು ಸೊಲೊಮೋನನಿಗೆ ದಾವೀದನು ವಿವರಿಸಿದನು. 
ದೇವಾಲಯದಲ್ಲಿ ಎಲ್ಲಾ ಸಲಕರಣೆಗಳಿಗೆ ಎಷ್ಟು 
ಬೆಳ್ಳಿಬಂಗಾರಗಳು ಬೇಕಾಗುತ್ತವೆ ಎಂಬುದನ್ನು ದಾವೀ 
ದನು ಸೊಲೊಮೋನನಿಗೆ ತಿಳಿಸಿದನು. "ಬಂಗಾರದ 
ದೀಪಗಳಿಗೆ ಮತ್ತು ದೀಪಸ್ತಂಭಗಳಿಗೆ, ಬೆಳ್ಳಿಯ 
ದೀಪಗಳಿಗೆ ಮತ್ತು ದೀಪಸ್ತಂಭಗಳಿಗೆ ನಕ್ಸೆಗಳಿದ್ದವು. ಪ್ರತಿ 
ಯೊಂದು ದೀಪ ಮತ್ತು ದೀಪಸ್ತಂಭಗಳಿಗೆ ಬೇಕಾಗುವ 
ಬೆಳ್ಳಿಬಂಗಾರಗಳನ್ನು ಸಹ ದಾವೀದನು ಸೊಲೊ 
ಮೋನನಿಗೆ ತಿಳಿಸಿದನು. ಅವಶ್ಯಕತೆಗೆ ತಕ್ಕಂತೆ ಈ ದೀಪ 
ಸ್ತಂಭಗಳನ್ನು ಉಪಯೋಗಿಸಲಾಗುತ್ತಿತ್ತು. "ಪವಿತ್ರ 
ವಾದ ರೊಟ್ಟಿಯನ್ನು ಇಡುವ ಮೇಜನ್ನು ತಯಾರಿಸಲು 
ಎಷ್ಟು ಬಂಗಾರ ಬೇಕಾಗುತ್ತದೆ ಮತ್ತು ಬೆಳ್ಳಿಯಿಂದ 
ಮಾಡುವ ಮೇಜಿಗೆ ಎಷ್ಟು ಬೆಳ್ಳಿ ಬೇಕಾಗುತ್ತದೆ 
ಎಂಬುದನ್ನು ಸಹ ದಾವೀದನು ತಿಳಿಸಿದನು. ''ಮುಳ್ಳು 
ಚಮಚ, ಚಿಮಿಕಿಸುವ ಬೋಗುಣಿ ಮತ್ತು ಹೂಜೆಗಳಿಗೆ 
ಬೇಕಾಗುವ ಚೊಕ್ಕ ಬಂಗಾರವನ್ನು ದಾವೀದನು 
ತಿಳಿಸಿದನು; ಅಲ್ಲದೆ ಬೆಳ್ಳೆಬಂಗಾರಗಳಿಂದ ಮಾಡ 
ಬೇಕಾದ ಬೋಗುಣಿಗಳಿಗೆ ಎಷ್ಟು ಬೆಳ್ಳಿಬಂಗಾರಗಳು 
ಬೇಕಾಗುತ್ತದೆ ಎಂಬುದನ್ನು ತಿಳಿಸಿದನು. 18 ಧೂಪವೇದಿಗೆ 
ಎಷ್ಟು ಅಪ್ಪಟ ಬಂಗಾರ ಬೇಕೆಂಬುದನ್ನು ದಾವೀದನು 
ತಿಳಿಸಿದನು. ಇದಲ್ಲದೆ ದೇವರ ಕೃಪಾಸನವನ್ನು ಮತ್ತು 
ಯೆಹೋವನ ಒಡಂಬಡಿಕೆಯ ಪೆಟ್ಟಿಗೆಯ ಮೇಲೆ 
ರೆಕ್ಕೆಗಳನ್ನು ಚಾಚಿಕೊಂಡಿರುವ ಕೆರೂಬಿ ದೂತರನ್ನು 
ತಯಾರಿಸಲು ನಕ್ಸೆಗಳನ್ನು ದಾವೀದನು ಸೊಲೊ 
ಮೋನನಿಗೆ ಕೊಟ್ಟನು. ಕೆರೂಬಿದೂತರನ್ನು ಚಿನ್ನದಿಂದ 
ಮಾಡಲಾಗಿತ್ತು. 

ಆಮೇಲೆ ದಾವೀದನು, "ನಕ್ಕೆ ಗಳನ್ನೆಲ್ಲ ಮಾಡಲು 
ಯೆಹೋವನೇ ನನ್ನನ್ನು ನಡಿಸಿ ಮಾರ್ಗದರ್ಶನ 
ಕೊಟ್ಟನು. ಈ ನಕ್ಸೆಗಳಲ್ಲಿರುವ ಸಕಲ ವಿಷಯಗಳನ್ನು 
ನಾನು ಅರಿತುಕೊಳ್ಳುವಂತೆ ಸಹಾಯ ಮಾಡಿದನು'' 
ಎಂದು ಹೇಳಿದನು. 

ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ, 
""ಧೈರ್ಯವಾಗಿದ್ದು ಬಲಗೊಳ್ಳು ಮತ್ತು ಈ ಕಾರ್ಯವನ್ನು 
ಮಾಡಿ ಮುಗಿಸು. ನನ್ನ ದೇವರಾದ ಯೆಹೋವನು ನಿನ್ನ 
ಸಂಗಡ ಇರುವದರಿಂದ ನೀನು ಭಯಪಡುವ ಕಾರಣವೇ 
ಇಲ್ಲ. ಆತನು ನಿನ್ನೊಂದಿಗಿದ್ದು ಆಲಯವನ್ನು ಸಂಪೂರ್ಣ 
ಮಾಡುವಂತೆ ನಿನ್ನನ್ನು ನಡೆಸುತ್ತಾನೆ. ನೀನು ಯೆಹೋವನ 
ಆಲಯವನ್ನು ಕಟ್ಟುವೆ. ”'ನೇಮಿಸಲ್ಪಟ್ಟ ಯಾಜಕರ 
ಮತ್ತು ಲೇವಿಯರ ತಂಡಗಳು ದೇವಾಲಯದ ಸೇವಿಗಾಗಿ 
ಸಿದ್ಧರಾಗಿದ್ದಾರೆ; ಅನು ಭವಸ್ಥರಾದ ಕಾರ್ಮಿಕರು 


579 


ದೇವಾಲಯದ ಕೆಲಸಕ್ಕಾಗಿ ಸಿದ್ಧರಾಗಿದ್ದಾರೆ. ಕೆಲಸದ 
ಮೇಲ್ವಿಚಾರಣೆ ಮಾಡುವ ಅಧಿಕಾರಿಗಳು ನಿನ್ನ ಆಜ್ಞೆ 
ಯನ್ನು ಪರಿಪಾಲಿಸಲು ಸಿದ್ಧರಾಗಿದ್ದಾರೆ'' ಎಂದು 
ದಾವೀದನು ಸೊಲೊಮೋನನಿಗೆ ಹೇಳಿದನು. 
ನೆರೆದುಬಂದಿದ್ದ ಇಸ್ರೇಲರೆಲ್ಲರಿಗೆ ದಾವೀ 


29 ದನು, ""ದೇವರು ನನ್ನ ಮಗನಾದ ಸೊಲೊ 
ಮೋನನನ್ನು ಆರಿಸಿಕೊಂಡಿರುತ್ತಾನೆ. ಅವನು ಇನ್ನೂ 
ಎಳೆಪ್ರಾಯದವನಾಗಿರುವದರಿಂದ ಈ ಕಾರ್ಯವನ್ನು 
ಮಾಡಿಸಬೇಕಾದ ಜ್ಞಾನವು ಅವನಲ್ಲಿಲ್ಲ. ಆದರೆ ಕೆಲಸವು 
ಅತಿ ಘನವಾದದ್ದು. ಕಟ್ಟುವ ಆಲಯವು ಮನುಷ್ಯ 
ರಿಗಾಗಿಯಲ್ಲ. ದೇವರಾದ ಯೆಹೋವನಿಗಾಗಿಯಷ್ಟೇ. 
ದೇವಾಲಯವನ್ನು ಕಟ್ಟಲು ಅದಕ್ಕೆ ಬೇಕಾದ ಬೆಳ್ಳಿ 
ಬಂಗಾರ, ತಾಮ್ರ, ಮುಂತಾದವುಗಳನ್ನು ಬಹು 
ಪ್ರಯಾಸದಿಂದ ಶೇಖರಿಸಿದ್ದೇನೆ. ಬಂಗಾರದಿಂದ ಮಾಡ 
ಬೇಕಾದ ಸಾಮಗ್ರಿಗಳಿಗೆ ಬೇಕಾದ ಬಂಗಾರವನ್ನು 
ಕೊಟ್ಟಿರುತ್ತೇನೆ. ಬೆಳ್ಳೆಯಿಂದ ತಯಾರಿಸಬೇಕಾದ 
ಸಾಮಗ್ರಿಗಳಿಗೆ ತಗಲುವ ಬೆಳ್ಳಿಯನ್ನು ಕೊಟ್ಟಿರುತ್ತೇನೆ. 
ಹಾಗೆಯೇ ತಾಮ್ರದ ವಸ್ತುಗಳಿಗೆ ಬೇಕಾಗುವ ತಾಮ್ರ 
ವನ್ನು ಕೊಟ್ಟಿದ್ದೇನೆ; ಕಬ್ಬಿಣದ ವಸ್ತುಗಳಿಗೆ ಬೇಕಾಗುವ 
ಕಬ್ಬಿಣವನ್ನು ಕೊಟ್ಟಿದ್ದೇನೆ; ಮರದಿಂದ ಮಾಡುವ 
ಸಾಮಗ್ರಿಗಳಿಗೆ ಬೇಕಾಗುವ ಮರವನ್ನು ಕೊಟ್ಟಿದ್ದೇನೆ; 
ನೀಲಿಬಣ್ಣದ ರತ್ನಗಳನ್ನು, ಚೌಕಟ್ಟಿಗೆ ಬೇಕಾದ ರತ್ನ 
ಗಳನ್ನು, ಹೊಳೆಯುವ ನಾನಾಬಣ್ಣದ ಹರಳುಗಳನ್ನು, 
ಬಿಳಿಬಣ್ಣದ ಹಾಲುಗಲ್ಲುಗಳನ್ನು ಬೇಕಾದಷ್ಟು ಸಂಗ್ರ 
ಹಿಸಿಟ್ಟಿದ್ದೇನೆ. *ಅಲ್ಲದೆ ದೇವಾಲಯಕ್ಕೆ ಬೇಕಾದ ಬೆಳ್ಳಿ 
ಬಂಗಾರಗಳ ಸಾಮಾನುಗಳನ್ನು ನಾನು ಕಾಣಿಕೆಯಾಗಿ 
ಕೊಟ್ಟಿರುತ್ತೇನೆ. ಯಾಕೆಂದರೆ ನನ್ನ ದೇವರ ಪರಿಶುದ್ಧಾ 
ಲಯವು ಕಟ್ಟಲ್ಪಹಬೇಕೆಂಬುದು ನಿಜವಾಗಿಯೂ ನನ್ನ 
ಬಯಕೆಯಾಗಿದೆ. ಈ ಪವಿತ್ರ ದೇವಾಲಯವನ್ನು ಕಟ್ಟಲು 
ನಾನು ಈ ವಸ್ತುಗಳನ್ನೆಲ್ಲಾ ಕೊಡುತ್ತಿದ್ದೇನೆ. *ನಾನು 
ನೂರಹತ್ತು ಟನ್‌ ತೂಕದ ಓಫೀರಿನ ಅಪ್ಪಟ ಬಂಗಾರ 
ವನ್ನೂ ದೇವಾಲಯದ ಗೋಡೆಗಳನ್ನು ಮುಚ್ಚಲು 
ಬೇಕಾದ ಇನ್ನೂರರವತ್ತು ಟನ್‌ ತೂಕದ ಬೆಳ್ಳಿಯನ್ನೂ 
*ಬೆಳ್ಳಿಬಂಗಾರಗಳಿಂದ ತಯಾರಿಸಬೇಕಾದ ಎಲ್ಲಾ ವಸ್ತು 
ಗಳಿಗೆ ಬೇಕಾದ ಬೆಳ್ಳಿಬಂಗಾರಗಳನ್ನೂ ಇದರ ನಾಜೂಕು 
ಕೆಲಸ ಮಾಡುವ ಕುಶಲಕರ್ಮಿಗಳನ್ನೂ ಕೊಟ್ಟಿರುತ್ತೇನೆ. 
ಈಗ ನಿಮ್ಮಲ್ಲಿ ಎಷ್ಟು ಮಂದಿ ನಿಮ್ಮನ್ನೇ ಯೆಹೋವನಿಗಾಗಿ 
ಪ್ರತಿಷ್ಠಿಸಿಕೊಳ್ಳುವಿರಿ?'' ಎಂದು ಹೇಳಿದನು. 

6ಆಗ ಇಸ್ರೇಲರ ಕುಲಪ್ರಧಾನರು, ಕುಟುಂಬಗಳ 
ನಾಯಕರು, ಪ್ರಧಾನಸೇನಾಧಿಪತಿಗಳು, ಸೇನಾಧಿಪತಿ 
ಗಳು, ರಾಜನ ಕೆಲಸಕ್ಕಾಗಿ ನೇಮಕಗೊಂಡಿದ್ದ ಅಧಿಕಾರಿ 


ದೇವಾಲಯ ಕಟ್ಟಲು ಕೊಟ್ಟ ಕಾಣಿಕೆ 








1 ಪೂರ್ವಕಾಲವೃತ್ತಾ 0ತ 29:1-15 


ಗಳು, ತಮ್ಮಲ್ಲಿದ್ದ ಬೆಲೆಬಾಳುವ ವಸ್ತುಗಳನ್ನು ಕೊಟ್ಟರು. 
'ದೇವಾಲಯಕ್ಕಾಗಿ ಅವರು ಒಟ್ಟು ನೂರತೊಂಭತ್ತು 
ಟನ್‌ ತೂಕದ ಬಂಗಾರ, ಮುನ್ನೂರ ಎಪ್ಪತ್ತೈದು ಟನ್‌ 
ತೂಕದ ಬೆಳ್ಳಿ, ಆರನೂರ ಎಪ್ಪತ್ತೈದು ಟನ್‌ ತೂಕದ 
ತಾಮ್ರ ಮತ್ತು ಮೂರು ಸಾವಿರದ ಏಳುನೂರೈವತ್ತು ಟನ್‌ 
ತೂಕದ ಕಬ್ಬಿಣವನ್ನು ಕೊಟ್ಟರು. *ಯಾರ ಬಳಿಯಲ್ಲಿ 
ಬೆಲೆಬಾಳುವ ರತ್ನಗಳಿದ್ದವೋ ಅವುಗಳನ್ನು ದೇವರ 
ಆಲಯಕ್ಕಾಗಿ ಸಮರ್ಪಿಸಿದರು. ಗೇರ್ಷೊೋನ್‌ ಸಂತತಿ 
ಯವನಾದ ಯೆಹೀಯೇಲನು ಅವುಗಳನ್ನು ತನ್ನ ವಶಕ್ಕೆ 
ತೆಗೆದುಕೊಂಡನು. 5ಇಸ್ರೇಲರ ನಾಯಕರುಗಳು 
ಪೂರ್ಣಹೃದಯದಿಂದಲೂ ಸ್ವಇಚ್ಛೆಯಿಂದಲೂ ಇಷ್ಟೆಲ್ಲಾ 
ಕಾಣಿಕೆಗಳನ್ನು ಕೊಟ್ಟಿದ್ದರಿಂದ ಇಸ್ರೇಲರು ಸಂತೋಷ 
ಗೊಂಡರು; ಅರಸನಾದ ದಾವೀದನೂ ತುಂಬ ಸಂತೋಷ 
ಗೊಂಡನು. 


ದಾವೀದನ ವಿಶೇಷ ಪ್ರಾರ್ಥನೆ 
'0ನೆರೆದುಬಂದಿದ್ದ ಎಲ್ಲಾ ಜನರ ಮುಂದೆ ದಾವೀದನು 
ದೇವರಾದ ಯೆಹೋವನನ್ನು ಸ್ತುತಿಸಿ ಹೀಗೆ 
ಪ್ರಾರ್ಥಿಸಿದನು: 


""ಇಸ್ರೇಲರ ದೇವರಾದ ಯೆಹೋವನೇ, ನಮ್ಮ 
ತಂದೆಯೇ, ನಿನಗೆ ನಿರಂತರವಾಗಿ ಕೊಂಡಾಟ 
ವಾಗಲಿ. 

1! ಯೆಹೋವನೇ, ಮಹತ್ವ, ಸಾಮರ್ಥ್ಯ, ಮಹಿಮೆ, 
ಜಯ ಮತ್ತು ಗೌರವಗಳು ನಿನ್ನವೇ ಆಗಿವೆ. 
ಭೂಮ್ಯಾಕಾಶಗಳಲ್ಲಿರುವುದೆಲ್ಲಾ ನಿನ್ನವೇ. 
ಯೆಹೋವನೇ, ರಾಜ್ಯವು ನಿನ್ನದೇ. ನೀನೇ ಅದರ 
ಶಿರಸ್ಸು; ಅದನ್ನಾ ಳುವಾತನೂ ನೀನೇ. 

12 ಗೌರವವೂ ಐಶ್ವರ್ಯವೂ ನಿನ್ನಿಂದಲೇ ಹೊರಡು 
ವವು. ಎಲ್ಲವನ್ನು ಆಳುವಾತನು ನೀನೇ. ನಿನ್ನ 
ಬಾಹುಗಳಲ್ಲಿ ಶಕ್ತಿ ಸಾಮರ್ಥ್ಯವು ತುಂಬಿವೆ. 
ಯಾರನ್ನೇ ಆಗಲಿ ಮಹಾಪುರುಷರನ್ನಾಗಿಯೂ 
ಪ್ರಬಲರನ್ನಾಗಿಯೂ ಮಾಡುವ ಶಕ್ತಿಯಿರುವುದು 
ನಿನ್ನ ಕೈಗಳಲ್ಲಿಯೇ. 

ನಮ್ಮ ದೇವರೇ, ನಿನಗೆ ನಾವು ಕೃತಜ್ಞತೆಯನ್ನು 
ಸಲ್ಲಿಸುತ್ತೇವೆ. ನಿನ್ನ ಪ್ರಭಾವವುಳ್ಳ ನಾಮವನ್ನು 
ಸ್ತುತಿಸು ತ್ತೇವೆ. 

14 ನಾವು ಕಾಣಿಕೆಯಾಗಿ ಕೊಟ್ಟಿರುವ ವಸ್ತುಗಳು 
ನನ್ನಿಂದಾಗಲೀ ಮತ್ತು ನನ್ನ ಜನರಿಂದಾಗಲೀ 
ಬರಲಿಲ್ಲ. ಇವೆಲ್ಲವೂ ನಿನ್ನಂದಲೇ ಬಂದವುಗಳು. 
ನಿನ್ನಿಂದ ನಾವು ಹೊಂದಿದವುಗಳನ್ನೇ ನಿನಗೆ 
ಕೊಟ್ಟಿದ್ದೇವೆ. 

'5 ನಾವು ನಮ್ಮ ಪೂರ್ವಿಕರಂತೆ ಈ ಲೋಕದಲ್ಲಿ 
ಪ್ರವಾಸಿಗಳಾಗಿದ್ದೇವೆ; ದಾಟಿಹೋಗುವ ನೆರಳಿ 


1 ಪೂರ್ವಕಾಲವ್ಳತ್ತಾ 0ತ 29:16-30 


ನಂತೆ ನಾವು ಈ ಲೋಕದಲ್ಲಿರುತ್ತೇವೆ. ಅದನ್ನು 
ನಿಲ್ಲಿಸಲು ನಮಗೆ ಸಾಧ್ಯವಿಲ್ಲ. 

19 ನಮ್ಮ ದೇವರಾದ ಯೆಹೋವನೇ, ನಿನ್ನ ಆಲಯ 
ವನ್ನು ಕಟ್ಟುವದಕ್ಕಾಗಿ ನಾವು ಇವೆಲ್ಲವನ್ನೂ ಒಟ್ಟು 
ಗೂಡಿಸಿದ್ದೇವೆ. ನಿನ್ನ ಪವಿತ್ರ ಹೆಸರನ್ನು ಪ್ರಸಿದ್ಧಿ 
ಪಡಿಸಲು ನಾವು ಆಲಯವನ್ನು ಕಟ್ಟುತ್ತೇವೆ. ಆದರೆ 
ಇವೆಲ್ಲಾ ನಿನ್ನಿಂದಲೇ ಬಂದವುಗಳು; ಇವೆಲ್ಲಾ 
ನಿನಗೇ ಸಂಬಂಧ ಪಟ್ಟವುಗಳು. 

11 ನನ್ನ ದೇವರೇ, ನೀನು ಜನರ ಹೃದಯಗಳನ್ನು 
ಪರೀಕ್ಬಿಸುವೆ. ಜನರು ಒಳ್ಳೆಯ ಕಾರ್ಯವನ್ನು 
ಯಥಾರ್ಥವಾದ ಹೃದಯದಿಂದ ಮಾಡುವಾಗ 
ನೀನು ಸಂತೋಷಪಡುವೆ. ಈ ವಸ್ತುಗಳನ್ನೆಲ್ಲಾ 
ನಾನು ಶುದ್ಧಹೃದಯದಿಂದ ಕೊಡುತ್ತಿದ್ದೇನೆ. ಇಲ್ಲಿ 
ನೆರೆದುಬಂದಿರುವವರೆಲ್ಲರೂ ನಿನಗೆ ಕಾಣಿಕೆ 
ಯನ್ನು ಸ್ವಯಿಚ್ಛೆಯಿಂದ ಕೊಟ್ಟಿದ್ದಾರೆ. 

18 ಯೆಹೋವನೇ, ನೀನು ನಮ್ಮ ಪೂರ್ವಿಕರಾದ 
ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ 
ದೇವರು ನೀನೇ. ನಿನ್ನ ಜನರು ಸರಿಯಾಗಿ 
ಯೋಜನೆ ಹಾಕುವಂತೆ ಸಹಾಯಿಸು. ನಿನ್ನನ್ನು 
ನಿಷ್ಠೆಯಿಂದಲೂ ಸತ್ಯದಿಂದಲೂ ಸೇವೆ ಮಾಡು 
ವಂತೆ ಸ'ಹಾಯಿಸು. 

1. ನನ್ನ ಮಗನಾದ ಸೊಲೊಮೋನನೂ ನಿನಗೆ 
ನಂಬಿಗಸ್ತನಾಗಿರುವಂತೆ ಸಹಾಯಮಾಡು. ನಿನ್ನ 
ಆಜ್ಞೆ, ಕಟ್ಟಳೆ ಮತ್ತು ನಿಯಮಗಳನ್ನು ಅನುಸರಿ 
ಸಲು ಸಹಾಯ ಮಾಡು. ನಿನ್ನ ಮಂದಿರಕ್ಕಾಗಿ 
ನಾನು ಇಷ್ಟೆಲ್ಲವನ್ನು ಸಿದ್ಧಮಾಡಿರುವೆನಲ್ಲಾ, 
ಅವನು ಅದನ್ನು ಕಟ್ಟಿ ಪೂರ್ಣಗೊಳಿಸಲು 
ಸಹಾಯಮಾಡು.'' 

20 ನೆರೆದುಬಂದವರಿಗೆ ದಾವೀದನು, ""ದೇವರಾದ 
ಯೆಹೋವನಿಗೆ ಸ್ತೋತ್ರಮಾಡಿರಿ'' ಎಂದನು. 
ಆಗ ಎಲ್ಲರೂ ಅವರ ಪೂರ್ವಿಕರ ದೇವರಿಗೆ 
ಸ್ತುತಿಸುತ್ತಾ ತಲೆಬಾಗಿ ದೇವರನ್ನೂ ಅರಸನನ್ನೂ 
ನಮಸ್ಕರಿಸಿದರು. 


ಸೊಲೊಮೋನನಿಗೆ ಪಟ್ಟಾಭಿಷೇಕ 
2!ಮರುದಿವಸ ಜನರು ಯೆಹೋವನಿಗೆ ಯಜ್ಞಗಳನ್ನೂ 
ಸರ್ವಾಂಗಹೋಮಗಳನ್ನೂ ಅರ್ಪಿಸಿದರು. ಒಂದು 
ಸಾವಿರ ಹೋರಿಗಳು, ಒಂದುಸಾವಿರ ಟಗರುಗಳು, 


580 


ಒಂದುಸಾವಿರ ಆಡುಗಳು ಮತ್ತು ಪಾನದ್ರವ್ಯಗಳನ್ನು 
ಅರ್ಪಿಸಿದರು. ಇಡೀ ಇಸ್ರೇಲ್‌ ಜನಾಂಗಕ್ಕಾಗಿ ಯಜ್ಞ 
ವನ್ನರ್ಪಿಸಿದರು. 2 ದಿವಸ ಸೇರಿಬಂದ ಜನರು 
ಯೆಹೋವನ ಸನ್ನಿಧಿಯಲ್ಲಿ ಅನ್ನಪಾನಗಳನ್ನು ತೆಗೆದು 
ಕೊಂಡು ಉಲ್ಲಾಸಿಸಿದರು. ಅವರು ದಾವೀದನ ಮಗ 
ನಾದ ಸೊಲೊಮೋನನನ್ನು ಅರಸನನ್ನಾಗಿಯೂ 
ಚಾದೋಕನನ್ನು ಮಹಾ ಯಾಜಕನನ್ನಾಗಿಯೂ 
ಯೆಹೋವನ ಸನ್ನಿಧಿಯಲ್ಲಿ ಅಭಿಷೇಕಿಸಿದರು. 

3 ಬಳಿಕ ಸೊಲೊಮೋನನು ತನ್ನ ತಂದೆಯ ಬದ 
ಲಾಗಿ ರಾಜನಾಗಿ ಪ್ರಭುವಿನ ಸಿಂಹಾಸನದ ಮೇಲೆ ಕುಳಿತು 
ಕೊಂಡನು. ಸೊಲೊಮೋನನನ್ನು ಎಲ್ಲಾ ಇಸ್ರೇಲರು 
ಗೌರವಿಸಿದರು ಮತ್ತು ವಿಧೇಯರಾದರು. ಎಲ್ಲಾ 
ನಾಯಕರು, ಸೈನಿಕರು ಮತ್ತು ದಾವೀದನ ಗಂಡುಮಕ್ಕಳು 
ಸೊಲೊಮೋನನನ್ನು ತಮ್ಮ ಅರಸನನ್ನಾಗಿ ಸ್ವೀಕರಿಸಿ 
ಅವನಿಗೆ ವಿಧೇಯರಾದರು. ನ ಯೆಹೋವನು ಸೊಲೊ 
ಮೋನನನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿದನು. ಇಸ್ರೇ 
ಲಿನಲ್ಲಿದ್ದ ಯಾವ ಅರಸನಿಗೂ ಸೊಲೊಮೋನನಿಗಿದ್ದಷ್ಟು 
ಗೌರವವು ವೈಭವವು ಇರಲಿಲ್ಲ. 


ದಾವೀದನ ಮರಣ 

26-27ಬಷಯನ ಮಗನಾದ ದಾವೀದನು ಇಸ್ರೇಲರನ್ನು 
ನಲವತ್ತುವರುಷ ಆಳಿದನು. ಅವನು ಹೆಬ್ರೋನಿನಲ್ಲಿ 
ಏಳುವರುಷ ರಾಜ್ಯಪಾಲನೆ ಮಾಡಿದನು ಮತ್ತು ಜಿರುಸ 
ಲೇಮಿನಲ್ಲಿ ಮೂವತ್ತುಮೂರು ವರುಷ ಆಳಿದನು. 
೫ ಅವನು ಬಹಳ ಮುದುಕನಾಗಿ ಸತ್ತನು. ಅವನ ದೀರ್ಫಾ 
ಯುಷ್ಯದಲ್ಲಿ ಹೆಚ್ಚಾದ ಗೌರವ ಸನ್ಮಾನಗಳು ದೊರೆತವು. 
ಅವನ ನಂತರ ಮಗನಾದ ಸೊಲೊಮೋನನು 
ಅರಸನಾದನು. 

ಪ್ರಾರಂಭದಿಂದ ಹಿಡಿದು ಕೊನೆಯತನಕ ದಾವೀ 
ದನು ಮಾಡಿದ ಎಲ್ಲಾ ಕೃತ್ಯಗಳನ್ನು ದರ್ಶಿಯಾದ 
ಸಮುವೇಲ, ಪ್ರವಾದಿಯಾದ ನಾತಾನ ಮತ್ತು ದರ್ಶಿ 
ಯಾದ ಗಾದ್‌ ಇವರ ಚರಿತ್ರೆಗಳಲ್ಲಿ ಬರೆಯಲ್ಪಟ್ಟಿವೆ. 
ಇಸ್ರೇಲಿನ ರಾಜನಾಗಿದ್ದಾಗ ದಾವೀದನು ಮಾಡಿದ 
ಎಲ್ಲಾ ಸಾಹಸಕೃತ್ಯಗಳನ್ನೂ ಅವನ ಪರಾಕ್ರಮ ಮತ್ತು 
ಅವನಿಗೆ ಸಂಭವಿಸಿದೆಲ್ಲದ್ದರ ಕುರಿತಾಗಿ ಅವುಗಳಲ್ಲಿ 
ಬರೆಯಲಾಗಿದೆ. ಇಸ್ರೇಲಿನ ಮತ್ತು ಅದರ ಸಮೀಪದಲ್ಲಿ 
ಅನ್ಯ ಜನಾಂಗಗಳ ಕುರಿತಾದ ಸಂಗತಿಗಳನ್ನು ಅವುಗಳಲ್ಲಿ 
ಬರೆಯಲಾಗಿದೆ. 





581 


2 ಪೂರ್ವಕಾಲವೃತ್ತಾಂತ 


ಸೊಲೊಮೋನನು ಜ್ನಾಃ ನವನ್ನು ಕೇಳಿಕೊಂಡದ್ದು 

ದೇವರಾದ ಯೆಹೋವನು ಸೊಲೊಮೋನ 

ನೊಂದಿಗೆ ಇದ್ದುದರಿಂದ ಸೊಲೊಮೋನನು ಬಹು 
ಬಲಿಷ್ಠನಾದ ಅರಸನಾಗಿ ಪ್ರಖ್ಯಾತನಾದನು. 

ಸೊಲೊಮೋನನು ಇಸ್ರೇಲರನ್ನೂ ಅಂದರೆ ನ್ಯಾಯಾ 
ಧಿಪತಿಗಳನ್ನೂ ಸೇನಾಧಿಪತಿಗಳನ್ನೂ ಕುಲ ಪ್ರಧಾನರನ್ನೂ 
ಕರೆಯಿಸಿ ಅವರೊಂದಿಗೆ ಗಿಬ್ಯೋನಿನ ಉನ್ನತಸ್ಥಳಕ್ಕೆ 
ಹೋದನು. ದೇವದರ್ಶನಗುಡಾರವು ಅಲ್ಲಿತ್ತು ಅರಣ್ಯ 
ದಲ್ಲಿ ಇಸ್ರೇಲರು ಪ್ರಯಾಣಿಸುತ್ತಿದ್ದಾಗ ಯೆಹೋವನ 
ಸೇವಕನಾದ ಮೋಶೆಯು ಗುಹಾರವನ್ನು ಮಾಡಿಸಿದ್ದನು. 
ದೇವರ ಒಡಂಬಡಿಕೆಯ ಪಟ್ಟಿಗೆಯನ್ನು ದಾವೀದನು 
ಕಿರ್ಯತ್ಯಾರೀಮಿನಿಂದ ಜೆರುಸಲೇಮಿಗೆ ತಂದು ಅಲ್ಲಿ 
ತಾನು ಅದಕ್ಕಾಗಿ ಏರ್ಪಡಿಸಿದ್ದ ಸ್ಥಳದಲ್ಲಿ ಪ್ರತಿಷ್ಠಿಸಿದನು; 
ಮತ್ತು ಅದಕ್ಕೆ ಗುಡಾರವನ್ನು ನಿರ್ಮಿಸಿದ್ದನು. 
5ಊರೀಯ ಮಗನಾದ ಬೆಚಲೇಲನು ಮಾಡಿದ 
ತಾಮ್ರದ ಯಜ್ಞವೇದಿಕೆಯು ಗಿಬ್ಯೋನಿನಲ್ಲಿದ್ದ ಪವಿತ್ರ 
ಗುಡಾರದ ಮುಂದೆ ಇಡಲ್ಪಟ್ಟಿತ್ತು. ಆದುದರಿಂದ 
ಸೊಲೊಮೋನನೂ ಇಸ್ರೇಲರೂ ಗಿಬ್ಯೋನಿಗೆ 
ಹೋದರು. €ದೇವದರ್ಶನಗುಹಾರದ ಮುಂಭಾಗ 
ದಲ್ಲಿದ್ದ ತಾಮ್ರದ ಯಜ್ಞವೇದಿಕೆಯ ಬಳಿಗೆ ಸೊಲೊ- 
ಮೋನನು ಹೋಗಿ ಅದರ ಮೇಲೆ ಒಂದು ಸಾವಿರ 
ಸರ್ವಾಂಗಹೋಮಗಳನ್ನು ಸಮರ್ಪಿಸಿದನು. 

7ಆ ರಾತ್ರಿ ದೇವರು ಸೊಲೊಮೋನನಿಗೆ ದರ್ಶನ 
ನೀಡಿ, "ಸೊಲೊಮೋನನೇ, ನಿನ್ನ ಕೋರಿಕೆಯೇನು?'' 
ಎಂದು ಕೇಳಿದನು. 

8ಆಗ ಸೊಲೊಮೋನನು ದೇವರಿಗೆ, ""ನೀನು ನನ್ನ 
ತಂದೆಯಾದ ದಾವೀದನ ಮೇಲೆ ಮಹಾಕೃಪೆಯನ್ನು 
ತೋರಿ ಅವನ ಸ್ಥಾನದಲ್ಲಿ ಅರಸನಾಗುವದಕ್ಕೆ ನನ್ನನ್ನು 
ಆರಿಸಿಕೊಂಡಿರುವೆ.?ದೇವರಾದ ಯೆಹೋವನೇ ನೀನು 
ನನ್ನ ತಂದೆಯಾದ ದಾವೀದನಿಗೆ ಮಾಡಿರುವ ವಾಗ್ದಾನ 
ವನ್ನು ನೆರವೇರಿಸು. ಒಂದು ದೊಡ್ಡ ರಾಜ್ಯಕ್ಕೆ ನನ್ನನ್ನು 
ಅರಸನನ್ನಾಗಿ ನೇಮಿಸಿರುತ್ತೀ. ಅದರಲ್ಲಿ ಭೂಮಿಯ 
ಧೂಳಿನೋಪಾದಿಯಲ್ಲಿ ಜನರು ತುಂಬಿದ್ದಾರೆ. 102 
ಜನರನ್ನು ಸರಿಯಾದ ರೀತಿಯಲ್ಲಿ ಆಳುವ ಹಾಗೆ ನನಗೆ 





ಜ್ಞಾನವನ್ನೂ ವಿವೇಕವನ್ನೂ ದಯಪಾಲಿಸು. ನಿನ್ನ 
ಸಹಾಯವಿಲ್ಲದೆ ಈ ನಿನ್ನ ಜನರನ್ನು ಆಳಲು ಯಾರಿಗೂ 
ಸಾಧ್ಯವಿಲ್ಲ'' ಎಂದು ಹೇಳಿದನು. 

!!ಆಗ ದೇವರು ಸೊಲೊಮೋನಕನಿಗೆ, ""ನಿನ್ನ ಕೋರಿಕೆ 
ಒಳ್ಳೆಯದಾಗಿದೆ. ನೀನು ಐಶ್ವರ್ಯವನ್ನಾಗಲೀ, ಗೌರವ 
ವನ್ನಾಗಲೀ, ಬೆಳ್ಳಿ ಬಂಗಾರಗಳನ್ನಾಗಲೀ ಕೇಳಲಿಲ್ಲ. ನಿನ್ನ 
ವೈರಿಗಳನ್ನು ನಿರ್ಮೂಲ ಮಾಡುವಂತಾಗಲೀ ಅಥವಾ 
ನಿನಗೆ ದೀರ್ಥ ಆಯುಷ್ಯವನ್ನು ಕೊಡು ಎಂದಾಗಲೀ 
ನೀನು ಕೇಳಿಕೊಳ್ಳದೆ ರಾಜ್ಯವನ್ನು ನ್ಯಾಯವಾಗಿ ಆಳಲು 
ಬೇಕಾದ ಜ್ಞಾನವಿವೇಕಗಳನ್ನು ಕೇಳಿಕೊಂಡೆ. ನಾನು 
ಆರಿಸಿಕೊಂಡಿರುವ ಜನಾಂಗದ ಮೇಲೆ ಆಡಳಿತ ನಡಿಸು 
ವಾಗ ಯೋಗ್ಯವಾದ ಸಲಹೆ ಕೊಡುವಂತೆ ಜ್ಞಾನವನ್ನು 
ಕೇಳಿರುತ್ತೀ. ನಾನು ನಿನಗೆ ಜ್ಞಾನ ವಿವೇಕಗಳನ್ನು 
ಕೊಡುವೆನು. ಅದರ ಜೊತೆಯಲ್ಲಿ ನಿನಗೆ ಐಶ್ವರ್ಯ 
ವನ್ನೂ ಘನತೆಯನ್ನೂ ದಯಪಾಲಿಸುವೆನು. ನಿನಗಿಂತ 
ಮುಂಚೆ ಇದ್ದ ಯಾವ ಅರಸನಿಗೂ ಇಂಥಾ ಐಶ್ವರ್ಯ 
ಗಳಾಗಲೀ ಘನತೆಯಾಗಲೀ ಇರಲಿಲ್ಲ. ಮತ್ತು ಇನ್ನು 
ಮುಂದೆಯೂ ಯಾವ ರಾಜನಿಗೂ ಇಂಥಾ ಘನತೆ ಮತ್ತು 
ಐಶ್ವರ್ಯಗಳಿರುವುದಿಲ್ಲ.'' 

ಸೊಲೊಮೋನನು ಗಿಬ್ಯೋನಿನಲ್ಲಿ ಆರಾಧನಾ 
ಸ್ಥಳಕ್ಕೆ ಹೋದನು. ಬಳಿಕ ಅವನು ದೇವದರ್ಶನ ಗುಡಾರ 
ದಿಂದ ಜೆರುಸಲೇಮಿಗೆ ಹಿಂದಿರುಗಿ ರಾಜ್ಯಭಾರವನ್ನು 
ಮಾಡತೊಡಗಿದನು. 


ಸೊಲೊಮೋನನು ಸೈನ್ಯವನ್ನೂ ತನ್ನ 

ಐಶ್ವರ್ಯವನ್ನೂ ಹೆಚ್ಚಿಸಿಕೊಂಡದ್ದು 
"ಸೊಲೊಮೋನನು ಕುದುರೆಗಳನ್ನೂ ರಥಗಳನ್ನೂ 
ಸಂಗ್ರಹಿಸಲು ಪ್ರಾರಂಭಿಸಿ ಒಂದು ಸಾವಿರದ ನಾನೂರು 
ರಥಗಳನ್ನೂ ಹನ್ನೆರಡು ಸಾವಿರ ರಾಹುತರನ್ನೂ ತನ್ನ 
ಸೈನ್ಯಕ್ಕೆ ಕೂಡಿಸಿಕೊಂಡನು. ಅವುಗಳನ್ನು ರಥಗಳನ್ನಿಡುವ 
ನಗರಗಳಲ್ಲಿ ಇರಿಸಿದನು. ಅದರಲ್ಲಿ ಕೆಲವನ್ನು ತನ್ನ 
ಅರಮನೆಯಿರುವ ಜೆರುಸಲೇಮಿನಲ್ಲಿ ಇರಿಸಿದನು. 
'5ಜಿರುಸಲೇಮಿನಲ್ಲಿ ಸೊಲೊಮೋನನು ಅಪಾರವಾದ 
ಬೆಳ್ಳಿಬಂಗಾರಗಳನ್ನು ಶೇಖರಿಸಿಟ್ಟಿದ್ದನು. ಭೂಮಿಯ 





2 ಪೂರ್ವಕಾಲವ್ಳತ್ತಾ 0ತ 1:16-2:14 


ಮೇಲೆ ಕಲ್ಲುಗಳು ಹೇಗಿರುತ್ತವೋ ಅದೇ ರೀತಿಯಲ್ಲಿ 
ಅವನಲ್ಲಿ ಬೆಳ್ಳಿಬಂಗಾರಗಳಿದ್ದವು. ದೇವದಾರು ಮರ 
ಗಳನ್ನೂ ಸೊಲೊಮೋನನು ಶೇಖರಿಸಿಟ್ಟನು. ಪಶ್ಚಿಮದ 
ಬೆಟ್ಟ ಪ್ರದೇಶಗಳಲ್ಲಿ ಜಾಲಿಮರಗಳು ಹೇರಳವಾಗಿರು 
ವಂತೆ ದೇವದಾರುಮರಗಳೂ ಹೇರಳವಾಗಿದ್ದವು. 
16 ಈಜಿಪ್ಟ್‌ ಮತ್ತು ಕ್ಯೂ ದೇಶಗಳಿಂದ ಸೊಲೊಮೋನನು 
ಕುದುರೆಗಳನ್ನು ತನ್ನ ವ್ಯಾಪಾರಸ್ಥರ ಮೂಲಕ ಖರೀದಿ 
ಮಾಡಿದನು. 'ಸೊಲೊಮೋನನ ವ್ಯಾಪಾರಿಗಳು ಈಜಿಪ್ಟಿ 
ನಲ್ಲಿ ಒಂದೊಂದು ರಥಕ್ಕೆ ಏಳು ಕಿಲೋ. ಗ್ರಾಂ. ತೂಕದ 
ಬೆಳ್ಳಿಯನ್ನೂ ಒಂದೊಂದು ಕುದುರೆಗೆ ಎರಡು ಕಿಲೋ. 
ಗ್ರಾಂ ತೂಕದ ಬೆಳ್ಳಿಯನ್ನೂ ಕೊಟ್ಟು ಖರೀದಿಸಿ ಅವು 
ಗಳನ್ನು ಹಿತ್ತಿಯರ ಅರಸರಿಗೂ ಅರಾಮ್ಯರ ಅರಸರಿಗೂ 
ಮಾರಿದರು. 


ದೇವಾಲಯವನ್ನು ಕಟ್ಟಲು ಸೊಲೊಮೋನನ ಸಿದ್ಧತೆ 
ಗ ದೇವಾಲಯವನ್ನು ಕಟ್ಟಿ ದೇವರಿಗೆ ಘನತೆಯನ್ನು 
ಸಲ್ಲಿಸಲು ಸೊಲೊಮೋನನು ಯೋಜಿಸಿದನು. 
ಮಾತ್ರವಲ್ಲದೆ ತನಗೆ ವಾಸಿಸಲು ಒಂದು ಅರಮನೆಯನ್ನು 
ಕಟ್ಟಲೂ ಸಿದ್ಧತೆ ಮಾಡಿದನು. ಅದಕ್ಕಾಗಿ ಎಪ್ಪತ್ತು ಸಾವಿರ 
ಮಂದಿ ಕೆಲಸಗಾರರನ್ನೂ ಎಂಭತ್ತು ಸಾವಿರ ಮಂದಿ 
ಕಲ್ಲುಕುಟಿಕರನ್ನೂ ಬೆಟ್ಟದ ಮೇಲೆ ನಡಿಯುತ್ತಿರುವ 
ಕಲ್ಲಿನ ಕೆಲಸಕ್ಕಾಗಿ ಮೂರುಸಾವಿರದ ಆರುನೂರು 
ಮಂದಿ ಮೇಸ್ತಿಗಳನ್ನೂ ನೇಮಿಸಿದನು. 
3ಸೊಲೊಮೋನನು ತನ್ನ ಸ್ನೇಹಿತನೂ ತೂರ್‌ ದೇಶದ 
ರಾಜನೂ ಆದ ಹೂರಾಮನಿಗೆ ಹೀಗೆ ಬರೆದು ಕಳುಹಿ 
ಸಿದನು: "ನನ್ನ ತಂದೆಯಾದ ದಾವೀದನ ಅರಮನೆಗೆ 
ಬೇಕಾದ ದೇವದಾರುಮರಗಳನ್ನು ನೀನು ಒದಗಿಸಿ 
ದಂತೆಯೇ ನನಗೂ ನೀನು ಸಹಾಯ ಮಾಡಬೇಕು. “ನನ್ನ 
ದೇವರಾದ ಯೆಹೋವನ ನಾಮದ ಘನತೆಗಾಗಿ ನಾನು 
ಒಂದು ದೇವಾಲಯವನ್ನು ಕಟ್ಟಲಿರುವೆನು. ಆತನ 
ಸನ್ನಿಧಿಯಲ್ಲಿ ನಿತ್ಯವೂ ಧೂಪವನ್ನು ಹಾಕುವೆವು; ವಿಶೇಷ 
ಮೇಜಿನ ಮೇಲೆ ಪವಿತ್ರವಾದ ರೊಟ್ಟಿಗಳನ್ನಿಡುವೆವು. ಪ್ರತಿ 
ಮುಂಜಾನೆ ಮತ್ತು ಸಾಯಂಕಾಲಗಳಲ್ಲಿ ಸಬ್ಬತ್‌ ದಿನ 
ಗಳಲ್ಲಿ ಮತ್ತು ಅಮಾವಾಸ್ಯೆದಿನಗಳಲ್ಲಿ ಯೆಹೋವನು 
ಆಜ್ಞಾಪಿಸಿದ ಹಬ್ಬಗಳಲ್ಲಿ ಸರ್ವಾಂಗಹೋಮಗಳನ್ನು 
ಸಮರ್ಪಿಸುವೆವು. ಇಸ್ರೇಲಿನ ಜನರು ನಿತ್ಯಾಕಾಲಕ್ಕೂ 
ಇವುಗಳನ್ನು ಅನುಸರಿಸಬೇಕೆಂದು ದೇವರು 
ನೇಮಿಸಿರುತ್ತಾನೆ. 
3""ನಮ್ಮ ದೇವರು ಎಲ್ಲಾ ದೇವರುಗಳಿಗಿಂತ ದೊಡ್ಡ 
ವನು. ಆದುದರಿಂದ ಆತನಿಗಾಗಿ ನಾನು ಮಹತ್ತಾದ 
ಆಲಯವನ್ನು ಕಟ್ಟುವೆನು. ಯಾವನೂ ದೇವರಿಗೆ 
ಆಲಯವನ್ನು ಕಟ್ಟಲು ಸಾಧ್ಯವಿಲ್ಲ. ಯಾಕಂದರೆ, 
ಆಕಾಶವಾಗಲೀ ಇಡೀ ವಿಶ್ವವಾಗಲೀ ಆತನ ವಾಸಕ್ಕೆ 





582 


ಸಾಲುವುದಿಲ್ಲ. ಆದ್ದರಿಂದ ನಾನು ಆತನಿಗೆ ಆಲಯವನ್ನು 
ಕಟ್ಟಲಾರೆ. ನಾನು ಆತನಿಗೆ ಆಲಯವನ್ನು ಕಟ್ಟು 
ತ್ತಿರುವುದು ಧೂಪಹಾಕಿ ಆತನನ್ನು ಘನಪಡಿಸುವದ 
ಕ್ಕಾಗಿಯಷ್ಟೇ. 

"ಚಿನ್ನ, ಬೆಳ್ಳಿ ತಾಮ್ರ, ಕಬ್ಬಿಣ ಇವುಗಳ ಕೆಲಸಗಳಲ್ಲಿ 
ಪಳಗಿರುವ ಒಬ್ಬ ಕುಶಲಕರ್ಮಿಯನ್ನು ನೀನು ಕಳುಹಿಸಿ 
ಕೊಡಬೇಕು. ಅವನಿಗೆ ನೀಲಿ, ಕೆಂಪು, ನೇರಳೆ, ವರ್ಣಗಳ 
ಬಟ್ಟೆಗಳನ್ನು ನೇಯುವುದೂ ಗೊತ್ತಿರಬೇಕು. ನನ್ನ ತಂದೆ 
ಆರಿಸಿಕೊಂಡಿರುವ ಕುಶಲಕರ್ಮಿಗಳ ಜೊತೆಯಲ್ಲಿ 
ಅವನು ಜಿರುಸಲೇಮಿನಲ್ಲಿಯೂ ಯೆಹೂದದಲ್ಲಿಯೂ 
ಕೆಲಸ ಮಾಡಬೇಕು. ಅಲ್ಲದೆ ನನಗೆ ಲೆಬನೋನಿನಿಂದ 
ದೇವದಾರು, ತುರಾಯಿ ಮತ್ತು ಸುಗಂಧಮರಗಳನ್ನು 
ಕಳುಹಿಸಿಕೊಡು. ನಿನ್ನ ಸೇವಕರು ಲೆಬನೋನಿನ ಮರ 
ಗಳನ್ನು ಕತ್ತರಿಸುವುದರಲ್ಲಿ ನಿಪುಣರೆಂಬುದು ನನಗೆ 
ಗೊತ್ತಿದೆ. ನಿನ್ನ ಅನುಭವಸ್ಥ ಸೇವಕರಿಗೆ ಸಹಾಯ 
ಮಾಡಲು ನನ್ನ ಸೇವಕರೂ ಬರುವರು. ನಾನು ಕಟ್ಟುವ 
ಆಲಯವು ದೊಡ್ಡದಾಗಿಯೂ ಅಂದವಾಗಿಯೂ 
ಇರುವದರಿಂದ ನನಗೆ ಬಹಳ ಮರ ಬೇಕಾಗುತ್ತದೆ. ''ನಿನ್ನ 
ಜನರು ಮರಗಳನ್ನು ಕಡಿದು ಸಾಗಿಸುವ ಕಾರ್ಯಕ್ಕೆ ನಾನು 
ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ವಿಂಟಾಲ್‌ ಗೋಧಿ 
ಯನ್ನೂ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ವಿಂಟಾಲ್‌ 
ಜವೆಗೋದಿಯನ್ನೂ ಒಂದು ಲಕ್ಷದ ಹದಿನೈದು ಸಾವಿರ 
ಲೀಟರ್‌ ದ್ರಾಕ್ಟಾರಸವನ್ನೂ ಒಂದು ಲಕ್ಷದ ಹದಿನೈದು 
ಸಾವಿರ ಲೀಟರ್‌ ಎಣ್ಣೆಯನ್ನೂ ಕೊಡುವೆನು.'' 

ಅದಕ್ಕೆ ಹೂರಾಮನು ಸೊಲೊಮೋನನಿಗೆ ಪತ್ರದ 
ಮೂಲಕ ಹೀಗೆ ಉತರಿಸಿದನು,""ಸೊಲೊಮೋನನೇ, 
ಯೆಹೋವನು ತನ್ನ ಜನರನ್ನು ಪ್ರೀತಿಸುತ್ತಾನೆ. ಆದು 
ದರಿಂದಲೇ ನಿನ್ನನ್ನು ಅವರ ಅರಸನನ್ನಾಗಿ ಆರಿಸಿ 
ಕೊಂಡಿರುತ್ತಾನೆ. 

12""ಇಸ್ರ್ರೇಲರ ದೇವರಾದ ಯೆಹೋವನಿಗೆ ಸ್ತೋತ್ರ, 
ವಾಗಲಿ, ಆತನು ಭೂಪರಲೋಕಗಳನ್ನು ಉಂಟು 
ಮಾಡಿದನು. ಅರಸನಾದ ದಾವೀದನಿಗೆ ಒಬ್ಬ ಜ್ಞಾನವುಳ್ಳ 
ಮಗನನ್ನು ಅನುಗ್ರಹಿಸಿದ್ದಾನೆ. ನಿನಗೆ ಜ್ಞಾನವೂ 
ತಿಳುವಳಿಕೆಯೂ ಇರುವದರಿಂದ ನೀನು ದೇವಾಲಯ 
ವನ್ನು ಕಟ್ಟುವೆ ಮತ್ತು ನಿನಗೂ ಒಂದು ಅರಮನೆಯನ್ನೂ 
ಕಟ್ಟುವೆ. ನಾನು ಹೂರಾಮಾಬೀ ಎಂಬ ಹೆಸರಿನ ಅನು 
ಭವಶಾಲಿಯಾದ ಕುಶಲಕರ್ಮಿಯನ್ನು ನಿನಗೋಸ್ಕರ 
ಕಳುಹಿಸುತ್ತೇನೆ. ಅವನ ತಾಯಿಯು ದಾನ್‌ ಕುಟುಂಬ 
ದವಳು, ತಂದೆಯು ತೂರ್‌ ಪಟ್ಟಣದವನು. ಅವನು ಬೆಳ್ಳಿ 
ಬಂಗಾರ, ತಾಮ್ರ, ಕಬ್ಬಿಣ ಮರ ಇವುಗಳ ಕೆಲಸಗಳಲ್ಲಿ 
ತುಂಬ ಚತುರನು. ಅಲ್ಲದೆ ನೀಲಿ, ಕೆಂಪು ಧೂಮ್ರ, 
ವರ್ಣದ ಬಟ್ಟೆಗಳನ್ನು ಮತ್ತು ಬೆಲೆಬಾಳುವ ಲಿನಿನ್‌ 
ಬಟ್ಟೆಗಳನ್ನು ನೇಯುವುದರಲ್ಲಿ ನಿಪುಣನಾಗಿದ್ದಾನೆ. 





583 2 ಪೂರ್ವಕಾಲವೃತ್ತಾ 0ತ 2:15-3:17 


ನೀನು ಏನೇ ಹೇಳಿದರೂ ಅವನು ಮಾಡಿಕೊಡುವನು. 
ನಿನ್ನ ಮತ್ತು ದಾವೀದನ ಕುಶಲಕರ್ಮಿಗಳ ಜೊತೆಯಲ್ಲಿ 
ಅವನು ಕೆಲಸ ಮಾಡುವನು. 

15" ನೀನು ನನ್ನ ಸೇವಕರಿಗೆ ಆಹಾರವನ್ನೂ ದ್ರಾಕ್ಷಾ 
ರಸವನ್ನೂ ಎಣ್ಣೆಯನ್ನೂ ಕೊಹುವ ಭರವಸೆ ನೀಡಿರುವೆ. 
ಆದ್ದರಿಂದ ದಯವಿಟ್ಟು ಇವುಗಳನ್ನು ಒದಗಿಸಿಕೊಡು. 
ನಾವು ಲೆಬನೋನಿನಲ್ಲಿ ನಿನಗೆ ಬೇಕಾದಷ್ಟು 
ಮರಗಳನ್ನು ಕಡಿದು ಅವುಗಳನ್ನು ಜೋಡಿಸಿ ತೆಪ್ಪಗಳ 
ನ್ನಾಗಿ ಮಾಡಿ ಸಮುದ್ರದಲ್ಲಿ ತೇಲಿಬಿಡುವೆವು. ಅವು 
ಯೊಪ್ಪಕ್ಕೆ ತಲುಪಿದಾಗ ನೀನು ಅವುಗಳನ್ನು ಶೇಖರಿಸಿ 
ಬೇಕಾದ ಕಡೆಗೆ ರವಾನಿಸು.'' 

ಸೊಲೊಮೋನನು ತನ್ನ ರಾಜ್ಯದಲ್ಲಿದ್ದ ಎಲ್ಲಾ 
ಪರದೇಶಸ್ಥರನ್ನು ಲೆಕ್ಕಿಸಿದನು. ಸೊಲೊಮೋನನ ತಂದೆ 
ಯಾದ ದಾವೀದನು ಮಾಡಿದ ಜನಗಣತಿಯನಂತರ ಈ 
ಜನಗಣತಿಯನ್ನು ಮಾಡಲಾಯಿತು. ಅವರಲ್ಲಿ ಒಂದು 
ಲಕ್ಷದ ಐವತ್ತ ಮೂರು ಸಾವಿರದ ಆರುನೂರು ಮಂದಿ 
ಪರದೇಶದವರಿದ್ದರು. ಅವರಲ್ಲಿ ಎಪ್ಪತ್ತು ಸಾವಿರ ಮಂದಿ 
ಯನ್ನು ಸೊಲೊಮೋನನು ಹೊರೆಹೊರುವದಕ್ಕಾಗಿ 
ನೇಮಿಸಿದನು; ಎಂಭತ್ತು ಸಾವಿರ ಮಂದಿಯನ್ನು ಬೆಟ್ಟ 
ಗಳಲ್ಲಿ ಕಲ್ಲಿನ ಕೆಲಸಮಾಡಲು ನೇಮಿಸಿದನು; ಮೂರು 
ಸಾವಿರದ ಆರುನೂರು ಮಂದಿಯನ್ನು ಕಾರ್ಮಿಕರ 
ಮೇಲ್ವಿಚಾರಣೆಗೋಸ್ಕರ ನೇಮಿಸಿದನು. 





ಸೊಲೊಮೋನನು ದೇವಾಲಯವನ್ನು ಕಟ್ಟೆದನು 
ಥಿ ಜೆರುಸಲೇಮಿನಲ್ಲಿರುವ ಮೊರೀಯಾ ಬೆಟ್ಟದ ಮೇಲೆ 
ಸೊಲೊಮೋನನು ದೇವಾಲಯವನ್ನು ಕಟ್ಟಲು 
ಪ್ರಾರಂಭಿಸಿದನು. ಅದೇ ಸ್ಥಳದಲ್ಲಿ ಸೊಲೊಮೋನನ 
ತಂದೆಯಾದ ದಾವೀದನಿಗೆ ಯೆಹೋವನು ದರ್ಶನ 
ಕೊಟ್ಟಿದ್ದನು. ಅದು ಯೆಬೂಸಿಯನಾದ ಒರ್ನಾನನ ಕಣ 
ವಾಗಿತ್ತು. ಆಲಯವನ್ನು ಕಟ್ಟಲು ದಾವೀದನು ಆ 
ಸ್ಥಳವನ್ನು ತಯಾರು ಮಾಡಿದ್ದನು. ಸೊಲೊಮೋನನು 
ತನ್ನ ರಾಜ್ಯಾಳ್ವಿಕೆಯ ನಾಲ್ಕನೆಯ ವರುಷದ ಎರಡನೆಯ 
ತಿಂಗಳಿನಲ್ಲಿ ದೇವಾಲಯದ ಕೆಲಸವನ್ನು 
ಪ್ರಾರಂಭಿಸಿದನು. 
ದೇವಾಲಯದ ಅಸ್ತಿವಾರದ ಉದ್ದಳತೆಯು ಹೀಗಿತ್ತು: 
ಉದ್ದ ಅರವತ್ತು ಮೊಳ, ಅಗಲ ಇಪ್ಪತ್ತು ಮೊಳ. 
ದೇವಾಲಯದ ಅಳತೆಗಾಗಿ ಸೂಲೊಮೋನನು ಹಳೆಯ 
ಮೊಳದ ಅಳತೆಯನ್ನು ಉಪಯೋಗಿಸಿದನು. *ದೇವಾ 
ಲಯದ ಮುಂದುಗಡೆಯಿದ್ದ ಮಂಟಪವು ಇಪ್ಪತ್ತು ಮೊಳ 
ಉದ್ದ ಮತ್ತು ಇಪ್ಪತ್ತು ಮೊಳ ಎತ್ತರವಿತ್ತು ಮಂಟಪದ 
ಒಳಮೈಯನ್ನು ಸೊಲೊಮೋನನು ಅಪ್ಪಟ ಬಂಗಾರದ 
ತಗಡಿನಿಂದ ಹೊದಿಸಿದನು. *ದೊಹ್ಹ್ಡ ಕೋಣೆಯ 
ಗೋಡೆಗೆ ಸೊಲೊಮೋನನು ತುರಾಯಿ ಮರದ ಹಲಗೆ 


ಗಳಿಂದ ಹೊದಿಸಿ ಅದರ ಮೇಲೆ ಬಂಗಾರದ ತಗಡನ್ನು 
ಹೊದಿಸಿದನು. ಅದರಲ್ಲಿ ಖರ್ಜೂರ ಮರಗಳೂ ಸರ 
ಪಣಿಗಳೂ ಬಂಗಾರದಿಂದ ಮಾಡಲ್ಪಟ್ಟು ಜೋಡಿಸಿದ್ದವು. 
ದೇವಾಲಯವನ್ನು ಬೆಲೆಯುಳ್ಳ ರತ್ನಗಳಿಂದ ಅಲಂಕರಿಸಿ 
ದನು. ಸೊಲೊಮೋನನು ಪರ್ವಯಿಮ್‌ ದೇಶದ 
ಬಂಗಾರವನ್ನು ಉಪಯೋಗಿಸಿದನು. 7ದೇವಾಲಯದ 
ಗೋಡೆಯ ಒಳಭಾಗವನ್ನು ಸೊಲೊಮೋನನು 
ಬಂಗಾರದಿಂದ ಹೊದಿಸಿದನು ಮತ್ತು ಆಲಯದ ತೊಲೆ, 
ಹೊಸ್ತಿಲು, ಗೋಡೆ, ಕದ ಇವುಗಳನ್ನೂ ಬಂಗಾರದ ತಗಡಿ 
ನಿಂದ ಹೊದಿಸಿ, ಗೋಡೆಗಳ ಮೇಲೆ ಕೆರೂಬಿಗಳ ಚಿತ್ರ, 
ವನ್ನು ಕೆತ್ತಿಸಿದನು. 

ಸೊಲೊಮೋನನು ಅತ್ಯಂತ ಪವಿತ್ರಸ್ಥಳವನ್ನು 
ತಯಾರಿಸಿದನು. ಅದು ಇಪ್ಪತ್ತು ಮೊಳ ಉದ್ದ ಮತ್ತು 
ಇಪ್ಪತ್ತು ಮೊಳ ಅಗಲವಿತ್ತು ದೇವಾಲಯದ ಅಗಲದಷ್ಟೇ 
ಅದು ಅಗಲವಿತ್ತು. ಅದರ ಗೋಡೆಗಳನ್ನು ಅಪ್ಪಟ 
ಬಂಗಾರದ ತಗಡಿನಿಂದ ಹೊದಿಸಿದನು. ಆ ಬಂಗಾರವು 
ಇಪ್ಪತ್ತಮೂರು ಟನ್‌ ತೂಕವಿತ್ತು. ಬಂಗಾರದ ಮೊಳೆ 
ಗಳ ತೂಕ ಅರ್ಧ ಕಿಲೋ.ಗ್ರಾಂ. ಸೊಲೊಮೋನನು 
ಮೇಲುಪ್ಪರಿಗೆಯ ಕೋಣೆಗಳನ್ನೂ ಬಂಗಾರದಿಂದ 
ಹೊದಿಸಿದನು. ಸೊಲೊಮೋನನು ಅತ್ಯಂತ ಪವಿತ್ರ 
ಸ್ಥಾನದೊಳಗೆ ಇಡುವದಕ್ಕಾಗಿ ಎರಡು ಕೆರೂಬಿಗಳನ್ನು 
ಮಾಡಿಸಿ ಅವುಗಳನ್ನು ಬಂಗಾರದ ತಗಡಿನಿಂದ ಹೊದಿಸಿ 
ದನು. ''ಕೆರೂಬಿಗಳ ಒಂದೊಂದು ರೆಕ್ಕೆಯು ಐದೈದು 
ಮೊಳ ಉದ್ದನಿದ್ದವು. ರೆಕ್ಕೆಗಳ ಒಟ್ಟು ಉದ್ದ ಇಪ್ಪತ್ತು 
ಮೊಳ. ಕೆರೂಬಿಯ ಒಂದು ರೆಕ್ಕೆಯು ಗೋಡೆಗೆ ತಾಗಿತ್ತು; 
ಅದರ ಇನ್ನೊಂದು ರೆಕ್ಕೆಯು ಮತ್ತೊಂದು ಕೆರೂಬಿಯ 
ರೆಕ್ಕೆಯನ್ನು ತಾಗಿತ್ತು. '2೪ಂ೦ತೆಯೇ ಎರಡನೆಯ 
ಕೆರೂಬಿಯ ಇನ್ನೊಂದು ರೆಕ್ಕೆಯು ಮತ್ತೊಂದು 
ಗೋಡೆಗೆ ತಾಗಿತ್ತು ಹೀಗೆ ಕೆರೂಬಿಗಳ ರೆಕ್ಕೆಗಳು 
ಇಪ್ಪತ್ತು ಮೊಳ ಸ್ಥಳವನ್ನು ಆವರಿಸಿಕೊಂಡಿದ್ದವು. ಅವು 
ಪವಿತ್ರಸ್ಥಳದ ಕಡೆಗೆ ಮುಖಮಾಡಿಕೊಂಡು ನಿಂತಿದ್ದವು. 

[ಸೊಲೊಮೋನನು ದೇವಾಲಯಕ್ಕೆ ನೀಲ, ಧೂಮ್ರ, 
ಮತ್ತು ಕೆಂಪು ಬಟ್ಟೆ ಮತ್ತು ಬೆಲೆಬಾಳುವ ನಾರುಬಟ್ಟೆ 
ಗಳಿಂದ ಪರದೆಗಳನ್ನು ತಯಾರಿಸಿ ಅದರ ಮೇಲೆ 
ಕೆರೂಬಿಯರ ಚಿತ್ರವನ್ನು ಕಸೂತಿ ಮಾಡಿಸಿದನು. 

ಸೊಲೊಮೋನನು ದೇವಾಲಯದ ಎದುರಿನಲ್ಲಿ 
ಮೂವತ್ತೈದು ಮೊಳ ಎತ್ತರದ ಎರಡು ಕಂಬಗಳನ್ನು 
ನಿಲ್ಲಿಸಿದನು. ಅದರ ಮೇಲಿನ ಭಾಗ ಐದು ಮೊಳ ಎತ್ತರ 
ವಿತ್ತು. 16ಅವನು ಕೊರಳಿನ ಸರಗಳನ್ನು ಮಾಡಿಸಿ ಅವು 
ಗಳನ್ನು ಕಂಬಗಳ ಮೇಲ್ಭಾಗದಲ್ಲಿ ಸಿಕ್ಕಿಸಿದನು. ಅವನು 
ನಾರು ದಾಳಿಂಬೆ ಹಣ್ಣುಗಳನ್ನು ಮಾಡಿಸಿ ತೂಗು 
ಹಾಕಿದನು. ''ಈ ಕಂಬಗಳನ್ನು ದೇವಾಲಯದ ಬಲಗಡೆ 
ಯಲ್ಲಿಯೂ ಎಡಗಡೆಯಲ್ಲಿಯೂ ನಿಲ್ಲಿಸಿದನು. 


2 ಪೂರ್ವಕಾಲವ್ಳತ್ತಾ 0ತ 4:1-21 


ಬಲಗಡೆಯ ಕಂಬಕ್ಕೆ ಯಾಕೀನ್‌ ಎಂತಲೂ ಎಡಗಡೆಯ 
ಕಂಬಕ್ಕೆ ಬೋವಜ್‌ ಎಂತಲೂ ಹೆಸರಿಟ್ಟನು. 


ದೇವಾಲಯದ ವಸ್ತುಗಳು 
ಸೊಲೊಮೋನನು ತಾಮ್ರದ ಯಜ್ಞವೇದಿಕೆಯನ್ನು 
ಮಾಡಿಸಿದನು. ಅದು ಇಪ್ಪತ್ತು ಮೊಳ ಉದ್ದ; ಇಪ್ಪತ್ತು 
ಮೊಳ ಅಗಲ; ಮತ್ತು ಹತ್ತು ಮೊಳ ಎತ್ತರವಿತ್ತು ಅವನು 
ಎರಕಹೊಯ್ದ ದೊಡ್ಡ ಗಾತ್ರದ ನೀರಿನ ಪಾತ್ರೆಯನ್ನು 
ಮಾಡಿಸಿದನು. ಇದು ದುಂಡಾಕಾರವಾಗಿದ್ದು ಅದರ 
ಬಾಯಿಯ ಅಂಚಿನಿಂದ ಅಂಚಿಗೆ ಹತ್ತು ಮೊಳ ಅಗಲ 
ವಿತ್ತು; ಅದರ ಸುತ್ತಳತೆ ಮೂವತ್ತು ಮೊಳ; ಎತ್ತರ ಐದು 
ಮೊಳ. *ಆ ನೀರಿನ ಪಾತ್ರೆಯನ್ನು ಎರಕಹೊಯ್ಯುವಾಗ 
ಅದರ ಬಾಯಿಯ ಅಂಚಿನ ಕೆಳಗೆ ಸುತ್ತಲೂ ಹೋರಿಯ 
ಚಿತ್ರವನ್ನು ಎರಡು ಸಾಲಾಗಿ ಹತ್ತು ಮೊಳ ಎರಕ ಹೊಯ್ದಿ 
ದ್ಡನು. "ಆ ಬೃಹದಾಕಾರದ ಪಾತ್ರೆಯನ್ನು ಹನ್ನೆರಡು 
ದೊಡ್ಡ ಎರಕದ ಹೋರಿಗಳ ಮೇಲೆ ಇಡಲಾಗಿತ್ತು. 
ಇವುಗಳಲ್ಲಿ ಮೂರು ಹೋರಿಗಳು ಪೂರ್ವದ ಕಡೆಗೂ 
ಮೂರು ಹೋರಿಗಳು ಪಶ್ಚಿಮದ ಕಡೆಗೊ ಮೂರು 
ಹೋರಿಗಳು ಉತ್ತರದ ಕಡೆಗೂ ಮೂರು ಹೋರಿಗಳು 
ದಕ್ಷಿಣದ ಕಡೆಗೂ ಮುಖಮಾಡಿ ನಿಂತಿದ್ದವು. ಎಲ್ಲಾ 
ಹೋರಿಗಳು ಒಂದಕ್ಕೊಂದಕ್ಕೆ ಮತ್ತು ಮಧ್ಯಭಾಗಕ್ಕೆ 
ಹಿಮ್ಮುಖವಾಗಿ ನಿಂತುಕೊಂಡಿದ್ದವು. *ಈ ತಾಮ್ರ,ದ 
ಎರಕದ ಪಾತ್ರೆಯು ಮೂರು ಇಂಚು ದಪ್ಪವಾಗಿತ್ತು. 
ಅದರ ಅಂಚು ಕಮಲಾಕಾರದ ಬಟ್ಟಲನ್ನು ಹೋಲು 
ತ್ತಿತ್ತು ಅದರಲ್ಲಿ ಅರವತ್ತಾರು ಸಾವಿರ ಲೀಟರ್‌ ನೀರನ್ನು 
ತುಂಬಬಹುದಾಗಿತ್ತು. 
ಸೊಲೊಮೋನನು ಹತ್ತು ಗಂಗಾಳಗಳನ್ನು ಮಾಡಿಸಿ 
ದನು. ಐದು ಗಂಗಾಳಗಳನ್ನು ತಾಮ್ರದ ನೀರಿನ 
ತೊಟ್ಟಿಯ ಬಲಗಡೆಯಲ್ಲಿಡಿಸಿದನು. ಉಳಿದ ಐದು 
ಗಂಗಾಳಗಳನ್ನು ಪಾತ್ರೆಯ ಎಡಗಡೆಯಲ್ಲಿಡಿಸಿದನು. ಈ 
ಗಂಗಾಳಗಳ ನೀರನ್ನು ಯಜ್ಞ ಮಾಡಲಿಕ್ಕಿರುವ ಪದಾರ್ಥ 
ಗಳನ್ನು ತೊಳೆಯುವದಕ್ಕಾಗಿ ಉಪಯೋಗಿಸಿದರು. 
ಮತ್ತು ಯಾಜಕರು ಯಜ್ಞಗಳನ್ನು ಅರ್ಪಿಸುವ ಮೊದಲು 
ತಮ್ಮನ್ನು ಶುದ್ಧ ಮಾಡಿಕೊಳ್ಳುವದಕ್ಕಾಗಿ ದೊಡ್ಡ ತಾಮ್ರದ 
ಪಾತ್ರೆಯ ನೀರನ್ನು ಉಪಯೋಗಿಸುತ್ತಿದ್ದರು. 
ಸೊಲೊಮೋನನು ಹತ್ತು ದೀಪಸ್ತಂಭಗಳನ್ನು 
ಬಂಗಾರದಿಂದ ಮಾಡಿಸಿದನು. ಮೊದಲೇ ತೋರಿಸಿದ 
ಮಾದರಿಯ ಮೇರೆಗೆ ದೀಪಸ್ತಂಭಗಳನ್ನು ಮಾಡಿಸಿದನು. 
ಇವುಗಳಲ್ಲಿ ಐದನ್ನು ದೇವಾಲಯದೊಳಗೆ ಬಲಗಡೆ ಯ 
ಲ್ಲಿಯೂ ಐದು ದೀಪಸ್ತಂಭಗಳನ್ನು ಎಡಗಡೆಯಲ್ಲಿಯೂ 
ಇಡಿಸಿದನು. 8ಅವನು ಹತ್ತು ಮೇಜುಗಳನ್ನು ಮಾಡಿಸಿ 
ಅವುಗಳಲ್ಲಿ ಐದನ್ನು ದೇವಾಲಯದ ಬಲಗಡೆಯ 
ಲ್ಲಿಯೂ ಉಳಿದ ಐದನ್ನು ಎಡಗಡೆಯಲ್ಲಿಯೂ ಇರಿಸಿ 





584 


ದನು. ಅನಂತರ ಸೊಲೊಮೋನನು ನೂರು ಬಂಗಾರದ 
ಬೋಗುಣಿಗಳನ್ನು* ಮಾಡಿಸಿದನು. ?ಇದಲ್ಲದೆ ಸೊಲೊ 
ಮೋನನು ಯಾಜಕರ ಅಂಗಳವನ್ನೂ ಮಹಾ ಅಂಗಳ 
ವನ್ನೂ ಸಿದ್ಧಪಡಿಸಿದನು. ಅವುಗಳ ಕದಗಳನ್ನು ತಾಮ್ರ, 
ದಿಂದ ಹೊದಿಸಲಾಗಿದ್ದವು. "ಅವನು ಆ ದೊಡ್ಡ ನೀರಿನ 
ಪಾತ್ರೆಯನ್ನು ದೇವಾಲಯದ ಬಲ ಬದಿಯಲ್ಲಿ ಆಗ್ನೇಯ 
ದಿಕ್ಕಿನಲ್ಲಿ ಇರಿಸಿದನು. 

''ಹೂರಾಮನು ಪಾತ್ರೆಗಳನ್ನೂ ಸಲಿಕೆಗಳನ್ನೂ 
ಬೋಗುಣಿಗಳನ್ನೂ ಮತ್ತು ದೇವಾಲಯದ ಉಪರಕರಣ 
ಗಳನ್ನೂ ಸೊಲೊಮೋನನು ಹೇಳಿದಂತೆಯೇ ಮಾಡಿ 
ಮುಗಿಸಿದನು. ?ಹೂರಾಮನು ದೇವಾಲದ ಎದುರಿ 
ನಲ್ಲಿಟ್ಟಿದ್ದ ಎತ್ತರದ ಕಂಬಗಳನ್ನೂ ಅವುಗಳ ತುತ್ತತುದಿ 
ಯಲ್ಲಿ ಎರಡು ಬೋಗುಣಿಗಳನ್ನೂ ಮಾಡಿಸಿದನು. ಆ 
ಬೋಗುಣಿಗಳಿಗೆ ಅಲಂಕೃತವಾದ ಜಾಲರಿಗಳನ್ನು 
ಹೊದಿಸಿದನು. ಆ ಜಾಲರಿಯಲ್ಲಿ ಸಿಕ್ಕಿಸಲು ನಾನೂರು 
ದಾಳಿಂಬೆಗಳನ್ನು ಮಾಡಿದನು. ಪ್ರತಿಯೊಂದು ಜಾಲರಿ 
ಯಲ್ಲಿ ಎರಡು ಸಾಲಾಗಿ ದಾಳಿಂಬೆಗಳನ್ನು ಸಿಕ್ಕಿಸಿಟ್ಟನು. 
ಈ ಜಾಲರಿಯು ಕಂಬದ ಮೇಲ್ಭಾಗವನ್ನು ಮುಚ್ಚಿತ್ತು. 
''ಹೂರಾಮನು ಪೀಠಗಳನ್ನೂ ಅವುಗಳ ಮೇಲೆ 
ಬೋಗುಣಿಗಳನ್ನೂ ಮಾಡಿದನು. "ಎರಕಹೊಯ್ದ 
ತಾಮ್ರದ ದೊಡ್ಡ ಪಾತ್ರೆಯನ್ನೂ ಅದರ ಕೆಳಗೆ ಹೋರಿ 
ಗಳನ್ನೂ ತಯಾರಿಸಿದನು. ಹಂಡೆ, ಸಲಿಕೆ, ಮುಳ್ಳು ಇವು 
ಗಳನ್ನೆಲ್ಲಾ ದೇವಾಲಯಕ್ಕಾಗಿ ಸೊಲೊಮೋನನು ಹೇಳಿ 
ದಂತೆಯೇ ಮಾಡಿದನು. ಇವೆಲ್ಲವನ್ನು ಹೊಳೆಯುವ 
ತಾಮ್ರದಿಂದ ಮಾಡಿದನು. !?ರಾಜನಾದ ಸೊಲೊ- 
ಮೋನನು ಈ ಉಪಕರಣಗಳನ್ನೆಲ್ಲಾ ಮೊದಲು 
ಜೋರ್ಡನ್‌ ತಗ್ಗಿನ ಸುಕ್ಕೋತ್‌ ಮತ್ತು ಚೆರೇದ ಸ್ಥಳ 
ಗಳಲ್ಲಿ ದೂರಕುವ ಆವೆ ಮಣ್ಣಿನಿಂದ ಆಕಾರಗಳನ್ನು 
ಸಿದ್ಧಪಡಿಸಿ ಅದಕ್ಕೆ ಎರಕ ಹೊಯಿಸಿದನು. "ಸೊಲೊ- 
ಮೋನನು ತಾಮ್ರದಿಂದ ಮಾಡಿಸಿದ ಉಪಕರಣಗಳ 
ತೂಕಕ್ಕೆ ಲೆಕ್ಕವೇ ಇರಲಿಲ್ಲ. 

ಸೊಲೊಮೋನನು ದೇವಾಲಯದೊಳಗೆ ಉಪ 
ಯೋಗಿಸುವ ಉಪಕರಣಗಳನ್ನು ಮಾಡಿಸಿದನು. ಅವನು 
ಬಂಗಾರದ ಯಜ್ಞವೇದಿಕೆಯನ್ನು ಮಾಡಿಸಿದನು; 
ನೈವೇದ್ಯದ ರೊಟ್ಟಿಗಳನ್ನು ಇಡಲು ಮೇಜುಗಳನ್ನು 
ಮಾಡಿಸಿದನು; ಅಪ್ಪಟ ಬಂಗಾರದಿಂದ ದೀಪಸ್ತಂಭ 
ಗಳನ್ನೂ ದೀಪಗಳನ್ನೂ ಮಾಡಿಸಿದನು. ಈ ದೀಪ ಸ್ತಂಭ 
ಗಳು ಪವಿತ್ರ ಸ್ಥಳದ ಎದುರಿನಲ್ಲಿ ನೇಮಕವಾದ ರೀತಿ 
ಯಲ್ಲಿ ಉರಿಯಬೇಕು. "ಸೊಲೊಮೋನನು ಹಣತೆ, 
ಹೂವು, ಅಗ್ಗಿಷ್ಟಿಕೆ ಇವುಗಳನ್ನು ಅಪ್ಪಟ್ಟ ಬಂಗಾರದಿಂದ 








ಬೋಗುಣಿ ರಕ್ತವನ್ನು ಚಿಮುಕಿಸುವುದಕ್ಕಾಗಿ ಇದನ್ನು ಉಪಯೋಗಿಸ 
ಲಾಗುತ್ತಿತ್ತು 


585 


ಮಾಡಿಸಿದನು; ಕತ್ತರಿ, ಬೋಗುಣಿ, ಧೂಪಾರತಿ, 
ಅಗ್ಗಿಷ್ಟಿಕೆ, ದೇವಾಲಯದ ಮಹಾಪವಿತ್ರ ಸ್ಥಳದೊಳಗಣ 
ಬಾಗಿಲಿನ ಕದಗಳು; ಅಂಗಳದ ಕದಗಳು ಇವುಗಳನ್ನೆಲ್ಲಾ 
ಅಪ್ಪಟ ಬಂಗಾರದಿಂದ ಮಾಡಿಸಿದನು. 
ಯೆಹೋವದೇವರ ಆಲಯಕ್ಕೆ ಸೊಲೊಮೋನನು 
ಮಾಹಬೇಕಾಗಿದ್ದ ಕೆಲಸವೆಲ್ಲವೂ ಮುಗಿಯಿತು. 
ದಾವೀದನು ದೇವಾಲಯಕ್ಕಾಗಿ ಕೊಟ್ಟಿದ್ದ ವಸ್ತುಗಳ 
ನ್ನೆಲ್ಲಾ ಸೊಲೊಮೋನನು ತಂದಿರಿಸಿದನು; ಬೆಳ್ಳಿಬಂಗಾರ 
ಗಳಿಂದ ಮಾಡಿದ ಸಾಮಾನುಗಳನ್ನು ಸೊಲೊಮೋನನು 
ದೇವಾಲಯದ ಭಂಡಾರದ ಕೋಣೆಗಳಲ್ಲಿ ಇಡಿಸಿದನು. 


ದೇವಾಲಯಕ್ಕೆ ಪವಿತ್ರ, ಪೆಟ್ಟಿಗೆಯ ಆಗಮನ 

?ದಾವೀದನಗರದಲ್ಲಿದ್ದ ಅಂದರೆ ಚೀಯೋನಿನಲ್ಲಿದ್ದ 
ಒಡಂಬಡಿಕೆಯ ಪೆಟ್ಟಿಗೆಯನ್ನು ತರುವದಕ್ಕಾಗಿ ಸೊಲೊ- 
ಮೋನನು ಇಸ್ರೇಲರ ಎಲ್ಲಾ ಹಿರಿಯರನ್ನು ಮತ್ತು ಕುಲಾ 
ಧಿಪತಿಗಳನ್ನು ಜೆರುಸಲೇಮಿಗೆ ಒಟ್ಟಾಗಿ ಕರೆಸಿದನು. 
3ಪರ್ಣಶಾಲೆಗಳ ಹಬ್ಬದ ದಿವಸ ಇಸ್ರೇಲರೆಲ್ಲರೂ ಅರಸ 
ನಾದ ಸೊಲೊಮೋನನ ಮುಂದೆ ಸೇರಿಬಂದರು. ಈ 
ಹಬ್ಬವು ವರ್ಷದ ಏಳನೆಯ ತಿಂಗಳಲ್ಲಿ ನಡೆಯಿತು. 

*ಇಸ್ರೇಲಿನ ಹಿರಿಯರೆಲ್ಲರೂ ಒಟ್ಟಾಗಿ ಸೇರಿಬಂದಾಗ 
ಲೇವಿಯರು ಯೆಹೋವನ ಒಹಂಬಡಿಕೆಯ ಪೆಟ್ಟಿಗೆ 
ಯನ್ನು ಹೊತ್ತುಕೊಂಡು ಜೆರುಸಲೇಮಿಗೆ ತಂದರು. 
5ಯಾಜಕರೂ ಲೇವಿಯರೂ ಗುಡಾರವನ್ನು ಅದರ 
ಪವಿತ್ರ, ವಸ್ತುಗಳನ್ನು ಹೊತ್ತು ಜೆರುಸಲೇಮಿಗೆ ತಂದರು. 
"ಸೊಲೊಮೋನನು ಮತ್ತು ಇಸ್ರೇಲರೆಲ್ಲರೂ ಆ 
ಒಡಂಬಡಿಕೆಯ ಪೆಟ್ಟಿಗೆಯ ಮುಂಡೆ ನೆರೆದು ಬಂದರು. 
ಸೊಲೊಮೋನನು ಮತ್ತು ಎಲ್ಲಾ ಇಸ್ರೇಲರೂ ಲೆಕ್ಕವಿಲ್ಲ 
ದಷ್ಟು ಕುರಿಗಳನ್ನೂ ಹೋರಿಗಳನ್ನೂ ಯಜ್ಞಮಾಡಿದರು. 
7ಆಮೇಲೆ ಯಾಜಕರು ಒಡಂಬಡಿಕೆಯ ಪೆಟ್ಟಿಗೆಯನ್ನು 
ಅದಕ್ಕಾಗಿ ಮಾಡಿದ್ದ ಅತಿ ಪರಿಶುದ್ಧಸ್ಥಳದ ಕೆರೂಬಿಗಳ 
ರೆಕ್ಕೆಗಳ ಕೆಳಗೆ ಇಟ್ಟರು. *ಕೆರೂಬಿಗಳ ರೆಕ್ಕೆಗಳು 
ಒಡಂಬಡಿಕೆಯ ಪೆಟ್ಟಿಗೆಯ ಮೇಲೆ ಚಾಚಿಕೊಂಡಿದ್ದವು. 
ಕೆರೂಬಿಗಳು ಆ ಪೆಟ್ಟಿಗೆಯ ಮೇಲೆಯೂ ಪೆಟ್ಟಿಗೆಯನ್ನು 
ಹೊತ್ತುಕೊಂಡು ಹೋಗಲು ಉಪಯೋಗಿಸುತ್ತಿದ್ದ ಕಂಬ 
ಗಳ ಮೇಲೆಯೂ ನಿಂತುಕೊಂಡಿದ್ದವು. ಆ ಪೆಟ್ಟಿಗೆಯನ್ನು 
ಹೊರಲು ಜೋಡಿಸಿದ್ದ ಕೋಲುಗಳು ಉದ್ದವಾಗಿದ್ದ 
ಕಾರಣ ಅದರ ಕೊನೆಗಳು ಅತಿಪರಿಶುದ್ಧಸ್ಥಳದ 
ಮುಂಭಾಗದಲ್ಲಿ ಕಾಣುತ್ತಿದ್ದವು. ಆದರೆ ದೇವಾಲಯದ 
ಹೊರಗಿನಿಂದ ಆ ಕೋಲುಗಳು ಯಾರಿಗೂ ಕಾಣುತ್ತಿರ 
ಲಿಲ್ಲ. ಇಂದಿಗೂ ಆ ಕೋಲುಗಳು ಅಲ್ಲಿಯೇ ಅವೆ. 
10ಓಡಹಂಬಡಿಕೆಯ ಪೆಟ್ಟಿಗೆಯೊಳಗೆ ಎರಡು ಕಲ್ಲಿನ 
ಹಲಗೆಗಳು ಮಾತ್ರ, ಇದ್ದವು. ಹೋರೇಬ್‌ ಬೆಟ್ಟದಲ್ಲಿ 
ಮೋಶೆಯು ಈ ಕಲ್ಲಿನ ಹಲಗೆಗಳನ್ನು ಪೆಟ್ಟಿಗೆಯೊಳ 


2 ಪೂರ್ವಕಾಲವೃತ್ತಾ 0ತ 4:22-6:6 


ಗಿಟ್ಟನು. ಆ ಬೆಟ್ಟದಲ್ಲಿ ಯೆಹೋವನು ಈಜಿಷ್ಟಿನಿಂದ 
ಬಿಡುಗಡೆ ಹೊಂದಿದ ಇಸ್ರೇಲರೊಂದಿಗೆ ಒಡಂಬಡಿಕೆ 
ಯನ್ನು ಮಾಡಿಕೊಂಡನು. 

'!ಅಲ್ಲಿ ನೆರೆದುಬಂದಿದ್ದ ಯಾಜಕರೆಲ್ಲರೂ ಯಾವ 
ವರ್ಗ ವ್ಯತ್ಯಾಸವಿಲ್ಲದೆ ಆಚಾರಕ್ಕನುಸಾರವಾಗಿ ತಮ್ಮನ್ನು 
ಶುದ್ಧೀಕರಿಸಿಕೊಂಡರು. ಬಳಿಕ ಅವರು ಪವಿತ್ರ, ಸ್ಥಳದಿಂದ 
ಹೊರಬಂದು ಒಟ್ಟಾಗಿ ನಿಂತುಕೊಂಡರು. ಯಜ್ಞ 
ವೇದಿಕೆಯ ಪೂರ್ವಭಾಗದಲ್ಲಿ ಲೇವಿಯರ ಗಾಯಕರು 
ನಿಂತರು. ಆಸಾಫನ, ಹೇಮಾನನ ಮತ್ತು ಯೆದುತೂನನ 
ಗಾಯಕ ವೃಂದದವರೆಲ್ಲರೂ ಅಲ್ಲಿ ಇದ್ದರು. ಅವರ 
ಗಂಡುಮಕ್ಕಳೂ ಕುಟುಂಬದವರೂ ಅಲ್ಲಿದ್ದರು. 
ಗಾಯಕರೆಲ್ಲರೂ ಬಿಳೀ ನಾರುಮಡಿಯ ಬಟ್ಟೆಗಳನ್ನು 
ಉಟ್ಟಿದ್ದರು. ತಾಳ, ತಂತಿವಾದ್ಯಗಳನ್ನು ಹಿಡಿದುಕೊಂಡಿ 
ದ್ದರು. ಗಾಯಕರೊಂದಿಗೆ ನೂರಿಪ್ಪತ್ತು ಮಂದಿ ಯಾಜ 
ಕರು ತುತ್ತೂರಿಯನ್ನೂದಿದರು. ಗಾಯಕರ ಸ್ವರವೂ 
ತುತ್ತೂರಿಗಳ ಶಬ್ದವೂ ಒಬ್ಬನದೆಯೋ ಎಂಬಂತೆ 
ತೋರಿಬಂತು. ಅವರು ದೇವರನ್ನು ಸ್ತುತಿಸಿ ಕೊಂಡಾಡಿ 
ದಾಗ ಒಂದೇ ಶಬ್ದವು ಹೊರಟಿತ್ತು ಅವರು ತಮ್ಮ ತಾಳ, 
ತಂತಿವಾದ್ಯಗಳನ್ನು ಗಟ್ಟಿಯಾಗಿ ಬಾರಿಸಿದರು. ""ದೇವರಿಗೆ 
ಸ್ತೋತ್ರವಾಗಲಿ; ಆತನು ಒಳ್ಳೆಯವನು; ಆತನ ಪ್ರೀತಿಯು 
ಶಾಶ್ಚತವಾದದ್ದು'' ಎಂದು ಗಾಯಕರು ಹಾಡಿದರು. 

ಆಗ ದೇವಾಲಯವು ಯೆಹೋವನ ತೇಜಸ್ಸಿನಿಂದ 
ಕೂಡಿದ ಮೋಹದಿಂದ ತುಂಬಿಹೋಯಿತು. ಆಗ 
ಯಾಜಕರು ನಿಂತುಕೊಂಡು ಸೇವೆಯನ್ನು ಮಾಡಲಾಗ 
ಲಿಲ್ಲ. ಯಾಕಂದರೆ ದೇವರ ಮಹಿಮೆಯು ದೇವಾ 
ಲಯವನ್ನು ತುಂಬಿಕೊಂಡಿತ್ತು. 

ಆಗ ಸೊಲೊಮೋನನು, "ಯೆಹೋವನೇ, 

ಕಾರ್ಗತ್ತಲಿನಲ್ಲಿ ವಾಸಿಸುತ್ತೇನೆ ಎಂದು ಹೇಳಿರು 
ವೆಯಲ್ಲಾ! ನಾನು ನಿನಗೋಸ್ಕರ ಆಲಯವನ್ನು ಕಟ್ಟಿ 
ದ್ದೇನೆ. ಅದು ನಿನಗೆ ಶಾಶ್ವತವಾದ ವಾಸಸ್ಥಳವಾಗಲಿ'' 
ಎಂದು ಪ್ರಾರ್ಥಿಸಿದನು. 


ಸೊಲೊಮೋನನ ಭಾಷಣ 

3ಸೊಲೊಮೋನನು ತನ್ನ ಮುಂದೆ ನೆರೆದಿದ್ದ ಎಲ್ಲಾ 
ಇಸ್ರೇಲ್‌ ಸಮೂಹದವರ ಕಡೆಗೆ ತಿರುಗಿ ಅವರನ್ನು 
ಆಶೀರ್ವದಿಸಿ, “ಇಸ್ರೇಲಿನ ದೇವರಾದ ಯೆಹೋವನಿಗೆ 
ಸ್ತೋತ್ರವಾಗಲಿ. ಆತನು ನನ್ನ ತಂದೆಯಾದ ದಾವೀದನಿಗೆ 
ಮಾಡಿದ ವಾಗ್ದಾನವನ್ನು ನೆರವೇರಿಸಿದ್ದಾನೆ. ಆತನು 
ದಾವೀದನಿಗೆ, *ಈಜಿಷ್ಟಿನಿಂದ ನನ್ನ ಜನರನ್ನು ಬಿಡಿಸಿ 
ಹೊರ ತಂದಂದಿನಿಂದ ನನ್ನ ಆಲಯಕೋಸ್ಕರ ಇಸ್ರೇಲರ 
ಕುಲಗಳ ಯಾವ ಪಟ್ಟಣವನ್ನೂ ನಾನು ಆರಿಸಿಕೊಳ್ಳಲಿಲ್ಲ. 
ಇಸ್ರೇಲರನ್ನು ನಡಿಸುವುದಕ್ಕಾಗಿ ಒಬ್ಬ ನಾಯಕನನ್ನೂ 
ನಾನು ಆರಿಸಿಕೊಳ್ಳಲಿಲ್ಲ. 6ಆದರೆ ಈಗ ನಾನು ನನ್ನ 





2 ಪೂರ್ವಕಾಲವ್ಳತ್ತಾ 0ತ 6:7-26 





ಹೆಸರನ್ನು ಸ್ಥಾಪಿಸಲು ಜಿರುಸಲೇಮನ್ನು ಆರಿಸಿಕೊಂಡಿ 
ದ್ದೇನೆ; ದಾವೀದನನ್ನು ನನ್ನ ಜನರ ನಾಯಕನನ್ನಾಗಿ 
ಆರಿಸಿಕೊಂಡಿದ್ದೇನೆ. 

7°" ಇಸ್ರೇಲರ ದೇವರಾದ ಯೆಹೋವನಿಗೆ ಆಲಯ 
ವನ್ನು ಕಟ್ಟಲು ನನ್ನ ತಂದೆಯಾದ ದಾವೀದನಿಗೆ 
ಮನಸ್ಸಿತ್ತು. *ಆದರೆ ದೇವರು ನನ್ನ ತಂದೆಗೆ, 
'ದಾವೀದನೇ, ನೀನು ನನಗಾಗಿ ಒಂದು ಆಲಯವನ್ನು 
ಕಟ್ಟಲು ಮನಸ್ಸು ಮಾಡಿರುವದು ಒಳ್ಳೆಯದೇ ಸರಿ! 
ಆದರೆ ನೀನು ಆಲಯವನ್ನು ಕಟ್ಟಬಾರದು., ನಿನ್ನ ಸತ 
ಮಗನು ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟುವನು' 
ಎಂದು ಹೇಳಿದನು. ಯೆಹೋವನು ತಾನು ಕೊಟ್ಟ 
ಮಾತನ್ನು ಈಗ ನೆರವೇರಿಸಿದನು. ನಾನು ನನ್ನ ತಂದೆಯ 
ಸ್ಥಾನದಲ್ಲಿ ಅರಸನಾಗಿದ್ದೇನೆ. ದಾವೀದನು ನನ್ನ ತಂದೆ. 
ಈಗ ನಾನು ಇಸ್ರೇಲರ ರಾಜನು. ಇದು ದೇವರ ವಾಗ್ದಾನ 
ಕೃನುಸಾರವಾಗಿದೆ. ನಾನು ಇಸ್ರೇಲರ ದೇವರಾದ 
ಯೆಹೋವನ ನಾಮಕ್ಕಾಗಿ ದೇವಾಲಯವನ್ನು ಕಟ್ಟಿರು 
ತ್ತೇನೆ. ''ಇದಲ್ಲದೆ ನಿಬಂಧ ಶಾಸನವಿರುವ ದೇವರ 
ಒಡಂಬಡಿಕೆಯ ಪೆಟ್ಟಿಗೆಯನ್ನು ದೇವಾಲಯದೊಳಗೆ 
ಇಟ್ಟಿರುತ್ತೇನೆ'' ಎಂದು ಹೇಳಿದನು. 





ಸೊಲೊಮೋನನ ಪ್ರಾರ್ಥನೆ 

'`ಯಜ್ಞವೇದಿಕೆಯ ಮುಂದೆ ಸೊಲೊಮೋನನು 
ಇಸ್ರೇಲರ ಜನರೆದುರಿಗೆ ನಿಂತುಕೊಂಡು ತನ್ನ ಕೈ 
ಗಳನ್ನೆತ್ತಿಕೊಂಡು ನಿಂತನು. ಸೊಲೊಮೋನನು ಒಂದು 
ತಾಮ್ರದ ಪೀಠವನ್ನು ತಯಾರಿಸಿದ್ದನು. ಅದರ ಉದ್ದ 
ಐದು ಮೊಳ; ಅಗಲ ಐದು ಮೊಳ; ಎತ್ತರ ಮೂರು ಮೊಳ; 
ಅದನ್ನು ಪ್ರಾಕಾರದ ಮಧ್ಯದಲ್ಲಿಟ್ಟು ಅದರ ಮೇಲೆ 
ಇಸ್ರೇಲ್‌ ಸರ್ವಜನರ ಮುಂದೆ ಮೊಣಕಾಲೂರಿ ತನ್ನ 
ಕೈಗಳನ್ನು ಆಕಾಶದ ಕಡೆ ಎತ್ತಿ 

14°"ಇಸ್ರೇಲರ ದೇವರಾದ ಯೆಹೋವನೇ, ಭೂಪರ 
ಲೋಕಗಳಲ್ಲಿ ನಿನಗೆ ಸಮಾನರಾದ ಬೇರೆ ದೇವರು 
ಗಳಿಲ್ಲ. ನೀನು ನಿನ್ನ ಪ್ರೀತಿ ಕರುಣೆಯಿಂದೊಡ ಗೂಡಿದ 
ವಾಗ್ದಾನಗಳನ್ನು ನೆರವೇರಿಸುವೆ. ನೀನು ಮತ್ತು ನಿನ್ನ 
ಸೇವಕರು ಹೃದಯಪೂರ್ವಕವಾಗಿ ನಿನಗೆ ಯೋಗ್ಯರಾಗಿ 
ನಡೆದು, ನಿನ್ನ ಆಜ್ಞೆಗಳಿಗೆ ವಿಧೇಯರಾಗುವದಾದರೆ 
ಅವರ ವಿಷಯದಲ್ಲಿ ನಿನ್ನ ವಾಗ್ದಾನವನ್ನು ನೆರಷೇರಿಸುವೆ. 
ನಿನ್ನ ಸೇವಕನಾದ ದಾವೀದನಿಗೆ ನೀನು ಮಾಡಿದ 
ವಾಗ್ದಾನವನ್ನು ನೆರವೇರಿಸಿರುವೆ. ದಾವೀದನು ನನ್ನ ತಂದೆ. 
ಅವನಿಗೆ ನೀನು ವಾಗ್ದಾನವನ್ನು ಮಾಡಿರುವೆ. ಈ ದಿನ ನಿನ್ನ 
ವಾಗ್ದಾನವು ನಿನ್ನ ಹಸ್ತದ ಮೂಲಕ ನೆರವೇರಿತ್ತು. 
'6ಇಸ್ರ್ರೇಲರ ದೇವರಾದ ಯೆಹೋವನೇ, ""ನೀನು ನನ್ನ 
ತಂದೆಯಾದ ದಾವೀದನಿಗೆ, "ನಿನ್ನ ಸಂತಾನದವರು 
ನಿನ್ನಂತೆ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದರೆ, ನಿನ್ನ 


586 


ಸಂತಾನದವರೇ ಇಸ್ರೇಲ್‌ ಸಿಂಹಾಸನದ ಮೇಲೆ ಕುಳಿತು 
ಕೊಳ್ಳುವರು.' ಎಂದು ವಾಗ್ದಾನ ಮಾಡಿದೆಯಲ್ಲಾ? 
!'ಇಸ್ರ್ರೇಲರ ದೇವರಾದ ಯೆಹೋವನೇ, ನೀನು ನಿನ್ನ 
ಸೇವಕನಾದ ದಾವೀದನಿಗೆ ಕೊಟ್ಟಿರುವ ನಿನ್ನ ವಾಗ್ದಾನವು 
ನೆರವೇರಲಿ. 

18""ದೇವರೇ, ನೀನು ಭೂಮಿಯ ಮೇಲೆ ಜನ 
ರೊಂದಿಗೆ ವಾಸಿಸುವವನಲ್ಲವೆಂದು ತಿಳಿದಿದ್ದೇವೆ. ಆಕಾಶ 
ಮಂಡಲವಾಗಲೀ ಅತ್ಯುನ್ನತವಾದ ಆಕಾಶವಾಗಲೀ 
ನಿನಗೆ ವಾಸಸ್ಥಾನವಾಗಲು ಸಾಧ್ಯವಿಲ್ಲ. ಈಗ ನಾನು 
ಕಟ್ಟಿರುವ ಈ ಆಲಯವು ಸಹ ನಿನ್ನ ವಾಸಕ್ಕೆ ಸಾಲದು. 
'9ನನ್ನ ಪ್ರಾರ್ಥನೆಗೆ ಲಕ್ಕ್ಯಕೊಡು ಎಂದು ನಿನ್ನನ್ನು 
ಬೇಡುತ್ತೇನೆ. ದೇವರಾದ ಯೆಹೋವನೇ, ನನ್ನ ಬೇಡಿಕೆ 
ಗಳನ್ನು ಮತ್ತು ಸ್ತೋತ್ರಗಳನ್ನು ಲಾಲಿಸು. ನಾನು ನಿನ್ನ 
ಸೇವಕನಾಗಿದ್ದೇನೆ. ನಿನ್ನ ಕಣ್ಣುಗಳು ಹಗಲಿರುಳು ಈ 
ಆಲಯವನ್ನು ದೃಷ್ಟಿಸುತ್ತಲೇ ಇರಲಿ. ನೀನು ನಿನ್ನ ನಾಮ 
ವನ್ನು ಇಲ್ಲಿ ಸ್ಥಾಪಿಸುತ್ತೇನೆ ಎಂದು ಹೇಳಿರುವೆ. ನಾನು 
ಈ ದೇವಾಲಯದ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸು 
ವಾಗ ಆಲೈಸು. *'ನಿನ್ನ ಜನರಾದ ಇಸ್ರೇಲರು ಮತ್ತು 
ನಾನು ಮಾಡುವ ಪ್ರಾರ್ಥನೆಯನ್ನು ಆಲೈಸು. ನಾವು ಈ 
ದೇವಾಲಯದ ಕಡೆಗೆ ತಿರುಗಿಕೊಂಡು ನಿನಗೆ ಪ್ರಾರ್ಥಿಸು 
ವಾಗ ನಿನ್ನ ನಿವಾಸವಾದ ಪರಲೋಕದಿಂದ ನಮ್ಮ 
ಪ್ರಾರ್ಥನೆಯನ್ನು ಆಲೈಸು; ನಮ್ಮ ಪಾಪಗಳನ್ನು ಕ್ಚಮಿಸು. 

22"" ಒಬ್ಬನು ಇನ್ನೊಬ್ಬನಿಗೆ ವಿರುದ್ಧವಾಗಿ ದುಷ್ಟ 
ಕಾರ್ಯ ನಡೆಸಿದ್ದರೂ ತಾನು ಮಾಡಿಲ್ಲವೆಂದು ಹಾಗೆ ನಿನ್ನ 
ಯಜ್ಞವೇದಿಕೆಯ ಮುಂದೆ ಬಂದು ನಿನ್ನ ಹೆಸರಿನಲ್ಲಿ 
ಪ್ರಮಾಣಮಾಡಿದರೆ ಅದನ್ನುನೀನು ಪರಲೋಕದಿಂದ 
ಆಲ್ಫೈಸಿ ನಿನ್ನ ಸೇವಕನ ನ್ಯಾಯತೀರಿಸು. ಕೇಡು ಮಾಡಿ 
ದವನನ್ನು ಶಿಕ್ಚಿಸು; ಅವನು ಇನ್ನೊಬ್ಬನಿಗೆ ಮಾಡಿದ ದುಷ್ಟ 
ಕಾರ್ಯವು ಅವನಿಗೇ ತಟ್ಟುವಂತೆ ಮಾಡು. ಯಾವನು 
ನಿರಪರಾಧಿಯೆಂಬುದನ್ನು ತೋರಿಸಿಕೊಟ್ಟು ಅವನ 
ನೀತಿಗೆ ತಕ್ಕಂತೆ ಪ್ರತಿಫಲ ಕೊಡು. 

"ನಿನ್ನ ಜನರಾದ ಇಸ್ರೇಲರು ನಿನಗೆ ವಿರುದ್ಧವಾಗಿ 
ಪಾಪಮಾಡಿದಾಗ ವೈರಿಗಳು ಬಂದು ಅವರನ್ನು ಯುದ್ಧ 
ದಲ್ಲಿ ಸೋಲಿಸಿದರೂ ನಿನ್ನ ಜನರು ನಿನ್ನ ಕಡೆಗೆ ತಿರುಗಿ 
ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಈ ದೇವಾಲಯಕ್ಕೆ 
ಬಂದು ನಿನ್ನ ಹೆಸರನ್ನು ಹೇಳಿಕೊಂಡು ನಿನಗೆ ಪ್ರಾರ್ಥಿಸಿ 
ಬೇಡಿಕೊಂಡರೆ ನ ಆಗ ನೀನು ಪರಲೋಕದಿಂದ ಅವರ 
ಮೊರೆಯನ್ನು ಲಾಲಿಸಿ, ನಿನ್ನ ಜನರ ಪಾಪಗಳನ್ನು 
ಮನ್ನಿಸು. ಅವರ ಪೂರ್ಪಿಕರಿಗೆ ನೀನು ಕೊಟ್ಟ ದೇಶಕ್ಕೆ 
ಅವರನ್ನು ಮತ್ತೆ ಬರಮಾಡು. 

26"ನಿನ್ನ ಜನರಾದ ಇಸ್ರೇಲರು ನಿನಗೆ ವಿರುದ್ಧವಾಗಿ 
ಪಾಪಮಾಡಿದಾಗ ನೀನು ಆಕಾಶದಿಂದ ಮಳೆ ಬೀಳದಂತೆ 
ತಡೆದಾಗ ನಿನ್ನ ಜನರು ಪಶ್ಚಾತ್ತಾಪಪಟ್ಟು ಈ 


587 


ದೇವಾಲಯದ ಕಡೆಗೆ ತಿರುಗಿ ನಿನ್ನನ್ನು ಪ್ರಾರ್ಥಿಸಿ ತಮ್ಮ 
ಪಾಪಗಳನ್ನು ಬಿಟ್ಟುಬಿಟ್ಟರೆ 27ನೀನು ಪರಲೋಕದಿಂದ 
ಅವರನ್ನು ಆಲೈಸು. ಇಸ್ರೇಲರು ನಿನ್ನ ಸೇವಕರಾಗಿದ್ದಾರೆ. 
ಅವರು ಬದುಕುವಂತೆ ಸರಿಯಾದ ಮಾರ್ಗವನ್ನು ಅವರಿಗೆ 
ತೋರ್ಪಡಿಸು. ಅವರ ದೇಶದ ಮೇಲೆ ಮಳೆಯನ್ನು 
ಸುರಿಸು. ನಿನ್ನ ಜನರಿಗೆ ನೀನು ಆ ದೇಶವನ್ನೇ ಸ್ವಾಸ್ಕವಾಗಿ 
ಕೊಟ್ಟಿರುವೆ. 

೫""ಆ ದೇಶದಲ್ಲಿ ಬರಗಾಲ ಬಂದಾಗ ಅಥವಾ 
ಸೋಂಕುರೋಗ ತಗಲಿದಾಗ, ಅಥವಾ ಮಿಡತೆಗಳಿಂದ 
ಬಾಧಿಸಲ್ಪಟ್ಟಾಗ, ವೈರಿಗಳು ಬಂದು ನಿನ್ನ ಜನರ ಮೇಲೆ 
ಅವರ ನಗರಗಳಲ್ಲಿಯೇ ಯುದ್ಧಮಾಡಿದಾಗ, ಅಥವಾ 
ಭಯಂಕರವಾದ ಕಾಯಿಲೆಯು ದೇಶದ ಜನರನ್ನು 
ಕಾಡಿದಾಗ ತಮ್ಮ ಸಂಕಟಗಳ ಕುರಿತು ಈ ಆಲಯದ 
ಕಡೆಗೆ ಕೈಯೆತ್ತಿ ನಿನಗೆ ಮೊರೆಯಿಡುವದಾದರೆ, 30ನೀನು 
ಪರಲೋಕದಿಂದ ಅವರ ಮೊರೆಯನ್ನು ಆಲಸಿ ಅವರ 
ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸು; ಪ್ರತಿ 
ಯೊಬ್ಬನಿಗೂ ತಕ್ಕ ಪ್ರತಿಫಲವನ್ನು ಕೊಡು. ಯಾಕಂದರೆ 
ಪ್ರತಿಯೊಬ್ಬನ ಹೃದಯವನ್ನು ನೀನೊಬ್ಬನೇ ತಿಳಿದಿರುವೆ. 
3!ಆಗ, ನಮ್ಮ ಪೂರ್ವಿಕರಿಗೆ ನೀನು ಅನುಗ್ರಹಿಸಿದ 
ದೇಶದಲ್ಲಿರುವ ನಿನ್ನ ಜನರು ನಿನಗೆ ಭಯಭಕ್ತಿಯಿಂದ 
ಸೇವೆಮಾಹುವರು. 

32""ಇಸ್ರೇಲಿನವನಲ್ಲದ ಪರದೇಶಿಯು ನಿನ್ನ ಪರಾ 
ಕ್ರಮವನ್ನೂ ನಿನ್ನ ಸಾಮರ್ಥ್ಯವನ್ನೂ ಕಂಡು ಕೇಳಿ ಇಲ್ಲಿಗೆ 
ಬಂದು ಈ ಆಲಯದ ಮುಂದೆ ನಿಂತುಕೊಂಡು ನಿನಗೆ 
ಪ್ರಾರ್ಥಿಸುವದಾದರೆ, **ಪರಲೋಕದಲ್ಲಿ ವಾಸಿಸುವ 
ನೀನು ಆ ಪರದೇಶಿಯ ಪ್ರಾರ್ಥನೆಯನ್ನು ಕೇಳಿ 
ಉತ್ತರಿಸು. ಆಗ ಇಸ್ರೇಲ್‌ ಜನರಂತೆ ಈ ಲೋಕ 
ದಲ್ಲಿರುವ ಜನರೆಲ್ಲಾ ನಿನ್ನ ವಿಷಯ ಕೇಳಿ ನಿನ್ನನ್ನು 
ಗೌರವಿಸುವರು. ನಾನು ಕಟ್ಟಿದ ಈ ದೇವಾಲಯವು ನಿನ್ನ 
ಹೆಸರಿನಿಂದ ಕರೆಯಲ್ಪಟ್ಟಿದೆ ಎಂಬದು ಆಗ ಅವರಿಗೆ 
ಗೊತ್ತಾಗುವುದು. 

34""ನೀನು ನಿನ್ನ ಜನರನ್ನು ಅವರ ವೈರಿಗಳ ವಿರುದ್ಧವಾಗಿ 
ಯುದ್ಧಮಾಡಲು ಒಂದು ಸ್ಥಳಕ್ಕೆ ಕಳುಹಿಸುವಾಗ ನೀನು 
ಆರಿಸಿಕೊಂಡ ಈ ಪಟ್ಟಣದ ಕಡೆಗೂ ನಿನ್ನ ಹೆಸರಿಗಾಗಿ 
ನಾನು ಕಟ್ಟಿದ ಈ ದೇವಾಲಯದ ಕಡೆಗೂ ಅವರು 
ತಿರುಗಿಕೊಂಡು ನಿನಗೆ ಪ್ರಾರ್ಥಿಸಿದರೆ ಪರಲೋಕ 
ದಿಂದ ನೀನು ಅವರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ 
ಸಹಾಯ ಮಾಡು. 

36°" ಜನರು ನಿನಗೆ ವಿರುದ್ಧವಾಗಿ ಪಾಪಮಾಹಬಹುದು; 
ಪಾಪಮಾಡದೆ ಇರುವವನು ಯಾವನೂ ಇಲ್ಲ. ಆಗ 
ನೀನು ಅವರ ಮೇಲೆ ಉರಿಗೊಂಡು ಅವರನ್ನು ಶಿಕ್ಷಿಸಲು 
ನೀನು ವೈರಿಗಳನ್ನು ಅವರ ಮೇಲೆ ಕಳುಹಿಸಿ ಅವರನ್ನು 
ಸೆರೆಹಿಡಿದು ದೂರದೇಶಕ್ಕೆ ಒಯ್ಯಲ್ಪಹುವಂತೆ ಮಾಡಿ 





2 ಪೂರ್ವಕಾಲವೃತ್ತಾ ೦ತೆ 6:27-7:5 


ದಾಗ 3'ಒಂದು ವೇಳೆ ಅವರು ಪಶ್ಚಾತ್ತಾಪಪಟ್ಟು ನಿನ್ನ 
ಕಡೆಗೆ ತಿರುಗಿಕೊಂಡು ತಾವು ಸೆರೆಯಲ್ಲಿರುವ ದೇಶದಿಂದ 
ನಿನಗೆ ಮೊರೆಯಿಟ್ಟು "ನಿನಗೆ ವಿರುದ್ಧವಾಗಿ ನಾವು 
ಪಾಪಮಾಡಿದ್ದೇವೆ ನಾವು ದುಷ್ಟತ್ವದಲ್ಲಿ ಜೀವಿಸಿದ್ದೇವೆ' 
ಎಂದು ಅರಿಕೆ ಮಾಡಿ ತಮ್ಮ ಹೃದಯಪೂರ್ವಕವಾಗಿ 
ತಮ್ಮ ದೇಶದ ಕಡೆಗೆ ಅಂದರೆ ನೀನು ಅವರ ಪೂರ್ನಿಕರಿಗೆ 
ಕೊಟ್ಟ ಈ ದೇಶದ ಕಡೆಗೂ ನೀನು ಆರಿಸಿಕೊಂಡ 
ಪಟ್ಟಣದ ಕಡೆಗೂ ನಿನ್ನ ಹೆಸರಿಗಾಗಿ ನಾನು ಕಟ್ಟಿಸಿದ ಈ 
ದೇವಾಲಯದ ಕಡೆಗೂ ಮುಖಮಾಡಿಕೊಂಡು ಪ್ರಾರ್ಥಿ 
ಸುವಾಗ, ನಿನ್ನ ವಾಸಸ್ಥಾನವಾಗಿರುವ ಪರಲೋಕದಿಂದ 
ನೀನು ಅವರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ 
ಸಹಾಯಿಸು. ನಿನಗೆ ವಿರುದ್ಧವಾಗಿ ಪಾಪಮಾಡಿದವರನ್ನು 
ಕೃಮಿಸು. ನನ್ನ ದೇವರೇ, ಈ ಸ್ಥಳದಲ್ಲಿ ಪ್ರಾರ್ಥಿಸುವ 
ನಮ್ಮನ್ನು ವೀಕ್ಷಿಸಿ ನಮ್ಮ ಪ್ರಾರ್ಥನೆಗೆ ಕಿವಿಗೊಡು. 


*! ದೇವರಾದ ಯೆಹೋವನೇ, ಎದ್ದು ನಿನ್ನ 
ಸಾಮರ್ಥವನ್ನು ತೋರಿಸುವ ಒಡಂಬಡಿಕೆಯ 
ಪೆಟ್ಟಿಗೆ ಯೊಡನೆ ನಿನ್ನ ವಾಸಸ್ಥಳಕ್ಕೆ ಬಾ. ನಿನ್ನ 
ಯಾಜಕರು ರಕ್ಷಣಾವಸ್ತ್ರವನ್ನು ಧರಿಸಿಕೊಂಡಿರಲಿ; 
ನಿನ್ನನ್ನು ಪ್ರೀತಿಸುವವರು ನಿನ್ನ ಒಳ್ಳೇತನದಲ್ಲಿ 
ಸಂತೋಷಪಡಲಿ. 

4 ದೇವರಾದ ಯೆಹೋವನೇ, ನಿನ್ನಿಂದ ಅಭಿಷೇಕಿಸ 
ಲ್ಪಟ್ಟೆರುವ ಅರಸನನ್ನು ತಳ್ಳಿಬಿಡಬೇಡ. ನಿನಗೆ 
ನಂಬಿಗಸ್ತನಾದ ಸೇವಕನಾಗಿದ್ದ ದಾವೀದನನ್ನು 
ನೆನಪುಮಾಡಿಕೊ.'' 





ದೇವಾಲಯದ ಪ್ರತಿಷ್ಠೆ 
ಸೊಲೊಮೋನನು ಪ್ರಾರ್ಥಿಸುವದನ್ನು ನಿಲ್ಲಿಸಿದ 
ಕೂಡಲೇ ಆಕಾಶದಿಂದ ಬೆಂಕಿಯು ಬಂದು ಯಜ್ಞ 
ವೇದಿಕೆಯ ಮೇಲಿದ್ದ ಯಜ್ಞವಸ್ತುಗಳನ್ನು ದಹಿಸಿತು; 
ಯೆಹೋವನ ಮಹಿಮೆಯು ದೇವಾಲಯದಲ್ಲಿ 
ತುಂಬಿತು. ದೇವಾಲಯದಲ್ಲಿ ತುಂಬಲ್ಪಟ್ಟ ಮಹಿಮೆ 
ಯಿಂದಾಗಿ ಯಾಜಕರಿಗೆ ದೇವಾಲಯದೊಳಗೆ ಪ್ರವೇಶಿ 
ಸಲು ಆಗದೆ ಹೋಯಿತು. *ಸೇರಿಬಂದ ಇಸ್ರೇಲ್‌ 
ಜನರೆಲ್ಲಾ ಆಕಾಶದಿಂದ ಬೆಂಕಿ ಬೀಳುವದನ್ನೂ ದೇವಾ 
ಲಯದಲ್ಲಿ ದೇವರ ಮಹಿಮೆ ತುಂಬಿದ್ದನ್ನೂ ನೋಡಿ 
ನೆಲದ ಮೇಲೆ ಬೋರಲಬಿದ್ದು 
"ದೇವರು ಒಳ್ಳೆಯವನು, ಅವನ ಕರುಣೆಯು ನಿರಂತ 
ರಕ್ಕು ಇರುವಂಥದ್ದು' ಎಂದು ಹೇಳುತ್ತಾ ದೇವರನ್ನು 
ಸುತ್ತಿಸಿ ಕೊಂಡಾಡಿದರು. 
ಅನಂತರ ಅರಸನಾದ ಸೊಲೊಮೋನನೂ ಇಸ್ರೇಲಿನ 
ಎಲ್ಲಾ ಜನರೂ ದೇವರ ಮುಂದೆ ಯಜ್ಞವನ್ನು ಸಮರ್ಪಿ 
ಸಿದರು. "ಸೊಲೊಮೋನ ಅರಸನು ಇಪ್ಪತ್ತೆರಡು ಸಾವಿರ 


2 ಪೂರ್ವಕಾಲವ್ಳತ್ತಾ 0ತ 7:6-22 


ಹೋರಿಗಳನ್ನೂ ಒಂದು ಲಕ್ಟ ಇಪ್ಪತ್ತು ಸಾವಿರ ಕುರಿ 
ಗಳನ್ನೂ ಯಜ್ಞವಾಗಿ ಸಮರ್ಪಿಸಿದನು. ಅರಸನೂ ಎಲ್ಲಾ 
ಜನರೂ ದೇವಾಲಯವನ್ನು ಆರಾಧನೆಗಾಗಿ ಪ್ರತಿಷ್ಠಿ 
ಸಿದರು. "ಯಾಜಕರು ತಮ್ಮ ಕೆಲಸಗಳನ್ನು ಮಾಡಲು 
ತಮ್ಮ ಸ್ಥಳಗಳಲ್ಲಿ ತಯಾರಾಗಿ ನಿಂತಿದ್ದರು. ಲೇವಿ ಕುಲದ 
ಗಾಯಕರು ತಮ್ಮ ವಾದ್ಯಗಳೊಂದಿಗೆ ದೇವರಿಗೆ ಸ್ತುತಿಸಲು 
ನಿಂತಿದ್ದರು. ಆ ವಾದ್ಯಗಳನ್ನು ಅರಸನಾದ ದಾವೀದನು 
ದೇವರನ್ನು ಸ್ತುತಿಸುವದಕ್ಕೋಸ್ಕರ ತಯಾರಿಸಿದ್ದನು. 
ಯಾಜಕರೂ ಲೇವಿಯರೂ, "ದೇವರಾದ ಯೆಹೋವನ 
ಕೃಪೆಯು ನಿರಂತರವಾದದ್ದು' ಎಂದು ಹೇಳುತ್ತಿದ್ದರು. 
ಯಾಜಕರು ಲೇವಿಯರಿಗೆ ಎದುರಾಗಿ ನಿಂತುಕೊಂಡು 
ತುತ್ತೂರಿಯನ್ನು ಊದಿದರು. ಇಸ್ರೇಲರೆಲ್ಲರೂ ನಿಂತು 
ಕೊಂಡರು. 

ಆಲಯದ ಮುಂದೆ ಇದ್ದ ಅಂಗಳವನ್ನು ಸೊಲೊ 
ಮೋನನು ಶುದ್ಧೀಕರಿಸಿದನು. ಆ ಸ್ಥಳದಲ್ಲಿ ಸೊಲೊ 
ಮೋನನು ಸರ್ವಾಂಗಹೋಮವನ್ನೂ, ಸಮಾಧಾನ 
ಯಜ್ಞದ ಕೊಬ್ಬನ್ನೂ ಸಮರ್ಪಿಸಿದ್ದನು. ಯಾಕಂದರೆ 
ಸೊಲೊಮೋನನು ಮಾಡಿಸಿದ ತಾಮ್ರದ ಯಜ್ಞ 
ವೇದಿಕೆಯ ಮೇಲೆ ಇಷ್ಟೆಲ್ಲಾ ಸರ್ವಾಂಗ ಹೋಮಗಳನ್ನು 
ದಾನ್ಯನೈವೇದ್ಯಗಳನ್ನು ಸಮರ್ಪಿಸಲು ಆಗದೆ 
ಹೋಯಿತು. 

ಸೂಲೊಮೋನನೂ ಎಲ್ಲಾ ಇಸ್ರೇಲರೂ ಏಳು 
ದಿನಗಳ ತನಕ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸಿದರು. 
ಸೊಲೊಮೋನನೊಂದಿಗೆ ಬಹು ದೊಡ್ಡ ಇಸ್ರೇಲರ 
ಸಮೂಹವು ನೆರೆದುಬಂದಿತ್ತು. ಹಮಾತಿನಿಂದ ಹಿಡಿದು 
ಈಜಿಪ್ಟಿನ ನದಿಯ ತನಕ ವಾಸಿಸುವವರೆಲ್ಲರೂ ಜೆರುಸ 
ಲೇಮಿಗೆ ಬಂದಿದ್ದರು. ಏಳು ದಿನ ಹಬ್ಬದ ಆಚರಣೆಯ 
ಬಳಿಕ ಎಂಟನೆಯ ದಿನವನ್ನು ಪವಿತ್ರ ದಿನವನ್ನಾಗಿ ಆಚರಿ 
ಸಿದರು. ಅವರು ಯಜ್ಞವೇದಿಕೆಯನ್ನು ಯೆಹೋವನ 
ಆರಾಧನೆಗೋಸ್ಕರ ಪ್ರತಿಷ್ಠಿಸಿದರು. ಹಬ್ಬವನ್ನು ಏಳು 
ದಿನಗಳ ತನಕ ಆಚರಿಸಿದರು. ಏಳನೆಯ ತಿಂಗಳಿನ 
ಇಪ್ಪತ್ತಮೂರನೆಯ ದಿನದಂದು ಸೊಲೊಮೋನನು 
ನೆರೆದುಬಂದಿದ್ದ ಜನರನ್ನು ಅವರ ಮನೆಗಳಿಗೆ ಕಳುಹಿ 
ಸಿದನು. ದೇವರಾದ ಯೆಹೋವನು ದಾವೀದನಿಗೂ 
ಅವನ ಮಗನಾದ ಸೊಲೊಮೋನನಿಗೂ ಮತ್ತು ಎಲ್ಲಾ 
ಇಸ್ರೇಲರಿಗೂ ಕರುಣೆಯನ್ನು ತೋರಿಸಿದ್ದಕ್ಕಾಗಿ ಜನರೆ 
ಲ್ಲರೂ ಹರ್ಷಿಸುತ್ತಾ ತಮ್ಮ ಮನೆಗಳಿಗೆ ಹಿಂತಿರುಗಿದರು. 


ಸೊಲೊಮೋನನಿಗೆ ದೇವರು ಪ್ರತ್ಯಕ್ಟನಾದದ್ದು 
ಸೊಲೊಮೋನನು ತಾನು ಯೋಜಿಸಿದ ರೀತಿಯಲ್ಲಿ 
ದೇವಾಲಯವನ್ನೂ ಅರಮನೆಯನ್ನೂ ಕಟ್ಟಿ ಮುಗಿಸಿ 
ದನು. ”ಆ ಬಳಿಕ ಯೆಹೋವನು ರಾತ್ರಿಯಲ್ಲಿ 
ಸೊಲೊಮೋನನಿಗೆ ಕಾಣಿಸಿಕೊಂಡು, ""ಸೊಲೊ- 


588 


ಮೋನನೇ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. 
ನಾನು ಈ ಆಲಯವನ್ನು ಯಜ್ಞಾಲಯಕ್ಕಾಗಿ ಆರಿಸಿ 
ಕೊಂಡಿರುತ್ತೇನೆ. ನಾನು ಮಳೆ ಬಾರದಂತೆ ಆಕಾಶವನ್ನು 
ಮುಚ್ಚಿದರೆ, ಅಥವಾ ಮಿಡತೆಗಳಿಗೆ ದೇಶವನ್ನು ಹಾಳು 
ಮಾಡಲು ಅಪ್ಪಣೆಕೊಟ್ಟರೆ ಅಥವಾ ಜನರಿಗೆ ರೋಗ 
ವನ್ನು ಬರಮಾಡಿದರೆ “ನನ್ನ ಹೆಸರಿನಿಂದ ಕರೆಯಲ್ಪಡುವ 
ನನ್ನ ಜನರು ದೀನತೆಯಿಂದ ಪ್ರಾರ್ಥಿಸಿ, ತಮ್ಮ ಪಾಪ 
ಗಳನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿದರೆ ನಾನು ಪರ 
ಲೋಕದಿಂದ ಅವರನ್ನು ಆಲ್ಫೆಸಿ, ಅವರ ಪಾಪಗಳನ್ನು 
ಮನ್ನಿಸಿ ಅವರ ದೇಶವನ್ನು ಗುಣಪಡಿಸುವೆನು. ನಿಮ್ಮನ್ನು 
ದೃಷ್ಟಿಸಿ ನಿಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡುವೆನು. "ನನ್ನ 
ನಾಮದ ಮಹತ್ವ ಶಾಶ್ವತವಾಗಿರಬೇಕೆಂದು ನಾನು ಈ 
ಆಲಯವನ್ನು ಆರಿಸಿಕೊಂಡು ಶುದ್ಧೀಕರಿಸಿದ್ದೇನೆ. 
ಹೌದು, ನನ್ನ ದೃಷ್ಟಿಯೂ ನನ್ನ ಹೃದಯವೂ ಸದಾಕಾಲ 
ಈ ಆಲಯದ ಮೇಲೆ ನೆಲೆಸಿರುತ್ತದೆ. 

17: ಸೊಲೊಮೋನನೇ, ನಿನ್ನ ತಂದೆಯಾದ 
ದಾವೀದನು ಹೇಗೆ ಜೀವಿಸಿದನೋ ಅದೇ ಪ್ರಕಾರ ನೀನು 
ನನ್ನೆದುರಿನಲ್ಲಿ ಜೀವಿಸಿ, ನನ್ನ ಅಪ್ಪಣೆಗಳನ್ನು ಕೈಕೊಂಡು, 
ನನ್ನ ವಿಧಿನಿಯಮಗಳಿಗೆ ವಿಧೇಯನಾಗುವದಾದರೆ, 
`ನಾನು ನಿನ್ನನ್ನು ಬಲಿಷ್ಠನಾದ ಅರಸನನ್ನಾಗಿ ಮಾಡು 
ವೆನು. ನಿನ್ನ ರಾಜ್ಯವು ಮಹಾರಾಜ್ಯವಾಗುವದು. ನಿನ್ನ 
ತಂದೆಯಾದ ದಾವೀದನಿಗೆ, "ದಾವೀದನೇ, ನಿನ್ನ 
ಕುಟುಂಬದವರಲ್ಲಿ ಒಬ್ಬನು ಯಾವಾಗಲೂ ಇಸ್ರೇಲಿನ 
ರಾಜನಾಗಿರುವನು' ಎಂದು ನಾನು ವಾಗ್ದಾನ 
ಮಾಡಿದ್ದೇನೆ. 

19"ಆದರೆ ನಾನು ಕೊಟ್ಟ ಕಟ್ಟಳೆಗಳನ್ನು ಮತ್ತು ಆಜ್ಞೆ 
ಗಳನ್ನು ನೀನು ಮೀರಿ ಇತರ ದೇವರುಗಳನ್ನು ಪೂಜಿಸಿ 
ದರೆ, ನಾನು ಇಸ್ರೇಲರನ್ನು ಅವರಿಗೆ ಕೊಟ್ಟಿರುವ 
ದೇಶದಿಂದ ತೆಗೆದುಹಾಕುವೆನು; ನನ್ನ ಹೆಸರಿಗೋಸ್ಕರ 
ಪವಿತ್ರ ಮಾಡಿದ ಈ ದೇವಾಲಯವನ್ನು ತೊರೆದು 
ಬಿಡುವೆನು. ಈ ದೇವಾಲಯದ ಬಗ್ಗೆ ಲೋಕದ ಜನರು 
ಗೇಲಿ ಮಾಡುವಂತೆ ಮಾಡುವೆನು. *' ಅತ್ಯಂತ ಪ್ರಸಿದ್ಧಿ 
ಹೊಂದಿದ ಈ ದೇವಾಲಯವನ್ನು ನೋಡುವ ಪ್ರತಿ 
ಯೊಬ್ಬನು, "ದೇವರು ಈ ದೇಶಕ್ಕೆ ಮತ್ತು ಈ ಆಲಯಕ್ಕೆ 
ಹೀಗೇಕೆ ಮಾಡಿದನು' ಎಂದು ಅಚ್ಚರಿಪಡುವಂತೆ 
ಮಾಡುವೆನು. 2 ಆಗ ಜನರು, "ಯಾಕಂದರೆ ಇಸ್ರೇಲರು 
ತಮ್ಮ ಪೂರ್ವಿಕರ ದೇವರಾದ ಯೆಹೋವನ ಆಜ್ಞೆಗಳಿಗೆ 
ವಿಧೇಯರಾಗಲಿಲ್ಲ. ಆತನು ಅವರನ್ನು ಈಜಿಷ್ಟಿನಿಂದ 
ಬಿಡಿಸಿ ಹೊರತಂದನು. ಆದರೆ ಅವರು ಬೇರೆ 
ದೇವರುಗಳನ್ನು ಪೂಜಿಸಿ ಅವುಗಳ ಸೇವೆಮಾಡಿದರು. 
ಆದುದರಿಂದಲೇ ಭಯಂಕರವಾದ ಈ ಸಂಕಟಗಳನ್ನೆಲ್ಲ 
ದೇವರು ಇಸ್ರೇಲರಿಗೆ ಬರಮಾಡಿದನು' ಎಂದು 
ಹೇಳುವರು.'' 





589 


ಸೊಲೊಮೋನನು ಕಟ್ಟಿದ ಪಟ್ಟಣಗಳು 
ದೇವಾಲಯವನ್ನೂ ತನ್ನ ಅರಮನೆಯನ್ನೂ ಕಟ್ಟಲು 
ಸೊಲೊಮೋನನಿಗೆ ಇಪ್ಪತ್ತು ವರುಷಗಳು ಬೇಕಾ 
ದವು. ಅನಂತರ ಹೂರಾಮನು ಕೊಟ್ಟ ಪಟ್ಟಣಗಳನ್ನು 
ಭದ್ರಪಡಿಸಿ ಕೆಲವು ಇಸ್ರೇಲರು ಅಲ್ಲಿ ವಾಸಿಸುವಂತೆ 
ಮಾಡಿದನು. ಇದಾದ ಬಳಿಕ ಸೊಲೊಮೋನನು 
ಚೋಬದ ಹಮಾತ್‌ ಎಂಬಲ್ಲಿಗೆ ಹೋಗಿ ಅದನ್ನು 
ವಶಪಡಿಸಿಕೊಂಡನು. *ಅರಣ್ಯದಲ್ಲಿದ್ದ ತದ್ಮೋರ್‌ ಎಂಬ 
ಪಟ್ಟಣವನ್ನು ಸೊಲೊಮೋನನು ಕಟ್ಟಿದನು. ಆಮೇಲೆ 
ಹಮಾತಿನ ಎಲ್ಲಾ ಪಟ್ಟಣಗಳನ್ನು ಉಗ್ರಾಣ ಪಟ್ಟಣ 
ಗಳನ್ನಾಗಿ ಮಾಡಿದನು. *ಎತ್ತರದ ಬೇತ್ಲೋರೋನ್‌ 
ಮತ್ತು ತಗ್ಗಿನ ಬೇತ್ಚೋರೋನ್‌ ಎಂಬ ನಗರಗಳನ್ನು 
ಸೊಲೊಮೋನನು ಬಲವಾದ ಕೋಟೆಯ ನಗರಗಳ 
ನ್ನಾಗಿ ಮತ್ತೆ ಕಟ್ಟಿದನು. ಆ ನಗರಗಳನ್ನು ಕೋಟೆ, ಕದ 
ಮತ್ತು ಹೆಬ್ಬಾಗಿಲುಗಳಿಂದ ಬಲಗೊಳಿಸಿದನು. "ಅಲ್ಲದೆ, 
ಬಾಲಾತ್‌ ಪಟ್ಟಣ ಮತ್ತು ಇನ್ನಿತರ ಪಟ್ಟಣಗಳನ್ನು 
ಉಗ್ರಾ,ಣ ನಗರಗಳನ್ನಾಗಿ ಮಾಡಿದನು. ಅವನು ರಥ 
ಗಳನ್ನು ಇಡುವದಕ್ಕಾಗಿಯೂ ಮತ್ತು ರಾಹುತರ ವಾಸ 
ಕ್ಯಾಗಿಯೂ ಪಟ್ಟಣಗಳನ್ನು ಕಟ್ಟಿಸಿದನು. ಜೆರುಸಲೇಮಿ 
ನಲ್ಲಿಯೂ ಲೆಬನೋನಿನಲ್ಲಿಯೂ ಮತ್ತು ತನ್ನ ಆಡಳಿತ 
ದಲ್ಲಿದ್ದ ದೇಶಗಳಲ್ಲಿಯೂ ಸೊಲೊಮೋನನು ತನ್ನ 
ಇಷ್ಟದ ಪ್ರಕಾರ ಕಟ್ಟಿಸಿದನು. 
7ಸ್ರೀಲರು ಇದ್ದ ದೇಶದಲ್ಲಿ ಅನ್ಯ ಜನರಾದ ಹಿತ್ತಿ 
ಯರು, ಅಮೋರಿಯರು, ಪೆರಿಜೀಯರು, ಹಿಪ್ವಿಯರು 
ಮತ್ತು ಯೆಬೂಸಿಯರು ವಾಸಿಸುತ್ತಿದ್ದರು. ಇವರನ್ನೆಲ್ಲಾ 
ಸೊಲೊಮೋನನು ಗುಲಾಮರನ್ನಾಗಿ ಉಪಯೋಗಿಸಿ 
ದನು. ಈ ಜನರು ಇಸ್ರೇಲರಾಗಿರಲಿಲ್ಲ. ಅವರು 
ಇಸ್ರೇಲರು ದೇಶವನ್ನು ವಶಪಡಿಸಿಕೊಂಡಾಗ ಅಲ್ಲಿದ್ದ 
ನಿವಾಸಿಗಳನ್ನು ಓಡಿಸದೆ ಬಿಟ್ಟವರ ಸಂತತಿಯವ 
ರಾಗಿದ್ದರು. ಅವರು ಈಗಲೂ ಅಲ್ಲಿಯೇ ಇದ್ದಾರೆ. 
*ಸೊಲೊಮೋನನು ಇಸ್ರೇಲರಲ್ಲಿ ಯಾರನ್ನೂ ಗುಲಾಮ 
ರನ್ನಾಗಿ ಮಾಡಲಿಲ್ಲ. ಅವರು ಅವನ ಸೈನಿಕರಾಗಿದ್ದರು; 
ಸೇನಾಧಿಪತಿಗಳು ರಥಾಶ್ವಬಲದ ಅಧಿಪತಿಗಳಾಗಿದ್ದರು; 
ನ್ನು ಕೆಲವರು ರಾಜ್ಯಾಡಳಿತದ ಅಧಿಪತಿಗಳಾಗಿದ್ದರು; 
ಇನ್ನೂರೈವತ್ತು ಮಂದಿಯ ಮೇಲೆ ಮೇಲ್ವಿಚಾರಣೆ 
ಮಾಡುವ ಅಧಿಕಾರಿಗಳೂ ಆಗಿದ್ದರು. 
!'ಸೊಲೊಮೋನನು ದಾವೀದ ನಗರದಲ್ಲಿದ್ದ 
ಫರೋಹನ ಕುಮಾರ್ತೆಯನ್ನು ಆಕೆಗಾಗಿ ಕಟ್ಟಿದ ಅರ 
ಮನೆಗೆ ಕರೆಸಿದನು. ""ನನ್ನ ಹೆಂಡತಿಯು ದಾವೀದನ 
ಮನೆಯಲ್ಲಿ ವಾಸಿಸಬಾರದು. ಯಾಕಂದರೆ ದೇವರ 
ಒಡಂಬಡಿಕೆಯ ಪೆಟ್ಟಿಗೆ ಇರುವ ಸ್ಥಳಗಳು ಪರಿಶುದ್ಧ 
ವಾಗಿವೆ'' ಎಂದು ಸೊಲೊಮೋನನು ಅಂದುಕೊಂಡನು. 





2 ಪೂರ್ವಕಾಲವೃತ್ತಾ 0ತ 8:1-9:1 


2ಅನಂತರ ಸೊಲೊಮೋನನು ದೇವಾಲಯದ 
ಮಂಟಪದ ಮುಂದೆ ತಾನು ಕಟ್ಟಿಸಿದ ಯಜ್ಞವೇದಿಕೆಯ 
ಮೇಲೆ ಯೆಹೋವನಿಗೆ ಸರ್ವಾಂಗಹೋಮಗಳನ್ನು 
ಅರ್ಪಿಸಿದನು. ಮೋಶೆಯ ಅಪ್ಪಣೆಯ ಪ್ರಕಾರ ಪ್ರತಿ 
ನಿತ್ಯವೂ ಸಬ್ಬತ್‌ದಿನಗಳಲ್ಲಿಯೂ ಅಮಾವಾಸ್ಯೆಯ 
ದಿನಗಳಲ್ಲಿಯೂ ವರ್ಷದ ಮೂರು ಹಬ್ಬದ ದಿನ 
ಗಳಲ್ಲಿಯೂ (ಹುಳಿಯಿಲ್ಲದ ರೊಟ್ಟಿಯ ಹಬ್ಬ, ವಾರಗಳ 
ಹಬ್ಬ ಮತ್ತು ಪರ್ಣಶಾಲೆಗಳ ಹಬ್ಬ) ಆಯಾ ದಿನಗಳಲ್ಲಿ 
ಯಜ್ಞಗಳನ್ನು ಸಮರ್ಪಿಸುತ್ತಿದ್ದನು. ದಾವೀದನು 
ಹೇಳಿದ ಪ್ರಕಾರ ಸೊಲೊಮೋನನು ಯಾಜಕರನ್ನು 
ಸರತಿಯ ಪ್ರಕಾರ ಸೇವೆಗೆ ನೇಮಿಸಿದನು. ಲೇವಿಯರನ್ನು 
ಆಯಾಕೆಲಸಕ್ಕೆ ನೇಮಿಸಿದನು. ಅವರು ಗಾಯನ 
ದಲ್ಲಿಯೂ ಯಾಜಕರ ಕೆಲಸಗಳಲ್ಲಿ ಸಹಕಾರಿ 
ಗಳಾಗಿಯೂ ದೇವಾಲಯದ ಕೆಲಸದಲ್ಲಿ ಪಾಲುತೆಗೆದು 
ಕೊಂಡರು. ದ್ವಾರಪಾಲಕರ ಕೆಲಸಕ್ಕೆ ಸೊಲೊಮೋನನು 
ಜನರನ್ನು ಆರಿಸಿ ಅವರಿಗೆ ದ್ವಾರಗಳನ್ನು ನೇಮಿಸಿದನು. 
ದೇವಮನುಷ್ಯನಾದ ದಾವೀದನು ಹೀಗೆಯೇ ಮಾಡ 
ಬೇಕೆಂದು ತಿಳಿಸಿದ್ದನು. ಸೊಲೊಮೋನನು ಯಾಜಕರಿ 
ಗಾಗಲೀ ಲೇವಿಯರಿಗಾಗಲೀ ಕೊಟ್ಟ ಆಜ್ಞೆಗಳನ್ನು 
ಯಾರೂ ಬದಲಿಸಲಿಲ್ಲ: ಅವುಗಳಿಗೆ ಯಾರೂ 
ಅವಿಧೇಯರಾಗಲಿಲ್ಲ; ಬೆಲೆಬಾಳುವ ವಸ್ತುಗಳ 
ಸಂಗ್ರಹಣ ಕಾರ್ಯದಲ್ಲೂ ಅವರು ಜಾಗರೂಕ 
ರಾಗಿದ್ದರು. 

ದೇವಾಲಯವನ್ನು ಕಟ್ಟುವ ಕಾರ್ಯವು ಪ್ರಾರಂಭ 
ದಿಂದ ಹಿಡಿದು ಕೊನೆಯ ತನಕ ಎಲ್ಲವೂ ಯೋಜನೆಗನು 
ಸಾರವಾಗಿ ನಡೆಯಿತು. ಹೀಗೆ ದೇವಾಲಯದ ಕಾರ್ಯ 
ವೆಲ್ಲಾ ಮುಕ್ತಾಯವಾಯಿತು. 

ಆ ಬಳಿಕ ಸೊಲೊಮೋನನು ಕೆಂಪು ಸಮುದ್ರದ 
ತೀರದಲ್ಲಿದ್ದ ಎಚ್ಯೋನ್ನೆಬೆರ್‌ ಮತ್ತು ಏಲೋತ್‌ ಎಂಬ 
ಪಟ್ಟಣಗಳಿಗೆ ಹೋದನು. 15ಹೂರಾಮನು ಸೊಲೊ- 
ಮೋನನಿಗೋಸ್ಕರ ಹಡಗುಗಳನ್ನು ಕಳುಹಿಸಿದನು. ಅವನ 
ಜನರೇ ಅದನ್ನು ನಡೆಸಿದರು. ಅವರು ಒಳ್ಳೆಯ ನುರಿತ 
ನಾವಿಕರಾಗಿದ್ದರು. ಹೂರಾಮನ ನಾವಿಕರು ಸೊಲೊ- 
ಮೋನನ ಸೇವಕರೊಂದಿಗೆ ಓಫೀರ್‌ ದೇಶಕ್ಕೆ ಹೋಗಿ 
ಅಲ್ಲಿಂದ ಹದಿನೇಳು ಟನ್‌ ಬಂಗಾರವನ್ನು ಸೊಲೊ- 
ಮೋನನಿಗೆ ತಂದುಕೊಟ್ಟರು. 





ಶೆಬದ ರಾಣಿಯು ಸೊಲೊಮೋನನನ್ನು ಸಂದರ್ಶಿಸಿದ್ದು 
9 ಸೊಲೊಮೋನನ ಪ್ರಖ್ಯಾತಿಯನ್ನು ಶೆಬದ 

ರಾಣಿಯು ಕೇಳಿ ಅವನನ್ನು ಕಠಿಣವಾದ ಪ್ರಶ್ನೆ 
ಗಳಿಂದ ಪರೀಕ್ಷಿಸುವದಕ್ಕಾಗಿ ಜಿರುಸಲೇಮಿಗೆ ಬಂದಳು. 
ಆಕೆಯು ದೊಡ್ಡ ಪರಿವಾರದೊಂದಿಗೆ ಬಂದಳು. ಜೊತೆಗೆ 
ಒಂಟೆಗಳ ಮೇಲೆ ಸುಗಂಧ ದ್ರವ್ಯವನ್ನೂ ಅಪರಿಮಿತವಾದ 


2 ಪೂರ್ವಕಾಲವ್ಳತ್ತಾ 0ತ 9:2-21 


ಬಂಗಾರವನ್ನೂ ವಜ್ರವೈಢೂರ್ಯಗಳನ್ನೂ ಹೇರಿ 
ಕೊಂಡು ಬಂದಳು. ಅಲ್ಲಿ ಆಕೆ ಸೂಲೊಮೋನನ ಸಂಗಡ 
ಮಾತನ್ನಾಡಿ ತನ್ನಲ್ಲಿದ್ದ ಎಷ್ಟೋ ಪ್ರಶ್ನೆಗಳನ್ನು ಕೇಳಿದಳು. 
ಅವನು ಆಕೆಯ ಪ್ರಶ್ನೆಗಳಿಗೆಲ್ಲಾ ಉತ್ತರಿಸಿದನು. ಆಕೆಯ 
ಯಾವ ಪ್ರಶ್ನೆಯೂ ಅವನಿಗೆ ಕಷ್ಟಕರವೆನಿಸಲಿಲ್ಲ. *ಶೆಬದ 
ರಾಣಿಯು ಅವನ ಜ್ಞಾನವನ್ನೂ ಅವನು ಕಟ್ಟಿಸಿದ ಮನೆ 
ಗಳನ್ನೂ ನೋಡಿದಳು. *ಸೂಲೊಮೋನನ ಮೇಜಿನ 
ಮೇಲೆ ಇಟ್ಟಿರುವ ಆಹಾರವನ್ನು ನೋಡಿದಳು. ಅವನ 
ಸೇವಕರು ಮಾಡುವ ಸೇವೆಯ ರೀತಿಯನ್ನು ಪರಿ 
ಶೀಲಿಸಿದಳು. ಅವರು ಧರಿಸುವ ಉಡುಪು, ಸಮವಸ್ತ್ರ 
ಗಳು, ದೇವಾಲಯಕ್ಕೆ ಹೋಗುವಾಗ ಮಾಡುವ 
ಮೆರವಣಿಗೆಗಳನ್ನು ಮತ್ತು ಯಜ್ಞಗಳನ್ನು ನೋಡಿದಳು. 
ಪ್ರತಿಯೊಂದು ವಿಷಯವನ್ನು ಆಕೆ ಗಮನಿಸಿದಾಗ ಅಚ್ಚರಿ 
ಗೊಂಡಳು. ಆಕೆ ಅರಸನಾದ ಸೊಲೊಮೋನಸನಿಗೆ, 
“ನನ್ನ ದೇಶದಲ್ಲಿ ನಾನು ನಿನ್ನ ವಿಷಯವಾಗಿ ಕೇಳಿದ 
ಸಂಗತಿಗಳು, ನಿನ್ನ ಜ್ಞಾನ, ನಿನ್ನ ಕೆಲಸಕಾರ್ಯಗಳು 
ಎಲ್ಲವೂ ಸತ್ಯವಾಗಿವೆ. ನಾನು ಇಲ್ಲಿಗೆ ಬಂದು ಅವು 
ಗಳನ್ನೆಲ್ಲಾ ಕಣ್ಣಾರೆ ನೋಡುವ ತನಕ ನಾನು ಅವುಗಳನ್ನು 
ನಂಬಿರಲಿಲ್ಲ. ಆದರೆ ನಾನು ಕೇಳಿದ್ದು ನಿನ್ನ ಜ್ಞಾನದ 
ಅರ್ಧದಷ್ಟೂ ಇಲ್ಲವೆಂದು ಈಗ ನನಗೆ ತಿಳಿಯಿತು. ನಾನು 
ಕೇಳಿದ್ದಕ್ಕಿಂತಲೂ ನೀನು ಮಹಾಜ್ಞಾನಿಯಾಗಿರುವೆ. 
7ನಿನ್ನ ಹೆಂಡತಿಯರೂ ನಿನ್ನ ಅಧಿಕಾರಿಗಳೂ ಧನ್ಯರು. ನಿನ್ನ 
ಸೇವೆಮಾಡುವ ಸೇವಕರು ನಿನ್ನ ಜ್ಞಾನೋಪದೇಶವನ್ನು 
ಯಾವಾಗಲೂ ಕೇಳುವರು. *ನಿನ್ನ ದೇವರಿಗೆ ಸ್ತೋತ್ರ, 
ವಾಗಲಿ. ಆತನು ನಿನ್ನಲ್ಲಿ ಸಂತೋಷಿಸಿ ತನ್ನ ಸಿಂಹಾಸನದಲ್ಲಿ 
ನಿನ್ನನ್ನು ಕುಳ್ಳಿರಿಸಿದ್ದಾನೆ. ನಿನ್ನ ದೇವರು ಇಸ್ರೇಲನ್ನು 
ಪ್ರೀತಿಸುತ್ತಾನೆ ಮತ್ತು ಶಾಶ್ವತವಾಗಿ ಪೋಷಿಸುತ್ತಾನೆ. 
ಅದಕ್ಕಾಗಿಯೇ ನ್ಯಾಯವಾದದ್ದನ್ನೂ ಸರಿಯಾದದ್ದನ್ನೂ 
ಮಾಡುವುದಕ್ಕಾಗಿ ನಿನ್ನನ್ನು ಇಸ್ರೇಲಿನ ಅರಸನನ್ನಾಗಿ 
ಮಾಡಿದ್ದಾನೆ.'' 

೨ಆ ಬಳಿಕ ಶೆಬದ ರಾಣಿಯು ಸೊಲೊಮೋನ್‌ 
ಅರಸನಿಗೆ ನಾಲ್ಕು ಸಾವಿರದ ಎಂಭತ್ತು ಕಿಲೋಗ್ರಾಂ. 
ಬಂಗಾರ, ಲೆಕ್ಕವಿಲ್ಲದಷ್ಟು ಸುಗಂಧದ್ರವ್ಯಗಳು ಮತ್ತು 
ಬೆಲೆಬಾಳುವ ವಜ್ರಗಳನ್ನು ಕೊಟ್ಟಳು. ಅಷ್ಟು ಅತ್ಯುತ್ತಮ 
ವಾದ ಸುಗಂಧದ್ರವ್ಯಗಳನ್ನು ಯಾರೂ ಸೊಲೊಮೋನ 
ನಿಗೆ ಕೊಟ್ಟಿರಲಿಲ್ಲ. 

1ಗಹೂರಾಮನ ಮತ್ತು ಸೊಲೊಮೋನನ ಸೇವಕರು 
ಓಫೀರಿನಿಂದ ಬಂಗಾರವನ್ನು ತಂದರು; ಅಲ್ಲದೆ 
ಸುಗಂಧದ ಮರಗಳನ್ನೂ ವಜ್ರವೈಢಥೂರ್ಯಗಳನ್ನೂ 
ತಂದರು. !!ಸುಗಂಧದ ಮರಗಳಿಂದ ಸೊಲೊಮೋನನು 
ದೇವಾಲಯದ ಮತ್ತು ಅರಮನೆಯ ಮೆಟ್ಟಲುಗಳನ್ನು 
ಮಾಡಿಸಿದನು; ಅಲ್ಲದೆ ಗಾಯಕರಿಗಾಗಿ ಹಾರ್ಪ್‌ ಮತ್ತು 
ಲೈರ್‌ ವಾದ್ಯಗಳನ್ನೂ ಅದರಿಂದ ತಯಾರಿಸಿದನು. 





590 


ಯೆಹೂದ ಪ್ರಾಂತ್ಯದಲ್ಲಿ ಯಾರೂ ಅಂತಹ ಸುಂದರ 
ವಾದ ವಸ್ತುಗಳನ್ನು ನೋಡಿರಲಿಲ್ಲ. 

2ತ್ರೆಬದ ರಾಣಿಯು ಕೇಳಿದ್ದನ್ನೆಲ್ಲಾ ಸೊಲೊ- 
ಮೋನನು ಕೊಟ್ಟನು. ಆಕೆಯು ಅವನಿಗೆ ತಂದದ್ದಕ್ಕಿಂತ 
ಹೆಚ್ಚಾಗಿ ಆಕೆಗೆ ಕೊಟ್ಟನು. ಅನಂತರ ಶೆಬದ ರಾಣಿಯೂ 
ಆಕೆಯ ಪರಿವಾರವೂ ತಮ್ಮ ದೇಶಕ್ಕೆ ತೆರಳಿದರು. 


ಸೊಲೊಮೋನನ ಅಪರಿಮಿತವಾದ ಐಶ್ವರ್ಯ 

ಸೊಲೊಮೋನನು ಒಂದು ವರ್ಷದಲ್ಲಿ ಇಪ್ಪತ್ತೆರಡು 
ಸಾವಿರದ ಆರುನೂರ ನಲವತ್ತನಾಲ್ಕು ಕಿಲೋ.ಗ್ರಾಂ. 
ಬಂಗಾರವನ್ನು ಸಂಗ್ರಹಿಸಿದನು. !*ಇತರ ದೇಶಗಳ 
ವ್ಯಾಪಾರಸ್ಥರು: ಅರೇಬಿಯದ ಎಲ್ಲಾ ರಾಜರುಗಳು 
ಮತ್ತು ದೇಶಾಧಿಪತಿಗಳು ಸೊಲೊಮೋನನಿಗೆ ಬೆಳ್ಳಿ 
ಬಂಗಾರಗಳನ್ನು ತಂದುಕೊಡುತ್ತಿದ್ದರು. 5ಸೂಲೊ- 
ಮೋನನು ಇನ್ನೂರು ದೊಡ್ಡ ಗಾತ್ರದ ಗುರಾಣಿಗಳನ್ನು 
ಚಿನ್ನದ ತಗಡಿನಿಂದ ಮಾಡಿಸಿದನು. ಪ್ರತಿಯೊಂದು 
ಗುರಾಣಿಗೆ ಮೂರು ಕಿಲೋ. ಗ್ರಾಂ.ಗಳಷ್ಟು ಚಿನ್ನವು 
ಹಿಡಿಯಿತು. '5ಇದಲ್ಲದೆ ಮುನ್ನೂರು ಸಣ್ಣ ಗುರಾಣಿ 
ಗಳನ್ನೂ ಸೊಲೊಮೋನನು ಚಿನ್ನದ ತಗಡಿನಿಂದ 
ಮಾಡಿಸಿದನು; ಒಂದೊಂದು ಗುರಾಣಿಗೆ ಮೂರು 
ಮುಕ್ಕಾಲು ಪೌಂಡ್‌ ಬಂಗಾರ ಹಿಡಿಯಿತು. ಈ ಗುರಾಣಿ 
ಗಳನ್ನೆಲ್ಲಾ ಸೊಲೊಮೋನನು "“ಲೆಬನೋನಿನ'' ತೋಪು 
ಎಂಬ ಅರಮನೆಯಲ್ಲಿ ಶೇಖರಿಸಿಟ್ಟನು. 

ರಾಜನಾದ ಸೊಲೊಮೋನನು ದಂತದಿಂದ ಒಂದು 
ದೊಡ್ಡ ಸಿಂಹಾಸನವನ್ನು ಮಾಡಿಸಿದನು. ಸಿಂಹಾಸನವನ್ನು 
ಅಪ್ಪಟ ಬಂಗಾರದ ತಗಡಿನಿಂದ ಹೊದಿಸಿದನು. 
'8ಸಿಂಹಾಸನವನ್ನು ಹತ್ತಲು ಆರು ಮೆಟ್ಟಲುಗಳಿದ್ದವು. 
ಅದಕ್ಕೆ ಬಂಗಾರದಿಂದ ಮಾಡಿದ ಪಾದಪೀಠವಿತ್ತು. 
ಸಿಂಹಾಸನದ ಎರಡು ಕಡೆಗಳಲ್ಲೂ ಕೈಗಳನ್ನಿಡಲು 
ಏರ್ಪಾಟು ಮಾಡಲಾಗಿತ್ತು ಅವುಗಳ ಸಮೀಪದಲ್ಲಿ 
ಎರಡು ಸಿಂಹಗಳ ಆಕೃತಿಯನ್ನು ಮಾಡಿಟ್ಟಿದ್ದರು. ಆರು 
ಮೆಟ್ಟಲುಗಳ ಮೇಲೆ ಹನ್ನೆರಡು ಸಿಂಹಗಳ ಆಕೃತಿಯನ್ನು 
ಇಟ್ಟಿದ್ದರು. ಪ್ರತಿಯೊಂದು ಮೆಟ್ಟಲಿನ ಎರಡೂ 
ಕಡೆಗಳಲ್ಲಿ ಒಂದೊಂದು ಸಿಂಹದ ಆಕೃತಿಯಿತ್ತು. ಇಂಥಾ 
ಸಿಂಹಾಸನವು ಬೇರೆ ಯಾವ ರಾಜ್ಯದಲ್ಲಿಯೂ ಇರಲಿಲ್ಲ. 
ಸೊಲೊಮೋನನು ಕುಡಿಯುವ ಪಾತ್ರೆಗಳೆಲ್ಲಾ 
ಬಂಗಾರದವುಗಳೇ. ""ಲೆಬನೋನಿನ'' ತೋಪು ಎಂಬ 
ಅರಮನೆಯಲ್ಲಿ ಇಟ್ಟಿದ್ದ ಎಲ್ಲಾ ವಸ್ತುಗಳು ಅಪ್ಪಟ 
ಬಂಗಾರದಿಂದಲೇ ಮಾಡಿದವುಗಳಾಗಿದ್ದವು. ಸೊಲೊ- 
ಮೋನನ ಕಾಲದಲ್ಲಿ ಬೆಳ್ಳಿಗೆ ಬೆಲೆಯೇ ಇರಲಿಲ್ಲ. 
2! ರಾಜನಾದ ಸೊಲೊಮೋನನ ಬಳಿಯಲ್ಲಿ ತಾರ್ಷೀಷಿಗೆ 
ಹೋಗಲು ಹಡಗುಗಳಿದ್ದವು. ಹೂರಾಮನ ನಾವಿಕರು 
ಅವುಗಳನ್ನು ನಡಿಸಿದರು. ಮೂರು ವರ್ಷಕ್ಕೊಮ್ಮೆ 


591 2 ಪೂರ್ವಕಾಲವೃತ್ತಾ! 0ತ 9:22-10:13 


ಹಡಗುಗಳು ತಾರ್ಷೀಷಿನಿಂದ ಹಿಂದಿರುಗುತ್ತಿದ್ದವು. ಅವು 
ಚಿನ್ನ, ಬೆಳ್ಳಿ, ದಂತ, ಕೋತಿ ಮತ್ತು ನವಿಲುಗಳನ್ನು 
ಸೊಲೊಮೋನನಿಗೆ ತರುತ್ತಿದ್ದವು. 

2ಗಾಜನಾದ ಸೊಲೊಮೋನನು ಭೂಲೋಕದ 
ಎಲ್ಲಾ ರಾಜರುಗಳಿಗಿಂತ ಜ್ಞಾನದಲ್ಲಿಯೂ ಐಶ್ವರ್ಯ 
ದಲ್ಲಿಯೂ ಹೆಚ್ಚು ಪ್ರಸಿದ್ಧನಾದನು. ದೇವರು ಅವನಿಗೆ 
ದಯಪಾಲಿಸಿದ ಜ್ಞಾನವನ್ನು ನೋಡಿ ಅವನಿಂದ ಜ್ಞಾನ 
ವಾಕ್ಯಗಳನ್ನು ಕೇಳಲು ಲೋಕದ ರಾಜರುಗಳು ಅವನ 
ಬಳಿಗೆ ಬರುತ್ತಿದ್ದರು. ಪ್ರತಿ ವರ್ಷವೂ ಆ ರಾಜರುಗಳು 
ಸೊಲೊಮೋನನಿಗೆ ಬಹುಮಾನಗಳನ್ನು ತರುತ್ತಿದ್ದರು. 
ಬೆಳ್ಳಿಬಂಗಾರದ ವಸ್ತುಗಳನ್ನು, ಬಟ್ಟೆಗಳನ್ನು, ಆಯುಧ 
ಗಳನ್ನು, ಸುಗಂಧವಸ್ತುಗಳನ್ನು, ಕುದುರೆಗಳನ್ನು ಮತ್ತು 
ಹೇಸರಕತ್ತೆಗಳನ್ನು ಕಾಣಿಕೆಯಾಗಿ ಅವನಿಗೆ 
ಕೊಡುತ್ತಿದ್ದರು. 

2ಸೂಲೊಮೋನನ ರಥಗಳಿಗೂ ರಥಾಶ್ವಗಳಿಗೂ 
ನಾಲ್ಕು ಸಾವಿರ ಲಾಯಗಳಿದ್ದವು. ಅವನ ಬಳಿಯಲ್ಲಿ 
ಹನ್ನೆರಡು ಸಾವಿರ ರಾಹುತರು ಇದ್ದರು. ಅವರನ್ನು 
ಪ್ರತೇಕ್ಯವಾದ ಪಟ್ಟಣಗಳಲ್ಲಿಯೂ ಜೆರುಸಲೇಮಿ 
ನಲ್ಲಿಯೂ ಇರಿಸಿದನು. "ಯೂಫ್ರೇಟೀಸ್‌ ನದಿಯಿಂದ 
ಹಿಡಿದು ಫಿಲಿಷ್ಟಿಯರ ರಾಜ್ಯ ಮತ್ತು ಈಜಿಪ್ಟಿನ ಮೇರೆಯ 
ತನಕವಿದ್ದ ಎಲ್ಲಾ ಅರಸರುಗಳಿಗೆ ಸೊಲೊಮೋನನೇ 
ರಾಜನಾಗಿದ್ದನು. ಸೊಲೊಮೋನನಿಂದಾಗಿ ಜಿರುಸ 
ಲೇಮಿನಲ್ಲಿ ಬೆಳ್ಳಿಯು ಹೆಚ್ಚಾಗಿ ಕಲ್ಲುಗಳಷ್ಟು ಸಾಮಾನ್ಯ 
ವಾಗಿತ್ತು. ಮಾತ್ರವಲ್ಲದೆ ದೇವದಾರು ಮರಗಳು ಬೆಟ್ಟ 
ಪ್ರದೇಶದಲ್ಲಿ ಬೆಳೆಯುವ ಸಿಕಮೋರ್‌ ಮರಗಳಂತೆ 
ಧಾರಾಳವಾಗಿದ್ದವು. 

23 ಜನರು ಈಜಿಪ್ಟ್‌ ಮತ್ತು ಬೇರೆ ದೇಶಗಳಿಂದ 
ಕುದುರೆಗಳನ್ನು ತಂದು ಕೊಡುತ್ತಿದ್ದರು. 








ಸೊಲೊಮೋನನ ಮರಣ 

29ಸೂಲೊಮೋನನು ಪ್ರಾರಂಭದಿಂದ ಅಂತ್ಯದ ತನಕ 
ಮಾಡಿದ ಎಲ್ಲಾ ವಿಷಯಗಳನ್ನು ಪ್ರವಾದಿಯಾದ 
ನಾತಾನನು ಬರೆದ ಲೇಖನಗಳಲ್ಲಿಯೂ, ಶೀಲೋವದ 
ಅಹೀಯನ ಪ್ರವಾದನೆಯಲ್ಲಿಯೂ ಮತ್ತು ದೇವದರ್ಶಿ 
ಯಾದ ಇದ್ದೋವಿನ ದರ್ಶನಗಳ ಪುಸ್ತಕದಲ್ಲಿಯೂ 
ಬರೆಯಲಾಗಿದೆ. ದೇವದರ್ಶಿಯಾದ ಇದ್ದೋ, ನೆಬಾಟನ 
ಮಗನಾದ ಯಾರೊಬ್ಬಾಮನ ವಿಷಯವಾಗಿಯೂ 
ಬರೆದಿದ್ದಾನೆ. *ಜಿರುಸಲೇಮಿನಲ್ಲಿ ಸೊಲೊಮೋನನು 
ನಲವತ್ತು ವರ್ಷಗಳ ಕಾಲ ಇಸ್ರೇಲರನ್ನು ಆಳಿದನು. *'ಆ 
ಬಳಿಕ ಸೊಲೊಮೋನನು ತನ್ನ ಪೂರ್ಪಿಕರೊಂದಿಗೆ 
ಸೇರಿದನು. ಅವನನ್ನು ದಾವೀದನಗರದಲ್ಲಿ ಹೂಳಿಟ್ಟರು. 
ಸೊಲೊಮೋನನ ನಂತರ ಅವನ ಮಗನಾದ 
ರೆಹಬ್ಬಾಮನು ಅರಸನಾದನು. 


ರೆಹಬ್ಬಾಮನ ಅವಿವೇಕಿತನ 

10 ರೆಹಬ್ಬಾಮನು ಶೆಕೆಮಿಗೆ ಹೋದನು. 

ಯಾಕಂದರೆ ಅಲ್ಲಿ ಇಸ್ರೇಲ್‌ ಜನರೆಲ್ಲಾ 
ಅವನನ್ನು ಅರಸನನ್ನಾಗಿ ಮಾಡಲು ಕೂಡಿ ಬಂದಿದ್ದರು. 
ಯಾರೊಬ್ಬಾಮನು ರಾಜನಾದ ಸೊಲೊಮೋನನ ಬಳಿ 
ಯಿಂದ ಓಡಿಹೋಗಿ ಈಜಿಪ್ಟಿನಲ್ಲಿ ವಾಸಿಸುತ್ತಿದ್ದನು. 
ಅವನು ನೆಬಾಟನ ಮಗನು. ರೆಹಬ್ಬಾಮನು ರಾಜ 
ನಾದನೆಂಬ ಸುದ್ದಿ ತಿಳಿದಕೂಡಲೇ ಅವನು ಈಜೆಪ್ಪಿನಿಂದ 
ಹಿಂತಿರುಗಿಬಂದನು.*ಇಸ್ರೇಲರೇ ಯಾರೊಬ್ಬಾಮನನ್ನು 
ತಮ್ಮ ಬಳಿಗೆ ಕರೆಯಿಸಿದರು. ಆಗ ಯಾರೊಬ್ಬಾಮನೂ 
ಇಸ್ರೇಲರೂ ರೆಹಬ್ಬಾಮನ ಬಳಿಗೆ ಹೋಗಿ, *'ರೆಹ- 
ಬ್ಹಾಮನೇ, ನಿನ್ನ ತಂದೆಯು ನಮ್ಮ ಮೇಲೆ ತುಂಬ 
ಭಾರವನ್ನು ಹೊರಿಸಿದ್ದನು. ಆ ಭಾರವನ್ನು ನೀನು ಕಡಿಮೆ 
ಮಾಡಬೇಕು. ಆಗ ನಾವು ನಿನ್ನ ಸೇವೆಮಾಡುವೆವು'' 
ಅಂದರು. 

*ಅದಕ್ಕೆ ರೆಹಬ್ಬಾಮನು, ""ನೀವು ಮೂರು ದಿನಗಳ 
ನಂತರ ನನ್ನ ಬಳಿಗೆ ಬನ್ನಿರಿ'' ಎಂದು ಹೇಳಿ ಅವರನ್ನು 
ಕಳುಹಿಸಿಬಿಟ್ಟನು. 

6ರೆಹಬ್ಬಾಮನು ತನ್ನ ತಂದೆಗೆ ಮಂತ್ರಾಲೋಚಕ 
ರಾಗಿದ್ದ ಹಿರಿಯರೊಡನೆ ಮಾತಾಡಿ, ""ಇವರಿಗೆ ನಾನು 
ಏನು ಉತ್ತರ ಕೊಡಬೇಕು?'' ಎಂದು ವಿಚಾರಿಸಿದನು. 

ಹಿರಿಯರು ಅವನಿಗೆ, ""ನೀನು ಅವರಿಗೆ ಕರುಣೆ 
ಯನ್ನು ತೋರಿ, ಅವರನ್ನು ಮೆಚ್ಚಿಸಿ, ಅವರಿಗೆ ಒಳ್ಳೆಯ 
ಮಾತುಗಳನ್ನಾಡಿದರೆ ಅವರು ನಿರಂತರವಾಗಿ ನಿನ್ನ 
ಸೇವೆಮಾಡುವರು'' ಎಂದು ಹೇಳಿದರು. 

ಆದರೆ ರೆಹಬ್ಬಾಮನು ಹಿರಿಯರ ಸಲಹೆಯನ್ನು 
ಕೇಳಲಿಲ್ಲ. ಅವನೊಂದಿಗೆ ಬೆಳೆದ ಅವನ ಸಮಪ್ರಾಯದ 
ಯಾೌವನಸ್ಥರನ್ನು ವಿಚಾರಿಸಿ. 9""ನನ್ನ ತಂದೆಯು ಅವರಿಗೆ 
ಕೊಟ್ಟ ಭಾರವನ್ನು ಹಗುರ ಮಾಡಲು ಜನರು ಕೇಳುತ್ತಿ 
ದ್ಹಾರೆ. ನಾನು ಅವರಿಗೆ ಏನು ಉತ್ತರ ಕೊಡಬೇಕು?'' 
ಎಂದು ಕೇಳಿದನು. 

103 ಯಾೌವನಸ್ಥರು "ನೀನು ಅವರಿಗೆ , "ನನ್ನ ತಂದೆಯ 
ಸೊಂಟಕ್ಕಿಂತ ನನ್ನ ಕಿರಿಬೆರಳು ದಪ್ಪವಾಗಿದೆ. [ನನ್ನ 
ತಂದೆಯು ಭಾರವಾದ ನೊಗವನ್ನು ನಿಮ್ಮ ಮೇಲೆ ಹೊರಿಸಿ 
ದನು. ನಾನಾದರೋ ಅದನ್ನು ಅಧಿಕಗೊಳಿಸುವೆನು. ನನ್ನ 
ತಂದೆಯು ಚಾಟಿಯಿಂದ ನಿಮ್ಮನ್ನು ಶಿಕ್ಷಿಸಿದನು. ನಾನಾ 
ದರೋ ಮುಳ್ಳುಕೊರಡೆಗಳಿಂದ ನಿಮ್ಮನ್ನು ಶಿಕ್ಚಿಸುವೆನು' 
ಎಂದು ಹೇಳು'' ಎಂಬುದಾಗಿ ಸಲಹೆ ಮಾಡಿದರು. 

ಮೂರು ದಿವಸಗಳ ಬಳಿಕ ಯಾರೊಬ್ಬಾಮನೂ 
ಎಲ್ಲಾ ಇಸ್ರೇಲರು ರೆಹಬ್ಬಾಮನ ಬಳಿಗೆ ಬಂದರು. 
ಮೂರು ದಿನಗಳ ನಂತರ ಬನ್ನಿ ಎಂದು ರೆಹಬ್ಬಾಮನೇ 
ಅವರಿಗೆ ಹೇಳಿದ್ದನು. ಆಗ ಅರಸನಾದ ರೆಹಬ್ಬಾಮನು 
ಹಿರಿಯರ ಸಲಹೆಯನ್ನು ತಿರಸ್ಕರಿಸಿ ಜನರೊಂದಿಗೆ ಬಹಳ 


2 ಪೂರ್ವಕಾಲವ್ಳತ್ತಾ 03 10:14-11:17 592 


ಕೀಳಾಗಿ ಮಾತನಾಡಿದನು. '*ಯೌವನಸ್ಥರು ಹೇಳಿದ 
ಪ್ರಕಾರ ರೆಹಬ್ಬಾಮನು ಅವರಿಗೆ, "ನನ್ನ ತಂದೆಯು 
ನಿಮಗೆ ಭಾರವಾದ ನೊಗವನ್ನು ಹೊರಿಸಿದನು. ನಾನಾ 
ದರೋ ಅದನ್ನು ಇನ್ನೂ ಅಧಿಕಗೊಳಿಸುವೆನು. ನನ್ನ 
ತಂದೆಯು ಚಾಟಿಯಿಂದ ನಿಮ್ಮನ್ನು ಹೊಡೆದನು. ನಾನಾ 
ದರೋ ಮುಳ್ಳುಕೊರಡೆಗಳಿಂದ ನಿಮ್ಮ] ನ್ನು ಹೊಡೆಯು 
ವೆನು'' ಅಂದನು. ಹೀಗೆ ರೆಹಬ್ಬಾಮನು ಜನರ 
ಬೇಡಿಕೆಯನ್ನು ಕೇಳಲಿಲ್ಲ. ಯಾಕಂದರೆ ಇದು ದೇವರ 
ಚಿತ್ತವಾಗಿತ್ತು. ದೇವರು ಅಹೀಯನ ಮುಖಾಂತರ 
ಯಾರೊಬ್ಬಾಮನಿಗೆ ಹೇಳಿದ ಮಾತು ನೆರವೇರುವಂತೆ 
ಹೀಗಾಯಿತು. ಅಹೀಯನು ಶೀಲೋವಿನವನಾಗಿದ್ದನು. 
ಯಾರೊಬ್ಬಾಮನು ನೆಬಾಟನ ಮಗನಾಗಿದ್ದನು. 
ರಾಜನಾದ ರೆಹಬ್ಬಾಮನು ತಮ್ಮ ಮಾತನ್ನು ಕೇಳದೆ 
ಹೋದದ್ದನ್ನು ಇಸ್ರೇಲರು ನೋಡಿ ಅವನಿಗೆ, ""ನಾವು 
ದಾವೀದನ ಕುಟುಂಬದ ಭಾಗವಾಗಿದ್ದೇವೋ? ಇಲ್ಲ 
ನಮಗೆ ಇಷಯನ ಆಸ್ತಿಯಲ್ಲಿ ಪಾಲಿದೆಯೋ? ಇಲ್ಲ. 
ಆದುದರಿಂದ ಇಸ್ರೇಲರೇ, ನಾವು ನಮ್ಮ ಮನೆಗಳಿಗೆ 
ಹೋಗೋಣ. ದಾವೀದನ ಮಗನು ಅವನ ವಂಶದ 
ವರನ್ನೇ ಆಳಲಿ'' ಎಂದು ಹೇಳಿ ಸೇರಿಬಂದವರೆಲ್ಲಾ ತಮ್ಮ 
ಮನೆಗಳಿಗೆ ಹಿಂದಕ್ಕೆ ಕಳುಹಿಸಿದರು. !'ಆದರೆ ಇಸ್ರೆ ಇ 
ರಲ್ಲಿ ಕೆಲವರು ಯೆಹೂದದ ಪಟ್ಟಣಗಳಲ್ಲಿ ವಾಸಿಸು 
ತ್ತಿದ್ದರು. ಇವರಿಗೆ ರೆಹಬ್ಬಾಮನೇ ರಾಜನಾದನು. 
15ಹದೋರಾಮನು ಬಿಟ್ಟೇ ಕೆಲಸ ಮಾಡುತ್ತಿದ್ದವರ 
ಅಧಿಕಾರಿ. ಅವನನ್ನು ರೆಹಬ್ಬಾಮನು ಇಸ್ರೇಲರ ಬಳಿಗೆ 
ಕಳುಹಿಸಿದನು. ಆದರೆ ಇಸ್ರೇಲರು ಅವನ ಮೇಲೆ 
ಕಲ್ಲೆಸೆದು ಕೊಂದರು. ಇದನ್ನು ನೋಡಿದ ರೆಹಬ್ಬಾಮನು 
ಓಡಿಹೋಗಿ ತನ್ನ ರಥವನ್ನು ಏರಿ ಅಲ್ಲಿಂದ ತಪ್ಪಿಸಿಕೊಂಡು 
ಜಿರುಸಲೇಮಿಗೆ ಬಂದನು. 'ಅಂದಿನಿಂದ ಇಂದಿನವರೆಗೆ 
ಇಸ್ರೇಲರು ದಾವೀದನ ಕುಟುಂಬಕ್ಕೆ ವಿರುದ್ಧವಾದರು. 
1 1 ರೆಹಬ್ಬಾಮನು ಜೆರುಸಲೇಮಿಗೆ ಬಂದು 
ಯೆಹೂದ ಮತ್ತು ಬೆನ್ಯಾಮೀನ್‌ ಕುಲದ ಒಂದು 
ಲಕ್ಟ ಎಂಭತ್ತು ಸಾವಿರ ಮಂದಿ ನುರಿತ ಸೈನಿಕರನ್ನು ಒಟ್ಟು 
ಸೇರಿಸಿದನು. ಇಸ್ರೇಲರೊಂದಿಗೆ ಯುದ್ಧಮಾಡಿ ಅವರ 
ರಾಜ್ಯವನ್ನು ಮತ್ತೆ ಪಡೆದುಕೊಳ್ಳಬೇಕೆಂಬುದೇ ಅವನ 
ಉದ್ದೇಶವಾಗಿತ್ತು ಆದರೆ ಯೆಹೋವನ ಮನುಷ್ಯನಾದ 
ಶೆಮಾಯನಿಗೆ ಯೆಹೋವನ ಸಂದೇಶವು ಬಂತು, 
3*'ಶೆಮಾಯನೇ, ನೀನು ಹೋಗಿ ಯೆಹೂದದ ರಾಜ 
ನಾದ ರೆಹಬ್ಬಾಮನೊಡನೆ ಮಾತನ್ನಾಹು. ಯೆಹೂದ 
ಮತು ಬೆನ್ಯಾಮೀನ್‌ ಪ್ರಾಂತ್ಯಗಳಲ್ಲಿ ವಾಸವಾಗಿರುವ 
ಎಲ್ಲಾ ಇಸ್ರೇಲರೊಂದಿಗೆ ಮಾತನ್ನಾಡು. ಅವರಿಗೆ ಹೀಗೆ 
ಹೇಳು: “ಯೆಹೋವನು ಇಂತೆನ್ನುತ್ತಾನೆ: ನಿಮ್ಮ ಸಹೋ 
ದರರೊಂದಿಗೆ ನೀವು ಯುದ್ಧಮಾಡಬಾರದು. ಪ್ರತಿ 
ಯೊಬ್ಬರು ತಮ್ಮ ಮನೆಗಳಿಗೆ ಹಿಂತಿರುಗಲಿ. ಯಾಕಂದರೆ 








ಇದನ್ನು ನಾನೇ ಮಾಡಿದ್ದೇನೆ.'' ರೆಹಬ್ಬಾಮನೂ ಅವ 
ನೊಂದಿಗಿದ್ದ ಸೈನಿಕರೂ ಯೆಹೋವನ ಸಂದೇಶವನ್ನು 
ಕೇಳಿ ಹಿಂತಿರುಗಿದರು. ಅವರು ಯಾರೊಬ್ಬಾಮ 
ನೊಂದಿಗೆ ಯುದ್ಧ ಮಾಡಲಿಲ್ಲ. 


ಯೆಹೂದವನ್ನು ರೆಹಬ್ಬಾಮನು ಬಲಗೊಳಿಸಿದ್ದು 

5ರೆಹಬ್ಬಾಮನು ಜಿರುಸಲೇಮಿನಲ್ಲಿ ವಾಸಿಸುತ್ತಿದ್ದನು. 
ಯುದ್ಧದಲ್ಲಿ ರಕ್ಷಿಸಿಕೊಳ್ಳಲು ಅವನು ಯೆಹೂದದಲ್ಲಿ 
ಭದ್ರವಾದ ಪಟ್ಟಣಗಳನ್ನು ಕಟ್ಟಿದನು. "ಬೆತ್ಸೆಹೇಮ್‌, 
ಏತಾಮ್‌, ತೆಕೋವ, 7ಬೇತ್ಚೂರ್‌, ಸೋಕೋ, ಅದು 
ಲ್ಲಾಮ್‌, ₹ಗತ್‌, ಮಾರೇಷ, ಜೀಫ್‌, *ಅದೋರೈಮ್‌, 
ಲಾಕೀಷ್‌, ಅಜೀಕ. '0ಚೊರ್ಗ, ಅಯ್ಯಾಲೋನ್‌ ಮತ್ತು 
ಹೆಬ್ರೋನ್‌ ಎಂಬ ಯೆಹೂದ ಮತ್ತು ಬೆನ್ಯಾಮೀನ್‌ 
ಪ್ರಾಂತದ ಪಟ್ಟಣಗಳನ್ನು ದುರಸ್ತಿಪಡಿಸಿ ಭದ್ರಪಡಿಸ 
ಲಾಯಿತು. 

!!ರೆಹಬ್ಬಾಮನು ಈ ಪಟ್ಟಣಗಳಿಗೆ ಅಧಿಪತಿಗಳನ್ನು 
ನೇಮಿಸಿದನು; ಆಹಾರಸಾಮ್ರಗಿ, ಎಣ್ಣೆ ದ್ರಾಕ್ಟಾರಸ 
ಮುಂತಾದವುಗಳನ್ನು ಸಂಗ್ರ ಹಿಸಿಟ್ಟನು. 12 ಪ್ರತಿ ಯೊಂದು 
ಪಟ್ಟಣದಲ್ಲಿಯೂ ಈಟಿಗಳನ್ನು ಮತ್ತು ಗುರಾಣಿಗಳನ್ನು 
ಸಂಗ್ರಹಿಸಿಟ್ಟನು; ಹೀಗೆ ಈ ಎಲ್ಲಾ ಪಟ್ಟಣಗಳನ್ನು ಭದ್ರ 
ಪಡಿಸಿದನು. ರೆಹಬ್ಬಾಮನು ಯೆಹೂದದ ಮತ್ತು ಬೆನ್ಯಾ 
ಮೀನನ ಜನರನ್ನು ಮತ್ತು ಪಟ್ಟಣಗಳನ್ನು ತನ್ನ 
ಹತೋಟಿಯಲ್ಲಿ ಇಟ್ಟುಕೊಂಡನು. 

ಇಸ್ರೇಲ್‌ ಪ್ರಾಂತ್ಯದಲ್ಲಿದ್ದ ಯಾಜಕರೂ ಲೇವಿ 
ಯರೂ ರೆಹಬ್ಬಾಮನನ್ನು ಸೇರಿಕೊಂಡರು. “ಲೇಖಿ 
ಯರು ತಮಗಿದ್ದ ಗೊಮಾಳಗಳನ್ನೂ ಹೊಲಗದ್ದೆಗಳನ್ನೂ 
ಬಿಟ್ಟು ಯೆಹೂದಕ್ಕೂ ಮತ್ತು ಜೆರುಸಲೇಮಿಗೂ 
ಬಂದರು. ಯಾಜಕರಾಗಿ ಸೇವೆಮಾಹಲು ಯಾರೊಬ್ಬಾ 
ಮನು ಮತ್ತು ಅವನ ಮಕ್ಕಳು ಲೇವಿಯರಿಗೆ ಅನುಮತಿ 
ಕೊಡಲಿಲ್ಲವಾದ್ದರಿಂದ ಲೇವಿಯರು ಹೀಗೆ ಮಾಡಿದರು. 
15ಯಾರೊಬ್ಬಾಮನು ತನಗೆ ಬೇಕಾದ ಯಾಜಕರನ್ನು 
ಆರಿಸಿ ತಾನು ಮಾಡಿಸಿದ ಬಸವನ ಮತ್ತು ಆಡುಗಳ 
ಪ್ರತಿಮೆಗಳನ್ನು ಉನ್ನತಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಿ ಆರಾಧಿ 
ಸಲು ನೇಮಿಸಿದನು. 

ಲೇವಿಯರು ಇಸ್ರೇಲನ್ನು ಬಿಟ್ಟು ಬಂದ ಬಳಿಕ 
ಇಸ್ರೇಲರಲ್ಲಿ ದೇವರಾದ ಯೆಹೋವನಿಗೆ ನಂಬಿಗಸ್ತರಾಗಿ 
ಸೇವಿಸುವವರು ಜಿರುಸಲೇಮ್‌ ನಗರಕ್ಕೆ ಬಂದು ದೇವ 
ರಿಗೆ ಯಜ್ಞಗಳನ್ನು ಅರ್ಪಿಸಿ ಆರಾಧಿಸಿದರು. 17 ಅವರೆಲ್ಲ 
ಯೆಹೂದರಾಜ್ಯವನ್ನು ಬಲಗೊಳಿಸಿದರು ಮತ್ತು ಸೊಲೊ 
ಮೋನನ ಮಗನಾದ ರೆಹಬ್ಬಾಮನೊಂದಿಗೆ ಮೂರು 
ವರುಷವಿದ್ದರು. ಯಾಕಂದರೆ ಅವರು ಈ ವರ್ಷಗಳಲ್ಲಿ 
ದಾವೀದನಂತೆ ಮತ್ತು ಸೊಲೊಮೋನ ನಂತೆ ದೇವರ 
ಮಾರ್ಗದಲ್ಲಿ ನಡೆಯುತ್ತಿದ್ದರು. 








5932 ಪೂರ್ವಕಾಲವೃತ್ತಾಂತ 11:18-12:12 


ರೆಹಬ್ಬಾಮನ ಕುಟುಂಬ 

ರೆಹಬ್ಬಾಮನು ಯೆರೀಮೋತನ ಮಗಳಾದ 
ಮಹ್ನತ್‌ ಎಂಬಾಕೆಯನ್ನು ಮದುವೆಯಾದನು. ಆಕೆಯ 
ತಾಯಿಯ ಹೆಸರು ಅಬೀಹೈಲ್‌. ಯೆರೀಮೋತನು 
ದಾವೀದನ ಮಗನಾಗಿದ್ದನು. ಅಬೀಹೈಲಳು ಇಷಯನ 
ಮಗನಾದ ಎಲೀಯಾಬನ ಮಗಳು. ೌರೆಹಬ್ಬಾಮನಿಂದ 
ಮಹ್ನತಳು ಈ ಮೂರು ಗಂಡುಮಕ್ಕಳನ್ನು ಪಡೆದಳು: 
ಯೆಗೂಷ್‌, ಶೆಮರ್ಯ ಮತ್ತು ಜಾಹಮ್‌. ಆಮೇಲೆ 
ರೆಹಬ್ಬಾಮನು ಅಬ್ಬಾಲೋಮನ ಮೊಮ್ಮಗಳಾದ ಮಾಕ 
ಳನ್ನು ಮದುವೆಯಾದನು. ಆಕೆಯು ಅವನಿಂದ ಅಬೀಯ, 
ಅತ್ತೆ ಜೀಜ ಮತ್ತು ಶೆಲೋಮೀತ್‌ ಎಂಬ ಮಕ್ಕಳನ್ನು 
ಹೆತ್ತಳು. 

ರೆಹಬ್ಬಾಮನು ತನ್ನ ಬೇರೆ ಪತ್ನಿಯರಿಗಿಂತಲೂ 
ಉಪಪತ್ನಿಯರಿಗಿಂತಲೂ ಮಾಕಳನ್ನು ಹೆಚ್ಚಾಗಿ ಪ್ರೀತಿಸಿ 
ದನು. ಮಾಕಳು ಅಬ್ಬಾಲೋಮನ ಮೊಮ್ಮಗಳಾಗಿದ್ದಳು. 
ರೆಹಬ್ಬಾಮನಿಗೆ ಹದಿನೆಂಟು ಮಂದಿ ಪತ್ನಿಯರೂ 
ಅರವತ್ತು ಮಂದಿ ಉಪಪತ್ನಿಯರೂ ಇದ್ದರು. ಅವನಿಗೆ 
ಇಪ್ಪತ್ತೆಂಟು ಗಂಡುಮಕ್ಕಳೂ ಅರವತ್ತು ಹೆಣ್ಣುಮಕ್ಕಳೂ 
ಇದ್ದರು. 

2 6ಹಬ್ಬಾಮನು ಮಾಕಳ ಮಗನಾದ ಅಬೀಯನನ್ನು 
ಅವನ ಸಹೋದರರೊಳಗಿಂದ ನಾಯಕನನ್ನಾಗಿ ಆರಿಸಿ 
ದನು. ರೆಹಬ್ಬಾಮನು ಅವನನ್ನು ಅರಸನನ್ನಾಗಿ ಮಾಡ 
ಬೇಕೆಂಬುದೇ ಅವನ ಉದ್ದೇಶವಾಗಿತ್ತು. ರೆಹಬ್ಬಾ 
ಮನು ವಿವೇಕದಿಂದ ತನ್ನ ಗಂಡುಮಕ್ಕಳನ್ನು ಯೆಹೂದ 
ಮತ್ತು ಬೆನ್ಯಾಮೀನ್‌ ಪ್ರದೇಶಗಳಲ್ಲಿದ್ದ ಕೋಟೆಗಳುಳ್ಳ 
ಪಟ್ಟಣಗಳಲ್ಲಿರಿಸಿ ಅವರಿಗೆ ಬೇಕಾದಷ್ಟು ಆಹಾರವನ್ನು 
ಸರಬರಾಜು ಮಾಡಿಸಿದನು. ಅವರಿಗೆ ಅನೇಕ ಸ್ತ್ರೀಯ 
ರನ್ನು ಹೆಂಡತಿಯರನ್ನಾಗಿ ಒದಗಿಸಿಕೊಟ್ಟನು. 








ಈಜಿಪ್ಟಿನ ರಾಜನಾದ ಶೀಶಕನು ಜಿರುಸಲೇಮಿನ 
ಮೇಲೆ ಧಾಳಿಮಾಡಿದ್ದು 

1 ಗ ರೆಹಬ್ಬಾಮನು ಬಲಾಢ್ಯನಾದ ರಾಜನಾಗಿ ತನ್ನ 

ರಾಜ್ಯವನ್ನು ಬಲಗೊಳಿಸಿದ ನಂತರ ಅವನೂ 
ಯೆಹೂದದ ಜನರೂ ದೇವರಾದ ಯೆಹೋವನ ಕಟ್ಟಳೆ 
ಗಳನ್ನು ಅನುಸರಿಸಲು ನಿರಾಕರಿಸಿದರು. ?ರೆಹಬ್ಬಾಮನ 
ಆಳ್ವಿಕೆಯ ಐದನೆಯ ವರುಷದಲ್ಲಿ ಶೀಶಕನು ಬಂದು 
ಪಟ್ಟಣಕ್ಕೆ ಮುತ್ತಿಗೆ ಹಾಕಿದನು. ಶೀಶಕನು ಈಜಿಷ್ಟಿನ 
ರಾಜ. ರೆಹಬ್ಬಾಮನೂ ಯೆಹೂದ ಪ್ರಾಂತ್ಯದ ಜನರೂ 
ಯೆಹೋವನಿಗೆ ಅವಿಧೇಯರಾದದ್ದೇ ಈ ಮುತ್ತಿಗೆಗೆ 
ಕಾರಣ. *ಶೀಶಕನ ಬಳಿಯಲ್ಲಿ ಹನ್ನೆರಡು ಸಾವಿರ ರಥ 
ಗಳು, ಅರವತ್ತು ಸಾವಿರ ರಾಹುತರು ಮತ್ತು ಲೆಕ್ಕಿಸ 
ಲಾರದಷ್ಟು ಸೈನಿಕರು ಇದ್ದರು. ಅವನ ಆ ದೊಡ್ಡ ಸೈನ್ಯದಲ್ಲಿ 
ಲಿಬ್ಯ, ಇಥಿಯೋಪ್ಯ ಮತ್ತು ಸುಕ್ಕೀಯ ದೇಶದ ಸಿಪಾಯಿ 


ಗಳಿದ್ದರು. “ಶೀಶಕನು ಯೆಹೂದ ಪ್ರಾಂತ್ಯದ ಪಟ್ಟಣ 
ಗಳನ್ನು ವಶಪಡಿಸಿಕೊಂಡು ಜೆರುಸಲೇಮಿನತ್ತ ನಡೆದನು. 

ಆಗ ಪ್ರವಾದಿಯಾದ ಶೆಮಾಯನು, ಶೀಶಕನಿಗೆ 
ಹೆದರಿಕೊಂಡು ಜೆರುಸಲೇಮಿನಲ್ಲಿ ಒಟ್ಟಾಗಿ ಸೇರಿ 
ಬಂದಿದ್ದ ರೆಹಬ್ಬಾಮನ ಮತ್ತು ಇಸ್ರೇಲಿನ ಪ್ರಧಾನರ 
ಬಳಿಗೆ ಬಂದು, "ಯೆಹೋವನು ಹೇಳುವದೇನಂದರೆ, 
ರೆಹಬ್ಬಾಮನೇ, ನೀನು ಮತ್ತು ಯೆಹೂದದ ಜನರು 
ನನ್ನನ್ನು ತೊರೆದಿದ್ದೀರಿ. ನನ್ನ ಕಟ್ಟಳೆಗಳನ್ನು ಅನುಸರಿಸಲು 
ನಿರಾಕರಿಸಿದ್ದೀರಿ. ಈಗ ನಾನು ನಿಮಗೆ ಸಹಾಯಮಾಡದೆ 
ಶೀಶಕನನ್ನು ಎದುರಿಸಲು ನಿಮ್ಮನ್ನು ಬಿಟ್ಟುಬಿಡುವೆನು.'' 
ಎಂದು ಹೇಳಿದನು. 


6ಆಗ ಯೆಹೂದ ಪ್ರಾಂತ್ಯದ ನಾಯಕರುಗಳೂ 
ರೆಹಬ್ಬಾಮನೂ ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು 
ತಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಂಡರು. “ಯೆಹೋ 
ವನು ನೀತಿವಂತನೇ ಸರಿ'' ಎಂದರು. 


7ಅರಸನೂ ಯೆಹೂದದ ನಾಯಕರೂ ತನ್ನೆದುರಿನಲ್ಲಿ 
ತಗ್ಗಿಸಿಕೊಂಡದ್ದನ್ನು ಯೆಹೋವನು ನೋಡಿ ಶೆಮಾಯನ 
ಮೂಲಕ ಈ ಸಂದೇಶವನ್ನು ಕಳುಹಿಸಿದನು. "ಅರಸನೂ 
ನಾಯಕರೂ ತಮ್ಮನ್ನು ತಗ್ಗಿಸಿಕೊಂಡದ್ದರಿಂದ ನಾನು 
ಅವರನ್ನು ನಾಶಪಡಿಸದೆ ಬೇಗನೆ ರಕ್ಷಿಸುವೆನು. ಜಿರುಸಲೇ 
ಮಿನ ಮೇಲೆ ನನ್ನ ಕೋಪವು ಸುರಿಯುವಂತೆ ನಾನು 
ಶೀಶಕನನ್ನು ಉಪಯೋಗಿಸುವದಿಲ್ಲ. 3ಆದರೆ ಜಿರುಸ 
ಲೇಮಿನ ಜನರು ಶೀಶಕನ ಸೇವಕರಾಗುವರು. ಯಾಕಂ 
ದರೆ ನನ್ನ ಸೇವೆಮಾಡುವುದಕ್ಕೂ ಇತರ ರಾಜರುಗಳ 
ಸೇವೆಮಾಡುವುದಕ್ಕೂ ವ್ಯತ್ಯಾಸವಿದೆ ಎಂಬುದನ್ನು ಅವರು 
ಅರಿತುಕೊಳ್ಳಬೇಕಾಗಿದೆ.'' 

9ಶೀಶಕನು ಜಿರುಸಲೇಮಿನೊಳಗೆ ನುಗ್ಗಿ ದೇವಾಲಯ 
ದಲ್ಲಿಟ್ಟಿದ್ದ ಭಂಡಾರಗಳನ್ನೆಲ್ಲಾ ಸೂರೆಮಾಡಿದನು. 
ರಾಜನ ಅರಮನೆಯಲ್ಲಿದ್ದ ವಸ್ತುಗಳನ್ನೂ ಸೊಲೊ 
ಮೋನನು ಮಾಡಿಸಿದ್ದ ಬಂಗಾರದ ಗುರಾಣಿಗಳನ್ನೂ 
ಸೂರೆಮಾಡಿ ತನ್ನ ದೇಶಕ್ಕೆ ಒಯ್ದನು. ರೆಹಬ್ಬಾಮನು 
ಬಂಗಾರದ ಗುರಾಣಿಗಳ ಬದಲಾಗಿ ಕಂಚಿನ ಗುರಾಣಿ 
ಗಳನ್ನು ಮಾಡಿಸಿ ರಾಜನ ಅರಮನೆಯನ್ನು ಕಾಯುವ 
ಕಾವಲುಗಾರರ ವಶಕ್ಕೆ ಅವುಗಳನ್ನು ಕೊಟ್ಟನು. 
!! ರಾಜನು ದೇವಾಲಯವನ್ನು ಪ್ರವೇಶಿಸುವಾಗ, ಕಾವಲು 
ಗಾರರು ಆ ಗುರಾಣಿಗಳನ್ನು ಹೊರತರುವರು. ತರು 
ವಾಯ ಅವುಗಳನ್ನು ಮೊದಲಿದ್ದ ಸ್ಥಳದಲ್ಲಿಯೇ 
ಇಡುವರು. 

2ರೆಹಬ್ಬಾಮನು ಯೆಹೋವನ ಮುಂದೆ ತನ್ನನ್ನು 
ತಗ್ಗಿಸಿಕೊಂಡದ್ದರಿಂದ ಅವನ ಮೇಲಿದ್ದ ದೇವರ 
ಕೋಪವು ಶಾಂತವಾಯಿತು. ಹೀಗೆ ಯೆಹೋವನು ಅವ 
ನನ್ನು ಸಂಪೂರ್ಣವಾಗಿ ನಾಶಮಾಡಲಿಲ್ಲ ಯಾಕೆಂದರೆ 


2 ಪೂರ್ವಕಾಲವೃತ್ತಾಂತ 12:13-13:12 594 


ಯೆಹೂದದಲ್ಲಿ ಇನ್ನೂ ಕೆಲವು ನೀತಿವಂತರಿದ್ದರು.* 
ರಾಜನಾದ ರೆಹಬ್ಬಾಮನು ತನ್ನ ರಾಜ್ಯವನ್ನು ಸ್ಥಿರ 
ಪಡಿಸಿಕೊಂಡು ಬಲಗೊಂಡನು. ಅವನು ಪಟ್ಟಕ್ಕೆ 
ಬಂದಾಗ ನಲವತ್ತೊಂದು ವರುಷದವನಾಗಿದ್ದನು. 
ಅವನು ಜಿರುಸಲೇಮಿನಲ್ಲಿ ಹದಿನೇಳು ವರುಷ ಆಳಿದನು. 
ಯೆಹೋವನು ತಾನೇ ತನ್ನ ಹೆಸರನ್ನು ಸ್ಥಾಪಿಸು 
ವದಕ್ಕೋಸ್ಕರ ಇಸ್ರೇಲಿನ ಎಲ್ಲ ಕುಲಗಳಲ್ಲಿ ಜೆರುಸ 
ಲೇಮನ್ನು ಆರಿಸಿಕೊಂಡಿದ್ದನು. ರೆಹಬ್ಬಾಮನ ತಾಯಿಯ 
ಹೆಸರು ನಯಮಾ. ಆಕೆ ಅಮ್ಮೋನ್‌ ದೇಶದವಳು. 
ರೆಹಬ್ಬಾಮನು ಯೆಹೋವನನ್ನು ಅನುಸರಿಸದೆ 


ಆಳಲು ಉಪ್ಪಿನ ಒಡಂಬಡಿಕೆಯ ಮೂಲಕ ಅಧಿಕಾರ 
ಕೊಟ್ಟಿದ್ದಾನೆಂದು ನಿಮಗೆ ತಿಳಿದಿರಬೇಕು. ಆದರೆ 
ಯಾರೊಬ್ಬಾಮನು ತನ್ನ ಒಡೆಯನಿಗೆ ವಿರುದ್ಧವಾಗಿ 
ದಂಗೆ ಎದ್ದನು. ನೆಬಾಟನ ಮಗನಾದ ಯಾರೊಬ್ಬಾಮನು 
ಸೊಲೊಮೋನನ ಸೇವಕರಲ್ಲಿ ಒಬ್ಬನಾಗಿದ್ದನು. ಆಗ 
ಕೆಲಸಕ್ಕೆ ಬಾರದ ದುಷ್ಟಜನರು ಯಾರೊಬ್ಬಾಮನ ಸ್ನೇಹಿತ 
ರಾಗಿ ಅವನನ್ನು ಹಿಂಬಾಲಿಸಿ ರೆಹಬ್ಬಾಮನಿಗೆ ವಿರುದ್ಧ 
ವಾಗಿ ದಂಗೆ ಎದ್ದರು. ಸೊಲೊಮೋನನ ಮಗನಾದ 
ರೆಹಬ್ಬಾಮನು ಆಗ ಸಣ್ಣ ಪ್ರಾಯದವನಾಗಿ ಅನುಭವ 
ವಿಲ್ಲದವನಾಗಿದ್ದನು. ಆದುದರಿಂದ ಯಾರೊಬ್ಬಾಮ 





ಅವಿಧೇಯನಾಗಿ ಕೆಟ್ಟಕಾರ್ಯಗಳನ್ನು ಮಾಡಿದನು. 

ಪ್ರವಾದಿಯಾದ ಶೆಮಾಯ ಮತು ದರ್ಶಿಯಾದ 
ಇದ್ದೋ ಬರೆದ ಚರಿತ್ರೆಗಳ ವಂಶಾವಳಿಗಳಲ್ಲಿ ರೆಹಬ್ಬಾ 
ಮನು ತಾನು ರಾಜನಾಗಿದ್ದಾಗ ತನ್ನ ಆಳ್ವಿಕೆಯ ಮೊದಲಿ 
ನಿಂದ ಕಡೆಯವರೆಗೆ ಮಾಡಿದ ಎಲ್ಲಾ ವಿಷಯಗಳು 
ಬರೆಯಲ್ಪಟ್ಟಿವೆ. ಅವನ ಆಳ್ವಿಕೆಯ ಕಾಲದಲ್ಲೆಲ್ಲಾ 
ಅವನಿಗೂ ಯಾರೊಬ್ಬಾಮನಿಗೂ ಯುದ್ಧಗಳು ನಡೆಯು 
ತ್ತಲೇ ಇದ್ದವು. '"ರೆಹಬ್ಬಾಮನು ತೀರಿಕೊಂಡಾಗ ಅವನ 
ದೇಹವನ್ನು ದಾವೀದನಗರದಲ್ಲಿ ಹೂಳಿಟ್ಟರು. ಅವನ 
ನಂತರ ಅವನ ಮಗನಾದ ಅಬೀಯನು ಹೊಸ ರಾಜನಾಗಿ 
ಆಳಲು ಪ್ರಾರಂಭಿಸಿದನು. 


ಯೆಹೂದ ರಾಜ್ಯದ ರಾಜನಾದ ಅಬೀಯನು 

12 ಇಸ್ರೇಲ್‌ ರಾಜ್ಯದ ರಾಜನಾದ ಯಾರೊಬ್ಬಾ 

ಮನು ತನ್ನ ಆಳ್ವಿಕೆಯ ಹದಿನೆಂಟನೆಯ 
ವರುಷದಲ್ಲಿ ಅಬೀಯನು ಯೆಹೂದದ ರಾಜನಾಗಿ 
ಆಳತೊಡಗಿದನು. ?ಅವನು ಜಿರುಸಲೇಮಿನಲ್ಲಿ ಮೂರು 
ವರುಷ ಆಳಿದನು. ಊರೀಯೇಲನ ಮಗಳಾದ ಮಾಕಳು 
ಅಬೀಯನ ತಾಯಿ. ಊರೀಯೇಲನು ಗಿಬೆಯ ಊರಿ 
ನವನು. ಅಬೀಯನಿಗೂ ಯಾರೊಬ್ಬಾಮನಿಗೂ ಯುದ್ಧ 
ವಾಗುತ್ತಿತ್ತು *ಅಬೀಯನ ಬಳಿ ನಾಲ್ಕು ಲಕ್ಷ ಮಂದಿ ವೀರ 
ಸೈನಿಕರಿದ್ದರು. ಅವನು ಸೈನ್ಯವನ್ನು ಯುದ್ಧದಲ್ಲಿ ಮುನ್ನ 
ಡೆಸಿದನು. ಯಾರೊಬ್ಬಾಮನ ಬಳಿಯಲ್ಲಿ ಎಂಟು ಲಕ್ಷ 
ಮಂದಿ ಸೈನಿಕರು ಇದ್ದರು. ಯಾರೊಬ್ಬಾಮನು ಅಬೀ 
ಯನ ಮೇಲೆ ಯುದ್ಧಕ್ಕೆ ತಯಾರಾದನು. 

“ಆಗ ಅಬೀಯನು ಎಫ್ರಾ,ಯೀಮ್‌ ಬೆಟ್ಟ ಪ್ರಾಂತ್ಯದ 
ಚಿಮಾರೈ ಬೆಟ್ಟದ ಮೇಲೆ ನಿಂತು, "" ಯಾರೊಬ್ಬಾಮನೇ, 
ಸಮಸ್ತ ಇಸ್ರೇಲರೇ, ನನ್ನ ಮಾತುಗಳಿಗೆ ಕಿವಿಗೊಡಿರಿ. 
*ಇಸ್ರೇಲರ ದೇವರಾದ ಯೆಹೋವನು ದಾವೀದನಿಗೂ 
ಅವನ ಗಂಡುಮಕ್ಕಳಿಗೂ ನಿರಂತರವಾಗಿ ಇಸ್ರೇಲನ್ನು 





ನೀತಿವಂತರು ಬಹುಶಃ ರೆಹಬ್ಬಾಮನಂತೆ ಪಶ್ಚಾತ್ತಾಪಪಟ್ಟ ಇತರರನ್ನು 
ಇದು ಸೂಚಿಸುತ್ತಿರಬಹುದು. ದೇವರು ಅವರನ್ನು ಉಳಿಸಿಕಾಪಾಡಿದನು. 


ನನ್ನೂ ಅವನ ದುಷ್ಟ ಹಿಂಬಾಲಕರನ್ನೂ ತಡೆಯಲು 
ಅವನಿಗೆ ಆಗಲಿಲ್ಲ. 

*""ದಾವೀದನ ಮಕ್ಕಳು ಆಳುತ್ತಿರುವ ಯೆಹೋವನ 
ರಾಜ್ಯವನ್ನು ಸೋಲಿಸಲು ಈಗ ನೀವು ನಿರ್ಧರಿಸಿದ್ದೀರಿ. 
ನಿಮ್ಮಲ್ಲಿ ಅಧಿಕ ಸಂಖ್ಯೆಯ ಸೈನ್ಯವಿರಬಹುದು. ಯಾರೊ 
ಬ್ಹಾಮನು ನಿಮ್ಮ ದೇವರುಗಳಾಗಿ ಮಾಡಿಸಿದ ಬಂಗಾರದ 
ಬಸವ ನಿಮ್ಮಲ್ಲಿವೆ. *ನೀವು ಆರೋನನ ಸಂತತಿಯವರಾದ 
ಯೆಹೋವನ ಯಾಜಕರನ್ನು ಹೊರಡಿಸಿಬಿಟ್ಟಿರಿ. ನೀವು 
ಲೇವಿಯರನ್ನೂ ಹೊರಡಿಸಿಬಿಟ್ಟಿರಿ. ಅನ್ಯಜನಾಂಗದವ 
ರಂತೆ ನೀವು ನಿಮ್ಮಲ್ಲಿಂದಲೇ ಯಾಜಕರನ್ನು ಆರಿಸಿ 
ಕೊಂಡಿರಿ. ಯಾವನಾದರೂ ಏಳು ಟಗರುಗಳನ್ನೂ 
ಒಂದು ಎಳೇ ಹೋರಿಯನ್ನೂ ತಂದರೆ ನೀವು ಅವನನ್ನು 
"ದೇವರಲ್ಲದವುಗಳ' ಸೇವೆಮಾಡಲು ಯಾಜಕನನ್ನಾಗಿ 
ಮಾಡುವಿರಿ. 

10"ನಮಗಾದರೋ ಯೆಹೋವನೇ ದೇವರು. 
ಯೆಹೂದ್ಯ ಪ್ರಾಂತ್ಯದವರಾದ ನಾವು ದೇವರ ಕಟ್ಟಳಗೆ 
ವಿಧೇಯರಾಗಲು ನಿರಾಕರಿಸಲಿಲ್ಲ. ನಾವು ಆತನನ್ನು 
ತೊರೆಯಲಿಲ್ಲ. ಆತನ ಸೇವೆಮಾಡಲು ಲೇವಿಯರು 
ಆರೋನನ ಸಂತತಿಯವರಾದ ಯಾಜಕರಾಗಿ ಸಹಾಯ 
ಮಾಡುವರು. !!ಅವರು ಪ್ರತಿದಿನವೂ ಮುಂಜಾನೆ 
ಸಾಯಂಕಾಲಗಳಲ್ಲಿ ಸರ್ವಾಂಗಹೋಮಗಳನ್ನೂ ಧೂಪ 
ಗಳನ್ನೂ ಅರ್ಪಿಸುವರು; ಮೇಜಿನ ಮೇಲೆ ನೈವೇದ್ಯದ 
ರೊಟ್ಟಿಗಳನ್ನಿಡುವರು. ಅವರು ಬಂಗಾರದ ದೀಪ 
ಸ್ತಂಭಗಳ ಮೇಲಿನ ಆರತಿಗಳನ್ನು ಸರಿಯಾಗಿ ನೋಡಿ 
ಕೊಳ್ಳುವುದರಿಂದ ಅವು ಹಗಲಿನಲ್ಲಿಯೂ ಸಾಯಂ 
ಕಾಲದಲ್ಲಿಯೂ ಪ್ರಕಾಶಮಾನವಾಗಿ ಉರಿಯುವವು. 
ನಾವು ಬಹಳ ಎಚ್ಚರಿಕೆಯಿಂದ ನಮ್ಮ ದೇವರ ಸೇವೆ 
ಮಾಡುತ್ತೇವೆ. ಆದರೆ ನೀವು ಆತನನ್ನು ತೊರೆದು 
ಬಿಟ್ಟಿದ್ದೀರಿ. !೭2ದೇವರು ನಮ್ಮೊಂದಿಗಿದ್ದಾನೆ. ನಮ್ಮನ್ನು 
ಆಳುವವನು ಆತನೇ. ಅವನ ಯಾಜಕರು ನಮ್ಮೊಂದಿ 
ಗಿದ್ದಾರೆ. ದೇವರ ಯಾಜಕರು ತುತ್ತೂರಿಯನ್ನೂದಿ 
ನಿಮ್ಮನ್ನು ಆತನ ಬಳಿಗೆ ಬರಲು ಎಚ್ಚರಿಸುತ್ತಾರೆ. ಇಸ್ರೇ 
ಲರೇ, ನಿಮ್ಮ ಪೂರ್ವಿಕರ ದೇವರಾದ ಯೆಹೋವನ 


5952 ಪೂರ್ವಕಾಲವೃತ್ತಾ 03 13:13-14:11 


ಜನರೊಂದಿಗೆ ಕಾದಾಡಬೇಡಿರಿ. 
ಹೊಂದುವದಿಲ್ಲ.'' 

ಆದರೆ ಯಾರೊಬ್ಬಾಮನು ತನ್ನ ಸೈನ್ಯದ ಒಂದು 
ಭಾಗವನ್ನು ಅಬೀಯನ ಸೈನ್ಯದ ಹಿಂಭಾಗಕ್ಕೆ ಅವನಿಗೆ 
ಗೊತ್ತಿಲ್ಲದಂತೆ ಕಳುಹಿಸಿದನು. ಯಾರೊಬ್ಬಾಮನ ಸೈನ್ಯವು 
ಅಬೀಯನ ಸೈನ್ಯಕ್ಕೆ ಎದುರಾಗಿತ್ತು ಅಬೀಯನ ಹಿಂದೆ 
ಯಾರೊಬ್ಬಾಮನ ಸೈನ್ಯವು ಅಡಗಿಕೊಂಡಿತ್ತು. ಬೀ 
ಯನ ಸೈನ್ಯವು ಸುತ್ತಲೂ ನೋಡಿದಾಗ ವೈರಿಗಳ ಸೈನ್ಯವು 
ಮುಂದೆಯೂ ಹಿಂದೆಯೂ ಯುದ್ಧಮಾಡುತ್ತಿರುವದನ್ನು 
ನೋಡಿ ಯೆಹೋವನನ್ನು ಕೂಗಿದರು. ಯಾಜಕರು 
ತುತ್ತೂರಿಯನ್ನೂದಿದರು. "ಆಗ ಅಬೀಯನ ಸೈನ್ಯದ 
ವರು ದೊಡ್ಡ ಆರ್ಭಟ ಮಾಡಿದರು. ಆರ್ಭಟಿಸುತ್ತಾ 
ಮುಂದೆ ಸಾಗಿದರು ಯಾರೊಬ್ಬಾಮನ ಸೈನ್ಯವನ್ನು ಮತ್ತು 
ಎಲ್ಲಾ ಇಸ್ರೇಲರನ್ನು ಯೆಹೂದದ ಅಬೀಯನ ಸೈನ್ಯವು 
ಸೋಲಿಸುವಂತೆ ದೇವರು ಮಾಡಿದನು. ಯೆಹೂದದ 
ಸೈನ್ಯದ ಮುಂದೆ ಇಸ್ರೇಲರ ಸೈನ್ಯವು ಬೆನ್ನುಕೊಟ್ಟು ಓಡಿ 
ಹೋಗುವಂತೆ ದೇವರು ಮಾಡಿದನು. ''ಅಬೀಯನ 
ಸೈನ್ಯವು ಇಸ್ರೇಲಿನ ಸೈನ್ಯದ ಮೇಲೆ ಮಹಾಜಯವನ್ನು 
ಗಳಿಸಿತು. ಯಾರೊಬ್ಬಾಮನ ಐದು ಲಕ್ಸ ಪಳಗಿದ 
ಸೈನಿಕರು ಕೊಲ್ಲಲ್ಪಟ್ಟರು. ಇಸ್ರೇಲಿನ ಜನರು ಸೋತು 
ಹೋದರು. ಯೆಹೂದದ ಜನರಿಗೆ ಜಯ ದೊರಕಿತು. 
ಯಾಕಂದರೆ ಅವರು ತಮ್ಮ ಪೂರ್ವಿಕರ ದೇವರಾದ 
ಯೆಹೋವನ ಮೇಲೆ ಭರವಸವನ್ನಿಟ್ಟಿದರು. 

9 ಅಬೀಯನ ಸೈನಿಕರು ಯಾರೊಬ್ಬಾಮನ ಸೈನಿಕರನ್ನು 
ಓಡಿಸಿದರು. ಮತ್ತು ಅವರ ಪಟ್ಟಣಗಳಾದ ಬೇತೇಲ್‌, 
ಯೆಷಾನಾ ಮತ್ತು ಎಪ್ರೋನ್‌ ಗಳನ್ನು ವಶಪಡಿಸಿ 
ಕೊಂಡರು. ಈ ಪಟ್ಟಣಗಳನ್ನೂ ಅವುಗಳ ಸುತ್ತಮುತ್ತ 
ಲಿದ್ದ ಹಳ್ಳಿಗಳನ್ನೂ ವಶಪಡಿಸಿಕೊಂಡರು. 

ಅಬೀಯನಿರುವಷ್ಟು ಕಾಲ ಯಾರೊಬ್ಬಾಮನು 
ಮತ್ತೆ ಬಲಗೊಳ್ಳಲೇ ಇಲ್ಲ. ಯೆಹೋವನು ಯಾರೊಬ್ಬಾ 
ಮನನ್ನು ಸಾಯಿಸಿದನು. 

21 ಅಬೀಯನು ಬಲಗೊಂಡನು. ಅವನು ಹದಿನಾಲ್ಕು 
ಮಂದಿ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಅವರಿಂದ 
ಇಪ್ಪತ್ತೆರಡು ಗಂಡು ಮಕ್ಕಳನ್ನೂ ಹದಿನಾರು ಹೆಣ್ಣು 
ಮಕ್ಕಳನ್ನೂ ಪಡೆದನು. 229 ಬೀಯನು ಮಾಡಿದ ಎಲ್ಲಾ 
ಕಾರ್ಯಗಳ ಕುರಿತ ಪ್ರವಾದಿ ಇದ್ದೋ ಬರೆದ ಪುಸ್ತಕದಲ್ಲಿ 
ದಾಖಲಾಗಿವೆ. 


ನೀವು ಜಯ 


14 ಅಬೀಯನು ತನ್ನ ಪೂರ್ವಿಕರೊಂದಿಗೆ ವಿಶ್ರಾಂ 
ತಿಗೆ ಸೇರಿದನು. ಜನರು ಅವನನ್ನು ದಾವೀದ 
ನಗರದಲ್ಲಿ ಸಮಾಧಿಮಾಡಿದರು. ಅಬೀಯನ ನಂತರ 
ಅವನ ಮಗನಾದ ಆಸನು ಪಟ್ಟಕ್ಕೆ ಬಂದನು. ಆಸನ 
ಆಳ್ವಿಕೆಯ ಹತ್ತು ವರ್ಷ ದೇಶದಲ್ಲಿ ಸಮಾಧಾನ ನೆಲೆಸಿತ್ತು. 


ಯೆಹೂದದ ಅರಸನಾದ ಆಸ 

2ಆಸನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ 
ಒಳ್ಳೆಯವನಾಗಿಯೂ ನೀತವಂತನಾಗಿಯೂ ಇದ್ದನು. 
3ಮೂರ್ತಿಪೂಜಿಗಾಗಿ ಮಾಡಿದ ಯಜ್ಞವೇದಿಕೆಗಳನ್ನು 
ತೆಗೆದುಹಾಕಿಸಿದನು. ವಿಗ್ರಹಾರಾಧಕರ ಪೂಜಾಸ್ಥಳ 
ಗಳನ್ನು, ಸ್ಮಾರಕಕಲ್ಲುಗಳನ್ನು ಒಡೆದು ಹಾಳುಮಾಡಿಸಿ 
ದನು. ಅಶೇರಸ್ತಂಭಗಳನ್ನು ತುಂಡುಮಾಡಿಸಿದನು. 
*""ನಿಮ್ಮ ಪೂರ್ವಿಕರ ದೇವರಾದ ಯೆಹೋವನನ್ನೇ 
ಅನುಸರಿಸಿ ಆತನ ಆಜ್ಜೆಗಳಿಗೂ ಕಟ್ಟಳೆಗಳಿಗೂ ವಿಧೇಯ 
ರಾಗಿರಿ'' ಎಂದು ಆಸನು ಆಜ್ಞಾಪಿಸಿದನು. 5ಯೆಹೂದ 
ದೇಶದ ಪಟ್ಟಣಗಳಲ್ಲಿದ್ದ ಎಲ್ಲಾ ವಿಗ್ರಹಗಳನ್ನೂ ಪೂಜಾ 
ಸ್ಥಳಗಳನ್ನೂ ಕಿತ್ತುಹಾಕಿಸಿದನು. ಆತನ ಆಳ್ವಿಕೆಯಲ್ಲಿ 
ರಾಜ್ಯದಲ್ಲೆಲ್ಲಾ ಶಾಂತಿ ನೆಲೆಸಿತ್ತು. 6ಆ ಕಾಲದಲ್ಲಿ ಆಸನು 
ಯೆಹೂದ ಪ್ರಾಂತ್ಯದಲ್ಲಿ ಕೋಟಿಕೊತ್ತಲಗಳುಳ್ಳ ಪಟ್ಟಣ 
ಗಳನ್ನು ಕಟ್ಟಿಸಿದನು. ಆಸನ ಆಳ್ವಿಕೆಯಲ್ಲಿ ಯುದ್ಧವೇ 
ಇರಲಿಲ್ಲ. ಯಾಕಂದರೆ ಯೆಹೋವನು ಅವನಿಗೆ 
ಸಮಾಧಾನವನ್ನು ಅನುಗ್ರಹಿಸಿದ್ದನು. 

7ಆಸನು ಜನರಿಗೆ, "ನಾವು ಈ ಪಟ್ಟಣಗಳ ಸುತ್ತಲೂ 
ಕೋಟೆಯನ್ನು ಕಟ್ಟೋಣ; ಬುರುಜುಗಳನ್ನೂ ಕದ 
ಗಳನ್ನೂ ಭದ್ರಪಡಿಸೋಣ. ನಾವು ನಮ್ಮ ದೇವರಾದ 
ಯೆಹೋವನನ್ನು ಅನುಸರಿಸುವದರಿಂದ ಈ ದೇಶವು 
ನಮ್ಮದಾಗಿರುತ್ತದೆ. ಆದುದರಿಂದ ನಾವು ಹೀಗೆ 
ಮಾಡೋಣ. ಆತನು ನಮ್ಮ ಸುತ್ತಲೂ ಸಮಾಧಾನವನ್ನು 
ಅನುಗ್ರಹಿಸಿದ್ದಾನೆ'' ಎಂದು ಹೇಳಿದನು. ಅಂತೆಯೇ 
ಅವರು ಕಟ್ಟಿ ಪೂರೈಸಿದರು. 

ಆಸನ ಬಳಿ ಮೂರು ಲಕ್ಷ ಭೂಸೈನಿಕರಿದ್ದರು, 
ಯೆಹೂದಕುಲದ ಇವರು ಗುರಾಣಿಗಳನ್ನೂ ಬರ್ಜಿ 
ಗಳನ್ನೂ ಬಳಸಬಲ್ಲವರಾಗಿದ್ದರು. ಇವರಲ್ಲದೆ ಬೆನ್ಯಾ 
ಮೀನ್‌ ಕುಲದಿಂದ ಎರಡು ಲಕ್ಸದ ಎಂಭತ್ತು ಸಾವಿರ 
ಮಂದಿ ಸೈನಿಕರಿದ್ದರು. ಇವರು ಸಣ್ಣ ಗುರಾಣಿಗಳನ್ನೂ 
ಬಿಲ್ಲುಬಾಣಗಳನ್ನೂ ಬಳಸಬಲ್ಲವರಾಗಿದ್ದರು. ಇವರೆ 
ಲ್ಲರೂ ರಣವೀರರಾಗಿದ್ದರು. 

*ಇಥಿಯೋಪಿಯಾ ದೇಶದ ಜಿರಹನು ಆಸನ ಮೇಲೆ 
ಯುದ್ಧಮಾಡಲು ಬಂದನು. ಅವನೊಡನೆ ಹತ್ತು ಲಕ್ಷ 
ಸೈನಿಕರಿದ್ದರು; ಮೂನ್ನೂರು ರಥಗಳಿದ್ದವು. ಅವನ ಸೈನ್ಯವು 
ಮಾರೇಷದ ತನಕ ಬಂದಿತ್ತು ''ಆಸನು ಜಿರಹನ ವಿರುದ್ಧ 
ಯುದ್ಧಮಾಡಲು ಹೊರಟನು. ಮಾರೇಷದ ಚೆಫಾತ 
ಎಂಬ ಕಣಿವೆಯಲ್ಲಿ ವ್ಯೂಹ ಕಟ್ಟಿದರು. 

!!ಆಸನು ದೇವರಾದ ಯೆಹೋವನನ್ನು ಪ್ರಾರ್ಥಿಸಿ 
"ಯೆಹೋವನೇ, ಬಲಹೀನರಾದವರು ಬಲಿಷ್ಠರಾದವ 
ರನ್ನು ಸೋಲಿಸಲು ನೀನೇ ಸಹಾಯಿಸಬೇಕು. ದೇವರಾದ 
ಯೆಹೋವನೇ, ನಮಗೆ ಸಹಾಯ ಮಾಡು. ನೀನೇ ನಮ್ಮ 
ರಕ್ಟಕನು. ನಾವು ನಿನ್ನ ಮೇಲೆ ಭರವಸವಿಟ್ಟಿರುತ್ತೇವೆ. ನಿನ್ನ 


2 ಪೂರ್ವಕಾಲವ್ಳತ್ತಾ 03 14:12-15:16 596 


ಹೆಸರಿನಲ್ಲಿ ನಾವು ದೊಡ್ಡ ಸೈನ್ಯದೊಂದಿಗೆ ಯುದ್ಧಕ್ಕೆ 
ಹೊರಟಿರುತ್ತೇವೆ. ಯೆಹೋವನೇ, ನೀನೇ ನಮ್ಮ 
ದೇವರು. ನಿನ್ನನ್ನು ಸೋಲಿಸಲು ಯಾರಿಗೂ ಅವಕಾಶ 
ಕೊಡಬೇಡ'' ಎಂದು ಬೇಡಿಕೊಂಡನು. 


2ಆಗ ಯೆಹೂದ ದೇಶದ ಆಸನ ಸೈನ್ಯವು ಇಥಿಯೋ 


ಪ್ರವಾದಿಯಾದ ಓಬೇದನು ತಂದ ಸಂದೇಶವನ್ನು 
ಆಸನು ಕೇಳಿ ತುಂಬಾ ಪ್ರೋತ್ಸಾಹಗೊಂಡನು. ಅನಂತರ 
ಯೆಹೂದ ಮತ್ತು ಬೆನ್ಯಾಮೀನ್‌ ಪ್ರಾಂತ್ಯದಲ್ಲಿದ್ದ ಎಲ್ಲಾ 
ವಿಗ್ರಹಗಳನ್ನು ತೆಗೆದುಹಾಕಿಸಿದನು. ಗೆದ್ದಿದ್ದ ಎಫ್ರಾ 
ಯೀಮ್‌ ಬೆಟ್ಟಪ್ರದೇಶಗಳಲ್ಲಿದ್ದ ವಿಗ್ರಹಗಳನ್ನು ತೆಗೆದು 





ಪಿಯಾದ ಸೈನ್ಯವನ್ನು ಸೋಲಿಸುವಂತೆ ಯೆಹೋವನು 
ಮಾಡಿದನು. ಆಸನ ಸೈನಿಕರು ಇಥಿಯೋಪಿಯಾದ 
ಸೈನ್ಯವನ್ನು ಗೆರಾರಿನ ತನಕ ಹಿಂದಟ್ಟಿಕೊಂಡು ಹೋದರು. 
ಅವರು ಮತ್ತೆ ಸೈನ್ಯವನ್ನು ಕಟ್ಟಿ ಯುದ್ಧ ಮಾಡಲು 
ಸಾಧ್ಯವಾಗದಷ್ಟು ಸೈನಿಕರು ಸತ್ತರು. ಅವರ ಬಲವನ್ನು 
ಮುರಿಯಲು ಯೆಹೋವನು ತನ್ನ ಸೈನ್ಯವನ್ನು ಬಳಸಿ 
ಕೊಂಡನು. *ಆಸನು ತನ್ನ ಸೈನ್ಯದೊಡನೆ ಗೆರಾರಿನ ಎಲ್ಲಾ 
ಪಟ್ಟಣಗಳನ್ನು ಸೋಲಿಸಿಬಿಟ್ಟನು. ಅವುಗಳಲ್ಲಿ ವಾಸಿಸುವ 
ಜನರು ಯೆಹೋವನಿಗೆ ಭಯಪಟ್ಟರು. ಆ ಪಟ್ಟಣಗಳಲ್ಲಿ 
ಇದ್ದ ನಿಕ್ಷೇಪಗಳನ್ನು ಆಸನ ಸೈನಿಕರು ದೋಚಿದರು. 
15 ಆಸನ ಸೈನಿಕರು ಕುರುಬರ ಪಾಳೆಯವನ್ನು ಧ್ವಂಸ ಮಾಡಿ 
ಅನೇಕಾನೇಕ ಕುರಿಗಳನ್ನೂ ಒಂಟೆಗಳನ್ನೂ ಸೂರೆಮಾಡಿ 
ಜೆರುಸಲೇಮಿಗೆ ತಂದರು. 


ಆಸನ ಪರಿವರ್ತನೆ 

ಓಬೇದನ ಮಗನಾದ ಅಜರ್ಯನ ಮೇಲೆ ದೇವ 
1೨ ರಾತ್ಮವು ಬಂದಿತು. ಅಜರ್ಯನು ಆಸನನ್ನು 
ಸಂಧಿಸಿ ಹೀಗೆ ಹೇಳಿದನು: ""ಆಸನೇ, ನನ್ನ ಮಾತನ್ನು 
ಕೇಳು. ಯೆಹೂದದ ಜನರೇ, ಬೆನ್ಯಾಮೀನ್‌ ಜನರೇ, 
ನನ್ನ ಮಾತನ್ನು ಕೇಳಿರಿ. ನೀವು ಯೆಹೋವನೊಡನೆ 
ಇದ್ದರೆ ಆತನು ನಿಮ್ಮ ಸಂಗಹ ಇರುವನು. ನೀವು ಆತನನ್ನು 
ಹುಹುಕಿದರೆ ಆತನು ನಿಮಗೆ ಸಿಕ್ಕುವನು. ಆದರೆ ನೀವು 
ಆತನನ್ನು ತೊರೆದರೆ ಆತನು ನಿಮ್ಮನ್ನೂ ತೊರೆಯುವನು. 
*ಬಹಳಕಾಲದ ತನಕ ಇಸ್ರೇಲರಲ್ಲಿ ನಿಜವಾದ ದೇವರಿರ 
ಲಿಲ್ಲ; ಬೋಧಕನಿರಲಿಲ್ಲ; ಧರ್ಮಶಾಸ್ತ್ರವೂ ಇರಲಿಲ್ಲ. 
ಆದರೆ ಇಸ್ರೇಲರು ತಮಗೆ ಕಷ್ಟಬಂದಾಗ ದೇವರ ಕಡೆಗೆ 
ತಿರುಗಿದರು. ಆತನೇ ಇಸ್ರೇಲಿನ ದೇವರು. ಅವರು 
ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು. 5ಆ 
ಕಷ್ಟದ ಸಮಯದಲ್ಲಿ ಯಾರೂ ಸುರಕ್ಷಿತವಾಗಿ ಪ್ರಯಾಣ 
ಮಾಡುವಂತಿರಲಿಲ್ಲ. ಎಲ್ಲಾ ದೇಶಗಳಲ್ಲಿಯೂ ಕಷ್ಟ 
ತೊಂದರೆಗಳು ತುಂಬಿದ್ದವು. ಉಂದು ದೇಶವು 
ಇನ್ನೊಂದು ದೇಶವನ್ನು ನಾಶಮಾಡುತ್ತಿತ್ತು; ಒಂದು 
ಪಟ್ಟಣವು ಇನ್ನೊಂದು ಪಟ್ಟಣವನ್ನು ಸೂರೆಮಾಡುತ್ತಿತ್ತು 
ಹೀಗೆ ದೇವರು ಎಲ್ಲ ಬಗೆಯ ತೊಂದರೆಗಳಿಂದ ಅವರನ್ನು 


ಹಾಕಿಸಿದನು. ದೇವಾಲಯದ ಮಂಟಪದೆದುರು ಇದ್ದ 
ಯೆಹೋವನ ಯಜ್ಞವೇದಿಕೆಯನ್ನು ಸರಿಪಡಿಸಿದನು. 

ಆಮೇಲೆ ಆಸನು ಯೆಹೂದ ಮತ್ತು ಬೆನ್ಯಾಮೀನ್‌ 
ಪ್ರಾಂತ್ಯದ ಜನರನ್ನೆಲ್ಲಾ ಒಟ್ಟಾಗಿ ಸೇರಿಸಿದನು. ಅದೇ 
ಪ್ರಕಾರ ಅವನು ಇಸ್ರೇಲನ್ನು ಬಿಟ್ಟು ಯೆಹೂದದಲ್ಲಿ 
ನೆಲೆಸಲು ಬಂದಿದ್ದ ಎಫ್ರಾಯೀಮ್‌, ಮನಸ್ಸೆ ಮತ್ತು 
ಸಿಮಯೋನ್‌ ಪ್ರಾಂತ್ಯಗಳವರನ್ನೂ ಒಟ್ಟಾಗಿ ಸೇರಿಸಿ 
ದನು. ದೇವರಾದ ಯೆಹೋವನು ಆಸನ ಕೂಡ ಇರು 
ವದನ್ನು ನೋಡಿ ಅವನೊಂದಿಗೆ ಸೇರಲು ಅನೇಕ ಜನರು 
ಬಂದಿದ್ದರು. 

ಅವರೆಲ್ಲರೂ ಆಸನ ಆಳ್ವಿಕೆಯ ಹದಿನೈದನೆಯ 
ವರುಷದ ಮೂರನೆಯ ತಿಂಗಳಲ್ಲಿ ಜಿರುಸಲೇಮಿನಲ್ಲಿ 
ಸೇರಿಬಂದರು. !!ಆ ಸಮಯದಲ್ಲಿ ಅವರು ಏಳುನೂರು 
ಹೋರಿಗಳನ್ನೂ ಏಳು ಸಾವಿರ ಆಡುಕುರಿಗಳನ್ನೂ, 
ಯೆಹೋವನಿಗೆ ಸಮರ್ಪಿಸಿದರು. ಇವುಗಳನ್ನು ಆಸನ 
ಸೈನ್ಯವು ಶತ್ರುಗಳಿಂದ ಸುಲಿದುಕೊಂಡಿದ್ದರು. '?ತಮ್ಮ 
ಪೂರ್ವಿಕರು ಸೇವೆ ಮಾಡಿದ ದೇವರೊಂದಿಗೆ ಅಲ್ಲಿ 
ಅವರು ಒಡಂಬಡಿಕೆ ಮಾಡಿಕೊಂಡು ತಾವು ಪೂರ್ಣ 
ಹೃದಯದಿಂದಲೂ ಪೂರ್ಣಆತ್ಮದಿಂದಲೂ ಆತನ 
ಸೇವೆಮಾಹುವುದಾಗಿ ಪ್ರಮಾಣಮಾಡಿದರು. 

ಯಾವನಾದರೂ ದೇವರಾದ ಯೆಹೋವನ ಸೇವೆ 
ಮಾಡಲು ನಿರಾಕರಿಸುವದಾದರೆ ಆ ವ್ಯಕ್ತಿಯು ಗಂಡಸಾ 
ಗಿದ್ದರೂ ಹೆಂಗಸಾಗಿದ್ದರೂ ಮುಖ್ಯವಾದವನಾಗಿದ್ದರೂ 
ಮುಖ್ಯವಲ್ಲದವನಾಗಿದ್ದರೂ ಕೊಲ್ಲಲ್ಪಡಬೇಕು ಎಂಬ 
ದಾಗಿ ಹೇಳಿದರು. ಆಮೇಲೆ ಆಸನೂ ಅವನ ಜನರೂ 
ದೇವರಿಗೆ ಪ್ರಮಾಣಮಾಡಿ ಸಂತೋಷದಿಂದ ಹರ್ಷಧ್ವನಿ 
ಮಾಡಿದರು. ಅಲ್ಲದೆ ತುತ್ತೂರಿಯನ್ನೂ ಕೊಂಬನ್ನೂ 
ಊದಿದರು. “ಯೆಹೂದದ ಎಲ್ಲಾ ಜನರು ತಾವು 
ಯೆಹೋವನಿಗೆ ಮಾಡಿದ ಪ್ರಮಾಣದ ನಿಮಿತ್ತ ಸಂತೋಷ 
ಪಟ್ಟರು. ಯಾಕಂದರೆ ಅವರು ತಮ್ಮ ಪೂರ್ಣ 
ಹೃದಯದಿಂದ ಪ್ರಮಾಣಮಾಡಿದ್ದರು. ಅವರು ಯೆಹೋ 
ವನನ್ನು ಪೂರ್ಣಮನಸ್ಸಿನಿಂದ ಹಿಂಬಾಲಿಸಿದರು. ಅವರು 
ಆತನನ್ನು ಹುಹುಕಿದಾಗ ಆತನು ಅವರಿಗೆ ಪ್ರಸನ್ನನಾಗಿ 
ಅವರಿಗೆ ಸಮಾಧಾನವನ್ನು ಕೊಟ್ಟನು. 





ತಳಮಳಗೊಳಿಸಿದನು. "ಯೆಹೂದದ ಜನರೇ, ಬೆನ್ಯಾ 
ಮೀನ್‌ ಜನರೇ ನೀವು ಶಕ್ತರಾಗಿರಿ, ನಿರಾಶರಾಗ 
ಬೇಡಿರಿ; ಯಾಕಂದರೆ ನಿಮ್ಮ ಒಳ್ಳೆಯ ಕೆಲಸಕ್ಕೆ ನಿಮಗೆ 
ಪ್ರತಿಫಲ ದೊರೆಯುವುದು.'' 


16ಆಸನು ತನ್ನ ತಾಯಿಯಾದ ಮಾಕಳನ್ನು ರಾಜನ 
ತಾಯಿಯೆಂಬ ಪದವಿಯಿಂದ ತಳ್ಳಿಬಿಟ್ಟನು. ಯಾಕಂದರೆ 
ಆಕೆಯು ಅಶೇರ್‌ ದೇವತೆಯ ಅಸಹ್ಯವಾದ ಕಂಬವನ್ನು 
ಮಾಡಿಸಿದ್ದಳು. ಆಸನು ಅದನ್ನು ಕಡಿದು ಚೂರುಚೂರಾಗಿ 


597 2 ಪೂರ್ವಕಾಲವೃತ್ತಾಂತ 15:17-17:4 


ಮಾಡಿಸಿದನು. ನಂತರ ಅದನ್ನು ಕಿದ್ರೋನ್‌ ಕಣಿವೆಯಲ್ಲಿ 
ಸುಟ್ಟುಬಿಟ್ಟನು.!?ಆದರೂ ಯೆಹೂದದ ಎಲ್ಲಾ ಉನ್ನತ 
ಸ್ಥಳಗಳು ತೆಗೆಯಲ್ಪಹಲಿಲ್ಲ ಆದರೆ ಆಸನು ತನ್ನ ಜೀವ 
ಮಾನದಲೆಲ್ಲಾ ಯೆಹೋವನಿಗೆ ನಂಬಿಗಸ್ತನಾಗಿದ್ದನು. 

15ಆಸನು ತನ್ನ ತಂದೆಯು ಕೊಟ್ಟ ಪರಿಶುದ್ಧ ಕಾಣಿ 
ಕೆಗಳನ್ನು ದೇವಾಲಯದಲ್ಲಿ ಇಡಿಸಿದನು. ಅವು ಬೆಳ್ಳಿ 
ಬಂಗಾರಗಳ ವಸ್ತುಗಳಾಗಿದ್ದವು. ಆಸನ ಆಳ್ವಿಕೆಯ 
ಮೂವತ್ರೈದನೆಯ ವರುಷದ ತನಕ ದೇಶದಲ್ಲಿ ಯುದ್ಧವೇ 
ಇರಲಿಲ್ಲ. 


ಆಸನ ಕೊನೆಯ ವರ್ಷಗಳು 
16 ಆಳ್ವಿಕೆಯ ಮೂವತ್ತಾರನೆಯ ವರುಷ 
ದಲ್ಲಿ ಇಸ್ರೇಲಿನ ರಾಜನಾದ ಬಾಷನು ಆಸನ 

ಸಂಗಡ ಯುದ್ಧಕ್ಕೆ ಹೊರಟನು. ಅವನು ರಾಮ ಎಂಬ 
ಪಟ್ಟಣವನ್ನು ಕೋಟೆಯನ್ನಾಗಿ ಪರಿವರ್ತಿಸಿ, ಯೆಹೂದದ 
ರಾಜನಾದ ಆಸನ ಬಳಿಗೆ ಹೋಗುವುದಕ್ಕಾಗಲೀ ಬರುವು 
ದಕ್ಕಾಗಲೀ ಯಾರಿಗೂ ಆಗದಂತೆ ಮಾಡಿದನು. 

2ಆಗ ಆಸನು ದೇವಾಲಯದಲ್ಲಿಯೂ ಅರಮನೆಯ 
ಲ್ಲಿಯೂ ಶೇಖರಿಸಿಟ್ಟಿದ್ದ ಬೆಳ್ಳಿಬಂಗಾರಗಳನ್ನೆಲ್ಲಾ 
ಒಟ್ಟಾಗಿ ಸೇರಿಸಿ ದಮಸ್ಕದಲ್ಲಿದ್ದ ಅರಾಮ್ಯರ ಅರಸನಾದ 
ಬೆನ್ನದದನಿಗೆ ಈ ಸಂದೇಶದೊಡನೆ ಕಳುಹಿಸಿದನು, 
*""ಬೆನ್ನದದನೇ, ನಮ್ಮೊಂದಿಗೆ ಒಂದು ಒಪ್ಪಂದವಿರಲಿ. 
ನನ್ನ ತಂದೆಯೂ ನಿನ್ನ ತಂದೆಯೂ ಮಾಡಿದ್ದ ಒಪ್ಪಂದ 
ವನ್ನು ನಾವು ಮುಂದುವರಿಸೋಣ. ನೋಡು, ನಾನೀಗ 
ನಿನಗೆ ಬೆಳ್ಳಿಬಂಗಾರಗಳನ್ನು ಕಳುಹಿಸುತ್ತಿದ್ದೇನೆ. ನೀನೀಗ 
ಇಸ್ರೇಲಿನ ರಾಜನಾದ ಬಾಷನೊಡನೆ ಮಾಡಿದ್ದ ಒಪ್ಪಂದ 
ವನ್ನು ಮುರಿದುಹಾಕು. ಆಗ ಅವನು ನನಗೆ ತೊಂದರೆ 
ಕೊಡುವದನ್ನು ನಿಲ್ಲಿಸುವನು.'' 

ಇದಕ್ಕೆ ಬೆನ್ನದದನು ಒಪ್ಪಿ ತನ್ನ ಸೇನಾಪತಿಗಳನ್ನು 
ಇಸ್ರೇಲಿನ ಪಟ್ಟಣಗಳ ಮೇಲೆ ಆಕ್ರಮಣ ಮಾಡಲು ಕಳು 
ಹಿಸಿದನು. ಅವರು ಹೋಗಿ ಇಯ್ಯೋನ್‌, ದಾನ್‌, 
ಅಬೇಲ್ಮಯಿಮ್‌ ಎಂಬ ಪಟ್ಟಣಗಳ ಮೇಲೆಯೂ 
ಭಂಡಾರಗಳನ್ನು ಇಟ್ಟಿದ ನಫ್ತಾಲಿ ಪ್ರಾಂತ್ಯದ ಎಲ್ಲಾ 
ಪಟ್ಟಣಗಳ ಮೇಲೆಯೂ ಆಕ್ರಮಣ ಮಾಡಿದರು. 
ಇದನ್ನು ಕೇಳಿದ ಬಾಷನು ರಾಮ್ಹ ಪಟ್ಟಣವನ್ನು ಕೋಟೆ 
ಯಾಗಿ ಕಟ್ಟುವ ಕೆಲಸವನ್ನು ಬಿಟ್ಟುಬಿಟ್ಟನು, 6ಆಗ ಆಸನೂ 
ಇಸ್ರೇಲಿನ ಎಲ್ಲಾ ಜನರೂ ಒಟ್ಟಿಗೆ ರಾಮ್ಹಕ್ಕೆ ಹೋಗಿ ಅಲ್ಲಿ 
ಬಾಷನು ಕೋಟೆಕಟ್ಟಲು ತಂದಿಟ್ಟಿದ್ದ ಕಲ್ಲುಮರ 
ಗಳನ್ನೆಲ್ಲಾ ತೆಗೆದು ಮಿಚ್ಚ ಮತ್ತು ಗೆಬ ಪಟ್ಟಣಗಳನ್ನು 
ಭದ್ರಪಡಿಸಿದರು. 

7ಆಗ ದೇವದರ್ಶಿಯಾದ ಹನಾನಿಯು ಯೆಹೂದದ 
ರಾಜನಾದ ಆಸನ ಬಳಿಗೆ ಬಂದು, ""ಆಸನೇ, ನೀನು ದೇವ 
ರಾದ ಯೆಹೋವನ ಮೇಲೆ ಭರವಸನ್ನಿಡುವ ಬದಲು 


ಅರಾಮ್ಯರ ಅರಸನ ಮೇಲೆ ಭರವಸವನ್ನಿಟ್ಟಿದ್ದರಿಂದ 
ಅರಾಮ್ಯರ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿ 
ಕೊಂಡಿತು. *ಇಧಿಯೋಪಿಯಾದವರಿಗೆ ಮತ್ತು ಲಿಬ್ಯದ 
ವರಿಗೆ ಮಹಾದೊಡ್ಡ ಸೈನ್ಯವಿತ್ತು. ಅಪರಿಮಿತವಾದ 
ರಥಾಶ್ವಗಳಿದ್ದವು. ಆದರೆ ಅವರನ್ನು ಸೋಲಿಸುವಂತೆ 
ಯೆಹೋವನು ನಿನಗೆ ಸಹಾಯಿಸಿದನು. ದೇವರು 
ಲೋಕವನ್ನೆಲ್ಲಾ ದೃಷ್ಟಿಸಿ ನೋಡಿ ತನ್ನ ನಂಬಿಗಸ್ತರನ್ನು 
ಕಂಡುಕೊಂಡು ಅವರನ್ನು ಬಲಿಷ್ಠರನ್ನಾಗಿ ಮಾಡುವನು. 
ಆಸನೇ, ನೀನು ಮೂರ್ಯ ಕೆಲಸ ಮಾಡಿದೆ. ಇಂದಿನಿಂದ 
ಯಾವಾಗಲೂ ನಿನಗೆ ಯುದ್ಧವಿರುವದು.'' 

ದನ್ನು ಕೇಳಿದ ಆಸನು ಹನಾನಿಯ ಮೇಲೆ 
ಬಹುಕೋಪಗೊಂಡು ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿ 
ದನು. ಆಸನು ಅದೇ ಸಮಯದಲ್ಲಿ ದೇವಜನರಾದ 
ಕೆಲವರೊಂದಿಗೆ ಕ್ರೂರವಾಗಿ ವರ್ತಿಸಿದನು. 

11ಸನು ಪ್ರಾರಂಭದಿಂದ ಕೊನೆಯವರೆಗೆ ಮಾಡಿದ 
ಎಲ್ಲಾ ವಿಷಯಗಳು ಯೆಹೂದ ಮತ್ತು ಇಸ್ರೇಲ್‌ ರಾಜರ 
ಗ್ರಂಥದಲ್ಲಿ ಬರೆಯಲ್ಪಟ್ಟಿವೆ. '”ಆಸನ ಆಳ್ವಿಕೆಯ ಮೂವ 
ತ್ತೊಂಬತ್ತನೆಯ ವರುಷದಲ್ಲಿ ಅವನ ಕಾಲಿಗೆ ರೋಗ 
ಬಂದಿತು. ಅದು ಅಧಿಕವಾಗಿ ಹೆಚ್ಚಿದ್ದರಿಂದ ಅವನು 
ಯೆಹೋವನ ಸಹಾಯವನ್ನು ಕೇಳದೆ ವೈದ್ಯರ ನೆರವನ್ನೇ 
ಪಡೆದನು. '3ಆಸನು ತನ್ನ ಆಳ್ವಿಕೆಯ ನಲವತ್ತೊಂದನೆಯ 
ವರ್ಷದಲ್ಲಿ ತನ್ನ ಪೂರ್ವಿಕರ ಬಳಿ ಸೇರಿದನು. “ಅವನು 
ತನಗಾಗಿ ದಾವೀದನಗರದಲ್ಲಿ ಮಾಡಿಸಿದ್ದ ಸಮಾಧಿ 
ಯಲ್ಲಿಯೇ ಅವನಿಗೆ ಸಮಾಧಿಮಾಡಿದರು. ನಾನಾತರದ 
ಪರಿಮಳ ದ್ರವ್ಯಗಳಿಂದ ತುಂಬಿದ್ದ ಹಾಸಿಗೆಯ ಮೇಲೆ 
ಮಲಗಿಸಿದ್ದರು. ಆಮೇಲೆ ಅವನ ಗೌರವಾರ್ಥವಾಗಿ 
ಒಂದು ದೊಡ್ಡ ಬೆಂಕಿಕೊಂಡವನ್ನು ಮಾಡಿ ಪರಿಮಳ 
ಧೂಪವನ್ನು ಸುಟ್ಟರು. 


ಯೆಹೂದದ ಅರಸನಾದ ಯೆಹೋಷಾಫಾಟನು 
1 7 ಆಸನ ಮಗನಾದ ಯೆಹೋಷಾಫಾಟನು ಪಟ್ಟಕ್ಕೆ 
ಬಂದನು. ಅವನು ತನ್ನ ರಾಜ್ಯವನ್ನು ಬಲಪಡಿಸಿ 
ಇಸ್ರೇಲರಿಂದ ತನಗೆ ಅಪಾಯವಾಗದಂತೆ ಸುರಕ್ಷೆಯ 
ವ್ಯವಸ್ಥೆ ಮಾಡಿಕೊಂಡನು. ಯೆಹೂದದ ಎಲ್ಲಾ ಕೋಟಿ 
ಗಳುಳ್ಳ ಪಟ್ಟಣಗಳಲ್ಲಿಯೂ ತನ್ನ ತಂದೆಯು ವಶಪಡಿಸಿ 
ಕೊಂಡಿದ್ದ ಎಫ್ರಾಯೀಮ್‌ ಪ್ರಾಂತ್ಯದ ಪಟ್ಟಣ 
ಗಳಲ್ಲಿಯೂ ಸೈನ್ಯವನ್ನಿಟ್ಟನು. 
ಯೆಹೋವನು ಯೆಹೋಷಾಫಾಟನೊಂದಿಗೆ 
ಇದ್ದನು; ಯಾಕಂದರೆ ಯೆಹೋಷಾಫಾಟನು ತನ್ನ 
ಯೌವನ ಕಾಲದಲ್ಲಿಯೆ ತನ್ನ ಪೂರ್ವಿಕನಾದ ದಾವೀದ 
ನಂತೆ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಬಾಳನ 
ಪೂಜಿಯನ್ನು ಮಾಡಲಿಲ್ಲ. *ತನ್ನ ಪೂರ್ವಿಕರು ಅನುಸ 
ರಿಸಿದ ದೇವರನ್ನು ನಿರೀಕ್ಬಿಸಿದನು. ಆತನ ಆಜ್ಞೆಗಳನ್ನು 


2 ಪೂರ್ವಕಾಲವ್ಳತ್ತಾ 0ತ 17:5-18:5 


ಅನುಸರಿಸಿದನು. ಇಸ್ರೇಲಿ ಅರಸರು ನಡೆದಂತೆ ಇವನು 
ನಡೆಯಲಿಲ್ಲ. "ಯೆಹೋವನು ಯೆಹೋಷಾಫಾಟನಿ 
ಗಾಗಿ ರಾಜ್ಯದ ಅಧಿಕಾರವನ್ನು ಸ್ಥಿರಪಡಿಸಿದನು. ಯೆಹೂ 
ದದ ಜನರೆಲ್ಲರು ಅವನಿಗೆ ಕಾಣಿಕೆಗಳನ್ನು ತಂದು 
ಕೊಟ್ಟರು. ಆದುದರಿಂದ ಅವನಿಗೆ ಐಶ್ವರ್ಯವೂ ಘನ 
ತೆಯೂ ದೊರಕಿತು. "ಅವನ ಹೃದಯವು ಯೆಹೋವನ 
ಮಾರ್ಗಗಳಲ್ಲಿ ಆನಂದವನ್ನು ಕಂಡುಕೊಂಡಿತು.* 
ಯೆಹೂದ ಪ್ರಾಂತ್ಯದಲ್ಲಿ ವಿಗ್ರಹಗಳ ಪೂಜಾಸ್ಥಳಗಳ 
ನ್ನೆಲ್ಲಾ ತೆಗೆದುಹಾಕಿಸಿ ಅಶೇರ ಸ್ತಂಭಗ'ಳನ್ನು ಕಡಿದು 
ಹಾಕಿಸಿ ಅವುಗಳನ್ನು ನಿರ್ಮೂಲ ಮಾಡಿದನು. 

7ತನ್ನ ಆಳ್ವಿಕೆಯ ಮೂರನೆಯ ವರುಷದಲ್ಲಿ ಯೆಹೂ 
ದದ ಎಲ್ಲಾ ಪಟ್ಟಣಗಳಿಗೆ ನಾಯಕರನ್ನು ಕಳುಹಿಸಿ ಜನರಿಗೆ 
ದೇವರ ವಿಧಿನಿಯಮಗಳು ಬೋಧಿಸಲ್ಪಹುವಂತೆ ಮಾಡಿ 
ದನು. ಆ ನಾಯಕರು ಯಾರೆಂದರೆ: ಬೆನ್ಡೈಲ್‌, ಓಬದ್ಯ, 
ಜಿಕರ್ಯ ನೆತನೇಲ್‌ ಮತ್ತು ಮೀಕಾಯ. ಯೆಹೋ 
ಷಾಫಾಟನು ಅವರೊಂದಿಗೆ ಲೇವಿಯರನ್ನೂ ಕಳುಹಿಸಿ 
ದನು. ಅವರು ಯಾರೆಂದರೆ: ಶೆಮಾಯ, ನೆತನ್ಯ, ಜಿಬದ್ಯ, 
ಅಸಾಹೇಲ್‌, ಶೆಮೀರಾಮೋತ್‌, ಯೆಹೋನಾತಾನ್‌, 
ಅದೋನೀಯ ಮತ್ತು ಟೋಬೀಯ. ಅವರೊಂದಿಗೆ 
ಕಳುಹಿಸಲ್ಪಟ್ಟ ಯಾಜಕರು ಯಾರೆಂದರೆ: ಎಲೀಷಾಮಾ 
ಮತ್ತು ಯೆಹೋರಾಮ. ಇವರೆಲ್ಲಾ ಯೆಹೂದದ ಜನ 
ರಿಗೆ ಯೆಹೋವನ ಧರ್ಮೋಪದೇಶ ಪುಸ್ತಕದಿಂದ ಆತನ 
ಕಟ್ಟಳೆ ವಿಧಿ ನಿಯಮಗಳನ್ನು ಯೆಹೂದದ ಪಟ್ಟಣ 
ಗಳಲ್ಲೆಲ್ಲಾ ಸಂಚರಿಸಿ ಕಲಿಸಿದರು. 

ಯೆಹೂದದ ಸುತ್ತಮುತ್ತಲಿನ ದೇಶಗಳ ಜನಾಂಗ 
ಗಳು ಯೆಹೋವನಿಗೆ ಭಯಪಟ್ಟರು. ಆದುದರಿಂದ 
ಅವರು ಯೆಹೋಷಾಫಾಟನ ಮೇಲೆ ಯುದ್ಧಕ್ಕೆ ಹೋಗ 
ಲಿಲ್ಲ. ''ಫಿಲಿಷ್ಠಿಯರಲ್ಲಿ ಕೆಲವರು ಅವನಿಗೆ ಬೆಳ್ಳಿ 
ಬಂಗಾರಗಳ ಕಾಣಿಕೆಗಳನ್ನು ತಂದುಕೊಟ್ಟರು; ಅವ 
ನೊಬ್ಬ ಬಲಿಷ್ಠನಾದ ರಾಜನೆಂದು ಅವರು ತಿಳಿದು 
ಕೊಂಡಿದ್ದರು. ಅರಬಿಯದ ಜನರು ಯೆಹೋಷಾ 
ಫಾಟನಿಗೆ ಪಶುಗಳ ಹಿಂಡುಗಳನ್ನು ತಂದುಕೊಟ್ಟರು. 
ಅವುಗಳಲ್ಲಿ ಏಳು ಸಾವಿರದ ಏಳು ನೂರು ಟಗರುಗಳು 
ಮತ್ತು ಏಳು ಸಾವಿರದ ಏಳು ನೂರು ಹೋತಗಳು ಇದ್ದವು. 

12 ಯಹೋಷಾಫಾಟನು ಅತ್ಯಧಿಕವಾಗಿ ವೃದ್ಧಿ ಹೊಂದಿ 
ದೊಡ್ಡ ಅರಸನಾದನು. ಅವನು ಯೆಹೂದ ದೇಶ 
ದಲ್ಲೆಲ್ಲಾ ಕೋಟೆಗಳನ್ನು ಕಟ್ಟಿಸಿದನು. ಉಗ್ರಾಣ ನಗರ 
ಗಳನ್ನು ಕಟ್ಟಿಸಿದನು. "ಅವುಗಳಲ್ಲಿ ಬೇಕಾದ ಸಾಮಾಗ್ರಿ 
ಗಳನ್ನು ಸಂಗ್ರಹಿಸಿಟ್ಟನು. ಜೆರುಸಲೇಮಿನಲ್ಲಿ ನುರಿತ 
ಸೈನ್ಯವನ್ನು ಇರಿಸಿದನು. 





ಯೆಹೋವ... ಕೊಂಡಿತು ಅಕ್ಷರಶಃ '"ದೇವರ ಮಾರ್ಗಗಳಲ್ಲಿ ನಡೆ 
ಯಲು ಅವನು ಬಹಳ ಹೆಮ್ಮೆಯುಳ್ಳವನಾಗಿದ್ದನು.'' 


598 


ಅವರು ಬೇರೆ ಬೇರೆ ಕುಲಗಳಿಂದ ಬಂದವ 
ರಾಗಿದ್ದರು. 

ಯೆಹೂದಕುಲದ ಅದ್ದನು ಮೂರು ಲಕ್ಷ ಸೈನಿಕರಿಗೆ 
ಸೇನಾಪತಿಯಾಗಿದ್ದನು. 15 ಯೆಹೋಹಾನಾನನು ಎರಡು 
ಲಕ್ಷ ಎಂಭತ್ತು ಸಾವಿರ ಸೈನಿಕರಿಗೆ ಸೇನಾಪತಿಯಾಗಿದ್ದನು. 
'6ಅಮಸ್ಕನು ಎರಡು ಲಕ್ಷ ಸೈನಿಕರಿಗೆ ಸೇನಾಪತಿ 
ಯಾಗಿದ್ದನು. ಅಮಸ್ಯನು ಜಿಕ್ರಿಯ ಮಗ. ಯೆಹೋವನ 
ಸೇವೆಮಾಡುವದಕ್ಕೆ ಅವನು ತನ್ನನ್ನು ಒಪ್ಪಿಸಿಕೊಟ್ಟಿದ್ದನು. 

1? ಬೆನ್ಯಾಮೀನನ ಕುಲದ ಎಲ್ಯಾದನು ಎರಡು ಲಕ್ಷ 
ಸೈನಿಕರಿಗೆ ಸೇನಾಪತಿಯಾಗಿದ್ದನು. ಇವರು ಬಿಲ್ಲು ಬಾಣ, 
ಗುರಾಣಿಗಳನ್ನು ಬಳಸಬಲ್ಲವರಾಗಿದ್ದರು. ಎಲ್ಯಾದನು 
ಶೂರನಾದ ಸೇನಾಪತಿ. !!' ಯೆಹೋಜಾಬಾದನು ಒಂದು 
ಲಕ್ಷ ಎಂಭತ್ತು ಸಾವಿರ ಸೈನಿಕರಿಗೆ ಸೇನಾಪತಿಯಾಗಿದ್ದನು. 
19ದ್ರ್ಯ ಸೈನಿಕರೆಲ್ಲಾ ಯೆಹೋಷಾಫಾಟನ ಸೇವೆಮಾಡಿ 
ದರು. ಇವರಲ್ಲದೆ ಯೆಹೂದದೇಶದಲ್ಲೆಲ್ಲಾ ಇದ್ದ ಕೋಟೆ 
ಗಳಲ್ಲಿಯೂ ಸೈನಿಕರಿದ್ದರು. 








ಅಹಾಬನಿಗೆ ಮೀಕಾಯೆಹುವಿನ ಎಚ್ಚರ 
18 ಯೆಹೋಷಾಘಫಾಟನಿಗೆ ಅತ್ಯಧಿಕವಾದ ಐಶ್ವ 
ರ್ಯವೂ ಘನತೆಯೂ ಇದ್ದವು. ಅವನು ಅರಸ 
ನಾದ ಅಹಾಬನೊಂದಿಗೆ ತನ್ನ ಮದುವೆಯ ಮೂಲಕ 
ಸಂಬಂಧ ಬೆಳೆಸಿಕೊಂಡನು. 2ಕೆಲವು ವರುಷಗಳ ನಂತರ 
ಯೆಹೋಷಾಫಾಟನು ಸಮಾರ್ಯ ಪಟ್ಟಣದಲ್ಲಿ ಅಹಾಬ 
ನನ್ನು ಸಂಧಿಸಲು ಹೋದನು. ಯೆಹೋಷಾಫಾಟನಿಗೂ 
ಅವನೊಂದಿಗೆ ಬಂದಿದ್ದ ಜನರಿಗೂ ಅಹಾಬನು ಅನೇಕ 
ದನ ಕುರಿಗಳನ್ನು ವಧಿಸಿ ಔತಣಮಾಡಿಸಿದನು. 
ರಾಮೋತ್‌ಗಿಲ್ಯಾದ್‌ ಪಟ್ಟಣದ ಮೇಲೆ ಯುದ್ಧ 
ಮಾಡಲು ಅಹಾಬನು ಯೆಹೋಷಾಫಾಟನನ್ನು ಪ್ರೇರೇ 
ಪಿಸಿದನು. "ಜಸ್ರೇಲರ ಅರಸನಾದ ಅಹಾಬನು ಯೆಹೂ 
ದದ ಅರಸನಾದ ಯೆಹೋಷಾಫಾಟನಿಗೆ, ""ನೀನು 
ನನ್ನೊಂದಿಗೆ ರಾಮೋತ್‌ಗಿಲ್ಯಾದಿಗೆ ಯುದ್ಧಮಾಡಲು 
ಬರುವಿಯಾ?'' ಎಂದು ಕೇಳಲು ಯೆಹೋಷಾಫಾಟನು, 
""ನಾನು ನಿನ್ನವನೆ, ನನ್ನ ಜನರು ನಿನ್ನ ಜನರೇ ಆಗಿದ್ದಾರೆ. 
ನಾವು ಯುದ್ಧಮಾಡಲು ನಿಮ್ಮೊಂದಿಗೆ ಬರುತ್ತೇವೆ'' 
ಎಂದು ಅಹಾಬನಿಗೆ ಉತ್ತರಿಸಿದನು. “ಯೆಹೋಷಾ 
ಫಾಟನು ಅಹಾಬನಿಗೆ, "ಆದರೆ ಮೊದಲು ನಾವು 
ಯೆಹೋವನನ್ನು ವಿಚಾರಿಸೋಣ'' ಅಂದನು. 
ಆಗ ಅಹಾಬನು ನಾನೂರು ಮಂದಿ ಪ್ರವಾದಿಗಳನ್ನು 
ಒಟ್ಟಾಗಿ ಸೇರಿಸಿ ಅವರಿಗೆ, ""ನಾವು ರಾಮೋತ್‌ಗಿಲ್ಯಾದಿನ 
ಮೇಲೆ ಯುದ್ಧಕ್ಕೆ ಹೊರಡಬೇಕೋ ಬೇಡವೋ?'' 
ಎಂದು ಕೇಳಿದಾಗ ಆ ಪ್ರವಾದಿಗಳು ಅಹಾಬನಿಗೆ, 
"ಹೋಗು, ದೇವರು ರಾಮೋತ್‌'ಗಿಲ್ಯಾದನ್ನು ಸೋಲಿಸು 
ವಂತೆ ಮಾಡುವನು'' ಎಂದು ಹೇಳಿದರು. 











599 


ಆಗ ಯೆಹೋಷಾಫಾಟನು, "ಈ ಪ್ರವಾದಿಗಳಲ್ಲದೆ 
ಬೇರೆ ಪ್ರವಾದಿಗಳಿಲ್ಲವೆ? ಅವರ ಮೂಲಕ ನಾವು 
ಯೆಹೋವನನ್ನು ಕೇಳೋಣ'' ಎಂದನು. 

7ಆಗ ಅರಸನಾದ ಅಹಾಬನು, ""ಇನ್ನೂ ಒಬ್ಬನು 
ಇದ್ದಾನೆ. ನಾವು ಅವನಿಂದ ಯೆಹೋವನನ್ನು ವಿಚಾರಿಸ 
ಬಹುದು. ಆದರೆ ನಾನು ಅವನನ್ನು ದ್ವೇಷಿಸುತ್ತೇನೆ. 
ಯಾಕಂದರೆ ನನ್ನ ವಿಷಯವಾಗಿ ಯೆಹೋವನಿಂದ 
ಯಾವ ಒಳ್ಳೆಯ ಸಂದೇಶವನ್ನೂ ಅವನು ಕೊಡುವದಿಲ್ಲ. 
ನನ್ನ ಬಗ್ಗೆ ಯಾವಾಗಲೂ ಕೆಟ್ಟದ್ದನ್ನೇ ನುಡಿಯುತ್ತಾನೆ. 
ಅವನು ಇಮ್ಲನ ಮಗನಾದ ಮೀಕಾಯೆಹುವು,'' 
ಅಂದನು. ಅದಕ್ಕೆ ಯೆಹೋಷಾಫಾಟನು, ""ಅಹಾಬನೇ, 
ನೀನು ಹಾಗೆ ಹೇಳಬಾರದು'' ಅಂದನು. 

8ಆಗ ಆಹಾಬನು ತನ್ನ ಸೇವಕರಲ್ಲೊಬ್ಬನನ್ನು ಕರೆದು, 
""ಬೇಗ ಹೋಗಿ ಇಮ್ಲನ ಮಗನಾದ ಮೀಕಾಯೆಹುವನ್ನು 
ಕರೆದುಕೊಂಡು ಬಾ'' ಎಂದು ಆಜ್ಞಾಪಿಸಿದನು. 

?ಇಸ್ರೇಲರ ಅರಸನಾದ ಅಹಾಬನೂ ಯೆಹೂದ್ಯರ 
ಅರಸನಾದ ಯೆಹೋಷಾಫಾಟನೂ ತಮ್ಮ ರಾಜವಸ್ತ್ರ 
ಗಳನ್ನು ಧರಿಸಿದ್ದರು. ಅವರು ಸಮಾರ್ಯ ಪಟ್ಟಣದ 
ಮುಂಭಾಗದ ಬಾಗಿಲಿನೆದುರು ಸಿಂಹಾಸನಗಳ ಮೇಲೆ 
ಕುಳಿತಿದ್ದರು. ಆ ನಾನೂರು ಮಂದಿ ಪ್ರವಾದಿಗಳು ಅವರ 
ಮುಂದೆ ನಿಂತುಕೊಂಡು ಪ್ರವಾದಿಸುತ್ತಿದ್ದರು. 'ಚಿದ್ಕೀ 
ಯನು ಕೆನಾನನ ಮಗ. ಚಿದ್ದೀಯನು ಕಬ್ಬಿಣದ ಕೊಂಬು 
ಗಳನ್ನು ತಯಾರಿಸಿ, "ಇದು ಯೆಹೋವನ ನುಡಿ. ಈ 
ಕಬ್ಬಿಣದ ಕೊಂಬುಗಳಿಂದಲೋ ಎಂಬಂತೆ ನೀನು 
ಅರಾಮ್ಯರನ್ನು ನಾಶಮಾಡುವೆ'' ಎಂದು ಹೇಳಿದನು. 

''ಅಲ್ಲಿದ್ದ ಪ್ರವಾದಿಗಳೆಲ್ಲರೂ ಅದನ್ನೇ ನುಡಿದರು. 
ಅವರು, ""ನೀನು ರಾಮೋತ್‌ಗಿಲ್ಯಾದಿಗೆ ಹೋಗು. ನಿನ 
ಗಲ್ಲಿ ಜಯವಾಗುವದು. ಯೆಹೋವನು ಅರಾಮ್ಯರನ್ನು 
ಸೋಲಿಸುವಂತೆ ನಿನಗೆ ಸಹಾಯಿಸುವನು'' ಎಂದರು. 

2ಮೀಕಾಯೆಹುವಿನ ಬಳಿಗೆ ಹೋದ ರಾಜನ ಸೇವ 
ಕನು ಅವನಿಗೆ, "ಮೀಕಾಯೇಹುವೇ ಕೇಳು, ಎಲ್ಲಾ 
ಪ್ರವಾದಿಗಳೂ ರಾಜನು ಗೆಲ್ಲುವನು ಎಂದು ಪ್ರವಾದಿಸು 
ತ್ತಿದ್ದಾರೆ. ಅದನ್ನೇ ನೀನು ಹೇಳಿ ಅರಸನಿಗೆ ಶುಭವನ್ನು 
ಹಾರೈಸಬೇಕು'' ಅಂದನು. 


'3ಆದರೆ ಮೀಕಾಯೆಹುವು, ""ಯೆಹೋವನಾಣೆ, 
ಆತನು ಹೇಳಿದ್ದನ್ನೇ ನಾನು ಹೇಳುವೆನು'' ಎಂದನು. 


'*ಮೀಕಾಯೆಹುವು ಅಹಾಬನ ಬಳಿಗೆ ಬಂದಾಗ ಅರ 
ಸನು, ""ಮೀಕಾಯೆಹುವೇ, ನಾವು ರಾಮೋತ್‌ ಗಿಲ್ಯಾ 
ದಿನ ಮೇಲೆ ಯುದ್ಧಕ್ಕೆ ಹೊರಡಬಹುದೋ?'' ಎಂದು 
ವಿಚಾರಿಸಿದಾಗ ಮೀಕಾಯೆಹುವು, ""ಹೋಗಿ, ಯುದ್ಧ 
ಮಾಡಿರಿ. ದೇವರು ಅವರನ್ನು ನಿನ್ನ ಕೈಗಳಿಗೆ ಒಪ್ಪಿಸು 
ವನು'' ಎಂದು ಹೇಳಿದನು. 





2 ಪೂರ್ವಕಾಲವೃತ್ತಾ 0ತ 18:6-25 


15ಆಗ ಅಹಾಬನು ಮೀಕಾಯೆಹುವಿಗೆ, ""ನೀನು 
ಯೆಹೋವನ ಹೆಸರಿನಲ್ಲಿ ನನಗೆ ಸತ್ಯವನ್ನೇ ತಿಳಿಸ 
ಬೇಕೆಂದು ಎಷ್ಟೋ ಸಲ ನಿನ್ನಿಂದ ಪ್ರಮಾಣ ಮಾಡಿಸಿ 
ರುತ್ತೇನೆ''ಎಂದು ಹೇಳಿದಾಗ ಮೀಕಾಯೆಹುವು, 

16" ಇಸ್ರೇಲಿನ ಜನರೆಲ್ಲರೂ ಬೆಟ್ಟಪ್ರ ದೇಶಗಳಲ್ಲಿ 
ಚದರಿರುವದನ್ನು ಕಂಡೆನು. ಅವರು ಕುರುಬನಿಲ್ಲದ 
ಕುರಿಗಳಂತಿದ್ದರು. ಕರ್ತನು ಹೇಳಿದ್ದೇನೆಂದರೆ, "ಅವರಿಗೆ 
ನಾಯಕರಿಲ್ಲ ಆದುದರಿಂದ ಸುರಕ್ಷಿತವಾಗಿ ಮನೆಗೆ 
ಹಿಂದಿರುಗಲಿ'' ಎಂದು ಹೇಳಿದನು. 

[ಇಸ್ರೇಲಿನ ರಾಜನಾದ ಅಹಾಬನು ಯೆಹೋಷಾಫಾ 
ಟನಿಗೆ, " ಮೀಕಾಯೆಹುವು ನನ್ನ ಬಗ್ಗೆ ಯೆಹೋವನಿಂದ 
ಒಳ್ಳೆಯ ಸಂದೇಶವನ್ನು ಕೊಡುವದೇ ಇಲ್ಲವೆಂದು ನಿನಗೆ 
ಹೇಳಿದೆನಲ್ಲಾ? ಅವನಲ್ಲಿ ನನ್ನ ವಿಷಯವಾಗಿ ಕೆಟ್ಟ 
ಸಂದೇಶವೇ ಇರುವದು'' ಎಂದು ಹೇಳಿದನು. 

ಮೀಕಾಯೆಹುವು, ""ಯೆಹೋವನಿಂದ ಬಂದ 
ಸಂದೇಶವನ್ನು ಕೇಳು. ಯೆಹೋವನು ಸಿಂಹಾಸನದಲ್ಲಿ 
ಕುಳಿತಿರುವದನ್ನು ನಾನು ಕಂಡೆನು. ಅವನ ಎಡಬಲಗಳಲ್ಲಿ 
ಪರಲೋಕದ ಸೈನ್ಯವು ನಿಂತಿತ್ತು. '*ರಾಮೋತ್‌'ಗಿಲ್ಯಾದಿನ 
ಮೇಲೆ ಯುದ್ಧಮಾಡಲು ಅಹಾಬನನ್ನು ಯಾರು ಮರು 
ಳುಗೊಳಿಸುವರು? ಯಾಕಂದರೆ ಅಲ್ಲಿ ಅವನು ಸಾಯ 
ಬೇಕು' ಎಂದು ಯೆಹೋವನು ಕೇಳಿದಾಗ ಅಲ್ಲಿ 
ನಿಂತಿದ್ದವರು ಬೇರೆ ಬೇರೆ ವಿಧಾನವನ್ನು ತಿಳಿಸಿದರು. 
20೬ಗ ಒಂದು ಆತ್ಮವು ದೇವರ ಮುಂದೆ ನಿಂತು, "ನಾನು 
ಅಹಾಬನನ್ನು ಮರುಳುಗೊಳಿಸುತ್ತೇನೆ' ಎಂದು ಹೇಳಿತು. 
"ಹೇಗೆ?' ಎಂದು ಆತನು ಕೇಳಿದನು. 2! ಅದಕ್ಕೆ ಆತ್ಮವು, 
"ನಾನು ಹೋಗಿ ಅಹಾಬನ ಪ್ರವಾದಿಗಳಿಗೆ ಸುಳ್ಳುಹೇಳುವ 
ಆತ್ಮವಾಗುತ್ತೇನೆ' ಎಂದು ಹೇಳಿತು. ಅದಕ್ಕೆ ಆತನು "ಸರಿ 
ಹಾಗೆಯೇ ಮಾಡು. ನೀನು ನಿನ್ನ ಕಾರ್ಯದಲ್ಲಿ ಸಫಲ 
ವಾಗುವೆ' ಎಂದು ಹೇಳಿದನು. 

ಆದುದರಿಂದ ಅಹಾಬನೇ, ನಿನ್ನ ಪ್ರವಾದಿಗಳ 
ಬಾಯಿಯಲ್ಲಿ ಸುಳ್ಳು ಹೇಳುವ ಆತ್ಮವನ್ನು ಯೆಹೋವನೇ 
ಇರಿಸಿದ್ದಾನೆ; ನಿನಗೆ ಕೇಡಾಗುವುದೆಂದು ಯೆಹೋವನೇ 
ತಿಳಿಸುತ್ತಾನೆ'' ಎಂದನು. 

ಚ3ಆಗ ಚಿದ್ದೀಯನು ಮುಂದೆ ಬಂದು ಮೀಕಾ 
ಯೆಹುವಿನ ಕೆನ್ನೆಗೆ ಹೊಡೆದು, ""ಮೀಕಾಯೆಹುವೇ, 
ಯೆಹೋವನ ಆತ್ಮನು ನಿನ್ನೊಂದಿಗೆ ಮಾತಾಡಲು ನನ್ನ 
ಬಳಿಯಿಂದ ಬಂದಾಗ ಯಾವ ಕಡೆಗೆ ಹೋದನು?'' 
ಎಂದು ಗೇಲಿಮಾಡಿದಾಗ, ಮೀಕಾಯೆಹುವು “ಚಿದ್ದೀ 
ಯನೇ, ನೀನು ಒಳ ಕೋಣೆಯೊಳಗೆ ಅವಿತು ಕುಳಿತಿರುವ 
ದಿನದಲ್ಲಿ ನಿನಗೆ ತಿಳಿಯುವದು'' ಎಂದು ಹೇಳಿದನು. 

3 ಆಗ ಅರಸನಾದ ಅಹಾಬನು, ಮೀಕಾಯೆಹುವನ್ನು 
ತೆಗೆದುಕೊಂಡು ನಗರಪಾಲಕನಾದ ಅಮೋನನಿಗೂ 
ಮತ್ತು ರಾಜಕುಮಾರನಾದ ಯೋವಾಷನಿಗೂ ಕೊಟ್ಟು 














2 ಪೂರ್ವಕಾಲವ್ಳತ್ತಾ 0ತ 18:26-19:10 600 


25 ಅವರಿಗೆ, ""ಮೀಕಾಯೆಹುವನ್ನು ಸೆರೆಮನೆಗೆ ಹಾಕಿ. 
ನಾನು ಯುದ್ಧದಿಂದ ಸುರಕ್ಷಿತವಾಗಿ ಹಿಂತಿರುಗುವ ತನಕ 
ಬರಿ ರೊಟ್ಟಿ ಮತ್ತು ನೀರನ್ನು ಮಾತ್ರ ಅವನಿಗೆ ಕೊಡಿ 
ಎಂದು ಅರಸನು ಆಜ್ಞಾಪಿಸುತ್ತಾನೆ ಎಂದು ಹೇಳಿ'' 
ಎಂದನು. 

27ಆಗ ಮೀಕಾಯೆಹುವು, ""ಅಹಾಬನೇ, ನೀನು 
ರಣರಂಗದಿಂದ ಸುರಕ್ಷಿತವಾಗಿ ಬಂದರೆ ಯೆಹೋವನು 
ನನ್ನ ಮೂಲಕ ಮಾತನಾಡಲಿಲ್ಲವೆಂದು ತಿಳಿದುಕೋ. 
ಜನರೇ, ನನ್ನ ಮಾತನ್ನು ಕೇಳಿ ನೆನಫಿನಲ್ಲಿಡಿರಿ'' ಎಂದು 
ಉತ್ತರಕೊಟ್ಟನು. 





ರಾಮೋತ್‌ ಗಿಲ್ಯಾದಿನಲ್ಲಿ ಅಹಾಬನು ಕೊಲ್ಲಲ್ಪಟ್ಟದ್ದು 

ಜಚಂಸ್ರೇಲಿನ ರಾಜನಾದ ಅಹಾಬನೂ ಯೆಹೂದದ 
ರಾಜನಾದ ಯೆಹೋಷಾಫಾಟನೂ ರಾಮೋತ್‌ 
ಗಿಲ್ಯಾದ್‌ ಪಟ್ಟಣದ ಮೇಲೆ ಧಾಳಿ ಮಾಡಿದರು. 
23 ಯಹೋಷಾಫಾಟನಿಗೆ ಅಹಾಬನು, ನಾನು ಯುದ್ಧ 
ರಂಗಕ್ಕೆ ಹೋಗುವ ಮೊದಲು ವೇಷ ಬದಲಾಯಿಸು 
ತ್ತೇನೆ. ನೀನು ರಾಜವಸ್ತ್ರದಲ್ಲಿಯೇ ಇರು'' ಎಂದು ಹೇಳಿ 
ತನ್ನ ರೂಪವನ್ನು ಬದಲಾಯಿಸಿದನು. ಇಬ್ಬರು ರಾಜರೂ 
ಯುದ್ದರಂಗಕ್ಕಿಳಿದರು. 

ನ ಅರಾಮ್ಯರ ರಾಜನು ತನ್ನ ರಥದ ಅಧಿಪತಿಗಳಿಗೆ, 
“ನೀವು ಜನರೊಂದಿಗೆ ಯುದ್ದಮಾಡಬೇಡಿರಿ, ಅಧಿಕಾರಿ 
ಗಳ ಮತ್ತು ಸಾಮಾನ್ಯ ಸೈನಿಕರ ಗೊಡವೆಗೆ ಹೋಗ 
ಬೇಡಿರಿ. ಆದರೆ ""ನೀವು ಇಸ್ರೇಲಿನ ರಾಜನಾದ ಅಹಾಬ 
ನೊಂದಿಗೇ ಯುದ್ಧಮಾಡಿರಿ'' ಎಂದು ಹೇಳಿದನು. 
3!ರಥಾಧಿಪತಿಗಳು ಯೆಹೋಷಾಫಾಟನನ್ನು ನೋಡಿ 
ದಾಗ ಅವನೇ ಅಹಾಬನೆಂದೆಣಿಸಿ ಅವನ ಮೇಲೆ ದಾಳಿ 
ನಡೆಸಿದರು. ಆದರೆ ಯೆಹೋಷಾಫಾಟನು ಗಟ್ಟಿಯಾಗಿ 
ಕೂಗಿಕೊಂಡನು. ಆಗ ಯೆಹೋವನು ಅವನಿಗೆ ಸಹಾಯ 
ಮಾಡಿ ರಥಾಧಿಪತಿಗಳು ಅವನಿಂದ ಬೇರೆ ಕಡೆಗೆ ತಿರುಗು 
ವಂತೆ ಮಾಡಿದನು. ಯೆಹೋಷಾಫಾಟನು ಇಸ್ರೇಲಿನ 
ರಾಜನಲ್ಲವೆಂದು ಅವರು ತಿಳಿದು ಅವನ ಮೇಲೆ ದಾಳಿ 
ಮಾಹುವುದನ್ನು ನಿಲ್ಲಿಸಿದರು. 

3 ಆದರೆ ಒಬ್ಬ ಸಿಪಾಯಿಯು ಬಿಲ್ಲು ತೆಗೆದು ಬಾಣ 
ವನ್ನು ಹೂಡಿ ಗುರಿಯಿಲ್ಲದೆ ಹೊಡೆದಾಗ ಆ ಬಾಣವು 
ಬಂದು ಇಸ್ರೇಲರ ರಾಜನಾದ ಅಹಾಬನಿಗೆ ತಾಗಿತು. 
ಅವನ ಕವಚದ ಸಂಧಿನಿಂದ ಅವನ ದೇಹದೊಳಗೆ 
ಹೊಕ್ಕಿತು. ಆಗ ಅವನು ತನ್ನ ರಥವನ್ನೋಡಿಸುವ ರಾಹುತ 
ನಿಗೆ, "ರಥವನ್ನು ಹಿಂದಕ್ಕೆ ತಿರುಗಿಸಿ ನನ್ನನ್ನು ರಣ 
ರಂಗದಿಂದ ಹೊರಕ್ಕೆ ಕರೆದುಕೊಂಡು ಹೋಗು. ನಾನು 
ಗಾಯಗೊಂಡಿದ್ದೇನೆ.'' ಅಂದನು. 3 ಆ ದಿವಸ ಯುದ್ದವು 
ಬಲು ಬಿರುಸಾಗಿ ನಡೆಯಿತು. ಅಹಾಬನು ರಥದ ಕಂಬಕ್ಕೆ 
ಒರಗಿ ಸಂಜಿಯ ತನಕ ಹಾಗೆಯೇ ಅರಾಮ್ಯರ ಎದುರು 





ನಿಂತುಕೊಂಡಿದ್ದನು. ಸೂರ್ಯಾಸ್ತಮಾನವಾದಾಗ ಅಹಾ 
ಬನು ಸತ್ತನು. 
1 ಯೆಹೂದದ ರಾಜನಾದ ಯೆಹೋಷಾಫಾಟನು 
9 ಜಿರುಸಲೇಮಿನಲ್ಲಿದ್ದ ತನ್ನ ಮನೆಗೆ ಸುರಕ್ಷಿತವಾಗಿ 
ಹಿಂದಿರುಗಿದನು. ?ದೇವದರ್ಶಿಯಾದ ಯೇಹೂ ಅವ 
ನನ್ನು ಎದುರುಗೊಂಡನು. ಅವನು ಹನಾನೀಯನ ಮಗ. 
ರಾಜನಿಗೆ ಯೇಹುವು ಹೇಳಿದ್ದೇನಂದರೆ, ""ನೀನು 
ದುಷ್ಟಜನರಿಗೆ ಸಹಾಯ ಮಾಡಿದ್ದೇಕೆ? ಯೆಹೋವನನ್ನು 
ದ್ವೇಷಿಸುವ ಜನರನ್ನು ನೀನು ಪ್ರೀತಿಸಿದ್ದೇಕೆ? ಆ ಕಾರಣ 
ಕ್ಕಾಗಿ ಯೆಹೋವನು ನಿನ್ನ ಮೇಲೆ ಕೋಪಗೊಂಡಿದ್ದಾನೆ. 
3ಆದರೆ ನಿನ್ನಲ್ಲಿ ಕೆಲವಾರು ಒಳ್ಳೆಯ ವಿಷಯಗಳಿವೆ. ನೀನು 
ಈ ದೇಶದೊಳಗಿದ್ದ ಅಶೇರಕಂಬಗಳನ್ನು ತೆಗೆದು 
ಹಾಕಿಸಿದೆ; ಯೆಹೋವನನ್ನು ಹಿಂಬಾಲಿಸಲು ನಿನ್ನ 
ಹೃದಯದಲ್ಲಿ ತೀರ್ಮಾನಿಸಿದೆ” ಅಂದನು. 


ಯೆಹೋಷಾಫಾಟನು ನ್ಯಾಯಾಧಿಪತಿಗಳನ್ನು ಆರಿಸಿದ್ದು 

*ಯೆಹೋಷಾಫಾಟನು ಜಿರುಸಲೇಮಿನಲ್ಲಿ ವಾಸಿಸುತ್ತಿ 
ದ್ದನು. ಅವನು ಬೇರ್ಷೆಬ ನಗರದಿಂದ ಹಿಡಿದು ಎಪ್ರಾ 
ಯೀಮ್‌ ಬೆಟ್ಟದ ಪ್ರದೇಶದ ಜನರನ್ನೆಲ್ಲಾ ಸಂದರ್ಶಿ 
ಸಿದನು. ಯೆಹೋಷಾಫಾಟನು ಈ ಜನರನ್ನೆಲ್ಲ ಅವರ 
ಪೂರ್ಪಿಕರ ದೇವರಾದ ಯೆಹೋವನ ಬಳಿಗೆ ಮತ್ತೆ 
ಕರೆದುಕೊಂಡು ಬಂದನು. `ಯೆಹೋಷಾಫಾಟನು 
ಯೆಹೂದ ಪ್ರಾಂತ್ಯದಲ್ಲಿ ನ್ಯಾಯಾಧಿಪತಿಗಳನ್ನು ಆರಿಸಿ 
ದನು. ಯೆಹೂದದ ಪ್ರತಿಯೊಂದು ಕೋಟೆಯ ಪಟ್ಟಣ 
ಗಳಿಗೆ ನ್ಯಾಯಾಧಿಪತಿಗಳನ್ನು ನೇಮಕಮಾಡಿದನು. 
6ಅವನು ಅವರಿಗೆ, ""ನೀವು ಮಾಡುವ ಕಾರ್ಯದಲ್ಲಿ 
ಜಾಗರೂಕರಾಗಿರಿ. ನೀವು ಯೆಹೋವನ ಪರವಾಗಿ 
ಜನರ ನ್ಯಾಯವನ್ನು ತೀರಿಸುವವರಾಗಿದ್ದೀರಿ. ನೀವು 
ನ್ಯಾಯತೀರಿಸುವಾಗ ಯೆಹೋವನು ನಿಮ್ಮ ಸಂಗಡ 
ಇರುವನು. ?ನಿಮ್ಮಲ್ಲಿ ಪ್ರತಿಯೊಬ್ಬರೂ ಯೆಹೋವನಿಗೆ 
ಭಯಪಡುವವರಾಗಿರಬೇಕು. ಆತನು ನ್ಯಾಯವಂತನಾ 
ಗಿದ್ದಾನೆ. ಆತನಿಗೆ ಎಲ್ಲಾ ಜನರು ಸಮಾನರೇ. ಆತನು 
ಲಂಚ ಸ್ವೀಕರಿಸಿ ನ್ಯಾಯವನ್ನು ಬದಲಾಯಿಸುವದಿಲ್ಲ'' 
ಎಂದು ಹೇಳಿದನು. 

*ಜರುಸಲೇಮಿನೊಳಗೆ ಯೆಹೋಷಾಫಾಟನು ಲೇವಿ 
ಯರಲ್ಲಿ, ಯಾಜಕರಲ್ಲಿ ಮತ್ತು ಇಸ್ರೇಲರ ನಾಯಕರಲ್ಲಿ 
ಕೆಲವರನ್ನು ನ್ಯಾಯಾಧಿಪತಿಗಳನ್ನಾಗಿ ಆರಿಸಿದನು. ಇವರು 
ಜನರ ಜಗಳಗಳನ್ನು ಮತ್ತು ಸಮಸ್ಯೆಗಳನ್ನು ಯೆಹೋವನ 
ಕಟ್ಟಳೆಗಳ ಪ್ರಕಾರ ತೀರಿಸಬೇಕಾಗಿತ್ತು 'ಯೆಹೋಷಾ , 
ಪಾಟನು ಅವರಿಗೆ, ""ನೀವು ಹೃದಯಪೂರ್ವಕವಾಗಿ 
ನಿಮ್ಮ ಕೆಲಸ ನಡಿಸಬೇಕು. ನೀವು ಯೆಹೋವನಿಗೆ 
ಭಯಪಹುವವರಾಗಿರಬೇಕು. ನಿಮ್ಮ ಬಳಿಗೆ ಕೊಲೆಯ 
ಪ್ರಕರಣಗಳ ಬಗ್ಗೆ, ಕಟ್ಟಳೆಯ ಬಗ್ಗೆ, ಆಜ್ಞೆಯ ಬಗ್ಗೆ, 





601 2 ಪೂರ್ವಕಾಲವೃತ್ತಾ 0ತ 19:11-20:17 


ನಿಯಮದ ಬಗ್ಗೆ ಮತ್ತು ಬೇರೆ ಯಾವುದಾದರೂ 
ಕಟ್ಟಳೆಯ ಬಗ್ಗೆ ಬಗೆಹರಿಸಲು ಬರಬಹುದು. ಅವೆಲ್ಲಾ 
ನಿಮ್ಮ ಸಹೋದರರಿಂದಲೇ ಬರುವವು. ದೇವರಿಗೆ 
ವಿರುದ್ಧವಾಗಿ ಪಾಪಮಾಡಬಾರದೆಂಬುದಾಗಿ ಅವರಿ 
ಗೆಲ್ಲಾ ಎಚ್ಚರಿಸಬೇಕು. ನೀವು ನಂಬಿಗಸ್ತಿಕೆಯಿಂದ 
ಸೇವೆಮಾಡದಿದ್ದಲ್ಲಿ ನಿಮ್ಮ ಮೇಲೆಯೂ ನಿಮ್ಮ 
ಸಹೋದರರ ಮೇಲೆಯೂ ದೇವರ ಕೋಪ ಉರಿಯು 
ವಂತೆ ಮಾಡಿಕೊಳ್ಳುವಿರಿ. ನೀವು ತಪ್ಪಿತಸ್ಥರಾಗದೆ ನಂಬಿ 
ಗಸ್ತಿಕೆಯಿಂದ ಸೇವೆಮಾಡಿರಿ. !'ಅಮರ್ಯನು ನಿಮ್ಮ 
ಪ್ರಧಾನಯಾಜಕನು. ಯೆಹೋವನ ಕಾರ್ಯಗಳಿಗೆಲ್ಲಾ 
ಅವನೇ ನಿಮಗೆ ಪ್ರಮುಖನು. ಯೆಹೋವನ ಕುರಿತಾದ 
ಸಂಗತಿಗಳ ಬಗ್ಗೆ ಜೆಬದ್ಯನು ಪ್ರಮುಖನಾಗಿರುವನು. 
ಅವನು ಯೆಹೂದ ಕುಲದ ಇಷ್ಮಾಯೇಲನ ಮಗ. 
ಲೇವಿಯರು ನಿಮಗಾಗಿ ಬರವಣಿಗೆಯ ಕೆಲಸವನ್ನು 
ಮಾಡುವರು. ನೀವು ಮಾಡುವ ಕಾರ್ಯಗಳಲ್ಲಿ ಧೈರ್ಯ 
ಶಾಲಿಗಳಾಗಿರಿ. ಯೆಹೋವನು ನೀತಿವಂತರೊಂದಿಗಿರು 
ವನು'' ಎಂದು ಹೇಳಿದನು. 





ಯೆಹೋಷಾಫಾಟನು ಯುದ್ಧವನ್ನು ಎದುರಿಸಿದನು 
20 ಕೆಲಕಾಲದನಂತರ ಮೋವಾಬ್ಯರೂ ಅಮ್ಮೋೊನಿ 
ಯರೂ ಮೆಗೂನ್ಯರಲ್ಲಿ* ಕೆಲವರೂ ಯೆಹೋ 
ಷಾಫಾಟನೊಂದಿಗೆ ಯುದ್ಧಮಾಡಲು ಬಂದರು. ಕೆಲವು 
ಜನರು ಯೆಹೋಷಾಫಾಟನ ಬಳಿಗೆ ಬಂದು ಎದೋ 
ಮ್ಯರ ದೊಡ್ಡ ಸೈನ್ಯವು ಲವಣ ಸಮುದ್ರದ ಆಚಿಕಡೆಯಿಂದ 
ನಿನಗೆ ವಿರುದ್ಧವಾಗಿ ಬರುತ್ತಿದೆ. ಈಗಾಗಲೇ ಅವರು 
ಹಚೆಚೋನ್‌ ತಾಮಾರಿನಲ್ಲಿದ್ದಾರೆ (ಇದನ್ನು ಏಂಗೆದಿ 
ಎಂತಲೂ ಕರೆಯುತ್ತಾರೆ.) ಎಂದು ಹೇಳಿದರು. 
3ಯೆಹೋಷಾಫಾಟನು ಭಯಭೀತನಾಗಿ ಯೆಹೋವ 
ನನ್ನು ವಿಚಾರಿಸಲು ನಿರ್ಧರಿಸಿದನು. ಯೆಹೂದದ ಎಲ್ಲಾ 
ಜನರು ಉಪವಾಸ ಮಾಡಬೇಕೆಂದು ಆಜ್ಞೆ ಹೊರಡಿ 
ಸಿದನು. “ಯೆಹೂದದ ಜನರೆಲ್ಲಾ ಯೆಹೋವನನ್ನು 
ವಿಚಾರಿಸಲು ಒಟ್ಟಾಗಿ ಸೇರಿದರು. 
5ಯೆಹೋಷಾಫಾಟನು ದೇವಾಲಯದ ಹೊಸ 
ಅಂಗಳದಲ್ಲಿ ಕೂಡಿಬಂದ ಜನರೆದುರು ಎದ್ದುನಿಂತು, 
"ನಮ್ಮ ಪಿತೃಗಳ ದೇವರಾದ ಯೆಹೋವನೇ, ನೀನು 
ಪರಲೋಕದಲ್ಲಿರುವ ದೇವರು. ಲೋಕದ ಎಲ್ಲಾ 
ದೇಶಗಳನ್ನಾಳುವವನು ನೀನೇ. ಬಲ ಸಾಮರ್ಥ್ಯವುಳ್ಳ 
ವನು ನೀನೇ, ಯಾರೂ ನಿನಗೆದುರಾಗಿ ನಿಲ್ಲಲಾರರು. 
7ನೀನೇ ನಮ್ಮ ದೇವರಾಗಿರುವೆ. ನೀನು ಈ ದೇಶದಲ್ಲಿ 
ವಾಸವಾಗಿದ್ದ ಜನರನ್ನು ಹೊರಡಿಸಿ ಈ ದೇಶವನ್ನು 
ಅಬ್ರಹಾಮನ ಸಂತತಿಯವರಾದ ಇಸ್ರೇಲರಿಗೆ ಕೊಟ್ಟೆ. 








ಮೆಗೂನ್ಯರು ಹೀಬ್ರೂವಿನಲ್ಲಿ"'ಅಮ್ಮೋನಿಯರು.'' 


ಅಬ್ರಹಾಮನು ನಿನ್ನ ಸ್ನೇಹಿತನಾಗಿದ್ದನು. "ಅಬ್ರಹಾಮನ 
ಸಂತತಿಯವರು ಈ ದೇಶದಲ್ಲಿ ವಾಸವಾಗಿ ನಿನ್ನ ಹೆಸರನ್ನು 
ಸ್ಥಾಪಿಸಲು ನಿನಗೊಂದು ದೇವಾಲಯವನ್ನು ಕಟ್ಟಿದರು. 
ಅವರು, "ನಮಗೆ ಖಡ್ಗ ಕಾಯಿಲೆ, ಬರ, ಶಿಕ್ಷೆಗಳಿಂದ 
ಸಂಕಷ್ಟ ಉಂಟಾದರೆ ನಾವು ನಿನ್ನ ಮತ್ತು ನಿನ್ನ ಆಲಯ 
ದೆದುರು ನಿಂತು ನಿನಗೆ ಮೊರೆಯಿಡುವಾಗ ನೀನು ನಮ್ಮ 
ಮೊರೆಯನ್ನು ಕೇಳಿ ನಮಗೆ ಸಹಾಯ ಮಾಡುವೆ. ನಿನ್ನ 
ಹೆಸರು ಈ ಆಲಯದ ಮೇಲಿದೆ' ಎಂದು ಹೇಳಿದರು. 
10" ಈಗ ಅಮ್ಮೋನಿಯರೂ ಮೋವಾಬಿನವರೂ 
ಸೇಯೀರ್‌ ಬೆಟ್ಟಪ್ರದೇಶದವರೂ ನಮಗೆ ವಿರೋಧ 
ವಾಗಿ ಬಂದಿದ್ದಾರೆ. ಈಜಿಷ್ಟಿನಿಂದ ಇಸ್ರೇಲರು ಹೊರ 
ಬಂದಾಗ ಅವರ ದೇಶದೊಳಗಿಂದ ಪ್ರಯಾಣ ಮಾಡಲು 
ನೀನು ಬಿಡಲಿಲ್ಲ. ಆದುದರಿಂದ ಇಸ್ರೇಲರು ಅವರನ್ನು 
ನಾಶಮಾಡದೆ ಬೇರೆ ಕಡೆಗೆ ತಿರುಗಿದರು. '' ಅವರನ್ನು 
ನಾಶಮಾಡದೆ ಹೋದದ್ದಕ್ಕೆ ಈಗ ಅವರು ಮಾಡು 
ತ್ತಿರುವುದನ್ನು ನೀನೇ ನೋಡು. ನೀನು ನಮಗೆ ಕೊಟ್ಟ 
ದೇಶದಿಂದ ನಮ್ಮನ್ನು ಹೊರಡಿಸಲು ಬಂದಿದ್ದಾರೆ. 
'?ನಮ್ಮ ದೇವರೇ, ನೀನೇ ಅವರನ್ನು ಶಿಕ್ಸಿಸು. ನಮಗೆ 
ವಿರುದ್ಧವಾಗಿ ಬರುತ್ತಿರುವ ಅವರ ದೊಡ್ಡ ಸೈನ್ಯವನ್ನು 
ಎದುರಿಸಲು ನಮ್ಮಿಂದಾಗದು. ಏನು ಮಾಡಬೇಕೋ 
ನಮಗೆ ತಿಳಿಯುತ್ತಿಲ್ಲ. ನಾವು ನಿನ್ನ ಸಹಾಯವನ್ನೇ 
ಎದುರುನೋಡುತ್ತಿದ್ದೇವೆ'' ಎಂದು ಪ್ರಾರ್ಥಿಸಿದನು. 
ಯೆಹೂದದ ಎಲ್ಲಾ ಜನರು ತಮ್ಮ ಹೆಂಡತಿ 
ಮಕ್ಕಳೊಂದಿಗೆ ಯೆಹೋವನೆದುರು ನಿಂತಿದ್ದರು. “ಆಗ 
ಜೆಕರ್ಯನ ಮಗನಾದ ಯೆಹಜೀಯೇಲನ ಮೇಲೆ 
ಯೆಹೋವನ ಆತ್ಮನು ಬಂದನು. ಜಿಕರ್ಯನು ಬೆನಾ 
ಯನ ಮಗ. ಬೆನಾಯನು ಯೆಗೀಯೇಲನ ಮಗ. 
ಯೆಗೀಯೇಲನು ಮತ್ತನ್ಯನ ಮಗ. ಯೆಹಜೀಯೇಲನು 
ಲೇವಿಯನಾಗಿದ್ದನು ಮತ್ತು ಆಸಾಫನ ಸಂತತಿಯವನಾಗಿ 
ದ್ದನು. ಸಭೆಯ ಮಧ್ಯದಲ್ಲಿ ನಿಂತುಕೊಂಡು ಯೆಹಜೀ 
ಯೇಲನು ಹೇಳಿದ್ದೇನಂದರೆ, "ರಾಜನಾದ ಯೆಹೋ 
ಷಾಫಾಟನೇ, ನನ್ನ ಮಾತನ್ನು ಕೇಳು. ಜೆರುಸಲೇಮಿ 
ನಲ್ಲಿಯೂ ಯೆಹೂದದ ರಾಜ್ಯದಲ್ಲಿಯೂ ವಾಸಿಸುವ 
ಸರ್ವಜನರೇ, ನನ್ನ ಮಾತನ್ನು ಕೇಳಿರಿ. ಯೆಹೋವನು 
ನಿಮಗೆ ಇಂತೆನ್ನುತ್ತಾನೆ: "ಆ ದೊಡ್ಡ ಸೈನ್ಯಕ್ಕೆ ಹೆದರಿ ಚಿಂತೆ 
ಗೊಳಗಾಗಬೇಡಿ. ಯಾಕಂದರೆ ಯುದ್ಧವು ನಿಮ್ಮದಲ್ಲ, 
ಅದು ದೇವರದೇ! !6ನಾಳೆ ಅವರ ವಿರುದ್ಧವಾಗಿ ಹೊರಟು 
ಅವರೊಂದಿಗೆ ಹೋರಾಡಿ. ಅವರು ಹಜ್ಜೇಜ್‌ ಕಣಿವೆ 
ಯಿಂದ ಬರುವರು. ನೀವು ಅವರನ್ನು ಯೆರೂವೇಲ್‌ 
ಅರಣ್ಯದ ಮುಂದಿರುವ ಕಣಿವೆಯ ತುದಿಯಲ್ಲಿ ಅವರನ್ನು 
ಸಂಧಿಸುವಿರಿ. ನೀವು ಈ ಯುದ್ಧದಲ್ಲಿ ಹೋರಾಡುವ 
ಅವಶ್ಯವಿಲ್ಲ. ನಿಮ್ಮ ಸ್ಥಳಗಳಲ್ಲಿ ಸ್ಥಿರವಾಗಿ ನಿಂತುಕೊಂಡಿರಿ. 
ಯೆಹೋವನ ರಕ್ಷಣಾ ಕಾರ್ಯವನ್ನು ನೀವು 


2 ಪೂರ್ವಕಾಲವ್ಳತ್ತಾ 0ತ 20:18-37 


ನೋಡುವಿರಿ. ಭಯಪಡಬೇಡಿರಿ; ಚಿಂತೆಗೊಳಗಾಗ 
ಬೇಡಿರಿ; ಯೆಹೋವನು ನಿಮ್ಮೊಂದಿಗಿದ್ದಾನೆ. ಆದುದ 
ರಿಂದ ನೀವು ನಾಳೆ ಹೋಗಿ ಆ ಸೈನ್ಯವನ್ನು ಎದುರಿಸಿರಿ.'' 

18ಯೆಹೋಷಾಫಾಟನು ನೆಲದ ಮೇಲೆ ಸಾಷ್ಟಾಂಗ 
ನಮಸ್ಕಾರಮಾಡಿದನು. ಹಾಗೆಯೇ ನೆರೆದಿದ್ದ ಜನರೆ 
ಲ್ಲರೂ ಯೆಹೋವನ ಮುಂದೆ ಅಡ್ಡಬಿದ್ದು ಆರಾಧಿಸಿ 
ದರು. ೌಕೆಹಾತ್ಯನ ಕುಲದವರಾದ ಲೇವಿಯರೂ ಕೋರ 
ಹನ ವಂಶದವರೂ ಎದ್ದುನಿಂತು ಇಸ್ರೇಲ್‌ ದೇವರಾದ 
ಯೆಹೋವನಿಗೆ ಗಟ್ಟಿಯಾದ ಸ್ವರದಿಂದ ಸ್ತುತಿಗೀತೆ 
ಹಾಡಿದರು. 

ಮರುದಿನ ಮುಂಜಾನೆ ಯೆಹೋಷಾಫಾಟನ ಸೈನ್ಯವು 
ತೆಕೋವದ ಅರಣ್ಯಕ್ಕೆ ಹೊರಟಿತು. ಅವರು ಹೊರಡುವ 
ಮುಂಚೆ ಯೆಹೋಷಾಫಾಟನು ಎದ್ದುನಿಂತು, ""ಜೆರುಸ 
ಲೇಮಿನವರೇ, ಯೆಹೂದ ಪ್ರಾಂತ್ಯದವರೇ, ನನ್ನ 
ಮಾತನ್ನು ಕೇಳಿರಿ. ನಮ್ಮ ದೇವರಾದ "ಯೆಹೋವನ 
ಮೇಲೆ ಭರವಸವಿಡಿರಿ. ಆಗ ನೀವು ಸ್ಥಿರಗೊಳ್ಳುವಿರಿ. 
ಯೆಹೋವನ ಪ್ರವಾದಿಗಳ ಮೇಲೆ ಭರವಸವಿಡಿರಿ; ಆಗ 
ನೀವು ಜಯಗಳಿಸುಪಿರಿ'' ಎಂದು ಹೇಳಿದನು. 
2! ಯೆಹೋಷಾಫಾಟನು ಜನರ ಸಲಹೆಗಳನ್ನು ಕೇಳಿದನು; 
ಯೆಹೋವನನ್ನು ಸ್ತುತಿಸಲು ಗಾಯಕರನ್ನು ಆರಿಸಿದನು; 
ಯಾಕಂದರೆ ಆತನು ಪರಿಶುದ್ಧನು ಮತ್ತು ಅದ್ಭುತಸ್ವರೂ 
ಪನು. ಅವರು ಸೈನ್ಯದ ಮುಂದುಗಡೆಯಲ್ಲಿ ಹೋಗುತ್ತಾ 
ಅತನಿಗೆ ಸ್ತುತಿಗೀತೆಯನ್ನು ಹಾಡಿದರು. ಆ ಗಾಯಕರು, 
"ಯೆಹೋವನಿಗೆ ಸ್ತೋತ್ರಮಾಡಿರಿ. ಆತನ ಕರುಣೆಯು 
ನಿರಂತರವಾದದ್ದು'' ಎಂದು ಹಾಡಿದರು. ಅವರು ಹೀಗೆ 
ಸ್ತೋತ್ರ ಮಾಡುತ್ತಿರುವಾಗ ಅಮ್ಮೋನಿಯರ 
ಮೇಲೆಯೂ ಮೋವಾಬ್ಯರ ಮೇಲೆಯೂ ಸೇಯೀರ್‌ 
ಬೆಟ್ಟಪ್ರದೇಶದವರ ಮೇಲೆಯೂ ಇತರ ವೈರಿಗಳು 
ಹಠಾತ್ತನೆ ದಾಳಿ ಮಾಡುವಂತೆ ಯೆಹೋವನು ಮಾಡಿ 
ದನು. ಯೆಹೂದವನ್ನು ಆಕ್ರಮಣ ಮಾಡಲು ಬಂದಿದ್ದ 
ಅವರೆಲ್ಲರೂ ಸೋತುಹೋದರು. 3ಅಮ್ಮೋನಿಯರೂ 
ಮೋವಾಬ್ಯರೂ ಸೇಯೀರ್‌ ಬೆಟ್ಟ ಪ್ರದೇಶದವ 
ರೊಂದಿಗೆ ಹೋರಾಡಲಾರಂಭಿಸಿ ಅವರನ್ನು ಕೊಂದು 
ನಾಶಪಡಿಸಿದರು. ಅವರು ಸೇಯೀರ್‌ ಬೆಟ್ಟಪ್ರದೇಶದ 
ವರನ್ನು ಕೊಂದ ಬಳಿಕ ತಮ್ಮಲ್ಲಿ ತಾವೇ ಒಬ್ಬರನ್ನೊಬ್ಬರು 
ಕೊಂದರು. 

ಯೆಹೂದದ ಸೈನ್ಯದವರು ಅರಣ್ಯದಲ್ಲಿ ಶತ್ರು 
ಸೈನ್ಯವನ್ನು ವೀಕ್ಸಿಸುವ ಸ್ಥಳಕ್ಕೆ ಬಂದಾಗ ಸೈನ್ಯವನ್ನು 
ಕಾಣದೆ ರಾಶಿಯಾಗಿ ಬಿದ್ದಿದ್ದ ಹೆಣಗಳನ್ನೇ ಕಂಡರು; 
ಯಾರೂ ಜೀವದಿಂದುಳಿದಿರಲಿಲ್ಲ. ಯೆಹೋಷಾಘಾ 
ಟನೂ ಅವನ ಸೈನಿಕರೂ ಬಂದು ಸತ್ತವರ ದೇಹದಿಂದ 
ಬೆಲೆಬಾಳುವ ವಸ್ತುಗಳನ್ನು ಸೂರೆ ಮಾಡಿದರು. ಅವರು 
ಅನೇಕ ಪಶುಗಳನ್ನು, ಐಶ್ವರ್ಯವನ್ನು, ಬಟ್ಟೆಬರೆಗಳನ್ನು 





602 


ಮತ್ತು ಬೆಲೆಬಾಳುವ ವಸ್ತುಗಳನ್ನು ವಶಪಡಿಸಿಕೊಂಡರು. 
ಯೆಹೋಷಾಫಾಟನು ಮತ್ತು ಅವನ ಜನರು ಹೊತ್ತು 
ಕೊಂಡು ಹೋಗಲಾರದಷ್ಟು ವಸ್ತುಗಳಿದ್ದವು; ಅವು 
ಗಳನ್ನು ಶೇಖರಿಸಲು ಮೂರು ದಿವಸಗಳು ಬೇಕಾಯಿತು. 
ನಾಲ್ಕನೆಯ ದಿವಸದಲ್ಲಿ ಯೆಹೋಷಾಫಾಟನೂ ಅವನ 
ಸೈನ್ಯವೂ ಬೆರಾಕ ತಗ್ಗಿನಲ್ಲಿ ಬಂದು ಸೇರಿದರು. ಅಲ್ಲಿ 
ಯೆಹೋವನಿಗೆ ಸ್ತೋತ್ರ, ಮಾಡಿದರು. ಆದುದರಿಂದ ಈ 
ದಿನದವರೆಗೂ ಅದಕ್ಕೆ ಬೆರಾಕ* ತಗ್ಗು ಎಂಬ ಹೆಸರಿದೆ. 

27ತರುವಾಯ ಯೆಹೋಷಾಫಾಟನು ತನ್ನ ಸೈನ್ಯವನ್ನು 
ಜೆರುಸಲೇಮಿಗೆ ನಡಿಸಿದನು. ಶತ್ರುಗಳ ಮೇಲೆ ಯೆಹೋ 
ವನು ನೀಡಿದ ಜಯಕ್ಕಾಗಿ ಅವರು ಹರ್ಷಿಸಿದರು. 
ಅವರು ವಾದ್ಯಗಳನ್ನು ಬಾರಿಸುತ್ತಾ ದೇವಾಲಯವನ್ನು 
ಪ್ರವೇಶಿಸಿದರು. ಯೆಹೋವನು ಇಸ್ರೇಲರ ವೈರಿಗಳಿಗೆ 
ವಿರುದ್ಧವಾಗಿ ಯುದ್ಧ ಮಾಡಿದನೆಂದು ಕೇಳಿ ಎಲ್ಲಾ 
ದೇಶಗಳವರು ಆತನಿಗೆ ಭಯಪಟ್ಟರು. ಆದುದರಿಂದ 
ಯೆಹೋಷಾಫಾಟನ ರಾಜ್ಯದಲ್ಲಿ ಸಮಾಧಾನ ನೆಲೆಸಿತ್ತು 
ಅವನ ಸುತ್ತ ಮುತ್ತಲೂ ಯೆಹೋವನು ಶಾಂತಿಯನ್ನು 
ಅನುಗ್ರಹಿಸಿ ದನು. 


ಯೆಹೋಷಾಫಾಟನ ಆಳ್ವಿಕೆಯ ಅಂತ್ಯ 

31ಯೆಹೂದ ದೇಶವನ್ನು ಯೆಹೋಷಾಫಾಟನು ಆಳಿ 
ದನು. ಅವನು ಪಟ್ಟವನ್ನೇರಿದಾಗ ಮೂವತ್ತೈದು ವರುಷ 
ದವನಾಗಿದ್ದನು. ಅವನು ಜೆರುಸಲೇಮಿನಲ್ಲಿ ಇಪ್ಪತ್ತೈದು 
ವರುಷ ಆಳಿದನು. ಅವನ ತಾಯಿಯ ಹೆಸರು ಅಜೂಬ. 
ಆಕೆ ಶಿಲ್ಲಿ ಎಂಬಾತನ ಮಗಳು. *`ಯೆಹೋಷಾಫಾಟನು 
ತನ್ನ ತಂದೆ ಆಸನ ಹಾಗೆ ದೇವರ ದೃಷ್ಟಿಯಲ್ಲಿ ಒಳ್ಳೆಯ 
ವನಾಗಿ ನಡೆದುಕೊಂಡನು. 3'ಆದರೆ ಅವನು ಉನ್ನತ 
ಸ್ಥಳಗಳನ್ನು ನಿರ್ಮೂಲಗೊಳಿಸಲಿಲ್ಲ. ಯೆಹೂದದ 
ಜನರು ತಮ್ಮ ಪೂರ್ವಿಕರ ದೇವರಾದ ಯೆಹೋವನ 
ಮೇಲೆ ಪೂರ್ಣ ಮನಸ್ಸಿಟ್ಟಿರಲಿಲ್ಲ. 

3*ಯೆಹೋಷಾಫಾಟನು ಆರಂಭದಿಂದ ಕೊನೆಯ 
ವರೆಗೂ ಮಾಡಿದ ಬೇರೆ ಕಾರ್ಯಗಳು ಹನಾನೀಯನ 
ಮಗನಾದ ಯೇಹು ಬರೆದ ಇಸ್ರೇಲ್‌ ರಾಜರ ಗ್ರಂಥದಲ್ಲಿ 
ದಾಖಲಾಗಿವೆ. 

ಕೆಲಕಾಲದ ನಂತರ ಯೆಹೋಷಾಫಾಟನು ಇಸ್ರೇ 
ಲರ ರಾಜನಾಗಿದ್ದ ಅಹಜ್ಯನೊಂದಿಗೆ ಒಪ್ಪಂದವನ್ನು 
ಮಾಡಿಕೊಂಡನು. ಅಹಜ್ಯನು ದೇವರ ದೃಷ್ಟಿಯಲ್ಲಿ ಬಹು 
ದುಷ್ಟನಾಗಿದ್ದನು. 3 ಯೆಹೋಷಾಫಾಟನು ಅಹಜ್ಯ 
ನೊಂದಿಗೆ ಸೇರಿ ಹಡಗುಗಳನ್ನು ತಯಾರಿಸಿ ತಾರ್ಷಿಷಿಗೆ 
ಕಳುಹಿಸಿದನು. ಅವರು ಎಚ್ಯೋನ್‌ಗೆಬೆರಿನಲ್ಲಿ ಹಡಗು 
ಗಳನ್ನು ಕಟ್ಟಿದರು. 3ಆಗ ಎಲಿಯೇಜರನು 





ಬೆರಕ ಅಂದರೆ ಸ್ತುತಿ. 


603 


ಯೆಹೋಷಾಫಾಟನ ವಿರುದ್ಧವಾಗಿ ಪ್ರವಾದಿಸಿದನು. 
ಅವನು ದೋದಾವಾಹುವಿನ ಮಗನು. ಅವನು ಮಾರೇಶ 
ಎಂಬ ಪಟ್ಟಣದವನಾಗಿದ್ದನು. ಅವನು, ""ಯೆಹೋಷಾ 
ಫಾಟನೇ, ನೀನು ಅಹಜ್ಯನೊಂದಿಗೆ ಸೇರಿಕೊಂಡಿರುವೆ. 
ಇದಕ್ಕಾಗಿ ಯೆಹೋವನು ನಿನ್ನ ಕೆಲಸಗಳನ್ನು ನಾಶ 
ಮಾಡುವನು.'' ಎಂದು ಹೇಳಿದನು. ಅವನ ಹಡಗುಗಳು 
ಸಮುದ್ರದಲ್ಲಿ ಒಡೆದು ಹೋದದ್ದರಿಂದ ಅವುಗಳು 
ತಾರ್ಷೀಷಿಗೆ ಹೋಗಲಾಗಲಿಲ್ಲ, 
ಜ್ರ ಯೆಹೋಷಾಘಾಟನು ಸತ್ತನು. ಅವನನ್ನು 
ಅವನ ಪೂರ್ವಿಕರೊಂದಿಗೆ ದಾವೀದನಗರದಲ್ಲಿ 
ಸಮಾಧಿಮಾಡಿದರು. ಅವನ ಮಗನಾದ ಯೆಹೋರಾ 
ಮನು ಪಟ್ಟಕ್ಕೆ ಬಂದನು. 2ಯಹೋರಾಮನ 
ತಮ್ಮಂದಿರು ಯಾರೆಂದರೆ: ಅಜರ್ಯ, ಯೆಹೀಯೇಲ್‌, 
ಜಿಕರ್ಯ, ಅಜರ್ಯ ಮೀಕಾಯೇಲ್‌ ಮತ್ತು ಶೆಫಟ್ಯ. 
ಇವರೆಲ್ಲಾ ಯೆಹೂದದ ರಾಜನಾಗಿದ್ದ ಯೆಹೋಷಾಫಾ 
ಟನ ಮಕ್ಕಳು. 3ಯೆಹೋಷಾಫಾಟನು ತನ್ನ ಮಕ್ಕಳಿಗೆ 
ಅನೇಕ ಬೆಳ್ಳಿಬಂಗಾರದ ಮತ್ತು ಬೆಲೆಬಾಳುವ ವಸ್ತು 
ಗಳನ್ನು ಉಡುಗೊರೆಯಾಗಿ ಕೊಟ್ಟನು. ಮಾತ್ರವಲ್ಲದೆ 
ಕೋಟೆಯಿಂದ ಭದ್ರಪಡಿಸಲ್ಪಟ್ಟ ಪಟ್ಟಣಗಳನ್ನು 
ಕೊಟ್ಟನು. ಆದರೆ ಯೆಹೂದ ರಾಜ್ಯವನ್ನು ತನ್ನ ಚೊಚ್ಚಲ 
ಮಗನಾದ ಯೆಹೋರಾಮನಿಗೆ ಕೊಟ್ಟನು. 





ಯೆಹೂದ ರಾಜ್ಯದ ಅರಸನಾದ ಯೆಹೋರಾಮ 

“ಯೆಹೋರಾಮನು ತನ್ನ ತಂದೆಯ ರಾಜ್ಯವನ್ನು 
ಪಡೆದುಕೊಂಡು ತನ್ನನ್ನು ಬಲಪಡಿಸಿಕೊಂಡನು. ನಂತರ 
ತನ್ನ ತಮ್ಮಂದಿರನ್ನೆಲ್ಲಾ ಖಡ್ಗದಿಂದ ಹತಿಸಿದನು. ಮಾತ್ರ, 
ವಲ್ಲದೆ ಇಸ್ರೇಲಿನ ಕೆಲವು ಪ್ರಧಾನರನ್ನು ಕೊಲ್ಲಿಸಿ 
ದನು5ಅವನು ಮೂವತ್ತೆರಡು ವರ್ಷದವನಾಗಿದ್ದಾಗ 
ಆಳಲು ಪ್ರಾರಂಭಿಸಿದನು. ಅವನು ಜಿರುಸಲೇಮಿನಲ್ಲಿ 
ಒಟ್ಟು ಎಂಟು ವರ್ಷ ಆಳಿದನು. "ಅವನು ಇಸ್ರೇಲಿನ 
ರಾಜರುಗಳು ವರ್ತಿಸಿದ ರೀತಿಯಲ್ಲಿ ಜೀವಿಸಿದನು. 
ಅಹಾಬನ ಕುಟುಂಬದವರು ಹೇಗೆ ಜೀವಿಸಿದರೋ 
ಹಾಗೆಯೇ ಜೀವಿಸಿದನು. ಯಾಕಂದರೆ ಅವನು ಅಹಾಬನ 
ಮಗಳನ್ನು ಮದುವೆಯಾಗಿದ್ದನು. ಯೆಹೋರಾಮನು 
ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟವನಾಗಿ ಜೀವಿಸಿದನು. 
7ಆದರೆ ಯೆಹೋವನು ದಾವೀದನೊಂದಿಗೆ ಮಾಡಿದ 
ಒಡಂಬಡಿಕೆಯ ನಿಮಿತ್ತ ಅವನನ್ನು ನಾಶಮಾಡಲಿಲ್ಲ. 
ಯೆಹೋವನು, ""ದಾವೀದನ ಸಂತತಿಯವರ ಬೆಳಕು 
ಉರಿಯುತ್ತಲೇ ಇರುವದು'' ಎಂದು ವಾಗ್ದಾನ ಮಾಡಿ 
ದ್ದನು. *ಯೆಹೋರಾಮನ ಆಳ್ವಿಕೆಯ ಸಮಯದಲ್ಲಿ 
ಎದೋಮ್‌ ಯೆಹೂದದ ಹಿಡಿತದಿಂದ ಬಿಡಿಸಿ 
ಕೊಂಡಿತು. ಎದೋಮಿನ ಪ್ರಜೆಗಳು ತಮ್ಮ ರಾಜನನ್ನು 
ತಾವೇ ಆರಿಸಿಕೊಂಡರು. ಇದನ್ನರಿತ ಯೆಹೋರಾಮನು 


2 ಪೂರ್ವಕಾಲವೃತ್ತಾ 0ತ 21:1-17 


ತನ್ನ ರಥಬಲದೊಡನೆ ಎದೋಮಿಗೆ ಹೋದನು. ಅಲ್ಲಿ 
ಎದೋಮ್ಯರ ಸೈನ್ಯ ಇವರಿಗೆ ಮುತ್ತಿಗೆ ಹಾಕಿತು. ಆದರೆ 
ರಾತ್ರಿ ಸಮಯದಲ್ಲಿಯೇ ಯೆಹೋರಾಮನು ಅವರನ್ನು 
ಸೋಲಿಸಿದನು. ಅಂದಿನಿಂದ ಇಂದಿನ ತನಕವೂ 
ಎದೋಮ್‌ ರಾಜ್ಯವು ಯೆಹೂದರಾಜ್ಯಕ್ಕೆ ಒಳಗಾಗಲೇ 
ಇಲ್ಲ. ಲಿಬ್ನ ಪಟ್ಟಣದ ಜನರೂ ಯೆಹೋರಾಮನಿಗೆ 
ಎದುರುನಿಂತರು. ತನ್ನ ಪೂರ್ವಿಕರು ಆರಾಧಿಸುತ್ತಿದ್ದ 
ದೇವರಾದ ಯೆಹೋವನನ್ನು ಯೆಹೋರಾಮನು 
ತೊರೆದು ಬಿಟ್ಟಿದ್ದರಿಂದ ಇವೆಲ್ಲಾ ಅವನಿಗೆ ಸಂಭವಿಸಿದವು. 
11 ಯೆಹೋರಾಮನು ಯೆಹೂದ ರಾಜ್ಯದ ಬೆಟ್ಟಗಳ 
ಮೇಲೆ ಪೂಜಾಸ್ಥಳಗಳನ್ನು ಕಟ್ಟಿಸಿದನು. ಪ್ರಜೆಗಳು 
ದೇವರ ಚಿತ್ತಕ್ಕನುಸಾರವಾಗಿ ನಡೆಯದಂತೆ ಅವರನ್ನು 
ಯೆಹೋವನಿಂದ ದೂರಕ್ಕೆ ನಡೆಸಿದನು. 

ಪ್ರವಾದಿಯಾದ ಎಲೀಯನು ಯೆಹೋರಾಮನಿಗೆ 
ಈ ಸಂದೇಶವನ್ನು ಕಳುಹಿಸಿದನು: “ನಿನ್ನ ಪೂರ್ವಿಕನಾದ 
ದಾವೀದನ ದೇವರಾದ ಯೆಹೋವನ ಮಾತಿದು. ಆತನು 
ಹೇಳುವದೇನಂದರೆ, "ಯೆಹೋರಾಮನೇ, ನೀನು ನಿನ್ನ 
ತಂದೆಯಾದ ಯೆಹೋಷಾಫಾಟನು ಜೀವಿಸಿದ್ದ ರೀತಿ 
ಯಲ್ಲಿ ಜೀವಿಸುತ್ತಿಲ್ಲ. ಯೆಹೂದ ದೇಶದ ಅರಸನಾದ 
ಆಸನು ಜೀವಿಸಿದ್ದ ರೀತಿಯಲ್ಲಿಯೂ ನೀನು ಜೀವಿ 
ಸುತ್ತಿಲ್ಲ.*ಇಸ್ರೇಲರ ರಾಜರುಗಳು ಜೀವಿಸಿದ್ದ ರೀತಿ 
ಯಲ್ಲಿ ನೀನು ಜೀವಿಸುತ್ತಿರುವೆ. ಯೆಹೂದ ದೇಶ 
ದಲ್ಲಿಯೂ ಜಿರುಸಲೇಮಿನಲ್ಲಿಯೂ ವಾಸಿಸುವ ಜನರು 
ನನ್ನ ಚಿತ್ತಕ್ಕನುಸಾರವಾಗಿ ಜೀವಿಸದಂತೆ ನೀನು ಮಾಡು 
ತ್ತಿರುವೆ. ಅಹಾಬನೂ ಅವನ ಕುಟುಂಬದವರೂ 
ಹೀಗೆಯೇ ಮಾಡಿದರು. ಅವರು ದೇವರಿಗೆ ಅಪನಂಬಿಗಸ್ತ 
ರಾಗಿದ್ದರು. ನೀನು ನಿನ್ನ ತಮ್ಮಂದಿರನ್ನು ಕೊಂದುಹಾಕಿದೆ. 
ಅವರು ನಿನಗಿಂತಲೂ ಉತ್ತಮರಾಗಿದ್ದರು. "ಆದ್ದರಿಂದ 
ಯೆಹೋವನು ನಿನ್ನ ಜನರನ್ನು ಭಯಂಕರವಾದ ರೋಗ 
ದಿಂದ ದಂಡಿಸುವನು. ಆತನು ನಿನ್ನನ್ನೂ ನಿನ್ನ ಹೆಂಡತಿ 
ಮಕ್ಕಳನ್ನೂ ಆಸ್ತಿಪಾಸ್ತಿಯನ್ನೂ ಶಿಕ್ಷಿಸುವನು. ನಿನ್ನ 
ಹೊಟ್ಟೆಯೊಳಗೆ ಭಯಂಕರವಾದ ಕಾಯಿಲೆ ಬರುವದು. 
ಆದು ದಿನದಿಂದ ದಿನಕ್ಕೆ ಹೆಚ್ಚುವುದು. ಆ ರೋಗದ 
ನಿಮಿತ್ತ ನಿನ್ನ ಕರುಳು ನಿನ್ನ ಹೊಟ್ಟೆಯಿಂದ ಹೊರ 
ಬೀಳುವದು.'' 

'6ಫಿಲಿಷ್ಟಿಯರೂ ಇಥಿಯೋಪಿಯದವರ ಬಳಿಯಲ್ಲಿ 
ವಾಸವಾಗಿದ್ದ ಅರಬಿಯರೂ ಯೆಹೋರಾಮನ ಮೇಲೆ 
ಕೋಪಗೊಳ್ಳುವಂತೆ ಯೆಹೋವನು ಮಾಡಿದನು. 
17ಅವರು ಬಂದು ಯೆಹೂದದೇಶದ ಮೇಲೆ ಆಕ್ರಮಣ 
ಮಾಡಿದರು; ರಾಜನಿವಾಸದಲ್ಲಿದ್ದ ನಿಕ್ಷೇಪವನ್ನೆಲ್ಲಾ ಸೂರೆ 
ಮಾಡಿದರು. ಅಲ್ಲದೆ ಯೆಹೋರಾಮನ ಪತ್ನಿ ಮಕ್ಕಳನ್ನೂ 
ಕೊಂಡೊಯ್ದರು. ಯೆಹೋರಾಮನ ಕೊನೆಯ 
ಮಗನು ಮಾತ್ರ, ಉಳಿದನು. ಅವನು ಹೆಸರು 


2 ಪೂರ್ವಕಾಲವ್ಳತ್ತಾ 0ತ 21:18-23:1 604 


ಯೆಹೋವಾಹಾಜ.* ಇದಾದ ಬಳಿಕ ಯೆಹೋವನು 
ಅವನ ಕರುಳಿನಲ್ಲಿ ಗುಣವಾಗದ ರೋಗ ಬರ 
ಮಾಡಿದನು. ಎರಡು ವರುಷಗಳ ನಂತರ ಆ ರೋಗದ 
ನಿಮಿತ್ತ ಅವನ ಕರುಳುಗಳು ಹೊರಬಿದ್ದವು. ಅವನು 
ಬಹಳ ನೋವನ್ನು ಅನುಭವಿಸಿ ಸತ್ತನು. ಅವನು ಸತ್ತಾಗ 
ಅವನ ತಂಗದೆಗೆ ಧೂಪ ಹಾಕಿ ಗೌರವಿಸಿದಂತೆ ಯೆಹೋ 
ರಾಮನಿಗೆ ಮಾಡಲಿಲ್ಲ. *ಯೆಹೋರಾಮನು ಪಟ್ಟಕ್ಕೆ 
ಬಂದಾಗ ಮೂವ ತ್ತೆರಡು ವರುಷದವನಾಗಿದ್ದನು. 
ಅವನು ಎಂಟು ವರ್ಷ ಕಾಲ ಜೆರುಸಲೇಮಿನಲ್ಲಿ ಆಳಿ 
ದನು. ಜನರು ಅವನನ್ನು ದಾವೀದ ನಗರದಲ್ಲಿ ಸಮಾಧಿ 
ಮಾಡಿದರು. ಆದರೆ ರಾಜರ ಸಮಾಧಿ ಸ್ಥಳದಲ್ಲಿ ಅವನನ್ನು 
ಹೂಳಿಡಲಿಲ್ಲ. 


ಯೆಹೂದ ದೇಶದ ಅರಸನಾದ ಅಹಜ್ಯ 

ಜೆರುಸಲೇಮಿನ ಜನರು ಯೆಹೋರಾಮನ 
DD ಮಗನಾದ ಅಹಜ್ಯನನ್ನು ತಮ್ಮ 
ರಾಜನನ್ನಾಗಿ ಆರಿಸಿಕೊಂಡರು. ಯೆಹೋರಾಮ 
ನೊಂದಿಗೆ ಯುದ್ಧಕ್ಕೆ ಬಂದಿದ್ದ ಅರಬ್ಬಿಯರು ಅವನ 
ಮಕ್ಕಳನ್ನೆಲ್ಲಾ ಕೊಂದಿದ್ದರು ಹೀಗಾಗಿ ಉಳಿದುಕೊಂಡಿದ್ದ 
ಅಹಜ್ಯನು ಜಿರುಸಲೇಮಿನಲ್ಲಿ ಯೆಹೂದರಾಜ್ಯವನ್ನು 
ಆಳತೊಹಗಿದನು. *ಆಗ ಅವನಿಗೆ ಇಪ್ಪತ್ತೆರಡು ವರ್ಷ 
ಪ್ರಾಯ. ಅವನು ಜಿರುಸಲೇಮಿನಲ್ಲಿ ಒಂದು ವರ್ಷ ಆಳಿ 
ದನು. ಅವನ ತಾಯಿ ಒಮ್ರಿಯ ಮಗಳಾದ ಅತಲ್ಯಳು. 
*ಅಹಾಬನು ಮತ್ತು ಅವನ ಕುಟುಂಬದವರು ಜೀವಿಸಿದ 
ಪ್ರಕಾರವೇ ಅಹಜ್ಯನೂ ಜೀವಿಸಿದನು. ದುಷ್ಟಕಾರ್ಯ 
ಗಳನ್ನು ಮಾಡಲು ಅವನ ತಾಯಿಯೇ ಅವನನ್ನು 
ಪ್ರೋತ್ಸಾಹಿಸಿದಳು. “ಯೆಹೋವನ ದೃಷ್ಟಿಯಲ್ಲಿ ಅಹ 
ಜ್ಯನು ದುಷ್ಟಕಾರ್ಯಗಳನ್ನು ಮಾಡಿದನು. ಅಹಜ್ಯನ 
ತಂದೆಯು ಸತ್ತುಹೋದ ಬಳಿಕ ಅಹಾಬನ ಕುಟುಂಬ 
ದವರು ಅಹಜ್ಯನಿಗೆ ಕೆಟ್ಟ ಸಲಹೆಗಳನ್ನು ಕೊಟ್ಟರು. ಆ 
ಕೆಟ್ಟ ಸಲಹೆಗಳು ಅವನನ್ನು ಮರಣಕ್ಕೆ ನಡೆಸಿದವು."ಅಹಾ 
ಬನ ಕುಟಂಬದವರ ಸಲಹೆಯ ಮೇರೆಗೆ ಅಹಜ್ಯನು 
ರಾಜನಾದ ಯೋರಾಮನ ಜೊತೆಯಲ್ಲಿ ಅರಾಮ್ಯರ 
ಅರಸನಾದ ಹಜಾಯೇಲನೊಂದಿಗೆ ಯುದ್ಧಮಾಡಲು 
ರಾಮೋತ್‌'ಗಿಲ್ಯಾದ್‌ ಎಂಬ ಪಟ್ಟಣಕ್ಕೆ ಹೋದನು. 
ಯೋರಾಮನು ಇಸ್ರೇಲರ ಅರಸನಾದ ಅಹಾಬನ 
ಮಗನು. ಅರಾಮ್ಯರು ಯುದ್ಧದಲ್ಲಿ ಯೋರಾಮನನ್ನು 
ಗಾಯಗೊಳಿಸಿದರು. ಗಾಯವನ್ನು ವಾಸಿಮಾಡಿಸಿ 
ಕೊಳ್ಳಲು ಯೋರಾಮನು ಇಜ್ರೀಲಿಗೆ ಹೋದನು. ಅರಾ 
ಮ್ಯರ ರಾಜನಾದ ಹಜಾಯೇಲನೊಡನೆ ಯುದ್ದ ಮಾಡು 
ತ್ಲಿರುವಾಗ ಯೋರಾಮನು ಗಾಯಗೊಂಡಿದ್ದನು. 








ಯೆಹೋವಾಹಾಜ್‌ ಅಹಜ್ಯ ಎಂದು ಸಹ ಕರೆಯುತ್ತಿದ್ದರು. 


ಇಜ್ರೇಲಿನಲ್ಲಿ ಅಸ್ವಸ್ಥನಾಗಿದ್ದ ಯೋರಾಮನನ್ನು 
ಸಂಧಿಸಲು ಅಹಜ್ಯನು ಹೋದನು. 

'ಯೋರಾಮನನ್ನು ಸಂಧಿಸಲು ಹೋದಾಗ ಅಹಜ್ಯನು 
ಕೊಲ್ಲಲ್ಪಡುವಂತೆ ಯೆಹೋವನು ಮಾಡಿದನು. ಅಹ 
ಜ್ಯನು ಯೇಹುವನ್ನು ಭೇಟಿಯಾಗಲು ಯೋರಾಮ 
ನೊಂದಿಗೆ ಹೋದನು. ಯೇಹುವಿನ ತಂದೆ ನಿಂಷಿ. 
ಅಹಾಬನ ಕುಟುಂಬವನ್ನು ನಾಶಗೊಳಿಸಲು ಯೆಹೋ 
ವನು ಯೇಹುವನ್ನು ಆರಿಸಿಕೊಂಡನು. *ಯೇಹುವು 
ಅಹಾಬನ ವಂಶದವರನ್ನು ಹತಿಸುತ್ತಿದ್ದಾಗ ಯೆಹೂದದ 
ರಾಜನಾದ ಅಹಜ್ಯನ ಕುಟುಂಬದವರನ್ನೂ ಯೆಹೂದದ 
ಮುಖಂಡರನ್ನೂ ಅಲ್ಲಿ ಕಂಡನು. ಯೇಹು ಆ ಮುಖಂಡ 
ರನ್ನೂ ಅಹಜ್ಯನ ಕುಟುಂಬದವರನ್ನೂ ಕೊಂದನು. 9 
ಬಳಿಕ ಯೇಹು ಅಹಜ್ಯನಿಗಾಗಿ ಹುಡುಕಿದನು. ಅಹಜ್ಯನು 
ಸಮಾರ್ಯದಲ್ಲಿ ಅವಿತುಕೊಂಡಿರುವದನ್ನು ಕಂಡ 
ಯೇಹುವಿನ ಸಂಗಡಿಗರು ಅವನನ್ನು ಹಿಡಿದು ಯೇಹು 
ವಿನ ಬಳಿಗೆ ತಂದರು. ಅಲ್ಲಿ ಅಹಜ್ಯನನ್ನು ಕೊಂದು ಅವನ 
ದೇಹವನ್ನು ಹೂಳಿಟ್ಟರು. "“"ಅಹಜ್ಯನು ಯೆಹೋಷಾ 
ಫಾಟನ ಸಂತತತಿಯವನಾಗಿದ್ದನು. ಯೆಹೋಷಾ 
ಫಾಟನು ತನ್ನ ಪೂರ್ಣಹೃದಯದಿಂದ ಯೆಹೋವನನ್ನು 
ಹಿಂಬಾಲಿಸಿದನಲ್ಲವೇ?'' ಎಂದು ಹೇಳಿದರು. ಯೆಹೂದ 
ಸಾಮ್ರಾಜ್ಯವನ್ನು ಒಂದಾಗಿಹಲು ಅಹಜ್ಯನ ಕುಟುಂಬಕ್ಕೆ 
ಶಕ್ತಿಯಿರಲಿಲ್ಲ. 








ರಾಣಿ ಅತಲ್ಯ 

'0ಅತಲ್ಯಳು ಅಹಜ್ಯನ ತಾಯಿ. ತನ್ನ ಮಗನು ಸತ್ತನೆಂಬ 
ವರ್ತಮಾನ ಸಿಕ್ಕಿದ ಕೂಡಲೇ ಆಕೆ ಯೆಹೂದದಲ್ಲಿದ್ದ 
ಎಲ್ಲಾ ರಾಜಕುಮಾರರನ್ನು ಕೊಲ್ಲಿಸಿದಳು. 11ಆದರೆ 
ಅರಸನಾದ ಯೋರಾಮನ ಮಗಳಾದ ಯೆಹೋಷಬ 
ತಳು ಅಹಜ್ಯನ ಮಗನಾದ ಯೆಹೋವಾಷನನ್ನು ಅಡಗಿ 
ಸಿಟ್ಟಳು. ಆಕೆಯು ಅವನನ್ನೂ ಅವನ ದಾದಿಯನ್ನೂ 
ಒಳಗಿನ ಕೋಣೆಯಲ್ಲಿ ಅಡಗಿಸಿಟ್ಟಳು. ಆಕೆಯು ಯಾಜಕ 
ನಾದ ಯೆಹೋಯಾದನ ಹೆಂಹತಿಯಾಗಿದ್ದಳು. ಆಕೆಯು 
ಸಹ ಅಹಜ್ಯನ ಸೋದರಿ. ಯೆಹೋವಾಷನು ಅತಲ್ಯಳಿಗೆ 
ಸಿಗದೆಹೋದುದರಿಂದ ಬದುಕಿಕೊಂಡನು. ಯೆಹೋ 
ವಾಷನು ಆರು ವರ್ಷಗಳ ಕಾಲ ಯಾಜಕರೊಂದಿಗೆ 
ದೇವಾಲಯದೊಳಗೆ ಯಾರಿಗೂ ತಿಳಿಯದಂತೆ ಇದ್ದನು. 
ಆ ದಿನಗಳಲ್ಲಿ ಅತಲ್ಯಳು ರಾಣಿಯಾಗಿ ದೇಶವನ್ನು 
ಆಳಿದಳು. 





ಯಾಜಕನಾದ ಯೆಹೋಯಾದ ಮತ್ತು ಅರಸನಾದ 
ಯೆಹೋವಾಷ 
ಆರು ವರುಷದ ನಂತರ ಯೆಹೋಯಾದನು 
ಚಿತಿ ತನ್ನ ಬಲವನ್ನು ಪ್ರದರ್ಶಿಸಿದನು. ಅವನು ಸೇನಾ 
ಪತಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡನು. ಅವರು 


605 


ಯಾರೆಂದರೆ: ಯೆರೋಹಾಮನ ಮಗನಾದ ಅಜರ್ಯ, 
ಯೆಹೋಹಾನಾನನ ಮಗನಾದ ಇಷ್ಮಾಯೇಲ್‌, ಓಬೇ 
ದನ ಮಗನಾದ ಅಜರ್ಯ, ಅದಾಯನ ಮಗನಾದ 
ಮಾಸೇಯ ಮತ್ತು ಜಿಕ್ರಿಯ ಮಗನಾದ ಎಲೀಷಾಫಾಟ. 
2ಅವರು ಯೆಹೂದ ರಾಜ್ಯದಲ್ಲೆಲ್ಲಾ ಸಂಚರಿಸಿ ಅಲ್ಲಿದ್ದ 
ಲೇವಿಯರನ್ನು ಒಟ್ಟಾಗಿ ಸೇರಿಸಿದರು. ಅಲ್ಲದೆ ಗೋತ್ರ 
ಪ್ರಧಾನರನ್ನೂ ಒಟ್ಟಾಗಿ ಸೇರಿಸಿ, ಅವರನ್ನು ಜೆರುಸ 
ಲೇಮಿಗೆ ಕರೆದುಕೊಂಡು ಬಂದರು. *ಇವರೆಲ್ಲಾ 
ದೇವಾಲಯದಲ್ಲಿ ರಾಜನೊಂದಿಗೆ ಒಪ್ಪಂದವನ್ನು 
ಮಾಡಿಕೊಂಡರು. 

ಯೆಹೋಯಾದನು ಜನರಿಗೆ, ""ಇಗೋ, ರಾಜ 
ಪುತ್ರನು! ಯೆಹೋವನು ದಾವೀದನ ಸಂತತಿಯವರಿಗೆ 
ಮಾಡಿದ ವಾಗ್ದಾನದ ಪ್ರಕಾರ ಅರಸನಾಗತಕ್ಕವನು 
ಇವನೇ. “ಈಗ ನೀವು ಮಾಡಬೇಕಾದದ್ದೇನಂದರೆ: 
ಸಬ್ಬತ್‌ ದಿವಸದಲ್ಲಿ ದೇವಾಲಯಕ್ಕೆ ಬರತಕ್ಕ ಯಾಜಕ 
ರಲ್ಲೂ ಲೇವಿಯರಲ್ಲೂ ಮೂರರಲ್ಲೊಂದು ಭಾಗವು 
ದೇವಾಲಯದ ದ್ವಾರಗಳನ್ನು ಕಾಯಬೇಕು. 
ಇನ್ನೊಂದು ಭಾಗವು ಅರಮನೆಯನ್ನು ಕಾಯಬೇಕು; 
ಇತರ ಜನರೆಲ್ಲರೂ ಯೆಹೋವನ ಆಲಯದ ಪ್ರಾಕಾರ 
ದಲ್ಲಿರಬೇಕು; ಯಾರನ್ನೂ ದೇವಾಲಯದೊಳಕ್ಕೆ ಬಿಡ 
ಬಾರದು. ಶುದ್ಧ ಮಾಡಲ್ಪಟ್ಟ ಯಾಜಕರು ಮತ್ತು 
ಲೇವಿಯರು ಮಾತ್ರ ದೇವರ ಸೇವೆಮಾಡುವದಕ್ಕಾಗಿ 
ಆಲಯದೊಳಗೆ ಬರುವರು. ಉಳಿದವರು ಯೆಹೋ 
ವನು ತಮಗೆ ಕೊಟ್ಟ ಕೆಲಸಗಳನ್ನು ಮಾಡಬೇಕು. 
'ಲೇವಿಯರು ಅರಸನ ಸುತ್ತಲು ನಿಂತಿರಬೇಕು. ಪ್ರತಿ 
ಯೊಬ್ಬರು ತಮ್ಮ ಖಡ್ಗವನ್ನು ಹಿಡಿದವರಾಗಿರಬೇಕು. 
ಯಾರಾದರೂ ಆಲಯದೊಳಕ್ಕೆ ಪ್ರವೇಶಿಸಿದರೆ ಅವ 
ನನ್ನು ಸಾಯಿಸಿರಿ. ರಾಜನು ಹೋಗುವ ಸ್ಥಳಗಳಲ್ಲಿ ನೀವು 
ಅವನೊಂದಿಗೆಯೇ ಇರಬೇಕು.'' 

*ಯಾಜಕನಾದ ಯೆಹೋಯಾದನು ಆಜ್ಞಾಪಿಸಿದಂತೆ 
ಲೇವಿಯರೂ ಯೆಹೂದದ ಜನರೂ ಮಾಡಿದರು. ಆದ್ದ 
ರಿಂದ ಪ್ರತಿಯೊಬ್ಬ ಸೇನಾಧಿಪತಿಯು ತನ್ನ ಕೈ ಕೆಳಗೆ 
ಸಬ್ಬತ್‌ ದಿನದಲ್ಲಿ ಕೆಲಸ ಮಾಡಲು ಹೋಗುತ್ತಿದ್ದವರನ್ನು 
ಮತ್ತು ಸಬ್ಬತ್‌ ದಿನದ ಕೆಲಸ ಮುಗಿಸಿಕೊಂಡು ಬರುತ್ತಿ 
ದ್ಹವರನ್ನು ಕೂಡಿಸಿಕೊಂಡನು. *ಯಾಜಕನಾದ 
ಯೆಹೋಯಾದನು ಅವರಿಗೆ ಬರ್ಜಿಯನ್ನೂ ದೊಡ್ಡ 
ಮತ್ತು ಚಿಕ್ಕ ಗುರಾಣಿಗಳನ್ನೂ ಕೊಟ್ಟನು. ಅವು ರಾಜ 
ನಾದ ದಾವೀದನಿಗೆ ಸೇರಿದವುಗಳಾಗಿದ್ದವು. ಅವು 
ದೇವಾಲಯದೊಳಗೆ ಇಡಲ್ಪಟ್ಟಿದ್ದವು. 

'0ಸೇರಿಬಂದವರು ಎಲ್ಲೆಲ್ಲಿ ನಿಲ್ಲಬೇಕೆಂದು ಯೆಹೋ 
ಯಾದನು ಸೂಚಿಸಿದನು. ಪ್ರತಿಯೊಬ್ಬರ ಕೈಯಲ್ಲಿ 
ಆಯುಧಗಳಿದ್ದವು. ದೇವಾಲಯದ ಎಡಬಲಗಳಲ್ಲಿ 
ಜನರು ನಿಂತಿದ್ದರು. ಯಜ್ಞವೇದಿಕೆಯ ಬಳಿ, ದೇವಾಲ 





2 ಪೂರ್ವಕಾಲವ್ಳತ್ತಾ 0ತ 23:2-18 


ಯದ ಬಳಿ ಮತ್ತು ಅರಸನ ಬಳಿಯಲ್ಲಿ ಅವರು ನಿಂತರು. 
!!ಅವರು ರಾಜಕುಮಾರನನ್ನು ಹೊರತಂದು ಅವನ 
ತಲೆಯ ಮೇಲೆ ಕಿರೀಟವನ್ನಿಟ್ಟರು. ಅವನ ಕೈಗೆ ಧರ್ಮ 
ಶಾಸ್ತ್ರದ ಪ್ರತಿಯನ್ನು ಕೊಟ್ಟು ಅವನನ್ನು ತಮ್ಮ ರಾಜ 

ನನ್ನಾಗಿ ಮಾಡಿದರು. ಯೆಹೋಯಾದನೂ ಅವನ 
ಗಂಡು ಮಕ್ಕಳೂ ಯೆಹೋವಾಷನನ್ನು ಅಭಿಷೇಕಿಸಿದರು. 
""ಅರಸನು ಚಿರಂಜೀವಿಯಾಗಿರಲಿ'' ಎಂದು ಹರಸಿದರು. 

'2ಜನರು ದೇವಾಲಯದಲ್ಲಿ ಅತ್ತಿತ್ತಾ ಓಡಾಡುತ್ತಾ 
ರಾಜನನ್ನು ಕೊಂಡಾಹುತ್ತಾ ಇರುವ ಶಬ್ದವನ್ನು ಅತಲ್ಯಳು 
ಕೇಳಿ ದೇವಾಲಯದೊಳಕ್ಕೆ ಬಂದಳು. ಅಲ್ಲಿ ಅರಸನು 
ನಿಂತದ್ದನ್ನು ಕಂಡಳು. ಅವನು ಮುಂಭಾಗದ ಪ್ರವೇಶ 
ದ್ವಾರದಲ್ಲಿದ್ದ ರಾಜನ ಸ್ತಂಭದ ಬಳಿ ನಿಂತಿದ್ದನು. ಸೇನಾಧಿ 
ಪತಿಗಳೂ ಅವರ ಜನರೂ ತುತ್ತೂರಿಯನ್ನು ಊದಿ 
ರಾಜನ ಬಳಿಯಲ್ಲಿಯೇ ನಿಂತಿದ್ದರು. ದೇಶದ ಪ್ರಜೆಗಳು 
ಸಂತೋಷದಿಂದ ತುತ್ತೂರಿಯನ್ನೂದಿದರು. ಗಾಯಕರು 
ವಾದ್ಯಗಳನ್ನು ಬಾರಿಸುತ್ತಿದ್ದರು. ಅವರು ಜನರನ್ನು 
ಸ್ತೋತ್ರ ಗೀತೆಯಲ್ಲಿ ನಡಿಸುತ್ತಿದ್ದರು. ಇದೆಲ್ಲವನ್ನು ಅತ 
ಲ್ಯಳು ನೋಡಿ ತನ್ನ ಬಟ್ಟೆಯನ್ನು ಹರಿದು ""ದ್ರೋಹ, 
ದ್ರೋಹ'' ಎಂದು ಕಿರುಚಿದಳು. 

"ಯಾಜಕನಾದ ಯೆಹೋಯಾದನು ಸೈನ್ಯಾಧಿಕಾರಿ 
ಗಳನ್ನು ಹೊರತಂದು, ""ಅತಲ್ಯಳನ್ನು ಹೊರಗೆ ಎಳೆದು 
ಕೊಂಡು ಹೋಗಿ. ಯಾರಾದರೂ ಆಕೆಯನ್ನು ಹಿಂಬಾ 
ಲಿಸಿದರೆ ಖಡ್ಗದಿಂದ ಅವರನ್ನು ಸಂಹರಿಸಿರಿ'' ಎಂದು 
ಹೇಳಿದನು. ಆಗ ಯಾಜಕರು ಸಿಪಾಯಿಗಳಿಗೆ, ""ಅತಲ್ಯ 
ಳನ್ನು ದೇವಾಲಯದೊಳಗೆ ಕೊಲ್ಲಬೇಡಿ'' ಎಂದು 
ಎಚ್ಚರಿಸಿದರು. ಔ ಅರಮನೆಗೆ ಹೋಗುವ ದಾರಿಯಲ್ಲಿ 
ಕುದುರೆ ಬಾಗಿಲಿನ ಹತ್ತಿರ ಸಿಪಾಯಿಗಳು ಆಕೆಯನ್ನು 
ಸಂಹರಿಸಿದರು. 

16ಅನಂತರ ಯೆಹೋಯಾದನು ಅರಸನೊಂದಿಗೂ 
ನೆರೆದುಬಂದಿದ್ದ ಎಲ್ಲಾ ಜನರೊಂದಿಗೂ ಒಪ್ಪಂದವನ್ನು 
ಮಾಡಿಕೊಂಡನು. ಅವರೆಲ್ಲರೂ ಯೆಹೋವನ ಜನರಾಗಿ 
ಜೀವಿಸುವದಕ್ಕೆ ಒಪ್ಪಿಕೊಂಡರು. ಆಗ ಜನರೆಲ್ಲರು 
ಬಾಳನ ಗುಡಿಯೊಳಗೆ ನುಗ್ಗಿ ಅದನ್ನು ಹಾಳು ಮಾಡಿದರು. 
ಅದರ ಯಜ್ಞವೇದಿಕೆಗಳನ್ನೂ ವಿಗ್ರಹಗಳನ್ನೂ ಪುಡಿಪುಡಿ 
ಮಾಡಿದರು. ಬಾಳನ ಅರ್ಚಕನಾದ ಮತ್ತಾನನನ್ನು 
ಬಾಳನ ವೇದಿಕೆಯ ಮುಂದೆಯೇ ಕೊಂದುಹಾಕಿದರು. 

18ಆ ಬಳಿಕ ಯೆಹೋಯಾದನು ದೇವಾಲಯದೊಳಗೆ 
ಸೇವೆಮಾಡುವ ಜವಾಬ್ದಾರಿಕೆಯನ್ನು ಕೆಲವು ಯಾಜಕರಿಗೆ 
ವಹಿಸಿದನು. ಅವರೆಲ್ಲಾ ಲೇವಿಯರಾಗಿದ್ದರು. ದಾವೀ 
ದನು ಅವರಿಗೆ ದೇವಾಲಯದ ಜವಾಬ್ದಾರಿಕೆಯನ್ನು 
ಕೊಟ್ಟಿದ್ದನು. ಮೋಶೆಯು ಕೊಟ್ಟಿದ್ದ ನಿಯಮಕ್ಕನುಸಾರ 
ವಾಗಿ ಅವರು ಸರ್ವಾಂಗಹೋಮವನ್ನು ಅರ್ಪಿಸಿದರು. 
ದಾವೀದನು ಆಜ್ಞಾಪಿಸಿದಂತೆ ಅವರು ಹೋಮಗಳನ್ನೂ 











2 ಪೂರ್ವಕಾಲವ್ಳತ್ತಾ 0ತ 23:19-24:16 606 





ಯಜ್ಞಗಳನ್ನೂ ಅರ್ಪಿಸುವಾಗ ಹಾಡುತ್ತಾ ಸಂತೋಷ 
ದಿಂದ ತಮ್ಮ ಕೆಲಸವನ್ನು ಮಾಡಿದರು. ಅಶುದ್ಧ 
ರಾದವರು ದೇವಾಲಯದೊಳಗೆ ಪ್ರವೇಶಿಸದಂತೆ 
ಯೆಹೋಯಾದನು ದ್ವಾರಪಾಲಕರನ್ನು ನೇಮಿಸಿದನು. 

2 ಯೆಹೋಯಾದನು ಸೇನಾಧಿಪತಿಗಳಿಗೂ ಅಧಿಪತಿ 
ಗಳಿಗೂ ಎಲ್ಲಾ ಜನರಿಗೂ ತನ್ನನ್ನು ಹಿಂಬಾಲಿಸುವಂತೆ 
ಹೇಳಿ, ಅರಸನನ್ನು ದೇವಾಲಯದೊಳಗಿಂದ ಹೊರ 
ತಂದನು. ಅವರೆಲ್ಲಾ ಮೇಲಿನ ಬಾಗಿಲಿನ ಮೂಲಕ 
ರಾಜನಿವಾಸಕ್ಕೆ ಹೋದರು. ಅಲ್ಲಿ ರಾಜನನ್ನು ಸಿಂಹಾಸನ 
ದಲ್ಲಿ ಕುಳ್ಳಿರಿಸಿದರು. ದೇಶದ ಎಲ್ಲಾ ಜನರು 
ಸಂತೋಷಭರಿತರಾದರು. ಅತಲ್ಯಳನ್ನು ಸಾಯಿಸಿದ್ದರಿಂದ 
ದೇಶದಲ್ಲಿ ಶಾಂತಿ ನೆಲೆಸಿತು. 


ಯೆಹೋವಾಷನು ದೇವಾಲಯವನ್ನು ತಿರಿಗಿ ಕಟ್ಟಿದ್ದು 
24 ಯೆಹೋವಾಷನು ಪಟ್ಟಕ್ಕೆ ಬಂದಾಗ ಏಳು 
ವರುಷದವನಾಗಿದ್ದನು. ಅವನು ನಲವತ್ತು 
ವರುಷಗಳ ಕಾಲ ಜಿರುಸಲೇಮಿನಲ್ಲಿ ಆಳಿದನು. ಅವನ 
ತಾಯಿಯ ಹೆಸರು ಚಿಬ್ಯ. ಆಕೆ ಬೇರ್ಷೆಬದವಳಾಗಿದ್ದಳು. 
2ಯಾಜಕನಾದ ಯೆಹೋಯಾದನು ಜೀವದಿಂದಿರುವ 
ತನಕ ಯೆಹೋವಾಷನು ದೇವರಿಗೆ ಯೋಗ್ಯವಾಗಿ 
ನಡೆದುಕೊಂಡನು. 'ಯೆಹೋಯಾದನು ಅವನಿಗೆ 
ಇಬ್ಬರು ಕನ್ನಿಕೆಯರನ್ನು ಮದುವೆ ಮಾಡಿಸಿದನು. ಅವನು 
ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. 
*ಸ್ವಲ್ಪಕಾಲವಾದ ಬಳಿಕ ಯೆಹೋವಾಷನು ದೇವಾ 
ಲಯವನ್ನು ಸರಿಪಡಿಸಲು ಆಲೋಚಿಸಿದನು. 5ಅವನು 
ಯಾಜಕರನ್ನೂ ಲೇವಿಯರನ್ನೂ ಒಟ್ಟಾಗಿ ಕರೆದು, 
"ಯೆಹೂದ ದೇಶದ ಊರುಗಳಿಗೆ ಹೋಗಿ ಜನರು ಪ್ರತಿ 
ವರುಷ ದೇವಾಲಯಕ್ಕೆ ಕೊಡಬೇಕಾದ ಹಣವನ್ನು 
ಸಂಗ್ರಹಿಸಿರಿ. ದೇವಾಲಯವನ್ನು ಸರಿಪಡಿಸಲು ಆ ಹಣ 
ವನ್ನು ಉಪಯೋಗಿಸಿರಿ. ಇದನ್ನು ಬೇಗನೆ ಮಾಡಿರಿ'' 
ಎಂದು ಹೇಳಿದನು. ಆದರೆ ಲೇವಿಯರು ಅವಸರ 
ಮಾಡಲಿಲ್ಲ. 


6ಆಗ ಅರಸನಾದ ಯೆಹೋವಾಷನು ಮಹಾಯಾಜಕ 
ನಾದ ಯೆಹೋಯಾದನನ್ನು ಕರೆದು "ದೇವಾಲಯಕ್ಕೆ 
ಕೊಡಬೇಕಾದ ಹಣವನ್ನು ಯೆಹೂದ ಮತ್ತು ಜೆರುಸ 
ಲೇಮಿನ ಜನರಿಂದ ಲೇವಿಯರು ಸಂಗ್ರಹಿಸಿಕೊಂಡು 
ಬರಲು ನೀನೇಕೆ ಅವರನ್ನು ಒತ್ತಾಯಿಸಲಿಲ್ಲ? 
ಮೋಶೆಯೂ ಇಸ್ರೇಲರೂ ಆ ಹಣವನ್ನು ಪವಿತ್ರ 
ಗುಡಾರಕ್ಕಾಗಿ ಉಪಯೋಗಿಸುತ್ತಿರಲಿಲ್ಲವೇ?'' ಎಂದು 
ಕೇಳಿದನು. 

7ಗತಿಸಿದ ವರ್ಷಗಳಲ್ಲಿ ಅತಲ್ಯಳ ಮಕ್ಕಳು 
ಲಯದೊಳಗೆ ಬಲಾತ್ಕಾರದಿಂದ ನುಗ್ಗಿ ಅಲ್ಲಿದ್ದ ಪವಿತ್ರ 





ವಸ್ತುಗಳನ್ನು ತೆಗೆದು ಬಾಳ್‌ ದೇವರ ಪೂಜೆಗಾಗಿ ಉಪ 
ಯೋಗಿಸಿದ್ದರು. ಅತಲ್ಯಳು ಬಹಳ ದುಷ್ಟಳಾಗಿದ್ದಳು. 

*8ಅರಸನಾದ ಯೆಹೋವಾಷನು ಒಂದು ಪೆಟ್ಟಿಗೆಯನ್ನು 
ಮಾಡಿಸಿ ಅದನ್ನು ದೇವಾಲಯದ ಬಾಗಿಲಲ್ಲಿ ಇರಿಸಿದನು. 
*ಯೆಹೂದ ಮತ್ತು ಜಿರುಸಲೇಮಿನಲ್ಲಿ ಲೇವಿಯರು 
ಜನರಿಗೆಲ್ಲಾ ತಮ್ಮ ತಮ್ಮ ತೆರಿಗೆ ಹಣವನ್ನು ತಂದು 
ದೇವರಿಗೆ ಸಮರ್ಪಿಸುವಂತೆ ಪ್ರಕಟಿಸಿದರು. ಇಸ್ರೇಲರು 
ಅರಣ್ಯಮಾರ್ಗವಾಗಿ ಪ್ರಯಾಣ ಮಾಡುತ್ತಿರುವಾಗ 
ದೇವರ ಸೇವಕನಾದ ಮೋಶೆಯು ಜನರಿಗೆ ಇದನ್ನು 
ಆಜ್ಞಾಪಿಸಿದ್ದನು. ಎಲ್ಲಾ ನಾಯಕರೂ ಜನರೂ 
ಸಂತೋಷದಿಂದ ತಮ್ಮ ಹಣವನ್ನು ತಂದು ಪೆಟ್ಟಿಗೆಯಲ್ಲಿ 
ಹಾಕತೊಡಗಿದರು. ಆ ಪೆಟ್ಟಿಗೆ ತುಂಬಿದ ಮೇಲೆ 
!!ಲೇವಿಯರು ಅದನ್ನು ಅರಸನ ಅಧಿಕಾರಿಗಳ ಬಳಿಗೆ 
ತೆಗೆದುಕೊಂಡು ಹೋಗುತ್ತಿದ್ದರು; ರಾಜನ ಕಾರ್ಯ 
ದರ್ಶಿ ಮತ್ತು ಯಾಜಕರ ಮುಖಂಡನು ಬಂದು ಅದ 
ರಲ್ಲಿದ್ದ ಹಣವನ್ನು ತೆಗೆದುಕೊಂಡು ಮತ್ತೆ ಆ 
ಪೆಟ್ಟಿಗೆಯನ್ನು ಮುಂಚಿನ ಸ್ಥಳದಲ್ಲಿ ಇಡುತ್ತಿದ್ದರು. ಹೀಗೆ 
ಅವರು ಮಾಡುತ್ತಾ ಬಂದಕಾರಣ ಬಹಳ ಹಣ 
ಸಂಗ್ರಹಿಸಲ್ಪಟ್ಟಿತು. ''ಯೆಹೋಯಾದನು ಮತ್ತು 
ರಾಜನು ದೇವಾಲಯವನ್ನು ದುರಸ್ತಿ ಮಾಡುವವರ ಕೈಗೆ 
ಅದನ್ನು ಕೊಟ್ಟರು. ಅವರು ಮರದ ಕುಶಲಕರ್ಮಿ 
ಗಳನ್ನೂ ಬಡಗಿಗಳನ್ನೂ ದೇವಾಲಯವನ್ನು ಸರಿಪಡಿಸಲು 
ನೇಮಿಸಿದರು. ಅಲ್ಲದೆ ತಾಮ್ರ ಕಬ್ಬಿಣಗಳಲ್ಲಿ ಕೆಲಸ 
ಮಾಡುವ ಕಾರ್ಮಿಕರನ್ನೂ ಕೆಲಸಕ್ಕೆ ನೇಮಿಸಿದರು. 
ಕೆಲಸಗಳ ಮೇಲ್ವಿಚಾರಣೆ ಮಾಡುವವರು ನಂಬಿಗಸ್ತ 
ರಾಗಿದ್ದರು. ದೇವಾಲಯವನ್ನು ಸರಿಪಡಿಸುವ ಯೋಜ 
ನೆಯು ಪೂರ್ಣಗೊಂಡಿತು. ಅವರು ಅದನ್ನು ಮುಂಚೆ 
ಹೇಗಿತ್ತೋ ಹಾಗೆಯೇ ಮಾಡಿದ್ದರು; ಅಲ್ಲದೆ 
ಅದಕ್ಕಿಂತಲೂ ಹೆಚ್ಚು ಭದ್ರಪಡಿಸಿದರು. ಕೆಲಸಗಾರರು 
ತಮ್ಮ ಕೆಲಸವು ಮುಗಿದ ಬಳಿಕ ಉಳಿದ ಹಣವನ್ನು 
ಅರಸನಾದ ಯೆಹೋವಾಷನಿಗೆ ಮತ್ತು ಯೆಹೋ 
ಯಾದನಿಗೆ ತಂದುಕೊಟ್ಟರು. ಆ ಹಣವನ್ನು ದೇವಾ 
ಲಯದ ಉಪಕರಣಗಳನ್ನು ಮಾಡಿಸಲು ಉಪಯೋಗಿ 
ಸಿದರು. ಅವು ದೇವಾಲಯದೊಳಗಿನ ಸೇವೆಗೂ 
ಸರ್ವಾಂಗಹೋಮಕ್ಕೂ ಉಪಯುಕ್ತವಾಗಿದ್ದವು. ಮಾತ್ರ, 
ವಲ್ಲದೆ ಬೆಳ್ಳಿಬಂಗಾರಗಳಿಂದ ಬೋಗುಣಿ ಮತ್ತು ಇತರ 
ವಸ್ತುಗಳನ್ನು ಮಾಡಿದರು. ಯೆಹೋಯಾದನು ಜೀವ 
ದಿಂದಿರುವ ತನಕ ಪ್ರತೀ ದಿವಸ ಸರ್ವಾಂಗ ಹೋಮ 
ವನ್ನರ್ಪಿಸುತ್ತಿದ್ದನು. 

1: ಯೆಹೋಯಾದನು ವೃದ್ಧನಾದನು. ಅವನು ದೀರ್ಫ 
ಕಾಲ ಬಾಳಿ ತೀರಿಹೋದನು. ಅವನು ಸಾಯುವಾಗ 
ಅವನಿಗೆ ನೂರಮೂವತು. ವರ್ಷವಾಗಿತು. ಅವನ 
ದೇಹವನ್ನು ದಾವೀದನಗರದಲ್ಲಿ ಅರಸುಗಳ ಸಮಾಧಿಯ 








607 2 ಪೂರ್ವಕಾಲವೃತ್ತಾ! ೦ತ 24:17-25:5 


ಬಳಿಯಲ್ಲಿ ಸಮಾಧಿಮಾಡಿದರು. ಯಾಕಂದರೆ ಅವನು 
ಜೀವಂತನಾಗಿದ್ದಾಗ ಇಸ್ರೇಲಿನ ದೇವರಿಗೂ ಆತನ 
ಆಲಯಕ್ಕೂ ಒಳ್ಳೆಯದನ್ನೇ ಮಾಡಿದ್ದನು. 

17ಯೆಹೋಯಾದನು ಸತ್ತ ಬಳಿಕ ಯೆಹೂದದೇಶದ 
ಪ್ರಮುಖರು ಅರಸನಾದ ಯೆಹೋವಾಷನ ಬಳಿಗೆ 
ಬಂದು ನಮಸ್ಕರಿಸಿದರು. ಅರಸನು ಅವರ ಮಾತುಗಳನ್ನು 
ಕೇಳಿದನು. "ಅರಸನೂ ಆ ನಾಯಕರುಗಳೂ ದೇವಾ 
ಲಯವನ್ನು ನಿರಾಕರಿಸಿ ಅಶೇರ ಸ್ತಂಭಗಳನ್ನೂ ಇತರ 
ವಿಗ್ರಹಗಳನ್ನೂ ಆರಾಧಿಸಿದರು. ಯೆಹೋವನು ಜೆರುಸ 
ಲೇಮಿನ ಮತ್ತುಯೆಹೂದದ ಜನರ ಮೇಲೆ ಕೋಪ 
ಗೊಂಡನು. ಯಾಕಂದರೆ ಅರಸನೂ ಆ ನಾಯಕರು 
ಗಳೂ ಯೆಹೋವನ ಮುಂದೆ ದೋಷಿಗಳಾಗಿದ್ದರು. 
19 ಅತನು ಅವರನ್ನು ತನ್ನ ಕಡೆಗೆ ತಿರುಗಿಕೊಳ್ಳುವಂತೆ 
ಪ್ರವಾದಿಗಳನ್ನುಅವರ ಬಳಿಗೆ ಕಳುಹಿಸಿದನು. ಪ್ರವಾದಿ 
ಗಳು ಜನರನ್ನು ಎಚ್ಚರಿಸಿದರೂ ಅವರ ಮಾತುಗಳಿಗೆ 
ಅವರು ಗಮನಕೊಡಲಿಲ್ಲ. 

ಜಿಕರ್ಯನ ಮೇಲೆ ದೇವರಾತ್ಮನು ಬಂದನು. 
ಅವನು ಯಾಜಕನಾದ ಯೆಹೋಯಾದನ ಮಗ. 
ಜಿಕರ್ಯನು ಜನರ ಮುಂದೆ ನಿಂತು, "ಯೆಹೋವನು 
ಇಂತೆನ್ನುತ್ತಾನೆ: "ಯೆಹೋವನ ಆಜ್ಞೆಗಳಿಗೆ ವಿಧೇಯ 
ರಾಗಲು ನೀವು ಏಕೆ ನಿರಾಕರಿಸುತ್ತೀರಿ? ಏತಕ್ಕೆ? ನೀವು 
ಉದ್ದಾರವಾಗುವದಿಲ್ಲ. ನೀವು ಯೆಹೋವನನ್ನು ತೊರೆ 
ದದ್ದರಿಂದ ಆತನು ನಿಮ್ಮನ್ನೂ ತೊರೆದು ಬಿಟ್ಟಿರುತ್ತಾನೆ'' 
ಎಂದು ಹೇಳಿದನು. 

21ಆದರೆ ಅವರು ಜೆಕರ್ಯನ ವಿರೋಧವಾಗಿ 
ಒಳಸಂಚುಮಾಡಿದರು. ಅವನನ್ನು ಕೊಲ್ಲಲು ಅರಸನು 
ಅವರಿಗೆ ಆಜ್ಞಾಪಿಸಿದನು. ಆಗ ಅವರು ಅವನನ್ನು 
ದೇವಾಲಯದ ಅಂಗಳದಲ್ಲಿಯೇ ಕಲ್ಲೆಸೆದು ಕೊಂದರು. 
22 ಯಹೋವಾಷನು ಯೆಹೋಯಾದನ ಉಪಕಾರವನ್ನು 
ನೆನಸಲಿಲ್ಲ. ಯೆಹೋಯಾದನು ಜಿಕರ್ಯನ ತಂದೆ. 


ಹಾಗೆ ಮಾಡಿದನು. ಈ ರೀತಿಯಾಗಿ ಯೆಹೋವಾಷನು 
ಶಿಕ್ಸಿಸಲ್ಪಟ್ಟನು. 3 ಅರಾಮ್ಯರು ಯೆಹೋವಾಷನನ್ನು 
ಬಿಟ್ಟುಹೋಗುವಾಗ ಅವನು ರೋಗದಿಂದ ಬಹಳ 
ಅಸ್ವಸ್ಥನಾಗಿದ್ದನು. ಅವನ ಸ್ವಂತ ಸೇವಕರೇ ಅವನಿಗೆ 
ವಿರೋಧವಾಗಿ ಸಂಚು ಮಾಡಿದರು. ಯಾಕಂದರೆ 
ಅವನು ಯೆಹೋಯಾದನ ಮಗನಾದ ಜಿಕರ್ಯನನ್ನು 
ಕೊಂದದ್ದರಿಂದ ಸೇವಕರು ಯೆಹೋವಾಷನನ್ನು ಅವನ 
ಮಂಚದ ಮೇಲೆಯೇ ಕೊಂದುಹಾಕಿದರು. ಜನರು 
ಅವನನ್ನು ದಾವೀದನಗರದಲ್ಲಿ ಸಮಾಧಿಮಾಡಿದರು. 
ಆದರೆ ಅರಸರುಗಳ ಸಮಾಧಿಯಲ್ಲಿ ಹೂಳಿಡಲಿಲ್ಲ. 

ಯೆಹೋವಾಷನನ್ನು ಕೊಲ್ಲಲು ಸಂಚುಮಾಡಿದ 
ಸೇವಕರು ಯಾರೆಂದರೆ: ಜಾಬಾದ್‌ ಮತು 
ಯೆಹೋಜಾಬಾದ್‌, ಜಾಬಾದನ ತಾಯಿಯ ಹೆಸರು 
ಶಿಮ್ಲಾತ್‌. ಈಕೆ ಅಮ್ಮೋನಿಯಳು. ಯೆಹೋಜಾಬಾದನ 
ತಾಯಿಯು ಶಿಮ್ರೀತ್‌ ಎಂಬಾಕೆ, ಈಕೆ ಮೋವಾಬ್ಯಳು. 
2'ಯೆಹೋವಾಷನ ಮಕ್ಕಳ ಚರಿತ್ರೆ, ಅವನ ವಿರುದ್ಧವಾಗಿ 
ಹೇಳಿದ ಪ್ರವಾದನೆಗಳು, ಅವನು ದೇವಾಲಯವನ್ನು 
ಸರಿಪಡಿಸಿದ ವಿಷಯಗಳು ರಾಜರ ಗ್ರಂಥದ ವ್ಯಾಖ್ಯಾ 
ನದಲ್ಲಿ ಬರೆಯಲ್ಪಟ್ಟಿದೆ. ಯೆಹೋವಾಷನ ನಂತರ 
ಅಮಚ್ಯನು ರಾಜನಾದನು. ಅಮಚ್ಯನು ಯೆಹೋವಾಷನ 
ಮಗ. 


ಯೆಹೂದದ ಅರಸನಾದ ಅಮಚ್ಯ 

)5 ಅಮಚ್ಯನು ಪಟ್ಟಕ್ಕೆ ಬಂದಾಗ ಇಪ್ಪತ್ತೈದು 

ವರ್ಷದವನಾಗಿದ್ದನು. ಅವನು ಜೆರುಸಲೇಮಿ 
ನಲ್ಲಿ ಇಪ್ಪತ್ತೊಂಭತ್ತು ವರ್ಷಗಳ ಕಾಲ ರಾಜ್ಯಭಾರ 
ಮಾಡಿದನು. ಅವನ ತಾಯಿಯ ಹೆಸರು ಯೆಹೋವ 
ದ್ಹಾನ್‌. ಆಕೆ ಜಿರುಸಲೇಮಿನವಳು. `ದೇವರ ದೃಷ್ಟಿಯಲ್ಲಿ 
ಯೋಗ್ಯವಾದದ್ದನ್ನು ಅಮಚ್ಯನು ಮಾಡಿದರೂ ಹೃದಯ 
ಪೂರ್ವಕವಾಗಿ ಮಾಡಲಿಲ್ಲ. *ಅಮಚ್ಯನು ತನ್ನ ರಾಜ್ಯ 








ಯೆಹೋಯಾದನ ಮಗನನ್ನು ಯೆಹೋವಾಷನು 
ಕೊಂದನು. ಜಿಕರ್ಯನು ಸಾಯುವಾಗ, ಹೇಳಿದ್ದೇ 
ನಂದರೆ, ""ನೀನು ಮಾಡುತ್ತಿರುವದನ್ನು ಯೆಹೋವನೇ 
ನೋಡಿ ನ್ಯಾಯ ತೀರಿಸಲಿ'' ಎಂದು ಹೇಳಿದನು. 

23 ವರ್ಷಾಂತ್ಯದಲ್ಲಿ ಅರಾಮ್ಯರ ಸೈನ್ಯವು ಯೆಹೋ 
ವಾಷನಿಗೆ ವಿರುದ್ಧವಾಗಿ ಬಂತು. ಅವರು ಯೆಹೂದ ದೇಶ 
ಮತ್ತು ಜೆರುಸಲೇಮಿನ ಮೇಲೆ ದಾಳಿ ಮಾಡಿ ಎಲ್ಲಾ 
ನಾಯಕರನ್ನು ಸಂಹರಿಸಿದರು. ಅಲ್ಲಿದ್ದ ಬೆಲೆಬಾಳುವ 
ಎಲ್ಲಾ ವಸ್ತುಗಳನ್ನು ದಮಸ್ಕದ ಅರಸನಿಗೆ ಕಳುಹಿಸಿದರು. 
'ಅರಾಮ್ಯರ ಸೈನ್ಯವು ಸ್ವಲ್ಪ ಮಂದಿಯಿಂದ ಕೂಡಿದ್ದರೂ 
ಯೆಹೂದದ ದೊಡ್ಡ ಸೈನ್ಯವನ್ನು ಸೋಲಿಸಿಬಿಟ್ಟಿತು. 
ಯೆಹೂದ್ಯರು ತಮ್ಮ ಪೂರ್ವಿಕರ ದೇವರಾದ ಯೆಹೋ 
ವನನ್ನು ತೊರೆದುದರಿಂದ ದೇವರಾದ ಯೆಹೋವನು 


ವನ್ನು ಸ್ಥಿರಪಡಿಸಿಕೊಂಡ ನಂತರ ತನ್ನ ತಂದೆಯನ್ನು 
ಕೊಂದ ಸೇವಕರನ್ನು ಕೊಲ್ಲಿಸಿದನು. ಆದರೆ ಆ ಸೇವಕರ 
ಮಕ್ಕಳನ್ನು ಕೊಲ್ಲಿಸಲಿಲ್ಲ. ಯಾಕಂದರೆ "ಮೋಶೆಯ 
ಧರ್ಮಶಾಸ್ತ್ರದ ಪ್ರಕಾರ, ಮಕ್ಕಳು ಮಾಡಿದ ಪಾಪಕ್ಕಾಗಿ 
ಅವರ ತಂದೆತಾಯಿಗಳಿಗೆ ಮರಣಶಿಕ್ಟೆಯನ್ನು ವಿಧಿಸ 
ಕೂಡದು; ತಂದೆತಾಯಿಗಳು ಮಾಡಿದ ಪಾಪಕ್ಕಾಗಿ ಅವರ 
ಮಕ್ಕಳಿಗೆ ಮರಣಶಿಕ್ಟೆಯನ್ನು ವಿಧಿಸಕೂಡದು. ಪಾಪ 
ಮಾಡಿದವರಿಗೇ ಮರಣಶಿಕ್ಸೆ ಯಾಗಬೇಕು'' 
*ಅಮಚ್ಯನು ಯೆಹೂದ ಪ್ರಾಂತ್ಯದ ಜನರನ್ನು 
ಒಟ್ಟುಗೂಡಿಸಿ ಅವರನ್ನು ಕುಟುಂಬಗಳಿಗನುಸಾರವಾಗಿ 
ವಿಭಾಗ ಮಾಡಿದನು. ಈ ಗುಂಪುಗಳಿಗೆ ದಳಪತಿಗಳನ್ನು 
ನೇಮಿಸಿದನು. ಇವರು ಯೆಹೂದ ಮತ್ತು ಬೆನ್ಯಾಮೀನ್‌ 
ಗೋತ್ರಗಳಲ್ಲಿ ಇಪ್ಪತ್ತು ವರುಷಕ್ಕಿಂತ ಮೇಲ್ಪಟ್ಟವರನ್ನು 


2 ಪೂರ್ವಕಾಲವ್ಳತ್ತಾ 0ತ 25:6-23 


ಸೈನಿಕರನ್ನಾಗಿ ಆರಿಸಿದರು. ಒಟ್ಟುಮೂರು ಲಕ್ಷ ಸೈನಿಕರು 
ಬರ್ಜಿ ಗುರಾಣಿಗಳೊಂದಿಗೆ ಯುದ್ಧಮಾಡಲು ನುರಿತ 
ರಾಗಿದ್ದರು. "ಅಮಚ್ಯನು ಒಂದು ಲಕ್ಷ ಸೈನಿಕರನ್ನು 
ಇಸ್ರೇಲಿನಿಂದ ತರಿಸಿಕೊಂಡನು. ಅವರಿಗೆ ಮೂರು 
ಮುಕ್ಕಾಲು ಟನ್‌ ಬೆಳ್ಳಿಯನ್ನು ಸಂಬಳ ರೂಪದಲ್ಲಿ 
ಕೊಟ್ಟನು. ಆದರೆ ಒಬ್ಬ ದೇವರ ಮನುಷ್ಯನು ಅಮಚ್ಯನ 
ಬಳಿಗೆ ಬಂದು, ""ಅರಸನೇ, ಇಸ್ರೇಲಿನ ಸೈನಿಕರು ನಿನ್ನೊಂ 
ದಿಗೆ ಯುದ್ಧಕ್ಕೆ ಹೋಗಲು ಬಿಡಬೇಡ. ಯೆಹೋವನು 
ಇಸ್ರೇಲರೊಂದಿಗೂ ಎಫ್ರಾಯೀಮಿನ ಜನರೊಂದಿಗೂ 
ಇರಲಿಲ್ಲ. *ನೀನು ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಿ 
ಕೊಂಡಿದ್ದರೂ ನಿನ್ನ ಸೋಲು ಮತ್ತು ನಿನ್ನ ಜಯ ದೇವರ 
ಕೈಯಲ್ಲಿವೆ'' ಎಂದು ಹೇಳಿದನು. *ಅಮಚ್ಯನು ಆ ದೇವರ 
ಮನುಷ್ಯನಿಗೆ, "ಹಾಗಾದರೆ, ನಾನು ಈಗಾಗಲೇ ಅವರಿಗೆ 
ಕೊಟ್ಟಿರುವ ಹಣಕ್ಕೇನು ಮಾಡಲಿ?'' ಎಂದು ಕೇಳಿದನು. 
ದೇವರ ಮನುಷ್ಯನು ಉತ್ತರಿಸಿದ್ದೇನಂದರೆ, “ಯೆಹೋ 
ವನ ಬಳಿಯಲ್ಲಿ ಯಾವ ಕೊರತೆಯೂ ಇಲ್ಲ. ನಿನಗೆ 
ಅದಕ್ಕಿಂತ ಅಧಿಕವಾಗಿ ಕೊಡಲು ಆತನು ಶಕ್ತನಾಗಿದ್ದಾನೆ'' 
ಎಂದು ಹೇಳಿದನು. 

ೌಅಮಚ್ಯನು ಇಸ್ರೇಲಿನ ಸೈನಿಕರನ್ನು ಎಫ್ರಾ 
ಯೀಮ್‌ ಪ್ರಾಂತ್ಯಕ್ಕೆ ಕಳುಹಿಸಿದನು. ಅವರು ಯೆಹೂದದ 
ಅರಸನ ಮೇಲೆಯೂ ಜನರ ಮೇಲೆಯೂ ಸಿಟ್ಟುಗೊಂಡು 
ಕೋಪದಿಂದಲೇ ತಮ್ಮ ಮನೆಗಳಿಗೆ ಹಿಂತೆರಳಿದರು. 

1! ಅಮಚ್ಯನು ಧೈರ್ಯಗೊಂಡು ತನ್ನ ಸೈನ್ಯವನ್ನು 
ಎದೋಮ್‌ ರಾಜ್ಯದ ಉಪ್ಪಿನ ಕಣಿವೆಗೆ ನಡಿಸಿದನು. ಆ 
ಸ್ಥಳದಲ್ಲಿ ಅವನ ಸೈನಿಕರು ಸೇಯೀರಿನ ಹತ್ತು ಸಾವಿರ 


608 


ಹಾಕಿದನು. "ಯೆಹೋವನು ಅಮಚ್ಯನ ಮೇಲೆ ಸಿಟ್ಟು 
ಗೊಂಡನು. ಅವನ ಬಳಿಗೆ ಒಬ್ಬ ಪ್ರವಾದಿಯನ್ನು ಕಳುಹಿಸಿ 
ಅವನಿಗೆ, ""ಅಮಚ್ಯನೇ, ಆ ಜನರು ಪೂಜಿಸುವ ವಿಗ್ರಹ 
ಗಳಿಗೇಕೆ ನೀನು ಪೂಜಿ ಮಾಡುವೆ? ತಮ್ಮನ್ನು ಪೂಜಿಸು 
ವವರನ್ನು ಆ ದೇವರುಗಳು ನಿನ್ನಿಂದ ಕಾಪಾಡಲಾರದೆ 
ಹೋದವು''ಎಂದು ಹೇಳಿದನು. 

16ಆ ಪ್ರವಾದಿಯು ಈ ಮಾತುಗಳನ್ನು ಹೇಳಿದಾಗ 
ಅಮಚ್ಯನು, ""ನಾವು ನಿನ್ನನ್ನು ಅರಸನ ಸಲಹೆಗಾರನನ್ನಾಗಿ 
ಮಾಡಲಿಲ್ಲವಲ್ಲಾ. ಆದುದರಿಂದ ಬಾಯಿಮುಚ್ಚಿ 
ಕೊಂಡು ಸುಮ್ಮನಿರು. ಇಲ್ಲದಿದ್ದರೆ ನೀನು ಸಾಯುಪೆ'' 
ಅಂದನು. ಆದರೆ ಅವನು, ""ದೇವರು ನಿನ್ನನ್ನು ನಾಶ 
ಮಾಡಲು ನಿರ್ಧರಿಸಿದ್ದಾನೆ; ಯಾಕಂದರೆ ನೀನು ನನ್ನ 
ಸಲಹೆಯನ್ನು ಕೇಳದೆ ದುಷ್ಟತನ ಮಾಡುತ್ತಿರುವೆ? 
ಎಂದು ಹೇಳಿದನು. 

''ಅಮಚ್ಯನು ತನ್ನ ಸಲಹೆಗಾರರೊಂದಿಗೆ ಆಲೋಚನೆ 
ನಡಿಸಿದನು. ಬಳಿಕ ಇಸ್ರೇಲರ ಅರಸನಾದ ಯೇಹುವಿನ 
ಮೊಮ್ಮಗನಾದ ಯೋವಾಷನಿಗೆ "ನಾವು ಮುಖಾಮುಖಿ 
ಯಾಗಿ ಸಂಧಿಸೋಣ' ಎಂಬ ಸಂದೇಶವನ್ನು ಕಳುಹಿಸಿ 
ದನು. 

ೌಯೋವಾಷನು ಇಸ್ರೇಲಿನ ಅರಸನಾಗಿದ್ದನು. 
ಅವನು, ""ಲೆಬನೋನಿನ ಒಂದು ಚಿಕ್ಕ ಮುಳ್ಳುಗಿಡವು 
ಲೆಬನೋನಿನ ದೇವದಾರುಮರಕ್ಕೆ ಸಂದೇಶವನ್ನು ಕಳುಹಿ 
ಸಿತು. ಮುಳ್ಳುಗಿಡವು ಹೀಗೆ ಹೇಳಿತು: "ನಿನ್ನ ಮಗಳು ನನ್ನ 
ಮಗನನ್ನು ಮದುವೆ ಮಾಡಿಕೊಳ್ಳಲಿ.' ಆದರೆ ಒಂದು 
ಕಾಡುಮೃಗ ಒಂದು ಮುಳ್ಳುಗಿಡವನ್ನು ತುಳಿದು ನಾಶ 





ಮಂದಿಯನ್ನು ಕೊಂದರು. ಯೆಹೂದದ ಸೈನಿಕರು 
ಸೇಯೀರಿನ ಹತ್ತುಸಾವಿರ ಮಂದಿಯನ್ನು ಸೆರೆಹಿಡಿದರು. 
ಅವರನ್ನು ಒಂದು ಕಡಿದಾದ ಬೆಟ್ಟದ ಬದಿಗೊಯ್ದು 
ಅಲ್ಲಿಂದ ಅವರನ್ನು ಕೆಳಕ್ಕೆ ದೂಡಿದರು. ಅವರು ಕೆಳಗೆ 
ಬಂಡೆಗೆ ಅಪ್ಪಳಿಸಿದಾಗ ಅವರ ದೇಹಗಳು ಚೂರು ಚೂರಾ 
ದವು. 

ಅದೇ ಸಮಯದಲ್ಲಿ, ಇಸ್ರೇಲರ ಸೈನ್ಯವು ಯೆಹೂ 
ದದ ಕೆಲವು ಪಟ್ಟಣಗಳ ಮೇಲೆ ಧಾಳಿ ಮಾಡಿತು. ಅವರು 
ಬೇತ್ದೋರೋನಿನಿಂದ ಹಿಡಿದು. ಸಮಾರ್ಯದವರೆಗೆ 
ಇರುವ ಪಟ್ಟಣಗಳ ಮೇಲೆ ಧಾಳಿ ಮಾಡಿದರು. ಅವರು 
ಮೂರು ಸಾವಿರ ಜನರನ್ನು ಕೊಂದು ಬೆಲೆಬಾಳುವ 
ವಸ್ತುಗಳನ್ನು ತೆಗೆದುಕೊಂಡರು. ಅಮಚ್ಯನು ತನ್ನೊಂದಿಗೆ 
ಯುದ್ಧಕ್ಕೆ ಸೇರಿಸಿಕೊಳ್ಳದೆ ಇದ್ದದರಿಂದ ಆ ಸೈನಿಕರು 
ಕೋಪಗೊಂಡಿದ್ದರು. 

'“ಎದೋಮ್ಯರನ್ನು ಸೋಲಿಸಿ ಅಮಚ್ಯನು ಮನೆಗೆ 
ಹಿಂದಿರುಗಿ ಬಂದನು. ಸೇಯೀರಿನ ಜನರು ಪೂಜಿಸು 
ತ್ತಿದ್ದ ವಿಗ್ರಹಗಳನ್ನು ತನ್ನೊಂದಿಗೆ ತಂದನು. ಅವನು 
ಅವುಗಳನ್ನು ಪೂಜಿಸತೊಡಗಿ ಅಡ್ಡಬಿದ್ದು ಧೂಪ 


ಮಾಡಿತು. "ನೀನು ನಿನ್ನ ಮನಸ್ಸಿನಲ್ಲಿ "ನಾನು ಎದೋ 
ಮನನ್ನು ಸೋಲಿಸಿದ್ದೇನೆ' ಎಂದು ನೆನಸಿಕೊಂಡಿರ 
ಬಹುದು. ನೀನು ತುಂಬಾ ಹೆಮ್ಮೆಯುಳ್ಳವನಾಗಿ ಜಂಬ 
ಕೊಚ್ಚಿಕೊಳ್ಳುತ್ತಿರುವೆ. ಆದರೆ ನೀನು ಮನೆಯಲ್ಲಿಯೇ 
ಕುಳಿತುಕೊಳ್ಳುವುದು ಒಳ್ಳೆದು, ಸುಮ್ಮನೆ ತೊಂದರೆಗೆ 
ಸಿಕ್ಕಿಕೊಳ್ಳಬೇಡ. ನನ್ನೊಂದಿಗೆ ಯುದ್ಧ ಮಾಡಿದರೆ ಇಡೀ 
ಯೆಹೂದ ದೇಶವೇ ನಾಶವಾಗುವದು.'' ಎಂದು ಬರೆದು 
ಕಳುಹಿಸಿದನು. 

20 ಅಮಚ್ಯನು ಅವನ ಮಾತಿಗೆ ಲಕ್ಷ್ಮಕೊಡಲಿಲ್ಲ. ಇದು 
ದೇವರಿಂದಲೇ ಆಯಿತು. ಇಸ್ರೇಲ್‌ ಯೆಹೂದವನ್ನು 
ಸೋಲಿಸಬೇಕೆಂದು ದೇವರ ಇಚ್ಛೆಯಾಗಿತ್ತು. ಯಾಕಂ 
ದರೆ ಯೆಹೂದದ ಜನರು ಎದೋಮ್ಯರ ದೇವರುಗಳನ್ನು 
ಆರಾಧಿಸುತ್ತಿದ್ದರು. ?'ಹೀಗೆ ಯೆಹೂದದ ಅರಸನಾದ 
ಅಮಚ್ಯನು ಇಸ್ರೇಲರ ಅರಸನನ್ನು ಮುಖಾಮುಖಿಯಾಗಿ 
ಬೇತ್ಸೆಮೆಷಿನಲ್ಲಿ ಸಂಧಿಸಿದನು. ಬೇತ್ಬೆಮೆಷ್‌ ಯೆಹೂದ 
ರಾಜ್ಯದ ಪಟ್ಟಣ. ಇಸ್ರೇಲ್‌ ಯೆಹೂದವನ್ನು ಸೋಲಿಸಿ 
ಬಿಟ್ಟಿತು. ಯೆಹೂದದ ಸೈನಿಕರೆಲ್ಲಾ ತಮ್ಮ ತಮ್ಮ ಮನೆ 
ಗಳಿಗೆ ಓಡಿಹೋದರು. ಖೆಯೋವಾಷನು 


609 2 ಪೂರ್ವಕಾಲವೃತ್ತಾ 0ತೆ 25:24-26:15 


ಬೇತ್ತೆಮೆಷಿನಲ್ಲಿ ಅಮಚ್ಯನನ್ನು ಹಿಡಿದು ಜಿರುಸಲೇಮಿಗೆ 
ಕೊಂಡೊಯ್ದನು. ಅಮಚ್ಯನ ತಂದೆ ಯೆಹೋವಾಷನು. 
ಇವನು ಯೆಹೋವಹಾಜನ ಮಗ. ಯೋವಾಷನು 
ಜಿರುಸಲೇಮಿನ ಪೌಳಿ ಗೋಡೆಯಲ್ಲಿ ಆರುನೂರು ಅಡಿ 
ಗೋಡೆಯನ್ನು ಅಂದರೆ ಎಫ್ರಾ,ಯೀಮ್‌ ಬಾಗಿಲಿನಿಂದ 
ಹಿಡಿದು ಮೂಲೆಬಾಗಿಲಿನವರೆಗೆ ಗೋಡೆಯನ್ನು ಕೆಹವಿ 
ಹಾಕಿದನು. ದೇವಾಲಯದೊಳಗೆ ಬೆಳ್ಳಿಬಂಗಾರಗಳು 
ಮತ್ತು ಬೆಲೆಯುಳ್ಳ ವಸ್ತುಗಳಿದ್ದವು. ಓಬೇದೆದೋಮನು 
ಅವುಗಳ ಮೇಲ್ವಿಚಾರಕನಾಗಿದ್ದನು. ಯೋವಾಷಾನು 
ಅವೆಲ್ಲವನ್ನೂ ಅರಮನೆಯಲ್ಲಿದ್ದ ನಿಕ್ಚೇಪವನ್ನೂ ಸೂರೆ 
ಮಾಡಿ ಕೆಲಜನರನ್ನು ಸೆರೆಹಿಡಿದು ಎಲ್ಲವನ್ನು ಸಮಾರ್ಯ 
ಕ್ಕೊಯ್ದನು. 

3 ಯೋವಾಷನು ಸತ್ತಮೇಲೆ ಅಮಚ್ಯನು ಹದಿನೈದು 
ವರುಷ ಜೀವಿಸಿದನು. ಅಮಚ್ಯನ ತಂದೆಯ ಹೆಸರು 
ಯೆಹೋವಾಷ; ಅವನು ಯೆಹೂದದ ಅರಸನಾಗಿದ್ದನು. 
26 ಅಮಚ್ಯನ ಬೇರೆ ಕಾರ್ಯಗಳು ಅಂದರೆ ಆರಂಭದಿಂದ 
ಕೊನೆಯವರೆಗಿನ ಕಾರ್ಯಗಳನ್ನು ಯೆಹೂದದ ಮತ್ತು 
ಇಸ್ರೇಲಿನ ರಾಜರ ಗ್ರಂಥದಲ್ಲಿ ಬರೆಯಲಾಗಿದೆ. "ಅಮ 
ಚ್ಯನು ದೇವರಾದ ಯೊಹೋವನನ್ನು ಆರಾಧಿಸುವದನ್ನು 
ಬಿಟ್ಟದ್ದಕ್ಕಾಗಿ ಜೆರುಸಲೇಮಿನ ಜನರು ಅವನನ್ನು 
ಕೊಲ್ಲಲು ಸಂಚುಮಾಡಿದರು. ಆಗ ಅವನು ಲಾಕೀಷಿಗೆ 
ಓಡಿಹೋದನು. ಆದರೆ ಜನರು ಕೆಲವರನ್ನು ಕಳುಹಿಸಿ 
ಅಲ್ಲಿಯೇ ಅವನನ್ನು ಕೊಲ್ಲಿಸಿದರು. 28 ಅವನ ಶರೀ 
ರವನ್ನು ಕುದುರೆಯ ಬೆನ್ನಿನ ಮೇಲೆ ಹೊರಿಸಿ ತಂದು 
ಯೆಹೂದದ ನಗರದಲ್ಲಿ ಅವನ ಪೂರ್ವಿಕರ ಬಳಿಯಲ್ಲಿ 
ಸಮಾಧಿಮಾಡಿದರು. 


ಯೆಹೂದದ ಅರಸನಾದ ಉಜ್ಜೀಯ 
76 ಆ ಬಳಿಕ ಯೆಹೂದದ ಜನರು ಅಮಚ್ಯನ ಮಗ 

ನಾದ ಉಜ್ಜೀಯನನ್ನು ತಮ್ಮ ಅರಸನನ್ನಾಗಿ 
ಆರಿಸಿಕೊಂಡರು. ಆಗ ಅವನಿಗೆ ಹದಿನಾರು ವರುಷ. 
`ಉಜ್ಜೀಯನು ಏಲೋತ್‌ ಪಟ್ಟಣವನ್ನು ಮತ್ತೆ ಕಟ್ಟಿಸಿ 
ಯೆಹೂದ ರಾಜ್ಯಕ್ಕೆ ಸೇರಿಸಿದನು. ಅಮಚ್ಯನು ಸತ್ತಾಗ 
ಉಜ್ಜೀಯನು ಅವನನ್ನು ಅವನ ಪೂರ್ವಿಕರ ಬಳಿಯಲ್ಲಿ 
ಸಮಾಧಿಮಾಡಿದನು. 

*ಉಜ್ಜೀಯನು ಪಟ್ಟಕ್ಕೆ ಬಂದಾಗ ಹದಿನಾರು ವರುಷ 
ದನಾಗಿದ್ದನು. ಅವನು ಐವತ್ತೆರಡು ವರುಷ ಕಾಲ ಜಿರುಸ 
ಲೇಮಿನಲ್ಲಿ ರಾಜ್ಯಭಾರ ಮಾಡಿದನು. ಅವನ ತಾಯಿಯ 
ಹೆಸರು ಯೆಕೊಲ್ಯ. ಆಕೆ ಜಿರುಸಲೇಮಿನವಳು. "ಉಜ್ಜೇ 
ಯನು ತನ್ನ ತಂದೆಯಾದ ಅಮಚ್ಯನಂತೆ ದೇವರ ಮುಂದೆ 
ಯೋಗ್ಯನಾಗಿ ನಡೆದುಕೊಂಡನು. 5ಜಿಕರ್ಯನು ಜೀವಿ 
ಸುತ್ತಿದ್ದಾಗ ಉಜ್ಜೀಯನು ದೇವರನ್ನು ಅನುಸರಿಸಿದನು. 
ಅವನು ಉಜ್ಜೀಯನಿಗೆ ದೇವರಿಗೆ ಹೇಗೆ ಭಯ 





ಪಡಬೇಕು, ದೇವರನ್ನು ಹೇಗೆ ಗೌರವಿಸಬೇಕೆಂದು 
ಕಲಿಸಿಕೊಟ್ಟನು. ಉಜ್ಜೀಯನು ದೇವರಿಗೆ ವಿಧೇಯನಾಗಿ 
ಬಾಳಿದಾಗ ಯೆಹೋವ ದೇವರು ಅವನಿಗೆ ಯಶಸ್ಸನ್ನು 
ದಯಪಾಲಿಸಿದನು. 

"ಉಜ್ಜೀಯನು ಫಿಲಿಷ್ಟಿಯರೊಂದಿಗೆ ಯುದ್ಧಮಾಡಿ 
ಅವರ ಪಟ್ಟಣಗಳಾದ ಗತ್‌, ಯೆಬ್ನೆ ಮತ್ತು ಅಷ್ಟೋ 
ದ್‌ಗಳ ಪೌಳಿಗೋಡೆಗಳನ್ನು ಕೆಹವಿಹಾಕಿದನು. ಅವನು 
ಅಷ್ಟೋದಿನ ಮತ್ತು ಇತರ ಫಿಲಿಷ್ಟಿಯರ ಪ್ರಾಂತ್ಯಗಳಲ್ಲಿ 
ಪಟ್ಟಣಗಳನ್ನು ಕಟ್ಟಿಸಿದನು. 'ಫಿಲಿಷ್ಟಿಯರೊಂದಿಗೂ 
ಗೂರ್‌ ಬಾಳಿನಲ್ಲಿ ವಾಸಿಸುತ್ತಿದ್ದ ಅರಬಿಯರೊಂದಿಗೂ 
ಹಾಗೂ ಮೆಗೂನ್ಯರೊಡನೆಯೂ ಯುದ್ಧಮಾಡಲು 
ದೇವರು ಅವನಿಗೆ ಸಹಾಯ ಮಾಡಿದನು. *ಅಮ್ಮೋನಿ 
ಯರು ಉಜ್ಜೀಯನಿಗೆ ಕಪ್ಪವನ್ನು ತಂದುಕೊಟ್ಟರು. 
ಉಜ್ಜೀಯನು ಬಲಿಷ್ಠನಾಗಿದ್ದುದರಿಂದ ಅವನ ಹೆಸರು 
ಎಲ್ಲಾ ಕಡೆಗಳಲ್ಲಿ ಈಜಿಪ್ಟಿನ ಮೇರೆಯ ತನಕ ಪ್ರಸಿದ್ಧಿ 
ಹೊಂದಿತು. 

*ಉಜ್ಜೀಯನು ಜಿರುಸಲೇಮಿನಲ್ಲಿ ಮೂಲೆ ಬಾಗಿಲು, 
ತಗ್ಗಿನ ಬಾಗಿಲು ಮತ್ತು ಪೌಳಿಗೋಡೆ ತಿರುಗುವ ಭಾಗ 
ಇವುಗಳ ಮೇಲೆ ಬುರುಜುಗಳನ್ನು ಕಟ್ಟಿಸಿದನು. 
ಮರುಭೂಮಿಯಲ್ಲಿಯೂ ಬುರುಜುಗಳನ್ನು ಕಟ್ಟಿಸಿ 
ದನು; ಅನೇಕ ಬಾವಿಗಳನ್ನು ತೋಡಿಸಿದನು. ಅವನಿಗೆ 
ಬಯಲಿನಲ್ಲಿಯೂ ಬೆಟ್ಟಪ್ರದೇಶಗಳಲ್ಲಿಯೂ ಅಸಂ 
ಖ್ಯಾತ ಪಶುಗಳಿದ್ದವು. ಪರ್ವತ ಪ್ರಾಂತ್ಯಗಳಲ್ಲಿ ಮತ್ತು 
ಬೇರೆ ಸ್ಥಳಗಳಲ್ಲಿ ಹುಲುಸಾದ ಬೆಳೆಯನ್ನು ಬೆಳೆಯಿಸಿ 
ದನು. ಬಯಲುಗಳಲ್ಲಿ ಕೆಲಸ ಮಾಡಲು ಅವನು 
ರೈತರನ್ನು ಕೂಲಿಗೆ ನೇಮಿಸಿಕೊಂಡನು; ಬೆಟ್ಟ 
ಗಳಲ್ಲಿಯೂ ಕಾರ್ಮೆಲಿನಲ್ಲಿಯೂ ಇದ್ದ ತನ್ನ ದ್ರಾಕ್ಷಿ 
ತೋಟಗಳನ್ನು ನೋಡಿಕೊಳ್ಳಲು ಕೆಲಸಗಾರರನ್ನು 
ಕೂಲಿಗೆ ತೆಗೆದುಕೊಂಡನು. 

!!ಉಜ್ಜೀಯನ ಬಳಿ ಒಳ್ಳೆಯ ತರಬೇತಿ ಹೊಂದಿದ 
ಸೈನ್ಯವಿತ್ತು. ಕಾರ್ಯದರ್ಶಿಯಾದ ಯೆಗೀಯೇಲ್‌ 
ಮತ್ತು ಅಧಿಕಾರಿಯಾದ ಮಾಸೇಯರು ಅವರನ್ನು ಗುಂಪು 
ಗುಂಪಾಗಿ ವಿಂಗಡಿಸಿದರು. ಹನನ್ಯನು ರಾಜನ ಅಧಿಕಾರಿ 
ಗಳಲ್ಲಿ ಒಬ್ಬನಾಗಿದ್ದನು. ಸೈನ್ಯಕ್ಕೆ ಒಟ್ಟು ಎರಡು 
ಸಾವಿರದ ಆರುನೂರು ಮಂದಿ ಸೇನಾಪತಿಗಳಿದ್ದರು. 
ಅವರು ಕುಟುಂಬದ ನಾಯಕರಾಗಿದ್ದು ಅವರ 
ಅಧೀನದಲ್ಲಿ ಯುದ್ಧವೀರರಾದ ಮೂರು ಲಕ್ಷದ ಏಳು 
ಸಾವಿರದ ಐನೂರು ಸೈನಿಕರಿದ್ದರು. ಇವರು ವೈರಿ 
ಯೊಂದಿಗೆ ಕಾದಾಡಿ ಅರಸನಿಗೆ ಜಯಗಳಿಸಿದರು. 
'*ಉಜ್ಜೀಯನು ಸೈನಿಕರಿಗೆ ಗುರಾಣಿ, ಬರ್ಜಿ, ಶಿರಸ್ತ್ರಾಣ, 
ಕವಚ, ಬಿಲ್ಲು ಮತ್ತು ಕವಣೆಗೆ ಕಲ್ಲುಗಳನ್ನು ಒದಗಿಸಿದನು. 
'5ಜಿರುಸಲೇಮಿನಲ್ಲಿ ವಿಜ್ಞಾನಿಗಳು ರೂಪಿಸಿದ ಯಂತ್ರ, 
ಗಳನ್ನು ಉಜ್ಜೀಯನು ತಯಾರಿಸಿದನು. ಇವುಗಳನ್ನು 


2 ಪೂರ್ವಕಾಲವೃತ್ತಾ! 0ತ 26:16-28:1 610 


ಪೌಳಿಗೋಡೆಯ ಮೇಲೆ ಇರಿಸಿದನು. ಇವು ಬಾಣ 
ಗಳನ್ನೂ ದೊಡ್ಡ ಕಲ್ಲುಗಳನ್ನೂ ವೈರಿಗಳ ಮೇಲೆ ಹಾರಿಸ 


ಬಲ್ಲವಾಗಿದ್ದವು. ಉಜ್ಜೀಯನು ತುಂಬಾ ಪ್ರಸಿದ್ಧಿ 
೧೧ ಎ ಜ ಛಿ 


ಹೊಂದಿದ್ದನು. ಬಹುದೂರದ ತನಕ ಅವನ ಹೆಸರು 
ಹಬ್ಬಿತು. ಅವನು ದೇವರ ವಿಶೇಷ ಸಹಾಯ ಪಡೆದು 
ಕೊಂಡು ಬಲಿಷ್ಠನಾದನು. 

16ಓಲಶಾಲಿಯಾದ ಉಜ್ಜೀಯನಲ್ಲಿ ನಾಶಕರವಾದ 
ಗರ್ವವು ಸೇರಿತು. ಅವನು ತನ್ನ ದೇವರಾದ ಯೆಹೋ 
ವನಿಗೆ ದ್ರೋಹ ಮಾಡಿದನು. ಅವನು ದೇವಾ 


ಲಯದೊಳಗೆ ಧೂಪವೇದಿಕೆಯಲ್ಲಿ ತಾನೇ ಧೂಪವನ್ನು 


ಹಾಕಲು ಹೋದನು. !'ಯಾಜಕನಾದ ಅಜರ್ಯನೂ 
ಧೈರ್ಯಶಾಲಿಗಳಾದ ಎಂಭತ್ತು ಮಂದಿ ಸೇವೆ ಮಾಡುವ 
ಯಾಜಕರೂ ಉಜ್ಜೀಯನಿಗೆ, 18""ಉಜ್ಜೀಯನೇ, 
ಯೆಹೋವನಿಗೆ ಧೂಪ ಹಾಕುವದು ನಿನ್ನ ಕೆಲಸವಲ್ಲ. 
ನೀನು ಹೀಗೆ ಮಾಡುವದು ಸರಿಯಲ್ಲ. ಆರೋನನ 
ಸಂತತಿಯವರಾದ ಯಾಜಕರೇ ಧೂಪ ಹಾಕ 
ಬೇಕಾದದ್ದು. ಅವರು ಪವಿತ್ರ ಸೇವೆಗೆ ನೇಮಿಸಲ್ಪಟ್ಟಿ 
ದ್ದಾರೆ. ನೀನು ಈ ಮಹಾಪವಿತ್ರಸ್ಥಾನದಿಂದ ಹೊರಗೆ 
ಹೋಗು. ನೀನು ದೇವರಾದ ಯೆಹೋವನಿಗೆ ವಿಧೇಯ 
ನಾಗಿಲ್ಲ. ಈ ಕಾರ್ಯವನ್ನು ಮಾಡಿದ್ದರಿಂದ ದೇವರು 
ನಿನ್ನನ್ನು ಮೆಚ್ಚು ವದಿಲ್ಲ'' ಎಂದು ಹೇಳಿದರು. 

ಸಣ್ಣದನ್ನು ಕೇಳಿ ಉಜ್ವೀಯನು ಕೋಪಗೊಂಡನು. 
ಅವನು ಧೂಪ ಹಾಕಲು ಧೂಪಾರತಿಯನ್ನು ಕೈಯಲ್ಲಿ 
ಹಿಡಿದುಕೊಂಡಿದ್ದನು. ಅವನು ಯಾಜಕರ ಮೇಲೆ 
ಕೋಪಿಸಿಕೊಂಡಾಗ ಕುಷ್ಠರೋಗವು ಅವನ ಹಣೆಯಲ್ಲಿ 
ಕಾಣಿಸಿಕೊಂಡಿತು. ಇದು ಯಾಜಕರ ಮುಂದೆ ದೇವಾ 
ಲಯದೊಳಗೆ ಧೂಪವೇದಿಕೆಯ ಬಳಿಯಲ್ಲೇ ಆಯಿತು. 
2ಮಹಾಯಾಜಕನಾದ ಅಜರ್ಯನೂ ಇತರ ಯಾಜ 


ಕರೂ ಉಜ್ಜೀಯನನ್ನು ನೋಡಿದಾಗ ಅವನ ಹಣೆಯಲ್ಲಿ 


ಕುಷ್ಠವು ಕಾಣಿಸಿದ್ದರಿಂದ ಅವನನ್ನು ಕೂಡಲೇ ದೇವಾ 
ಲಯದಿಂದ ಹೊರಕ್ಕೆ ಹಾಕಿದರು. ಯೆಹೋವನು 
ಅವನನ್ನು ಶಿಕ್ಬಿಸಿದುದರಿಂದ ಉಜ್ಜೀಯನು ತಾನಾಗಿಯೇ 
ದೇವಾಲಯದೊಳಗಿಂದ ಅವಸರದಿಂದ ಹೊರ 
ಬಂದನು. ?'ಅರಸನಾದ ಉಜ್ಜೀಯನು ಕುಷ್ಕರೋಗಿ 
ಯಾದುದರಿಂದ ಅವನು ಯೆಹೋವನ ಆಲಯವನ್ನು 
ಪ್ರವೇಶಿಸಲಾಗಲಿಲ್ಲ. ಅವನು ದೂರದಲ್ಲಿದ್ದ ಪ್ರತ್ಯೇಕ 
ವಾದ ಮನೆಯಲ್ಲಿ ವಾಸಿಸಿದನು. ಅವನ ಮಗನಾದ 
ಯೋತಾಮನು ಪ್ರಜಾಪಾಲನೆ ಮಾಡಿದನು. 
ಪ್ರಾರಂಭದಿಂದ ಕೊನೆಯವರೆಗೆ ಉಜ್ಜೀಯನು 
ಮಾಡಿದ ಕಾರ್ಯಗಳನ್ನೆಲ್ಲಾ ಆಮೋಚನ ಮಗನೂ 
ಪ್ರವಾದಿಯೂ ಆದ ಯೆಶಾಯನು ತನ್ನ ಪುಸ್ತಕದಲ್ಲಿ 
ಬರೆದಿರುವನು. ಉಜ್ಜೀಯನು ಸತ್ತು ತನ್ನ ಪೂರ್ವಿ 
ಕರನ್ನು ಸೇರಿದಾಗ, ಅವನ ಕುಷ್ಠದ ನಿಮಿತ್ತ ಅವನ 


ಶವವನ್ನು ರಾಜಕುಟುಂಬ ಸ್ಮಶಾನವಿದ್ದ ಹೊಲದಲ್ಲಿ 
ಹೂಳಿಟ್ಟರು. ಉಜ್ಜೀಯನ ಬದಲಾಗಿ ಯೋತಾಮನು 
ಅರಸನಾದನು. ಯೋತಾಮನು ಉಜ್ಜೀಯನ ಮಗ. 


ಯೆಹೂದದ ಅರಸನಾದ ಯೋತಾಮ 
7 ಯೋತಾಮನು ತನ್ನ ಇಪ್ಪತ್ತೈದನೆಯ ವರ್ಷದಲ್ಲಿ 

ಪಟ್ಟಕ್ಕೆ ಬಂದನು. ಅವನು ಜಿರುಸಲೇಮಿನಲ್ಲಿ 
ಹದಿನಾರು ವರ್ಷ ಆಳಿದನು. ಇವನ ತಾಯಿ ಚಾದೋಕನ 
ಮಗಳಾದ ಯೆರೂಷ. ?ಯೋತಾಮನು ಯೆಹೋವನಿಗೆ 
ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡಿದನು. ತನ್ನ ತಂದೆ 
ಯಾದ ಉಜ್ಜೀಯನಂತೆ ಅವನೂ ದೇವರಿಗೆ ವಿಧೇಯ 
ನಾಗಿ ನಡೆದುಕೊಂಡನು. ಆದರೆ ತನ್ನ ತಂದೆಯು 
ದೇವಾಲಯವನ್ನು ಪ್ರವೇಶಿಸಿ ಧೂಪಹಾಕಿದಂತೆ ಇವನು 
ಮಾಡಲಿಲ್ಲ. ಜನರು ಮಾತ್ರ ಕೆಟ್ಟಕಾರ್ಯಗಳಲ್ಲಿಯೇ 
ಮುಂದುವರೆದರು. *'ಯೋತಾಮನು ದೇವಾಲಯದ 
ಮೇಲಿನ ಬಾಗಿಲನ್ನು ತಿರುಗಿ ಕಟ್ಟಿಸಿದನು. ಪೌಳಿ 
ಗೋಡೆಯ ಮೇಲೆ ಓಫೇಲ್‌ ಎಂಬ ಸ್ಥಳದಲ್ಲಿ ಅನೇಕ 
ಕಟ್ಟಡಗಳನ್ನು ಕಟ್ಟಿಸಿದನು. *“ಯೋತಾಮನು ಯೆಹೂ 
ದದ ಬೆಟ್ಟಪ್ರದೇಶಗಳಲ್ಲಿ ಪಟ್ಟಣಗಳನ್ನು ಮತ್ತು ಕಾಡಿ 
ನೊಳಗೆ ಗೋಪುರಗಳನ್ನು ಕಟ್ಟಿಸಿದನು. "ಯೋತಾಮನು 
ಅಮ್ಮೋನಿಯರ ಸೈನ್ಯದೊಡನೆ ಕಾದಾಡಿ ಜಯಗಳಿಸಿ 
ದನು. ಅವರು ಪ್ರತಿ ವರುಷ ಮೂರು ವರುಷಗಳ ಕಾಲ 
ಮೂರು ಸಾವಿರದ ನಾನೂರು ಕಿಲೋ.ಗ್ರಾಂ. ತೂಕದ 
ಬೆಳ್ಳಿ, ಅರವತ್ತೆರಡು ಸಾವಿರ ಬುಷೆಲ್‌ ಗೋಧಿಯನ್ನೂ 
ಅರವತ್ತೆರಡು ಸಾವಿರ ಬುಷೆಲ್‌ ಜವೆಗೋಧಿಯನ್ನೂ 
ಯೋತಾಮನಿಗೆ ಕಾಣಿಕೆಯಾಗಿ ಕೊಟ್ಟರು. 

6 ಯೋತಾಮನು ದೇವರಿಗೆ ವಿಧೇಯನಾಗಿ ಜೀವಿಸಿದ್ದ 
ಕಾರಣ ಬಲಿಷ್ಠನಾದ ರಾಜನಾದನು. 7ಅವನು ಮಾಡಿದ 
ಬೇರೆ ಕಾರ್ಯಗಳು ಮತ್ತು ನಡಿಸಿದ ಯುದ್ಧಗಳ ವಿಷಯ 
ಇಸ್ರೇಲರ ಮತ್ತು ಯೆಹೂದದ ರಾಜರ ಗ್ರಂಥದಲ್ಲಿ 
ಬರೆಯಲ್ಪಟ್ಟಿದೆ. *ಯೋತಾಮನು ತನ್ನ ಇಪ್ಪತ್ತೈದನೆಯ 
ವರ್ಷದಲ್ಲಿ ಅರಸನಾದನು. ಅವನು ಹದಿನಾರು ವರುಷ 
ಜಿರುಸಲೇಮಿನಲ್ಲಿ ಆಳಿದನು. *ಯೋತಾಮನು ಸತ್ತಾಗ 
ಅವನ ಪೂರ್ವಿಕರೊಂದಿಗೆ ಸಮಾಧಿಮಾಡಿದರು. ಅವ 
ನನ್ನು ದಾವೀದನಗರದಲ್ಲಿ ಹೂಳಿಟ್ಟರು. ಯೋತಾಮನ 
ಮಗನಾದ ಆಹಾಜನು ತನ್ನ ತಂದೆಯ ನಂತರ 
ರಾಜನಾದನು. 








ಯೆಹೂದದ ಅರಸನಾದ ಆಹಾಜ 
28 ಆಹಾಜನು ಪಟ್ಟಕ್ಕೆ ಬಂದಾಗ ಇಪ್ಪತ್ತು ವರುಷ 
ದವನಾಗಿದ್ದನು. ಅವನು ಜಿರುಸಲೇಮಿನಲ್ಲಿದ್ದು 
ಹದಿನಾರು ವರುಷ ರಾಜ್ಯಭಾರ ಮಾಡಿದನು. ಆಹಾಜನು 
ತನ್ನ ಪೂರ್ನಿಕನಾದ ದಾವೀದನಂತೆ ಸರಿಯಾದ 


611 


ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ. ದೇವರ ಚಿತ್ತದ ಪ್ರಕಾರ 
ಜೀವಿಸಲಿಲ್ಲ. ಅವನು ಇಸ್ರೇಲರ ಅರಸರಂತೆ ಕೆಟ್ಟ 
ದಾರಿಯಲ್ಲಿ ನಡೆದನು. ಅವನು ಎರಕದ ಬೊಂಬೆಗಳನ್ನು 
ಮಾಡಿಸಿ ಬಾಳ್‌ ದೇವರ ವಿಗ್ರಹಗಳನ್ನು ಪೂಜಿಸಿದನು. 
3ಬೆನ್‌ಹಿನ್ನೋಮ್‌ ಕಣಿವೆಯಲ್ಲಿ ಧೂಪ ಹಾಕಿದನು. ತನ್ನ 
ಸ್ವಂತ ಮಕ್ಕಳನ್ನು ಬೆಂಕಿಯಲ್ಲಿ ಸುಟ್ಟು ವಿಗ್ರಹಗಳಿಗೆ 
ಆಹುತಿಕೊಟ್ಟನು. ಆ ದೇಶದ ಜನರು ಮಾಡಿದ ಭಯಂ 
ಕರ ಪಾಪಗಳನ್ನು ತಾನೂ ಮಾಡಿದನು. ಇಸ್ರೇಲ್‌ ಜನರು 
ಆ ದೇಶವನ್ನು ಪ್ರವೇಶಿಸಿದಾಗ ದೇವರು ಅವರನ್ನು 
ಹೊರಗೆ ಹೊರಡಿಸಿದ್ದನು. “ಆಹಾಜನು ಬೆಟ್ಟದ ಮೇಲೆ 
ಪ್ರತಿಯೊಂದು ಹಸಿರು ಮರದಡಿಯಲ್ಲಿದ್ದ ಉನ್ನತ 
ಸ್ಥಳಗಳಲ್ಲಿ ಧೂಪ ಹಾಕಿ ಯಜ್ಞಗಳನ್ನರ್ಪಿಸುತ್ತಿದ್ದನು. 

56ಆಹಾಜನು ಪಾಪಮಾಡಿದ್ದರಿಂದ ದೇವರು ಅರಾ 
ಮ್ಯರನ್ನು ಅವನ ವಿರುದ್ಧವಾಗಿ ಕಳುಹಿಸಿ ಅವನು 
ಸೋತುಹೋಗುವಂತೆ ಮಾಡಿದನು. ಅವರಲ್ಲಿ ಬಹು 
ಮಂದಿ ಸೆರೆಹಿಡಿಯಲ್ಪಟ್ಟರು. ಅರಾಮ್ಯರ ಅರಸನು 
ಅವರನ್ನೆಲ್ಲಾ ದಮಸ್ಕಕ್ಕೆ ಒಯ್ದನು. ಇಸ್ರೇಲರ ಅರಸನಾದ 
ಪೆಕಹನು ಬಂದು ಆಹಾಜನನ್ನು ಸೋಲಿಸುವಂತೆ 
ಯೆಹೋವನು ಮಾಡಿದನು. ಪೆಕಹನ ತಂದೆಯ ಹೆಸರು 
ರೆಮಲ್ಯ. ಪೆಕಹನೂ ಅವನ ಸೈನ್ಯವೂ ಯೆಹೂದ ಸೈನಿಕ 
ರಲ್ಲಿ ಒಂದೇ ದಿವಸದಲ್ಲಿ ನೂರಿಪ್ಪತ್ತು ಸಾವಿರ ಮಂದಿ 
ಧೈರ್ಯಶಾಲಿ ಸೈನಿಕರನ್ನು ಕೊಂದರು. ಯೆಹೂದದ 
ಜನರನ್ನು ಪೆಕಹನು ಸೋಲಿಸಿದನು. ಯಾಕಂದರೆ ಅವರ 
ಪೂರ್ವಿಕರು ದೇವರಾದ ಯೆಹೋವನಿಗೆ ವಿಧೇಯ 
ರಾಗಲು ನಿರಾಕರಿಸಿದರು. "ಎಫ್ರಾಯೀಮಿನ ಜಿಕ್ರಿಯು 
ಧೈರ್ಯಶಾಲಿಯಾದ ಸಿಪಾಯಿ. ಅವನು ಅರಸನಾದ 
ಆಹಾಜನ ಮಗನಾದ ಮಾಸೇಯನನ್ನು, ಅರಮನೆಯ 
ಅಧಿಕಾರಿಯಾದ ಅಜ್ರೀಕಾಮನನ್ನು ಮತ್ತು ಅಧಿಕಾರ 
ದಲ್ಲಿ ಅರಸನಿಗೆ ಎರಹನೆಯವನಾಗಿದ್ದ ಎಲ್ಮಾನನನ್ನು 
ಕೊಂದನು. 

ಇಸ್ರೇಲರ ಸೈನ್ಯದವರು ಯೆಹೂದದಲ್ಲಿ ವಾಸಿಸುವ 
ಅವರ ಸ್ವಂತ ಕುಟುಂಬದವರಲ್ಲಿ ಎರಡು ಲಕ್ಕ 
ಮಂದಿಯನ್ನು ಸೆರೆಹಿಡಿದರು. ಅವರ ಹೆಂಗಸರು, ಮಕ್ಕಳು 
ಮತ್ತು ಅಧಿಕವಾದ ಬೆಲೆಬಾಳುವ ವಸ್ತುಗಳನ್ನು ಸೂರೆ 
ಮಾಡಿದರು. ಇಸ್ರೇಲರು ಇವರೆಲ್ಲರನ್ನೂ, ಅಮೂಲ್ಯ 
ವಸ್ತುಗಳನ್ನೂ ಸಮಾರ್ಯಕ್ಕೆ ತಂದರು.5ಆಗ ಯೆಹೋ 
ವನ ಪ್ರವಾದಿಯವರಲ್ಲೊಬ್ಬನು ಅಲ್ಲಿದ್ದನು. ಇವನ 
ಹೆಸರು ಓದೇದ್‌. ಓದೇದನು ಇಸ್ರೇಲ್‌ ಸೈನ್ಯಕ್ಕೆ ""ನಿಮ್ಮ 
ಪೂರ್ಪಿಕರ ದೇವರಾದ ಯೆಹೋವನು ಯೆಹೂದದ 
ಜನರು ಸೋತು ಹೋಗುವಂತೆ ಮಾಡಿದನು. ಯಾಕಂ 
ದರೆ ಆತನು ಅವರ ಮೇಲೆ ಸಿಟ್ಟಿಗೆದ್ದಿದ್ದನು. ನೀವು 
ಯೆಹೂದದ ಜನರನ್ನು ನಿಷ್ಕರುಣೆಯಿಂದ ಕೊಂದು 
ಹಾಕಿದಿರಿ. ಈಗ ದೇವರು ನಿಮ್ಮ ಮೇಲೆ ಕೋಪ 





2 ಪೂರ್ವಕಾಲವೃತ್ತಾ 0ತ 28:2-18 


ಗೊಂಡಿದ್ದಾನೆ. ನೀವು ಯೆಹೂದದ ಮತ್ತು ಜಿರುಸ 
ಲೇಮಿನ ಜನರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಲು 
ಯೋಚಿಸುತ್ತಿದ್ದೀರಿ. ನೀವು ಕೂಡ ಯೆಹೋವನಿಗೆ 
ವಿರೋಧವಾಗಿ ಪಾಪಮಾಡಲಿಲ್ಲವೇ? ಹೀಗೆ ಮಾಡು 
ವದರಿಂದ ನೀವು ಸಹ ದೇವರ ದೃಷ್ಟಿಯಲ್ಲಿ ಪಾಪ 
ಮಾಡುತ್ತಿದ್ದೀರಿ. ''ನನ್ನ ಮಾತನ್ನು ಕೇಳಿರಿ, ನೀವು 
ಸೆರೆಹಿಡಿದ ನಿಮ್ಮ ಸಹೋದರ ಸಹೋದರಿಯರನ್ನು 
ಹಿಂದಕ್ಕೆ ಕಳುಹಿಸಿರಿ. ಯಾಕಂದರೆ ಯೆಹೋವನು ನಿಮ್ಮ 
ಮೇಲೆ ಬಹಳವಾಗಿ ಕೋಪಗೊಂಡಿದ್ದಾನೆ'' ಎಂದು 
ಹೇಳಿದನು. 

'2ಆಗ ಇಸ್ರೇಲರ ಸೈನಿಕರು ತಮ್ಮ ಮನೆಗೆ ಯುದ್ಧದಿಂದ 
ಹಿಂತಿರುಗುವುದನ್ನು ಎಫ್ರಾಯೀಮಿನ ಕೆಲವು ನಾಯ 
ಕರು ನೋಡಿದರು. ಆ ನಾಯಕರು ಅವರನ್ನು ಎಚ್ಚರಿಸಿ 
ದರು. ಆ ನಾಯಕರುಗಳು ಯಾರೆಂದರೆ: ಯೆಹೋ 
ಹಾನಾನನ ಮಗನಾದ ಅಜರ್ಯ, ಮೆಷಿಲ್ಲೇಮೋತನ 
ಮಗನಾದ ಬೆರೆಕ್ಕ, ಶಲ್ಲೂಮನ ಮಗನಾದ ಹಿಜ್ಕೀಯ 
ಮತ್ತು ಹೆದ್ಯೆಯನ ಮಗನಾದ ಅಮಾಸ. 13 ದ್ರ 
ನಾಯಕರುಗಳು ಇಸ್ರೇಲರ ಸೈನಿಕರಿಗೆ " ಯೆಹೂದ 
ದೇಶದಿಂದ ಸೆರೆಯವರನ್ನು ಇಲ್ಲಿಗೆ ತರಬೇಡಿ. ನೀವು 
ಹಾಗೆ ಮಾಡಿದರೆ ಅದು ನಿಮ್ಮ ಪಾಪವನ್ನೂ ದೋಷ 
ವನ್ನೂ ಮತ್ತಷ್ಟು ಹೆಚ್ಚಿಸುತ್ತದೆ. ಯೆಹೋವನು ಇಸ್ರೇಲರ 
ಮೇಲೆ ತುಂಬಾ ಸಿಟ್ಟುಗೊಳ್ಳುವನು'' ಎಂದು ಹೇಳಿದರು. 
ಆಗ ಆ ಸೈನಿಕರು ತಮ್ಮ ಬಳಿಯಲ್ಲಿದ್ದ ಸೆರೆಯವರನ್ನು, 
ಬೆಲೆಬಾಳುವ ವಸ್ತುಗಳನ್ನು ಆ ನಾಯಕರ ಮತ್ತು 
ಇಸ್ರೇಲರ ಕೈಯಲ್ಲಿ ಕೊಟ್ಟುಬಿಟ್ಟರು. "ಆ ನಾಯಕರು 
ಗಳು ಎದ್ದು ಸೆರೆಯವರಿಗೆ ಸಹಾಯ ಮಾಡಿದರು. 
ಇಸ್ರೇಲ್‌ ಸೈನಿಕರು ಸೂರೆಮಾಡಿದ ಬಟ್ಟೆಬರೆಗಳನ್ನು ಈ 
ನಾಯಕರು ಪಡೆದುಕೊಂಡು ಬೆತ್ತಲೆಯಾಗಿದ್ದ ಸೆರೆಯ 
ವರಿಗೆ ಕೊಟ್ಟರು. ಅವರಿಗೆ ಕಾಲಿಗೆ ಕೆರಗಳನ್ನು ಕೊಟ್ಟು 
ಊಟೋಪಚಾರಗಳಿಂದ ಸತ್ಕರಿಸಿದರು. ಗಾಯಗೊಂಡ 
ವರಿಗೆ ಎಣ್ಣೆ ಹಚ್ಚೆ ಅವರಲ್ಲಿದ್ದ ಬಲಹೀನರನ್ನು ಕತ್ತೆಯ 
ಮೇಲೆ ಕುಳ್ಳಿರಿಸಿ ಜಿರಿಕೋವಿನಲ್ಲಿದ್ದ ಅವರವರ 
ಮನೆಗಳಿಗೆ ಕರೆದುಕೊಂಡು ಹೋದರು. ಜೆರಿಕೋವಿಗೆ 
"ಖರ್ಜೂರ ಮರಗಳ ಊರು'' ಎಂಬ ಹೆಸರಿದೆ. 
ಅನಂತರ ಆ ನಾಲ್ಕು ಮಂದಿ ನಾಯಕರು ಸಮಾರ್ಯ 
ದಲ್ಲಿದ್ದ ತಮ್ಮ ಮನೆಗೆ ಹೋದರು. 

೬17ಅದೇ ಸಮಯದಲ್ಲಿ ಎದೋಮ್ಯರು ಬಂದು 
ಯೆಹೂದ ಜನರ ಮೇಲೆ ಧಾಳಿಮಾಡಿ ಅವರನ್ನು 
ಸೋಲಿಸಿದರು. ಯೆಹೂದ ಜನರನ್ನು ಸೆರೆಹಿಡಿದು ತಮ್ಮ 
ದೇಶಕ್ಕೊಯ್ದರು. ಆಗ ಅರಸನಾದ ಆಹಾಜನು ಅಶ್ಯೂ 
ರದ ಅರಸನ ಸಹಾಯ ಕೇಳಿದನು. 'ಫಿಲಿಷ್ಟ್ರಿಯರು ಸಹ 
ಬೆಟ್ಟಪ್ರದೇಶಗಳ ಮೇಲೆಯೂ ಯೆಹೂದದ ದಕ್ಷಿಣ 
ಪ್ರಾಂತ್ಯದಲ್ಲಿದ್ದ ಪಟ್ಟಣಗಳ ಮೇಲೆಯೂ ದಾಳಿ 


2 ಪೂರ್ವಕಾಲವೃತ್ತಾಂತ 28:19-29:10 612 


ಮಾಡಿದರು. ಬೇತ್ಸಮೆಷ್‌, ಅಯ್ಯಾಲೋನ್‌, 
ಗೆದೇರೋತ್‌, ಸೋಕೋ, ತಿಮ್ಮಾ, ಮತ್ತು ಗಿಮ್ಟೋ 
ಪಟ್ಟಣಗಳನ್ನು ಅವರು ವಶಪಡಿಸಿಕೊಂಡರು. ಅಲ್ಲದೆ ಆ 
ಪಟ್ಟಣಗಳ ಸುತ್ತಮುತ್ತಲಿನ ಊರುಗಳನ್ನೂ ವಶಪಡಿಸಿ 
ಕೊಂಡರು. ಫಿಲಿಷ್ಟಿಯರು ಆ ಪಟ್ಟಣಗಳಲ್ಲಿ ವಾಸ ಮಾಡ 
ತೊಡಗಿದರು. ಅರಸನಾದ ಆಹಾಜನು ತನ್ನ ಜನರನ್ನು 
ಪಾಪಮಾಡಲು ಪ್ರೋತ್ಸಾಹಿಸಿದ್ದಕ್ಕಾಗಿ ಯೆಹೋವನು 
ಯೆಹೂದ ದೇಶಕ್ಕೆ ಕಷ್ಟವನ್ನು ಕೊಟ್ಟನು. ಆಹಾಜನು 
ದೇವರಿಗೆ ದ್ರೋಹಮಾಡಿದನು. ೫ಅಶ್ಯೂರದ ಅರಸ 
ನಾದ ತಿಗ್ಗತ್ಸಿಲೆಸರನು ಆಹಾಜನಿಗೆ ಸಹಾಯ ಕೊಡುವ 
ಬದಲು ಅವನಿಗೇ ಕಷ್ಟಕೊಡಲು ಯೆಹೂದಕ್ಕೆ ಬಂದನು. 
21 ಆಹಾಜನು ದೇವರ ಆಲಯದಿಂದಲೂ ರಾಜ ನಿವಾಸ 
ದಿಂದಲೂ ಮತ್ತು ರಾಜಕುಮಾರರ ಮನೆಯಿಂದಲೂ 
ಎಲ್ಲಾ ಬೆಳ್ಳಿಬಂಗಾರಗಳನ್ನು ತೆಗೆದು ಅಶ್ಯೂರದ ಅರಸ 
ನಿಗೆ ಕೊಟ್ಟರೂ ಅಶ್ಯೂರದ ಅರಸನು ಆಹಾಜನಿಗೆ 
ಸಹಾಯ ಮಾಡದೆ ಹೋದನು. 

2 ಆಹಾಜನಿಗೆ ಸಂಕಟ ಬಂದಾಗಲೂ ಇನ್ನೂ ಹೆಚ್ಚಾಗಿ 
ಪಾಪಮಾಡುತ್ತಾ ಯೆಹೋವನಿಗೆ ಇನ್ನು ಹೆಚ್ಚಾಗಿ 
ದ್ರೋಹಿಯಾದನು. 3ದಮಸ್ಕದ ಜನರು ಆರಾಧಿಸುವ 
ಆ ದೇವರುಗಳಿಗೆ ಆಹಾಜನು ಯಜ್ಞಗಳನ್ನರ್ಪಿಸಿದನು. 
ದಮಸ್ಕದ ಜನರು ಆಹಾಜನನ್ನು ಸೋಲಿಸಿದ್ದರು. ಆಗ 
ಆಹಾಜನು, "ಅರಾಮ್ಯರು ಪೂಜಿಸುವ ದೇವರು ಅವರಿಗೆ 
ಸಹಾಯ ಮಾಡಿದನು. ಆದುದರಿಂದ ನಾನು ಆ ದೇವರಿಗೆ 
ಯಜ್ಞವನ್ನರ್ಪಿಸಿ ಆರಾಧಿಸಿದರೆ ಆ ದೇವರು ನನಗೂ 
ಸಹಾಯ ಮಾಡುವನು'' ಎಂದುಕೊಂಡನು. ಆಹಾಜನು 
ಆ ದೇವರುಗಳನ್ನು ಪೂಜಿಸುವುದರ ಮೂಲಕ ತಾನೂ 
ಪಾಪಮಾಡಿ ತನ್ನ ಪ್ರಜೆಗಳನ್ನೂ ಪಾಪ ಮಾಡುವದಕ್ಕೆ 
ಪ್ರೋತ್ಸಾಹಿಸಿದನು. 

ಇದಲ್ಲದೆ ದೇವಾಲಯದಿಂದ ಉಪಕರಣಗಳನ್ನೆಲ್ಲಾ 
ಆಹಾಜನು ಹೊರತೆಗೆದು ಅವುಗಳನ್ನು ಒಡೆದು ಚೂರು 
ಚೂರು ಮಾಡಿದನು; ದೇವಾಲಯದ ಬಾಗಿಲನ್ನು ಮುಚ್ಚಿ 
ಸಿದನು. ಅವನು ವೇದಿಕೆಗಳನ್ನು ಮಾಡಿಸಿ ಜೆರುಸಲೇಮಿನ 
ರಸ್ತೆಗಳ ಮೂಲೆ ಮೂಲೆಗಳಲ್ಲಿ ಕಟ್ಟಿಸಿದನು. 25 ಯೆಹೂ 
ದದ ಪ್ರತಿಯೊಂದು ಪಟ್ಟಣಗಳಲ್ಲಿ ಆಹಾಜನು 
ಧೂಪಹಾಕಲು ಮತ್ತು ಬೇರೆ ದೇವರುಗಳನ್ನು 
ಪೂಜಿಸಲು ಉನ್ನತ ಸ್ಥಳಗಳನ್ನು ಮಾಡಿಸಿದನು; ಅನ್ಯ 
ದೇವರುಗಳಿಗೆ ಧೂಪಹಾಕಲು ಜನರನ್ನು ಪ್ರೋತ್ಸಾ 
ಹಿಸಿದನು. ಈ ರೀತಿಯಾಗಿ ತನ್ನ ಪೂರ್ವಿಕರು ಆರಾಧಿಸಿದ 
ದೇವರಾದ ಯೆಹೋವನನ್ನು ಆಹಾಜನು ರೇಗಿಸಿದನು. 

26ಆರಂಭದಿಂದ ಕೊನೆಯ ತನಕ ಆಹಾಜನು ಮಾಡಿದ 
ಇತರ ಕಾರ್ಯಗಳೆಲ್ಲವನ್ನು ಕುರಿತು ಯೆಹೂದದ ಮತ್ತು 
ಇಸ್ರೇಲರ ಅರಸರ ಗ್ರಂಥದಲ್ಲಿ ಬರೆದಿರುತ್ತವೆ. ಆಹಾ 
ಜನು ಸತ್ತಾಗ ಅವನನ್ನು ಪೂರ್ವಿಕರೊಂದಿಗೆ ಜೆರುಸ 


ಲೇಮಿನಲ್ಲಿ ಸಮಾಧಿಮಾಡಿದರು; ಅವನನ್ನು ಇಸ್ರೇಲ್‌ 
ರಾಜರುಗಳ ಸ್ಮಶಾನದಲ್ಲಿ ಸಮಾಧಿಮಾಡಲಿಲ್ಲ ಆಹಾ 
ಜನ ಬದಲಿಗೆ ಅವನ ಮಗನಾದ ಹಿಜ್ಕೀಯನು ಅರಸ 
ನಾದನು. 


ಯೆಹೂದದ ಅರಸನಾದ ಹಿಜ್ಕೀಯ 
29 ಹಿಜ್ಕೀಯನು ತನ್ನ ಇಪ್ಪತ್ತೈದನೆಯ ವರ್ಷದಲ್ಲಿ 
ಪಟ್ಟಕ್ಕೆ ಬಂದನು. ಅವನು ಜಿರುಸಲೇಮಿನ 
ಲ್ಲಿದ್ದುಕೊಂಡು ಇಪ್ಪತ್ತೊಂಭತ್ತು ವರ್ಷ ರಾಜ್ಯಭಾರ 
ಮಾಡಿದನು. ಅವನ ತಾಯಿ ಜಿಕರ್ಯನ ಮಗಳಾದ ಅಬೀ 
ಯಳು. ಹಿಜ್ಕೀಯನು ತನ್ನ ಪೂರ್ವಿಕನಾದ ದಾವೀದ 
ನಂತೆ ಯೆಹೋವನಿಗೆ ಸರಿಯಾಗಿ ನಡೆದುಕೊಂಡನು. 
ಅವನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದು 
ಕೊಂಡನು. 
ಹಿಜ್ಕೀಯನು ದೇವಾಲಯದ ಬಾಗಿಲುಗಳನ್ನು 
ದುರಸ್ತಿಪಡಿಸಿ ಭದ್ರಪಡಿಸಿದನು; ತನ್ನ ಆಳ್ವಿಕೆಯ 
ಮೊದಲನೇ ವರ್ಷದ ಮೊದಲಿನ ತಿಂಗಳಿನಲ್ಲಿಯೇ 
ದೇವಾಲಯವನ್ನು ಮತ್ತೆ ತೆರೆಯಿಸಿದನು. “*ಹಿಜ್ಯೀ 
ಯನು ಎಲ್ಲಾ ಯಾಜಕರನ್ನೂ ಲೇವಿಯರನ್ನೂ ಕರೆದು 
ದೇವಾಲಯದ ಪೂರ್ವದಿಕ್ಕಿನಲ್ಲಿದ್ದ ಅಂಗಳದಲ್ಲಿ 
ಒಟ್ಟುಗೂಡಿಸಿ ಅವರಿಗೆ, “ನನ್ನ ಮಾತುಗಳನ್ನು ಕೇಳಿರಿ. 
ಲೇವಿಯರೇ, ನೀವು ನಿಮ್ಮನ್ನು ಪವಿತ್ರ ಸೇವೆಗೆ ಸಿದ್ಧ 
ಮಾಡಿಕೊಳ್ಳಿರಿ. ಯೆಹೋವ ದೇವರ ಆಲಯವನ್ನು 
ಪವಿತ್ರ ಸೇವೆಗಾಗಿ ಶುದ್ಧಮಾಡಿರಿ. ನಮ್ಮ ಪೂರ್ವಿಕರು 
ಸೇವೆಮಾಡಿದ ದೇವರು ಆತನೇ. ದೇವಾಲಯದೊಳಗೆ 
ಇರಬಾರದ ವಸ್ತುಗಳನ್ನು ತೆಗೆದು ಹೊರಗೆ ಹಾಕಿರಿ. ಅವು 
ದೇವರ ಆಲಯವನ್ನು ಹೊಲಸು ಮಾಡುತ್ತವೆ. ನಮ್ಮ 
ಪೂರ್ಪಿಕರು ಯೆಹೋವನನ್ನು ತೊರೆದು ಆತನ 
ದೃಷ್ಟಿಯಲ್ಲಿ ಪಾಪ ಮಾಡಿದರು; ಆತನ ಆಲಯಕ್ಕೆ 
ವಿಮುಖರಾದರು.7ಅವರು ದೇವಾಲಯದ ಮಂಟಪದ 
ಬಾಗಿಲನ್ನು ಮುಚ್ಚಿ ಉರಿಯುತ್ತಿದ್ದ ದೀಪಗಳನ್ನು 
ನಂದಿಸಿಬಿಟ್ಟರು. ಇಸ್ರೇಲ್‌ ದೇವರಾದ ಯೆಹೋವನಿಗೆ 
ಪವಿತ್ರ, ಸ್ಥಳದಲ್ಲಿ ಧೂಪ ಸುಹುವದನ್ನೂ ಸರ್ವಾಂಗ 
ಹೋಮಗಳನ್ನು ಅರ್ಪಿಸುವದನ್ನೂ ನಿಲ್ಲಿಸಿದರು. 
ಆದುದರಿಂದ ಯೆಹೋವನು ಯೆಹೂದದ ಮತ್ತು 
ಜೆರುಸಲೇಮಿನ ಜನರ ಮೇಲೆ ಬಹು ಕೋಪಗೊಂಡು 
ಅವರನ್ನು ಶಿಕ್ಬಿಸಿದನು. ಯೆಹೋವನು ಯೆಹೂದ ಮತ್ತು 
ಜೆರುಸಲೇಮಿನ ಜನರಿಗೆ ಮಾಡಿದ್ದ ಸಂಗತಿಗಳನ್ನು 
ನೋಡಿದ ಅನ್ಯರು ಗೇಲಿಮಾಡುತ್ತ ವೈರತ್ವದಿಂದ 
ತಲೆಯಾಡಿಸಿದರು. ಇವೆಲ್ಲಾ ಸತ್ಯವೆಂದು ನಿಮಗೆ ತಿಳಿದದೆ. 
ಇದನ್ನು ನಿಮ್ಮ ಸ್ವಂತ ಕಣ್ಣುಗಳಿಂದ ನೋಡಿದ್ದೀರಿ. ನಮ್ಮ 
ಜನರು ರಣರಂಗದಲ್ಲಿ ಕೊಲ್ಲಲ್ಪಟ್ಟರು; ನಮ್ಮ ಹೆಂಡತಿ 
ಮಕ್ಕಳು ಸೆರೆಹಿಡಿಯಲ್ಪಟ್ಟರು. ಆದ್ದರಿಂದ 


613 


ಹಿಜ್ಕೀಯನಾದ ನಾನು ಇಸ್ರೇಲರ ದೇವರಾದ 
ಯೆಹೋವನೊಂದಿಗೆ ಒಡಂಬಡಿಕೆ ಮಾಡುತ್ತೇನೆ. 
ಆತನು ಇನ್ನು ಮುಂದೆ ನಮ್ಮ ಮೇಲೆ ಸಿಟ್ಟುಗೊಳ್ಳುವು 
ದಿಲ್ಲ. 11 ಆದುದರಿಂದ ನನ್ನ ಪ್ರಿ ಪ್ರಯ ಮಕ್ಕಳೇ, ದೀನ 
ಮಾಡಬೇಡಿರಿ; ಸಮಯವನ್ನು ಹಾಳು kd ತನ್ನ 
ಸೇವೆ ಮಾಡುವದಕ್ಕಾಗಿ ಆತನು ನಿಮ್ಮನ್ನು ಆರಿಸಿರುತ್ತಾನೆ. 
ತನ್ನ ಆಲಯದಲ್ಲಿ ಸೇವೆಮಾಡುವುದಕ್ಕೂ ಧೂಪವನ್ನು 
ಆತನ ಮುಂದೆ ಸುಡುವದಕ್ಕೂ ನಿಮ್ಮನ್ನು ನೇಮಿಸಿ 
ರುತ್ತಾನೆ'' ಎಂದು ಹೇಳಿದನು. 

12- ದೇವಾಲಯದಲ್ಲಿ ಸೇವೆಮಾಹಲು ಪ್ರಾರಂಭಿಸಿದ 
ಲೇವಿಯರ ಪಟ್ಟಿ: ಕೆಹಾತ್ಯನ ಕುಟುಂಬದ ಅಮಾಸ್ಯೆಯ 
ಮಗನಾದ ಮಹತ್‌ ಮತ್ತು ಅಜರ್ಯನ ಮಗನಾದ 
ಯೋವೇಲ್‌; ಮೆರಾರೀಯ ಸಂತತಿಯಲ್ಲಿ ಅಬ್ದೀಯ 
ಮಗನಾದ ಕೀಷ, ಯೆಹಲ್ಲೆಲೇಲನ ಮಗನಾದ 
ಅಜರ್ಯ; ಗೆರ್ಷೋನ್ಯನ ಸಂತತಿಯಲ್ಲಿ ಜಿಮ್ಮನ ಮಗ 
ನಾದ ಯೋವಾಹ, ಯೋವಾಹನ ಮಗನಾದ ಏದೆನ್‌; 
ಎಲೀಚಾಫಾನ್ಯನ ಸಂತತಿಯಲ್ಲ ಶಿಮ್ರಿ 
ಯೆಯೇಲ್‌; ಆಸಾಫಾನ ಸಂತತಿಯವರಿಂದ ಜಿಕರ್ಯ 
ಮತ್ತು ಮತ್ತನ್ಯ; ಹೇಮಾನ್ಯನ ಸಂತತಿಯಿಂದ ಯೆಹೀ 


ಯೇಲ್‌ ಮತ್ತು ಶಿಮ್ಮೀಃ ಯೆದೂತೂನ್ಮರ ಸಂತತಿಯಲ್ಲಿ 


ಶೆಮಾಯ ಮತ್ತು ಉಜ್ಜೀಯೇಲ್‌. '5ಈ ಲೇವಿಯರೆಲ್ಲಾ 
ಒಟ್ಟಾಗಿ ಸೇರಿ ತಮ್ಮ ಸಹೋದರರೊಂದಿಗೆ ದೇವಾ 
ಲಯದ ಪವಿತ್ರ ಸೇವೆಯನ್ನು ಆರಂಭಿಸಲು ಸಿದ್ಧರಾದರು; 
ಅರಸನ ಮೂಲಕವಾಗಿ ಬಂದ ದೇವರ ಆಜ್ಞೆಗೆ 
ವಿಧೇಯರಾದರು; ದೇವಾಲಯವನ್ನು ಶುದ್ಧೀಕರಿಸಲು 


ಪ್ರಾರಂಭಿಸಿದರು. ಯಾಜಕರು ದೇವಾಲಯದ ಒಳ, 


ಬಾಗವನ್ನು ಪ್ರವೇಶಿಸಿ ಶುಚಿಮಾಡಿದರು. ದೇವಾಲಯ 
ದೊಳಗೆ ಇದ್ದ ಎಲ್ಲಾ ಹೊಲಸು ವಸ್ತುಗಳನ್ನು 
ಹೊರತೆಗೆದರು. ದೇವಾಲಯದ ಅಂಗಳಕ್ಕೆ ತಂದು 
ಅಲ್ಲಿಂದ ಕಿದ್ರೋನ್‌ ಹಳ್ಳಕ್ಕೆ ತೆಗೆದುಕೊಂಡು ಹೋಗಿ 
ಬಿಸಾಡಿದರು. ಮೊದಲನೆಯ ತಿಂಗಳಿನ ಮೊದಲನೆಯ 
ದಿವಸದಲ್ಲಿ ಲೇವಿಯರು ಪವಿತ್ರಸೇವೆಯನ್ನು ಮಾಡಲು 
ಸಿದ್ಧರಾದರು. 
ದೇವಾಲಯದ ಮಂಟಪಕ್ಕೆ ಲೇವಿಯರು ಬಂದರು. 
ಎಂಟು ದಿನಗಳಲ್ಲಿ ಅವರು ದೇವಾಲಯವನ್ನೆಲ್ಲಾ ಶುಚಿ 
ಮಾಡಿದರು. ಮೊದಲನೆಯ ತಿಂಗಳಿನ ಹದಿನಾರನೆಯ 
ದಿನದಲ್ಲಿ ಅವರು ಶುಚಿ ಮಾಡುವ ಕಾರ್ಯವನ್ನು 
ಮುಗಿಸಿದರು. 

18ಅನಂತರ ಅವರು ಅರಸನಾದ ಹಿಜ್ಕೀಯನ ಬಳಿಗೆ 
ಹೋಗಿ, ""ಅರಸನಾದ ಹಿಜ್ಮೇಯನೇ, ನಾವು ದೇವಾ 
ಲಯವನ್ನು ಶುಚಿ ಮಾಡಿದೆವು. ಯಜ್ಞವೇದಿಕೆಯನ್ನೂ 
ದೇವಾಲಯದ ಸಾಮಗ್ರಿಗಳನ್ನೂ ಶುದ್ಧ ಮಾಡಿದೆವು. 
ರೊಟ್ಟಿಯನ್ನಿಡುವ ಮೇಜನ್ನು ಶುಚಿ ಮಾಡಿದೆವು. 


ಮ ತ್ತು 


ತಿಂಗಳಿನ ಎಂಟನೆಯ ದಿನದಲ್ಲಿ 


2 ಪೂರ್ವಕಾಲವ್ಳತ್ತಾ 0ತ 29:11-28 


ಆಹಾಜನು ಅರಸನಾಗಿದ್ದ ಕಾಲದಲ್ಲಿ ಅವನು ದೇವರಿಗೆ 
ವಿರುದ್ಧವಾಗಿ ಎದ್ದನು. ದೇವಾಲಯದೊಳಗಿದ್ದ ಅನೇಕ 
ವಸ್ತುಗಳನ್ನು ಎತ್ತಿ ಬಿಸಾಡಿದನು. ಆದರೆ ನಾವು ಅವು 
ಗಳನ್ನೆಲ್ಲಾ ಮತ್ತೆ ಯಥಾಸ್ಥಾನದಲ್ಲಿರಿಸಿ ಅದರ ವಿಶೇಷ 
ಉಪಯೋಗಕ್ಕಾಗಿ ಸಿದ್ಧಪಡಿಸಿದೆವು. ಈಗ ಅವು 
ಯೆಹೋವನ ವೇದಿಕೆಯ ಮುಂದೆ ಇಡಲ್ಪಟ್ಟಿವೆ.'' 
ಹಿಜೀಯ ಅರಸನು ಪಟ್ಟಣದ ಅಧಿಕಾರಿಗಳನ್ನು 
ಮುಂಜಾನೆ ಕರೆಯಿಸಿ ಅವರೊಡನೆ ಯೆಹೋವನ 
ಆಲಯಕ್ಕೆ ಹೋದನು.” ಅವರು ಖಳು ಹೋರಿಗಳನ್ನೂ 
ಏಳು ಟಗರುಗಳನ್ನೂ ಏಳು ಕುರಿಮರಿಗಳನ್ನೂ ಏಳು 
ಆಡುಗಳನ್ನೂ ತಂದರು. ಈ ಪ್ರಾಣಿಗಳನ್ನೆಲ್ಲಾ ಇಡೀ 
ಯೆಹೂದ ಪ್ರಾಂತ್ಯದಲ್ಲಿರುವ ಪ್ರಜೆಯವರಿಗಾಗಿ, ದೇವಾ 
ಲಯದ ಶುದ್ಧೀಕರಣಕ್ಕಾಗಿ ಮತ್ತು ಯೆಹೂದ ರಾಜ್ಯ 
ಕ್ಕಾಗಿ ಪಾಪಪರಿಹಾರ ಯಜ್ಞವಾಗಿ ಅರ್ಪಿಸಿದರು. 
ಅರಸನಾದ ಹಿಜ್ಕೀಯನು ಆರೋನನ ಸಂತತಿಯರಾದ 
ಯಾಜಕರಿಗೆ ಆ ಪಶುಗಳನ್ನು ಯೆಹೋವನ ಯಜ್ಞ 
ವೇದಿಕೆಯ ಮೇಲೆ ಹೋಮಮಾಡಲು ಆಜ್ಞಾಪಿಸಿದನು. 
ಯಾಜಕರು ಹೋರಿಗಳನ್ನು ವಧಿಸಿ ಅದರ ರಕ್ತವನ್ನು 
ಯಜ್ಞವೇದಿಕೆಯ ಮೇಲೆ ಜೆಮಿಕಿಸಿದರು. ಅನಂತರ ಕುರಿ 
ಮರಿಗಳನ್ನು ವಧಿಸಿ ಅದರ ರಕ್ತವನ್ನೂ ಯಜ್ಞವೇದಿಕೆಯ 
ಮೇಲೆ ಚಿಮಿಕಿಸಿದರು. ೫೨*ಆ ಬಳಿಕ ಯಾಜಕರು 
ಹೋತಗಳನ್ನು ಅರಸನ ಮತ್ತು ಸೇರಿಬಂದ ಜನಗಳ 
ಮುಂದೆ ಫಾಪಪರಿಹಾರಕ ಯಜ್ಞಕ್ಕಾಗಿ ತಂದರು. 
ಯಾಜಕರು ಅವುಗಳ ಮೇಲೆ ಕೈಯಿಟ್ಟು ವಧಿಸಿದರು. 
ಅದರ ರಕ್ತವನ್ನು ಯಜ್ಞವೇದಿಕೆಯ ಮೇಲೆ ಪಾಪ 
ಪರಿಹಾರಕ ಯಜ್ಞವಾಗಿ ಸಮರ್ಪಿಸಿದರು. ದೇವರು 
ಇಸ್ರೇಲರ ಪಾಪಗಳನ್ನು ಕ್ಷಮಿಸುವಂತೆ ಅವರು ಹೀಗೆ 
ಮಾಡಿದರು. ಸರ್ವಾಂಗಹೋಮಗಳನ್ನೂ ಪಾಪ 
ಪರಿಹಾರಕ ಯಜ್ಞಗಳನ್ನೂ ಇಸ್ರೇಲಿನ ಸಮಸ್ತ ಜನರಿಗಾಗಿ 
ಅರ್ಪಿಸಬೇಕೆಂದು ರಾಜನು ಆಜ್ಞಾಪಿಸಿದ್ದನು. 
ದಾವೀದನೂ ಅರಸನ ದರ್ಶಿಯಾಗಿದ್ದ ಗಾದನೂ 
ಮತ್ತು ಪ್ರವಾದಿಯಾಗಿದ್ದ ನಾತಾನನೂ ಆಜ್ಞಾಪಿಸಿದಂತೆ, 
ಅರಸನಾದ ಹಿಜ್ಕೀಯನು ಲೇವಿಯರನ್ನು ತಾಳ, 
ತಂತಿವಾದ್ಯ ಮತ್ತು ಕಿನ್ನರಿಗಳೊಂದಿಗೆ ದೇವಾಲಯದಲ್ಲಿ 
ಇರಿಸಿದನು. ಈ ಆಜ್ಞೆಯು ಯೆಹೋವನಿಂದ ಪ್ರವಾದಿಗಳ 
ಮೂಲಕ ಬಂದಿತ್ತು. 26ಓೀಗೆ ಲೇವಿಯರು ದಾವೀದನ 
ಸಂಗೀತ ವಾದ್ಯಗಳೊಡನೆ ತಯಾರಾಗಿ ನಿಂತರು ಮತ್ತು 
ಯಾಜಕರು ತುತ್ತೂರಿಗಳೊಂದಿಗೆ ತಯಾರಾಗಿ ನಿಂತರು. 
27ಆ ಬಳಿಕ ಹಿಜ್ಕೀಯನು ಸರ್ವಾಂಗಹೋಮವನ್ನು 
ಅರ್ಪಿಸಲು ಆಜ್ಞಾಪಿಸಿದನು. ಸರ್ವಾಂಗಹೋಮ 
ಆರಂಭವಾದ ಕೂಡಲೇ ದೇವರಿಗೆ ಸ್ತೋತ್ರಗಾನ 
ಹಾಡುವದೂ ಪ್ರಾರಂಭವಾಯಿತು. ತುತ್ತೂರಿಯನ್ನು 
ಊದಿ ದಾವೀದನ ವಾದ್ಯಗಳನ್ನು ಬಾರಿಸಿದರು. 28ಸ್ಟೇರಿ 


2 ಪೂರ್ವಕಾಲವ್ಳತ್ತಾ 0೦ತ 29:29-30:9 614 





ಬಂದಿದ್ದ ಜನಸಮೂಹದವರು ಸಾಷ್ಟಾಂಗ ನಮಸ್ಕಾರ 
ಮಾಡಿದರು. ಯಜ್ಞವು ಮುಗಿಯುವತನಕ ದೇವರ 
ಸ್ನೋತ್ರಗಾನ ಮುಂದುವರಿಯಿತು. 

ೌಯಜ್ಞಸಮರ್ಪಣೆ ಮುಗಿದ ಬಳಿಕ ಅರಸನಾದ 
ಹಿಜ್ಮಿಯನೂ ಪ್ರಜೆಗಳೂ ಯೆಹೋವನಿಗೆ ಸಾಷ್ಟಾಂಗ 
ನಮಸ್ಕಾರಮಾಡಿದರು. ರಾಜನಾದ ಹಿಜ್ಕೀಯನು 
ಮತ್ತು ಅವನ ಅಧಿಕಾರಿಗಳು ಯೆಹೋವನಿಗೆ ಸ್ತೋತ್ರ 
ಮಾಡಬೇಕೆಂದು ಲೇವಿಯರಿಗೆ ಆಜ್ಞಾಪಿಸಿದರು. ಆಸಾಫ 
ಮತ್ತು ಅರಸನಾಗಿದ್ದ ದಾವೀದನು ರಚಿಸಿದ್ದ ಹಾಡು 
ಗಳನ್ನು ಗಾಯಕರು ಹಾಡಿ ದೇವರನ್ನು ಸ್ತುತಿಸಿದರು. 
ಹೀಗೆ ಜನರೆಲ್ಲಾ ಸಂತೋಷಪಟ್ಟರು. ಅವರೆಲ್ಲರು 
ಅಡ್ಡಬಿದ್ದು ದೇವರನ್ನು ಆರಾಧಿಸಿದರು. *' ಹಿಜ್ಕೀಯನು 
ಜನರಿಗೆ, " ಯೆಹೂದದ ಜನರೇ, ನೀವೀಗ ನಿಮ್ಮನ್ನು 
ಯೆಹೋವನಿಗೆ ಒಪ್ಪಿಸಿದ್ದೀರಿ. ನೀವೀಗ ಬಂದು ದೇವಾ 
ಲಯದಲ್ಲಿ ನಿಮ್ಮನಿಮ್ಮ ಯಜ್ಞಗಳನ್ನೂ ಕೃತಜ್ಞತಾಯಜ್ಞ 
ಗಳನ್ನೂ ಸಮರ್ಪಿಸಿರಿ'' ಎಂದು ಹೇಳಲು ಜನರು ತಮ್ಮ 
ಯಜ್ಞಗಳನ್ನು ಸಮರ್ಪಿಸಲು ಮುಂದೆ ಬಂದರು. 
ಸರ್ವಾಂಗಹೋಮ ಅರ್ಪಿಸಬೇಕೆಂದಿದ್ದವರು ಸರ್ವಾಂಗ 
ಹೋಮಗಳನ್ನು ಅರ್ಪಿಸಿದರು. 32ಹೀಗೆ ಒಟ್ಟು ಎಪ್ಪತ್ತು 
ಹೋರಿಗಳನ್ನೂ ನೂರು ಟಗರುಗಳನ್ನೂ ಇನ್ನೂರು 
ಕುರಿಗಳನ್ನೂ ಯೆಹೋವನಿಗೆ ಸರ್ವಾಂಗಹೋಮವಾಗಿ 
ಸಮರ್ಪಿಸಿದರು. *'ಪವಿತ್ರ ಯಜ್ಞಕ್ಕಾಗಿ ಆರುನೂರು 
ಹೋರಿಗಳನ್ನೂ ಮೂರುಸಾವಿರ ಆಡು ಕುರಿಗಳನ್ನೂ 
ಸಮರ್ಪಿಸಿದರು. *"ಅಲ್ಲಿ ಪಶುಗಳನ್ನು ವಧಿಸಿ ಅದರ 
ಚರ್ಮಸುಲಿದು ಯಜ್ಞಕ್ಕಾಗಿ ಸಿದ್ಧಪಡಿಸಲು ಸಾಕಷ್ಟು 
ಯಾಜಕರು ಇರಲಿಲ್ಲ. ಆಗ ಅವರ ಬಂಧುಗಳಾದ 
ಲೇವಿಯರು ಬಂದು ಆ ಕೆಲಸ ಮುಗಿಯುವ ತನಕ 
ಅವರಿಗೆ ಸಹಾಯ ಮಾಡಿದರು. ಯೆಹೋವನ ಸೇವೆಗೆ 
ತಮ್ಮನ್ನು ಸಿದ್ಧಪಡಿಸಿಕೊಳ್ಳಲು ಲೇವಿಯರು ಯಾಜಕ 
ರಿಗಿಂತ ಉತ್ಸುಕತೆಯಲ್ಲಿದ್ದರು. 35ಆ ದಿವಸ ಎಷ್ಟೋ 
ಸರ್ವಾಂಗಹೋಮಗಳನ್ನೂ ಸಮಾಧಾನಯಜ್ಞಗಳನ್ನೂ 
ಪಾನದ್ರವ್ಯದ ಹೋಮಗಳನ್ನೂ ಸಮರ್ಪಿಸಿದರು. ಹೀಗೆ 
ದೇವಾಲಯದಲ್ಲಿ ಆರಾಧನೆಯು ಮತ್ತೆ ಪ್ರಾರಂಭ 
ವಾಯಿತು. ದೇವರು ಅವುಗಳನ್ನು ತನ್ನ ಜನರಿಗಾಗಿ 
ಸಿದ್ಧಪಡಿಸಿದ್ದಕ್ಕಾಗಿಯೂ ಅದನ್ನು ಅಲ್ಬಕಾಲಾವಧಿಯಲ್ಲಿ 
ಮಾಡಿದ್ದಕ್ಕಾಗಿಯೂ ಹಿಜ್ಕೀಯನು ಮತ್ತು ಯೆಹೂದದ 
ಜನರು ಸಂತೋಷಪಟ್ಟರು. 








ಹಿಜ್ಕೀಯನು ಪಸ್ಕಹಬ್ಬವನ್ನು ಆಚರಿಸಿದ್ದು 
0 ಅರಸನಾದ ಹಿಜ್ಕೀಯನು ಯೆಹೂದದವರಿಗೂ 
ಇಸ್ರೇಲರಿಗೂ ಎಫ್ರಾಯೀಮ್‌ ಮನಸ್ಸೆ 
ಪ್ರಾಂತ್ಯಗಳವರಿಗೂ ಸಂದೇಶ ಕಳುಹಿಸಿ, ಯೆಹೋವನ 
ಆಲಯಕ್ಕೆ ಬಂದು ಇಸ್ರೇಲಿನ ಯೆಹೋವ ದೇವರಿಗೆ ಪಸ್ಕ 


ಹಬ್ಬವನ್ನು ಆಚರಿಸುವಂತೆ ಅವರನ್ನೆಲ್ಲಾ ಆಮಂತ್ರಿಸಿದನು. 

2ಹಿಜ್ಕೀಯ ಅರಸನೂ ಅಧಿಕಾರಿಗಳೂ ಜೆರುಸ 
ಲೇಮಿನ ಸಭೆಯವರೆಲ್ಲರೂ ಎರಡನೆಯ ತಿಂಗಳಲ್ಲಿ 
ಹಬ್ಬವನ್ನು ಆಚರಿಸಲು ನಿರ್ಧರಿಸಿದರು. ಅದಕ್ಕೆ ಕಾರಣ 
ವೇನಂದರೆ, ನಿಯಮಿತ ದಿವಸದಲ್ಲಿ ಹಬ್ಬ ನಡೆಸಲು 
ಸಾಧ್ಯವಾಗಲಿಲ್ಲ. ಯಾಕಂದರೆ ಬೇಕಾದಷ್ಟು ಯಾಜಕರು 
ಆ ಪರಿಶುದ್ಧ ಸೇವೆಗಾಗಿ ತಮ್ಮನ್ನು ಸಿದ್ಧಪಡಿಸಿಕೊಂಡಿರ 
ಲಿಲ್ಲ. ಅಲ್ಲದೆ ಜೆರುಸಲೇಮಿನಲ್ಲಿಯೂ ಜನ ಸೇರಿ 
ಬರಲಿಲ್ಲ. “ಈ ನಿರ್ಧಾರವು ಅರಸನಾದ ಹಿಜ್ಕೀಯನಿಗೂ 
ಜನರಿಗೂ ಸರಿಕಂಡಿತು. *ಇದನ್ನು ಬೇರ್ಷೆಬದಿಂದ 
ಹಿಡಿದು ದಾನ್‌ ಪಟ್ಟಣದವರೆಗಿನ ಜನರಿಗೆಲ್ಲಾ ಪ್ರಕಟಿಸಿ 
ದರು. ಇಸ್ರೇಲಿನ ದೇವರಾದ ಯೆಹೋವನಿಗೆ ಪಸ್ಕ 
ಹಬ್ಬವನ್ನು ಆಚರಿಸುವುದಕ್ಕಾಗಿ ಜೆರುಸಲೇಮಿಗೆ ಬರಲು 
ಎಲ್ಲರಿಗೂ ಆಹ್ವಾನಿಸಿದರು. ಮೋಶೆಯು ಹೇಳಿದ್ದ 
ನಿಯಮಕ್ಕನುಸಾರವಾಗಿ ಪಸ್ಕಹಬ್ಬವನ್ನು ಎಷ್ಟೋ ಜನರು 
ಅನೇಕ ವರ್ಷಗಳಿಂದ ಆಚರಿಸಿರಲಿಲ್ಲ. ಅದಕ್ಕಾಗಿ ಸಂದೇ 
ಶಕರು ರಾಜನ ಪತ್ರವನ್ನು ಇಡೀ ಇಸ್ರೇಲ್‌ ಮತ್ತು 
ಯೆಹೂದ ಪ್ರಾಂತ್ಯದ ಜನರಿಗೆ ಕೊಟ್ಟರು. ಅದರಲ್ಲಿ ಹೀಗೆ 
ಬರೆದಿದ್ದನು: 





“ಇಸ್ರೇಲಿನ ಮಕ್ಕಳೇ, ಅಬ್ರಹಾಮನೂ ಇಸಾಕನೂ 
ಯಾಕೋಬನೂ ಆರಾಧಿಸಿದ ದೇವರಾದ 
ಯೆಹೋವನ ಕಡೆಗೆ ತಿರುಗಿರಿ. ಆಗ ನಿಮ್ಮಲ್ಲಿ 
ಅಶ್ಯೂರದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಂಡು 
ಉಳಿದವರ ಕಡೆಗೆ ಆತನು ತಿರುಗಿಕೊಳ್ಳುವನು. 
'ನಿಮ್ಮ ತಂದೆಗಳೂ ಸಹೋದರರೂ ನಡೆದಂತೆ 
ನೀವೂ ನಡೆಯಬೇಡಿರಿ. ಅವರು ತಮ್ಮ ಪಿತೃಗಳ 
ದೇವರಾದ ಯೆಹೋವನಿಗೆ ವಿರೋಧವಾಗಿ ನಡೆದ 
ಕಾರಣ ಆತನು ಅವರನ್ನು ನಾಶನಕ್ಕೆ ಒಪ್ಪಿಸಿದನು. 
ಇದಕ್ಕೆ ನೀವೇ ಸಾಕ್ಷಿಗಳು. ನಿಮ್ಮ ಪೂರ್ವಿಕರ ಹಾಗೆ 
ಮೊಂಡರಾಗಿರಬೇಡಿ. ನೀವು ಪೂರ್ಣಮನಸ್ಸಿನಿಂದ 
ದೇವರಿಗೆ ವಿಧೇಯರಾಗಿರಿ. ಆತನ ಶಾಶ್ವತವಾದ 
ಮಹಾ ಪವಿತ್ರ ಸ್ಥಳಕ್ಕೆ ಬನ್ನಿರಿ. ನಿಮ್ಮ ದೇವರಾದ 
ಯೆಹೋವನನ್ನು ಆರಾಧಿಸಿರಿ ಮತ್ತು ಆತನ ಸೇವೆ 
ಮಾಡಿರಿ. ಆಗ ನಿಮ್ಮ ಮೇಲಿರುವ ಆತನ ಕೋಪವು 
ಶಮನವಾಗುವುದು. ನೀವು ಯೆಹೋವನಿಗೆ 
ವಿಧೇಯರಾದರೆ ನಿಮ್ಮ ಮಕ್ಕಳೂ ಬಂಧುಗಳೂ 
ತಮ್ಮನ್ನು ಸೆರೆಹಿಡಿದವರಿಂದ ಕರುಣೆಯನ್ನು 
ಹೊಂದಿ ಮತ್ತೆ ಈ ದೇಶಕ್ಕೆ ಬರುವರು. ದೇವರಾದ 
ಯೆಹೋವನು ದಯೆಯೂ ಕರುಣೆಯೂ ಉಳ್ಳವ 
ನಾಗಿದ್ದಾನೆ. ನೀವು ಆತನ ಕಡೆಗೆ ತಿರುಗಿದರೆ ಆತನು 
ನಿಮ್ಮನ್ನು ತಳ್ಳಿಬಿಡುವುದಿಲ್ಲ.'' 


615 2 ಪೂರ್ವಕಾಲವೃತ್ತಾ! 0ತ 30:10-31:1 


ಸಂದೇಶಕಾರರು ಎಫ್ರಾ,ಯೀಮ್‌ ಮತ್ತು ಮನಸ್ಸೆ 
ಪ್ರಾಂತ್ಯಗಳ ಪ್ರತಿಯೊಂದು ಪಟ್ಟಣಗಳಿಗೆ ಹೋದರು. 
ಜೆಬುಲೂನ್‌ ಪ್ರಾಂತ್ಯಕ್ಕೂ ಹೋದರು. ಆದರೆ ಜನರು 
ಸಂದೇಶಕರನ್ನು ಗೇಲಿಮಾಡಿದರು. 11 ಆದರೆ ಆಶೇರ್‌, 
ಮನಸ್ಸೆ ಮತ್ತು ಜೆಬುಲೂನ್‌ ಪ್ರಾಂತ್ಯಗಳ ಕೆಲವರು 
ತಮ್ಮನ್ನು ತಗ್ಗಿಸಿಕೊಂಡು ಜೆರುಸಲೇಮಿಗೆ ಹೋದರು. 
ಲ್ಲದಲ್ಲದೆ, ದೇವರ ಶಕ್ತಿಯು ಯೆಹೂದದ ಜನರನ್ನು 
ಒಂದಾಗಿಮಾಡಿತು. ಆದ್ದರಿಂದ ಅವರು ಅರಸನಿಗೆ ಮತ್ತು 
ಅಧಿಕಾರಿಗಳಿಗೆ ವಿಧೇಯರಾದರು. ಹೀಗೆ ಜನರು 
ಯೆಹೋವನ ಕಟ್ಟಳೆಗಳಿಗೆ ವಿಧೇಯರಾದರು. '3ಜಿರುಸ 
ಲೇಮಿನಲ್ಲಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು 
ಆಚರಿಸಲು ಎಷ್ಟೋ ಮಂದಿ ಜೆರುಸಲೇಮಿಗೆ ಎರಡ 
ನೆಯ ತಿಂಗಳಲ್ಲಿ ಬಂದರು. ಅದು ಮಹಾ ಜನಸಮೂಹ 
ವಾಗಿತ್ತು "ಆ ಜನರು ಜೆರುಸಲೇಮಿನೊಳಗಿದ್ದ ಅನ್ಯ 
ದೇವರುಗಳಿಗಾಗಿ ಮಾಡಿದ್ದ ಯಜ್ಞವೇದಿಕೆಗಳನ್ನು 
ಕೆಹವಿಹಾಕಿದರು; ವಿಗ್ರಹಗಳಿಗೆ ಧೂಪ ಸಮರ್ಪಣೆಗಾಗಿ 
ಮಾಡಿದ ವೇದಿಕೆಗಳನ್ನೂ ಹಾಳುಗೆಡಹಿದರು. ಅವು 
ಗಳನ್ನೆಲ್ಲಾ ಕಿದ್ರೋನ್‌ ಕಣಿವೆಯಲ್ಲಿ ಬಿಸಾಡಿದರು. '*ಆ 
ಬಳಿಕ ಎರಡನೆಯ ತಿಂಗಳಿನ ಹದಿನಾಲ್ಕನೆಯ ದಿವಸದಲ್ಲಿ 
ಪಸ್ಕದ ಕುರಿಮರಿಯನ್ನು ಕೊಯ್ದರು. ಯಾಜಕರೂ 
ಲೇವಿಯರೂ ನಾಚಿಕೆಯಿಂದ* ತಮ್ಮನ್ನು ಸೇವೆಗಾಗಿ 





ಆರಾಧಿಸಲು ಬಂದಿದ್ದಾರೆ. ಆದರೆ ಧರ್ಮಶಾಸ್ತ್ರದ 
ಪ್ರಕಾರ ಅವರು ತಮ್ಮನ್ನು ಶುದ್ಧ ಮಾಡಿಕೊಳ್ಳಲಿಲ್ಲ. 
ದಯಮಾಡಿ ಅವರನ್ನು ಕ್ಷಮಿಸು. ನಮ್ಮ ಪಿತೃಗಳು 
ವಿಧೇಯರಾಗಿದ್ದ ದೇವರೇ, ಜನರು ಮೋಶೆಯ 
ನಿಯಮಕ್ಕನುಸಾರವಾಗಿ ತಮ್ಮನ್ನು ಶುದ್ಧಿ ಮಾಡಿಕೊಂಡಿ 
ಲ್ಲದಿದ್ದರೂ ನೀನು ಅವರನ್ನು ದಯವಿಟ್ಟು ಕ್ಚಮಿಸು'' 
ಎಂದು ಪ್ರಾರ್ಥಿಸಿದನು. ಯೆಹೋವನು ಹಿಜ್ಕೀಯನ 
ಪ್ರಾರ್ಥನೆಯನ್ನು ಕೇಳಿ ಅವರನ್ನು ಕ್ಪಮಿಸಿದನು. 3! ಇಸ್ರ್ರೇ 
ಲರು ಜೆರುಸಲೇಮಿನಲ್ಲಿ ಹುಳಿ ಇಲ್ಲದ ರೊಟ್ಟಿಯ 
ಹಬ್ಬವನ್ನು ಏಳು ದಿವಸಗಳ ತನಕ ಆಚರಿಸಿದರು. 
ಅವರೆಲ್ಲಾ ಹರ್ಷದಿಂದ ತುಂಬಿ ಹಬ್ಬವನ್ನು ಆಚರಿಸಿದರು. 
ಯಾಜಕರೂ ಲೇವಿಯರೂ ಪ್ರತಿದಿನ ಗಟ್ಟಿಯಾಗಿ 
ಸ್ತುತಿಗೀತೆಗಳನ್ನು ಹಾಡಿದರು. 2 ದೇವರ ಸೇವೆ ಮಾಡು 
ವದನ್ನು ತಿಳಿದಿದ್ದ ಲೇವಿಯರನ್ನು ಹಿಜ್ಕೀಯನು ಪ್ರೋತ್ಸಾ 
ಹಿಸಿದನು. ಜನರು ಏಳು ದಿವಸ ಹಬ್ಬವನ್ನು ಆಚರಿಸಿ 
ಸಮಾಧಾನಯಜ್ಞವನ್ನು ಸಮರ್ಪಿಸಿದರು; ತಮ್ಮ ಪೂರ್ವಿ 
ಕರ ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿದರು. 
ಚಬಂದವರೆಲ್ಲರೂ ಇನ್ನೂ ಏಳು ದಿವಸ ಅಲ್ಲಿಯೇ 
ಇರಲು ಒಪ್ಪಿಕೊಂಡರು. ಇನ್ನೂ ಏಳು ದಿವಸ ಪಸ್ಕಹಬ್ಬ 
ಆಚರಿಸಲು ಅವರು ಸಂತೋಷಪಟ್ಟರು. 22 ಯೆಹೂದದ 
ಅರಸನಾದ ಹಿಜ್ಕೀಯನು ಸೇರಿಬಂದ ಜನರಿಗೆ ಒಂದು 





ಸಿದ್ಧಪಡಿಸಿಕೊಂಡು ಸರ್ವಾಂಗಹೋಮಕ್ಕಾಗಿ ಕಾಣಿಕೆ 
ಗಳನ್ನು ಯೆಹೋವನ ಮಂದಿರಕ್ಕೆ ತಂದರು. 
ಮೋಶೆಯ ಕಟ್ಟಳೆಯ ಪ್ರಕಾರವಾಗಿ ಅವರು ತಮ್ಮ 
ತಮ್ಮ ಸ್ಥಾನಗಳಲ್ಲಿ ನಿಂತುಕೊಂಡು ಸೇವೆ ನಡಿಸಿದರು. 
ಲೇವಿಯರು ರಕ್ತವನ್ನು ಯಾಜಕರಿಗೆ ಕೊಟ್ಟರು. ಯಾಜ 
ಕರು ಆ ರಕ್ತವನ್ನು ವೇದಿಕೆಯ ಮೇಲೆ ಚಿಮಿಕಿಸಿದರು. 
!'ಜನಸಮೂಹದವರಲ್ಲಿ ಎಷ್ಟೋ ಮಂದಿ ಪವಿತ್ರ 
ಸೇವೆಗಾಗಿ ತಮ್ಮನ್ನು ಸಿದ್ಧಮಾಡಿಕೊಂಡಿರಲಿಲ್ಲ. ಆದ್ದ 
ರಿಂದ ಪಸ್ಕದ ಕುರಿಯನ್ನು ಅವರು ವಧಿಸಲಾಗಲಿಲ್ಲ. 
ಲೇವಿಯರೇ ಅವರ ಬದಲಾಗಿ ಪಸ್ಕದ ಕುರಿಯನ್ನು 
ವಧಿಸಿದರು. ಹೀಗೆ ಲೇವಿಯರು ಪ್ರತಿಯೊಂದು ಕುರಿ 
ಯನ್ನು ದೇವರಿಗಾಗಿ ಪರಿಶುದ್ಧಗೊಳಿಸಿ ಸಮರ್ಪಿಸಿದರು. 

1819ಎಫ್ರಾ,ಯೀಮ್‌ , ಮನಸ್ಸೆ ಇಸ್ಸಾಕಾರ್‌ ಮತ್ತು 
ಜೆಬುಲೂನಿನಿಂದ ಬಂದಿದ್ದ ಎಷ್ಟೋ ಮಂದಿ ಪಸ್ಕ 
ಹಬ್ಬಕ್ಕಾಗಿ ತಮ್ಮನ್ನು ಸಿದ್ಧಮಾಡಿ ಕೊಂಡಿರಲಿಲ್ಲ. ಅವರು 
ಪಸ್ಕದ ಕುರಿಮರಿಯನ್ನು ಯೋಗ್ಯವಾದ ರೀತಿಯಲ್ಲಿ 
ತಿನ್ನಲಿಲ್ಲ. ಆದರೆ ಹಿಜ್ಜೀಯನು ಅಂಥವರಿಗೋಸ್ಕರ 
ವಾಗಿ, " ದೇವರಾದ ಯೆಹೋವನೇ, ನೀನು ಒಳ್ಳೆಯ 
ವನಾಗಿರುವೆ. ಇವರು ಯೋಗ್ಯವಾದ ರೀತಿಯಲ್ಲಿ ನಿನ್ನನ್ನು 





ನಾಚಿಕೆಯಿಂದ ದೇವರ ಕೆಲಸವನ್ನು ಅಲಕ್ಷ್ಯ ಮಾಡಿದ್ದರಿಂದ ಅವರು 
ನಾಚಿಕೊಂಡರು. 


ಸಾವಿರ ಹೋರಿಗಳನ್ನೂ ಏಳು ಸಾವಿರ ಕುರಿಗಳನ್ನೂ 
ವಧಿಸಿ ತಿನ್ನಲು ಕೊಟ್ಟನು. ಪ್ರಧಾನರು ಒಂದು ಸಾವಿರ 
ಹೋರಿಗಳನ್ನೂ ಹತ್ತು ಸಾವಿರ ಕುರಿಗಳನ್ನೂ ಸೇರಿಬಂದ 
ಜನರಿಗೆ ಕೊಟ್ಟರು. ಎಷ್ಟೋ ಮಂದಿ ಯಾಜಕರು ಪವಿತ್ರ 
ಸೇವೆಗೆ ತಮ್ಮನ್ನು ಶುದ್ಧಪಡಿಸಿಕೊಂಡರು. 23 ಯಹೂದದ 
ಜನರೆಲ್ಲರೂ ಲೇವಿಯರೂ ಇಸ್ರೇಲಿನಿಂದ ಬಂದ 
ಜನರೂ ಮತ್ತು ಇಸ್ರೇಲಿನಿಂದ ಬಂದು ಯೆಹೂದದಲ್ಲಿ 
ನೆಲೆಸಿದ್ದ ವಿದೇಶಿಯರೂ ಹಬ್ಬವನ್ನು ಆಚರಿಸಿ ಬಹಳ 
ವಾಗಿ ಸಂತೋಷಿಸಿದರು. 

35ಜ್ರಿರುಸಲೇಮಿನಲ್ಲಿ ಸಂತಸವು ತುಂಬಿತ್ತು. ಸೊಲೊ 
ಮೋನ್‌ ಅರಸನ ಸಮಯದಿಂದ ಆಂದಿನ ತನಕ ಅಂಥಾ 
ಹಬ್ಬವು ಆಚರಿಸಲ್ಪಟ್ಟಿರಲಿಲ್ಲ. ಯಾಜಕರು ಮತ್ತು 
ಲೇವಿಯರು ಎದ್ದುನಿಂತು ಜನರನ್ನು ಯೆಹೋವನು 
ಆಶೀರ್ವದಿಸುವಂತೆ ಕೇಳಿಕೊಂಡರು. ದೇವರು ಪರ 
ಲೋಕದ ತನ್ನ ಪವಿತ್ರ ನಿವಾಸಕ್ಕೆ ಬಂದ ಆ ಪ್ರಾರ್ಥನೆಗೆ 
ಕಿವಿಗೊಟ್ಟನು. 


ಅರಸನಾದ ಹಿಜ್ಕೀಯನ ಅಭಿವೃದ್ಧಿಕಾರ್ಯಗಳು 
ಗ್ಗ 1 ಪಸ್ಮಹಬ್ಬದ ಆಚರಣೆಯು ಮುಕ್ತಾಯ 
ವಾಯಿತು. ಇಸ್ರೇಲಿನಿಂದ ಜೆರುಸಲೇಮಿಗೆ 
ಬಂದಿದ್ದವರು ಯೆಹೂದದ ಪಟ್ಟಣಗಳಿಗೆ ಹೋದರು. 
ಅಲ್ಲಿದ್ದ ಕಲ್ಲಿನ ವಿಗ್ರಹಗಳನ್ನು ಒಡೆದು ನಾಶಮಾಡಿದರು; 





2 ಪೂರ್ವಕಾಲವ್ಳತ್ತಾ 0ತ 31:2-16 


ಅಶೇರಸ್ತಂಭಗಳನ್ನು ಮತ್ತು ಪೂಜಾಸ್ಥಳಗಳನ್ನು ಕೆಡವಿ 
ಹಾಕಿದರು. ಹೀಗೆ ಅವರು ಯೆಹೂದ ಮತ್ತು ಬೆನ್ಯಾ 
ಮೀನ್‌ ಪ್ರಾಂತ್ಯಗಳಲ್ಲೆಲ್ಲಾ ಸಂಚಾರ ಮಾಡಿದರು. ಆ 
ಜನರು ಎಫ್ರಾ,ಯೀಮ್‌ ಮನಸ್ಸೆ ಪ್ರಾಂತ್ಯಗಳಲ್ಲಿಯೂ 
ಹಾಗೆಯೇ ಮಾಡಿದರು. ವಿಗ್ರಹಗಳನ್ನು ಪೂಜಿಸಲು 
ಮಾಡಿದ ಎಲ್ಲಾ ವಸ್ತುಗಳನ್ನು ನಾಶಮಾಡಿದರು. ಬಳಿಕ 
ಆ ಇಸ್ರೇಲರೆಲ್ಲಾ ತಮ್ಮ ಮನೆಗಳಿಗೆ ಹಿಂದಿರುಗಿದರು. 
?ಯಾಜಕರೂ ಲೇವಿಯರೂ ಬೇರೆ ಬೇರೆ ಗುಂಪು 
ಗಳಾಗಿ ವಿಭಾಗಿಸಲ್ಪಟ್ಟಿದ್ದರು. ಪ್ರತಿಯೊಂದು ಗುಂಪಿನ 


ವರಿಗೂ ಪ್ರತ್ಯೇಕವಾದ ಸೇವಾಕಾರ್ಯವು ಕೊಡಲ್ಪ 


ಟ್ವಿತ್ತು. ಅರಸನಾದ ಹಿಜ್ಕೀಯನು ಅವರ ಕೆಲಸಗಳನ್ನು 
ಮತ್ತೆ ಪ್ರಾರಂಭಿಸಲು ಈ ಗುಂಪಿನವರಿಗೆ ಹೇಳಿದನು. 
ಹೀಗೆ ಯಾಜಕರೂ ಲೇವಿಯರೂ ಮತ್ತೆ ಸರ್ವಾಂಗ 
ಹೋಮಗಳನ್ನೂ ಸಮಾಧಾನಯಜ್ಞಗಳನ್ನೂ ಸಮರ್ಪಿ 
ಸುತ್ತಿದ್ದರು. ಅಲ್ಲದೆ ದೇವಾಲಯದೊಳಗೆ ದೇವರಿಗೆ 
ಸ್ತುತಿಗೀತೆ ಹಾಡುವ ಕೆಲಸವೂ ಅವರದೇ ಆಗಿತ್ತು. 
3ಹಿಜ್ಮೀಯನು ತನ್ನ ಪಶುಗಳಲ್ಲಿ ಕೆಲವನ್ನು ಸರ್ವಾಂಗ 
ಹೋಮಕ್ಕಾಗಿ ಕೊಟ್ಟನು. ಇವುಗಳನ್ನು ಪ್ರತಿನಿತ್ಯದ ಬೆಳಿಗ್ಗೆ 
ಮತ್ತು ಸಂಜಿ ಸಮರ್ಪಿಸುವ ಸರ್ವಾಂಗಹೋಮಗಳಿಗಾಗಿ 
ಉಪಯೋಗಿಸಿಕೊಳ್ಳಲಾಯಿತು; ಅಲ್ಲದೆ ಸಬ್ಬತ್‌ ದಿನ 
ದಂದೂ ಅಮವಾಸ್ಯೆ ದಿನದಂದೂ ಅವುಗಳನ್ನು ಅರ್ಪಿ 
ಸಿದರು. ಇವೆಲ್ಲಾ ದೇವರ ಕಟ್ಟಳಿಗಳಿಗನುಸಾರವಾಗಿದ್ದವು. 


ದೇಶದ ಜನರು ಯಾಜಕರಿಗೂ ಲೇವಿಯರಿಗೂ ತಮ್ಮ 


ಬೆಳೆಯ ಒಂದು ಪಾಲನ್ನು ಕೊಡಬೇಕಾಗಿತ್ತು ಹಿಜ್ಕೇ 
ಯನು ಯಾಜಕರಿಗೂ ಲೇವಿಯರಿಗೂ ಅವರು 
ಕೊಹಬೇಕಾಗಿದ್ದ ಪಾಲನ್ನು ಕೊಡಬೇಕೆಂದು ಜೆರುಸ 
ಲೇಮಿನಲ್ಲಿ ವಾಸಿಸುತ್ತಿದ್ದ ಜನರಿಗೆ ಆಜ್ಞಾಪಿಸಿದನು. 
ಹೀಗಿರುವಾಗ ಯಾಜಕರೂ ಲೇವಿಯರೂ ತಮ್ಮ 
ಸಮಯವನ್ನೆಲ್ಲಾ ದೇವರ ಸೇವೆಯಲ್ಲಿ ಕಳೆಯಬಹುದು. 
5ದೇಶದ ಜನರೆಲ್ಲಾ ಅರಸನ ಈ ಆಜ್ಞೆಯನ್ನು ಕೇಳಿ ಧಾನ್ಯ, 
ದ್ರಾಕ್ಟಾರಸ, ಎಣ್ಣೆ, ಜೀನುತುಪ್ಪ ಮುಂತಾದ ಎಲ್ಲವು 
ಗಳಲ್ಲಿ ಮತ್ತು ಪ್ರಥಮ ಫಲಗಳಲ್ಲಿ ಹತ್ತನೆಯ ಒಂದು 
ಪಾಲನ್ನು ಲೇವಿಯರಿಗೆ ಕೊಟ್ಟರು. "ಇಸ್ರೇಲಿನ ಮತ್ತು 
ಯೆಹೂದದ ಊರುಗಳಲ್ಲಿ ವಾಸವಾಗಿದ್ದ ಜನರು ತಮ್ಮ 
ದನಕರುಗಳಲ್ಲಿ ಮತ್ತು "ಕುರಿಗಳಲ್ಲಿ ದಶಾಂಶವನ್ನು 
ತಂದುಕೊಟ್ಟರು. ಯೆಹೋವನಿಗೆ ಮೀಸಲಾಗಿ ವಿಶೇಷ 
ಸ್ಥಳದಲ್ಲಿ ಬಡತಕ್ಕ ಪವಿತ್ರ ವಸ್ತುಗಳಲ್ಲಿಯೂ ದಶಾಂಶ 
ವನ್ನು ತಂದುಕೊಟ್ಟರು... ಇವುಗಳನ್ನೆಲ್ಲ ಅವರು ತಮ್ಮ 
ದೇವರಾದ ಯೆಹೋವನಿಗೆ ತಂದು ರಾಶಿ ಹಾಕಿದರು. 
ವರುಷದ ಮೂರನೆಯ ತಿಂಗಳಿನಲ್ಲಿ ಜನರು ತಮ್ಮ 
ಕಾಣಿಕೆಗಳನ್ನು ತರಲು ಪ್ರಾರಂಭ ಮಾಡಿದರೆ ಅದು 
ಏಳನೆಯ ತಿಂಗಳಲ್ಲಿ ಮುಗಿಯುತ್ತಿತ್ತು ಹಿಜ್ಕೀಯನೂ 
ಪ್ರಧಾನರೂ ಜನರ ಕಾಣಿಕೆಯ ರಾಶಿಯನ್ನು ನೋಡಿ 


616 


ಯೆಹೋವನಿಗೆ ಸ್ತೋತ್ರ ಮಾಡಿದರು ಮತ್ತು ಅದನ್ನು 
ಅರ್ಪಿಸಿದ ಜನರಿಗಾಗಿ ಸ್ತೋತ್ರ, ಮಾಡಿದರು. 

*ಹಿಜ್ಕೀಯನು ಕಾಣಿಕೆಯ ರಾಶಿಯ ವಿಷಯವಾಗಿ 
ಯಾಜಕರೊಂದಿಗೆ ಮತ್ತು ಲೇವಿಯರೊಂದಿಗೆ ಮಾತನಾ 
ಡಿದಾಗ ! ಚಾದೋಕನ ಕುಲದ ಮಹಾ ಯಾಜಕನಾದ 
ಅಜರ್ಯನು ಹಿಜ್ಮೀಯನಿಗೆ, "ದೇವಾಲಯಕ್ಕೆ ಜನರು 
ಕಾಣಿಕೆಗಳನ್ನು ತರಲು ಪ್ರಾರಂಭ ಮಾಡಿದಂದಿನಿಂದ 
ನಮಗೆ ಊಟಕ್ಕೆ ಯಾವ ಕೊರತೆಯೂ ಇಲ್ಲವಾಗಿದೆ. 
ನಾವು ತೃಪ್ತಿಯಾಗುವಷ್ಟು ಊಟಮಾಡಿದರೂ ಇನ್ನೂ 
ಉಳಿದಿರುತ್ತದೆ. ದೇವರು ನಿಜವಾಗಲೂ ತನ್ನ ಜನರನ್ನು 
ಆಶೀರ್ವದಿಸಿರುತಾನೆ. ಆದುದರಿಂದಲೇ ನಮಗೆ ಹೇರಳ 
ವಾಗಿ ಉಳಿದಿದೆ'' ಎಂದು ಹೇಳಿದನು. 

!!ಆಗ ಹಿಜ್ಕೀಯನು ದೇವಾಲಯದಲ್ಲಿ ಉಗ್ರಾಣದ 
ಕೋಣೆಗಳನ್ನು ಕಟ್ಟಲು ಯಾಜಕರಿಗೆ ಆಜ್ಞಾಪಿಸಿದನು. 
ಅಂತೆಯೇ ಅವುಗಳನ್ನು ಕಟ್ಟಲಾಯಿತು. 12ಆ ಬಳಿಕ 
ದೇವರಿಗೆ ಕೊಟ್ಟಿದ್ದ ದಶಮಾಂಶ ಮತ್ತು ಬೇರೆ ಕಾಣಿಕೆ 
ಗಳನ್ನು ಆ ಉಗ್ರಾಣದ ಕೋಣೆಗಳಲ್ಲಿ ಕೂಡಿಸಿಟ್ಟರು. 
ಲೇವಿಯನಾದ ಕೋನನ್ಯನು ಇದರ ಮೇಲ್ವಿಚಾರಕನಾಗಿ 
ನೇಮಿಸಲ್ಪಟ್ಟನು. ಇವನಿಗೆ ಸಹಾಯಕನಾಗಿ ಕೋನ 
ನ್ಯನ ಸೋದರನಾದ ಶಿಮ್ಮಿಯು ನೇಮಿಸಲ್ಪಟ್ಟನು. 
'3ಕೋನನ್ಯ ಮತ್ತು ಶಿಮ್ಮಿಯು ಈ ಜನರ ಮೇಲ್ವಿ 
ಚಾರಕರಾಗಿದ್ದರು; ಯೆಹೀಯೇಲ್‌, ಅಜಜ್ಯ, ನಹತ್‌, 
ಅಸಾಹೇಲ್‌, ಯೆರೀಮೋತ್‌, ಯೋಜಾಬಾದ್‌, ಎಲೀ 
ಯೇಲ್‌, ಇಸ್ಮಾಕ್ಯ, ಮಹತ್‌ ಮತ್ತು ಬೆನಾಯ, ಇವರನ್ನು 
ಸಹಾಯಕರಾಗಿ ಅರಸನಾದ ಹಿಜ್ಮೀಯನೂ ದೇವಾಲ 
ಯದ ಮೇಲ್ವಿಚಾರಕನಾದ ಅಜರ್ಯನೂ ಆರಿಸಿದರು. 
ಕೋರೆ ಎಂಬ ಲೇವಿಯು ಜನರು ದೇವರಿಗೆ ಸ್ವಇಚ್ಛೆ 
ಯಿಂದ ಸಮರ್ಪಿಸಿದ ಕಾಣಿಕೆಗೆ ಮುಖ್ಯಸ್ತನಾಗಿದ್ದನು. 
ಅವನು ಅದರ ಲೆಕ್ಕವನ್ನು ಒಪ್ಪಿಸುತ್ತಿದ್ದನು. ಅಲ್ಲದೆ 
ಯೆಹೋವನಿಗೆ ಕೊಟ್ಟವುಗಳನ್ನು ಮತ್ತು ಯೆಹೋವನಿಗೆ 
ಮೀಸಲಾಗಿಟ್ಟ ಕಾಣಿಕೆಗಳನ್ನು ಹಂಚಿಕೊಡುವುದು ಅವನ 
ಜವಾಬ್ದಾರಿಕೆಯಾಗಿತ್ತು ಅಲ್ಲದೆ ಅವನು ಪೂರ್ವದ ಬಾಗಿ 
ಲಿನ ದ್ವಾರಪಾಲಕನಾಗಿದ್ದನು. ಅವನು ಲೇವಿಯನಾದ 
ಇಮ್ನನ ಮಗನು. ಏದೆನ್‌, ಮಿನ್ಯಾಮಿನ್‌, 
ಯೇಷೂವ, ಶೆಮಾಯ, ಅಮರ್ಯ ಮತ್ತು ಶೆಕನ್ಯ 
ಇವರು ಕೋರೆಯ ಸಹಾಯಕರು. ಇವರು ಯಾಜಕರು 
ವಾಸಿಸುವ ಪಟ್ಟಣಗಳಲ್ಲಿದ್ದು ನಂಬಿಗಸ್ತಿಕೆಯಿಂದ ಸೇವೆ 
ಮಾಡಿದರು. ಕೂಡಿಸಿದ ಕಾಣಿಕೆಗಳನ್ನು ನಂಬಿಗಸಿಕೆ 
ಯಿಂದ ಯಾಜಕರ ಕುಟುಂಬದವರಿಗೆ ಪಕ್ಷಪಾತವಿಲ್ಲದೆ 
ಹಂಚಿದರು. ಮೂರು ವರ್ಷಕ್ಕೆ ಮೇಲ್ಪಟ್ಟ ಎಲ್ಲಾ ಗಂಡು 
ಮಕ್ಕಳಿಗೂ ಲೇವಿಯರ ವಂಶಾವಳಿ ಪಟ್ಟಿಯಲ್ಲಿ ಹೆಸರು 
ದಾಖಲಾದವರೆಲ್ಲರಿಗೂ ಹಂಚಿದರು. ಗಂಡಸರು ದೇವಾ 
ಲಯದಲ್ಲಿ ತಮಗೆ ಒಪ್ಪಿಸಿರುವ ಕೆಲಸಗಳನ್ನು 


617 2 ಪೂರ್ವಕಾಲವೃತ್ತಾ 0ತ 31:17-32:12 


ಮಾಡಿದರು. !'ಒಟ್ಟುಗೂಡಿಸಿದ ಕಾಣಿಕೆಯಲ್ಲಿ ಯಾಜ 


ಕರೂ ತಮ್ಮ ಪಾಲನ್ನು ತೆಗೆದುಕೊಂಡರು. ಇದನ್ನು 


ವಂಶಾವಳಿಗನುಸಾರವಾಗಿ ಮಾಡಲಾಯಿತು. ಲೇವಿಯ 
ರಲ್ಲಿ ಇಪ್ಪತ್ತು ವರ್ಷದವರೂ ಅದಕ್ಕಿಂತ ಹೆಚ್ಚು ವಯಸ್ಸಾ 
ದವರೂ ತಮ್ಮ ಪಾಲನ್ನು ಜವಾಬ್ದಾರಿಗಳಿಗನುಸಾರವಾಗಿ 
ತಮ್ಮ ಗುಂಪುಗಳಿಗನುಸಾರವಾಗಿಯೂ ಹೊಂದಿ 
ಕೊಂಡರು. ಲೇವಿಯರ ಹೆಂಡತಿಯರಿಗೂ ಮಕ್ಕಳಿಗೂ 
ಎಲ್ಲರಿಗೂ ಅದರಲ್ಲಿ ಪಾಲು ದೊರೆಯಿತು. ಯಾರ್ಯಾರ 
ಹೆಸರುಗಳು ಲೇವಿಯರ ಕುಟುಂಬದ ಪಟ್ಟಿಯಲ್ಲಿ 
ಬರೆಯಲ್ಪಟ್ಟಿತ್ತೊ ಅವರೆಲ್ಲರಿಗೆ ಪಾಲು ದೊರೆಯಿತು. 
ಯಾಕಂದರೆ ಲೇವಿಯರು ತಮ್ಮನ್ನು ದೇವಾಲಯದ 
ಸೇವೆಗೆ ಯಾವಾಗಲೂ ಸಿದ್ಧಪಡಿಸಿಕೊಳ್ಳುತ್ತಿದ್ದರು. 
1 ಆರೋನನ ಸಂತತಿಯ ಕೆಲವು ಯಾಜಕರಿಗೆ ಲೇವಿ 
ಯರು ವಾಸಿಸುತ್ತಿದ್ದ ಪಟ್ಟಣಗಳ ಹತ್ತಿರ ಹೊಲಗಳಿದ್ದವು. 
ಆರೋನನ ಸಂತತಿಯವರಲ್ಲಿ ಕೆಲವರು ಲೇವಿಯರ 
ಪಟ್ಟಣಗಳಲ್ಲಿಯೂ ವಾಸಮಾಡುತ್ತಿದ್ದರು. ಈ ಆರೋ 





ನನ ಸಂತತಿಯವರಿಗೆ ಪಾಲು ಕೊಡಲು ಕೆಲವರನ್ನು 
ನೇಮಿಸಲಾಯಿತು. ಗಂಡಸರಿಗೆ ಮತ್ತು ವಂಶಾವಳಿಯಲ್ಲಿ 


ಹೆಸರನ್ನು ಹೊಂದಿದ್ದ ಎಲ್ಲಾ ಲೇವಿಯರಿಗೆ ಸಂಗ್ರಹಿ 
ಸಲ್ಪಟ್ಟಿದ್ದರಲ್ಲಿ ಅವರವರ ಪಾಲು ದೊರೆಯಿತು. 

ಸ ಹೀಗೆ ಅರಸನಾದ ಹಿಜ್ಕೀಯನು ಯೆಹೂದ ದೇಶ 
ದಲ್ಲಿ ಈ ಒಳ್ಳೆಯ ಕಾರ್ಯವನ್ನು ಮಾಡಿದನು. ದೇವರಾದ 
ಯೆಹೋವನ ದೃಷ್ಟಿಯಲ್ಲಿ ಯೋಗ್ಯವಾದದ್ದನ್ನು ನಂಬಿ 
ಗಸ್ತಿಕೆಯಿಂದ ಮಾಡಿದನು. 2[ಓಜ್ಕೇಯನು ತಾನು 
ಪ್ರಾರಂಭಿಸಿದ ಪ್ರತಿಯೊಂದು ಕಾರ್ಯಗಳನ್ನೂ ದೇವಾಲ 
ಯದ ಕಾರ್ಯಗಳನ್ನೂ ದೇವರ ಕಟ್ಟಳೆಗಳನ್ನೂ ಆನು 


ಸರಿಸುವದನ್ನು ಪೂರ್ಣ ಹೃದಯದಿಂದ ಮಾಡಿ ಯಶಸ್ವಿ 


ಯಾದನು. 


ಹಿಜ್ಕೀಯನಿಗೆ ತೊಂದರೆಕೊಟ್ಟ ಅಶ್ಯೂರದ ಅರಸನು 
ಬೋ ಒಳ್ಳೆಯ ಕಾರ್ಯಗಳನ್ನು ಹಿಜ್ಕೀಯನು 

ಮಾಡುತ್ತಿರುವಾಗ ಅಶ್ಯೂರದ ರಾಜನಾದ 
ಸನ್ಹೇರೀಬನು ಯೆಹೂದದ ಮೇಲೆ ಯುದ್ಧ ಮಾಡಲು 
ಬಂದನು. ಸರಿಯಾದ ಸಮಯದಲ್ಲಿ ಪಟ್ಟಣದ ಮೇಲೆ 
ದಾಳಿ ಮಾಡಿ ಸೋಲಿಸುವದಕ್ಕೋಸ್ಕರ ಸನ್ನೇರೀಬನೂ 
ಅವನ ಸೈನಿಕರೂ ಪಟ್ಟಣಗಳ ಕೋಟೆಗಳ ಹೊರಗಡೆ 
ಪಾಳೆಯ ಮಾಡಿದರು.?ಜೆರುಸಲೇಮಿನ ಮೇಲೆ ದಾಳಿ 
ಮಾಡಲಿಕ್ಕೋಸ್ಕರ ಸನ್ಹೇರೀಬನು ಬಂದಿದ್ದಾನೆಂದು 
ಹಿಜ್ಮೀಯನಿಗೆ ತಿಳಿಯಿತು3ಅವನು ತನ್ನ ಅಧಿಕಾರಿ 
ಗಳನ್ನೂ ಸೇನಾಪತಿಗಳನ್ನೂ ವಿಚಾರಿಸಿದನು. ಪಟ್ಟಣದ 
ಹೊರಗಿರುವ ಬುಗ್ಗೆಯನ್ನು ನಿಲ್ಲಿಸಿಬಿಡಬೇಕೆಂದು ಅವರೆ 
ಲ್ಲರೂ ಆಲೋಚನೆ ಮಾಡಿದರು. ಇದನ್ನು ಮಾಡಿ 
ಮುಗಿಸಲು ಅಧಿಕಾರಿಗಳೂ ಸೇನಾಪತಿಗಳೂ ಸಹಾಯ 


ಮಾಡಿದರು. “ಅನೇಕ ಜನರು ಒಟ್ಟಾಗಿ ಬಂದು ದೇಶದ 
ಮಧ್ಯದಲ್ಲಿ ಹರಿಯುವ ಹಳ್ಳಗಳನ್ನೂ ತೊರೆಗಳನ್ನೂ 
ಬುಗ್ಗೆಗಳನ್ನೂ ನಿಲ್ಲಿಸಿದರು. ಅಶ್ಯೂರದ ಅರಸನು 
ಬಂದಾಗ ಅವನಿಗೆ ನೀರು ಸಿಗದಂತೆ ಮಾಡಿದರು. 
5ನಂತರ ಹಿಜ್ಕೀಯನು ಜೆರುಸಲೇಮಿನ ಬಿದ್ದುಹೋಗಿದ್ದ 
ಕೋಟೆಗೋಡೆಗಳನ್ನು ಕಟ್ಟಿಸಿ ಭದ್ರಪಡಿಸಿದನು, ಪೌಳಿ 
ಗೋಡೆಯ ಮೇಲೆ ಬುರುಜು ಕಟ್ಟಿಸಿದನು. ಅಲ್ಲದೆ 
ಪೌಳಿಗೋಡೆಯ ಹೊರಗೆ ಇನ್ನೊಂದು ಗೋಡೆಯನ್ನೂ 
ಕಟ್ಟಿದನು. ಜಿರುಸಲೇಮಿನ ಹಳೇ ಭಾಗದ ಪೂರ್ವದ 
ಗೋಡೆಯನ್ನು ಭದ್ರಪಡಿಸಿದನು. ಅವನು ಅನೇಕ 
ಆಯುಧಗಳನ್ನು ಮತ್ತು ಗುರಾಣಿಗಳನ್ನು ಮಾಡಿಸಿದನು. 
67 ಹಿಜ್ಕೀಯನು. ಸೈನಿಕರಿಗೆಲ್ಲಾ ದಳಪತಿಗಳನ್ನು ನೇಮಿಸಿ 
ದನು. 'ಚಿರುಸಲೇಮಿನ ನಗರದ ಹೆಬ್ಬಾಗಿಲ ಬಳಿಯಲ್ಲಿದ್ದ 
ಮೈದಾನದಲ್ಲಿ ಹಿಜ್ಕೀಯನು ಸೇನಾಪತಿಗಳೊಂದಿಗೆ ಸಮಾ 
ಲೋಚನೆ ನಡಿಸಿದನು; ಅವರನ್ನು ಪ್ರೋತ್ಸಾಹಿಸಿ ಹುರಿ 
ದುಂಬಿಸಿದನು. ""ಧೈರ್ಯಶಾಲಿಗಳಾಗಿರಿ. ಬಲಗೊಳ್ಳಿರಿ. 
ಅಶ್ಯೂರದ ಅರಸನಿಗಾಗಲೀ ಅರಸನೊಂದಿಗಿರುವ ಆ 
ದೊಡ್ಡ ಸೈನ್ಯಕ್ಕಾಗಲೀ ಭಯಪಡಬೇಡಿರಿ. ಅವನಿ 
ಗಿಂತಲೂ ಹೆಚ್ಚಾದ ಸಾಮರ್ಥ್ಯ ನಮಗಿದೆ. *ಅಶ್ಯೂರದ 
ರಾಜನ ಬಳಿಯಲ್ಲಿ ಮನುಷ್ಯರು ಮಾತ್ರ ಇರುವರು. 
ಆದರೆ ನಮ್ಮೊಂದಿಗೆ ದೇವರಾದ ಯೆಹೋವನಿದ್ದಾನೆ. 
ನಮ್ಮ ದೇವರು ನಮಗೆ ಸಹಾಯ ಮಾಡುತ್ತಾನೆ. ನಮ್ಮ 
ಯುದ್ಧ ದಲ್ಲಿ ಆತನು ನಮಗೋಸ್ಕರ ಕಾದಾಡುವನು 
ಎಂದು. ಹೇಳಿ ಹಿಜ್ಕೀಯ ಅರಸನು ತನ್ನ ಜನರನ್ನು 
ಪೊ ಪ್ರೋತ್ಸಾಹಿಸಿ ಬಲಗೊಳಿಸಿದನು. 

*ಅಶ್ಯೂರದ ಅರಸನಾದ ಸನ್ಹೇರೀಬನು ತನ್ನ ಸಮಸ್ತ 
ಸೈನ್ಯದೊಡನೆ ಲಾಕೀಷ್‌ ಪಟ್ಟಣದ ಸಮೀಪದಲ್ಲಿ 
ಪಾಳೆಯ ಮಾಡಿಕೊಂಡಿದ್ದನು. ಅಲ್ಲಿ ತನ್ನ ಸೇವಕರನ್ನು 
ಯೆಹೂದದ ಅರಸನಾದ ಹಿಜ್ಕೀಯನ ಬಳಿಗೂ ಮತ್ತು 
ಜಿರುಸಲೇಮಿನಲ್ಲಿದ್ದ ಎಲ್ಲಾ ಯೆಹೂದದ ಜನರ ಬಳಿಗೂ 
ಸಂದೇಶದೊಡನೆ ಕಳುಹಿಸಿದನು. ''ಅವರು ಹೇಳಿದ್ದೇ 
ನಂದರೆ., "ಅಶ್ಯೂರದ ಅರಸನಾದ ಸನ್ಹೇರೀಬನು ಹೇಳು 
ವದೇನಂದರೆ, ಮುತ್ತಿಗೆ ಹಾಕಲ್ಪಟ್ಟ ಜಿರುಸಲೇಮಿನಲ್ಲಿ 
ನಿಮ್ಮನ್ನು ಇರುವಂತೆ ಮಾಡಿರುವ ಯಾವುದರ ಮೇಲೆ 
ನೀವು ಭರವಸವನ್ನಿಟ್ಟಿದ್ದೀರಿ? 11 ಹಿಜ್ಕೀಯನು ನಿಮ್ಮನ್ನು 
ಮೋಸಪ ಪಡಿಸುತ್ತಿದ್ದಾನೆ. ನೀವು ಜಿರುಸಲೇಮಿನಲ್ಲಿಯೇ 
ಇರುವಂತೆ ಹೇಳಿ ನಿಮಗೆ ಮೋಸಮಾಡುತ್ತಿದ್ದಾನೆ. ಹಾಗೆ 
ಮಾಡಿದರೆ ನೀವು ಅನ್ನನೀರಿಲ್ಲದೆ ಸಾಯುವಿರಿ. ನಿಮಗೆ 
ಹಿಜ್ಕೀಯನು ನಮ್ಮ ದೇವರಾದ ಯೆಹೋವನು 
ಅಶ್ಯೂರದ ರಾಜನಿಂದ ಕಾಪಾಡುವನು ಎಂದು ಹೇಳು 
ತ್ತಾನಲ್ಹಾ? 128 ಹಿಜ್ಕೀಯನು ತಾನೇ ಪೂಜಾಸ್ಥಳಗಳನ್ನೂ 
ವೇದಿಕೆಗಳನ್ನೂ ತೆಗೆದುಹಾಕಿದ್ದಾನೆ. ಒಂದೇ ಒಂದು 
ಧೂಪವೇದಿಕೆಯಲ್ಲಿ ಧೂಪಹಾಕಿ ಆರಾಧಿಸಬೇಕೆಂದು 


2 ಪೂರ್ವಕಾಲವ್ಳತ್ತಾ 0ತ 32:13-31 


ಅವನು ಯೆಹೂದ ಮತ್ತು ಜೆರುಸಲೇಮಿನ ಜನರಾದ 
ನಿಮಗೆ ಹೇಳುತ್ತಿದ್ದಾನೆ. '3ನಮ್ಮ ಪೂರ್ವಿಕರೂ ನಾನೂ 
ಬೇರೆ ದೇಶಗಳಿಗೆಲ್ಲಾ ಏನು ಮಾಡಿದ್ದೇವೆಂದು ನಿಮಗೆ 
ತಿಳಿದದೆ. ಆ ದೇಶದ ದೇವರುಗಳು ಅವರನ್ನು ಕಾಪಾಡ 
ಲಿಲ್ಲ. ಆ ದೇವರುಗಳು ಅವರನ್ನು ನಾಶಮಾಡದಂತೆ 
ನನ್ನನ್ನು ತಡೆಯಲಿಲ್ಲ. “ನನ್ನ ಪೂರ್ವಿಕರು ಆ ದೇಶ 
ಗಳನ್ನು ನಾಶಮಾಡಿದರು. ಯಾವ ದೇವರೂ ತನ್ನ 
ಜನರನ್ನು ನಾನು ನಾಶಮಾಡದಂತೆ ನನ್ನನ್ನು ತಡೆಯಲು 
ಸಾಧ್ಯವಿಲ್ಲ. ನಿಮ್ಮ ದೇವರು ನನ್ನಿಂದ ನಿಮ್ಮನ್ನು ಕಾಪಾಡು 
ವನು ಎಂದು ನೀವು ನೆನಸುತ್ತೀರೋ? "ಹಿಜ್ಕೀಯನು 
ನಿಮ್ಮನ್ನು ಮೋಸಗೊಳಿಸದಂತೆ ಜಾಗರೂಕರಾಗಿರಿ. ಅವ 
ನನ್ನು ನಂಬಬೇಡಿರಿ. ಯಾವ ದೇಶದ ದೇವರಿಗಾಗಲೀ 
ಅವನ ಜನರಿಗಾಗಲೀ ನನ್ನನ್ನೂ ನನ್ನ ಪೂರ್ವಿಕರನ್ನೂ 
ತಡೆಯಲು ಸಾಧ್ಯವಾಗಲಿಲ್ಲ. ನಿಮ್ಮ ದೇವರೂ ನನ್ನನ್ನು 
ತಡೆಯಲು ಸಾಧ್ಯವಿಲ್ಲ.'' 

16ಅಶ್ಯೂರ್ಯ ಅರಸನ ಸೇವಕರು ದೇವರಾದ 
ಯೆಹೋವನ ವಿರುದ್ಧವಾಗಿಯೂ ದೇವರ ಸೇವಕನಾದ 
ಹಿಜ್ಕೀಯನ ವಿರುದ್ಧವಾಗಿಯೂ ಕೀಳಾಗಿ ಮಾತಾಡಿ 
ದರು; ಇಸ್ರೇಲಿನ ದೇವರಾದ ಯೆಹೋವನನ್ನು ಹಾಸ್ಯ 
ಮಾಡಿದರು. "'ಅಶ್ಯೂರದ ಅರಸನು ಇಸ್ರೇಲಿನ ದೇವ 
ರಾದ ಯೆಹೋವನನ್ನು ಅವಮಾನ ಮಾಡಿ ಬರೆದ ಪತ್ರ, 
ಹೀಗಿತ್ತು: ""ಇತರ ದೇಶಗಳ ದೇವರುಗಳು ತಮ್ಮ ಜನ 
ರನ್ನು ನಾಶಮಾಡದಂತೆ ನನ್ನನ್ನು ತಡೆಯಲು ಸಾಧ್ಯ 


618 


ದೇವರ ಮಂದಿರದೊಳಕ್ಕೆ ಹೋದಾಗ ಅವನ ಸ್ವಂತ 
ಮಕ್ಕಳಲ್ಲಿ ಕೆಲವರು ಅವನನ್ನು ಖಡ್ಗದಿಂದ ಸಂಹರಿಸಿ 
ದರು. ಈ ರೀತಿಯಾಗಿ ದೇವರಾದ ಯೆಹೋವನು 
ಜೆರುಸಲೇಮಿನ ಜನರನ್ನು ಅಶ್ಯೂರದ ಅರಸನಾದ 
ಸನ್ಹೇರಿಬನಿಂದಲೂ ಮತ್ತು ಇತರ ಎಲ್ಲಾ ಜನರಿಂದಲೂ 
ಪಾರುಮಾಡಿದನು; ಹಿಜ್ಮೀಯನನ್ನು ಮತ್ತು ಜೆರುಸ 
ಲೇಮಿನ ಜನರನ್ನೂ ಪರಿಪಾಲನೆ ಮಾಡಿದನು. ಎಷ್ಟೋ 
ಜನರು ಜಿರುಸಲೇಮಿನಲ್ಲಿನ ದೇವರಾದ ಯೆಹೋವನಿಗೆ 
ಕಾಣಿಕೆಗಳನ್ನು ತಂದರು. ಹಾಗೆಯೇ ಅರಸನಾದ ಹಿಜ್ಕೇ 
ಯನಿಗೂ ಬೆಲೆಬಾಳುವ ವಸ್ತುಗಳನ್ನು ತಂದರು. ಅಂದಿ 
ನಿಂದ ಬೇರೆ ದೇಶದವರು ಹಿಜ್ಮೀಯನನ್ನು 
ಗೌರವಿಸಿದರು. 

೫ ಸಮಯದಲ್ಲಿ ಹಿಜ್ಕೀಯನು ಮರಣಕರವಾದ 
ರೋಗದಿಂದ ನರಳುತ್ತಾ ಇದ್ದದರಿಂದ ಯೆಹೋವನಿಗೆ 
ಪ್ರಾರ್ಥಿಸಿದನು. ಯೆಹೋವನು ಹಿಜ್ಮೀಯನೊಂದಿಗೆ 
ಮಾತನಾಡಿ ಅವನಿಗೊಂದು ಗುರುತನ್ನು ಕೊಟ್ಟನು. 
ದರೆ ಹಿಜ್ಕೀಯನ ಹೃದಯವು ಗರ್ವದಿಂದ ತುಂಬಿತ್ತು 
ಅವನು ದೇವರ ಕರುಣೆಗಾಗಿ ಉಪಕಾರಸ್ತುತಿ ಹೇಳಲಿಲ್ಲ. 
ಇದರಿಂದಾಗಿ ಆತನು ಹಿಜ್ಕೀಯನ ಮೇಲೂ ಯೆಹೂದ 
ಮತ್ತು ಜಿರುಸಲೇಮಿನ ಜನರ ಮೇಲೂ ಕೋಪ 
ಗೊಂಡನು. ಆಗ ಹಿಜ್ಕೀಯನೂ ಜಿರುಸಲೇಮಿನ 
ನಿವಾಸಿಗಳೂ ತಮ್ಮ ಹೃದಯವನ್ನು ಪರಿವರ್ತಿಸಿ 
ಕೊಂಡರು; ತಮ್ಮನ್ನು ಬಹಳವಾಗಿ ತಗ್ಗಿಸಿಕೊಂಡು 





ವಾಗಲಿಲ್ಲ ಅದೇ ರೀತಿಯಲ್ಲಿ ಹಿಜ್ಕೀಯನ ದೇವರು ತನ್ನ 
ಜನರನ್ನು ನಾಶಮಾಡದ ಹಾಗೆ ನನ್ನನ್ನು ತಡೆಯಲು 
ಸಾಧ್ಯವಿಲ್ಲ''*ಜೆರುಸಲೇಮಿನ ಪೌಳಿಗೋಡೆಯ 
ಮೇಲಿದ್ದ ಯೆಹೂದದ ಜನರನ್ನುದ್ದೇಶಿಸಿ ಜೆರುಸ 
ಲೇಮಿನ ಜನರು ಭಯಪಡಲೆಂದು ಸನ್ಹೇರೀಬನ ಸೇವ 
ಕರು ಗಟ್ಟಿಯಾಗಿ ಇಬ್ರಿಯ ಭಾಷೆಯಲ್ಲಿ ಮಾತನಾ 
ಡಿದರು. ಜಿರುಸಲೇಮನ್ನು ವಶಪಡಿಸಿಕೊಳ್ಳಲು ಅವರು 
ಹೀಗೆ ಮಾಡಿದರು. ಲೋಕದ ಜನರು ಆರಾಧಿಸಿದ 
ಮತ್ತು ಕೈಯಾರೆ ಮಾಡಿದ್ದ ದೇವರುಗಳನ್ನು ಜೆರುಸ 
ಲೇಮಿನ ದೇವರೊಂದಿಗೆ ಹೋಲಿಸಿ ಆತನ ವಿರುದ್ಧವಾಗಿ 
ಮಾತಾಡಿದರು. 

ಅರಸನಾದ ಹಿಜ್ಕೀಯನೂ ಆಮೋಚನ ಮಗನಾದ 
ಯೆಶಾಯನೆಂಬ ಪ್ರವಾದಿಯೂ ತಮಗೆ ಬಂದೊದಗಿದ 
ಸಮಸ್ಯೆಗಾಗಿ ಪರಲೋಕದ ಕಡೆಗೆ ನೋಡಿ ಗಟ್ಟಿಯಾಗಿ 
ಪ್ರಾರ್ಥಿಸಿದರು. *'ಆಗ ಯೆಹೋವನು ಅಶ್ಯೂರದ ಅರ 
ಸನ ಪಾಳೆಯಕ್ಕೆ ದೇವದೂತನನ್ನು ಕಳುಹಿಸಿದನು. ಆ 
ದೂತನು ಅಶ್ಯೂರದ ಎಲ್ಲಾ ಸೈನ್ಯದವರನ್ನು ಅವರ 
ಅಧಿಕಾರಿಗಳನ್ನೂ ಸಂಹರಿಸಿದನು. ಆಗ ಅಶ್ಯೂರದ 
ಅರಸನು ತನ್ನ ಸ್ವಂತ ದೇಶಕ್ಕೆ ಹಿಂತಿರುಗಿದನು. ಅವನ 
ಜನರು ಅವನ ವಿಷಯದಲ್ಲಿ ನಾಚಿಕೆಪಟ್ಟರು. ಅವನು ತನ್ನ 


ಗರ್ವಪಹುವದನ್ನು ನಿಲ್ಲಿಸಿದರು. ಆದುದರಿಂದ ಹಿಜ್ಕೇ 
ಯನು ಇದ್ದಷ್ಟು ಕಾಲ ಯೆಹೋವನ ಕೋಪ ಅವರ 
ಮೇಲೆ ಬರಲಿಲ್ಲ. 

2ಹಿಜ್ಕೀಯನಿಗೆ ಬೇಕಾದಷ್ಟು ಧನೈಶ್ಚರ್ಯಗಳಿದ್ದವು. 
ಅವನು ಬೆಳ್ಳಿಬಂಗಾರಗಳನ್ನೂ ಸುಗಂಧವಸ್ತುಗಳನ್ನೂ 
ಗುರಾಣಿಗಳನ್ನೂ ಬೆಲೆಬಾಳುವ ಆಭರಣಗಳನ್ನೂ 
ಇಡಲು ಸ್ಥಳವನ್ನು ಏರ್ಪಡಿಸಿದನು. ಧಾನ್ಯ, ಹೊಸ 
ದ್ರಾಕ್ಬಾರಸ, ಎಣ್ಣೆ ಇವುಗಳನ್ನೆಲ್ಲಾ ಸಂಗ್ರಹಿಸಲು ಉಗ್ರಾ, 
ಣಗಳನ್ನು ನಿರ್ಮಿಸಿದನು. ಪಶುಗಳಿಗೂ ಮಂದೆಗಳಿಗೂ 
ಹಟ್ಟಿಗಳನ್ನು ಕಟ್ಟಿಸಿದನು. 39 ಅವನು ನಗರಗಳನ್ನು ಕಟ್ಟಿಸಿ 
ದನು. ಅವನಿಗೆ ದನಕುರಿಗಳ ದೊಡ್ಡ ಹಿಂಡುಗಳಿದ್ದವು; 
ದೇವರು ಅವನಿಗೆ ಅಪರಿಮಿತವಾದ ಐಶ್ವರ್ಯವನ್ನು 
ಕೊಟ್ಟನು. *ಹಿಜ್ಮೀಯನು ಗೀಹೋನ್‌ ಬುಗ್ಗೆಯನ್ನು 
ತಡೆದು ಆ ನೀರು ಪಶ್ಚಿಮದ ಕಡೆಯಲ್ಲಿದ್ದ ದಾವೀದ 
ನಗರಕ್ಕೆ ನೇರವಾಗಿ ಇಳಿದುಬರುವಂತೆ ಮಾಡಿದನು. 
ಅವನು ಕೈಹಾಕಿದ ಕಾರ್ಯಗಳೆಲ್ಲವೂ ಸಫಲವಾದವು. 

31ಓಂದು ಸಾರಿ ಬಾಬಿಲೋನಿನವರು ಹಿಜ್ಕೀಯನ 
ಬಳಿಗೆ ದೂತರನ್ನು ಕಳುಹಿಸಿದರು. ಅವರು ದೇಶದಲ್ಲಿ 
ಆದ ಅದ್ಭುತ ವಿಷಯದ ಬಗ್ಗೆ ವಿಚಾರಿಸಿದರು. ಅವರು 
ಹಿಜ್ಕೀಯನ ಬಳಿಗೆ ಬಂದಾಗ ದೇವರು ಅವನನ್ನು 


619 2 ಪೂರ್ವಕಾಲವೃತ್ತಾ 0ತ 32:32-33:15 


ಪರೀಕ್ಬಿಸುವುದಕ್ಕಾಗಿಯೂ ಅವನ ಹೃದಯದಲ್ಲಿದ್ದ 
ಪ್ರತಿಯೊಂದು ಆಲೋಚನೆಯನ್ನು ತಿಳಿದುಕೊಳ್ಳುವು 
ದಕ್ಕಾಗಿಯೂ ಅವನನ್ನು ತೊರೆದುಬಿಟ್ಟನು. 

ಹಿಜ್ಕೀಯನು ಮಾಡಿದ ಇತರ ಕಾರ್ಯಗಳೂ ಅವನ 
ಭಕ್ತಿಕಾರ್ಯಗಳೂ ಆಮೋಚನ ಮಗನಾದ ಯೆಶಾಯನ 
ದರ್ಶನ ಗ್ರಂಥದಲ್ಲಿ ಬರೆದಿವೆ; ಯೆಹೂದ ಮತ್ತು 
ಇಸ್ರೇಲ್‌ ರಾಜರ ಚರಿತ್ರೆ ಪುಸ್ತಕದಲ್ಲೂ ಬರೆದಿರುತ್ತವೆ. 
3ಹಿಜ್ಯೀಯನು ಸತ್ತು ತನ್ನ ಪೂರ್ವಿಕರ ಬಳಿಗೆ ಸೇರಿದಾಗ 
ಅವನ ಶವವನ್ನು ದಾವೀದ ವಂಶದವರ ಕುಟುಂಬ 
ಸ್ಮಶಾನ ಭೂಮಿಯ ದಿಬ್ಬದ ಮೇಲೆ ಸಮಾಧಿ ಮಾಡಿ 
ದರು. ಅವನು ಸತ್ತಾಗ ಎಲ್ಲಾ ಯೆಹೂದದ ಜನರೂ 
ಜೆರುಸಲೇಮಿನ ಜನರೂ ಅವನಿಗೆ ಹೆಚ್ಚಾದ ಗೌರವವನ್ನು 
ಕೊಟ್ಟರು. ಹಿಜ್ಕೀಯನ ಬದಲು ಅವನ ಮಗನಾದ 
ಮನಸ್ಸೆಯು ಅರಸನಾದನು. 


ಯೆಹೂದದ ಅರಸನಾದ ಮನಸ್ಸೆ 

ಎ es ಪಟ್ಟಕ್ಕೆ ಬಂದಾಗ ಹನ್ನೆರಡು 

ವರುಷದವನಾಗಿದ್ದನು. ಅವನು ಜಿರುಸಲೇಮಿ 
ನಲ್ಲಿ ರಾಜನಾಗಿ ಐವತ್ತೈದು ವರುಷ ರಾಜ್ಯಭಾರ 
ಮಾಡಿದನು. `”ಯೆಹೋವನು ದುಷ್ಟತನವೆಂದು ಪರಿಗಣಿ 
ಸಿದ್ದನ್ನೇ ಮನಸ್ಸೆ ಮಾಡಿದನು. ಇಸ್ರೇಲರು ಆ ದೇಶವನ್ನು 
ವಶಪಡಿಸುವದಕ್ಕಿಂತ ಮುಂಚೆ ಅಲ್ಲಿ ವಾಸಿಸುತ್ತಿದ್ದ ಜನರ 
ಪಾಪಕಾರ್ಯಗಳನ್ನು ಅನುಸರಿಸಿದನು. ಮನಸ್ಸೆಯ 
ತಂದೆಯಾದ ಹಿಜ್ಕೀಯನು ಕೆಹವಿದ ಉನ್ನತ ಸ್ಥಳಗಳನ್ನು 
ಅವನು ಮತ್ತೆ ಕಟ್ಟಿಸಿದನು. ಬಾಳ್‌ ದೇವರ ವೇದಿಕೆಯನ್ನು 
ಕಟ್ಟಿಸಿ ಅಶೇರಸ್ತಂಭಗಳನ್ನು ನಿಲ್ಲಿಸಿದನು. ಆಕಾಶದ 
ನಕ್ಚತ್ರ, ಸಮೂಹಗಳನ್ನು ಪೂಜಿಸಿದನು. “ದೇವಾಲಯ 
ದೊಳಗೆ ಮನಸ್ಸೆಯು ವಿಗ್ರಹಗಳಿಗೆ ವೇದಿಕೆಯನ್ನು 
ಕಟ್ಟಿಸಿದನು. ಯೆಹೋವನು ದೇವಾಲಯದ ವಿಷಯ 
ವಾಗಿ, "ನನ್ನ ಹೆಸರು ಜಿರುಸಲೇಮಿನಲ್ಲಿ ನಿರಂತರಕ್ಕೂ 
ಸ್ಥಾಪಿತವಾಗುವದು'' ಎಂದು ಹೇಳಿದ್ದನು. *ಮನಸ್ಸೆಯು 
ದೇವಾಲಯದ ಎರಡು ಅಂಗಳಗಳಲ್ಲಿ ಎಲ್ಲಾ ನಕ್ಷತ್ರ 
ಸಮೂಹಗಳಿಗೆ ವೇದಿಕೆಗಳನ್ನು ಕಟ್ಟಿಸಿದನು. 6ಬೆನ್‌ 
ಹಿನ್ನೋಮ್‌ ಕಣಿವೆಯಲ್ಲಿ ಮನಸ್ಸೆಯು ತನ್ನ ಸ್ವಂತ 
ಮಕ್ಕಳನ್ನು ಅನ್ಯದೇವತೆಗಳಿಗೆ ಯಜ್ಞವಾಗ ಅರ್ಪಿಸಿದನು; 
ಮಾಟಮಂತ್ರಗಳನ್ನು ಮಾಡಿದನು; ಪಿಶಾಚಿಗ 
ಳೊಂದಿಗೂ ದುರಾತ್ಮಗಳೊಂದಿಗೂ ಸಂಪರ್ಕವನ್ನಿಟ್ಟು 
ಕೊಂಡಿದ್ದನು. ಯೆಹೋವನು ಕೆಟ್ಟದ್ದು ಎಂದು ಹೇಳಿದ್ದ 
ನ್ನೆಲ್ಲಾ ಅವನು ಮಾಡಿದ್ದರಿಂದ ಆತನು ಅವನ ಮೇಲೆ 
ಬಹಳವಾಗಿ ಕೋಪಗೊಂಡನು. ?ಮನಸ್ಸೆಯು ಒಂದು 
ವಿಗ್ರಹವನ್ನು ಯೆಹೋವನ ಮಂದಿರದೊಳಗೆ ಪ್ರತಿಷ್ಠಾ 
ಪಿಸಿದನು. ಆ ಮಂದಿರದ ಬಗ್ಗೆ ಯೆಹೋವನು ದಾವೀದ 
ನೊಂದಿಗೂ ಸೊಲೊಮೋನನೊಂದಿಗೂ ಮಾತನಾಡಿ, 


""ನನ್ನ ಹೆಸರನ್ನು ಈ ಆಲಯದಲ್ಲಿಯೂ ಜೆರುಸಲೇ 
ಮಿನಲ್ಲಿಯೂ ಸ್ಥಾಪಿಸುವೆನು. ಈ ಪಟ್ಟಣವನ್ನು ಎಲ್ಲಾ 
ಕುಲಗಳ ಎಲ್ಲಾ ಪಟ್ಟಣಗಳಿಂದ ಆರಿಸಿಕೊಂಡಿರುತ್ತೇನೆ. 
ಇಲ್ಲಿ ನನ್ನ ನಾಮಸ್ಕರಣೆಯು ಸದಾಕಾಲ ನಡಿಯುವುದು. 
*ನಾನು ಮೋಶೆಯ ಮೂಲಕ ಕೊಟ್ಟಿರುವ ನಿಯಮ 
ಗಳಿಗೆ ಮತ್ತು ಆಜ್ಞೆಗಳಿಗೆ ಇಸ್ರೇಲರು ವಿಧೇಯ 
ರಾಗಿರುವುದಾದರೆ, ಅವರ ಪೂರ್ವಿಕರಿಗೆ ಕೊಡಲು 
ನಾನು ಆರಿಸಿಕೊಂಡ ದೇಶದಿಂದ ಅವರನ್ನು ತೆಗೆದು 
ಬಿಡುವುದೇ ಇಲ್ಲ''ಎಂದು ಹೇಳಿದ್ದನು. 

*ಮನಸ್ಸೆಯು ಯೆಹೂದದ ಜನರನ್ನೂ ಜೆರುಸಲೇಮಿ 
ನಲ್ಲಿದ್ದ ಜನರನ್ನೂ ಕೆಟ್ಟ ಕಾರ್ಯಗಳನ್ನು ಮಾಡಲು 
ಪ್ರೋತ್ಸಾಹಿಸಿದನು. ಇಸ್ರೇಲರು ಬರುವದಕ್ಕಿಂತ 
ಮೊದಲು ಆ ದೇಶದಲ್ಲಿದ್ದ ಜನರಿಗಿಂತಲೂ ಅತ್ಯಂತ 
ಕೆಟ್ಟವನಾಗಿ ವರ್ತಿಸಿದನು. ಆ ದೇಶದಲ್ಲಿದ್ದ ಜನರನ್ನು 
ಯೆಹೋವನು ನಾಶಮಾಡಿದ್ದನು. 

ಯೆಹೋವನು ಮನಸ್ಸೆಯ ಮತ್ತು ಅವನ ಜನರ 
ಸಂಗಡ ಮಾತಾಡಿದರೂ ಅವರು ಆತನ ಮಾತನ್ನು 
ಕೇಳಲಿಲ್ಲ. ''ಆದ್ದರಿಂದ ಅಶ್ಯೂರ್‌ ದೇಶದ ಅರಸನ 
ಸೇನಾಪತಿಗಳು ಬಂದು ಯೆಹೂದದ ಮೇಲೆ ಯುದ್ಧ 
ಮಾಡುವಂತೆ ಯೆಹೋವನು ಮಾಡಿದನು. ಆ ಸೇನಾ 
ಪತಿಗಳು ಮನಸ್ಸೆಯನ್ನು ಬಂಧಿಸಿ ಸೆರೆಯಲ್ಲಿಟ್ಟರು. 
ಅವನಿಗೆ ಕೊಂಡಿಗಳನ್ನು ಸಿಕ್ಕಿಸಿ ಬೇಡಿಹಾಕಿ ಬಾಬಿ 
ಲೋನಿಗೆ ಒಯ್ದರು. 

12 ಡ್ರ್ಯ ಸಂಕಷ್ಟಗಳು ಅವನಿಗೆ ಒದಗಿದಾಗ ಅವನು 
ದೇವರಾದ ಯೆಹೋವನನ್ನು ತನಗೆ ಸಹಾಯ ಮಾಡಲು 
ಬೇಡಿದನು. ತನ್ನ ಪೂರ್ವಿಕರ ದೇವರ ಮುಂದೆ ತನ್ನನ್ನು 
ಬಹಳವಾಗಿ ತಗ್ಗಿಸಿಕೊಂಡನು. ಯೆಹೋವನು ಮನ 
ಸ್ಸೆಯ ಬೇಡಿಕೆಗಳನ್ನು ಕೇಳಿ ಅವನಿಗೆ ಕರುಣೆ ತೋರಿ 
ದನು. ಅವನು ಜಿರುಸಲೇಮಿಗೂ ತನ್ನ ಸಿಂಹಾಸನಕ್ಕೂ 
ಹಿಂತಿರುಗಿ ಬರುವಂತೆ ಮಾಡಿದನು. ಆಗ ಮನಸ್ಸೆಯು 
ಯೆಹೋವನೇ ನಿಜ ದೇವರೆಂದು ಅರಿತನು. 

“ಇದಾದ ನಂತರ ಮನಸ್ಸೆಯು ದಾವೀದನಗರಕ್ಕೆ 
ಹೊರಗಿನ ಗೋಡೆಯನ್ನು ಕಟ್ಟಿಸಿದನು. ಈ ಗೋಡೆಯು 
ಕಿದ್ರೋನಿನಲ್ಲಿದ್ದ ಗೀಹೋನ್‌ ಬುಗ್ಗೆಯ ಪಶ್ಚಿಮ ದಿಕ್ಕಿ 
ನಿಂದ ಮೀನು ಬಾಗಿಲಿನ ಮುಂದೆ ಹೋಗಿ, ಅಲ್ಲಿಂದ 
ಓಫೆಲ್‌ ಗುಡ್ಡಕ್ಕೆ ಸುತ್ತು ಹಾಕಿತು. ಅವನು ಗೋಡೆಯನ್ನು 
ಬಹು ಎತ್ತರವಾಗಿ ಕಟ್ಟಿದನು. ಆಮೇಲೆ ಯೆಹೂದ 
ದಲ್ಲಿದ್ದ ಎಲ್ಲಾ ಕೋಟೆಗಳಲ್ಲಿ ಸೇನಾಪತಿಗಳನ್ನು ನೇಮಿ 
ಸಿದನು; '5ಅನ್ಯದೇವತೆಗಳ ವಿಗ್ರಹವನ್ನು ತೆಗಿಸಿದನು; 
ದೇವಾಲಯದೊಳಗಿದ್ದ ವಿಗ್ರಹವನ್ನು ತೆಗೆದುಹಾಕಿಸಿ 
ದನು. ಜೆರುಸಲೇಮಿನಲ್ಲಿಯೂ ದೇವಾಲಯದ ಗುಡ್ಡ 
ದಲ್ಲಿಯೂ ಪ್ರತಿಷ್ಠಾಪಿಸಿದ್ದ ಎಲ್ಲಾ ವಿಗ್ರಹಗಳನ್ನು 
ತೆಗೆದುಹಾಕಿಸಿದನು. ಕಟ್ಟಿಸಿದ ಎಲ್ಲಾ ವೇದಿಕೆಗಳನ್ನು 


2 ಪೂರ್ವಕಾಲವ್ಳತ್ತಾ 0ತ 33:16-34:8 620 


ಜೆರುಸಲೇಮಿನಿಂದ ಹೊರಗೆ ಬಿಸಾಡಿಸಿದನು. 
16 ಯೆಹೋವನ ಯಜ್ಞವೇದಿಕೆಯನ್ನು ಕಟ್ಟಿಸಿ ಅದರಲ್ಲಿ 
ಸಮಾ ಧಾನಯಜ್ಞಗಳನ್ನೂ ಕೃತಜ್ಞತಾಯಜ್ಞಗಳನ್ನೂ 
ಸಮರ್ಪಿಸಿದನು. ಯೆಹೂದದಲ್ಲಿದ್ದ ಎಲ್ಲಾ ಜನರೂ 
ದೇವರಾದ ಯೆಹೋವನ ಸೇವೆಮಾಹುವಂತೆ ಆಜ್ಞೆ ವಿಧಿಸಿ 
ದನು. !'ಜನರು ಉನ್ನತಸ್ಥಳಗಳಲ್ಲಿ ಯಜ್ಞವನ್ನು ಮಾಡು 
ತ್ತಿದ್ದರೂ ಅದನ್ನು ಯೆಹೋವನಿಗೋಸ್ಕರವೇ ಮಾಡು 
ತ್ತಿದ್ದರು. 

'*ಮನಸ್ಸೆ ಮಾಡಿದ ಇತರ ಕಾರ್ಯಗಳು ಮತ್ತು ಅವನು 
ಯೆಹೋವನಿಗೆ ಮಾಡಿದ ಪ್ರಾರ್ಥನೆ, ದೇವರದರ್ಶಿಗಳು 
ಅವನಿಗೆ ಇಸ್ರೇಲರ ದೇವರಾದ ಯೆಹೋವನ ಸಂದೇಶ 
ವನ್ನು ಕೊಟ್ಟ ವಿಷಯವೆಲ್ಲಾ ಇಸ್ರೇಲ್‌ ರಾಜರ ಚರಿತ್ರೆ, 
ಎಂಬ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಮನಸ್ಸೆಯ 
ಪ್ರಾರ್ಥನೆಯ ವಿಷಯವಾಗಿಯೂ ದೇವರ ಪ್ರತಿ 
ಕ್ರಿಯೆಯ ವಿಷಯವಾಗಿಯೂ ದೇವದರ್ಶಿಗಳ ಚರಿತ್ರೆ, 
ಯಲ್ಲಿ ಬರೆಯಲ್ಪಟ್ಟಿದೆ. ಮಾತ್ರವಲ್ಲದೆ ಮನಸ್ಸೆಯು 
ದೇವರಿಗೆ ವಿರುದ್ಧವಾಗಿ ಮಾಡಿದ ಘೋರಕೃತ್ಯಗಳೂ 
ಪಶ್ಚಾತ್ತಾಪ ಪಡುವ ಮೊದಲು ಎಲ್ಲೆಲ್ಲಿ ಅನ್ಯದೇವತೆಗಳಿಗ 
ಪೂಜಾಸ್ಥಳಗಳನ್ನು ಮಾಡಿದ್ದನೆಂದೂ ಎಲ್ಲೆಲ್ಲಿ ಅಶೇರ 
ಸ್ತಂಭಗಳನ್ನು ನೆಡಿಸಿದ್ದನೆಂದೂ ದೇವದರ್ಶಿಗಳ ಚರಿತ್ರೆ, 
ಯಲ್ಲಿ ಬರೆಯಲಾಗಿದೆ. ಮನಸ್ಸೆಯು ಸತ್ತು ತನ್ನ 
ಪೂರ್ನಿಕರ ಬಳಿಗೆ ಸೇರಿದಾಗ ಅವನ ಶವವನ್ನು ಅವನ 
ಸ್ವಂತ ಅರಮನೆಯಲ್ಲಿ ಸಮಾಧಿಮಾಡಿದರು. ಮನಸ್ಸೆಯ 
ಮಗನಾದ ಅಮೋನನು ಅವನ ಬದಲಿಗೆ ಅರಸನಾದನು. 


ಯೆಹೂದದ ಅರಸನಾದ ಅಮೋನ 

21 ಅಮೋನನು ಪಟ್ಟಕ್ಕೆ ಬರುವಾಗ ಇಪ್ಪಕ್ತೆರಹು ವರುಷ 
ಪ್ರಾಯದವನಾಗಿದ್ದನು. ಅವನು ಜೆರುಸಲೇಮಿನಲ್ಲಿ 
ಎರಡು ವರ್ಷ ರಾಜ್ಯವನ್ನಾಳಿದನು. 22 ಅವನು ಯೆಹೋ 
ವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನೇ ಮಾಡಿದನು. ಮನಸ್ಸೆಯು 
ಯೆಹೋವನಿಗೆ ಇಷ್ಟವಾದುದ್ದನ್ನು ಮಾಡಿದಂತೆ ಅವನು 
ಮಾಡಲಿಲ್ಲ. ಅವನ ತಂದೆಯಾದ ಮನಸ್ಸೆಯು ಮಾಡಿದ 
ಎರಕದ ಬೊಂಬೆಗಳಿಗೂ ಕೆತ್ತನೆ ಕೆಲಸದ ವಿಗ್ರಹಗಳಿಗೂ 
ಅಡ್ಡಬಿದ್ದನು. 

ಚಿಮನಸ್ಸೆಯು ಯೆಹೋವನ ಮುಂದೆ ತನ್ನನ್ನು ತಗ್ಗಿಸಿ 
ಕೊಂಡಂತೆ ಅಮೋನನು ತಗ್ಗಿಸಿಕೊಳ್ಳಲಿಲ್ಲ. ಅಮೋನನು 
ಹೆಚ್ಚೆಚ್ಚಾಗಿ ಪಾಪಗಳನ್ನು ಮಾಡಿದನು. 24 ಅಮೋನನ 
ಸೇವಕರು ಸಂಚುಮಾಡಿ ಅವನ ಅರಮನೆಯಲ್ಲಿಯೇ 
ಅವನನ್ನು ಕೊಂದುಹಾಕಿದರು. ಆದರೆ ಅರಸನಾದ 
ಅಮೋನನಿಗೆ ವಿರೋಧವಾಗಿ ಎದ್ದ ಸೇವಕರನ್ನೆಲ್ಲಾ 
ಯೆಹೂದದ ಜನರು ಸಂಹರಿಸಿದರು. ಅನಂತರ ಅಮೋ 
ನನ ಮಗನಾದ ಯೋಷೀಯನನ್ನು ತಮ್ಮ ಅರಸನನ್ನಾಗಿ 
ಆರಿಸಿದರು. 


ಯೆಹೂದದ ಅರನಸಾದ ಯೋಷೀಯ 
ಯೋಷೀಯನು ಅರಸನಾದಾಗ ಎಂಟು ವರುಷ 
ತಿಗ [ಯ ಅವನು ಮೂವ 
ತ್ತೊಂದು ವರ್ಷದ ತನಕ ಜೆರುಸಲೇಮಿನಲ್ಲಿ ರಾಜ್ಯ 
ಭಾರವನ್ನು ಮಾಡಿದನು. 2ಯೋಷೀಯನು ಯೆಹೋ 
ವನಿಗೆ ಮೆಚ್ಚಕೆಯಾದ ಕಾರ್ಯಗಳನ್ನೇ ಮಾಡಿದನು. 
ಅವನು ತನ್ನ ಪೂರ್ವಿಕನಾದ ದಾವೀದನಂತೆ ದೇವರ 
ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನು. ಅವನು ಒಳ್ಳೆಯ 
ಕಾರ್ಯಗಳನ್ನು ಮಾಡುವುದನ್ನು ಬಿಟ್ಟುಬಿಡಲಿಲ್ಲ. 
3ಅವನ ಆಳ್ವಿಕೆಯ ಎಂಟನೆಯ ವರುಷದಲ್ಲಿ ತನ್ನ ಪಿತೃ 
ವಾದ ದಾವೀದನು ಅನುಸರಿಸಿದ್ದ ದೇವರನ್ನು ಅನುಸರಿ 
ಸಿದನು. ಆಗ ಅವನು ಇನ್ನೂ ಎಳೆಯ ಪ್ರಾಯದವನಾ 
ಗಿದ್ದನು. ಅವನು ಪಟ್ಟಕ್ಕೆ ಬಂದ ಹನ್ನೆರಡನೆಯ ವರುಷ 
ದಲ್ಲಿ, ಜೆರುಸಲೇಮಿನಲ್ಲಿ ಮತ್ತು ಯೆಹೂದದಲ್ಲಿದ್ದ 
ಎತ್ತರವಾದ ಸ್ಥಳಗಳನ್ನು, ಅಶೇರಸ್ತಂಭಗಳನ್ನೂ ಎರಕದ 
ಮತ್ತು ಕೆತ್ತನೆಯ ವಿಗ್ರಹಗಳನ್ನೂ ನಾಶಮಾಡಿದನು. 
*ಜನರು ಬಾಳ್‌ ದೇವರ ವಿಗ್ರಹಗಳನ್ನೂ ಯಜ್ಞವೇದಿಕೆ 
ಗಳನ್ನೂ ಯೋಷೀಯನ ಮುಂದೆಯೇ ಕೆಡವಿ 
ಹಾಕಿದರು. ಆಮೇಲೆ ಯೋಷೀಯನು ಉನ್ನತ 
ಸ್ಥಳದಲ್ಲಿದ್ದ ಧೂಪವೇದಿಕೆಯನ್ನು ಕೆಹವಿ ಹಾಕಿ, ವಿಗ್ರಹ 
ಗಳನ್ನೆಲ್ಲಾ ಒಡೆದು ಪುಡಿಮಾಡಿ ಬಾಳ್‌ ದೇವರ 
ಪೂಜಾರಿಗಳ ಸಮಾಧಿಯ ಮೇಲೆ ಚೆಲ್ಲಿದನು."ಯೋಷೀ 
ಯನು ಬಾಳ್‌ ದೇವರ ವಿಗ್ರಹಗಳನ್ನೂ ಪೂಜಾರಿಯವರ 
ಎಲುಬುಗಳನ್ನೂ ಅವರ ವೇದಿಕೆಗಳ ಮೇಲೆಯೇ 
ಸುಟ್ಟುಬಿಟ್ಟನು. ಹೀಗೆ ಅವನು ಯೆಹೂದವನ್ನು ಮತ್ತು 
ಜಿರುಸಲೇಮನ್ನು ಶುಚಿಗೊಳಿಸಿದನು ಮತ್ತು ಶುದ್ಧೀಕರಿಸಿ 
ದನು. ಅದೇ ಪ್ರಕಾರ ಎಫ್ರಾಯೀಮ್‌, ಮನಸ್ಸೆ ಸಿಮೆ 
ಯೋನ್‌ ಮತ್ತು ನಫ್ತಾಲಿ ಪ್ರಾಂತ್ಯಗಳ ಉದ್ದಕ್ಕೂ 
ಮಾಡಿದನು. ಆ ಪಟ್ಟಣಗಳ ಸಮೀಪದಲ್ಲಿದ್ದ ಹಾಳು 
ಬಿದ್ದವುಗಳಿಗೂ ಅವನು ಹಾಗೆಯೇ ಮಾಡಿದನು. 
'ಅಲ್ಲಿಂದ ಮುಂದೆ ಇಸ್ರೇಲ್‌ ದೇಶದಲ್ಲೂ ಪೂಜಾ 
ಸ್ಥಳಗಳನ್ನು ಕೆಡವಿ, ಅಶೇರಸ್ತಂಭಗಳನ್ನು ತುಂಡರಿಸಿ 
ಎರಕದ ಕೆತ್ತನೆಯ ವಿಗ್ರಹಗಳನ್ನು ಪುಡಿಮಾಡಿ, ಧೂಪ 
ವೇದಿಕೆಗಳನ್ನೆಲ್ಲಾ ನಾಶಮಾಡಿ ಜೆರುಸಲೇಮಿಗೆ ಹಿಂತಿ 
ರುಗಿದನು. 
ತನ್ನ ಆಳ್ವಿಕೆಯ ಹದಿನೆಂಟನೆಯ ವರುಷದಲ್ಲಿ 
ಯೋಷೀಯನು ಶಾಫಾನ್‌, ಮಾಸೇಯ ಮತ್ತು 
ಯೋವಾಹ ಇವರನ್ನು ತನ್ನ ದೇವರಾದ ಯೆಹೋವನ 
ಆಲಯವನ್ನು ಸರಿಪಡಿಸಲು ಕಳುಹಿಸಿದನು. ಶಾಫಾನನ 
ತಂದೆಯ ಹೆಸರು ಅಚಲ್ಯ. ಮಾಸೇಯನು ನಗರದ 
ನಾಯಕನಾಗಿದ್ದನು. ಯೋವಾಹನ ತಂದೆಯ ಹೆಸರು 
ಯೆಹೋವಾಹಾಜ್‌. ಯೋವಾಹನು ರಾಜ ಲೇಖಕನೂ 
ಆಗಿದ್ದನು. ಯೆಹೂದವನ್ನು ಮತ್ತು ದೇವಾಲಯವನ್ನು 











621 


ಶುಚಿಮಾಡುವ ಉದ್ದೇಶದಿಂದ ಯೋಷೀಯನು ದೇವಾ 
ಲಯದ ದುರಸ್ತಿ ಕಾರ್ಯಕ್ಕೆ ಕೈ ಹಾಕಿದನು. *ಜನರು 
ದೇವಾಲಯದ ದುರಸ್ತಿಗಾಗಿ ಅರ್ಪಿಸಿದ್ದ ಕಾಣಿಕೆಯನ್ನು 
ಅವರು ಮಹಾಯಾಜಕನಾದ ಹಿಲ್ಕೀಯನಿಗೆ ತಂದು 
ಕೊಟ್ಟರು. ಮನಸ್ಸೆ, ಎಫ್ರಾಯೀಮ್‌ ಮತ್ತು ಇಸ್ರೇಲ್‌ 
ರಾಜ್ಯದ ಜನರು ಕೊಟ್ಟ ಕಾಣಿಕೆಯನ್ನು ದ್ವಾರಪಾಲಕ 
ರಾದ ಲೇವಿಯರು ಒಟ್ಟುಗೂಡಿಸಿದರು. ಯೆಹೂದ, 
ಬೆನ್ಯಾಮೀನ್‌ ಕುಲದವರೂ ಜೆರುಸಲೇಮಿನಲ್ಲಿ ವಾಸಿಸು 
ವವರೂ ಕೊಟ್ಟ ಕಾಣಿಕೆಗಳನ್ನು ಅವರು ತೆಗೆದು 
ಕೊಂಡರು. ದೇವಾಲಯದ ಕೆಲಸ ಮಾಡಿದವರಿಗೆ 
ಲೇವಿಯರು ಹಣವನ್ನು ಕೊಟ್ಟರು. 11ಬಡಗಿಗಳಿಗೂ 
ಮೇಸ್ತಿಗಳಿಗೂ ಈ ಹಣದಿಂದ ಸಂಬಳ ಕೊಟ್ಟರು; 
ಬೇಕಾಗಿದ್ದ ಕಲ್ಲುಗಳನ್ನೂ ಮರದ ತೊಲೆಗಳನ್ನೂ ಇತರ 
ವಸ್ತುಗಳನ್ನೂ ಕೊಂಡುಕೊಂಡರು. ಹಿಂದಿನಕಾಲದಲ್ಲಿ 
ಯೆಹೂದದ ಅರಸರು ಯೆಹೋವನ ದೇವಾಲಯವನ್ನು 
ಸರಿಪಡಿಸುವುದರ ಬಗ್ಗೆ ಹೆಚ್ಚು ಗಮನಕೊಟ್ಟಿರಲಿಲ್ಲ. 
ಆದುದರಿಂದ ಕಟ್ಟಡವು ಹಳೆಯದಾಗಿ ಬೀಳುವ 
ಸ್ಥಿತಿಯಲ್ಲಿತ್ತು. !2-3ಕೆಲಸಗಾರರು ನಂಬಿಗಸಿಕೆಯಿಂದ 
ಕೆಲಸ ಮಾಡಿದರು. ಅವರ ಮೇಲ್ವಿಚಾರಕರು ಯಹತ್‌ 
ಮತ್ತು ಓಬದ್ಯ. ಇವರು ಲೇವಿಯರಾಗಿದ್ದರು ಮತ್ತು 
ಮೆರಾರೀಯ ಸಂತತಿಯವರಾಗಿದ್ದರು. ಇತರ ಮೇಲ್ವಿ 
ಚಾರಕರು ಯಾರೆಂದರೆ: ಜಿಕರ್ಯ ಮತ್ತು ಮೆಷು 
ಲ್ಲಾಮ್‌. ಇವರು ಕೆಹಾತ್ಯನ ಸಂತತಿಯವರಾಗಿದ್ದರು. 
ವಾದ್ಯಗಳನ್ನು ಬಾರಿಸುವದರಲ್ಲಿ ನಿಪುಣರಾದ ಲೇವಿ 
ಯರೂ ಕೆಲಸದ ಮೇಲ್ವಿಚಾರಣೆ ಮಾಡುತ್ತಿದ್ದರು. ಇತರ 
ಕೆಲವು ಲೇವಿಯರು, ಆ ಯೋಜನೆಯ ಅಧಿಕಾರಿ 
ಗಳಾಗಿಯೂ ಕಾರ್ಯದರ್ಶಿಗಳಾಗಿಯೂ ದ್ವಾರಪಾಲಕ 
ರಾಗಿಯೂ ನೇಮಕ ಮಾಡಲ್ಪಟ್ಟವರಾಗಿದ್ದರು. 


ಧರ್ಮಶಾಸ್ತ್ರವು ದೊರೆತದ್ದು 

ದೇವಾಲಯದೊಳಗೆ ಶೇಖರಿಸಿಟ್ಟಿದ್ದ ಹಣವನ್ನು 
ಲೇವಿಯರು ತಂದುಕೊಟ್ಟರು. ಅದೇ ಸಮಯದಲ್ಲಿ 
ಮಹಾಯಾಜಕನಾದ ಹಿಲ್ಕೀಯನು ಮೋಶೆಯ ಧರ್ಮ 
ಶಾಸ್ತ್ರದ ಪ್ರತಿಯೊಂದನ್ನು ದೇವಾಲಯದಲ್ಲಿ ಕಂಡನು. 
5ಕಾರ್ಯದರ್ಶಿಯಾದ 
ಶಾಫಾನನಿಗೆ,"" ದೇವಾಲಯದಲ್ಲಿ ನನಗೆ ಯೆಹೋವನ 
ಧರ್ಮಶಾಸ್ತ್ರವು ಸಿಕ್ಕಿತು'' ಎಂದು ಹೇಳಿ ಅದನ್ನು 
ಕೊಟ್ಟನು. 16ಶಾಫಾನನು ಅದನ್ನು ಅರಸನಾದ ಯೋಷೀ 
ಯನಿಗೆ ತಂದು ಅದು ದೊರೆತ ವಿಷಯವನ್ನು ತಿಳಿಸಿದನು. 
""ನೀನು ಹೇಳಿದ ಪ್ರಕಾರವೇ ನಿನ್ನ ಸೇವಕರು ಮಾಡು 
ತ್ತಿದ್ದಾರೆ. ''ದೇವಾಲಯದೊಳಗಿದ್ದ ಹಣವನ್ನು ಅವರು 
ತೆಗೆದು ಅದನ್ನು ಕೆಲಸಗಾರರಿಗೂ ಮೇಲ್ವಿಚಾರಕರಿಗೂ 
ಕೊಡುತ್ತಿದ್ದಾರೆ. ಯಾಜಕನಾದ ಹಿಲ್ಕೀಯನು ಈ 


2 ಪೂರ್ವಕಾಲವ್ಳತ್ತಾ 0ತ 34:9-28 


ಪುಸ್ತಕವನ್ನು ನನಗೆ ಕೊಟ್ಟನು'' ಎಂದು ಹೇಳಿ ಆ 
ಪುಸ್ತಕವನ್ನು ಓದತೊಡಗಿದನು. ಅವನು ಅರಸನ ಮುಂದೆ 
ನಿಂತುಕೊಂಡು ಓದುತ್ತಿರಲು ಅರಸನಾದ ಯೋಷೀ 
ಯನು ಧರ್ಮಶಾಸ್ತ್ರದ ಮಾತುಗಳನ್ನು ಕೇಳಿ ತನ್ನ 
ಬಟ್ಟೆಗಳನ್ನು ಹರಿದುಕೊಂಡನು. 20೬ಗ ಅರಸನು 
ಹಿಲ್ಕೀಯ, ಶಾಫಾನನ ಮಗನಾದ ಅಹೀಕಾಮ್‌, 
ಮೀಕನ ಮಗನಾದ ಅಬ್ದೋನ್‌, ಕಾರ್ಯದರ್ಶಿಯಾದ 
ಶಾಫಾನ್‌ ಮತ್ತು ಸೇವಕನಾದ ಅಸಾಯ ಇವರಿಗೆ 
ಹೇಳಿದ್ದೇನಂದರೆ, 3!""ಹೋಗಿ ನನ್ನ ವಿಷಯವಾಗಿಯೂ 
ಇಸ್ರೇಲ್‌ ಮತ್ತು ಯೆಹೂದದಲ್ಲಿರುವ ಜನರಿಗೋಸ್ಕರ 
ವಾಗಿಯೂ ಯೆಹೋವನಲ್ಲಿ ವಿಚಾರಿಸಿರಿ. ಯೆಹೋವನು 
ನಮ್ಮ ಮೇಲೆ ಕೋಪಗೊಂಡಿದ್ದಾನೆ. ಯಾಕಂದರೆ ನಮ್ಮ 
ಪೂರ್ವಿಕರು ಆತನ ಧರ್ಮಶಾಸ್ತ್ರದ ಪ್ರಕಾರ ನಡೆದು 
ಕೊಂಡಿಲ್ಲ. ಈ ಪುಸ್ತಕದಲ್ಲಿ ಮಾಹಬೇಕೆಂದು ಹೇಳಿದ್ದನ್ನು 
ಅವರು ಮಾಡದೆ ಹೋಗಿದ್ದಾರೆ'' ಎಂದು ಹೇಳಿದನು. 
ಹಿಲ್ಲೀಯನೂ ಅರಸನ ಸೇವಕರೂ ಪ್ರವಾದಿನಿ 
ಯಾಗಿದ್ದ ಹುಲ್ಲಳ ಬಳಿಗೆ ಹೋದರು. ಆಕೆ ತೊಕ್ಷತನ 
ಮಗನಾದ ಶಲ್ಲೂಮನ ಹೆಂಡತಿಯಾಗಿದ್ದಳು. ತೊಕ್ಷತನು 
ಹಸ್ರನ ಮಗ. ಇವನು ಅರಸನ ಬಟ್ಟೆಬರೆಗಳ ಮುಖ್ಯಸ್ತ 
ನಾಗಿದ್ದನು. ಹುಲ್ಲಳು ಜೆರುಸಲೇಮಿನ ಹೊಸ ಬಡಾವಣೆ 
ಯಲ್ಲಿ ವಾಸ ಮಾಡುತ್ತಿದ್ದಳು. ಅರಸನು ಹೇಳಿದ್ದನ್ನೆಲ್ಲಾ 
ಸೇವಕರು ಆಕೆಗೆ ತಿಳಿಸಿದರು. ಹುಲ್ಲಳು ಅವರಿಗೆ, 
‘“ಅರಸನಾದ ಯೋಷೀಯನಿಗೆ ಹೋಗಿ ತಿಳಿಸಿರಿ. 
ಯೆಹೋವನು ಹೇಳುವುದೇನೆಂದರೆ, "ನಾನು ಈ 
ಸ್ಥಳಕ್ಕೂ ಇಲ್ಲಿ ವಾಸಿಸುವವರಿಗೂ ಸಂಕಟವನ್ನು ಬರ 
ಮಾಡುವೆನು. ಯೆಹೂದ ದೇಶದ ಅರಸನ ಮುಂದೆ 
ಓದಿದಂಥ ಪುಸ್ತಕದಲ್ಲಿ ಬರೆಯಿಸಿದ ಎಲ್ಲಾ ಶಾಪಗಳನ್ನು 
ನಾನು ಬರಮಾಡುವೆನು. ನ ಯಾಕಂದರೆ ಜನರು ನನ್ನನ್ನು 
ತೊರೆದು ಸುಳ್ಳುದೇವರುಗಳಿಗೆ ಧೂಪ ಹಾಕಿದರು. 
ಅವರು ತಮ್ಮ ಕೆಟ್ಟಕಾರ್ಯಗಳಿಂದ ನನ್ನನ್ನು ರೇಗಿಸಿ 
ದ್ದಾರೆ. ಆದುದರಿಂದ ನನ್ನ ಕೋಪಾಗ್ನಿಯನ್ನು ಈ ಸ್ಥಳದ 
ಮೇಲೆ ಸುರಿಸುವೆನು. ಉರಿಯುವ ಬೆಂಕಿಯಂತಿರುವ 
ನನ್ನ ಕೋಪಾಗ್ನಿಯನ್ನು ಆರಿಸಲು ಸಾಧ್ಯವಿಲ್ಲ. 
26""ಆದರೆ ಯೆಹೋವನನ್ನು ವಿಚಾರಿಸಲು ನಿಮ್ಮನ್ನು 
ಕಳುಹಿಸಿದ ಯೆಹೂದದ ಅರಸನಾದ ಯೋಷೀಯನಿಗೆ 
ಹೀಗೆ ಹೇಳಿರಿ: "ನೀನು ಸ್ವಲ್ಪಕಾಲದ ಹಿಂದೆ ಕೇಳಿದ 
ವಿಷಯಗಳ ಬಗ್ಗೆ ಇಸ್ರೇಲಿನ ಯೆಹೋವನು ಹೇಳುವದೇ 
ನಂದರೆ, 27""ಯೋಷೀಯನೇ, ನೀನು ನನ್ನ ಮಾತು 
ಗಳನ್ನು ಕೇಳಿದಾಗ ನನ್ನ ಮುಂದೆ ತಗ್ಗಿಸಿಕೊಂಡು 
ಪಶ್ಚಾತ್ತಾಪಪಟ್ಟು ನಿನ್ನ ಬಟ್ಟಿಗಳನ್ನು ಹರಿದುಕೊಂಡೆ. ನನ್ನ 
ಮುಂದೆ ನೀನು ಗೋಳಾಡಿದೆ. ನಿನ್ನ ಹೃದಯವು 
ಮೃದುವಾದದ್ದರಿಂದ, 28 ನಿನ್ನನ್ನು ನಿನ್ನ ಪೂರ್ವಿಕರ ಬಳಿಗೆ 
ತೆಗೆದುಕೊಳ್ಳುತ್ತೇನೆ. ನಿನ್ನ ಪ್ರಾರ್ಥನೆಯನ್ನು ನಾನು 





2 ಪೂರ್ವಕಾಲವ್ಳತ್ತಾ 0ತ 34:29-35:13 622 


ಕೇಳಿದೆ. ನೀನು ನಿನ್ನ ಸಮಾಧಿಗೆ ಸಮಾಧಾನದಿಂದ 


ಸೇರುವೆ. ನಾನು ಈ ಸ್ಥಳದ ಮೇಲೂ ಈ ಸ್ಥಳದಲ್ಲಿ 


ವಾಸಿಸುವವರ ಮೇಲೂ ತರುವ ಸಂಕಟಗಳಲ್ಲಿ ನೀನು 
ಒಂದಾನ್ನಾದರೂ ಅನುಭವಿಸುವದಿಲ್ಲ.'' ಹಿಲ್ಕೀಯನೂ 
ಅರಸನ ಸೇವಕರೂ ಈ ಸಂದೇಶವನ್ನು ಅರಸನಾದ 
ಯೋಷೀಯನಿಗೆ ತಂದರು. 


೫ ಅರಸನಾದ ಯೋಷೀಯನು ಯೆಹೂದದ ಮತ್ತು 


ಜಿರುಸಲೇಮಿನ ಪ್ರಧಾನರನ್ನು ತನ್ನ ಬಳಿಗೆ ಕರೆಯಿಸಿ 
ದನು. ಅರಸನೂ ಯೆಹೂದದಲ್ಲಿ ವಾಸಿಸುವ ಜನರೂ 
ಜಿರುಸಲೇಮಿನಲ್ಲಿ ವಾಸಿಸುವ ಜನರೂ ಯಾಜಕರೂ 
ಲೇವಿಯರೂ ದೊಡ್ಡವರು ಸಣ್ಣವರು ಎಂಬ ವ್ಯತ್ಯಾಸ 
ವಿಲ್ಲದೆ ತಮ್ಮ ಅರಸನೊಂದಿಗೆ ಇದ್ದರು. ಯೋಷೀಯನು 
ಧರ್ಮಶಾಸ್ತ್ರವನ್ನು ಜನರಿಗೆ ಓದಿ ತಿಳಿಸಿದನು. ಆ ಪುಸ್ತಕವು 
ದೇವಾಲಯದಲ್ಲಿ ಸಿಕ್ಕಿತ್ತು. 31 ಮೇಲೆ ಅರಸನು ತನ್ನ 
ಸ್ಥಳದಲ್ಲಿ ಎದ್ದುನಿಂತು, ಯೆಹೋವನ ಎಲ್ಲಾ ಕಟ್ಟಳಿ 
ಗಳಿಗೆ ವಿಧೇಯನಾಗಿ ಆತನನ್ನು ಪೂರ್ಣಹೃದಯ 
ದಿಂದಲೂ ಪೂರ್ಣಮನಸ್ಸಿನಿಂದಲೂ ಅನುಸರಿಸುವು 
ದಾಗಿ ಪ್ರಮಾಣಮಾಡಿದನು. *`ಆಮೇಲೆ ಎಲ್ಲಾ 
ಜೆರುಸಲೇಮಿನವರಿಂದಲೂ ಮತ್ತು ಬೆನ್ಯಾಮೀನ್ಯ 
ರಿಂದಲೂ ಪ್ರಮಾಣಮಾಡಿಸಿದನು. ತಮ್ಮ ಪೂರ್ವಿಕರು 
ವಿಧೇಯರಾಗಿದ್ದ ದೇವರಿಗೆ ತಾವೂ ವಿಧೇಯರಾಗಿರುವು 
ದಾಗಿ ಅವರು ಪ್ರಮಾಣ ಮಾಡಿದರು. 3 ಇಸ್ರೇಲ್‌ ಜನರ 
ಬಳಿ ನಾನಾ ಜನಾಂಗದವರ ವಿಗ್ರಹಗಳಿದ್ದವು. ಆದರೆ 
ಯೋಷೀಯನು ಆ ವಿಗ್ರಹಗಳನ್ನೆಲ್ಲಾ ನಾಶಮಾಡಿದನು. 
ಇಸ್ರೇಲರು ದೇವರಾದ ಯೆಹೋವನ ಸೇವೆಮಾಹುವಂತೆ 
ಯೋಷೀಯನು ಮಾಡಿದನು. ಯೋಷೀಯನು ಬದುಕಿ 
ದ್ವಷ್ಟು ಕಾಲ ಇಸ್ರೇಲರು ತಮ್ಮ ಪೂರ್ವಿಕರ ದೇವರಾದ 
ಯೆಹೋವನ ಸೇವೆಮಾಡಿದರು. 


ಯೋಷೀಯನು ಪಸ್ಕಹಬ್ಬವನ್ನು ಆಚರಿಸಿದ್ದು 

ಅರಸನಾದ ಯೋಷೀಯನು ಯೆಹೋವನಿಗೆ 
35 ಪಸ್ಕಹಬ್ಬವನ್ನು ಜೆರುಸಲೇಮಿನಲ್ಲಿ ಆಚರಿಸಿ 
ದನು. ಮೊದಲನೆಯ ತಿಂಗಳಿನ ಹದಿನಾಲ್ಕನೆಯ ದಿವಸ 
ದಲ್ಲಿ ಪಸ್ಕದ ಕುರಿಮರಿಯು ವಧಿಸಲ್ಪಟ್ಟಿತ್ತು. 2ದೇವಾ 
ಲಯದಲ್ಲಿ ಸೇವೆಮಾಡುತ್ತಿದ್ದ ಯಾಜಕರನ್ನು ಯೋಷೀ 
ಯನು ಪ್ರೋತ್ಸಾಹಿಸಿ ವಿವಿಧ ಕೆಲಸಕಾರ್ಯಗಳಿಗೆ 
ಯಾಜಕರನ್ನು ಆರಿಸಿದನು. *ಎಲ್ಲಾ ಇಸ್ರೇಲರಿಗೆ ಉಪ 
ದೇಶಿಸತಕ್ಕವರೂ ಯೆಹೋವನಿಗೆ ಪ್ರತಿಷ್ಠಿತರೂ ಆದ 
ಲೇವಿಯರಿಗೆ ಯೋಷೀಯನು, ""ದೇವರ ಒಡಂಬ 
ಡಿಕೆಯ ಪೆಟ್ಟಿಗೆಯನ್ನು ಸೊಲೊಮೋನನು ಕಟ್ಟಿದ ದೇವಾ 
ಲಯದೊಳಗೆ ಇಡಿರಿ. ಸೊಲೊಮೋನನು ಇಸ್ರೇಲಿನ 
ರಾಜನಾದ ದಾವೀದನ ಮಗ. ಆ ಪೆಟ್ಟಿಗೆಯನ್ನು ನಿಮ್ಮ 
ಹೆಗಲಿನ ಮೇಲೆ ಹೊತ್ತುಕೊಂಡು ಸ್ಥಳದಿಂದ ಸ್ಥಳಕ್ಕೆ 


ಹೋಗಬೇಡಿ; ನಿಮ್ಮ ದೇವರಾದ ಯೆಹೋವನ 
ಸೇವೆಮಾಡಿರಿ; ದೇವಜನರಾದ ಇಸ್ರೇಲರ ಸೇವೆಮಾಡಿರಿ. 
“ನಿಮ್ಮ ನಿಮ್ಮ ವಂಶಕ್ರಮದ ಮೇರೆಗೆ ದೇವಾಲಯ 
ದೊಳಗೆ ಸೇವೆಮಾಡಲು ನಿಮ್ಮನ್ನು ಸಿದ್ಧಮಾಡಿಕೊಳ್ಳಿರಿ. 
ಅರಸನಾದ ದಾವೀದನೂ ಅವನ ಮಗನಾದ ಸೊಲೊ 
ಮೋನನೂ ನಿಮಗೆ ಕೊಟ್ಟ ಸೇವಾ ಜವಾಬ್ದಾ ರಿಕೆಗಳನ್ನು 
ನಡಿಸಿರಿ. *ಪವಿತ್ರ ಸ್ಥಳದಲ್ಲಿ. ಲೇವಿಯರೊಂದಿಗೆ ನಿಲ್ಲಿರಿ 
ಮತ್ತು ಬೇರೆ ಕುಲಗಳ ಜನರಿಗೂ ಸಹಾಯ ಮಾಡು 
ವುದಕ್ಕಾಗಿ ಹೀಗೆ ಮಾಡಿರಿ. ಪಸ್ಕದ ಕುರಿಮರಿಯನ್ನು 
ವಧಿಸಿ ಯೆಹೋವನಿಗಾಗಿ ನಿಮ್ಮನ್ನು ಶುದ್ಧಮಾಡಿ 
ಕೊಳ್ಳಿರಿ. ನಿಮ್ಮ ಸೋದರರಾದ ಇಸ್ರೇಲರಿಗೆ ಕುರಿಮರಿ 
ಯನ್ನು ಸಿದ್ಧಮಾಡಿರಿ. ಯೆಹೋವನು ನಮಗೆ ಆಜ್ಞಾಪಿ 
ಸಿದ್ದನ್ನೆಲ್ಲಾ ನೆರವೇರಿಸಿರಿ. ಆತನು ಮೋಶೆಯ ಮೂಲಕ 
ನಮಗೆ ಈ ವಿಧಿನಿಯಮಗಳನ್ನು ಅನುಗ್ರಹಿಸಿದ್ದಾನೆ'' 
ಎಂದು ಹೇಳಿದನು. 

'ಇಸ್ರೇಲರಿಗೆ ಅರಸನಾದ ಯೋಷೀಯನು ಪಸ್ಕ 
ಹಬ್ಬದ ಯಜ್ಞಗಳಿಗಾಗಿ ಮೂವತ್ತು ಸಾವಿರ ಕುರಿ 
ಮರಿಗಳನ್ನು ಕೊಟ್ಟನು. ಇದರ ಮೇಲೆ ಮೂರು ಸಾವಿರ 
ಪಶುಗಳನ್ನು ಅವನು ಜನರಿಗೆ ಕೊಟ್ಟನು. ಈ ಪ್ರಾಣಿ 
ಗಳೆಲ್ಲಾ ಅರಸನಾದ ಯೋಷೀಯನದೇ ಆಗಿದ್ದವು. 
ಯೋಷೀಯನ ಆಹಳಿತಾಧಿಕಾರಿಗಳೂ ಯಾಜಕರಿಗೆ, 
ಲೇವಿಯರಿಗೆ ಮತ್ತು ಜನರಿಗೆ ಧಾರಾಳವಾಗಿ ಪಶುಗಳನ್ನು 
ಕೊಟ್ಟರು. ಮಹಾಯಾಜಕನಾದ ಹಿಲ್ಕೀಯ, ಜಿಕರ್ಯ 
ಮತ್ತು ಯೆಹೀಯೇಲನು ದೇವಾಲಯದ ಮುಖ್ಯಸ್ತರಾಗಿ 
ದ್ದರು. ಅವರು ಯಾಜಕರಿಗೆ ಎರಡು ಸಾವಿರದ ಆರು 
ನೂರು ಕುರಿಗಳನ್ನು ಮತ್ತು ಆಡುಗಳನ್ನು, ಮೂನ್ನೂರು 
ಹೋರಿಗಳನ್ನು ಪಸ್ಕಹಬ್ಬದ ಯಜ್ಞಗಳಿಗಾಗಿ ಕೊಟ್ಟರು. 
*ಕೋನನ್ಯ, ಸೆಮಾಯ, ನೆತನೇಲ್‌ ಮತ್ತು ಇವರ 
ಸಹೋದರರು ಮತ್ತು ಹಷಲ್ಯ, ಯೆಗೀಯೇಲ್‌, 
ಯೋಜಾಬಾದ್‌ ಇವರು ಐನೂರು ಕುರಿಗಳನ್ನು ಮತ್ತು 
ಆಡುಗಳನ್ನು ಐನೂರು ಹೋರಿಗಳನ್ನು ಪಸ್ಕಹಬ್ಬದ 
ಯಜ್ಞಕ್ಕಾಗಿ “ತೇವಿಯರಿಗೆ ಕೊಟ್ಟರು. ಇವರು ಲೇವಿ 
ಯರ ನಾಯಕರಾಗಿದ್ದರು. 

ಪಸ್ಕಹಬ್ಬದ ಆಚರಣೆಗಳಿಗೆ ಎಲ್ಲವೂ ಸಿದ್ಧವಾದಾಗ 
ಯಾಜಕರೂ ಲೇವಿಯರೂ ತಮ್ಮ ನೇಮಿತ ಸ್ಥಳಗಳಲ್ಲಿ 
ನಿಂತರು. ಇದು ಅರಸನ ಆಜ್ಞಿಯಾಗಿತ್ತು !!ಪಸ್ಕದ ಪಶು 
ಗಳನ್ನು ವಧಿಸಿದ ಬಳಿಕ ಲೇವಿಯರು ಅದರ ಚರ್ಮ 
ಸುಲಿದು ಅದರ ರಕ್ತವನ್ನು ಯಾಜಕರಿಗೆ ಕೊಟ್ಟರು. ಆ 
ರಕ್ತವನ್ನು ಯಾಜಕರು ವೇದಿಕೆಯ ಮೇಲೆ ಜಿಮಿಕಿ 
ಸಿದರು. ಆಮೇಲೆ ಬೇರೆ ಬೇರೆ ಕುಲಗಳವರಿಗೆ 
ಸರ್ವಾಂಗ ಹೋಮವನ್ನರ್ಪಿಸಲು ಪಶುಗಳನ್ನು 
ಕೊಟ್ಟರು. ಈ ಸರ್ವಾಂಗಹೋಮವು ಮೋಶೆಯ 
ಕಟ್ಟಳಿಗನುಸಾರವಾಗಿ ನಡೆಯಿತು. 3ಲೇವಿಯರು ಪಸ್ಕದ 





623 2 ಪೂರ್ವಕಾಲವೃತ್ತಾ! 0ತ 35:14-36:3 


ಪಶುಗಳ ಮಾಂಸವನ್ನು ಕಟ್ಟಳೆಯ ಪ್ರಕಾರ ಬೆಂಕಿಯಲ್ಲಿ 
ಸುಟ್ಟರು. ಪರಿಶುದ್ಧ ಯಜ್ಞದ ಮಾಂಸವನ್ನು ಪಾತ್ರೆಗಳಲ್ಲಿ 
ಮತ್ತು ಹಂಡೆಗಳಲ್ಲಿ ಬೇಯಿಸಿದರು. ಆಮೇಲೆ 
ಅವುಗಳನ್ನು ಜನರಿಗೆ ಹಂಚಿದರು. ಬಳಿಕ ಲೇವಿಯರು 
ತಮಗಾಗಿಯೂ ಆರೋನನ ಸಂತತಿಯವರಾದ ಯಾಜಕ 
ರಿಗಾಗಿಯೂ ಮಾಂಸವನ್ನು ಸಿದ್ಧಮಾಡಿದರು. ಆ 
ಯಾಜಕರು ರಾತ್ರಿ ತನಕವೂ ಕೆಲಸದಲ್ಲಿ ನಿರತರಾಗಿ 
ದ್ದರು; ಸರ್ವಾಂಗಹೋಮಗಳನ್ನೂ ಪಶುಗಳ ಕೊಬ್ಬನ್ನೂ 
ಹೋಮಮಾಡುತ್ತಾ ಇದ್ದರು. ೌಆಸಾಫನ ಕುಟುಂಬ 
ದವರಾದ ಲೇವಿಗಾಯಕರು ದಾವೀದನಿಂದ ನೇಮಕ 
ಗೊಂಡಿದ್ದ ಸ್ಥಳದಲ್ಲಿ ನಿಂತುಕೊಂಡರು. ಅವರು 
ಯಾರೆಂದರೆ: ಆಸಾಫ್‌, ಹೇಮಾನ್‌ ಮತ್ತು ಅರಸನ 
ಪ್ರವಾದಿಯಾಗಿದ್ದ ಯೆದೂತೂನ್‌. ದ್ವಾರಪಾಲಕರು 
ತಮ್ಮ ತಮ್ಮ ಸ್ಥಳಗಳಲ್ಲಿಯೇ ನಿಂತಿದ್ದರು. ಅವರು ತಮ್ಮ 
ಸ್ಥಳಗಳನ್ನು ಬಿಟ್ಟುಹೋಗುವ ಅಗತ್ಯವಿರಲಿಲ್ಲ ಯಾಕಂ 
ದರೆ ಪಸ್ಕದ ಯಜ್ಞಗಳನ್ನು ಅವರ ಸೋದರರಾದ 
ಲೇವಿಯರು ಅವರಿಗಾಗಿ ಮಾಡಿದರು. 

16ಹೀಗೆ ಅರಸನಾದ ಯೋಷೀಯನ ಆಜ್ಞ್ಜೆಗನುಸಾರ 
ವಾಗಿ ಪಸ್ಕಹಬ್ಬದ ಪ್ರತಿಯೊಂದು ವಿಷಯವು ನಡೆಯಿತು. 
ಸರ್ವಾಂಗಹೋಮವನ್ನು ಯಜ್ಞವೇದಿಕೆಯಲ್ಲಿ ಸಮರ್ಪಿ 
ಸಿದರು. !'ಇಸ್ರೇಲಿನ ಜನರೂ ಅಲ್ಲಿ ಸೇರಿಬಂದವರೂ 
ಪಸ್ಕಹಬ್ಬವನ್ನು ಮತ್ತು ಹುಳಿ ಇಲ್ಲದ ರೊಟ್ಟಿಯ 
ಹಬ್ಬವನ್ನು ಏಳು ದಿನಗಳವರೆಗೆ ಆಚರಿಸಿದರು. ಪ್ರವಾ 
ದಿಯಾದ ಸಮುವೇಲನ ಕಾಲದಿಂದ ಈ ರೀತಿಯಾಗಿ 
ಪಸ್ಕಹಬ್ಬವನ್ನು ಎಂದೂ ಆಚರಿಸಿರಲಿಲ್ಲ. ಇಸ್ರೇಲರ 
ಅರಸರಲ್ಲಿ ಯಾರೂ ಈ ರೀತಿಯಾಗಿ ಹಬ್ಬ ಆಚರಿಸಿರ 
ಲಿಲ್ಲ. ಅರಸನಾದ ಯೋಷೀಯ, ಯಾಜಕರು, ಲೇವಿ 
ಯರು, ಯೆಹೂದದ ಜನರು, ಇಸ್ರೇಲಿನಿಂದ ಬಂದ 
ಜನರು ಮತ್ತು ಜಿರುಸಲೇಮಿನ ಜನರು ವಿಶೇಷ 
ರೀತಿಯಲ್ಲಿ ಪಸ್ಕಹಬ್ಬವನ್ನು ಆಚರಿಸಿದರು. "ಇದು 
ಯೋಷೀಯನ ಆಳ್ವಿಕೆಯ ಹದಿನೆಂಟನೆಯ ವರುಷದಲ್ಲಿ 
ನಡೆಯಿತು. 


ಯೋಷೀಯನ ಮರಣ 

ದೇವಾಲಯಕ್ಕಾಗಿ ಎಲ್ಲಾ ಒಳ್ಳೆಯ ಕಾರ್ಯಗಳನ್ನು 
ಯೋಷೀಯನು ಮಾಡಿದನು. ಸ್ವಲ್ಪಕಾಲವಾದ ಬಳಿಕ 
ಈಜಿಪ್ಟಿನ ಅರಸನಾದ ನೆಕೋ ಯೂಫ್ರೇಟೀಸ್‌ ನದಿಯ 
ಬಳಿಯಲ್ಲಿದ್ದ ಕರ್ಕೆಮೀಷ್‌ ಪಟ್ಟಣದ ಮೇಲೆ ಯುದ್ಧ 
ಮಾಡಲು ಹೊರಟನು. ಅರಸನಾದ ಯೋಷೀಯನು 
ನೆಕೋನ ಮೇಲೆ ಯುದ್ಧಮಾಡಲು ಹೊರಟನು. 
21ಅದರೆ ನೆಕೋ ಯೋಷೀಯನಿಗೆ ಸಂದೇಶವನ್ನು 
ಕಳುಹಿಸಿ ಅದರಲ್ಲಿ, "ಅರಸನಾದ ಯೋಷೀಯನೇ, 
ನಾನು ನಿನಗೆ ವಿರುದ್ಧವಾಗಿ ಬರಲಿಲ್ಲ. ಆದುದರಿಂದ 


ನೀನು ಯುದ್ಧಕ್ಕೆ ಕೈಹಾಕಬೇಡ. ನಾನು ನನ್ನ ವೈರಿಗಳ 
ಮೇಲೆ ಯುದ್ದಮಾಡಲು ಬಂದಿದ್ದೇನೆ. ಬೇಗನೆ ಯುದ್ಧ 
ಮಾಡಲು ದೇವರು ನನ್ನನ್ನು ಅವಸರಪಡಿಸುತ್ತಿದ್ದಾನೆ. 
ದೇವರು ನಿನ್ನೊಂದಿಗಿದ್ದಾನೆ. ಆದುದರಿಂದ ನನಗೆ 
ತೊಂದರೆ ಕೊಡಬೇಡ. ನೀನು ನನ್ನ ಮೇಲೆ ಯುದ್ಧ 
ಮಾಡಿದರೆ ದೇವರು ನಿನ್ನನ್ನು ನಾಶಮಾಹುವನು'' ಎಂದು 
ಹೇಳಿದನು. ಆದರೆ ಅರಸನಾದ ಯೋಷೀಯನು 
ಹಿಂದಕ್ಕೆ ಹೋಗಲಿಲ್ಲ. ಅವನು ನೆಕೋನನ್ನು ಎದುರಿಸಲು 
ನಿರ್ಧರಿಸಿದನು. ತನ್ನ ವೇಷ ಬದಲಾಯಿಸಿ ಯುದ್ಧಕ್ಕೆ 
ಹೋದನು. ದೇವರ ಅಪ್ಪಣೆಯ ಬಗ್ಗೆ ನೆಕೋ ಹೇಳಿದ್ದನ್ನು 
ಕೇಳಲು ಯೋಷೀಯನು ನಿರಾಕರಿಸಿ ಮೆಗಿದ್ದೋ ಕಣಿವೆ 
ಯಲ್ಲಿ ಯುದ್ಧಕ್ಕೆ ಹೊರಟನು. ರಣರಂಗದಲ್ಲಿ ಅರಸ 
ನಾದ ಯೋಷೀಯನಿಗೆ ಬಾಣಗಳು ತಾಗಿದ್ದವು. ಆಗ ತನ್ನ 
ಸೇವಕರಿಗೆ, ""ನನ್ನನ್ನು ಇಲ್ಲಿಂದ ಕೊಂಡೊಯ್ಯರಿ. ನಾನು 
ತೀವ್ರವಾಗಿ ಗಾಯಗೊಂಡಿದ್ದೇನೆ'' ಅಂದನು. 

2ಆಗ ಸೇವಕರು ಯೋಷೀಯನನ್ನು ಅವನಿದ್ದ ರಥ 
ದಿಂದ ತೆಗೆದು ಅವನ ಜೊತೆಯಲ್ಲಿ ತಂದಿದ್ದ ಇನ್ನೊಂದು 
ರಥದಲ್ಲಿ ಹಾಕಿ ರಣರಂಗದಿಂದ ನೇರವಾಗಿ ಜೆರುಸ 
ಲೇಮಿಗೆ ಕೊಂಡೊಯ್ದರು. ಅಲ್ಲಿ ಅವನು ಸತ್ತನು. ಅವನ 
ಪೂರ್ವಿಕರ ಬಳಿಯಲ್ಲಿ ಅವನನ್ನು ಸಮಾಧಿ ಮಾಡಿದರು. 
ಅವನು ಸತ್ತದ್ದನ್ನು ಕೇಳಿ ಯೆಹೂದದ ಮತ್ತು ಜೆರುಸ 
ಲೇಮಿನ ಜನರು ತುಂಬಾ ಶೋಕಿಸಿದರು. ನೌಯೆರೆ 
ಮೀಯನು ಅವನ ಬಗ್ಗೆ ಶೋಕಗೀತೆಗಳನ್ನು ರಚಿಸಿ 
ಹಾಡಿದನು. ಆ ಗೀತೆಗಳನ್ನು ಗಂಡಸರು ಹೆಂಗಸರು 
ಈಗಲೂ ಹಾಡುತ್ತಾರೆ. ಯೋಷೀಯನ ಕುರಿತು 
ದುಃಖದ ಹಾಡನ್ನು ಹಾಡುವದು ಅವರಿಗೆ ರೂಢಿಯಾ 
ಗಿದೆ. ಆ ಗೀತೆಗಳನ್ನು ಮರಣದ ಹಾಡಿನ ಪುಸ್ತಕದಲ್ಲಿ 
ಬರೆಯಲಾಗಿದೆ. 

2621ಯೋಷೀಯನು ಅರಸನಾಗಿದ್ದಾಗ ಮಾಡಿದ 
ಇತರ ಕಾರ್ಯಗಳನ್ನೂ ಅವನ ಆಳ್ವಿಕೆಯ ಪ್ರಾರಂಭ 
ದಿಂದ ಕೊನೆಯ ತನಕದ ವಿಷಯಗಳನ್ನೂ ಇಸ್ರೇಲಿನ 
ಮತ್ತು ಯೆಹೂದದ ಅರಸರ ಗ್ರಂಥದಲ್ಲಿ ಬರೆಯ 
ಲಾಗಿದೆ. ದೇವರ ಮೇಲೆ ಯೋಷೀಯನಿಗಿದ್ದ ಭಕ್ತಿ 
ಯನ್ನೂ ಅವನು ಯೆಹೋವನಿಗೆ ಹೇಗೆ ವಿಧೇಯ 
ನಾಗಿದ್ದನೆಂಬುದನ್ನೂ ಆ ಗ್ರಂಥದಲ್ಲಿ ವಿವರಿಸಿಯದೆ. 


ಯೆಹೂದದ ಅರಸನಾದ ಯೆಹೋವಾಹಾಜ 
6 ಯೆಹೂದದ ಜನರು ಯೆಹೋವಾಹಾಜನನ್ನು 
ತಮ್ಮ ಹೊಸ ಅರಸನನ್ನಾಗಿ ಜೆರುಸಲೇಮಿನಲ್ಲಿ 
ಆರಿಸಿದರು. ಯೆಹೋವಾಹಾಜನು ಯೋಷೀಯನ 
ಮಗನು. ?ಅವನು ತನ್ನ ಇಪ್ಪತ್ತ ಮೂರನೆ ವಯಸ್ಸಿನಲ್ಲಿ 
ಪಟ್ಟಕ್ಕೆ ಬಂದನು. ಅವನು ಜಿರುಸಲೇಮಿನಲ್ಲಿ ಮೂರು 
ತಿಂಗಳ ಕಾಲ ಆಳಿದನು. 3ಆ ಬಳಿಕ ಈಜಿಷ್ಟಿನ ನೆಕೋ 








2 ಪೂರ್ವಕಾಲವ್ಳತ್ತಾ 0ತ 36:4-17 


ಯೆಹೋವಾಹಾಜನನ್ನು ಕೈದಿಯನ್ನಾಗಿ ಮಾಡಿದನು. 
ಯೆಹೂದದ ಜನರು ತನಗೆ ಮೂರು ಸಾವಿರದ 
ನಾನೂರು ಕಿಲೊ.ಗ್ರಾಂ. ಬೆಳ್ಳಿಯನ್ನೂ ಮೂವತ್ತನಾಲ್ಕು 
ಕಿಲೋ.ಗ್ರಾಂ. ಬಂಗಾರವನ್ನೂ ಕೊಡಲು ಆಜ್ಞಾಪಿಸಿ 
ದನು. *ನೆಕೋ ಯೆಹೋವಾಹಾಜನ ತಮ್ಮನಾದ ಎಲ್ಯಾ 
ಕೀಮನನ್ನು ಯೆಹೋವಾಹಾಜನ ಬದಲಿಗೆ ಯೆಹೂದದ 
ಮತ್ತು ಜೆರುಸಲೇಮಿನ ಅರಸನನ್ನಾಗಿ ಮಾಡಿದನು. 
ಅವನಿಗೆ ಎಲ್ಯಾಕೀಮನ ಬದಲು ಯೆಹೋಯಾಕೀಮ 


624 


ಹೋದರು. ನೆಬೂಕದ್ದೆಚ್ಚರನು ಯೆಹೂದ ಮತ್ತು 
ಜೆರುಸಲೇಮಿಗೆ ಚಿದ್ಕೀಯನನ್ನು ಹೊಸ ಅರಸನನ್ನಾಗಿ 
ಮಾಡಿದನು. ಚಿದ್ದೀಯನು ಯೆಹೋಯಾಕೀನನ 
ಸಂಬಂಧಿಕನಾಗಿದ್ದನು. 


ಯೆಹೂದದ ಅರಸನಾದ ಚಿದ್ಯೀಯನು 
''ಚಿದ್ದೀಯನು ಅರಸನಾದಾಗ ಇಪ್ಪತ್ತೊಂದು ವರುಷ 
ಪ್ರಾಯದವನಾಗಿದ್ದನು. ಅವನು ಜೆರುಸಲೇಮಿನಲ್ಲಿ 





ಎಂಬ ಹೆಸರಿಟ್ಟನು. ನೆಕೋ ಯೆಹೋವಾಹಾಜನನ್ನು 
ಈಜಿಪ್ಟಿಗೆ ತೆಗೆದುಕೊಂಡು ಹೋದನು. 


ಯೆಹೂದದ ಅರಸನಾದ ಯೆಹೋಯಾಕೀಮ 

5ಯೆಹೋಯಾಕೀಮನು ಯೆಹೂದದೇಶದ ಪಟ್ಟಕ್ಕೆ 
ಬಂದಾಗ ಇಪ್ಪತ್ತೈದು ವರುಷ ಪ್ರಾಯದವನಾಗಿದ್ದನು. 
ಅವನು ಜಿರುಸಲೇಮಿನಲ್ಲಿ ಹನ್ನೊಂದು ವರುಷ ಆಳಿ 
ದನು. ಯೆಹೋಯಾಕೀಮನು ಯೆಹೋವನ ಚಿತ್ತಕ್ಕೆ ಒಳ 
ಗಾಗಲಿಲ್ಲ. ಅವನು ತನ್ನ ದೇವರಾದ ಯೆಹೋವನ 
ವಿರುದ್ಧವಾಗಿ ಪಾಪಮಾಡಿದನು. 

6ಬಾಬಿಲೋನಿನ ಅರಸನಾದ ನೆಬೂಕದ್ದೆಚ್ಚರನು 
ಯೆಹೂದಪ್ರಾಂತ್ಯದ ಮೇಲೆ ಯುದ್ಧಕ್ಕೆ ಬಂದನು. 
ಯೆಹೋಯಾಕೀಮನನ್ನು ಸೆರೆಹಿಡಿದು ಅವನನ್ನು 
ಕಂಚಿನ ಸರಪಣಿಯಿಂದ ಕಟ್ಟಿಸಿದನು. ನಂತರ ಯೆಹೋ 
ಯಾಕೀಮನನ್ನು ಬಾಬಿಲೋನಿಗೆ ತೆಗೆದುಕೊಂಡು 
ಹೋದನು. 'ನೆಬೂಕದ್ದೆಚ್ಚರನು ದೇವಾಲಯದಿಂದ 
ಹಲವಾರು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ 
ಬಾಬಿಲೋನಿನ ತನ್ನ ಅರಮನೆಯಲ್ಲಿ ಇಟ್ಟುಕೊಂಡನು. 
*ಯೆಹೋಯಾಕೀಮನು ಮಾಡಿದ ದುಷ್ಠಿ,ಯೆಗಳಿಲ್ಲಾ 
ಇಸ್ರೇಲಿನ ಮತ್ತು ಯೆಹೂದದ ರಾಜರುಗಳ ಗ್ರಂಥದಲ್ಲಿ 
ಬರೆಯಲ್ಪಟ್ಟಿವೆ. ಯೆಹೋಯಾಕೀಮನ ಬದಲು 


ಯೆಹೋಯಾಕೀನನು ಅರಸನಾದನು. ಇವನು 
ಯೆಹೋಯಾಕೀಮನ ಮಗ. 
ಯೆಹೂದದ ಅರಸನಾದ ಯೆಹೋಯಾಕೀನ 


*ಯೆಹೋಯಾಕೀನನು ಯೆಹೂದ ದೇಶದ ಪಟ್ಟಕ್ಕೆ 
ಬಂದಾಗ ಹದಿನೆಂಟು ವರುಷದವನಾಗಿದ್ದನು. ಅವನು 
ಜೆರುಸಲೇಮಿನಲ್ಲಿ ಮೂರು ತಿಂಗಳು ಹತ್ತು ದಿವಸಗಳ 
ಕಾಲ ರಾಜ್ಯವನ್ನಾಳಿದನು. ಅವನು ಯೆಹೋವನ 
ಚಿತ್ತಕ್ಕನುಸಾರವಾಗಿ ನಡೆಯಲಿಲ್ಲ. ಯೆಹೋಯಾಕೀ 
ನನು ದೇವರಿಗೆ ವಿರುದ್ಧವಾಗಿ ಪಾಪಮಾಡಿದನು. 
10ವುಸಂತ ಕಾಲದಲ್ಲಿ ನೆಬೂಕದ್ದೆಚ್ಚರನು ತನ್ನ ಸೇವಕರನ್ನು 
ಕಳುಹಿಸಿ ಯೆಹೋಯಾಕೀನನನ್ನು ಕರೆಯಿಸಿದನು. ಆ 
ಸೇವಕರು ದೇವಾಲಯದ ಕೆಲವು ವಸ್ತುಗಳನ್ನೂ ಅವನ 
ಜೊತೆಯಲ್ಲಿ ಬಾಬಿಲೋನಿಗೆ ತೆಗೆದುಕೊಂಡು 


ಹನ್ನೊಂದು ವರುಷ ಕಾಲ ರಾಜ್ಯಭಾರ ಮಾಡಿದನು. 
'ಚಿದ್ದೀಯನು ಯೆಹೋವನ ಚಿತ್ತಾನುಸಾರವಾಗಿ ನಡೆ 
ಯಲಿಲ್ಲ. ಅವನು ಯೆಹೋವನಿಗೆ ವಿರುದ್ಧವಾಗಿ ಪಾಪ 
ಮಾಡಿದನು. ಪ್ರವಾದಿಯಾದ ಯೆರೆಮೀಯನು ದೇವರ 
ಸಂದೇಶವನ್ನು ಕೊಡುತ್ತಾ ಬಂದನು. ಆದರೆ ಚಿದ್ಕೀ 
ಯನು ದೇವರೆದುರಿಗೆ ತನ್ನನ್ನು ತಗ್ಗಿಸಿಕೊಳ್ಳದೆ ಯೆರೆ 
ಮೀೀಯನ ಮೂಲಕ ಬಂದ ದೇವರ ಆಜ್ಞೆಗಳಿಗೆ 
ವಿಧೇಯನಾಗಲಿಲ್ಲ. 





ಜಿರುಸಲೇಮಿನ ನಾಶನ 

ಚಿದ್ದೀಯನು ನೆಬೂಕದ್ದೆಚ್ಚರನಿಗೆ ವಿರುದ್ಧವಾಗಿ 
ದಂಗೆ ಎದ್ದನು. ನೆಬೂಕದ್ದೆಚ್ಚರನು ತನಗೆ ವಿಧೇಯ 
ನಾಗಿರುವಂತೆ ಚಿದ್ಧೀಯನಿಂದ ಪ್ರಮಾಣ ಮಾಡಿಸಿ 
ಕೊಂಡಿದ್ದನು. ಚಿದ್ದೀಯನು ದೇವರ ಹೆಸರಿನಲ್ಲಿ ಆಣೆ 
ಯಿಟ್ಟು ತಾನು ನೆಬೂಕದ್ದೆಚ್ಚರನಿಗೆ ನಂಬಿಗಸ್ತನಾಗಿರುವು 
ದಾಗಿ ಪ್ರಮಾಣಮಾಡಿದ್ದನು. ಆದರೆ ಚಿದ್ಕೀಯನು 
ಮನಸ್ಸನ್ನು ಕಠಿಣಮಾಡಿಕೊಂಡು ಇಸ್ರೇಲಿನ ದೇವರಾದ 
ಯೆಹೋವನಿಗೆ ವಿಧೇಯನಾಗಲು ನಿರಾಕರಿಸಿದನು. 
ಅವನು ಮಾತ್ರವಲ್ಲದೆ ಎಲ್ಲಾ ಯಾಜಕರು, ಯೆಹೂ 
ದದ ಜನನಾಯಕರು ಬಹಳ ಪಾಪಗಳನ್ನು ಮಾಡಿ 
ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟು ಹೋಗಿದ್ದರು. ಅವರು 
ಬೇರೆ ದೇಶಗಳ ನಡವಳಿಕೆಯನ್ನು ಅನುಸರಿಸಿದರು. ಆ 
ನಾಯಕರುಗಳು ದೇವಾಲಯವನ್ನು ಹಾಳುಮಾಡಿದರು. 
ಜಿರುಸಲೇಮಿನಲ್ಲಿದ್ದ ಆ ಆಲಯವನ್ನು ಯೆಹೋವನು 
ತನಗಾಗಿ ಪ್ರತಿಷ್ಠಿಸಿಕೊಂಡಿದ್ದನು. ಅವರ ಪೂರ್ವಿಕರ 
ದೇವರಾದ ಯೆಹೋವನು ಆಗಾಗ್ಗೆ ತನ್ನ ಪ್ರವಾದಿಗಳನ್ನು 
ಕಳುಹಿಸಿ ತನ್ನ ಜನರನ್ನು ಎಚ್ಚರಿಸಿದನು. ಯಾಕಂದರೆ 
ಆತನಿಗೆ ತನ್ನ ಜನರೂ ತನ್ನ ಮಂದಿರವೂ ನಾಶವಾಗು 
ವದರಲ್ಲಿ ಇಷ್ಟವಿರಲಿಲ್ಲ. 16ಆದರೆ ಆತನ ಜನರು 
ಪ್ರವಾದಿಗಳನ್ನು ಹಾಸ್ಯ ಮಾಡಿದರು; ಅವರ ಮಾತು 
ಗಳನ್ನು ಕೇಳಲು ನಿರಾಕರಿಸಿದರು; ದೇವರ ಸಂದೇಶವನ್ನು 
ದ್ವೇಷಿಸಿದರು. ಆಗ ದೇವರ ಕೋಪವು ಅವರ ಮೇಲೆ 
ಉರಿಯತೊಡಗಿತು. ಅದನ್ನು ನಿಲ್ಲಿಸಲು ಯಾರಿಗೂ 
ಸಾಧ್ಯವಾಗಲಿಲ್ಲ. ಯೆಹೂದದ ಮತ್ತು ಜಿರುಸಲೇಮಿನ 
ಜನರನ್ನು ನಾಶಮಾಡಲು ಬಾಬಿಲೋನಿನ ಅರಸನನ್ನು 





625 


ಕಳುಹಿಸಿದನು. ಬಾಬಿಲೋನಿನ ಅರಸನು ದೇವಾಲಯ 
ದೊಳಗಿದ್ದ ಯುವಜನರನ್ನು ಕೊಂದುಹಾಕಿದನು. 
ಅವನಿಗೆ ಯೆಹೂದದ ಮತ್ತು ಜೆರುಸಲೇಮಿನ ಜನರ 
ಮೇಲೆ ಕರುಣೆಯೇ ಇರಲಿಲ್ಲ. ಅವನು ಚಿಕ್ಕವರನ್ನೂ 
ದೊಡ್ಡವರನ್ನೂ ಗಂಡಸರನ್ನೂ ಹೆಂಗಸರನ್ನೂ ಬಿಡದೆ 
ಸಂಹರಿಸಿದನು. ರೋಗಿಗಳನ್ನೂ ಆರೋಗ್ಯವಂತರನ್ನೂ 
ಸಂಹರಿಸಿದನು; ಯೆಹೂದದ ಮತ್ತು ಜೆರುಸಲೇಮಿನ 
ಜನರನ್ನು ಶಿಕ್ಸಿಸಲು ದೇವರು ನೆಬೂಕದ್ದೆಚ್ಚರನನ್ನು ಉಪ 
ಯೋಗಿಸಿದನು. 'ದೇವಾಲಯದೊಳಗಿದ್ದ ಎಲ್ಲಾ ವಸ್ತು 
ಗಳನ್ನು ನೆಬೂಕದ್ದೆಚ್ಚರನು ಬಾಬಿಲೋನಿಗೆ ಸಾಗಿಸಿದನು. 
ದೇವಾಲಯದೊಳಗೂ ಅರಸನ ಬಳಿಯಲ್ಲಿಯೂ ಅಧಿ 
ಕಾರಿಗಳ ಬಳಿಯಲ್ಲಿಯೂ ಇದ್ದ ಬೆಲೆಬಾಳುವ ವಸ್ತು 
ಗಳನ್ನೆಲ್ಲಾ ಬಾಬಿಲೋನಿಗೆ ಸಾಗಿಸಿದನು. ಔೌನೆಬೂ 
ಕದ್ದೆಚ್ಚರನು ಮತ್ತು ಅವನ ಸೈನಿಕರು ದೇವಾಲಯವನ್ನು 
ಸುಟ್ಟುಹಾಕಿದರು; ಜೆರುಸಲೇಮ್‌ ಪಟ್ಟಣದ ಪೌಳಿ 
ಗೋಡೆಯನ್ನು ಕೆಡವಿ ಹಾಕಿದರು; ಅರಸನ ಮತ್ತು ಅವನ 
ಪರಿವಾರದವರ ಮನೆಗಳನ್ನೆಲ್ಲಾ ಸುಟ್ಟುಹಾಕಿದರು. 
ಜೆರುಸಲೇಮಿನಲ್ಲಿದ್ದ ಬೆಲೆಬಾಳುವ ವಸ್ತುಗಳನ್ನೆಲ್ಲಾ 
ದೋಚಿದರು ಮತ್ತು ಸುಟ್ಟುಹಾಕಿದರು; ೫ಜೀವದಿಂದು 
ಳಿದ ಜನರನ್ನು ಸೆರೆಹಿಡಿದು ಬಾಬಿಲೋನಿಗೆ ತೆಗೆದು 
ಕೊಂಡು ಹೋಗಿ ತಮ್ಮ ಗುಲಾಮರನ್ನಾಗಿ ಮಾಡಿ 
ಕೊಂಡರು. ಪಾರಸಿಯ ಸಾಮ್ರಾಜ್ಯ ಸ್ಥಾಪನೆಯಾಗುವ 








2 ಪೂರ್ವಕಾಲವ್ಳತ್ತಾ 0ತ 36:18-23 


ತನಕ ಅವರು ಅಲ್ಲಿ ಗುಲಾಮರಾಗಿದ್ದರು. *'ಹೀಗೆ 
ಯೆಹೋವನು ತನ್ನ ಪ್ರವಾದಿಯಾದ ಯೆರೆಮೀಯನ 
ಮೂಲಕ ಹೇಳಿಸಿದ ಮಾತುಗಳನ್ನು ನೆರವೇರಿಸಿದನು. 
""ಈ ಸ್ಥಳವು ಎಪ್ಪತ್ತು ವರುಷಗಳ ತನಕ ಪಾಳು 
ಬೀಳುವದು. ಜನರು ಆಚರಿಸದೆ ಹೋದ ಸಬ್ಬತ್‌ ಹಬ್ಬ 
ಗಳಿಗೆ ಅದು ಪರಿಹಾರವಾಗಿರುವುದು'' ಎಂದು ಯೆರೆ 
ಮೀೀಯನು ಹೇಳಿದ್ದನು. 

ಫಾರಸಿ ರಾಜನಾದ ಕೋರೆಷನ ಆಳ್ವಿಕೆಯ 
ಮೊದಲನೆಯ ವರುಷದಲ್ಲಿ ಯೆಹೋವನು ಅವನಿಂದ 
ಒಂದು ವಿಶೇಷ ಪ್ರಕಟನೆಯನ್ನು ಹೊರಡಿಸಿದನು. 
ಯೆರೆಮೀಯನು ಹೇಳಿದ ಮಾತು ನೆರವೇರುವಂತೆ 
ಇದಾಯಿತು. ಕೊರೇಷನು ತನ್ನ ಸಾಮ್ರಾಜ್ಯದ ಮೂಲೆ 
ಮೂಲೆಗಳಿಗೆ ಜನರನ್ನು ಕಳುಹಿಸಿ ಈ ಸಂದೇಶವನ್ನು 
ಕೊಟ್ಟನು: 

23""ಪಾರಸಿ ರಾಜನಾದ ಕೋರೆಷನು ತಿಳಿಸುವದೇ 
ನಂದರೆ, ಪರಲೋಕದಲ್ಲಿರುವ ದೇವರಾದ ಯೆಹೋ 
ವನು ನನ್ನನ್ನು ಇಡೀ ಭೂಮಿಗೆ ಅರಸನನ್ನಾಗಿ 
ಮಾಡಿದ್ದಾನೆ. ಆತನು ಜೆರುಸಲೇಮಿನಲ್ಲಿರುವ ತನ್ನ 
ಆಲಯವನ್ನು ತಿರುಗಿ ಕಟ್ಟುವ ಜವಾಬ್ದಾರಿಕೆಯನ್ನು ನನಗೆ 
ಕೊಟ್ಟಿರುತ್ತಾನೆ. ಆದುದರಿಂದ ದೇವರ ಜನರೆಲ್ಲಾ ಜೆರುಸ 
ಲೇಮಿಗೆ ಹಿಂತಿರುಗಿ ಹೋಗಬಹುದು. ನಿಮ್ಮ ದೇವರಾದ 
ಯೆಹೋವನು ನಿಮ್ಮೊಂದಿಗೆ ಇರಲಿ.'' 


626 


ಯೆಹೂದ್ಯ ಸೆರೆಯಾಳುಗಳು ಹಿಂತಿರುಗಿ ಹೋಗಲು 
ಸೈರಸನ ಸಹಾಯ 

ಪರ್ಶಿಯಾದ ರಾಜನಾದ ಸೈರಸನ ಆಳ್ವಿಕೆಯ 

ಮೊದಲನೆಯ ವರುಷದಲ್ಲಿ* ಒಂದು ಪ್ರಕಟನೆ 
ಯನ್ನು ಹೊರಡಿಸಲು ಯೆಹೋವನು ಅವನನ್ನು 
ಪ್ರೇರೇಪಿಸಿದನು. ಆ ಪ್ರಕಟನೆಯನ್ನು ಬರೆಯಿಸಿ ತನ್ನ 
ಸಾಮ್ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಅವನು ಅದನ್ನು ಓದಿಸಿ 
ದನು. ಯೆರೆಮೀಯನ ಮೂಲಕ ಯೆಹೋವನು ಹೇಳಿದ 
ವಿಷಯಗಳು ನೆರವೇರುವಂತೆ ಇದಾಯಿತು. ಆ ಪ್ರಕಟನೆ 
ಇಂತಿದೆ: 


ಯವರು ಅವರಿಗೆ ತುಂಬಾ ಕಾಣಿಕೆಗಳನ್ನು ಕೊಟ್ಟರು. 
ಅವರಿಗೆ ಬೆಳ್ಳೆಬಂಗಾರಗಳನ್ನು, ಪಶುಗಳನ್ನು ಮತ್ತು ಇತರ 
ಬೆಲೆಬಾಳುವ ವಸ್ತುಗಳನ್ನು ಧಾರಾಳವಾಗಿ ಕೊಟ್ಟರು. 
'ಅಲ್ಲದೆ ಸೈರಸ್‌ ರಾಜನು ದೇವಾಲಯಕ್ಕೆ ಸಂಬಂಧಿಸಿದ 
ವಸ್ತುಗಳನ್ನೆಲ್ಲಾ ಹೊರತೆಗೆದನು. ನೆಬೂಕದ್ದೆಚ್ಚರ 
ಅರಸನು ಜೆರುಸಲೇಮ್‌ ದೇವಾಲಯದಿಂದ ಸೂರೆ 
ಮಾಡಿ ತಂದ ಸಾಮಾಗ್ರಿ ಗಳನ್ನು ತನ್ನ ವಿಗ್ರಹಗಳನ್ನಿಡುವ 
ಕೋಣೆಯಲ್ಲಿ ಇಟ್ಟಿದ್ದನು. ಪರ್ಶಿಯಾದ ರಾಜನಾದ 
ಸೈರಸ್‌ ತನ್ನ ಖಜಾನೆಯ ಮೇಲ್ವಿಚಾರಕನಾದ ಮಿತ್ರದಾತ 
ನಿಗೆ ಆ ವಸ್ತುಗಳನ್ನು ಹೊರತರಲು ಹೇಳಿದನು. ಮಿತ್ರ 





"ಪರ್ಶಿಯಾದ ರಾಜನಾದ ಸೈರಸನ ಪ್ರಕಟನೆ: ಪರ 
ಲೋಕದ ದೇವರಾದ ಯೆಹೋವನು ಭೂಲೋಕದ 
ಲ್ಲಿರುವ ಎಲ್ಲಾ ದೇಶಗಳನ್ನು ನನ್ನ ವಶಕ್ಕೆ ಕೊಟ್ಟಿದ್ದಾನೆ. 
ಯೆಹೂದ ದೇಶದ ಜೇರುಸಲೇಮ್‌ನಲ್ಲಿ ತನಗೊಂದು 
ಆಲಯವನ್ನು ಕಟ್ಟಲು ಆತನು ನನ್ನನ್ನು ಆರಿಸಿಕೊಂಡಿ 
ದ್ದಾನೆ... "ಆತನು ಜಿರುಸಲೇಮ್‌ನಲ್ಲಿರುವಾತನೂ 
ಇಸ್ರೇಲರ ದೇವರೂ ಆಗಿದ್ದಾನೆ. ದೇವಜನರಲ್ಲಿ ಯಾರಾ 
ದರೂ ನಿಮ್ಮೊಂದಿಗೆ ವಾಸಿಸುತ್ತಿದ್ದರೆ ದೇವರ ಆಶೀರ್ವಾ 
ದವು ಅವರ ಮೇಲಿರಲಿ. ಯೆಹೂದ ಪ್ರಾಂತ್ಯದಲ್ಲಿರುವ 
ಜಿರುಸಲೇಮಿಗೆ ಹೋಗಲು ಅವರಿಗೆ ಅವಕಾಶಕೊಡಿರಿ. 
ಅವರು ಹೋಗಿ ಯೆಹೋವನಿಗಾಗಿ ದೇವಾಲಯವನ್ನು 


ದಾತನು ಯೆಹೂದ ನಾಯಕನಾದ ಶೆಷ್ಟಚ್ಚರನಿಗೆ ಆ 
ವಸ್ತುಗಳನ್ನು ಕೊಟ್ಟನು. ಅವು ಯಾವುವೆಂದರೆ: 


ಬಂಗಾರದ ಬೋಗುಣಿಗಳು 30 
ಬೆಳ್ಳಿ ಬೋಗುಣಿಗಳು 1000 
ಕತ್ತಿಗಳು ಮತ್ತು ಪಾತ್ರೆಗಳು 29 
10 ಚಿನ್ನದ ಬಟ್ಟಲುಗಳು 30 
ಬೆಳ್ಳಿಯ ಬಟ್ಟಲುಗಳು 410 
ಇತರ ಪಾತ್ರೆಗಳು 1,000 


!! ಒಟ್ಟು ಬೆಳ್ಳಿಬಂಗಾರದ ಪಾತ್ರೆಗಳು ಐದು ಸಾವಿರದ 





ಕಟ್ಟಲಿ. “ಆದುದರಿಂದ ಯಾವ ಸ್ಥಳದಲ್ಲಿಯಾದರೂ 
ಇಸ್ರೇಲರಲ್ಲಿ ಉಳಿದವರು ಇದ್ದಲ್ಲಿ ಅಂಥವರಿಗೆ ಆ 
ಸ್ಥಳದವರು ಸಹಾಯ ಮಾಡಬೇಕು. ಅವರಿಗೆ ಬೆಳ್ಳಿ 
ಬಂಗಾರ, ಪಶುಗಳನ್ನು ಮತ್ತು ಇತರ ವಸ್ತುಗಳನ್ನು 
ಕೊಡಲಿ. ಜಿರುಸಲೇಮಿನಲ್ಲಿನ ದೇವಾಲಯಕ್ಕೆ ಕಾಣಿಕೆ 
ಗಳನ್ನು ಕೊಡಲಿ.'' 

5ಆಗ ಯೆಹೂದ ಮತ್ತು ಬೆನ್ಯಾಮೀನ್‌ ಕುಲಗಳ 
ಪ್ರಧಾನರೂ ನಾಯಕರೂ ಜಿರುಸಲೇಮಿಗೆ ಹೊರಟರು. 
ದೇವಾಲಯವನ್ನು ಕಟ್ಟಲು ಅವರು ಹೊರಟಾಗ ದೇವ 
ರಿಂದ ಪ್ರೋತ್ಸಾಹಿಸಲ್ಪಟ್ಟ ಇತರ ಜನರೂ ಅವರೊಂದಿಗೆ 


ನಾನೂರು. ಸೆರೆಯವರು ಬಾಬಿಲೋನ್‌ ನಗರವನ್ನು 
ಬಿಟ್ಟು ಜೆರುಸಲೇಮಿಗೆ ಹೊರಟಾಗ ಈ ವಸ್ತುಗಳೆಲ್ಲಾ 
ಶೆಷ್ಟಚ್ಚರನ ವಶದಲ್ಲಿದ್ದವು. 


ಹಿಂತಿರುಗಿಹೋದ ಸೆರೆಯವರು 
ಸೆರೆಯಿಂದ ಮರಳಿಬಂದ ಸಂಸ್ಥಾನದವರ ವಿವರ. 
ಬಹಳ ವರುಷಗಳ ಹಿಂದೆ ಬಾಬಿಲೋನಿನ ಅರಸ 
ನಾದ ನೆಬೂಕದ್ದೆಚ್ಚರನು ಇವರನ್ನು ಸೆರೆಹಿಡಿದು ಬಾಬಿ 
ಲೋನಿಗೆ ಒಯ್ದಿದ್ದನು. ಇವರು ಜೆರುಸಲೇಮಿಗೆ ಹಿಂತಿ 
ರುಗಿ ಬಂದು ಎಲ್ಲರೂ ತಮ್ಮತಮ್ಮ ಸ್ವಂತ ಊರುಗಳಿಗೆ 





ಣು 
ಜೆರುಸಲೇಮಿಗೆ ಹೊರಟರು. 6ಅವರ ನೆರೆಹೊರೆ 





ವರುಷದಲ್ಲಿ ಕ್ರಿ.ಪೂ. 538ನೇ ಇಸವಿ. 


ಹೊರಟು ಹೋದರು. ?ಜಿರುಬ್ಬಾಬೆಲನೊಂದಿಗೆ* 





ಜಿರುಬ್ಬಾಬೆಲ್‌ ಶೆಷ್ಟಚ್ಚರ ಎಂದು ಸಹ ಕರೆಯುತ್ತಾರೆ. 


ಹಿಂತಿರುಗಿದವರು ಯಾರೆಂದರೆ: ಯೇಷೂವ, ನೆಹೆ 


627 


ಮೀಯ, ಸೆರಾಯ, ರೆಗೇಲಾಯ, ಮೊರ್ದೆಕ್ಕೆ ಬಿಲ್ಬಾನ್‌, 35 


ಮಿಸ್ಟಾರ್‌, ಬಿಗ್ವೈ, ರೆಹೂಮ್‌ ಮತ್ತು ಬಾಣ. ಇಸ್ರೇಲ 


ರಲ್ಲಿ ಹಿಂತಿರುಗಿ ಬಂದವರ ಹೆಸರು ಮತ್ತು ಸಂಖ್ಯೆ: 





3. ಪರೋಷಿನ ಸಂತತಿಯವರು 2,172 
ಈ ಶೆಫಟ್ಯನ ಸಂತತಿಯವರು 372 
5. ಆರಹನ ಸಂತತಿಯವರು 775 
6 ಯೇಷೂವ ಮತ್ತು ಯೋವಾಬನ 
ಕುಟುಂಬದ ಪಹತ್‌ ಮೋವಾಬಿನ 
ಸಂತತಿಯವರು 2,812 
7 ಏಲಾಮಿನ ಸಂತತಿಯವರು 1,254 
8 ಜತ್ತೂವಿನ ಸಂತತಿಯವರು 945 
9 ಜಕ್ಕೈಯ ಸಂತತಿಯವರು 760 
0 ಬಾನೀಯ ಸಂತತಿಯವರು 642 
1 ಬೇಬೈಯ ಸಂತತಿಯವರು 623 
2 ಅಜ್ಞಾದಿನ ಸಂತತಿಯವರು 1,222 
3 ಅದೋನೀಕಾಮನ ಸಂತತಿಯವರು 666 
4 ಬಿಗೈಯ ಸಂತತಿಯವರು 2,056 
5 ಆದೀನನ ಸಂತತಿಯವರು 454 
6 ಆಟೇರಿನವರಾದ ಹಿಜ್ಕೀಯನ 
ಸಂತತಿಯವರು 98 
7 ಬೇಚೈಯ ಸಂತತಿಯವರು 323 
* ಯೋರನ ಸಂತತಿಯವರು 112 
೨ ಹಾಷುಮಿನ ಸಂತತಿಯವರು 223 
3 ಗಿಬ್ಬಾರಿನ ಸಂತತಿಯವರು 95 
21 ಬೇತ್ಸೆಹೇಮಿನ ಊರಿನವರು 123 
೫ ನೆಟೋಫ ಊರಿನವರು 56 
3 ಅನಾತೋತ್‌ ಊರಿನವರು 128 
ಅಜ್ಮಾವೆತ್‌ ಊರಿನವರು 42 
25 ಕಿರ್ಯತ್ಯಾರೀಮ್‌, ಕೆಫೀರ ಮತ್ತು 
ಬೇರೋತ್‌ ಊರುಗಳವರು 743 
35 ರಾಮಾ ಮತ್ತು ಗೆಬ ಊರುಗಳವರು 621 
2 ಮಿಕ್ಕಾಸಿನವರು 122 
೫ ಬೇತೇಲ್‌ ಮತ್ತು ಆಯಿ ಎಂಬ 
ಊರುಗಳವರು 223 
29 ನೆಬೋ ಊರಿನವರು 52 
30 ಮಗ್ಬೀಷ್‌ ಊರಿನವರು 156 
3! ಏಲಾಮ್‌ ಎಂಬ ಮತ್ತೊಂದು 
ಊರಿನವರು 1,254 
32 ಹಾರಿಮ್‌ ಊರಿನವರು 320 
33 ` ಲೋದ್‌, ಹಾದೀದ್‌, ಓನೋ 
ಊರುಗಳವರು 725 


ಎಜ್ರ 2:3-58 

3 ಯೆರಿಕೋ ಊರಿನವರು 345 

ಸೆನಾಹ ಊರಿನವರು 3,630 

3 ಯಾಜಕರು ಯಾರೆಂದರೆ: 

ಯೇಷೂವನ ಕುಟುಂಬಕ್ಕೆ ಸೇರಿದ 

ಯೆದಾಯನ ಸಂತತಿಯವರು 973 
3? ಇಮ್ಮೇರನ ಸಂತತಿಯವರು 1,052 
3 ಪಷ್ಣೂರನ ಸಂತತಿಯವರು 1,247 
39 ಹಾರಿಮನ ಸಂತತಿಯವರು 1,017 


ವಿ ಕುಲದವರು ಯಾರೆಂದರೆ: 


ಹೋದವ್ಯನ ಕುಟುಂಬಕ್ಕೆ ಸೇರಿದ ಯೇಷೂವ 
ಮತ್ತು ಕದ್ಮಿಯೇಲರ ಸಂತತಿಯವರು 74 


11 ಗಾಯಕರು ಯಾರೆಂದರೆ: 


ಆಸಾಫನ ಸಂತತಿಯವರು 128 


“ದ್ವಾರಪಾಲಕರು ಯಾರೆಂದರೆ: 


ಶಲ್ಲೂಮ್‌, ಅಟೇರ್‌, ಟಲ್ಮೋನ್‌, 
ಅಕ್ಕೂಬ್‌, ಹಟೀಟ್‌ ಮತ್ತು ಶೋಬೈ. 


ಇವರ ಸಂತತಿಯವರು ಒಟ್ಟು 139 


“ದೇವಾಲಯದ ವಿಶೇಷ ಸೇವಕರು ಯಾರೆಂದರೆ: 


44 
45 
46 
47 
48 
49 
50 
51 
52 
53 
54 


ಜೀಹ, ಹಸೂಫ, ಟಬ್ಬಾವೋತ್‌, 
ಕೇರೋಸ್‌, ಸೀಯಹಾ, ಪಾದೋನ್‌, 
ಲೆಬಾನ, ಹಗಾಬ, ಅಕ್ಕೂಬ್‌, 
ಹಾಗಾಬ್‌, ಶೆಮ್ಲೈ, ಹಾನಾನ್‌, 
ಗಿದ್ದೇಲ್‌, ಗಹರ್‌, ರೆವಾಯ, 
ರೆಚೀನ್‌, ನೆಕೋದ, ಗಜ್ಜಾಮ್‌, 
ಉಜ್ಜ ಪಾಸೇಹ, ಬೇಸ್ವೆ, 

ಅಸ್ನ, ಮೆಗೂನೀಮ್‌, ನೆಫೀಸೀಮ್‌, 
ಬಕ್ಟೂಕ್‌, ಹಕ್ಕೂಫ, ಹರ್ಹೂರ್‌, 
ಬಚ್ಹೂತ್‌, ಮೆಹೀದ, ಹರ್ಷ, 
ಬರ್ಕೊೋಸ್‌, ಸೀಸೆರ, ತೆಮಹ, 
ನೆಜೀಹ, ಹಟೀಫ ಇವರ ಸಂತತಿಯವರು. 


55 ಸೂಲೊಮೋನನ ಸೇವಕರ ಸಂತತಿಯವರು: 


56 
57 


58 


ಸೋಟೆ ಹಸ್ಸೋಫೆರೆತ್‌, ಫೆರೂಧ, 

ಯಾಲ, ದರ್ಕೋನ್‌, ಗಿದ್ದೇಲ್‌, 

ಶೆಫಟ್ಯ, ಹಟ್ಟೇಲ್‌, ಪೋಕೆರೆತ್‌, ಹಚ್ಚೆ 
ಬಾಯೀಮ್‌, ಆಮೀ ಇವರ ಸಂತತಿಯವರು. 
ದೇವಾಲಯದ ಎಲ್ಲಾ ಸೇವಕರೂ 
ಸೊಲೊಮೋನನ ಸೇವಕರೂ 


ಒಟ್ಟು ಸೇರಿ 392 


ಎಜ್ರ, 2:59-3:7 


59-ತ್ರೀಲ್ಮೆಲಹ, ತೇಲ್ಲರ್ಷ, ಕೆರೂಬದ್ದಾನ್‌ ಮತ್ತು 
ಇಮ್ಮೇರ್‌ ಎಂಬ ಊರುಗಳಿಂದ ಕೆಲವರು ಬಂದರು. 
ಇವರ ಕುಟುಂಬಗಳು ಇಸ್ರೇಲ್‌ ಕುಟುಂಬಕ್ಕೆ ಸೇರಿದವು 
ಗಳಾಗಿವೆ ಎಂದು ರುಜುವಾತುಪಡಿಸಲು ಇವರಿಗೆ ಸಾಧ್ಯ 
ವಾಗಲಿಲ್ಲ. ಅವರು ಯಾರೆಂದರೆ: 


ದೆಲಾಯ, ಟೋಬೀಯ ಮತ್ತು 


ನೆಕೋದನ ಸಂತತಿಯವರು 652 


6! ಯಾಜಕರಾದ ಹಬಯ್ಯ, ಹಕ್ಕೋಚ್‌, ಬರ್ಜಿಲ್ವೈ 
ಇವರ ಸಂತತಿಯವರು. (ಈ ಬರ್ಜಿಲ್ಲೈ ಎಂಬವನು 
ಗಿಲ್ಯಾದ್ಯನಾದ ಬರ್ಜಿಲ್ಲೈೆಯ ಹೆಣ್ಣುಮಕ್ಕಳಲ್ಲಿ ಒಬ್ಬಳನ್ನು 
ಮದುವೆ ಮಾಡಿಕೊಂಡು ಅವನ ಹೆಸರನ್ನೂ ಇಟ್ಟು 
ಕೊಂಡಿದ್ದನು.) ಇವರು ಹುಡುಕಿದರೂ ತಮ್ಮ ವಂಶಾ 
ವಳಿ ಪತ್ರವನ್ನು ಕಂಡುಕೊಳ್ಳಲಾಗಲಿಲ್ಲ. ಆದ್ದರಿಂದ 
ಇವರು ಅಶುದ್ಧರೆಂದು ಪರಿಗಣಿಸಲ್ಪಟ್ಟು ಯಾಜಕತ್ವ 
ದಿಂದ ತಳ್ಳಲ್ಪಟ್ಟರು. ಆಊರೀಮ್‌ ತುಮ್ಮೀಮ್‌ಗಳ 
ಮೂಲಕ ದೇವರ ಚಿತ್ತವನ್ನು ತಿಳಿಯಲು ಶಕ್ತನಾದ 
ಯಾಜಕನು ದೊರಕುವ ತನಕ ಇವರು ದೇವರಿಗೆ 
ಅರ್ಪಿಸಿದ್ದ ಪರಿಶುದ್ಧ ಆಹಾರವನ್ನು ತಿನ್ನಬಾರದೆಂದು 
ದೇಶಾಧಿಪತಿಯು ಆಜ್ಞಾಪಿಸಿದನು. 

665 ್ಟೀಗೆ ಒಟ್ಟು ನಲವತ್ತೆರಡು ಸಾವಿರದ ಮೂನ್ನೂರ 
ಅರವತ್ತು ಮಂದಿ ತಮ್ಮ ಸ್ವದೇಶಕ್ಕೆ ಹಿಂದಿರುಗಿದರು. 
ಇವರಲ್ಲಿನ ಅವರ ಏಳು ಸಾವಿರದ ಮುನ್ನೂರ ಮೂವ 
ತ್ತೇಳು ಸೇವಕ ಸೇವಕಿಯರನ್ನು ಸೇರಿಸಲಿಲ್ಲ. ಇವ 
ರೊಂದಿಗೆ ಇನ್ನೂರು ಮಂದಿ ಗಾಯಕ ಗಾಯಕಿಯರೂ 
ಇದ್ದರು. 

6667೨ ಎರ ಬಳಿಯಲ್ಲಿ ಏಳುನೂರ ಮೂವತ್ತಾರು 
ಕುದುರೆಗಳು, ಇನ್ನೂರ ನಲವತ್ತೈದು ಹೇಸರ ಕತ್ತೆಗಳು, 
ನಾನೂರ ಮೂವತ್ತೈದು ಒಂಟೆಗಳು, ಮತ್ತು ಆರು 
ಸಾವಿರದ ಏಳುನೂರ ಇಪ್ಪತ್ತು ಕತ್ತೆಗಳೂ ಇದ್ದವು. 

ಈ ಗುಂಪು ಜಿರುಸಲೇಮಿನಲ್ಲಿದ್ದ ದೇವಾಲಯದ 
ಬಳಿ ಬಂದಾಗ ಆ ದೇವಾಲಯವನ್ನು ಮತ್ತೆ ನಿರ್ಮಿಸಲು 
ಕುಟುಂಬದ ನಾಯಕರುಗಳು ತಮ್ಮತಮ್ಮ ಕಾಣಿಕೆಗಳನ್ನು 
ಕೊಟ್ಟರು. ಕೆಡವಲ್ಪಟ್ಟಿದ್ದ ದೇವಾಲಯದ ಸ್ಥಳದಲ್ಲಿಯೇ 
ಹೊಸ ದೇವಾಲಯವನ್ನು ಕಟ್ಟಲು ಪ್ರಾರಂಭಿಸುವರು. 
ದೇವಾಲಯ ಕಟ್ಟಲು ಅವರು ತಮ್ಮಿಂದ ಸಾಧ್ಯ 
ವಾದಷ್ಟು ಕಾಣಿಕೆಗಳನ್ನು ಕೊಟ್ಟರು. ಒಟ್ಟು ಐನೂರು 
ಕಿಲೋಗ್ರಾಂ ಬಂಗಾರ, ಮೂರು ಸಾವಿರ ಕಿಲೋಗ್ರಾಂ 
ಬೆಳ್ಳಿ ನೂರು ಯಾಜಕರು ಧರಿಸಬೇಕಾದ ಬಟ್ಟೆಗಳನ್ನು 
ದಾನ ಮಾಡಿದರು. ಅವರಲ್ಲಿದ್ದ ಯಾಜಕರು, 
ಲೇವಿಯರು ಮತ್ತು ಇನ್ನಿತರರು ಜಿರುಸಲೇಮ್‌ ಮತ್ತು 
ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೆಲೆಸಿದರು. 


628 


ಇವರೊಳಗೆ ಗಾಯಕರೂ ದ್ವಾರಪಾಲಕರೂ ದೇವಾಲ 
ಯದ ಸೇವಕರೂ ಇದ್ದರು. ಉಳಿದ ಇಸ್ರೆಲ್‌ ಜನರು 
ತಮ್ಮತಮ್ಮ ಊರುಗಳಲ್ಲಿ ವಾಸಿಸಿದರು. 


ಯಜ್ಞ; ವೇದಿಕೆಯನ್ನು ತಿರುಗಿ ಕಟ್ಟಿದ್ದು 
ಥಿ ತಮ್ಮತಮ್ಮ ಸ್ವಂತ ಊರುಗಳಲ್ಲಿ ಹೋಗಿ ನೆಲೆಸಿದ್ದ 
ಇಸ್ರೇಲರು ಏಳನೆಯ ತಿಂಗಳಲ್ಲಿ ಜೆರುಸಲೇಮಿನಲ್ಲಿ 
ಒಂದೇ ಮನಸ್ಸಿನಿಂದ ಬಂದು ಸೇರಿದರು. 2ಟಗ 
ಯೋಚಾದಾಕನ ಮಗನಾದ ಯೇಷೂವನೂ ಅವ 
ನೊಂದಿಗೆ ಇದ್ದ ಯಾಜಕರೂ ಶೆಯಲ್ತೀಯೇಲನ ಮಗ 
ನಾದ ಜಿರುಬ್ಬಾಬೆಲ್‌ ಮತ್ತು ಅವನೊಂದಿಗಿದ್ದ ಜನ 
ರೊಂದಿಗೆ ಇಸ್ರೊಲ್‌ ದೇವರಿಗೆ ಯಜ್ಞವೇದಿಕೆಯನ್ನು 
ಕಟ್ಟಿದರು. ದೇವರ ಸೇವಕನಾದ ಮೋಶೆಯ ಧರ್ಮ 
ಶಾಸ್ತ್ರದಲ್ಲಿ ಬರೆದಿರುವಂತೆ ದೇವರಿಗೆ ಯಜ್ಞವನ್ನು 
ಸಮರ್ಪಿಸಲು ಇವರು ವೇದಿಕೆಯನ್ನು ಕಟ್ಟಿದರು. 
3ತಮ್ಮ ಸುತ್ತಲು ವಾಸಿಸುವ ಅನ್ಯಜನರಿಗೆ ಅವರು ಭಯ 
ಪಟ್ಟರೂ ಹಳೆಯ ಅಸ್ತಿವಾರದ ಮೇಲೆ ವೇದಿಕೆಯನ್ನು 
ಕಟ್ಟಿದರು. ಅವರು ಹಾಗೆ ಮಾಡುವುದನ್ನು ನಿಲ್ಲಿಸಲಿಲ್ಲ. 
ಕಟ್ಟಿಮುಗಿಸಿದ ಬಳಿಕ ಬೆಳಿಗ್ಗೆ ಸಾಯಂಕಾಲ ಹೋಮ 
ಯಜ್ಞಾದಿಗಳನ್ನು ಸಮರ್ಪಿಸಿದರು. *ಇದಲ್ಲದೆ 
ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆ ಪರ್ಣ 
ಶಾಲೆಗಳ ಹಬ್ಬವನ್ನು ಆಚರಿಸಿದರು. ಹಬ್ಬದ ಪ್ರತಿ ದಿವಸ 
ಗಳಲ್ಲಿ ನೇಮಿತ ಸರ್ವಾಂಗಹೋಮಗಳನ್ನು ಅರ್ಪಿಸಿ 
ದರು. *ಇದಾದ ಬಳಿಕ ಅವರು ನಿತ್ಯಸರ್ವಾಂಗ ಹೋಮ 
ವನ್ನೂ ಅಮಾವಾಸ್ಯೆ ಮತ್ತು ಇತರ ಹಬ್ಬದ ದಿನಗಳಲ್ಲಿ 
ಧರ್ಮಶಾಸ್ತ್ರದ ಪ್ರಕಾರ ಅರ್ಪಿಸಬೇಕಾದ ಯಜ್ಞ 
ಹೋಮಗಳನ್ನೂ ಸಮರ್ಪಿಸಿದರು. ಜನರು ತಾವು 
ಯೆಹೋವನಿಗೆ ಕೊಹಬೇಕೆಂದಿದ್ದ ಇತರ ಕಾಣಿಕೆಗಳನ್ನು 
ಸಹ ತಂದು ಕೊಡಲಾರಂಭಿಸಿದರು. "ದೇವಾಲಯವು 
ತಿರಿಗಿ ಕಟ್ಟಲ್ಪಹದಿದ್ದರೂ ಏಳನೆಯ ತಿಂಗಳಿನ ಮೊದಲ 
ನೆಯ ದಿನದಿಂದ ಇಸ್ರೇಲರು ಯೆಹೋವನಿಗೆ ಯಜ್ಞ 
ಗಳನ್ನು ಸಮರ್ಪಿಸಲು ಪ್ರಾರಂಭಿಸಿದರು. 





ದೇವಾಲಯದ ಪುನರ್ನಿರ್ಮಾಣ 

7ಸೆರೆಯಿಂದ ಹಿಂತಿರುಗಿಬಂದ ಜನರು ಬಡಗಿಗಳಿಗೂ 
ಕಲ್ಲುಕುಟಿಗರಿಗೂ ಹಣ ಕೊಟ್ಟರು. ಲೆಬನೋನಿನಿಂದ 
ದೇವದಾರು ಮರಗಳನ್ನು ಸಾಗಿಸುವ ತೂರ್ಯರಿಗೆ ಮತ್ತು 
ಚೀದೋನ್ಯರಿಗೆ ಆಹಾರ ಪದಾರ್ಥಗಳನ್ನು ಆಲಿವ್‌ ಎಣ್ಣೆ 
ಯನ್ನು ಮತ್ತು ದ್ರಾಕ್ಷಾರಸವನ್ನು ಸಂಬಳವಾಗಿ ಕೊಟ್ಟರು. 
ಸೊಲೊಮೋನನು ಮೊದಲನೆಯ ದೇವಾಲಯವನ್ನು 
ಕಟ್ಟುವಾಗ ಅದಕ್ಕೆ ಬೇಕಾದ ಮರಗಳನ್ನು ಸಮುದ್ರ, 
ಮಾರ್ಗವಾಗಿ ತಂದಂತೆಯೇ ಇವರೂ ಜಿರುಸಲೇಮಿಗೆ 


629 


ಸಮೀಪವಿರುವ ಯೊಪ್ಪಕ್ಕೆ ಸಮುದ್ರ, ಮಾರ್ಗವಾಗಿ 
ತಂದರು. ಪರ್ಶಿಯಾದ ಅರಸನಾದ ಸೈರಸನ ಆಜ್ಜಿಗನು 
ಸಾರವಾಗಿ ಇವೆಲ್ಲವೂ ಮಾಡಲ್ಪಟ್ಟವು. 

*ಜಿರುಸಲೇಮಿನ ದೇವಾಲಯಕ್ಕೆ ಬಂದ ಎರಡನೆಯ 
ವರುಷದ ಎರಡನೆಯ ತಿಂಗಳಲ್ಲಿ ಶೆಯಲ್ಲಿಯೇಲನ 
ಮಗನಾದ ಜಿರುಬ್ಬಾಬೆಲ್‌ ಮತ್ತು ಯೋಚಾದಾಕನ 
ಮಗನಾದ ಯೇಷೂವನು ಕೆಲಸವನ್ನು ಪ್ರಾರಂಭಿಸಿದರು. 
ಅವರ ಸಹೋದರರು, ಯಾಜಕರು, ಲೇವಿಯರು ಮತ್ತು 
ಅವರೊಂದಿಗೆ ಸೆರೆಯಿಂದ ಬಂದವರೆಲ್ಲರೂ ಕೆಲಸ 
ಮಾಡಿದರು. ಇಪ್ಪತ್ತು ವರ್ಷ ಮತ್ತು ಅದಕ್ಕೆ ಮೇಲ್ಪಟ್ಟ 
ಲೇವಿಯವರನ್ನು ಮೇಲ್ವಿಚಾರಕರನ್ನಾಗಿ ಅವರು 
ನೇಮಿಸಿದರು. ದೇವಾಲಯವನ್ನು ಕಟ್ಟುವ ಕೆಲಸವನ್ನು 
ಮೇಲ್ವಿಚಾರಣೆ ಮಾಡಿದವರು ಕೆಳಕಂಹಂತಿರುವರು. 
ಯೇಷೂವನೂ ಅವನ ಮಕ್ಕಳೂ; ಕದ್ಮೀಯೇಲನು 
ಮತ್ತು ಅವನ ಮಕ್ಕಳು (ಇವರು ಯೆಹೂದ ಸಂತತಿಯ 
ವರು.); ಲೇವಿಯನಾದ ಹೇನಾದಾದನ ಗಂಡುಮಕ್ಕಳು 
ಮತ್ತು ಅವನ ಅಣ್ಣತಮ್ಮಂದಿರು. "ಕಟ್ಟುವವರು 
ದೇವಾಲಯದ ಅಸ್ತಿವಾರವನ್ನು ಕಟ್ಟಿ ಮುಗಿಸಿದಾಗ 
ಯಾಜಕರು ತಮ್ಮ ಯಾಜಕ ಬಟ್ಟೆಗಳನ್ನು ಧರಿಸಿ 
ತುತ್ತೂರಿಗಳನ್ನು ತೆಗೆದುಕೊಂಡರು; ಆಸಾಫನ ಮಕ್ಕಳು 
ತಾಳಗಳನ್ನು ತೆಗೆದುಕೊಂಡರು; ಅಲ್ಲದೆ ಇಸ್ರೇಲಿನ 
ಅರಸನಾದ ದಾವೀದನು ನೇಮಿಸಿದ ಕ್ರಮಕ್ಕನುಸಾರ 
ವಾಗಿ ತಮ್ಮತಮ್ಮ ಸ್ಥಳಗಳಲ್ಲಿ ನಿಂತುಕೊಂಡು ಯೆಹೋವ 
ನನ್ನು ಸ್ತುತಿಸಿದರು. 11 ಯೆಹೋವನು ಒಳ್ಳೆಯವನು; 
ಆತನಿಗೆ ಕೃತಜ್ಞ ತಾಸ್ತುತಿ ಮಾಡಿರಿ. ಆತನ ಕರುಣೆ ಮತ್ತು 
ನಿಜಪೀ್ರತಿ ಇಸ್ರೇಲರಿಗೆ ಶಾಶ್ವತವಾಗಿದೆ ಎಂದು ಹಾಡಿ 
ದರು. ಆಗ ಉಳಿದವರು ಸಂತೋಷದಿಂದ ಆರ್ಬಟಿ 
ಸಿದರು; ದೇವಾಲಯದ ಅಸ್ತಿವಾರ ಹಾಕಿದ್ದಕ್ಕೆ 
ಯೆಹೋವನನ್ನು ಸ್ತುತಿಸಿದರು. 

12ಆದರೆ ಮೊದಲಿನ ದೇವಾಲಯವನ್ನೂ ಅದರ ವೈಭವ 
ವನ್ನೂ ನೋಡಿದ್ದ ಕುಲಪ್ರಧಾನರು, ಯಾಜಕರು ಮತ್ತು 
ಲೇವಿಯರು ಗಟ್ಟಿಯಾಗಿ ಅತ್ತರು. ಇತರರು ಗಟ್ಟಿಯಾಗಿ 
ಹರ್ಷದಧ್ವನಿ ಮಾಡಿದರು. '3ಅವರ ಉತ್ಸಾಹಧ್ವನಿಯಲ್ಲಿ 
ಹರ್ಷಧ್ವನಿ ಯಾವುದು ಅಳುವವರ ಧ್ವನಿ ಯಾವುದು 
ಎಂದು ತಿಳಿಯುತ್ತಿರಲಿಲ್ಲ. ಆದರೆ ಆ ಧ್ವನಿಯು ಬಹು 
ದೂರದವರೆಗೂ ಕೇಳಿಸಿತು. 


ದೇವಾಲಯವನ್ನು ಕಟ್ಟುವ ಕಾರ್ಯವನ್ನು 
ವಿರೋಧಿಸಿದ ವೈರಿಗಳು 
ಆ ಪ್ರಾಂತ್ಯದಲ್ಲಿ ವಾಸಿಸುತ್ತಿದ್ದ ಬೇರೆ ಜನರು 
ಯೆಹೂದ ಮತ್ತು ಬೆನ್ಯಾಮೀನ್‌ ಕುಲಗಳ ಜನರಿಗೆ 
ವಿರುದ್ಧವಾಗಿದ್ದರು. ಸೆರೆಯಿಂದ ಬಂದ ಜನರು 


ಎಜ್ರ 3:8-4:8 


ಇಸ್ರೇಲರ ದೇವರಾದ ಯೆಹೋವನ ದೇವಾಲಯವನ್ನು 
ಕಟ್ಟುತ್ತಿದ್ದಾರೆಂಬ ವರ್ತಮಾನವನ್ನು ವೈರಿಗಳು ಕೇಳಿ 
ಜೆರುಬ್ಬಾಬೆಲನ ಬಳಿಗೂ ಮತ್ತು ಕುಲಪ್ರಧಾನರ 
ಬಳಿಗೂ ಬಂದು, ""ಕಟ್ಟುವ ಕಾರ್ಯದಲ್ಲಿ ನಿಮಗೆ 
ಸಹಾಯ ಮಾಡಲು ಬಂದಿದ್ದೇವೆ. ನಾವು ಸಹ 
ನಿಮ್ಮಂತೆಯೇ ದೇವರನ್ನು ಪ್ರಾರ್ಥಿಸುತ್ತೇವೆ. ಅಶ್ಕೂರದ 
ರಾಜನಾದ ಏಸರ್ಹದ್ದೋನನು ನಮ್ಮನ್ನು ಇಲ್ಲಿಗೆ ತಂದು 
ಬಿಟ್ಟಂದಿನಿಂದ ನಾವು ನಿಮ್ಮ ದೇವರನ್ನೇ 
ಆರಾಧಿಸುತ್ತೇವೆ'' ಅಂದರು. 

ಆದರೆ ಜಿರುಬ್ಬಾಬೆಲ್‌, ಯೇಷೂವ ಮತ್ತು ಗೋತ್ರ 
ಪ್ರಧಾನರು ಅವರಿಗೆ ಹೇಳಿದ್ದೇನಂದರೆ: ""ನೀವು ನಮ್ಮ 
ದೇವರಿಗೆ ದೇವಾಲಯವನ್ನು ಕಟ್ಟಬಾರದು. ನಾವು 
ಮಾತ್ರವೇ ಕಟ್ಟಬಹುದು. ಯಾಕಂದರೆ ಆತನು ಇಸ್ರೇಲ್‌ 
ಜನರ ದೇವರು. ಪರ್ಶಿಯ ರಾಜನಾದ ಸೈರಸನು ಅದೇ 
ರೀತಿಯಾಗಿ ನಮಗೆ ಅಪ್ಪಣೆ ಮಾಡಿರುತ್ತಾನೆ.'' 

*ಇದನ್ನು ಕೇಳಿ ಅವರಿಗೆ ಸಿಟ್ಟುಬಂತು. ಮತ್ತು 
ಯೆಹೂದ್ಯರಿಗೆ ಉಪದ್ರವ ಕೊಡಲು ಪ್ರಾರಂಭಿಸಿದರು. 
ದೇವಾಲಯವನ್ನು ಕಟ್ಟುವ ಕೆಲಸವನ್ನು ನಿಲ್ಲಿಸಲೂ 
ಕಟ್ಟುವವರನ್ನು ನಿರಾಶೆಪಡಿಸಲೂ ಪ್ರಯತ್ನಿಸಿದರು. 
5ಸರಕಾರದ ಅಧಿಕಾರಿಗಳಿಗೆ ಲಂಚಕೊಟ್ಟು ಯೆಹೂದ 
ಜನರ ವಿರುದ್ಧವಾಗಿರಲು ಪ್ರೋತ್ಸಾಹಿಸಿದರು. 
ಯೆಹೂದ್ಯರು ದೇವಾಲಯ ಕಟ್ಟುವ ಕಾರ್ಯವನ್ನು 
ನಿಲ್ಲಿಸಲು ಈ ಅಧಿಕಾರಿಗಳು ಪದೇಪದೇ ತೊಂದರೆ 
ಪಡಿಸಿದರು. ಪರ್ಶಿಯಾದ ಅರಸನಾದ ಸೈರಸನ ರಾಜ್ಯ 
ಭಾರದ ಆಳ್ವಿಕೆಯಲ್ಲಿಯೂ ಅವನ ನಂತರ ಪಟ್ಟಕ್ಕೆ ಬಂದ 
ದಾರ್ಯಾವೆಷನ ಆಳ್ವಿಕೆಯಲ್ಲಿಯೂ ಇದೇ ರೀತಿ 
ಮುಂದುವರಿಯಿತು. ಆ ಶತ್ರುಗಳು ಪರ್ಶಿಯ ರಾಜನಿಗೆ 
ಪತ್ರವನ್ನು ಬರೆದು ದೇವಾಲಯವನ್ನು ಕಟ್ಟುವ ಕಾರ್ಯ 
ವನ್ನು ನಿಲ್ಲಿಸಬೇಕೆಂದು ಬೇಡಿಕೊಂಡರು. ಅಹಷ್ಟೇ 
ರೋಷನು ಪರ್ಶಿಯ ದೇಶದ ಅರಸನಾದಾಗ ಅವನಿಗೆ 
ಪತ್ರ ಬರೆದರು. 





ಜಿರುಸಲೇಮ್‌ ನಗರವನ್ನು ಕಟ್ಟುವ ಕಾರ್ಯಕ್ಕೆ 
ವಿರೋಧಿಸಿದ ಶತ್ರುಗಳು 

7ಅರ್ತಷಸ್ನನು ಪರ್ಶಿಯಾದ ರಾಜನಾದಾಗ 
ಬಿಷ್ಣಾಮ್‌, ಮಿತ್ರದಾತ್‌ ಮತ್ತು ಟಾಬೆಯೇಲ್‌ ಈ 
ಮೊದಲಾದವರು ಯೆಹೂದ್ಯರ ವಿರುದ್ಧವಾಗಿ ರಾಜನಿಗೆ 
ಆಪಾದನಾ ಪತ್ರವನ್ನು ಆರಮೇಯಿಕ್‌ ಭಾಷೆಯ 
ಲ್ಲಿಯೂ ಅದರ ಲಿಪಿಯಲ್ಲಿಯೂ ಬರೆದರು. 

ಅದಕ್ಕೆ ದೇಶಾಧಿಪತಿಯಾದ ರೆಹೂಮ ಮತ್ತು 
ಕಾರ್ಯದರ್ಶಿಯಾದ ಶಿಂಷ್ಯೆ ಜೆರುಸಲೇಮಿನ ನಿವಾಸಿಗಳ 
ವಿರುದ್ಧವಾಗಿ ರಾಜ ಅರ್ತಷಸ್ತನಿಗೆ ಈ ರೀತಿ ಬರೆದರು: 


ಎಜ್ರ, 4:9-24 


*ದೇಶಾಧಿಪತಿಯಾದ ರೆಹೂಮ, ಕಾರ್ಯದರ್ಶಿ 
ಯಾದ ಶಿಂಷ್ಯೆ ಇವರೂ ಇವರ ಜೊತೆಗಾರರಾದ 
ಟರ್ಪಲಾಯರು, ಪರ್ಶಿಯದವರು, ಯೆರೆಕ್ಕರು, 
ಬಾಬಿಲೋನಿನವರು, ಕೂಷನಿನ ಏಲಾಮ್ಯರು, 
ಮತ್ತು ಮಹಾ ಬಲಿಷ್ಟನಾದ ಅಷೂರ್‌ ಬನಿ 
ಪಾಲನು ಕರೆತಂದು ಸಮಾರ್ಯ ಮತ್ತು ಯೂಪ್ರೇ 
ಟೀಸ್‌ ನದಿಯ ಪಶ್ಚಿಮ ಪ್ರಾಂತ್ಯಗಳಲ್ಲಿ ಇರಿಸಿದ 
ಇತರ ಜನರು, 

(ಯೂಫ್ರೇಟೀಸ್‌ ನದಿಯ ಪಶ್ಚಿಮ ಪ್ರಾಂತ್ಯದಲ್ಲಿ 
ವಾಸಿಸುವ ಸೇವಕರು ಅರ್ತಷಸ್ತ ರಾಜನಿಗೆ 
ಬರೆಯುವ ಪತ್ರ: 





12ಅರ್ತಷಸ್ತರಾಜರೇ, ನಿಮ್ಮ ಸನ್ನಿಧಾನದಲ್ಲಿ 
ನಾವು ತಿಳಿಸುವ ವಿಷಯವೇನಂದರೆ, ನೀವು ಕಳುಹಿಸಿ 
ರುವ ಯೆಹೂದ್ಯರು ಇಲ್ಲಿಗೆ ಬಂದಿದ್ದಾರೆ. ಅವರು 
ತಮ್ಮ ನಗರವಾದ ಜೆರುಸಲೇಮನ್ನು ತಿರುಗಿ 
ಕಟ್ಟುತ್ತಿದ್ದಾರೆ. ಜೆರುಸಲೇಮ್‌ ಕೆಟ್ಟ ನಗರವಾಗಿದೆ. 
ಅದರ ನಿವಾಸಿಗಳು ಯಾವಾಗಲೂ ಬೇರೆ ಅರಸು 
ಗಳಿಗೆ ಎದುರು ಬೀಳುವವರಾಗಿದ್ದಾರೆ. ಈಗ ಆ 
ಯೆಹೂದ್ಯರು ಅಸ್ತಿವಾರವನ್ನು ಹಾಕಿ ಗೋಡೆಯನ್ನು 
ಕಟ್ಟುತ್ತಿದ್ದಾರೆ 

ಅದೇ ಸಮಯದಲ್ಲಿ ರಾಜರೇ, ನೀವು ತಿಳಿಯ 
ಬೇಕಾದ ವಿಷಯವೇನಂದರೆ, ಜೆರುಸಲೇಮ್‌ 
ಮತ್ತು ಅದರ ಪೌಳಿಗೋಡೆಗಳು ಕಟ್ಟಲ್ಪಟ್ಟಲ್ಲಿ 
ಅಲ್ಲಿಯ ಪ್ರಜಿಗಳು ತೆರಿಗೆ ಕೊಡುವುದನ್ನು ನಿಲ್ಲಿಸು 
ವರು. ನಿನಗೆ ಕಪ್ಪ ಸಲ್ಲಿಸುವುದನ್ನೂ ನಿಲ್ಲಿಸುವರು 
ಮತ್ತು ಇತರ ತೆರಿಗೆಗಳನ್ನು ಕೊಡುವುದನ್ನೂ 
ನಿಲ್ಲಿಸುವರು, ಇದರಿಂದಾಗಿ ರಾಜರಿಗೆ ದೊಡ್ಡ ನಷ್ಟ 
ವಾಗಲಿದೆ. 

ರಾಜನ ಮೇಲೆ ನಮಗೆ ಜವಾಬ್ದಾರಿ ಇದೆ. 
ಅಂಥಾ ಸಂಗತಿಗಳು ನಡೆಯಲು ನಾವು ಇಷ್ಟಪಡುವು 
ದಿಲ್ಲ. ಆದುದರಿಂದಲೇ ರಾಜರಿಗೆ ಈ ಪತ್ರವನ್ನು 
ಕಳುಹಿಸುತ್ತಿದ್ದೇವೆ. 

ರಾಜನಾದ ಅರ್ತಷಸ್ತನೇ, ನಿಮಗಿಂತ 
ಮೊದಲು ಆಳಿದ ರಾಜರ ಬಗ್ಗೆ ಬರೆದ ವೃತ್ತಾಂತ 
ವನ್ನು ಓದಿರಿ ಎಂದು ನಿಮ್ಮನ್ನು ವಿನಂತಿಸುತ್ತೇವೆ. 
ಜೆರುಸಲೇಮ್‌ ಯಾವಾಗಲೂ ಇತರ ರಾಜರು 
ಗಳಿಗೆ ಎದುರು ಬೀಳುವುದನ್ನು ನೀವು ಅದರಲ್ಲಿ 
ಕಂಡುಕೊಳ್ಳುವಿರಿ. ಬೇರೆ ರಾಜರಿಗೆ ಮತ್ತು ದೇಶ 
ಗಳವರಿಗೆ ತುಂಬಾ ಕಷ್ಟಕ್ಕೆ ಒಳಪಡಿಸಿದ್ದು ಮಾತ್ರ 
ವಲ್ಲ, ಪೂರ್ವ ಕಾಲದಿಂದಲೂ ಈ ನಗರದಿಂದ 
ಎಷ್ಟೋ ದಂಗೆಗಳು ಎದ್ದಿವೆ. ಆ ಕಾರಣಕ್ಕಾಗಿಯೇ 
ಜೆರುಸಲೇಮ್‌ ನಾಶಮಾಡಲ್ಪಟ್ಟೆತ್ತು 


630 


ರಾಜನಾದ ಅರ್ತಷಸ್ತನೇ, ಈ ಪಟ್ಟಣ ಮತ್ತು 
ಅದರ ಪೌಳಿಗೋಡೆಗಳು ತಿರಿಗಿ ಕಟ್ಟಲ್ಪಟ್ಟರೆ ನೀವು 
ಯೂಫ್ರೇಟೀಸ್‌ ನದಿಯ ಪಶ್ಚಿಮ ಪ್ರಾಂತ್ಯಗಳ 
ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುವಿರಿ. 








!?ಈ ಪತ್ರಕ್ಕೆ ಅರಸನಾದ ಅರ್ತಷಸ್ತನು ಈ ರೀತಿಯಾಗಿ 
ಉತ್ತರಿಸಿದನು. 

ದೇಶಾಧಿಪತಿಯಾದ ರೆಹೂಮನಿಗೂ ಕಾರ್ಯ 
ದರ್ಶಿಯಾದ ಶಿಂಷ್ಕೆಗೂ ಮತ್ತು ಸಮಾರ್ಯದಲ್ಲೂ 
ಯೂಫ್ರೇಟೀಸ್‌ ಪಶ್ಚಿಮ ಪ್ರಾಂತ್ಯದಲ್ಲಿ ವಾಸಿಸುವ 
ಜನರಿಗೆ ವಂದನೆಗಳು. 

!8ನೀವು ಕಳುಹಿಸಿದ ಪತ್ರವನ್ನು ಭಾಷಾಂತರ 
ಮಾಡಿ ನನಗೆ ತಿಳಿಸಲಾಯಿತು. ಹಿಂದಿನ ರಾಜರ 
ವೃತ್ತಾಂತ ಪುಸ್ತಕಗಳನ್ನು ಶೋಧಿಸಲು ನಾನು ಆಜ್ಜಿ 
ಕೊಟ್ಟೆನು. ಆ ವೃತ್ತಾಂತಗಳನ್ನು ಓದಿದಾಗ, ರಾಜರ 
ವಿರುದ್ಧವಾದ ದಂಗೆಯ ದೀರ್ಫ್ಥ ಇತಿಹಾಸವನ್ನು 
ಜೆರುಸಲೇಮ್‌ ಹೊಂದಿರುವುದು ನಮಗೆ ತಿಳಿದು 
ಬಂತು. ಜೆರುಸಲೇಮಿನಲ್ಲಿ ದಂಗೆ ಮತ್ತು ಪ್ರತಿ 
ಭಟನೆ ಆಗಾಗ್ಗೆ ನಡೆದಿದ್ದವು. ಬಲಿಷ್ಠ -ರಾಜರು 
ಜಿರುಸಲೇಮನ್ನು ಮತ್ತು ಯೂಫ್ರೇಟೀಸ್‌ ನದಿಯ 
ಪಶ್ಚಿಮ ಪ್ರಾಂತ್ಯವನ್ನೆಲ್ಲಾ ಆಳಿದರು. ಅವರಿಗೆ ಕಪ್ಪ 
ಸುಂಕ, ತೆರಿಗೆಗಳನ್ನು ಸಲ್ಲಿಸಲಾಗುತ್ತಿತ್ತು 

21 ಈಗ ನೀವು ಜಿರುಸಲೇಮ್‌ನಲ್ಲಿ ನಡೆಯುವ 
ಕೆಲಸವನ್ನು ನಿಲ್ಲಿಸುವಂತೆ ಆಜ್ಞಾಪಿಸಬೇಕು. ನಾನು 
ತಿಳಿಸುವ ತನಕ ಅದು ತಿರಿಗಿ ಕಟ್ಟಲ್ಪಹಬಾರದು. 
2 ವಿಷಯದಲ್ಲಿ ನೀವು ಅಜಾಗರೂಕರಾಗಬಾರ 
ದೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಜೆರುಸಲೇಮಿನ 
ಕಟ್ಟುವಿಕೆಯು ಮುಂದುವರಿಯ ಬಾರದು. 
ಮುಂದುವರಿದರೆ ನನಗೆ ಆ ಪ್ರಾಂತ್ಯದಿಂದ ದೊರಕ 
ಬೇಕಾದ ಹಣವು ದೊರಕುವುದಿಲ್ಲ” 


ರಾಜನಾದ ಅರ್ತಷಸ್ತನು ಬರೆದ ಪತ್ರವನ್ನು 
ರೆಹೂಮನಿಗೂ ಕಾರ್ಯದರ್ಶಿ ಶಿಂಷೈಗೂ ಅವ 
ರೊಂದಿಗಿದ್ದ ಜನರ ಮುಂದೆ ಓದಲಾಯಿತು. ಆ 
ಕೂಡಲೇ ಅವರು ಬೇಗನೆ ಜಿರುಸಲೇಮಿನಲ್ಲಿದ್ದ ಯೆಹೂ 
ದ್ಯರ ಬಳಿಗೆ ಹೋಗಿ ಅಲ್ಲಿ ನಡೆಯುತ್ತಿದ್ದ ಕೆಲಸವನ್ನು 
ಬಲವಂತದಿಂದ ನಿಲ್ಲಿಸಿದರು. 


ದೇವಾಲಯ ಕಟ್ಟುವ ಕೆಲಸ ನಿಲ್ಲಿಸಲ್ಪಟ್ಟಿದ್ದು 
ಚಜೆರುಸಲೇಮಿನಲ್ಲಿ ಯೆಹೋವನ ಆಲಯದ 
ಕಾರ್ಯವು ನಿಂತಿತು. ಪರ್ಶಿಯ ರಾಜ ದಾರ್ಯಾವೆಷನ 
ಆಳ್ವಿಕೆಯ ಎರಡನೆಯ ವರುಷದ ತನಕ ಕೆಲಸವು 
ಮುಂದುವರೆಯಲಿಲ್ಲ. 


631 


ದಾರ್ಯಾವೆಷನ ರಾಜಾಜ್ಞೆ 
5 ಆ ಸಮಯಗಳಲ್ಲಿ ಪ್ರವಾದಿಗಳಾದ ಹಗ್ಗಾಯನೂ 
ಇದ್ದೋವಿನ ಮಗನಾದ ಜೆಕರ್ಯನೂ ದೇವರ 

ಹೆಸರಿನಲ್ಲಿ ಪ್ರವಾದಿಸುತ್ತಿದ್ದರು. ಯೆಹೂದ ಪ್ರಾಂತ್ಯ 
ದಲ್ಲಿದ್ದ ಮತ್ತು ಜಿರುಸಲೇಮಿನಲ್ಲಿದ್ದ ಯೆಹೂದ್ಯರನ್ನು 
ಅವರು ಪ್ರೋತ್ಸಾಹಿಸಿದರು. ಶೆಯೆಲ್ಲಿಯೇಲನ ಮಗ 
ನಾದ ಜೆರುಬ್ಬಾಬೇಲ್‌ ಮತ್ತು ಯೋಚಾದಾಕನ ಮಗ 
ನಾದ ಯೇಷೂವನೂ ಜಿರುಸಲೇಮಿನಲ್ಲಿ ದೇವಾಲಯ 
ವನ್ನು ಕಟ್ಟುವ ಕಾರ್ಯವನ್ನು ಮತ್ತೆ ಪ್ರಾರಂಭಿಸಿದರು. 
ದೇವರ ಪ್ರವಾದಿಗಳೆಲ್ಲರೂ ಅವರೊಂದಿಗಿದ್ದು ಅವರನ್ನು 
ಪ್ರೋತ್ಸಾಹಪಡಿಸುತ್ತಿದ್ದರು. 

3ಆ ಸಮಯದಲ್ಲಿ ಯೂಫ್ರೇಟೀಸ್‌ ನದಿಯ ಪಶ್ಚಿಮ 
ಪ್ರಾಂತ್ಯದ ರಾಜ್ಯಪಾಲನಾಗಿದ್ದ ತತ್ತೆನೈ ಮತ್ತು 
ಶೆತರ್ಬೋಜಿನೈ ಮತ್ತು ಅವರ ಸಂಗಡಿಗರು ಜೆರುಬ್ಬಾ 
ಬೆಲ್‌, ಯೇಷೂವ ಮತ್ತು ಅವರ ಜೊತೆಗಾರರ ಬಳಿ 
ಬಂದು, ""ನಿಮಗೆ ದೇವಾಲಯವನ್ನು ಮತ್ತೆ ಕಟ್ಟಲೂ 
ಅದನ್ನು ಹೊಸದಾಗಿ ಮಾಡಲೂ ಅಪ್ಪಣೆಕೊಟ್ಟವರು 
ಯಾರು?*ಈ ಕಾರ್ಯದಲ್ಲಿ ಕೆಲಸ ಮಾಡುವವರ ಹೆಸರು 
ಗಳೇನು?'' ಎಂದು ವಿಚಾರಿಸಿದರು. 

5ಆದರೆ ಯೆಹೂದ್ಯರ ನಾಯಕರ ಮೇಲೆ ದೇವರ 
ಕೃಪಾಕಟಾಕ್ಷವಿತ್ತು ರಾಜನಾದ ದಾರ್ಯಾವೆಷನಿಗೆ ವರದಿ 
ತಲುಪಿ ಉತ್ತರವನ್ನು ಕಳುಹಿಸುವ ತನಕ ನಾಯಕರು 
ಕಟ್ಟಡದ ಕೆಲಸವನ್ನು ಮುಂದುವರಿಸುತ್ತಲೇ ಇದ್ದರು. 

ಯೂಫ್ರೇಟೀಸ್‌ ನದಿಯ ಪಶ್ಚಿಮದ ಪ್ರಾಂತ್ಯದ 
ರಾಜ್ಯಪಾಲ ತತ್ತೆನೈ, ಶೆತರ್ಬೋಜಿನೈ ಮತ್ತು ಪ್ರಮುಖರು 
ರಾಜನಾದ ದಾರ್ಯಾವೆಷನಿಗೆ ಪತ್ರ ಬರೆದರು. 'ಪತ್ರದ 
ನಕಲು ಹೀಗಿದೆ: 


ಅರಸನಾದ ದಾರ್ಯಾವೆಷನಿಗೆ ವಂದನೆಗಳು. 


*ರಾಜನೇ, ನಾವು ಯೆಹೂದ ಪ್ರಾಂತ್ಯವನ್ನು 
ಸಂದರ್ಶಿಸಿದ್ದೇವೆಂದು ನಿಮಗೆ ತಿಳಿಸುತ್ತೇವೆ. ಅಲ್ಲಿ 
ಮಹೋನ್ನತ ದೇವರ ಆಲಯವನ್ನು ನೋಡಿದೆವು. 
ಯೆಹೂದ ಪ್ರಾಂತ್ಯದ ಜನರು ದೊಡ್ಡ ಕಲ್ಲುಗಳಿಂದ 
ದೇವಾಲಯವನ್ನು ಕಟ್ಟುತ್ತಿದ್ದಾರೆ. ದೊಡ್ಡ ದೊಡ್ಡ 
ಮರದ ತೊಲೆಗಳನ್ನು ಗೋಡೆಯ ಮೇಲೆ ಕುಳ್ಳಿರಿ 
ಸಿದ್ದಾರೆ. ಯೆಹೂದ ಪ್ರಾಂತ್ಯದ ಜನರು ಜಾಗರೂ 
ಕತೆಯಿಂದಲೂ ತುಂಬ ಪ್ರಯಾಸದಿಂದಲೂ 
ಕಾರ್ಯವನ್ನು ನಡಿಸುತ್ತಿದ್ದಾರೆ. ಬಹಳ ವೇಗವಾಗಿ 
ಕೆಲಸ ಮುಂದುವರಿಯುತ್ತಿರುವದರಿಂದ ದೇವಾಲ 
ಯವು ಬೇಗನೆ ಸಂಪೂರ್ಣವಾಗಬಹುದು. 

"ದೇವಾಲಯವನ್ನು ಕಟ್ಟಲು ನಿಮಗೆ ಯಾರು 
ಅಪ್ಪಣೆ ಕೊಟ್ಟರು?'' ಎಂದು ಅವರ ನಾಯಕರನ್ನು 


ಎಜ್ರ 5:1-17 


ಪ್ರಶ್ನಿಸಿದೆವು. "ಕೆಲಸಗಾರರ ಹೆಸರುಗಳನ್ನು ನಾವು 
ಕೇಳಿದೆವು. ಅವರ ನಾಯಕರುಗಳ ಹೆಸರುಗಳನ್ನೂ 
ಕೇಳಿದೆವು. ಆ ನಾಯಕರುಗಳು ಯಾರೆಂದು ನಿಮಗೆ 
ತಿಳಿಯುವಂತೆ ಅವರ ಹೆಸರುಗಳನ್ನು ನಿಮಗೆ ತಿಳಿಸ 
ಬೇಕೆಂದಿದ್ದೆವು. ''ಅದಕ್ಕೆ ಅವರು ಈ ರೀತಿಯಾಗಿ 
ಉತ್ತರಕೊಟ್ಟರು: 


““ಭೂಪರಲೋಕಗಳ ದೇವರ ಸೇವಕರಾದ 
ನಾವು ಬಹಳ ವರ್ಷಗಳ ಹಿಂದೆ ಇಸ್ರೇಲರ ರಾಜನು 
ಕಟ್ಟಿಸಿ ಮುಗಿಸಿದ ದೇವಾಲಯವನ್ನು ಮತ್ತೆ ಕಟ್ಟುತ್ತಿ 
ದ್ದೇವೆ. '?ನಮ್ಮ ಪೂರ್ವಿಕರು ಪರಲೋಕದ ನಮ್ಮ 
ದೇವರನ್ನು ಸಿಟ್ಟಿಗೆಬ್ಬಿಸಿದರು. ಆಗ ಆತನು ಬಾಬಿ 
ಲೋನಿನ ಅರಸನಾದ ನೆಬೂಕದ್ದೆಚ್ಚರನಿಗೆ ನಮ್ಮ 
ಪೂರ್ವಿಕರನ್ನು ಕೊಟ್ಟುಬಿಟ್ಟನು. ನೆಬೂಕದ್ದೆಚ್ಚ 
ರನು ದೇವಾಲಯವನ್ನು ಹಾಳುಗೆಡವಿ ಜನರನ್ನು 
ಬಲವಂತದಿಂದ ಸೆರೆಯಾಗಿ ಬಾಬಿಲೋನಿಗೆ 
ಒಯ್ದನು. 'ಅನಂತರ ಬಾಬಿಲೋನಿನ ಅರಸನಾದ 
ಸೈರಸನ ಆಳ್ವಿಕೆಯ ಮೊದಲನೆಯ ವರ್ಷದಲ್ಲಿ 
ದೇವಾಲಯವನ್ನು ತಿರಿಗಿ ಕಟ್ಟಲು ವಿಶೇಷ ಅನುಮತಿ 
ಯನ್ನು ಕೊಟ್ಟನು. ಹಿಂದಿನ ಕಾಲದಲ್ಲಿ ನೆಬೂಕ 
ದ್ಲೆಚ್ಚರನು ಜಿರುಸಲೇಮಿನ ದೇವಾಲಯದಿಂದ ಬೆಳ್ಳಿ 
ಬಂಗಾರಗಳ ವಸ್ತುಗಳನ್ನು ತೆಗೆದುಕೊಂಡು ಬಂದು 
ಬಾಬಿಲೋನಿನಲ್ಲಿದ್ದ ತನ್ನ ವಿಗ್ರಹಾಲಯದಲ್ಲಿಟ್ಟಿ 
ದನು. ಆಲಯದಿಂದ ತೆಗೆದುಕೊಂಡು ಬಂದಿದ್ದ ಆ 
ಬೆಳ್ಳಿಬಂಗಾರದ ವಸ್ತುಗಳನ್ನು ಸೈರಸನು ಬಾಬಿ 
ಲೋನಿನ ತನ್ನ ವಿಗ್ರಹಾಲಯದಿಂದ ತೆಗೆದು 
ಶೆಷ್ಟಚ್ಚರನಿಗೆ (ಜಿರುಬ್ಬಾಬೆಲನಿಗೆ) ಕೊಟ್ಟು ಅವ 
ನನ್ನು ದೇಶಾಧಿಪತಿಯನ್ನಾಗಿ ನೇಮಿಸಿದನು.'' 


ಅರಸನಾದ ಸೈರಸನು ಶೆಷ್ಟಚ್ಚರನಿಗೆ (ಜಿರುಬ್ಬಾ 
ಬೆಲನಿಗೆ), ""ಈ ಬೆಳ್ಳಿಬಂಗಾರಗಳ ವಸ್ತುಗಳನ್ನು 
ತೆಗೆದುಕೊಂಡು ಜೆರುಸಲೇಮಿನ ದೇವಾಲಯ 
ದಲ್ಲಿಡು. ಹಿಂದೆ ದೇವಾಲಯವು ಎಲ್ಲಿ ಇತ್ತೋ 
ಅದೇ ಸ್ಥಳದಲ್ಲಿ ಅದನ್ನು ಪುನಃ ಕಟ್ಟು'' 16ಹೀಗೆ 
ಶೆಷ್ಟಚ್ಚರನು (ಜಿರುಬ್ಬಾಬೆಲ್‌), ಜಿರುಸಲೇಮಿನಲ್ಲಿ 
ದೇವರ ಆಲಯಕ್ಕೆ ಅಸ್ತಿವಾರವನ್ನು ಹಾಕಿದನು. 
ಅಂದಿನಿಂದ ಇಂದಿನ ತನಕ ಕೆಲಸವು ಮುಂದುವರಿ 
ಯುತ್ತಲೇ ಇದೆ. ಆದರೆ ಅದು ಇನ್ನೂ ಸಂಪೂರ್ಣ 
ವಾಗಿಲ್ಲ 

"ರಾಜರಾದ ತಾವು ಅಪೇಕ್ಷಿಸಿದರೆ ರಾಜವೃತ್ತಾಂತ 
ವನ್ನು ನೀವೇ ಪರಿಶೋಧಿಸಿ. ಜೆರುಸಲೇಮಿನಲ್ಲಿ 
ಮತ್ತೆ ದೇವಾಲಯವನ್ನು ಕಟ್ಟಲು ರಾಜ ಸೈರಸನು 
ಆಜ್ಞಾಪಿಸಿದ್ದು ನಿಜವೇ ಎಂಬುದನ್ನು ನೀವೇ 


ಎಜ್ರ 6:1-14 632 


ನೋಡಿರಿ. ಆಮೇಲೆ, ಅರಸನೇ, ಇದರ ವಿಚಾರ 
ವಾಗಿ ಏನು ತೀರ್ಮಾನ ಮಾಡಿದ್ದೀರೆಂದು ನಮಗೆ 
ಪತ್ರದ ಮೂಲಕ ತಿಳಿಸಿರಿ. 


ದಾರ್ಯಾವೆಷನ ಆಜ್ಞೆ 
ತನಗಿಂತ ಮೊದಲು ರಾಜರಾಗಿದ್ದವರ ವೃತ್ತಾಂತ 
ಪುಸ್ತಕಗಳನ್ನು ತರಿಸಿ ದಾರ್ಯಾವೆಷನು ಶೋಧಿಸಿ 
ದನು. ಈ ಪುಸ್ತಕಗಳು ರಾಜ ಖಜಾನೆಯಲ್ಲಿ ಇಡಲ್ಬ 
ಟ್ವಿದ್ದವು. ಮೇದ್ಯ ಪ್ರಾಂತ್ಯದ ಎಕ್‌ ಬಟಾನ ಎಂಬ ಕೋಟಿ 
ಯೊಳಗೆ ಒಂದು ಸುರುಳಿಯು ದೊರಕಿತು. ಆ ಸುರುಳಿ 
ಯಲ್ಲಿ ಈ ರೀತಿಯಾಗಿ ಬರೆದಿತ್ತು: 


ಸರಕಾರದ ಆಜ್ಞೆ 

3ರಾಜನಾದ ಸೈರಸನ ಆಳ್ವಿಕೆಯ ಮೊದಲನೆಯ 
ವರ್ಷದಲ್ಲಿ ಜಿರುಸಲೇಮಿನಲ್ಲಿರುವ ದೇವಾಲಯದ 
ವಿಷಯವಾಗಿ ಸೈರಸ ರಾಜನು ಹೊರಡಿಸಿದ 
ರಾಜಾಜ್ಞಿ; ದೇವಾಲಯವು ಮತ್ತೆ ಕಟ್ಟಲ್ಪಡಲಿ. ಅದು 
ಹೋಮಯಜ್ಞಾದಿಗಳನ್ನು ಸಮರ್ಪಿಸುವ ಸ್ಥಳ 
ವಾಗಲಿ. ದೇವಾಲಯದ ಅಸ್ಥಿವಾರವು ಬಲವಾಗಿರ 
ಬೇಕು. ಅದರ ಎತ್ತರ ತೊಂಭತ್ತು ಅಡಿ ಇರಬೇಕು. 
ಅದರ ಅಗಲ ತೊಂಭತ್ತು ಅಡಿ ಇರಬೇಕು. “ಅದರ 
ಗೋಡೆಯಲ್ಲಿ ಮೂರುಸಾಲು ದೊಡ್ಡ ಗಾತ್ರದ 
ಕಲ್ಲುಗಳಿರಬೇಕು; ಒಂದು ಸಾಲಿನಲ್ಲಿ ಮರದ 
ತೊಲೆಗಳಿರಬೇಕು. ದೇವಾಲಯ ಕಟ್ಟಲು ತಗಲುವ 
ಖರ್ಚುವೆಚ್ಚವೆಲ್ಲವನ್ನು ರಾಜನ ಖಜಾನೆಯಿಂದ 
ಕೊಡಬೇಕು. *ಬೆಳ್ಳಿಬಂಗಾರಗಳ ವಸ್ತುಗಳೆಲ್ಲವನ್ನು 
ಜೆರುಸಲೇಮಿನ ದೇವಾಲಯದಿಂದ ನೆಬೂಕದ್ದೆಚ್ಚ 
ರನು ಸೂರೆಮಾಡಿ ಬಾಬಿಲೋನಿಗೆ ತಂದದ್ದನ್ನು 
ದೇವಾಲಯದಲ್ಲಿ ಇಡಬೇಕು. 


6ಹೀಗಿರುವದರಿಂದ, ದಾರ್ಯಾವೇಷನಾದ 
ನಾನು, ಯೂಫ್ರೇಟೀಸ್‌ ನದಿಯ ಪಶ್ಚಿಮ 
ಪ್ರಾಂತ್ಯಕ್ಕೆ ರಾಜ್ಯಪಾಲನಾಗಿರುವ ತತ್ತೆನೈ ಎಂಬ 
ನಿನಗೂ ಶೆತರ್ಬೊಜಿನೈ ಮತ್ತು ಆ ಪ್ರಾಂತ್ಯದ ಎಲ್ಲಾ 
ಅಧಿಕಾರಿಗಳಿಗೂ ಅಜ್ಜಿ ಕೊಡುವದೇನಂದರೆ, 
ಜೆರುಸಲೇಮಿನಿಂದ ನೀವು ದೂರವಾಗಿರಿ. ಕೆಲಸ 
ಮಾಡುವವರನ್ನು ತೊಂದರೆಪಡಿಸಬೇಡಿ. ದೇವಾ 
ಲಯ ಕಟ್ಟುವ ಕೆಲಸವನ್ನು ನಿಲ್ಲಿಸುವ ಪ್ರಯತ್ನ 
ಮಾಡಬೇಡಿ. ಯೆಹೂದ್ಯರ ದೇಶಾಧಿಪತಿ ಮತ್ತು 


ನೀವು ಸಂಪೂರ್ಣ ಖರ್ಚನ್ನು ಸರಕಾರದ ಖಜಾನೆ 
ಯಿಂದ ಕೊಡಬೇಕು. ಇದಕ್ಕೆ ಬೇಕಾದ ಹಣವನ್ನು 
ಯೂಫ್ರೇಟೀಸ್‌ ನದಿಯ ಪಶ್ಚಿಮ ಪ್ರಾಂತ್ಯದ ಜನ 
ರಿಂದ ತೆರಿಗೆವಸೂಲಿ ಮಾಡಿದ ಹಣದಿಂದ ಕೊಡ 
ಬೇಕು. ಈ ಕೆಲಸವನ್ನು ನೀವು ಬೇಗನೆ ಮಾಡಬೇಕು. 
ದೇವಾಲಯದ ಕೆಲಸ ನಿಂತುಹೋಗಬಾರದು. ಆ 
ಜನರಿಗೆ ಏನು ಅವಶ್ಯಕತೆಯಿದೆಯೋ ಅದನ್ನು 
ಪೂರೈಸಬೇಕು. ಅವರಿಗೆ ಎಳೆಹೋರಿಗಳು, ಟಗರು 
ಗಳು, ಗಂಡುಕುರಿಗಳು ಪರಲೋಕದ ದೇವರಿಗೆ 
ಯಜ್ಞವನ್ನರ್ಪಿಸಲು ಬೇಕಾಗಿದ್ದರೆ ಅವುಗಳನ್ನು 
ಕೊಡಿರಿ. ಜೆರುಸಲೇಮಿನ ಯಾಜಕರು ಗೋಧಿ, 
ಉಪ್ಪು, ದ್ರಾಕ್ಟಾರಸ, ಎಣ್ಣೆ ಬೇಕು ಎಂದು ಹೇಳಿದರೆ 
ಅದನ್ನು ಪ್ರತಿದಿನ ತಪ್ಪದೆ ಒದಗಿಸಿರಿ. ''ಅವುಗಳನ್ನು 
ಜೆರುಸಲೇಮಿನ ಯಾಜಕರಿಗೆ ಕೊಡಿರಿ, ಅವು 
ಗಳನ್ನು ಯಜ್ಞವಾಗಿ ಸಮರ್ಪಿಸಿದಾಗ ಪರಲೋಕದ 
ದೇವರು ಅದನ್ನು ಮೆಚ್ಚುವನು. ಯಾಜಕರು ನನ 
ಗಾಗಿಯೂ ನನ್ನ ಮಕ್ಕಳಿಗಾಗಿಯು ಪ್ರಾರ್ಥಿಸಲಿ. 

''ಮಾತ್ರವಲ್ಲದೆ, ನನ್ನ ಆಜ್ಜಿ ಏನೆಂದರೆ: ಯಾವ 
ನಾದರೂ ನನ್ನ ಆಜ್ಞೆಯನ್ನು ಬದಲಾಯಿಸಿದರೆ 
ಅವನ ಮನೆಯಿಂದಲೇ ಒಂದು ತೊಲೆಯನ್ನು 
ಎಳೆದು ಅದನ್ನು ಶೂಲವನ್ನಾಗಿ ಮಾಡಿ, ಅವನನ್ನು 
ಅದಕ್ಕೆ ನೇತು ಹಾಕಬೇಕು; ಅವನ ಮನೆಯನ್ನು 
ಕೆಡವಿ ಅದನ್ನು ಮಣ್ಣುದಿಬ್ಬವನ್ನಾಗಿ ಮಾಡಬೇಕು. 

2ಜಿರುಸಲೇಮಿನಲ್ಲಿ ದೇವರು ತನ್ನ ಹೆಸರನ್ನು 
ಸ್ಥಾಪಿಸಿರುತ್ತಾನೆ. ಆದುದರಿಂದ ಯಾವ ಅರಸ 
ನಾಗಲೀ ಅಧಿಕಾರಿಯಾಗಲೀ ಈ ಆಜ್ಞೆಗೆ ವಿರುದ್ಧ 
ವಾಗಿ ನಡೆದರೆ ದೇವರೇ ಅವನನ್ನು ಸೋಲಿಸುವನು; 
ಯಾರಾದರೂ ಆ ದೇವಾಲಯವನ್ನು ಕೆಡವಲು 
ಪ್ರಯತ್ನಿಸಿದರೆ ಅಂಥವರನ್ನು ದೇವರೇ ನಾಶ 
ಮಾಡುವನು. 

ಇದನ್ನು ದಾರ್ಯಾವೆಷನೆಂಬ ನಾನೇ ಆಜ್ಞಾಪಿಸಿ 
ರುತ್ತೇನೆ. ಈ ಆಜ್ಞೆಯನ್ನು ಬೇಗನೆ ಮತ್ತು 
ಸಂಪೂರ್ಣವಾಗಿ ನೆರವೇರಿಸಬೇಕು. 





ದೇವಾಲಯ ಸಂಪೂರ್ಣವಾದದ್ದು ಮತ್ತು 
ಅದರ ಪ್ರತಿಷ್ಠೆ 
ಯೂಫ್ರೇಟೀಸ್‌ ನದಿಯ ಪಶ್ಚಿಮ ಪ್ರಾಂತ್ಯದ 


ಯೆಹೂದ್ಯ ನಾಯಕರು ಅದನ್ನು ಮತ್ತೆ ಕಟ್ಟಲಿ. ರಾಜ್ಯಪಾಲನಾದ ತತ್ತೆನೈ, ಶೆತರ್ಬೊಜಿನೈ ಮತ್ತು ಅವರ 
ಹಿಂದಿನ ದೇವಾಲಯವಿದ್ದಲ್ಲಿಯೇ ಹೊಸದನ್ನು ಸಂಗಡವಿರುವ ಜನರು ರಾಜನಾದ ದಾರ್ಯಾವೆಷನ 
ಕಟ್ಟಲಿ. ಆಜ್ಞೆಗೆ ಅತ್ಯಂತ ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ 

*ಈಗ ನಾನು ನಿಮಗೆ ಕೊಡುವ ಅಜ್ಜಿ ಏನೆಂದರೆ, ವಿಧೇಯರಾದರು. "ಹೀಗೆ ಯೆಹೂದ್ಯರ ಹಿರಿಯರು 
ದೇವಾಲಯ ಕಟ್ಟುವ ಯೆಹೂದ್ಯ ನಾಯಕರಿಗೆ ದೇವಾಲಯದ ಕಟ್ಟಡ ಕೆಲಸವನ್ನು ಮುಂದುವರಿಸಿದರು. 


633 


ಪ್ರವಾದಿಯಾದ ಹಗ್ಗೈನಂತೆ ಮತ್ತು ಇದ್ದೋವಿನ ಮಗ 


ಎಜ್ರ, 6:15-7:10 


ಸುವುದರ ಮೂಲಕ ಯೆಹೋವನು ಯೆಹೂದ್ಯರನ್ನು 





ನಾದ ಜಿಕರೀಯನಂತೆ ಅವರನ್ನು ಪ್ರೋತ್ಸಾಹಿಸುತ್ತಾ 
ಇದ್ದರು. ಆದ್ದರಿಂದ ಅವರು ಯಶಸ್ವಿಯಾದರು. 
ದೇವಾಲಯದ ಕೆಲಸ ಮುಗಿಯಿತು. ಇಸ್ರೇಲಿನ ದೇವರ 
ಆಜ್ಞೆಗೆ ವಿಧೇಯರಾಗಿಯೂ, ಸೈರಸ್‌, ದಾರ್ಯಾವೆಷ 
ಮತ್ತು ಅರ್ತಷಸ್ತ ಎಂಬ ಪರ್ಶಿಯ ಅರಸರ ಆಜ್ಞೆಗೆ 
ವಿಧೇಯರಾಗಿಯೂ ಕಟ್ಟಡದ ಕೆಲಸವನ್ನು ಸಂಪೂರ್ಣ 
ಮಾಡಿದರು. ಆಡಾರ್‌ ತಿಂಗಳಿನ ಮೂರನೆಯ 
ದಿನದಲ್ಲಿ ಅಂದರೆ ರಾಜ ದಾರ್ಯಾವೆಷನ ಆಳ್ವಿಕೆಯ 
ಆರನೆಯ ವರ್ಷದಲ್ಲಿ ದೇವಾಲಯವು ಸಂಪೂರ್ಣ 
ವಾಯಿತು. 

16ಅನಂತರ ಇಸ್ರೇಲರೆಲ್ಲರೂ ಸೇರಿ ದೇವಾಲಯವನ್ನು 
ಅತ್ಯಂತ ಹರ್ಷದಿಂದ ಪ್ರತಿಷ್ಠೆ ಮಾಡಿದರು. ಸೆರೆವಾಸ 
ದಿಂದ ಹಿಂತಿರುಗಿ ಬಂದಿದ್ದ ಯಾಜಕರು, ಲೇವಿಯರು 
ಮತ್ತು ಎಲ್ಲಾ ಜನರು ಈ ಆಚರಣೆಯಲ್ಲಿ 
ಭಾಗವಹಿಸಿದರು. 

17 ದಿವಸ ಸರ್ವಾಂಗಹೋಮವಾಗಿ ನೂರು ಹೋರಿ 
ಗಳನ್ನೂ, ಇನ್ನೂರು ಟಗರುಗಳನ್ನೂ ನಾನೂರು ಕುರಿ 
ಮರಿಗಳನ್ನೂ ಸಮರ್ಪಿಸಿದರು. ಎಲ್ಲಾ ಇಸ್ರೇಲರ ದೋಷ 
ಪರಿಹಾರಕ್ಕಾಗಿ ಕುಲಕ್ಕೆ ಒಂದರಂತೆ ಹನ್ನೆರಡು 
ಹೋತಗಳನ್ನು ಅರ್ಪಿಸಿದರು. 18 ಅನಂತರ ಯಾಜಕರನ್ನು 
ಮತ್ತು ಲೇವಿಯರನ್ನು ಅವರವರ ವರ್ಗಗಳಿಗನುಸಾರ 
ವಾಗಿ, ಮೋಶೆಯ ವಿಧಿಯಂತೆ ದೇವಾಲಯದಲ್ಲಿ ಸೇವೆ 
ಮಾಡುವುದಕ್ಕಾಗಿ ಆರಿಸಿದರು. 


ಹ 

ಔೌಮೊದಲನೇ i ದಿನದಂದು 
ಸೆರೆಯಿಂದ ಹಿಂತಿರುಗಿಬಂದಿದ್ದ ಯೆಹೂದ್ಯರು ಪಸ್ಕ 
ಹಬ್ಬವನ್ನು ಆಚರಿಸಿದರು ಯಾಜಕರೂ ಲೇವಿಯರೂ 
ತಮ್ಮನ್ನು ಶುದ್ಧಮಾಡಿಕೊಂಡು ಹಬ್ಬವನ್ನು ಆಚರಿಸಲು 
ಸಿದ್ದರಾದರು. ಪಸ್ಕದ ಕುರಿಮರಿಯನ್ನು ಎಲ್ಲಾ ಇಸ್ರೇಲರಿ 
ಗಾಗಿಯೂ ತಮಗಾಗಿಯೂ ಯಾಜಕರಿಗಾಗಿಯೂ 
ಲೇವಿಯರು ಕೊಂದರು. ಸೆರೆಯಿಂದ ಹಿಂತಿರುಗಿ 
ಬಂದಿದ್ದ ಇಸ್ರೇಲರೆಲ್ಲರೂ ಪಸ್ಕದ ಊಟವನ್ನು 
ಮಾಡಿದರು. ಉಳಿದವರು ಅನ್ಯರ ಜೊತೆಯಲ್ಲಿ ವಾಸಿಸು 
ವುದರಿಂದ ತಮ್ಮನ್ನು ಶುದ್ಧಪಡಿಸಿಕೊಂಡವರೆಲ್ಲರೂ 
ಪಸ್ಕದ ಊಟದಲ್ಲಿ ಪಾಲು ತೆಗೆದುಕೊಂಡರು. ಇಸ್ರೇಲರ 
ದೇವರಾದ ಯೆಹೋವನ ಬಳಿಗೆ ಸಹಾಯಕ್ಕಾಗಿ 
ಹೋಗಲು ಸಾಧ್ಯವಾಗುವಂತೆ ಅವರು ಹೀಗೆ ಮಾಡಿ 
ದರು. ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಅವರು 
ಏಳು ದಿನಗಳ ತನಕ ಸಂತಸದಿಂದ ಆಚರಿಸಿದರು. 
ಯಾಕೆಂದರೆ ಅಶ್ಯೂರದ ಅರಸನ ಮನಸ್ಸನ್ನು ಮಾರ್ಪಡಿ 


ಬಹಳ ಸಂತೋಷಗೊಳಿಸಿದ್ದನು. ಇಸ್ರೇಲ್‌ ದೇವರ 
ಆಲಯದ ಕಟ್ಟಡವು ಪೂರ್ಣಗೊಳ್ಳಲು ಅಶ್ಯೂರದ 
ಅರಸನು ಸಹಾಯ ಮಾಡಿದನು. 


ಜಿರುಸಲೇಮಿಗೆ ಎಜ್ರನ ಆಗಮನ 
ಇವೆಲ್ಲವೂ ಕಳೆದ ಬಳಿಕ, ಪರ್ಶಿಯ ರಾಜನಾದ 
1 ಅರ್ತಷಸ್ತನ ಆಳ್ವಿಕೆಯ ಕಾಲದಲ್ಲಿ ಎಜ್ರನು 
ಬಾಬಿಲೋನಿನಿಂದ ಜಿರುಸಲೇಮಿಗೆ ಬಂದನು. ಎಜ್ರನು 
ಸೆರಾಯನ ಮಗನು; ಸೆರಾಯನು ಅಜರ್ಯನ ಮಗನು; 
ಅಜರ್ಯನು ಹಿಲ್ಮೀಯನ ಮಗನು. 2ಹಿಲ್ಮೀಯನು 
ಶಲ್ಲೂಮನ ಮಗನು. ಶಲ್ಲೂಮನು ಚಾದೋಕನ 
ಮಗನು; ಚಾದೋಕನು ಅಹೀಟೂಬನ ಮಗನು. 
3ಅಹೀಟೂಬನು ಅಮರ್ಯನ ಮಗನು; ಅಮರ್ಯನು 
ಅಜರ್ಯನ ಮಗನು. ಅಜರ್ಯನು ಮೆರಾಯೋತನ 
ಮಗನು; *ಮೆರಾಯೋತನು ಜಿರಹ್ಯನ ಮಗನು; 
ಜಿರಹ್ಯನು ಉಜ್ಜೀಯನ ಮಗನು; ಉಜ್ಜೀಯನು 
ಬುಕ್ಕೀಯ ಮಗನು. *ಬುಕ್ಕೀಯು ಅಬೀಷೂವನ 
ಮಗನು; ಅಬೀಷೂವನು ಫೀನೆಹಾಸನ ಮಗನು; 
ಫೀನೆಹಾಸನು ಎಲ್ಲಾಜಾರನ ಮಗನು. ಎಲ್ಲಾಜಾರನು 

ಪ್ರಧಾನ ಯಾಜಕನಾದ ಆರೋನನ ಮಗನು. 
6ಎಜ್ರನು ಬಾಬಿಲೋನಿನಿಂದ ಜೆರುಸಲೇಮಿಗೆ 
ಬಂದನು. ಅವನು ವಿಧ್ವಾಂಸನಾಗಿದ್ದನು. ಇಸ್ರೇಲರ ದೇವ 
ರಾದ ಯೆಹೋವನು ಮೋಶೆಗೆ ಕೊಟ್ಟಿದ್ದ ಧರ್ಮಶಾಸ್ತ್ರ 
ವನ್ನು ಅವನು ಚೆನ್ನಾಗಿ ಬಲ್ಲವನಾಗಿದ್ದನು. ಯೆಹೋವನು 
ಎಜ್ರನೊಂದಿಗಿದ್ದುದರಿಂದ ಅವನು ಕೇಳಿದ್ದೆಲ್ಲವನ್ನು 
ಅರ್ತಷಸ್ತ ರಾಜನು ಅವನಿಗೆ ಕೊಟ್ಟನು. 'ಎಜ್ರನೊಂದಿಗೆ 
ಇಸ್ರೇಲರ ಬಹುಮಂದಿ ಜಿರುಸಲೇಮಿಗೆ ಬಂದರು. 
ಅವರಲ್ಲಿ ಯಾಜಕರೂ ಲೇವಿಯರೂ ಗಾಯಕರೂ 
ದ್ವಾರಪಾಲಕರೂ ದೇವಾಲಯದ ಸೇವಕರೂ ಇದ್ದರು. 
ಅರಸನಾದ ಅರ್ತಷಸ್ತನ ಆಳ್ವಿಕೆಯ ಏಳನೆಯ ವರ್ಷದಲ್ಲಿ 
ಅವರು ಜೆರುಸಲೇಮಿಗೆ ಬಂದು ತಲುಪಿದರು. 
ಅರ್ತಷಸ್ತನ ಆಳ್ವಿಕೆಯ ಏಳನೆಯ ವರ್ಷದ ಐದನೆಯ 
ತಿಂಗಳಲ್ಲಿ ಎಜ್ರನು ಜೆರುಸಲೇಮನ್ನು ತಲುಪಿದನು. 
ಅವರು ಬಾಬಿಲೋನನ್ನು ಮೊದಲನೆಯ ತಿಂಗಳಿನ 
ಮೊದಲನೆಯ ದಿನದಂದು ಬಿಟ್ಟು ಐದನೆಯ ತಿಂಗಳಿನ 
ಮೊದಲನೆಯ ದಿನದಲ್ಲಿ ಜಿರುಸಲೇಮನ್ನು ಸೇರಿದರು. 
ದೇವರಾದ ಯೆಹೋವನು ಎಜ್ರನ ಸಂಗಹವಿದ್ದನು. 
'0ಧರ್ಮಶಾಸ್ತ್ರವನ್ನು ಓದಲೂ, ಅಭ್ಯಾಸಿಸಲೂ ಮತ್ತು 
ಅದಕ್ಕೆ ವಿಧೇಯನಾಗಲು ಎಜ್ರನು ತನ್ನ ಸಮಯವನ್ನೆಲ್ಲಾ 
ವಿನಿಯೋಗಿಸಿದನು. ಯೆಹೋವನ ಆಜ್ಞೆಗಳನ್ನು, 
ವಿಧಿನಿಯಮಗಳನ್ನು ಇಸ್ರೇಲ್‌ ಜನರಿಗೆ ಕಲಿಸಬೇಕೆಂಬ 





ಎಜ್ರ 7:11-25 634 


ಇಚ್ಛೆ ಅವನಲ್ಲಿತ್ತು. ಯೆಹೋವನ ಕಟ್ಟಳೆಗಳಿಗೆ ವಿಧೇಯ 
ರಾಗುವಂತೆ ಇಸ್ರೇಲರೆಲ್ಲರಿಗೆ ಸಹಾಯ ಮಾಡಬೇಕೆಂಬ 
ಅಭಿಲಾಷೆಯು ಅವನಲ್ಲಿತ್ತು 


ಎಜ್ರನಿಗೆ ಅರಸನಾದ ಅರ್ತಷಸ್ತನ ಪತ್ರ 
!!ಎಜ್ರನು ಯಾಜಕನೂ ಬೋಧಕನೂ ಆಗಿದ್ದನು. 
ಯೆಹೋವನು ಇಸ್ರೇಲರಿಗೆ ಕೊಟ್ಟಿರುವ ಕಟ್ಟಳೆಗಳನ್ನು, 
ವಿಧಿಗಳನ್ನು ಅವನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿ 
ದ್ದನು. ರಾಜನಾದ ಅರ್ತಷಸ್ತನು ಅವನಿಗೆ ಕೊಟ್ಟಿದ್ದ 
ಪತ್ರದಲ್ಲಿ ಹೀಗೆ ಬರೆದಿತ್ತು: 


12""ಅರಸನಾದ ಅರ್ತಷಸ್ತನಿಂದ: 


ಪರಲೋಕದ ದೇವರ ಕಟ್ಟಳೆಗಳ ಬೋಧಕನೂ 
ಯಾಜಕನೂ ಆಗಿರುವ ಎಜ್ರನಿಗೆ ವಂದನೆಗಳು. 

13 ಆಜ್ಞೆಯನ್ನು ಕೊಡುವ ನಾನು ತಿಳಿಸುವುದೇ 
ನಂದರೆ, ನನ್ನ ಸಾಮ್ರಾಜ್ಯದಲ್ಲಿರುವ ಇಸ್ರೇಲರ 
ಯಾಜಕರು, ಲೇವಿಯರು, ಜನರೆಲ್ಲರೂ ಎಜ್ರ 
ನೊಂದಿಗೆ ಜಿರುಸಲೇಮಿಗೆ ಹೋಗಲು ಇಚ್ಛಿಸುವ 
ದಾದರೆ ಅವರು ಹೋಗಬಹುದು. 

'“ಎಜ್ರನೇ, ನಾನೂ ನನ್ನ ಏಳು ಮಂದಿ ಸಲಹೆ 
ಗಾರರೂ ನಿನ್ನನ್ನು ಯೆಹೂದಕ್ಕೆ ಮತ್ತು ಜೆರುಸಲೇ 
ಮಿಗೆ ಕಳುಹಿಸುತ್ತೇವೆ. ಅಲ್ಲಿ ನೀನೂ ನಿನ್ನ ಜನರೂ 
ದೇವರ ಕಟ್ಟಳೆಗಳಿಗೆ ವಿಧೇಯರಾಗಿರುವಂತೆ 
ನೋಡಿಕೋ. ಆ ಕಟ್ಟಳೆಗಳು ನಿನ್ನ ಬಳಿಯಲ್ಲಿ ಇವೆ. 

'*ನಾನೂ ನನ್ನ ಸಲಹೆಗಾರರೂ ಜಿರುಸಲೇಮಿ 
ನಲ್ಲಿರುವ ಇಸ್ರೇಲಿನ ದೇವರಿಗೆ ಬೆಳ್ಳೆಬಂಗಾರ 
ಗಳನ್ನು ಅರ್ಪಿಸುತ್ತೇವೆ. ನೀನು ಹೋಗುವಾಗ ಅವು 
ಗಳನ್ನು ತೆಗೆದುಕೊಂಡು ಹೋಗಬೇಕು. 16ದಾರಿ 
ಯಲ್ಲಿ ಬಾಬಿಲೋನ್‌ ಸಾಮ್ರಾಜ್ಯದ ಎಲ್ಲಾ 
ಸಂಸ್ಥಾನಗಳನ್ನು ಸಂದರ್ಶಿಸಬೇಕು. ಅಲ್ಲಿ ವಾಸಿಸುವ 
ನಿನ್ನ ಜನರಿಂದಲೂ ಯಾಜಕರಿಂದಲೂ ಲೇವಿಯ 
ರಿಂದಲೂ ಬೆಳ್ಳೆಬಂಗಾರಗಳನ್ನು ಕಾಣಿಕೆಯಾಗಿ 
ಸ್ವೀಕರಿಸು. ಆ ಕಾಣಿಕೆಗಳು ಜೆರುಸಲೇಮಿನಲ್ಲಿರುವ 
ದೇವಾಲಯಕ್ಕಾಗಿರುವುದು. 

17೬ ಹಣದಿಂದ ಹೋರಿಗಳನ್ನು ಟಗರುಗಳನ್ನು, 
ಗಂಡುಕುರಿಗಳನ್ನು ಖರೀದಿಸಲು ಉಪಯೋಗಿಸು. 
ಪಾನಾರ್ಪಣೆಗಳಿಗೆ ಮತ್ತು ಧಾನ್ಯಸಮರ್ಪಣೆಗಳಿಗೆ 
ಬೇಕಾಗುವ ಗೋಧಿಯನ್ನೂ ದ್ರಾಕ್ಟಾರಸವನ್ನೂ 
ತೆಗೆದುಕೊಂಡು ಜಿರುಸಲೇಮಿನ ಯಜ್ಞವೇದಿಕೆಯ 
ಮೇಲೆ ನಿನ್ನ ದೇವರಿಗೆ ಸಮರ್ಪಿಸು. 1 ಉಳಿದ ಬೆಳ್ಳಿ 
ಬಂಗಾರಗಳನ್ನು ನಿನಗೂ ನಿನ್ನೊಂದಿಗಿರುವ ಇತರ 
ರಿಗೂ ಸರಿತೋರುವ ರೀತಿಯಲ್ಲಿ ವಿನಿಯೋಗಿಸಿರಿ. 





ಅದು ದೇವರಿಗೆ ಮೆಚ್ಚಿಕೆಯಾಗುವಂತೆ ಉಪಯೋಗಿ 
ಸಿರಿ, ಅವೆಲ್ಲವುಗಳನ್ನು ಜೆರುಸಲೇಮಿನ ದೇವರ 
ಬಳಿಗೆ ತೆಗೆದುಕೊಂಡು ಹೋಗಿ ಆತನನ್ನು ಆರಾಧಿ 
ಸಲು ಅವುಗಳನ್ನು ಉಪಯೋಗಿಸಿರಿ. 2 ಜಿರುಸಲೇ 
ಮಿನ ದೇವಾಲಯಕ್ಕೆ ಇನ್ನೂ ವಸ್ತುಗಳು ಬೇಕಾಗಿ 
ದ್ವಲ್ಲಿ ರಾಜನ ಖಜಾನೆಯಿಂದ ಹಣ ತೆಗೆದುಕೊಂಡು 
ಅವುಗಳನ್ನು ಖರೀದಿಮಾಡು. 


21 ಅರಸನಾದ ಅರ್ತಷಸ್ತನೆಂಬ ನಾನು ಈ ರಾಜಾ 
ಜ್ಹಿಯನ್ನು ಹೊರಡಿಸುತ್ತಿದ್ದೇನೆ: ಯೂಫ್ರೇಟೀಸ್‌ 
ನದಿಯ ಪಶ್ಚಿಮ ಪ್ರಾಂತ್ಯದಲ್ಲಿ ರಾಜಧನವನ್ನು 
ಇಟ್ಟುಕೊಂಡಿರುವ ಎಲ್ಲಾ ಸಂಸ್ಥಾನಾಧಿಕಾರಿಗಳಿಗೆ 
ನನ್ನ ಅಜ್ಜಿ ಏನೆಂದರೆ, ಎಜ್ರನಿಗೆ ಬೇಕಾದುದನ್ನು 
ಅವರು ಒದಗಿಸಬೇಕು. ಎಜ್ರನು ಪರಲೋಕದ 
ದೇವರ ಯಾಜಕನೂ ಆತನ ಕಟ್ಟಳೆಗಳ ಬೋಧ 
ಕನೂ ಆಗಿದ್ದಾನೆ. ನನ್ನ ಈ ಆಜ್ಞೆಗೆ ಸಂಪೂರ್ಣ 
ವಾಗಿಯೂ ತ್ವರಿತವಾಗಿಯೂ ವಿಧೇಯರಾಗ 
ಬೇಕು. ಇವುಗಳನ್ನು ನೀವು ಎಜ್ರನಿಗೆ ಕೊಡ 
ಬೇಕು: ಮೂರು ಸಾವಿರದ ನಾನೂರು ಕಿಲೋ 
ಗ್ರಾಂ ಬೆಳ್ಳಿ ಇಪ್ಪತ್ತೆರಡು ಸಾವಿರ ಕಿಲೋ ಗ್ರಾಂ 
ಗೋಧಿ, ಎರಡು ಸಾವಿರದ ಇನ್ನೂರು ಲೀಟರ್‌ 
ದ್ರಾಕ್ಬಾರಸ, ಎರಡು ಸಾವಿರದ ಇನ್ನೂರು ಲೀಟರ್‌ 
ಆಲಿವ್‌ ಎಣ್ಣೆ ಮತ್ತು ಬೇಕಾಗುವಷ್ಟು ಉಪ್ಪ. ಚಿಐರ 
ಲೋಕದ ದೇವರು ಯಾವಯಾವ ವಸ್ತುಗಳಿಗಾಗಿ 
ಎಜ್ರನಿಗೆ ಆಜ್ಞಾಪಿಸಿರುವನೊ ಅವುಗಳನ್ನೆಲ್ಲ ನೀವು 
ಎಜ್ರನಿಗೆ ಸಂಪೂರ್ಣವಾಗಿಯೂ ಶೀಘ್ರವಾ 
ಗಿಯೂ ಒದಗಿಸಬೇಕು. ಇವುಗಳನ್ನು ಪರಲೋಕದ 
ದೇವರ ಆಲಯಕ್ಕಾಗಿ ಮಾಡಿರಿ. ನನ್ನ ರಾಜ್ಯದ 
ಮೇಲಾಗಲಿ ನನ್ನ ಮಕ್ಕಳ ಮೇಲಾಗಲಿ ದೇವರು 
ಸಿಟ್ಟುಗೊಳ್ಳುವುದು ನಮಗೆ ಇಷ್ಟವಿಲ್ಲ. 

ನಾನು ನಿಮಗೆ ತಿಳಿಯಪಡಿಸುವುದೇನಂದರೆ: 
ಯಾಜಕರಿಂದ, ಲೇವಿಯರಿಂದ, ಗಾಯಕರಿಂದ, 
ದ್ವಾರಪಾಲಕರಿಂದ ಮತ್ತು ದೇವಾಲಯದ ಸೇವಕ 
ರಿಂದ ತೆರಿಗೆ ವಸೂಲಿ ಮಾಡುವುದು ನ್ಯಾಯಬಾಹಿರ 
ವಾದದ್ದು. ಅವರು ಯಾವ ರೀತಿಯ ತೆರಿಗೆಯ 
ನ್ನಾಗಲೀ ಸುಂಕವನ್ನಾಗಲೀ ಕಪ್ಪವನ್ನಾಗಲೀ ಅರಸ 
ನಿಗೆ ಸಲ್ಲಿಸಬೇಕಿಲ್ಲ. ನ ಎಜ್ರನೇ, ನಿನ್ನ ದೇವರು ನಿನಗೆ 
ಕೊಟ್ಟಿರುವ ಜ್ಞಾನಶಕ್ತಿಯನ್ನು ಉಪಯೋಗಿಸಿ 
ನ್ಯಾಯಧೀಶರನ್ನೂ ನ್ಯಾಯಶಾಸ್ತ್ರಿಗಳನ್ನೂ ಆರಿಸಿ 
ನೇಮಿಸಲು ನಿನಗೆ ಅಧಿಕಾರ ಕೊಟ್ಟಿದ್ದೇನೆ. 
ಯೂಫ್ರೇಟೀಸ್‌ ನದಿಯ ಪಶ್ಚಿಮ ಪ್ರಾಂತ್ಯಗಳಲ್ಲಿ 
ವಾಸಮಾಡುವ ಜನರಿಗೆಲ್ಲಾ ಅವರು ನ್ಯಾಯ 





635 


ತೀರಿಸುವರು. ನಿನ್ನ ದೇವರ ಕಟ್ಟಳೆಗಳನ್ನು ಅರಿತವರಿ 
ಗೆಲ್ಲಾ ಅವರು ನ್ಯಾಯತೀರಿಸುವರು. ಯಾರಿ 
ಗಾದರೂ ದೇವರ ಕಟ್ಟಳೆ ಗೊತ್ತಿಲ್ಲದಿದ್ದಲ್ಲಿ ಆ 
ನ್ಯಾಯಶಾಸ್ತ್ರಿಗಳು ಅವರಿಗೆ ಕಲಿಸಬೇಕು. 26ದೇವರ 
ಕಟ್ಟಳೆಗಳಿಗಾಗಲೀ ಅರಸನ ಆಜ್ಞೆಗಳಿಗಾಗಲೀ 
ಅವಿಧೇಯನಾಗುವವನಿಗೆ ದಂಡನೆಯಾಗಬೇಕು. 
ಅವರವರ ಅಪರಾಧಗಳ ಪ್ರಕಾರ ಮರಣಶಿಕ್ಟೆ 
ಯಿಂದಾಗಲೀ ಗಡಿಪಾರಿನಿಂದಾಗಲೀ ಅವರ ಆಸ್ತಿ 
ಪಾಸ್ತಿಗಳ ಜಪ್ಲಿಯಿಂದಾಗಲೀ ಸೆರೆಮನೆ ವಾಸ 
ದಿಂದಾಗಲೀ ಅವರಿಗೆ ದಂಡನೆಯಾಗಬೇಕು. 


ಎಜ್ರನು ದೇವರನ್ನು ಕೊಂಡಾಡಿದನು 
ನಮ್ಮ ಪೂರ್ವಿಕರ ದೇವರಾದ ಯೆಹೋವನಿಗೆ 
ಸ್ತೋತ್ರವಾಗಲಿ! ಜಿರುಸಲೇಮಿನಲ್ಲಿರುವ ದೇವಾ 
ಲಯವನ್ನು ಗೌರವಿಸುವ ಮನಸ್ಸನ್ನು ರಾಜನ 
ಹೃದಯದಲ್ಲಿರಿಸಿದ್ದಕ್ಕೆ ಆತನಿಗೆ ಸ್ತೋತ್ರ! 

28 ರಾಜನ, ಅವನ ಮುಖ್ಯಾಧಿಕಾರಿಗಳ ಮತ್ತು ಅವನ 
ಸಲಹೆಗಾರರ ಸಮ್ಮುಖದಲ್ಲಿ ಯೆಹೋವನು ನನ್ನ 
ಮೇಲಿಟ್ಟಿರುವ ಅಗಾಧ ಪ್ರೀತಿಯನ್ನು ಪ್ರಕಟ 
ಪಡಿಸಿದನು. ದೇವರಾದ ಯೆಹೋವನು ನನ್ನ 
ಸಂಗಡವಿದ್ದುದರಿಂದ ನಾನು ಧೈರ್ಯಗೊಂಡೆನು. 
ನನ್ನೊಂದಿಗೆ ಜೆರುಸಲೇಮಿಗೆ ಹೋಗಲು 
ಮನಸ್ಸುಳ್ಳ ಇಸ್ರೇಲ್‌ ನಾಯಕರನ್ನು ನಾನು 
ಒಟ್ಟುಗೂಡಿಸಿದೆನು. 


ಎಜ್ರನೊಂದಿಗೆ ಹಿಂದಿರುಗಿದ ನಾಯಕರು 

8 ಬಾಬಿಲೋನಿನಿಂದ ಜೆರುಸಲೇಮಿಗೆ ನನ್ನೊಂದಿಗೆ 

(ಎಜ್ರ) ಹೊರಟ ಇಸ್ರೇಲರ ಕುಲಪ್ರಧಾನರ ಮತ್ತು 
ಇತರ ಜನರ ವಿವರಗಳು ಹೀಗಿದೆ. ಅರಸನಾದ 
ಅರ್ತಷಸ್ತನ ಆಳ್ವಿಕೆಯ ಕಾಲದಲ್ಲಿ ನಾವು ಜಿರುಸಲೇಮಿಗೆ 
ಬಂದು ಸೇರಿದೆವು. ಬಂದವರ ಹೆಸರುಗಳು ಹೀಗಿವೆ: 
2ಫೀನೆಹಾಸನ ಸಂತತಿಯವರಲ್ಲಿ ಗೇರ್ಷೋಮ್‌; ಈತಾ 
ಮಾರನ ಸಂತತಿಯವರಲ್ಲಿ ದಾನಿಯೇಲನು; ದಾವೀದನ 
ಸಂತತಿಯವರಲ್ಲಿ ಹಟ್ಟೂಷ್‌; *ಶೆಕನ್ಯನ ಸಂತತಿಯವ 
ರಲ್ಲಿ ಪರೋಷ್‌, ಜಿಕರ್ಯ ಮತ್ತು ಬೇರೆ ನೂರೈವತ್ತು 
ಮಂದಿ ಗಂಡಸರು; *ಪಹತ್‌ ಮೋವಾಬ್‌ ಸಂತತಿಯವ 
ರಲ್ಲಿ ಜಿರಹ್ಯನ ಮಗನಾದ ಎಲೈಹೊವೇನೈ ಮತ್ತು ಇತರ 
ಇನ್ನೂರು ಮಂದಿ ಗಂಡಸರು; 5ಜತ್ತೂವಿನ ಸಂತತಿಯ 
ವರಲ್ಲಿ ಯಹಜೀಯೇಲನ ಮಗನಾದ ಶೆಕನ್ಯ ಮತ್ತು 
ಇತರ ಮುನ್ನೂರು ಮಂದಿ ಗಂಡಸರು; 6ಆದಿನನ 
ಸಂತತಿಯವರಲ್ಲಿ ಯೋನಾತಾನನ ಮಗನಾದ ಎಬೆದ್‌ 
ಮತ್ತು ಇತರ ಐವತ್ತು ಮಂದಿ ಗಂಡಸರು; 7ಏಲಾಮಿನ 


ಎಚ್ರ 7:26-8:18 


ಸಂತತಿಯವರಲ್ಲಿ ಅತಲ್ಯನ ಮಗನಾದ ಯೆಶಾಯ ಮತ್ತು 
ಬೇರೆ ಎಪ್ಪತ್ತು ಮಂದಿ ಗಂಡಸರು; *ಶೆಫಟ್ಯನ ಸಂತತಿ 
ಯವರಲ್ಲಿ ಮೀಕಾಯೇಲನ ಮಗನಾದ ಜಿಬದ್ಯ ಮತ್ತು 
ಬೇರೆ ಎಂಭತ್ತು ಮಂದಿ ಗಂಡಸರು; *'ಯೋವಾಬನ 
ಸಂತತಿಯವರಲ್ಲಿ ಯೆಹೀಯೀಲನ ಮಗನಾದ ಓಬದ್ಯ 
ಮತ್ತು ಇನ್ನೂರ ಹದಿನೆಂಟು ಮಂದಿ ಬೇರೆ ಗಂಡಸರು; 
10ಬಾನೀಯ ಸಂತತಿಯವರಲ್ಲಿ ಯೋಸಿಫ್ಯನ ಮಗನಾದ 
ಶೆಲೋಮೀತ್‌ ಮತ್ತು ನೂರ ಅರವತ್ತು ಮಂದಿ ಇತರ 
ಗಂಹಸರು; 1! ಬೇಬೈಯ ಸಂತತಿಯವರಿಂದ ಬೇಬೈಯ 
ಮಗನಾದ ಜೆಕರ್ಯ ಮತ್ತು ಇಪ್ಪತ್ತೆಂಟು ಮಂದಿ 
ಇತರರು; '೭ಅಜ್ಜಾದನ ಸಂತತಿಯವರಿಂದ ಹಕ್ಕಾಟಾನನ 
ಮಗನಾದ ಯೋಹಾನಾನ್‌ ಮತ್ತು ಇತರ ನೂರಹತ್ತು 
ಮಂದಿ ಗಂಡಸರು; `3ಅದೋನೀಕಾಮಾನ ಕೊನೆಯ 
ಸಂತತಿಯವರಿಂದ ಎಲೀಫೆಲೆಟ್‌, ಎಮೀಯೇಲ್‌, 
ಶೆಮಾಯ ಮತ್ತು ಬೇರೆ ಅರವತ್ತು ಮಂದಿ ಗಂಡಸರು; 
'*ಬಿಗೃಯ ಸಂತತಿಯವರಲ್ಲಿ ಊತ್ಯೆ, ಜಕ್ಕೂರ ಮತ್ತು 
ಎಪ್ಪತ್ತು ಮಂದಿ ಇತರ ಗಂಡಸರು. 


ಮರಳಿ ಜಿರುಸಲೇಮಿಗೆ 

ಔಎಜ್ರನಾದ ನಾನು ಅಹವಾ ಕಡೆಗೆ ಹರಿಯುವ 
ನದಿಯ ಬಳಿಗೆ ಬರುವಂತೆ ಮೇಲಿನ ಎಲ್ಲಾ ಜನರಿಗೆ 
ಹೇಳಿದೆ. ಆ ಸ್ಥಳದಲ್ಲಿ ನಾವು ಮೂರು ದಿನ ಇದ್ದೆವು. ಆ 
ಗುಂಪಿನಲ್ಲಿ ಯಾಜಕರೂ ಇದ್ದರು ಎಂದು ನಮಗೆ 
ತಿಳಿದುಬಂತು. ಆದರೆ ಲೇವಿಯರು ಅವರಲ್ಲಿ ಇರಲಿಲ್ಲ. 
16ಆಗ ನಾನು ಎಲಿಯೆಜರ್‌, ಅರೀಯೇಲ್‌, ಶೆಮಾಯ, 
ಎಲ್ನಾತಾನ್‌, ಯಾರೀಬ್‌, ಎಲ್ಲಾತಾನ್‌, ನಾತಾನ್‌, 
ಜೆಕರ್ಯ ಮತ್ತು ಮೆಷುಲ್ಲಾಮ್‌ ಎಂಬ ನಾಯಕರನ್ನು 
ಕರೆದೆನು. ಅಲ್ಲದೆ (ಬೋಧಕರುಗಳಾದ) ಯಾಯಾ 
ರೀಬ್‌ ಮತ್ತು ಎಲ್ಲಾತಾನ್‌ ಎಂಬವರನ್ನು ಕರೆದು 
!'ಕಾಸಿಫ್ಯದ ಇದ್ದೋ ಎಂಬವರಲ್ಲಿಗೆ ಕಳುಹಿಸಿದೆನು. 
ಇವನು ಕಾಸಿಫ್ಯದ ನಿವಾಸಿಗಳ ನಾಯಕನಾಗಿದ್ದನು. ಇವನ 
ಸಂಬಂಧಿಕರು ಕಾಸಿಫ್ಯದ ದೇವಾಲಯದ ಸೇವಕರಾಗಿ 
ದ್ದಾರೆ. ನಾವು ಕಟ್ಟುವ ದೇವಾಲಯದಲ್ಲಿ ಸೇವೆ ಮಾಡು 
ವವರನ್ನು ಇದ್ದೋ ಕಳುಹಿಸಬೇಕೆಂಬ ಉದ್ದೇಶದಿಂದಲೇ 
ನಾನು ಅವರನ್ನು ಅವರ ಬಳಿಗೆ ಕಳುಹಿಸಿದೆನು. 18 ದೇವರು 
ನಮ್ಮ ಸಂಗಡವಿದ್ದ ಕಾರಣ, ಇದ್ದೋವಿನ ಸಂಬಂಧಿಕರು 
ಇವರನ್ನು ಕಳುಹಿಸಿಕೊ ಟ್ವರು; 


ಮಹ್ಲೀಯ ಸಂತತಿಯವರಲ್ಲಿ ಜಾಣನಾದ 
ಶೇಲೇಬ್ಯ. ಮಹ್ಲೀಯು ಲೇವಿಯ ವಂಶದವನಾಗಿ 
ದ್ದನು. ಲೇವಿಯು ಇಸ್ರೇಲನ ಒಬ್ಬ ಮಗನಾಗಿ 
ದ್ದನು. ಅವರು ಸಹ ತಮ್ಮ ಗಂಡುಮಕ್ಕಳನ್ನು ಮತ್ತು 


ಎಜ್ರ, 8:19-36 


ಸಹೋದರರನ್ನು ಕಳುಹಿಸಿದರು. ಒಟ್ಟಿನಲ್ಲಿ ಆ 
ಕುಟುಂಬದಿಂದ 18 ಮಂದಿ ಗಂಡಸರಿದ್ದರು. 

ಅಲ್ಲದೆ ಮೆರಾರೀ ಸಂತತಿಯವರಾದ ಹಷಬ್ಯನ 
ಮತ್ತು ಯೆಶಾಯ; ಇವರು ಸಹ ತಮ್ಮ ಸಹೋದ 
ರರನ್ನು ಮತ್ತು ಸಂಬಂಧಿಕರನ್ನು ಕಳುಹಿಸಿದರು. 
ಒಟ್ಟಿನಲ್ಲಿ ಆ ಕುಟುಂಬದಿಂದ ಇಪ್ಪತ್ತು ಮಂದಿ 
ಗಂಹಸರಿದ್ದರು. 

20 ಇನ್ನೂರಿಪ್ಪತ್ತು ಮಂದಿ ದೇವಾಲಯದ ಸೇವಕರು; 
(ಇವರ ಪೂರ್ವಿಕರು ದಾವೀದನ ಕಾಲದಲ್ಲಿ 
ಲೇವಿಯರಿಗೆ ಸಹಾಯಕರಾಗಿ ಆರಿಸಲ್ಪಟ್ಟವರಾಗಿ 
ದ್ದರು. ಅವರೆಲ್ಲರ ಹೆಸರುಗಳನ್ನು ಪಟ್ಟಿಮಾಡ 
ಲಾಗಿದೆ.) 


2!ಅಹವಾ ನದಿಯ ದಡದಲ್ಲಿದ್ದಾಗ ನಮಗೆ ಸುಖ 
ಪ್ರಯಾಣ ದೊರೆಯುವಂತೆ ಎಲ್ಲಾ ತರದ ತೊಂದರೆಗ 
ಳಿಂದ ಪಾರುಮಾಹುವಂತೆ ಮತ್ತು ನಮ್ಮಲ್ಲಿರುವ ಸ್ವತ್ತು 
ಗಳನ್ನು ಕಾಪಾಡುವಂತೆ ನಮ್ಮ ದೇವರಲ್ಲಿ ದೀನತೆಯಿಂದ 
ಉಪವಾಸ ಪ್ರಾರ್ಥನೆ ಮಾಡಬೇಕೆಂದು ನೆರೆದುಬಂದ 
ಜನರಿಗೆ ಪ್ರಕಟಿಸಿದೆನು. ನಾವು ಪ್ರಯಾಣ ಮಾಡುವಾಗ 
ದಾರಿಯಲ್ಲಿ ಶತ್ರು ಗಳಿದ್ದುದರಿಂದ ನಮ್ಮ ಸಂರಕ್ಷಣೆಗಾಗಿ 
ಸಿಪಾಯಿಗಳನ್ನು ಮತ್ತು ರಾಹುತರನ್ನು ಅರಸನಿಂದ 
ಕೇಳಲು ನನಗೆ ಸಂಕೋಚವಾಯಿತು. ಯಾಕೆಂದರೆ, 
""ನಮ್ಮ ದೇವರು ತನ್ನನ್ನು ನಂಬಿದವರೊಂದಿಗಿದ್ದಾನೆ; ಆತ 
ನಿಂದ ದೂರಹೋಗುವವರ ಮೇಲೆ ಆತನು ಕೋಪವುಳ್ಳ 
ವನಾಗಿದ್ದಾನೆ'' ಎಂದು ರಾಜನಾದ ಅರ್ತಷಸ್ತನಿಗೆ ನಾವು 
ಹೇಳಿದ್ದೆವು. ಹಾಗೆ ನಾವು ನಮ್ಮ ಪ್ರಯಾಣದ ಕುರಿತು 
ದೇವರಿಗೆ ಉಪವಾಸ ಪ್ರಾರ್ಥನೆ ಮಾಡಿದೆವು. ಆತನು 
ಅದನ್ನು ಅನುಗ್ರಹಿಸಿದನು. 

ಆಮೇಲೆ ನಾನು ಯಾಜಕರಲ್ಲಿ ಹನ್ನೆರಡು ಮಂದಿ 
ಯನ್ನು ಆರಿಸಿಕೊಂಡೆನು. ಅವರು ಶೇರೇಬ್ಯ, ಹಷಬ್ಯ 
ಮತ್ತು ಅವರ ಹತ್ತು ಮಂದಿ ಸಹೋದರರು. ದೇವಾಲ 
ಯಕ್ಕೆ ಕೊಟ್ಟಿರುವ ಬೆಳ್ಳಿಬಂಗಾರಗಳನ್ನು ಮತ್ತು ಇತರ 
ವಸ್ತುಗಳನ್ನು ನಾನು ತೂಗಿ ಆರಿಸಲ್ಪಟ್ಟಿದ್ದ ಹನ್ನೆರಡು 
ಮಂಡಿಗೆ ಕೊಟ್ಟೆನು. ಅವುಗಳನ್ನು ಅರ್ತಷಸ್ತ ರಾಜನೂ 
ಅವನ ಸಲಹೆಗಾರರು ಉನ್ನತಾಧಿಕಾರಿಗಳೂ ಅಲ್ಲದೆ 
ಬಾಬಿಲೋನಿನಲ್ಲಿದ್ದ ಎಲ್ಲಾ ಇಸ್ರೇಲರು ದೇವಾಲ 
ಯಕ್ಕಾಗಿ ಕೊಟ್ಟಿದ್ದರು. 26ನ್ಹಾನು ಅವುಗಳನ್ನು ತೂಗಿದಾಗ 
ಇಪ್ಪತ್ತೆರಡು ಸಾವಿರದ ನೂರು ಕಿಲೋ ಗ್ರಾಂ ಬೆಳ್ಳಿಯೂ 
ಮೂರು ಸಾವಿರದ ನಾನೂರು ಕಿಲೋ ಗ್ರಾಂ ತೂಕದ 
ಬೆಳ್ಳಿಪಾತ್ರೆಗಳೂ, ಮೂರು ಸಾವಿರದ ನಾನೂರು ಕಿಲೋ 
ಗ್ರಾಂ ತೂಕದ ಬಂಗಾರವೂ ಇದ್ದವು. ನಾನು ಇಪ್ಪತ್ತು 
ಬಂಗಾರದ ಬೋಗುಣಿಗಳನ್ನು ಕೊಟ್ಟಿದ್ದೆನು. ಅವುಗಳ 


636 


ಒಟ್ಟು ತೂಕ ಎಂಟುವರೆ ಕಿಲೋ ಗ್ರಾಂ. ಆಮೇಲೆ ಎರಡು 
ಶ್ರೇಷ್ಠವಾದ ಶುದ್ಧ ತಾಮ್ರದ ಎರಡು ಪಾತ್ರೆಗಳನ್ನೂ 
ಕೊಟ್ಟನು. ಇವು ಬಂಗಾರದಷ್ಟೇ ಬೆಲೆ ಬಾಳುವಂತಹ 
ದ್ಹಾಗಿದ್ದವು. *ಆ ಹನ್ನೆರಡು ಮಂದಿ ಯಾಜಕರಿಗೆ ನಾನು 
ಹೇಳಿದ್ದೇನೆಂದರೆ, ""ನೀವು ಮತ್ತು ಈ ವಸ್ತುಗಳು 
ಯೆಹೋವನಿಗೆ ಪರಿಶುದ್ಧವಾದವುಗಳಾಗಿವೆ. ನಮ್ಮ 
ಪೂರ್ವಿಕರ ದೇವರಾದ ಯೆಹೋವನಿಗೆ ಜನರು ಕಾಣಿಕೆ 
ಕೊಟ್ಟರು. 

ಆದುದರಿಂದ ಭದ್ರವಾಗಿ ಇಟ್ಟುಕೊಳ್ಳಿರಿ. 
ಜೆರುಸಲೇಮಿನಲ್ಲಿರುವ ದೇವಾಲಯದ ಅಧಿಕಾರಿ ಗಳಿಗೆ, 
ಲೇವಿಯರಿಗೆ ಮತ್ತು ಇಸ್ರೇಲ್‌ ಕುಲಪ್ರಧಾನರಿಗೆ 
ಇವುಗಳನ್ನು ತಲುಪಿಸುವ ತನಕ ನೀವು ಇದಕ್ಕೆ ಜವಾಬ್ದಾರ 
ರಾಗಿದ್ದೀರಿ. ಅವರು ಇವುಗಳನ್ನು ತೂಗಿ ದೇವಾಲಯದ 
ಕೋಣೆಯಲ್ಲಿ ಭದ್ರವಾಗಿಡುವರು. 

3ಎಜ್ರನು ತೂಕಮಾಡಿ ಕೊಟ್ಟ ಬೆಳ್ಳಿಬಂಗಾರಗಳನ್ನು 
ಮತ್ತು ಇತರ ವಿಶೇಷ ವಸ್ತುಗಳನ್ನು ಯಾಜಕರು ಮತ್ತು 
ಲೇವಿಯರು ಸ್ವೀಕರಿಸಿ ಜಿರುಸಲೇಮಿನಲ್ಲಿರುವ ದೇವಾಲ 
ಯಕ್ಕೆ ತಲುಪಿಸುವ ಜವಾಬ್ದಾರಿಕೆ ಹೊತ್ತರು. 

3!ಮೊದಲನೆಯ ತಿಂಗಳಿದ ಹನ್ನೆರಡನೆಯ ದಿನ ನಾವು 
ಅಹವಾ ನದಿಯ ದಡವನ್ನು ಬಿಟ್ಟು ಜೆರುಸಲೇಮಿಗೆ 
ಹೊರಟೆವು. ದೇವರು ನಮ್ಮೊಂದಿಗಿದ್ದು ಶತ್ರುಗ 
ಳಿಂದಲೂ ಕಳ್ಳರಿಂದಲೂ ನಮ್ಮನ್ನು ಸಂರಕ್ಷಿಸಿ ಕಾಪಾಡಿ 
ದನು. 

32ಜ್ಜಿರುಸಲೇಮಿಗೆ ಬಂದು ಮೂರು ದಿನ ವಿಶ್ರಾಂತಿ 
ತೆಗೆದುಕೊಂಡೆವು. ನಾಲ್ಕನೆಯ ದಿನ ನಾವು ದೇವಾಲ 
ಯಕ್ಕೆ ಹೋಗಿ ಅಲ್ಲಿ ಬೆಳ್ಳಿ, ಚಿನ್ನ ಮತ್ತು ಇತರ ಶ್ರೇಷ್ಠ 
ವಸ್ತುಗಳನ್ನು ತೂಗಿ ಯಾಜಕನಾದ ಊರೀಯನ ಮಗ 
ನಾದ ಮೆರೇಮೋತನಿಗೆ ಒಪ್ಪಿಸಿದೆವು. ಫೀನೆಹಾಸನ ಮಗ 
ನಾದ ಎಲ್ಲಾಜಾರನು ಮೆರೇಮೋತನ ಸಂಗಡವಿದ್ದನು. 
ಲೇವಿಯರಾದ ಯೇಷೂವನ ಮಗನಾದ ಯೋಜಾಚಾ 
ದನು ಮತ್ತು ಬಿನ್ನೂಯಿಯ ಮಗನಾದ ನೋವದ್ಯನು 
ಅವರ ಸಂಗಡ ಇದ್ದರು. **ನಾವು ಎಲ್ಲಾ ವಸುಗಳನ್ನು 
ತೂಗಿ ಪಟ್ಟಿಯಲ್ಲಿ ಬರೆದಿಟ್ಟಿವು. 

35ಆಮೇಲೆ ಸೆರೆಯಿಂದ ಹಿಂತಿರುಗಿಬಂದ ಯೆಹೂ 
ದ್ಯರು ಇಸ್ರೇಲ ದೇವರಿಗೆ ಇಸ್ರೇಲರ ಎಲ್ಲಾ ಕುಲಗಳ 
ವರಿಗಾಗಿ ಹನ್ನೆರಡು ಹೋರಿಗಳನ್ನು, ತೊಂಭತ್ತಾರು 
ಟಗರುಗಳನ್ನು, ಎಪ್ಪತ್ತೇಳು ಗಂಡು ಕುರಿಗಳನ್ನು ಮತ್ತು 
ಹನ್ನೆರಡು ಗಂಡು ಆಡುಗಳನ್ನು ಸರ್ವಾಂಗಹೋಮ 
ಯಜ್ಞವನ್ನಾಗಿಯೂ ಮತ್ತು ಪಾಪಪರಿಹಾರಕ ಯಜ್ಞವ 
ನ್ನಾಗಿಯೂ ಸಮರ್ಪಿಸಿದರು. 

36ಅರಸನಾದ ಅರ್ತಷಸ್ತನು ಕೊಟ್ಟಿದ್ದ ರಾಜಾಜ್ಞಿಯ 
ಪತ್ರವನ್ನು ಯೂಫ್ರೇಟೀಸ್‌ ನದಿಯ ಪಶ್ಚಿಮ ಪ್ರಾಂತ್ಯದ 





637 


ರಾಜ್ಯಪಾಲರಿಗೂ ಸಂಸ್ಥಾನಾಧಿಕಾರಿಗಳಿಗೂ ಕೊಟ್ಟಾಗ 
ಅವರು ಇಸ್ರೇಲ್‌ ಜನರಿಗೂ ಅವರ ದೇವಾಲಯಕ್ಕೂ 
ಸಂಪೂರ್ಣ ಸಹಕಾರವನ್ನೂ ಬೆಂಬಲವನ್ನೂ ಕೊಟ್ಟರು. 


ಯೆಹೂದ್ಯರಲ್ಲದ ಅನ್ಯರೊಂದಿಗೆ ಮದುವೆ 
0 ಇವೆಲ್ಲಾ ಆದ ಬಳಿಕ ಇಸ್ರೇಲರ ಪ್ರಧಾನರು ನನ್ನ 

ಬಳಿಗೆ ಬಂದು, ""ಎಜ್ರನೇ, ಇಸ್ರೇಲ್‌ ಜನರು 
ಸುತ್ತಲೂ ವಾಸಿಸುವ ಅನ್ಯಜನರಿಂದ ತಮ್ಮನ್ನು ಪ್ರತ್ಯೇಕಿಸಿ 
ಕೊಳ್ಳಲಿಲ್ಲ. ಯಾಜಕರಾಗಲೀ ಲೇವಿಯರಾಗಲೀ 
ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳಲಿಲ್ಲ. ದೇಶದಲ್ಲಿ ವಾಸವಾಗಿ 
ರುವ ಕಾನಾನ್ಯರ, ಹಿತ್ತಿಯರ, ಪೆರಿಜ್ಜೀಯರ, ಯೆಬೂಸಿ 
ಯರ, ಅಮ್ಮೋನಿಯರ, ಮೋವಾಬ್ಯರ, ಅಮೋರಿ 
ಯರ, ಈಜಿಷ್ಟಿನವರ ಕೆಟ್ಟ ಜೀವಿತವು ಇಸ್ರೇಲರ ಮೇಲೆ 
ಪ್ರಭಾವ ಬೀರಿದೆ. *ಇಸ್ರೇಲ್‌ ಜನರು ತಮ್ಮ ಸುತ್ತಲು 
ವಾಸಿಸುವ ಜನರೊಂದಿಗೆ ಮದುವೆಯಾಗಿದ್ದಾರೆ. 
ಇಸ್ರೇಲ್‌ ಜನರು ದೇವರ ವಿಶೇಷ ಜನರಾಗಿದ್ದಾರೆ. 
ಆದರೆ ಈಗ ಅನ್ಯರೊಂದಿಗೆ ಬೆರೆತು ಹೋಗಿದ್ದಾರೆ. 
ಇಸ್ರೇಲರ ಪ್ರಧಾನರು, ಮುಖ್ಯಾಧಿಕಾರಿಗಳು ಈ ರೀತಿ 
ಯಾಗಿ ಮಾಡಿ ಜನರಿಗೆ ಕೆಟ್ಟ ಮಾದರಿಯಾಗಿ ಜೀವಿಸು 
ತ್ತಿದ್ದಾರೆ.'' ಇದನ್ನು ಕೇಳಿದೊಡನೆ ನನ್ನ ಮನಸ್ಸಿನ ದುಃಖ 
ವನ್ನು ತೋರಿಸುವಂತೆ ನನ್ನ ಬಟ್ಟೆಯನ್ನು ಹರಿದು 
ಹಾಕಿದೆನು. ನನ್ನ ತಲೆಯ ಮತ್ತು ಗಡ್ಡದ ಕೂದಲನ್ನು 
ಕೆದರಿಕೊಂಡು ದಿಗ್ಗ್ಬ,ಮೆಗೊಂಡವನಾಗಿಯೂ ಬೇಸರ 
ಗೊಂಡವನಾಗಿಯೂ ಕುಳಿತುಕೊಂಡೆನು. 

“ಇದನ್ನು ನೋಡಿ ದೇವರ ಕಟ್ಟಳೆಗಳನ್ನು ಗೌರವಿಸುವ 
ಪ್ರತಿಯೊಬ್ಬನು ಭಯಪಟ್ಟನು; ನಡುಗಿದನು. ಯಾಕೆಂ 
ದರೆ ಸೆರೆವಾಸದಿಂದ ಹಿಂದಿರುಗಿ ಬಂದ ಇಸ್ರೇಲರು 
ದೇವರಿಗೆ ನಂಬಿಗಸ್ತರಾಗಿರಲಿಲ್ಲ. ನಾನೂ ನನ್ನೊಂದಿ 
ಗಿದ್ದ ಜನರೂ ಸಾಯಂಕಾಲದ ಯಜ್ಞವನ್ನರ್ಪಿಸುವ 
ಸಮಯದ ತನಗ ಹಾಗೆಯೇ ಕುಳಿತಿದ್ದೆವು. 

5ಸಾಯಂಕಾಲದ ನೈವೇದ್ಯ ಸಮರ್ಪಣೆಯ ಸಮಯ 
ದಲ್ಲಿ ನಾನು ಕುಳಿತಲ್ಲಿಂದ ಎದ್ದೆನು. ನನ್ನ ಬಟ್ಟೆಗಳು 
ಹರಿದಿದ್ದವು. ನಾನು ಮೊಣಕಾಲೂರಿ ಕೈಗಳನ್ನು ದೇವ 
ರಾದ ಯೆಹೋವನ ಕಡೆಗೆಚಾಚಿ ಹೀಗೆ ಪ್ರಾರ್ಥಿಸಿದೆನು: 
"ನನ್ನ ದೇವರೇ, ನಿನ್ನ ಕಡೆಗೆ ಮುಖವೆತ್ತಲು ನನಗೆ ನಾಚಿಕೆ 
ಯಾಗುತ್ತದೆ; ಯಾಕಂದರೆ ನಮ್ಮ ಪಾಪಗಳು ನಮ್ಮ ತಲೆ 


ಎಚ್ರ 9:1-14 


ವನ್ನು ಆಕ್ರಮಿಸಿ ನಮ್ಮ ಜನರನ್ನು ಸೆರೆಯಾಳುಗಳಾಗಿ 
ಒಯ್ದರು; ನಮ್ಮ ಐಶ್ವರ್ಯವನ್ನು ಸೂರೆಗೈದು ನಮ್ಮನ್ನು 
ನಾಚಿಕೆಗೆ ಒಳಪಡಿಸಿದರು. ಈಗಲೂ ಅದೇ ಅನುಭವ 
ನಮಗಾಗಿದೆ! 

*ಕಗಲಾದರೋ ನೀನು ನಮ್ಮ ಮೇಲೆ ದಯೆ 
ತೋರಿಸಿರುವೆ. ಸೆರೆಯಲ್ಲಿದ್ದ ನಿನ್ನ ಜನರಲ್ಲಿ ಕೆಲವರು 
ಅಲ್ಲಿಂದ ತಪ್ಪಿಸಿಕೊಂಡು ನಿನ್ನ ಪರಿಶುದ್ಧ ದೇಶದಲ್ಲಿ 
ವಾಸಿಸುವಂತೆ ಮಾಡಿರುವೆ; ಗುಲಾಮತನದಿಂದ ನಮ್ಮನ್ನು 
ಬಿಹುಗಡೆ ಮಾಡಿ ಹೊಸ ಜೀವ ಕೊಟ್ಟಿರುವೆ. *ಹಾದು, 
ನಾವು ಗುಲಾಮರಾಗಿದ್ದೆವು. ಆದರೆ ಸದಾಕಾಲ ಗುಲಾಮ 
ರಾಗಲು ನೀನು ನಮ್ಮನ್ನು ಬಿಡಲಿಲ್ಲ. ನಮ್ಮ ಮೇಲೆ ನೀನು 
ದಯೆ ತೋರಿಸಿರುವೆ. ಪರ್ಶಿಯ ರಾಜರು ನಮಗೆ 
ಕರುಣೆತೋರುವಂತೆ ಮಾಡಿದೆ. ನಿನ್ನ ಆಲಯವು 
ಹಾಳಾಗಿತ್ತು. ನಿನ್ನ ಆ ಆಲಯವನ್ನು ಮತ್ತೆ ಹೊಸದಾಗಿ 
ಕಟ್ಟಲು ನೀನು ನಮಗೆ ಹೊಸ ಜೀವವನ್ನು ಕೊಟ್ಟಿರುವೆ. 
ದೇವರೇ, ಯೆಹೂದ ಮತ್ತು ಜೆರುಸಲೇಮ್‌ ಗಳ 
ಸಂರಕ್ಷಣೆಗಾಗಿ ಗೋಡೆಯನ್ನು ಕಟ್ಟಲು ನೀನು ನಮಗೆ 
ಸಹಾಯಮಾಡಿದೆ. 

ದೇವರೇ, ಈಗ ನಾವು ನಿನಗೆ ಏನು ಹೇಳೋಣ? 
ನಾವು ನಿನಗೆ ವಿಧೇಯರಾಗುವುದನ್ನು ನಿಲ್ಲಿಸಿದ್ದೇವೆ. 
''ದೇವರೇ, ನೀನು ನಿನ್ನ ಸೇವಕರಾದ ಪ್ರವಾದಿಗಳ 
ಮೂಲಕ ನಮಗೆ ಆ ಆಜ್ಞೆಗಳನ್ನು ಕೊಟ್ಟಿರುವೆ. ನೀನು 
ಹೀಗೆ ಹೇಳಿದೆ: "ನೀವು ವಾಸಿಸಲಿರುವ ಮತ್ತು ನಿಮ್ಮದ 
ನ್ನಾಗಿಸಿಕೊಳ್ಳುವ ನಾಡು ಪಾಳಾಗಿರುವ ನಾಡಾಗಿದೆ. 
ಅಲ್ಲಿಯ ಜನರು ಎಲ್ಲೆಲ್ಲಿಯೂ ಮಾಡಿರುವ ಕೆಟ್ಟಕ್ಕತ್ಯಗ 
ಳಿಂದ ಅದು ಹಾಳಾಗಿದೆ; ಅವರು ತಮ್ಮ ಪಾಪಗಳಿಂದ ಆ 
ನಾಡನ್ನು ಹೊಲಸು ಮಾಡಿದ್ದಾರೆ. !2ಆದುದರಿಂದ 
ಇಸ್ರೇಲ್‌ ಜನರೇ, ನಿಮ್ಮ ಮಕ್ಕಳು ಅವರ ಮಕ್ಕಳನ್ನು 
ಮದುವೆಯಾಗಲು ಬಿಡಬೇಡಿ. ಅವರ ಸಹವಾಸ ಮಾಡ 
ಬೇಡಿರಿ. ಅವರ ವಸ್ತುಗಳನ್ನು ಆಶಿಸಬೇಡಿರಿ. ನನ್ನ ಕಟ್ಟಳೆ 
ಗಳನ್ನು ಪಾಲಿಸಿರಿ; ಆಗ ನೀವು ಬಲಶಾಲಿಗಳಾಗಿ ಈ ದೇಶ 
ವನ್ನು ಅನುಭವಿಸುವಿರಿ. ಈ ದೇಶವನ್ನು ನೀವು ಇಟ್ಟು 
ಕೊಂಡವರಾಗಿ ನಿಮ್ಮ ಮಕ್ಕಳಿಗೆ ಸ್ವಾಸ್ಯವಾಗಿ ಕೊಡುವಿರಿ. 

ನಮಗೆ ಒದಗಿದ ಕೆಡುಕು, ಸಂಕಟಗಳಿಗೆ ನಾವೇ 
ಕಾರಣರು. ನಾವು ಅನೀತಿ ಕೆಲಸಗಳನ್ನು ಮಾಡಿದ್ದೆವು. 
ಅದಕ್ಕೆ ಅನುಭವಿಸಬೇಕಾಗಿದ್ದ ಶಿಕ್ಷೆಯನ್ನು ನೀನು ನಮಗೆ 





ಮೀರಿ ಬೆಳೆದಿದೆ. ನಮ್ಮ ಅಪರಾಧಗಳ ರಾಶಿಯು ಪರ 
ಲೋಕದವರೆಗೂ ಏರಿಹೋಗಿದೆ. ನಮ್ಮ ಪೂರ್ವಿಕರ 
ಕಾಲದಿಂದ ಈ ತನಕ ನಾವು ಮಹಾಪರಾಧಗಳನ್ನು 
ಮಾಡಿದ್ದೇವೆ. ನಮ್ಮ ಪಾಪಗಳಿಗಾಗಿ ನಮಗೂ ನಮ್ಮ 
ರಾಜರುಗಳಿಗೂ ನಮ್ಮ ಯಾಜಕರುಗಳಿಗೂ ಶಿಕ್ಸೆ 
ಯಾಯಿತು. ಅನ್ಯದೇಶದ ರಾಜರುಗಳು ನಮ್ಮ ದೇಶ 


ವಿಧಿಸಲಿಲ್ಲ. ನಾವು ಅತಿಘೋರವಾದ ಪಾಪಗಳನ್ನು 
ಮಾಡಿದ್ದಕ್ಕೆ ಅತ್ಯಂತ ಘೋರ ಶಿಕ್ಷೆಯು ನಮಗೆ ದೊರಕ 
ಬೇಕಿತ್ತು ಆದರೂ ನೀನು ನಮ್ಮವರಲ್ಲಿ ಕೆಲವರನ್ನು ಸೆರೆ 
ಯಿಂದ ತಪ್ಪಿಸಿಕೊಳ್ಳುವಂತೆ ಮಾಡಿದೆ. 

ನಿನ್ನ ಆಜ್ಞೆಗಳಿಗೆ ಅವಿಧೇಯರಾಗಬಾರದೆಂದು ಈಗ 
ನಮಗೆ ತಿಳಿಯುತ್ತದೆ. ಅನ್ಯಜನರನ್ನು ಮದುವೆ ಮಾಡಿ 


ಎಜ್ರ, 9:15-10:15 


ಕೊಳ್ಳಬಾರದು. ಅವರು ಘೋರ ಪಾಪಿಗಳು. ನಾವು 
ಹೀಗೆಯೇ ಅವರೊಂದಿಗೆ ಮದುವೆಯಾದರೆ ನೀನು 
ನಮ್ಮನ್ನು ನಾಶಮಾಹುವೆ ಎಂದು ನಾವು ತಿಳಿದಿದ್ದೇವೆ. 
ಹೀಗಿರುವಲ್ಲಿ ಇಸ್ರೇಲ್‌ ಜನಾಂಗದಲ್ಲಿ ಯಾರೂ 
ಉಳಿಯಲಾರರು. 

ಣಸ್ರೇಲಿನ ದೇವರಾದ ಯೆಹೋವನೇ, ನೀನು 
ಒಳ್ಳೆಯವನಾಗಿರುವೆ. ನಮ್ಮ ಜನಾಂಗದ ಕೆಲವರ 
ನ್ನಾದರೂ ಉಳಿದುಕೊಳ್ಳುವಂತೆ ಮಾಡಿರುವೆ. ಹೌದು, 
ನಾವು ಪಾಪಿಗಳು. ನಮ್ಮ ಅಪರಾಧಗಳ ದೆಸೆಯಿಂದ 
ಯಾರೂ ನಿನ್ನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ.'' 


ಜನರು ಪಾಪವನ್ನು ಅರಿಕೆ ಮಾಡಿದ್ದು 

ದೇವಾಲಯದೆದುರು ಎಜ್ರನು ರೋಧಿಸುತ್ತಾ 
10 ದೇವರಿಗೆ ಅಡ್ಡಬಿದ್ದು ಪ್ರಾರ್ಥಿಸುತ್ತಾ ಪಾಪ 
ದರಿಕೆ ಮಾಡುತ್ತಾ ಇರುವಾಗ ಅವನ ಸುತ್ತಲೂ ಅನೇಕ 
ಮಂದಿ ಇಸ್ರೇಲರ ಗಂಡಸರು, ಹೆಂಗಸರು, ಮಕ್ಕಳು ಸೇರಿ 
ಬಂದರು. ಅವರೂ ಗಟ್ಟಿಯಾಗಿ ಅಳಲು ಪ್ರಾರಂಭಿಸಿ 
ದರು. ?ಆಗ ಏಲಾಮನ ಸಂತತಿಯವನಾದ ಯೆಹೀಯೇ 
ಲನ ಮಗನಾದ ಶೆಕನ್ಯನು ಎಜ್ರನಿಗೆ ಹೀಗಂದನು: ""ನಾವು 
ದೇವರಿಗೆ ನಂಬಿಗಸ್ತರಾಗಿರಲಿಲ್ಲ. ನಾವು ಅನ್ಯಜನ 
ರೊಂದಿಗೆ ಮದುವೆಯಾಗಿದ್ದೇವೆ. ಹಾಗಿದ್ದರೂ ಇಸ್ರೇಲ 
ರಿಗೆ ಒಂದು ನಿರೀಕ್ಷೆ ಇದೆ. "ಈಗ ನಾವು ದೇವರ ಮುಂದೆ 
ಅನ್ಯರಾದ ಹೆಂಡತಿಯರನ್ನೂ ಅವರ ಮಕ್ಕಳನ್ನೂ 
ತೊರೆದುಬಿಡುತ್ತೇವೆಂದು ಒಡಂಬಡಿಕೆ ಮಾಡೋಣ. 
ಹೀಗೆ ಮಾಡುವುದರಿಂದ ಎಜ್ರನ ಮತ್ತು ದೇವರ ಕಟ್ಟಳೆ 
ಗಳನ್ನು ಗೌರವಿಸುವವರ ಸಲಹೆಯನ್ನು ನಾವು ಅನುಸರಿ 
ಸುವವರಾಗಿರುತ್ತೇವೆ; ನಾವು ದೇವರ ಕಟ್ಟಳೆಗೆ ವಿಧೇಯ 
ರಾಗುತ್ತೇವೆ. “ಎಜ್ರನೇ, ಎದ್ದೇಳು, ಇದು ನಿನ್ನ ಜವಾ 
ಬ್ಹಾರಿಕೆ. ನಾವು ನಿನ್ನನ್ನು ಬೆಂಬಲಿಸುತ್ತೇವೆ. ಧೈರ್ಯದಿಂದ 
ಈ ಕೆಲಸವನ್ನು ಪ್ರಾರಂಭಿಸು.'' 

*ಎಜ್ರನು ಎದ್ದುನಿಂತು ಮಹಾಯಾಜಕರೂ, 
ಲೇವಿಯರೂ ಮತ್ತು ಇಸ್ರೇಲಿನ ಜನರೂ ಅವನು ಹೇಳಿದ 
ಪ್ರಕಾರ ಮಾಡುತ್ತೇವೆ ಎಂಬ ಪ್ರತಿಜ್ಞಿಯನ್ನು ಅವರಿಂದ 
ತೆಗೆದುಕೊಂಡನು. 

"ಎಜ್ರನು ಅಲ್ಲಿಂದೆದ್ದು ಎಲ್ಯಾಷೀಬನ ಮಗನಾದ 
ಯೆಹೋಹಾನನ ಕೋಣೆಗೆ ಹೋಗಿ ಅಲ್ಲಿ ಅನ್ನ ನೀರಿ 
ಲ್ಲದೆ ದುಃಖತಪ್ಪನಾಗಿದ್ದನು. ಸೆರೆಯಿಂದ ಜಿರುಸಲೇಮಿಗೆ 
ಬಂದಿದ್ದ ಯೆಹೂದ್ಯರ ದ್ರೋಹದ* ಬಗ್ಗೆ ಅವನು 
ತುಂಬಾ ದುಃಖಿತನಾಗಿದ್ದನು. ಆಮೇಲೆ ಅವನು 
ಯೆಹೂದಪ್ರಾಂತ್ಯ ಮತ್ತು ಜೆರುಸಲೇಮಿನಲ್ಲಿರುವ ಎಲ್ಲಾ 








ದ್ರೋಹ ಅನ್ಯಜನರನ್ನು ಮದುವೆ ಮಾಡಿಕೊಳ್ಳುವುದರ ಮೂಲಕ 
ದೇವರ ಆಜ್ಞೆಯ ಉಲ್ಲಂಘನೆ. 


638 


ಯೆಹೂದ್ಯರಿಗೆ ಸಂದೇಶ ಕಳುಹಿಸಿದನು. ಅದರಲ್ಲಿ, ಸೆರೆ 
ಯಿಂದ ಹಿಂದೆ ಬಂದಿದ್ದ ಯೆಹೂದ್ಯರೆಲ್ಲರೂ ಜೆರುಸ 
ಲೇಮಿನಲ್ಲಿ ಬಂದು ಸೇರಬೇಕು. ಮೂರು ದಿನಗ 
ಳೊಳಗೆ ಯಾರಾದರೂ ಬಾರದೆ ಹೋದಲ್ಲಿ ಅವರು ತಮ್ಮ 
ಆಸ್ತಿಯನ್ನು ಕಳೆದುಕೊಳ್ಳುವರು. ಈ ತೀರ್ಮಾನವನ್ನು 
ಪ್ರಮುಖರೂ ಅಧಿಕಾರಿಗಳೂ ಮಾಡಿದ್ದಾರೆ; ಆ 
ಮನುಷ್ಯನು ತಾನು ವಾಸಮಾಡುವ ಜನರ ಅನ್ಯೋನ್ಯತೆ 
ಯಿಂದ ತೆಗೆಯಲ್ಲಡುವನು.'' 

ಮೂರು ದಿನಗಳೊಳಗೆ ಯೆಹೂದ ಮತ್ತು 
ಬೆನ್ಯಾಮೀನ್‌ ಕುಲಗಳವರಿಂದ ಎಲ್ಲಾ ಗಂಡಸರು ಒಂಭ 
ತ್ತನೆಯ ತಿಂಗಳಿನ ಇಪ್ಪತ್ತನೆಯ ದಿವಸದಲ್ಲಿ ಜೆರುಸ 
ಲೇಮಿನ ದೇವಾಲಯದ ಅಂಗಳಕ್ಕೆ ಬಂದು ಸೇರಿದರು. 
ನಡೆಯಲಿಕ್ಕಿರುವ ಕೂಟದ ಉದ್ದೇಶದಿಂದಲೂ ಆ ದಿವಸ 
ಬಂದಿದ್ದ ಮಳೆಯ ದೆಸೆಯಿಂದಲೂ ನೆರೆದಿದ್ದ ಜನರು 
ನಡುಗುತ್ತಿದ್ದರು. '?ಆಗ ಎಜ್ರನು ಎದ್ದು ನಿಂತು ಜನ 
ರನ್ನುದ್ದೇಶಿಸಿ ಹೇಳಿದ್ದೇನಂದರೆ: ""ನೀವು ದೇವರಿಗೆ 
ವಿಧೇಯರಾಗಿರಲಿಲ್ಲ. ಅನ್ಯಮತದ ಹೆಂಗಸರನ್ನು ನೀವು 
ಮದುವೆಯಾಗಿರುತ್ತೀರಿ. ಹೀಗೆ ಇಸ್ರೇಲಿನ ಪಾಪವು 
ಹೆಚ್ಚುವಂತೆ ನೀವು ಮಾಡಿದಿರಿ. 1! ಈಗ ನೀವು ಯೆಹೋವ 
ನಿಗೆ ವಿರೋಧವಾಗಿ ಪಾಪ ಮಾಡಿರುವುದಾಗಿ ಅರಿಕೆ 
ಮಾಡಬೇಕು. ಆತನೇ ನಮ್ಮ ಪೂರ್ವಿಕರ ದೇವರಾದ 
ಯೆಹೋವನು. ಆತನ ಆಜ್ಞೆಗಳಿಗೆ ನೀವು ವಿಧೇಯರಾಗ 
ಬೇಕು. ನಿಮ್ಮ ಅನ್ಯಜಾತಿಯ ಹೆಂಡತಿಯರಿಂದಲೂ ನಿಮ್ಮ 
ಸುತ್ತಲು ವಾಸಿಸುವ ಅನ್ಯಜನಾಂಗದವರಿಂದಲೂ 
ನಿಮ್ಮನ್ನು ಪ್ರತ್ಯೇಕಿಸಿಕೊಳ್ಳಿರಿ.'' 

ಗ ಅಲ್ಲಿ ನೆರೆದುಬಂದವರೆಲ್ಲರೂ ಗಟ್ಟಿಯಾಗಿ 
ಎಜ್ರನಿಗೆ ಉತ್ತರಿಸುತ್ತಾ ""ಎಜ್ರನೇ, ನೀನು ಸರಿಯಾಗಿ 
ಹೇಳಿರುವೆ! ನೀನು ಹೇಳಿದಂತೆಯೇ ನಾವು ಮಾಡಬೇಕು. 
ಆದರೆ ಇಲ್ಲಿ ಹೆಚ್ಚು ಜನರು ಸೇರಿ ಬಂದಿದ್ದಾರೆ. ಮಳೆ 
ಸುರಿಯುತ್ತಲಿದೆ. ನಾವು ಹೆಚ್ಚು ಸಮಯ ಮಳೆಯಲ್ಲಿ 
ರಲು ಸಾಧ್ಯವಿಲ್ಲ. ನಾವು ಬಹಳ ಘೋರವಾದ ಪಾಪ 
ಮಾಡಿರುವುದರಿಂದ ಈ ಸಮಸ್ಯೆಯು ಒಂದೆರಡು ದಿನ 
ಗಳಲ್ಲಿ ಮುಗಿಯುವಂಥದಲ್ಲ. "ಈ ಕೂಟದಲ್ಲಿ ನಮ್ಮ 
ಹಿರಿಯರು, ಪ್ರಧಾನರು ಒಂದು ತೀರ್ಮಾನಕ್ಕೆ ಬರಲಿ. 
ಆಮೇಲೆ ನಮ್ಮನಮ್ಮ ಊರಿನಲ್ಲಿ ಅನ್ಯ ಸ್ತ್ರೀಯರನ್ನು 
ಮದುವೆ ಆದವರು ತಮ್ಮ ಪ್ರಧಾನರೊಂದಿಗೆ ಒಂದು 
ನೇಮಿತ ಸಮಯದಲ್ಲಿ ಇಲ್ಲಿಗೆ ಬರಲಿ. ಆಗ ದೇವರು 
ನಮ್ಮ ಮೇಲಿರುವ ತನ್ನ ಕೋಪವನ್ನು ನಿವಾರಿಸುವನು'' 
ಎಂದು ಹೇಳಿದರು. 

'ಕೈಲವೇ ಮಂದಿ ಈ ಯೋಜನೆಗೆ ಒಪ್ಪಲಿಲ್ಲ. ಅವರಲ್ಲಿ 
ಅಸಾಹೇಲನ ಮಗನಾದ ಯೋನಾತಾನನೂ, ತಿಕ್ಚನ ಮಗ 
ನಾದ ಯೆಹ್ನೆಯನೂ ಇದ್ದರು. ಮೆಷುಲ್ಲಾಮ್‌ ಮತ್ತು 


639 


ಲೇವಿಯನಾದ ಶಬ್ಬೆತ್ವೆ ಸಹ ಈ ಯೋಜನೆಗೆ ವಿರುದ್ಧ 
ವಾಗಿದ್ದರು. 

!6ಜಿರುಸಲೇಮಿಗೆ ಹಿಂತಿರುಗಿಬಂದ ಇಸ್ರೇಲರು ಈ 
ಯೋಜನೆಯನ್ನು ಒಪ್ಪಿದ ಬಳಿಕ ಎಜ್ರನು ಅವರವರ 
ವಂಶದ ನಾಯಕರನ್ನು ಆರಿಸಿದನು. ಒಂದೊಂದು 
ವಂಶಕ್ಕೆ ಒಬ್ಬೊಬ್ಬ ನಾಯಕನನ್ನು ಆರಿಸಿಕೊಂಡನು. ಪ್ರತಿ 
ಯೊಬ್ಬನು ಹೆಸರಿಗನುಸಾರವಾಗಿ ಆರಿಸಲ್ಪಟ್ಟನು. ಹತ್ತ 
ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಆ ನಾಯಕ 
ರೆಲ್ಲಾ ಒಟ್ಟಾಗಿಸೇರಿ ಒಂದೊಂದೇ ಪ್ರಕರಣಗಳನ್ನು 
ವಿಚಾರಿಸಿದರು. ಮೊದಲನೇ ತಿಂಗಳಿನ ಮೊದಲನೆಯ 
ದಿನದಲ್ಲಿ ಎಲ್ಲಾ ಅನ್ಯಸ್ತ್ರೀಯರನ್ನು ಮದುವೆಯಾದವರ 


ವಿಷಯವನ್ನು ಪರಿಶೀಲಿಸುವ ಕಾರ್ಯವನ್ನು 
ಮುಗಿಸಿದರು. 
ಅನ್ಯಸ್ತ್ರೀಯರನ್ನು ಮದುವೆ ಆದವರ ಪಟ್ಟಿ 


ಯಾಜಕ ಸಂತತಿಯವರಲ್ಲಿ ಅನ್ಯಸ್ತ್ರೀಯರನ್ನು 
ಮದುವೆಯಾದವರು: ಯೋಚಾದಾಕನ ಮಗನಾದ 
ಯೇಷೂವ ಮತ್ತು ಅವನ ಸಹೋದರರಾದ ಮಾಸೇಯ, 
ಎಲೀಯೆಜರ್‌, ಯಾರೀಬ್‌ ಮತ್ತು ಗೆದಲ್ಯ. ಇವರೆಲ್ಲಾ 
ತಮ್ಮ ಹೆಂಡತಿಯರನ್ನು ಬಿಟ್ಟುಬಿಹಬೇಕೆಂದು ತೀರ್ಮಾನಿ 
ಸಿದರು. ಇವರಲ್ಲಿ ಪ್ರತಿಯೊಬ್ಬರು ದೋಷಪರಿಹಾರಕ್ಕಾಗಿ 
ಹಿಂಡಿನ ಟಗರನ್ನು ಯಜ್ಞ ಮಾಡಿದರು. ಇಮ್ಮೇರನ 
ಸಂತತಿಯವರಲ್ಲಿ ಹನಾನೀ, ಜಿಬದ. ?'ಹಾರೀಮನ 
ಸಂತತಿಯವರಲ್ಲಿ ಮಾಸೇಯ, ಎಲೀಯ, ಶೆಮಾಯ, 
ಯೆಹೀಯೇಲ್‌ ಮತ್ತು ಉಜ್ಜೀಯ. ಪಷ್ಣೂರನ 
ಸಂತತಿಯವರಲ್ಲಿ ಎಲ್ಯೋವೇನೈ, ಮಾಸೇಯ, 
ಇಷ್ಮಾಯೇಲ್‌, ನೆತನೇಲ್‌, ಯೋಜಾಬಾದ್‌ ಮತ್ತು 
ಎಲ್ಲಾಸ. 

ಚಿಲೇವಿಯವರಲ್ಲಿ ಯೋಜಾಬಾದ್‌, ಶಿಮ್ಮೀ, 
ಕೆಲೀಟ, ಪೆತಹ್ಯ, ಯೆಹೂದ, ಮತ್ತು ಎಲೀಯೆಜೆರ್‌. 
ಇವರೆಲ್ಲಾ ಅನ್ಯಸ್ತ್ರೀಯರನ್ನು ವಿವಾಹ ಮಾಡಿ 
ಕೊಂಡಿದ್ದರು. 

ಗಾಯಕರಲ್ಲಿ ಎಲ್ಯಾಷೀಬ್‌ ಎಂಬವನು ಅನ್ಯ 
ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ದ್ವಾರಪಾಲಕ 
ರಲ್ಲಿ ಶಲ್ಲೂಮ್‌, ಟೆಲೆಮ್‌ ಮತ್ತು ಊರೀ. 


ಎಚ್ರ 10:16-44 


ಸ್ಟೀಲ್‌ ಜನಾಂಗದವರಿಂದ ಪರೋಷನ ಸಂತಾನ 
ದಲ್ಲಿ ರಮ್ಯಾಹ, ಇಜ್ಜೀಯ, ಮಲ್ಕೀಯ, ಮಿಯ್ಯಾಮಿನ್‌, 
ಎಲ್ಲಾಜಾರ್‌, ಮಲ್ವೀಯ ಮತ್ತು ಬೆನಾಯ. 

2 ್ರಲಾಮನ ಸಂತತಿಯವರಲ್ಲಿ ಮತ್ತನ್ಯ, ಜಿಕರ್ಯ, 
ಯೆಹೀಯೇಲ್‌, ಅಬ್ದೀ, ಯೆರೇಮೋತ್‌ ಮತ್ತು 
ಏಲೀಯ. 

ಜತ್ತೂವಿನ ಸಂತತಿಯವರಲ್ಲಿ ಎಲ್ಯೋವೇನ್ಯೆ, 
ಎಲ್ಯಾಷೀಬ್‌, ಮತ್ತನ್ಯ, ಯೆರೇಮೋತ್‌, ಜಾಬಾದ್‌, 
ಮತ್ತು ಅಜೀಚಾ. 

2೫ ಬೇಬೈಯ ಸಂತತಿಯಿಂದ ಯೆಹೋಹಾನಾನ್‌, 
ಹನನ್ಯ, ಜಬ್ಬೈ ಮತ್ತು ಅತ್ಲ್ಮ. 

2೨ ಭಾನೀ ಸಂತತಿಯಿಂದ ಮೆಷುಲ್ಲಾಮ್‌, ಮಲ್ಲೂಕ್‌, 
ಆದಾಯ, ಯಾಷೂಬ್‌, ಶೆಯಾಲ್‌ ಮತ್ತು ರಾಮೋತ್‌. 

30ಪಹತ್‌ ಮೋವಾಬನ ಸಂತತಿಯಿಂದ ಆದ್ದ, 
ಕೆಲಾಲ್‌, ಬೆನಾಯ, ಮಾಸೇಯ, ಮತ್ತನ್ಯ, ಬೆಚಲೇಲ್‌, 
ಬಿನ್ನೂಯ್‌ ಮತ್ತು ಮನಸ್ಸೆ 

31ಹಾರೀಮ್‌ನ ಸಂತತಿಯಿಂದ ಎಲೀಯೆಜೆರ್‌, 
ಇಷ್ಟೀಯ, ಮಲ್ಕೀಯ, ಶೆಮಾಯ, ಸಿಮೆಯೋನ್‌, 
32 ಬೆನ್ಯಾಮೀನ್‌, ಮಲ್ಲೂಕ್‌ ಮತ್ತು ಶೆಮರ್ಯ. 

33ಹಾಷುಮನ ಸಂತತಿಯಿಂದ ಮತ್ತೆನೈ, ಮತ್ತತ್ತ 
ಜಾಬಾದ್‌, ಎಲಿಫೆಲೆಟ್‌, ಯೆರೇಮೈ, ಮನಸ್ಸೆ ಮತ್ತು 
ಶಿಮ್ಮೀ. 

**ಬಾನೀಯ ಸಂತತಿಯಿಂದ ಮಾದ್ಯೆ, ಅಮ್ರಾಮ್‌, 
ಊವೇಲ್‌, **ಬೆನಾಯ, ಬೇದೆಯ, ಕೆಲೂಹು, 
36ವನ್ಯಾಹ, ಮೆರೇಮೋತ್‌, ಎಲ್ಯಾಷೀಬ್‌, 3ಮತ್ತನ್ಯ, 
ಮತ್ತನ್ಯೆ, ಮತ್ತು ಯಾಸ್ಯೆ 

3'ಬಿನ್ನೂಯಿಯ ಸಂತತಿಯವರಿಂದ ಯಾರೆಂದರೆ: 
ಶಿಮ್ಮೀ, 

*ಶೆಲೆಮ್ಯ, ನಾತಾನ್‌, ಆದಾಯ, Hಮಕ್ಷದೆಬೈೆ 
ಶಾಷ್ಯೆ, ಶಾರೈ, 31 ಅಜರೇಲ್‌, ಶೆಲೆಮ್ಯ, ಶೆಮರ್ಯ, 
42ಶಲ್ಲೂಮ್‌, ಅಮರ್ಯ ಮತ್ತುಯೋಸೇಫ್‌. 

4 ನೆಬೋನ ಸಂತತಿಯಿಂದ ಯೆಗೀಯೇಲ್‌, ಮತ್ತಿತ್ಯ, 
ಜಾಬಾದ್‌, ಜಿಬೀನ, ಯದ್ವೈ ಯೋಮೇಲ್‌ ಮತ್ತು 
ಬೆನಾಯ. “ಇವರೆಲ್ಲಾ ಅನ್ಯಸ್ತ್ರೀಯರನ್ನು ಮದುವೆ 
ಯಾದವರು. ಕೆಲವರಿಗೆ ಆ ಸ್ತ್ರೀಯರಲ್ಲಿ ಮಕ್ಕಳೂ 
ಹುಟ್ಟಿದ್ದರು. 


640 


ನೆಹೆಮೀಯ 


ನೆಹೆಮೀಯನ ಪ್ರಾರ್ಥನೆ 
ಇವು ನೆಹೆಮೀಯನ ಮಾತುಗಳು. ನೆಹೆಮೀಯನು 
ಹಕಲ್ಯನ ಮಗ. ಕಿಸ್ಲೇವ್‌ ತಿಂಗಳಿನಲ್ಲಿ ರಾಜಧಾನಿ 
ಯಾದ ಶೂಷನ್‌ನಲ್ಲಿ ನಾನು ಇದ್ದೆನು. ಅದು ಅರ್ತಷಸ್ತನ 
ಆಳ್ವಿಕೆಯ ಇಪ್ಪತ್ತನೆಯ ವರ್ಷವಾಗಿತ್ತು. 2ನಾನು 
ಶೂಷನ್‌ನಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ 
ಹನಾನೀ ಮತ್ತು ಇನ್ನಿತರರು ಯೆಹೂದ ಪ್ರಾಂತ್ಯದಿಂದ 
ಬಂದಿದ್ದರು. ನಾನು ಅಲ್ಲಿರುವ ಯೆಹೂದ್ಯರ ಯೋಗ 
ಕ್ಷೇಮದ ಬಗ್ಗೆ ವಿಚಾರಿಸಿದೆನು. ಈ ಯೆಹೂದ್ಯರು 
ಸೆರೆವಾಸದಿಂದ ತಪ್ಪಿಸಿಕೊಂಡು ಇನ್ನೂ ಯೆಹೂದದಲ್ಲಿ 
ವಾಸವಾಗಿದ್ದರು. ಜೆರುಸಲೇಮ್‌ ನಗರದ ವಿಷಯ 
ವಾಗಿಯೂ ವಿಚಾರಿಸಿದೆನು. 
3ಆಗ ಹನಾನೀ ಮತ್ತು ಅವನ ಜೊತೆಗಾರರು, 
""ನೆಹೆಮೀಯನೇ, ಸೆರೆಯಿಂದ ತಪ್ಪಿಸಿಕೊಂಡು 
ಯೆಹೂದ ಪ್ರಾಂತ್ಯಕ್ಕೆ ಹೋಗಿರುವವರು ತುಂಬಾ 
ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ನಾನಾ ಸಮಸ್ಯೆಗಳನ್ನೆ 
ದುರಿಸಿ ನಾಚಿಕೆಗೆ ಗುರಿಯಾಗಿರುತ್ತಾರೆ. ಯಾಕೆಂದರೆ 
ಜೆರುಸಲೇಮಿನ ಪೌಳಿಗೋಡೆಗಳು ಕೆಹವಲ್ಪಟ್ಟಿವೆ; ಅದರ 
ಬಾಗಿಲುಗಳೆಲ್ಲಾ ಸುಟ್ಟುಹೋಗಿವೆ'' ಎಂದು ಹೇಳಿದರು. 
*ಜಿರುಸಲೇಮಿನ ಪೌಳಿಗೋಡೆಯ ಮತ್ತು ಅಲ್ಲಿಯ 
ಜನರ ವಿಚಾರವಾಗಿ ಕೇಳಿದಾಗ ನಾನು ತುಂಬಾ ಗಲಿಬಿಲಿ 
ಗೊಂಡೆನು; ನಾನು ಅಲ್ಲಿಯೇ ನೆಲದ ಮೇಲೆ ಕುಳಿತು 
ಅತ್ತೆನು; ದುಃಖಕ್ರಾಂತನಾದೆನು; ಅಲ್ಲದೆ ಕೆಲವು 
ದಿವಸಗಳವರೆಗೆ ಉಪವಾಸಮಾಡಿ ಪರಲೋಕದ ದೇವ 
ರಿಗೆ ಪ್ರಾರ್ಥಿಸಿದೆನು. *ಆ ಮೇಲೆ ನಾನು ಹೀಗೆ 
ಪ್ರಾರ್ಥಿಸಿದೆನು: 





ಪರಲೋಕ ದೇವರಾದ ಯೆಹೋವನೇ, ""ನೀನು 
ಮಹಾ ದೇವರೂ ಪರಾಕ್ರಮವುಳ್ಳ ದೇವರೂ ಆಗಿ 
ರುಪಿ. ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳಿಗೆ ವಿಧೇಯ 
ರಾಗುವವರಿಗೆ ನೀನು ಮಾಡಿದ ವಾಗ್ದಾನವನ್ನು 
ನೆರವೇರಿಸುವವನಾಗಿರುವಿ. "ಹಗಲಿರುಳು ನಿನ್ನಲ್ಲಿ 
ಪ್ರಾರ್ಥಿಸುವ ನಿನ್ನ ಸೇವಕನನ್ನು ಕಣ್ತೆರೆದು ನೋಡು: 


ಅವನ ಪ್ರಾರ್ಥನೆಗೆ ಕಿವಿಗೊಟ್ಟು ಆಲಿಸು. ನಿನ್ನ 
ಸೇವಕರಾದ ಇಸ್ರೇಲರಿಗಾಗಿ ನಾನು ಪ್ರಾರ್ಥಿಸು 
ತ್ತಿದ್ದೇನೆ. ಇಸ್ರೇಲರಾದ ನಾವು ನಿನಗೆ ವಿರೋಧ 
ವಾಗಿ ಮಾಡಿದ ಪಾಪಗಳನ್ನು ನಾನು ನಿನಗೆ ಅರಿಕೆ 
ಮಾಡುತ್ತೇನೆ. ನಾನೂ ನನ್ನ ತಂದೆಯ ಮನೆಯ 
ವರೂ ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು 
ನಿನಗೆ ಅರಿಕೆ ಮಾಡುತ್ತೇವೆ. 'ಇಸ್ರೇಲರಾದ ನಾವು 
ನಿನಗೆ ಕೆಟ್ಟವರಾಗಿ ಜೀವಿಸಿದೆವು; ನೀನು ನಿನ್ನ ಸೇವಕ 
ನಾದ ಮೋಶೆಗೆ ಕೊಟ್ಟ ವಿಧಿನಿಯಮಗಳಿಗೆ ನಾವು 
ವಿಧೇಯರಾಗಲಿಲ್ಲ. 

ನಿನ್ನ ಸೇವಕನಾದ ಮೋಶೆಗೆ ನೀನು ಹೇಳಿದ್ದನ್ನು 
ನೆನಪುಮಾಡಿಕೊ, ನೀನು ಅವನಿಗೆ, ""ಇಸ್ರೇಲ್‌ 
ಜನರಾದ ನೀವು ನಂಬಿಗಸ್ತರಾಗದಿದ್ದಲ್ಲಿ ನಿಮ್ಮನ್ನು 
ಅನ್ಯ ದೇಶಗಳಲ್ಲಿ ಚದರಿಸಿಬಿಡುವೆನು. 9ಆದರೆ 
ನೀವು ಹಿಂತಿರುಗಿ ನನ್ನ ಬಳಿಗೆ ಬಂದು, ನನ್ನ 
ಕಟ್ಟಳೆಗಳಿಗೆ ವಿಧೇಯರಾದರೆ, ನಿಮ್ಮ ಜನರನ್ನು 
ಬಲವಂತವಾಗಿ ಭೂಲೋಕದ ಕಟ್ಟಕಡೆಯವರೆಗೆ 
ಕೊಂಡೊಯ್ದಿದ್ದರೂ ಅಲ್ಲಿಂದ ನನ್ನ ಹೆಸರನ್ನು ನೆಲೆ 
ಗೊಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸ್ಥಳಕ್ಕೆ 
ಕರೆದುಕೊಂಡು ಬರುವೆನು.'' 


'0ಿಇಸ್ಟ್ರೇಲ್‌ ಜನರು ನಿನ್ನ ಜನಾಂಗ; ಅವರು ನಿನ್ನ 
ಸೇವಕರಾಗಿದ್ದಾರೆ. ನೀನು ನಿನ್ನ ಮಹಾಶಕ್ತಿಯನ್ನು 
ಉಪಯೋಗಿಸಿ ಅವರನ್ನು ರಕ್ಷಿಸಿರುವೆ. !!ಆದುದ 
ರಿಂದ ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು 
ಆಲ್ಫೆಸು. ನಾನು ನಿನ್ನ ಸೇವಕ. ನಿನ್ನ ಹೆಸರನ್ನು ಗೌರವಿ 
ಸುವ ನಿನ್ನ ಸೇವಕರ ಪ್ರಾರ್ಥನೆಗೆ ಕಿವಿಗೊಡು. ನಾನು 
ಅರಸನ ಪಾನದಾಯಕನಾಗಿದ್ದೆನೆಂದು ನೀನು ತಿಳಿದಿ 
ರುವೆ. ಆದುದರಿಂದ ಈ ಹೊತ್ತು ನನಗೆ ಸಹಾಯ 
ಮಾಡು. ಅರಸನಲ್ಲಿ ಸಹಾಯಕ್ಕಾಗಿ ಕೇಳಿಕೊಳ್ಳು 
ವಾಗ ನನಗೆ ನೆರವು ನೀಡು; ನನಗೆ ಯಶಸ್ಸನ್ನು ದಯ 
ಪಾಲಿಸು; ರಾಜನಿಗೆ ನಾನು ಮೆಚ್ಚಿಕೆಕರವಾಗಿ ಕಂಡು 
ಬರುವಂತೆ ಸಹಾಯಮಾಡು. 





641 


ನೆಹೆಮೀಯನನ್ನು ಅರ್ತಷಸ್ತನು 
ಜೆರುಸಲೇಮಿಗೆ ಕಳುಹಿಸಿದ್ದು 
ಅರ್ತಷಸ್ತನ ಆಳ್ವಿಕೆಯ ಇಪ್ಪತ್ತನೆಯ ವರ್ಷದ 
ನಿಸ್ಸಾನ್‌ ತಿಂಗಳಲ್ಲಿ ರಾಜನಿಗೆ ದ್ರಾಕ್ಟಾರಸವನ್ನು 

ನಾನು ಕೊಟ್ಟಿನು. ನಾನೆಂದೂ ರಾಜನ ಮುಂದೆ ದುಃಖಿತ 
ನಾಗಿರಲಿಲ್ಲ. ಆದರೆ ಈ ಸಮಯದಲ್ಲಿ ನನ್ನ ಮುಖವು 
ಕಳೆಗುಂದಿದ್ದರಿಂದ, "ನೀನು ಕ್ಷೇಮವೋ9?'' ಎಂದು 
ಅರಸನು ವಿಚಾರಿಸಿದನು, ""ನೀನು ದುಃಖಿತನಾಗಿರುವು 
ದೇಕೆ? ನಿನ್ನ ಹೃದಯವು ವೇದನೆಯಿಂದ ತುಂಬಿರುವ 
ಹಾಗಿದೆಯಲ್ಲ?' ಅರಸನ ಈ ಪ್ರಶ್ನೆಗೆ ನಾನು ಭಯ 
ಪಟ್ಟಿನು. 3ನಾನು ಭಯದಿಂದಲೇ, ""ಅರಸನೇ ಚಿರಂ 
ಜೀವಿಯಾಗಿರು. ನನ್ನ ಪೂರ್ವಿಕರ ಸಮಾಧಿಗಳಿರುವ 
ಪಟ್ಟಣವು ಹಾಳು ದಿಬ್ಬವಾಗಿರುವುದರಿಂದ ನಾನು ದುಃಖಿ 
ತನಾಗಿದ್ದೇನೆ; ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು 
ಹೋಗಿವೆ'' ಅಂದೆನು. 

1*ಆಗ ಅರಸನು, ""ನಾನು ನಿನಗೆ ಏನು ಮಾಡಬೇಕೆಂದು 
ಅಪೇಶಿಸುವೆ?'' ಎಂದು ಕೇಳಿದಾಗ ಅವನಿಗೆ ಉತ್ತರಿಸುವ 
ಮೊದಲು ನಾನು ಪರಲೋಕದ ದೇವರಿಗೆ ಪ್ರಾರ್ಥಿಸಿ 
ದೆನು. `ಅನಂತರ ಅರಸನಿಗೆ, ""ನಾನು ನಿನಗೆ ಮೆಚ್ಚಿಕೆ 
ಯಾಗಿದ್ದಲ್ಲಿ ಮತ್ತು ನಿನಗೆ ಈ ವಿಷಯ ಸರಿ ಕಂಡಲ್ಲಿ 
ದಯಮಾಡಿ ಯೆಹೂದ ಪ್ರಾಂತ್ಯದಲ್ಲಿ ನನ್ನ ಪೂರ್ಪಿಕರ 
ಸಮಾಧಿಗಳಿರುವ ಜೆರುಸಲೇಮಿಗೆ ಕಳುಹಿಸು. ನಾನು 
ಅಲ್ಲಿಗೆ ಹೋಗಿ ಜಿರುಸಲೇಮನ್ನು ಮತ್ತೆ ಕಟ್ಟಬೇಕು'' 
ಎಂದೆನು. 

ರಾಣಿಯು ರಾಜನ ಪಕ್ಕದಲ್ಲಿ ಕುಳಿತಿದ್ದಳು. ರಾಜನೂ 
ರಾಣಿಯೂ, ""ನಿನಗೆ ಹೋಗಿ ಬರಲು ಎಷ್ಟು ಸಮಯ 
ಬೇಕಾಗುವುದು? ನೀನು ಹಿಂದಕ್ಕೆ ಯಾವಾಗ ಬರುವಿ? 
ಎಂದು ವಿಚಾರಿಸಿದರು. ನನ್ನನ್ನು ಕಳುಹಿಸಲು ರಾಜನಿಗೆ 
ಸಂತೋಷವಿದ್ದುದರಿಂದ ನಾನೊಂದು ಸಮಯವನ್ನು 
ಸೂಚಿಸಿದೆನು. ಆಮೇಲೆ '"ರಾಜನೇ, ನನಗೆ ಸಹಾಯ 
ವನ್ನು ಮಾಡಲು ನೀನು ಇಚ್ಛಿಸುವುದಾದರೆ ಯೂಫ್ರೇ 
ಟೀಸ್‌ ನದಿಯ ಪಶ್ಚಿಮದ ಪ್ರಾಂತ್ಯದ ರಾಜ್ಯಪಾಲರಿಗೆ 
ಪತ್ರಗಳನ್ನು ಬರೆದುಕೊಟ್ಟರೆ ನಾನು ಯೆಹೂದಕ್ಕೆ ಅವರ 
ಪ್ರಾಂತ್ಯಗಳ ಮೂಲಕವಾಗಿ ಸುರಕ್ಸಿತವಾಗಿ ಹೋಗಲು 
ಸಾಧ್ಯವಾಗುವುದು. ಅಲ್ಲದೆ ಬಾಗಿಲುಗಳಿಗೆ, ಗೋಡೆ 
ಗಳಿಗೆ, ದೇವಾಲಯದ ಆವರಣದ ಗೋಡೆಗಳಿಗೆ ಮತ್ತು 
ನನ್ನ ಮನೆಗೆ ಮರದ ತೊಲೆಗಳು ಬೇಕಾಗಿವೆ. ಆದ್ದರಿಂದ 
ನಿಮ್ಮ ಅರಣ್ಯಗಳ ಮುಖ್ಯಾಧಿಕಾರಿಯಾದ ಆಸಾಫನಿಗೂ 
ಪತ್ರವನ್ನು ಕೊಹಬೇಕು'' ಎಂದು ವಿನಂತಿಸಿದೆನು. 
ಅರಸನು ಪತ್ರಗಳನ್ನು ಮತ್ತು ನಾನು ಕೇಳಿದ್ದೆಲ್ಲವನ್ನು 
ನನಗೆ ಕೊಟ್ಟನು. ದೇವರು ನನ್ನನ್ನು ಕರುಣಿಸಿರುವುದ 
ರಿಂದ ರಾಜನು ನನಗೆ ಹಾಗೆ ಮಾಡಿದನು. 





ನೆಹೆಮೀಯ 2:1-17 


*ಯೂಫ್ರೇಟೀಸ್‌ ನದಿಯ ಪಶ್ಚಿಮದಲ್ಲಿರುವ ರಾಜ್ಯ 
ಪಾಲರಿಗೆ ಅರಸನು ಕೊಟ್ಟ ಪತ್ರವನ್ನು ಕೊಟ್ಟೆನು. 
ರಾಜನು ನನ್ನೊಂದಿಗೆ ಸಿಪಾಯಿಗಳನ್ನೂ ಸೈನ್ಯಾಧಿಪತಿ 
ಗಳನ್ನೂ ಅಶ್ವಸೈನಿಕರನ್ನೂ ಕಳುಹಿಸಿದ್ದನು. ನಾನು ಏನು 
ಮಾಡುತ್ತಿದ್ದೇನೆಂದು ಸನ್ಸಲ್ಲಟ್‌ ಮತ್ತು ಟೋಬೀಯ 
ಎಂಬವರಿಬ್ಬರು ಕೇಳಿಸಿಕೊಂಡರು. ಇಸ್ರೇಲ್‌ ಜನರಿಗೆ 
ಸಹಾಯ ಮಾಡಲು ಬರುತ್ತಿದ್ದಾರೆಂಬ ವಿಷಯವು 
ಅವರನ್ನು ತಳ ಮಳಗೊಳಿಸಿತು ಮತ್ತು ಅವರಿಗೆ ಸಿಟ್ಟೂ 
ಬಂದಿತು. ಸನ್ನಲ್ಲಟನು ಹೋರೋನಿನವನು ಮತ್ತು 
ಟೋಬೀಯನು ಅಮ್ಮೋನಿಯ ಅಧಿಕಾರಿಯಾಗಿದ್ದನು. 


ನೆಹೆಮೀಯನಿಂದ ಜಿರುಸಲೇಮಿನ 
ಗೋಡೆಗಳ ಪರೀಕ್ಷೆ 

1-1ನ್ರಾನು ಜೆರುಸಲೇಮ್‌ ಸೇರಿದ ನಂತರ ಮೂರು 
ದಿವಸ ಅಲ್ಲಿಯೇ ಉಳಿದೆನು. ಜಿರುಸಲೇಮಿಗೋಸ್ಕರ 
ಮಾಡತಕ್ಕ ಕಾರ್ಯದ ಬಗ್ಗೆ ದೇವರು ನನ್ನಲ್ಲಿ ಯಾವ 
ಆಲೋಚನೆಯನ್ನು ಹುಟ್ಟಿಸಿದ್ದಾನೆಂದು ನಾನು 
ಯಾರಿಗೂ ತಿಳಿಸದೆ ನನ್ನೊಂದಿಗಿದ್ದ ಕೆಲವು ಜನರೊಂದಿಗೆ 
ರಾತ್ರಿಯಲ್ಲಿ ಹೊರಟೆನು. ನಾನು ಸವಾರಿಮಾಡಿಕೊಂಡು 
ಬಂದಿದ್ದ ಕುದುರೆಯೊಂದಲ್ಲದೆ ಬೇರೆ ಯಾವ 
ಕುದುರೆಯೂ ಅಲ್ಲಿರಲಿಲ್ಲ. ಕತ್ತಲೆಯಲ್ಲಿಯೇ 
ಕಣಿವೆಯ ಬಾಗಿಲಿನ ಮೂಲಕ ಹೊರಟು ಕೆಹವಲ್ಪಟ್ಟಿದ್ದ 
ಜೆರುಸಲೇಮಿನ ಗೋಡೆಗಳನ್ನು ಸುಟ್ಟುಹೋಗಿರುವ 
ಅದರ ಬಾಗಿಲುಗಳನ್ನು ನೋಡುತ್ತಾ ಹೆಬ್ಬಾವು ಬಾವಿಯ 
ಬಳಿಗೂ ತಿಪ್ಪೆಬಾಗಿಲಿನ ಬಳಿಗೂ ಸವಾರಿಮಾಡಿಕೊಂಡು 
ಬಂದೆನು. "ಅಲ್ಲಿಂದ ಬುಗ್ಗೆ ಬಾಗಿಲಿಗೂ ಅರಸನ 
ಕೊಳಕ್ಕೂ ಬಂದೆನು. ಇಲ್ಲಿಂದ ಮುಂದಕ್ಕೆ ಹೋಗಲು 
ನನ್ನ ಕುದುರೆಗೆ ಸಾಧ್ಯವಾಗಲಿಲ್ಲ; ಆದ್ದರಿಂದ ನಾನು 
ರಾತ್ರಿಯಲ್ಲಿ ಹಳ್ಳದ ಮಾರ್ಗದಿಂದ ಹತ್ತುತ್ತಾ ಗೋಡೆ 
ಗಳನ್ನು ಪರೀಕ್ಷಿಸಿ ಕೊನೆಗೆ ಹಿಂದಿರುಗಿ ಕಣಿವೆ ಬಾಗಿಲ 
ಮೂಲಕ ಮನೆ ಸೇರಿದೆನು. "ಇಸ್ರೇಲಿನ ನಾಯಕರಿಗೂ 
ಅಧಿಕಾರಿಗಳಿಗೂ ನಾನು ಎಲ್ಲಿಗೆ ಹೋದನೆಂದು ತಿಳಿದಿ 
ರಲಿಲ್ಲ; ನಾನು ಏನು ಮಾಡುತ್ತಿದ್ದೇನೆಂದೂ ಅವರಿಗೆ 
ಗೊತ್ತಿರಲಿಲ್ಲ. ಯೆಹೂದ್ಯರಿಗಾಗಲೀ ಅಧಿಕಾರಿಗಳಿ 
ಗಾಗಲೀ ರಾಜನಿಂದ ನೇಮಕಗೊಂಡ ಕೆಲಸ ವರ್ಗದವರಿ 
ಗಾಗಲೀ ನಾನು ಇನ್ನು ಯಾವ ವಿಷಯವನ್ನೂ 
ಹೇಳಿರಲಿಲ್ಲ. 

!7 ಆಮೇಲೆ ನಾನು ಎಲ್ಲಾ ಜನರಿಗೆ, ""ನಮ್ಮ ದುರವಸ್ಥೆ 
ಯನ್ನು ನೀವು ನೋಡುತ್ತಿದ್ದೀರಿ. ಜೆರುಸಲೇಮ್‌ ಒಂದು 
ಹಾಳು ದಿಬ್ಬವಾಗಿದೆ; ಅದರ ಬಾಗಿಲುಗಳು ಸುಟ್ಟು ಬೂದಿ 
ಯಾಗಿವೆ. ಬನ್ನಿರಿ, ನಾವು ಜಿರುಸಲೇಮಿನ ಪೌಳಿಗೋಡೆ 
ಗಳನ್ನು ತಿರುಗಿ ಕಟ್ಟೋಣ. ಆಗ ನಾವು ಇನ್ನೆಂದಿಗೂ 


ನೆಹೆಮೀಯ 2:18-3:14 


ನಾಚಿಕೆಗೆ ಗುರಿಯಾಗುವುದಿಲ್ಲ'' ಎಂದು ಹೇಳಿದೆನು. 
ನಾನು ಅವರಿಗೆ ದೇವರು ನನಗೆ ಕರುಣೆಯನ್ನು ತೋರಿ 
ಸಿದ್ದನ್ನು ಮತ್ತು ರಾಜನು ಹೇಳಿದ ವಿಷಯಗಳನ್ನು 
ತಿಳಿಸಿದೆನು. ಆಗ ಅವರು, ""ನಾವು ಈಗಲೇ ಕೆಲಸ 
ಪ್ರಾರಂಭಿಸೋಣ'' ಎಂದು ಹೇಳಿದರು. ಹೀಗೆ ನಾವು ಈ 
ಒಳ್ಳೆಯ ಕಾರ್ಯವನ್ನು ಪ್ರಾರಂಭಿಸಿದೆವು. ಆದರೆ 
ಹೋರೋನಿನ ಸನ್ಬಲ್ಲಟನು, ಟೋಬೀಯ ಅಮ್ಮೋನಿ 
ಯನಾದ ಅಧಿಕಾರಿ ಮತ್ತು ಅರಬಿಯವನಾದ ಗೆಷೆಮ್‌ 
ಇವರುಗಳು ನಾವು ಪೌಳಿಗೋಡೆಯನ್ನು ಕಟ್ಟುತ್ತೇವೆಂಬ 
ಸುದ್ದಿಯನ್ನು ಕೇಳಿ ಅಸಹ್ಯವಾಗಿ ಗೇಲಿ ಮಾಡಿ, ""ನೀವು 
ಮಾಡುತ್ತಿರುವುದೇನು? ರಾಜನಿಗೆ ವಿರುದ್ಧವಾಗಿ ದಂಗೆ 
ಏಳುತ್ತಿರುವಿರೋ?'' ಎಂದು ಕೇಳಿದರು. 


642 


ಭಾಗವನ್ನು ಬಾನನ ಮಗನಾದ ಚಾದೋಕನು ಕಟ್ಟಿದನು. 
5ತೆಕೋವದವರು ಅಲ್ಲಿಂದಾಚೆಗೆ ಗೋಡೆ ಕಟ್ಟಿದರು. 
ಆದರೆ ಅವರ ನಾಯಕರು ತಮ್ಮ ರಾಜ್ಯಪಾಲನಾದ 
ನೆಹೆಮೀಯನಿಗಾಗಿ ಕೆಲಸಮಾಡಲು ಒಪ್ಪಲಿಲ್ಲ. 

6ಯೋಯಾದ ಮತ್ತು ಮೆಷುಲ್ಲಾಮ್‌ ಹಳೆಬಾಗಿಲನ್ನು 
ಜೋಡಿಸಿದರು. ಯೋಯಾದನು ಪಾಸೇಹನ ಮಗ; 
ಮೆಷುಲ್ಲಾಮನು ಬೆಸೋದ್ಯನ ಮಗ. ಅವರು ತೊಲೆ 
ಗಳನ್ನು ಇಟ್ಟರು; ಬಾಗಿಲುಗಳನ್ನು ಕದಗಳನ್ನು ಅಗುಳಿ 
ಗಳನ್ನು ಜೋಡಿಸಿದರು. 

'ಗಿಬ್ಯೋನ್‌ ಮತ್ತು ಮಿಚ್ಚದ ಜನರು ಅಲ್ಲಿಂದಾಚೆಗೆ 
ಗೋಡೆಯನ್ನು ಕಟ್ಟಿದರು. ಗಿಬ್ಯೋನಿನ ಮೆಲೆಟ್ಯ ಎಂಬ 
ವನು ಮತ್ತು ಮೇರೋನೋತಿನ ಯಾದೋನ್‌ ಎಂಬ 





ನಾನು ಅವರಿಗೆ, "ಪರಲೋಕದ ದೇವರು ನಮ್ಮ 
ಕಾರ್ಯವನ್ನು ಸಫಲಪಡಿಸುವನು. ನಾವು ಆತನ ಸೇವ 
ಕರು ಮತ್ತು ನಾವು ಈ ಪಟ್ಟಣವನ್ನು ತಿರಿಗಿ ಕಟ್ಟುತ್ತೇವೆ. 
ನೀವು ನಮ್ಮ ಸಹಾಯಕ್ಕಾಗಿ ಬರುವುದು ಬೇಹ. ನಿಮ್ಮಲ್ಲಿ 
ಯಾರ ಕುಟುಂಬಗಳವರೂ ಈ ಜೆರುಸಲೇಮಿನಲ್ಲಿ 
ವಾಸಿಸಲಿಲ್ಲ ಮತ್ತು ಈ ಪ್ರಾಂತ್ಯದಲ್ಲಿ ನಿಮಗೆ ಸ್ವಂತ 
ಭೂಮಿಯೂ ಇಲ್ಲ. ಆದುದರಿಂದ ನಿಮಗೆ ಈ ಪ್ರಾಂತ್ಯ 
ದಲ್ಲಿ ಯಾವ ಹಕ್ಕೂ ಇಲ್ಲ'' ಎಂದು ಹೇಳಿದೆನು. 


ಪೌಳಿಗೋಡೆಯನ್ನು ಕಟ್ಟಿದವರು 

ನ ಜಾ ಮಹಾಯಾಜಕನಾಗಿದ್ದನು. 

ಅವನೂ ಮತ್ತು ಯಾಜಕರುಗಳಾಗಿದ್ದ ಅವನ 
ಸಹೋದರರೂ ಕುರಿಹೆಬ್ಬಾಗಿಲನ್ನು ಕಟ್ಟಿದರು. ನಂತರ 
ಪ್ರಾರ್ಥಿಸಿ ಯೆಹೋವನಿಗೆ ಅದನ್ನು ಪ್ರತಿಷ್ಠಿಸಿದರು. 
ಅವರು ಅದಕ್ಕೆ ಬಾಗಿಲುಗಳನ್ನು ಜೋಡಿಸಿದರು. ಆ 
ಯಾಜಕರು ನೂರುಗೋಪುರ ಮತ್ತು ಹನನೇಲ್‌ 
ಗೋಪುರದವರೆಗೂ ಜೆರುಸಲೇಮಿನ ಗೋಡೆಯನ್ನು 


ವನು ಈ ಕೆಲಸವನ್ನು ಮಾಡಿದರು. ಗಿಬ್ಯೋನ್‌ ಮತ್ತು 
ಮೇರೋನೋತ್‌ ಯೂಫ್ರೇಟೀಸ್‌ ನದಿಯ ಪಶ್ಚಿಮ 
ಪ್ರಾಂತ್ಯದ ರಾಜ್ಯಪಾಲರುಗಳ ಆಡಳಿತಕ್ಕೆ ಒಳಪಟ್ಟಿತ್ತು 

*ಹರ್ಹಯನ ಮಗನಾದ ಉಜ್ಜೀಯೇಲನು ಅಲ್ಲಿಂದಾ 
ಚೆಗೆ ಕಟ್ಟಿದನು. ಉಜ್ಜೀಯೇಲನು ಅಕ್ಕಸಾಲಿಗನಾಗಿ 
ದ್ದನು; ಹನನ್ಯನು ಸುಗಂಧದ್ರವ್ಯವನ್ನು ತಯಾರು ಮಾಡು 
ತ್ತಿದ್ದನು. ಇವರು, ""ಅಗಲಗೋಡೆ'' ಯವರೆಗೂ ಜಿರುಸ 
ಲೇಮ್‌ ಗೋಡೆಯನ್ನು ಕಟ್ಟಿದರು. 

ಅರ್ಧ ಜಿರುಸಲೇಮಿನ ರಾಜ್ಯಪಾಲನಾಗಿದ್ದ ಹೂರನ 
ಮಗನಾದ ರೆಫಾಯನು ಮುಂದಿನ ಭಾಗವನ್ನು ಕಟ್ಟಿ 
ಮುಗಿಸಿದನು. 

ಫರೂಮಫನ ಮಗನಾದ ಯೆದಾಯನು ಅಲ್ಲಿಂದಾ 
ಚಿಗೆ ಗೋಡೆ ಕಟ್ಟಿದನು. ಅದು ಅವನ ಮನೆಯ ನಂತರವೇ 
ಇತ್ತು. ಅಲ್ಲಿಂದಾಚೆಗೆ ಹಷಬ್ನೆಯನ ಮಗನಾದ 
ಹಟ್ಟೂಷನು ಕಟ್ಟಿದನು. !!ಹಾರೀಮನ ಮಗನಾದ 
ಮಲ್ಕೀಯನು, ಪಹತ್‌ಮೋವಾಬನ ಮಗನಾದ ಹಷ್ಟೂ 
ಬನು ಅಲ್ಲಿಂದಾಚಿಗೆ ಕಟ್ಟಿದರು. ಅವರು ಒಲೆಬುರುಜನ್ನು 





ಕಟ್ಟಿದರು. ಅವರು ಪ್ರಾರ್ಥಿಸಿ ಯೆಹೋವನಿಗೆ ಪ್ರತಿಷ್ಠಿ 
ಸಿದರು. ?ಯಾಜಕರು ಕಟ್ಟಿನಿಲ್ಲಿಸಿದ್ದ ಸ್ಥಳದಿಂದ 
ಯೆರಿಕೋದವರು ಗೋಡೆ ಕಟ್ಟಿದರು, ಯೆರಿಕೋದ 
ವರು ಕಟ್ಟಿನಿಲ್ಲಿಸಿದ್ದ ಸ್ಥಳದಿಂದ ಇಮ್ರಿಯ ಮಗನಾದ 
ಜಕ್ಕೂರನು ಗೋಡೆ ಕಟ್ಟಿದನು. 

*ಹಸ್ಸೆನಾಹನ ಗಂಡು ಮಕ್ಕಳು ಮೀನುಬಾಗಿಲನ್ನು ಕಟ್ಟಿ 
ಅದರ ಮೇಲೆ ತೊಲೆಗಳನ್ನಿಟ್ಟು ಅದಕ್ಕೆ ಕದಗಳು, ಅಗುಳಿ, 
ತಿರುಗಣೆಗಳನ್ನಿಟ್ಟು ಭದ್ರಪಡಿಸಿದರು. 

*ಇವನ ನಂತರ ಊರೀಯನ ಮಗನಾದ ಮೆರೇಮೋ 
ತನು ಗೋಡೆಯನ್ನು ಕಟ್ಟಿದನು. (ಊರಿಯನು ಹಕ್ಕೋ 
ಚನ ಮಗ.) ಇದರ ಮುಂದಿನ ಭಾಗವನ್ನು ಬೆರೆಕ್ಕನ 
ಮಗನಾದ ಮೆಷುಲ್ಲಾಮನು ಕಟ್ಟಿದನು. (ಬೆರೆಕ್ಕನು 
ಮೆಷೇಜಬೇಲನ ಮಗ.) ಈ ಗೋಡೆಯ ನಂತರದ 





ಸಹ ಕಟ್ಟಿದರು. '೭ಹಲ್ಲೊಹೇಷನ ಮಗನಾದ ಶಲ್ಲೂ 
ಮನು ಮುಂದಿನ ಭಾಗವನ್ನು ರಿಪೇರಿ ಮಾಡಿದನು. ಅವನ 
ಹೆಣ್ಣುಮಕ್ಕಳು ಅವನಿಗೆ ಸಹಾಯ ಮಾಡಿದರು. 
ಶಲ್ಲೂಮನು ಜೆರುಸಲೇಮಿನ ಇನ್ನೊಂದು ಭಾಗದ 
ರಾಜ್ಯಪಾಲಕನಾಗಿದ್ದನು. 

!'ಜಾನೋಹ ಪಟ್ಟಣದಲ್ಲಿ ವಾಸಿಸುವ ಹಾನೂನನು 
ಅವನ ಸಂಗಡಿಗರೂ ಕಣಿವೆ ಬಾಗಿಲನ್ನು ಕಟ್ಟಿ ಅದಕ್ಕೆ 
ಅಗುಳಿ, ತಿರುಗಣಿ, ಕದಗಳನ್ನಿಟ್ಟು ಭದ್ರಪಡಿಸಿದರು. 
ಅಲ್ಲದೆ ಒಂದು ಸಾವಿರ ಮೊಳದಷ್ಟು ಉದ್ದದ ಗೋಡೆ 
ಯನ್ನು ಕಟ್ಟಿ ತಿಪ್ಪೆಬಾಗಿಲಿನ ತನಕ ಮುಂದುವರಿದರು. 
4ರೇಕಾಬನ ಮಗನಾದ ಮಲ್ಕೀಯನು ತಿಪ್ಪೆಬಾಗಿಲನ್ನು 
ರಿಪೇರಿಮಾಡಿಸಿದನು. ಇವನು ಬೇತ್‌ಹಕ್ಕೆರಿಮಿನ ರಾಜ್ಯ 
ಪಾಲಕನಾಗಿದ್ದನು. ಅವನು ಬಾಗಿಲಿಗೆ ಕದ, ತಿರುಗಣಿ, 


643 


ಅಗುಳಿಗಳನ್ನಿಟ್ಟು ಭದ್ರಪಡಿಸಿದನು. `ಮಿಚ್ಚ ಜಿಲ್ಲಾಧಿ 
ಕಾರಿಯಾದ ಶಲ್ಲೂನನು ಬುಗ್ಗೆಬಾಗಿಲನ್ನು ರಿಪೇರಿ 
ಮಾಡಿದನು. ಶಲ್ಲೂನನು ಕೊಲ್ಹೋಜಿಯನ ಮಗ. 
ಬಾಗಿಲಿಗೆ ಕದ, ತಿರುಗಣಿ, ಅಗುಳಿಗಳನ್ನಿಟ್ಟು ಭದ್ರ 
ಪಡಿಸಿದನು. ನಂತರ ಗೋಡೆಯನ್ನು ರಾಜನ ತೋಟದ 
ಸಮೀಪದಲ್ಲಿದ್ದ ಸಿಲೋವ ಕೊಳದ ತನಕ ಮುಂದುವರಿಸಿ 
ದಾವೀದನಗರಕ್ಕೆ ಪ್ರವೇಶಿಸುವ ಮೆಟ್ಟಿಲುಗಳ ತನಕ 
ಗೋಡೆಯನ್ನು ಕಟ್ಟಿದನು. 

16ಅಜ್ಬೂಕನ ಮಗನಾದ ನೆಹೆಮೀಯನು ಗೋಡೆಯ 
ಮುಂದಿನ ಭಾಗವನ್ನು ಕಟ್ಟಿದನು. ಇವನು ಬೇತ್ಚೂರ್‌ 
ಜಿಲ್ಲೆಯ ಅರ್ಧಭಾಗಕ್ಕೆ ಅಧಿಕಾರಿಯಾಗಿದ್ದನು. 
ದಾವೀದನ ಸಮಾಧಿಯ ತನಕ ಗೋಡೆಯನ್ನು ಮುಂದು 
ವರಿಸಿ ವೀರರ ಮನೆಗಳ ತನಕ ಕಟ್ಟಿದನು. 

ಮುಂದಿನ ಭಾಗವನ್ನು ಲೇವಿಯರು ಕಟ್ಟಿದರು. 
ಅವರ ಮುಖ್ಯಸ್ತನು ಬಾನಿಯ ಮಗನಾದ ರೆಹೂಮನು. 
ಕೆಯೀಲ ಎಂಬ ಅರ್ಧ ಜಿಲ್ಲೆಗೆ ರಾಜ್ಯಪಾಲಕನಾಗಿದ್ದ 
ಹಷಬ್ಯನು ಇದರ ಮುಂದಿನ ಭಾಗದ ಗೋಡೆಯನ್ನು 
ಕಟ್ಟಿದನು. ಇವನು ತನ್ನ ಜಿಲ್ಲೆಯಲ್ಲಿ ಮಾತ್ರ ರಿಪೇರಿ 
ಮಾಡಿದನು. 

159)ವರ ಸಹೋದರರು ಇನ್ನೊಂದು ಕೆಯೀಲ ಅರ್ಧ 
ಜಿಲ್ಲೆಗೆ ರಾಜ್ಯಪಾಲನಾಗಿದ್ದ ಬಿನೈನ ನಾಯಕತ್ವದಲ್ಲಿ 
ಮುಂದಿನ ಭಾಗದ ಗೋಡೆಯನ್ನು ರಿಪೇರಿ ಮಾಡಿದರು. 
ಬಿನೈ ಹೇನಾದಾದನ ಮಗ. 

ಔೌಮಿಚ್ಚದ ರಾಜ್ಯಪಾಲನಾದ ಏಜೆರನು ಮುಂದಿನ 
ಭಾಗವನ್ನು ರಿಪೇರಿ ಮಾಡಿದನು. ಏಜಿರನು ಯೇಷೂವನ 
ಮಗ. ಇವನು ಆಯುಧ ಕೋಣೆಯಿಂದ ಹಿಡಿದು 
ಗೋಡೆಯ ಮೂಲೆಯ ತನಕ ರಿಪೇರಿಮಾಡಿದನು. 
ಚಬ್ಬ್ಯಯ ಮಗನಾದ ಬಾರೂಕನು ಮುಂದಿನ ಭಾಗ 
ವನ್ನು ರಿಪೇರಿಮಾಡಿದನು. ಇವನು ಪ್ರಯಾಸಪಟ್ಟು 
ಮೂಲೆಯಿಂದ ಹಿಡಿದು ಪ್ರಧಾನಯಾಜಕನಾದ 
ಎಲ್ಯಾಷೀಬನ ಮನೆಮುಂದಿನ ಬಾಗಿಲಿನ ತನಕ ಗೋಡೆ 
ಯನ್ನು ಕಟ್ಟಿದನು. ”'ಹಕ್ಕೋಚನ ಮಗನಾದ ಊರೀ 
ಯನ ಮಗನಾದ ಮೆರೇಮೋತನು ಎಲ್ಯಾಷೀಬನ ಮನೆ 
ಮುಂದಿನ ಬಾಗಿಲಿನಿಂದ ಆ ಮನೆಯ ಕೊನೆಯತನಕ 
ಗೋಡೆಯನ್ನು ಕಟ್ಟಿದನು. 3ಆ ಪ್ರಾಂತ್ಯದಲ್ಲಿ ವಾಸಿಸಿದ್ದ 
ಯಾಜಕರು ಸೇರಿ ಮುಂದಿನ ಭಾಗವನ್ನು ಕಟ್ಟಿದರು. 

ಬೆನ್ಯಾಮೀನ್‌ ಮತ್ತು ಹಷ್ಟೂಬ್‌ ತಮ್ಮ ಸ್ವಂತ 
ಮನೆಗಳ ಮುಂದಿದ್ದ ಭಾಗವನ್ನು ಕಟ್ಟಿದರು, ಹಾಗೆಯೇ 
ಮಾಸೇಯನ ಮಗನಾದ ಅಜರ್ಯನು ತನ್ನ ಮನೇ 
ಮುಂದಿದ್ದ ಗೋಡೆಯನ್ನು ಕಟ್ಟಿದನು. 24ಹೇನಾದಾದನ 
ಮಗನಾದ ಬಿನ್ನೂಯ್‌ ಅಜರ್ಯನ ಮನೆಯಿಂದ 
ಹಿಡಿದು ಮೂಲೆಯ ತನಕ ಗೋಡೆಯನ್ನು ಕಟ್ಟಿದನು. 


ನೆಹೆಮೀಯ 3:15-4:2 


ನ ಊಜ್ಯಿಯ ಮಗನಾದ ಪಾಲಾಲನು ಮೂಲೆಯಿಂದ 
ಹಿಡಿದು ರಾಜನ ಮೇಲ್ಮನೆಯ ಬುರುಜಿನ ತನಕ ಮುಂದು 
ವರಿಸಿದನು. ಇದು ರಾಜನ ಕಾವಲುಪಡೆಯ ಅಂಗಳದ 
ಸಮೀಪದಲ್ಲಿತ್ತು ಪರೋಷನ ಮಗನಾದ ಪೆದಾಯನು 
ಅಲ್ಲಿಂದಾಚೆಗೆ ಅಂದರೆ ಪಾಲಾಲನು ಕೊನೆಗೊಳಿಸಿದಾಚಿ 
ನಿಂದ ಮುಂದುವರಿಸಿದನು. ೫ಓಫೇಲ್‌ ಗುಡ್ಡದಲ್ಲಿ 
ವಾಸಿಸುತ್ತಿದ್ದ ಆಲಯದ ಸೇವಕರು ಮುಂದಿನ ಭಾಗವನ್ನು 
""ನೀರು'' ಎಂಬ ಬಾಗಿಲಿನ ಪೂರ್ವದ ಕಡೆಯವರೆಗೂ 
ಅದರ ಬಳಿಯಿದ್ದ ಬುರುಜಿನವರೆಗೂ ರಿಪೇರಿ 
ಮಾಡಿದರು. 

27ತಕೋವದವರು ಉಳಿದ ಆ ಭಾಗವನ್ನು ಅಂದರೆ 
ದೊಡ್ಡ ಬುರುಜಿನಿಂದ ಹಿಡಿದು ಓಫೇಲ್‌ ಗೋಡೆಯ 
ತನಕ ಮುಂದುವರಿಸಿದರು. 

ಯಾಜಕರು ಕುದುರೆಬಾಗಿಲಿನ ಮೇಲಿನ ಭಾಗ 
ವನ್ನು ಕಟ್ಟಿದರು. ಪ್ರತಿಯೊಬ್ಬ ಯಾಜಕನು ತನ್ನ ಮನೆ 
ಮುಂದಿದ್ದ ಭಾಗವನ್ನು ರಿಪೇರಿಮಾಡಿದನು. ಇಮೇರನ 
ಮಗನಾದ ಚಾದೋಕನು ತನ್ನ ಮನೆಯ ಮುಂದಿದ್ದ 
ಗೋಡೆಯ ಭಾಗವನ್ನು ರಿಪೇರಿ ಮಾಡಿದನು. ಪೂರ್ವ 
ಬಾಗಿಲಿನ ದ್ವಾರಪಾಲಕನಾಗಿರುವ ಶೆಕನ್ಯನ ಮಗನಾದ 
ಶೆಮಾಯನು ಮುಂದಿನ ಭಾಗವನ್ನು ರಿಪೇರಿ 
ಮಾಡಿದನು. 

30ಶ್ರಲೆಮ್ಯನ ಮಗನಾದ ಹನನ್ಯನೂ ಮತ್ತು ಚಾಲಾಫನ 
ಆರನೆಯ ಮಗನಾದ ಹಾನೂನನೂ ಉಳಿದ ಭಾಗವನ್ನು 
ಮುಗಿಸಿದರು. ಬೆರೆಕ್ಕನ ಮಗನಾದ ಮೆಷುಲ್ಲಾಮ್‌ ತನ್ನ 
ಮನೆಯ ಮುಂದಿದ್ದ ಭಾಗವನ್ನು ಕಟ್ಟಿದನು. *'ವರ್ತಕರ 
ಮತ್ತು ಆಲಯದ ಸೇವಕರ ಮನೆಗಳ ತನಕದ ಭಾಗವನ್ನು 
ಮಲ್ಕೀಯನು ರಿಪೇರಿ ಮಾಡಿದನು. ಇದು, ""ತನಿಕೆ'' 
ಎಂಬ ಬಾಗಿಲಿನ ಎದುರಿನಲ್ಲಿತ್ತು ಮೂಲೆಗೋಡೆಯ 
ಮೇಲಿರುವ ಕೋಣೆಯ ತನಕದ ಭಾಗವನ್ನು ಅಕ್ಕಸಾಲಿಗ 
ನಾದ ಮಲ್ಕೀಯನು ರಿಪೇರಿ ಮಾಡಿದನು. * ಅಕ್ಕಸಾಲಿ 
ಗರು ಮತ್ತು ವರ್ತಕರು ಸೇರಿ ಗೋಡೆ ಮೇಲಿರುವ 
ಕೋಣೆಯಿಂದ ಹಿಡಿದು, ""ಕುರಿ'' ಎಂಬ ಬಾಗಿಲಿನ 
ತನಕದ ಗೋಡೆಯನ್ನು ಕಟ್ಟಿದರು. 


ಸನ್ನಲ್ಲಟ್‌ ಮತ್ತು ಟೋಬೀಯ 
4 ನಾವು ಜೆರುಸಲೇಮಿನ ಗೋಡೆ ಕಟ್ಟುತ್ತಿದ್ದೇವೆ 
ಎಂಬುದನ್ನು ಕೇಳಿದ ಸನ್ನಲ್ಲಟನು ಹೊಟ್ಟೆಕಿಚ್ಚಿನಿಂದ 
ಕೋಪಗೊಂಡನು. ಅವನು ಯೆಹೂದ್ಯರನ್ನು ಹಾಸ್ಯ 
ಮಾಡಿದನು. 2ಸಮಾರ್ಯದಲ್ಲಿರುವ ಅವನ ಸ್ನೇಹಿತ 
ರೊಡನೆ ಮತ್ತು ಸಮಾರ್ಯದ ಸೈನ್ಯದವರೊಡನೆ ಮಾತ 
ನಾಡಿ, "ಈ ಬಲಹೀನ ಯೆಹೂದ್ಯರು ಮಾಡುತ್ತಿರುವು 


ದೇನು? ನಾವು ಇವರನ್ನು ಹೀಗೆಯೇ ಬಿಟ್ಟುಬಿಡುತ್ತೇ 


ನೆಹೆಮೀಯ 4:3-19 


ವೆಂದು ತಿಳಿದುಕೊಂಡಿದ್ದಾರೆಯೇ? ತಾವು ಯಜ್ಞಗಳನ್ನು 
ಅರ್ಪಿಸುವುದಾಗಿ ತಿಳಿದುಕೊಂಡಿರುವರೇ? ಒಂದೇ 
ದಿನದಲ್ಲಿ ಕಟ್ಟಿಮುಗಿಸುವುದಾಗಿ ಅವರು ತಿಳಿದುಕೊಂಡಿರ 
'ಬಹುದು. ಆ ತಿಪ್ಪೆಗುಂಡಿಯೊಳಗಿನ ಕಲ್ಲುಗಳ ರಾಶಿಗೆ 
ಜೀವ ಕೊಡಲು ಅವರಿಗೆ ಸಾಧ್ಯವಿಲ್ಲ. ಅವು ಕೇವಲ ಬೂದಿ 
ಮತ್ತು ಹೊಲಸುಗಳ ಗುಣ್ಡೆಗಳಾಗಿವೆ!'' ಎಂದು 
ಹೇಳಿದನು. 

ಅವನ ಜೊತೆಯಲ್ಲಿದ್ದ ಅಮ್ಮೋನಿಯನಾದ ಟೋಬೀ 
ಯನು, ""ಈ ಯೆಹೂದ್ಯರು ಕಟ್ಟುಕ್ತಿರುವುದೇನು? ಆ 
ಗೋಡೆಯ ಮೇಲೆ ಒಂದು ನರಿ ಹಾರಿದರೂ 
ಗೋಡೆಯು ಕುಸಿದುಬೀಳುವುದು'' ಎಂದು ವ್ಯಂಗ್ಯ ವಾಗಿ 
ಹೇಳಿದನು. 

*ನೆಹೆಮೀಯನು ಯೆಹೋವನಿಗೆ ಪ್ರಾರ್ಥಿಸುತ್ತಾ 
""ನಮ್ಮ ದೇವರೇ, ನಮ್ಮ ಪ್ರಾರ್ಥನೆಗೆ ಕಿವಿಗೊಡು ಆ 
ಮನುಷ್ಯರು ನಮ್ಮನ್ನು ದ್ವೇಷಿಸುತ್ತಾರೆ. ಸನ್ನಲ್ಲಟನು 
ಮತ್ತು ಟೋಬೀಯನು ನಮ್ಮನ್ನು ಅವಮಾನ ಮಾಡು 
ತ್ತಿದ್ದಾರೆ. ಆ ಕೇಡುಗಳು ಅವರಿಗೇ ಸಂಭವಿಸಲಿ. ಅವರು 
ನಾಚಿಕೆಯಿಂದ ತಲೆತಗ್ಗಿಸಲಿ; ಸೆರೆಹಿಡಿಯಲ್ಪಟ್ಟವರಂತೆ 
ಅವಮಾನ ಹೊಂದಲಿ. ಅವರು ನಿನ್ನ ದೃಷ್ಟಿಯಲ್ಲಿ 
ಮಾಡಿದ ಪಾಪಗಳನ್ನು ಮನ್ನಿಸಬೇಹ. ಅವರು ಗೋಡೆ 
ಯನ್ನು ಕಟ್ಟುವ ನಿನ್ನ ದಾಸರನ್ನು ನಿಂದಿಸಿ ಅವರನ್ನು 
ನಿರುತ್ಸಾಹಗೊಳಿಸಿದ್ದಾರೆ.'' 

6ಜಿರುಸಲೇಮಿನ ಗೋಡೆಯನ್ನು ನಾವು ಕಟ್ಟಿ 
ಮುಗಿಸಿದೆವು. ಪಟ್ಟಣದ ಸುತ್ತಲೂ ಪೌಳಿಗೋಡೆಯನ್ನು 
ಕಟ್ಟಿದೆವು. ಆದರೆ ಅದರ ಎತ್ತರ ಇರಬೇಕಾದಷ್ಟು ಇರದೆ 
ಅರ್ಧದ ತನಕ ಇದ್ದವು. ನಮ್ಮ ಜನರು ತಮ್ಮ ಹೃದಯ 
ಪೂರ್ವಕವಾಗಿ ಕೆಲಸ ಮಾಡಿದ್ದುದರಿಂದ ನಮಗೆ 
ಅಷ್ಟಾದರೂ ಮಾಡುವುದಕ್ಕೆ ಆಯಿತು. 

'ಸನ್ನಲ್ಲಟನು, ಟೋಬೀಯನು, ಅರಬಿಯರು, 
ಅಮ್ಮೋನಿಯರು ಮತ್ತು ಅಷ್ಟೋದಿನವರು ತುಂಬಾ 
ಕೋಪಗೊಂಡಿದ್ದರು. ಯಾಕಂದರೆ ಜೆರುಸಲೇಮಿನ 
ಗೋಡೆಯ ಕೆಲಸ ಮುಂದುವರಿಯುತ್ತಿದೆಯೆಂದೂ 
ಮತ್ತು ಗೋಡೆಗಳ ಕಿಂಡಿಗಳನ್ನು ರಿಪೇರಿ ಮಾಡಲಾಗು 
ತ್ತಿದೆಯೆಂದು ಅವರು ಕೇಳಿದ್ದರು. ₹ಅವರೆಲ್ಲಾ ಸೇರಿ 
ಜಿರುಸಲೇಮಿಗೆ ವಿರುದ್ಧವಾಗಿ ಗಲಭೆ ಎಬ್ಬಿಸುವ ಹಂಚಿಕೆ 
ಯನ್ನು ಹೂಡಿದರು; ಯುದ್ಧ ಮಾಡುವ ಯೋಚನೆ 
ಮಾಡಿದರು. ನಾವು ದೇವರಿಗೆ ಪ್ರಾರ್ಥಿಸಿದೆವು ಮತ್ತು 
ನಮ್ಮ ಮೇಲೆ ಬೀಳಲು ಬರುವ ಶತ್ರುಗಳಿಗೆ ನಾವು 
ತಯಾರಿರುವಂತೆ ಹಗಲು ರಾತ್ರಿ, ಪಹರೆ ಮಾಡಲು 
ಗೋಡೆಯ ಮೇಲೆ ಕಾವಲುಗಾರರನ್ನು ನೇಮಿಸಿದೆವು. 

10ಆ ಸಮಯದಲ್ಲಿ ಯೆಹೂದದ ಜನರು, ""ಕೆಲಸ 
ಗಾರರು ಆಯಾಸಗೊಳ್ಳುತ್ತಿದ್ದಾರೆ; ದಾರಿಯಲ್ಲೆಲ್ಲಾ 








644 


ತುಂಬಾ ಧೂಳು ಮತ್ತು ಕಸ ಇರುವುದರಿಂದ ನಾವು 
ಗೋಡೆಕಟ್ಟಡ ಕೆಲಸವನ್ನು ಮುಂದುವರಿಸಲು ಸಾಧ್ಯ 
ವಿಲ್ಲ !'ಅಲ್ಲದೆ ನಮ್ಮ ವೈರಿಗಳು, "ನಾವು ಅವರ ಮೇಲೆ 
ಇದ್ದಕ್ಕಿದ್ದಂತೆ ಆಕ್ರಮಣ ಮಾಡುವುದರಿಂದ, ನಾವು ಅವರ 
ಮಧ್ಯದಲ್ಲಿರುವ ತನಕ ಅವರಿಗೆ ಗೊತ್ತಾಗುವುದೂ ಇಲ್ಲ 
ಕಾಣುವುದೂ ಇಲ್ಲ. ನಾವು ಅವರನ್ನು ಕೊಂದಾಗ ಕೆಲಸ 
ತಾನಾಗಿಯೇ ನಿಂತುಹೋಗುವುದು' ಎಂದು ಹೇಳು 
ತ್ತಿದ್ದಾರೆ” '೭ಅನ್ಯಜನರ ಮಧ್ಯೆ ವಾಸಿಸುವ ಯೆಹೂದ್ಯರು 
ನಮ್ಮ ಬಳಿಗೆ ಬಂದು ಹತ್ತುಬಾರಿ ನಮಗೆ ತಿಳಿಸಿದರು. 
"ವೈರಿಗಳು ನಮ್ಮ ಸುತ್ತಮುತ್ತಲೂ ಇದ್ದಾರೆ. ನಾವು ಎತ್ತ 
ತಿರುಗಿದರೂ ಅಲ್ಲಿ ಅವರಿದ್ದಾರೆ''' ಎಂದರು. 

ಆದ್ದರಿಂದ ನಮ್ಮ ಜನರಲ್ಲಿ ಕೆಲವರನ್ನು ಕುಟಂಬ 
ಸಮೇತವಾಗಿ ಖಡ್ಗ ಬರ್ಜಿ ಮತ್ತು ಬಿಲ್ಲುಗಳೊಡನೆ 
ಗೋಡೆಯ ಉದ್ದಕ್ಕೂ ಇದ್ದ ತಗ್ಗಾದ ಸ್ಥಳಗಳಲ್ಲಿಯೂ 
ಗೋಡೆಗಳಲ್ಲಿದ್ದ ಕಿಂಡಿಗಳ ಬಳಿಯಲ್ಲಿಯೂ ಇರಿಸಿ 
ದೆನು. !*ನಮಗೆದುರಾಗಿ ಬಂದಿದ್ದ ಪರಿಸ್ಥಿತಿಯನ್ನು ನಾನು 
ಚೆನ್ನಾಗಿ ಅವಲೋಕಿಸಿ ನಮ್ಮ ಜನರೊಂದಿಗೆ ಕುಟುಂಬ 
ಕುಟುಂಬವಾಗಿ, ಅಧಿಕಾರಿಗಳಿಗೆ, ಮತ್ತು ಉಳಿದ ಜನರಿಗೆ 
ಹೀಗೆ ಹೇಳಿದೆನು: ""ನಮ್ಮ ವೈರಿಗಳ ಬಗ್ಗೆ ನೀವು ಏನೂ 
ಹೆದರಬೇಡಿರಿ. ನಮ್ಮ ದೇವರನ್ನು ನೆನಪು ಮಾಡಿರಿ. 
ಯೆಹೋವನು ಬಲಶಾಲಿಯೂ ಸರ್ವಶಕ್ಕನೂ 
ಆಗಿದ್ದಾನೆ. ನೀವು ನಿಮ್ಮ ಸಹೋದರರಿಗಾಗಿ, ನಿಮ್ಮ 
ಗಂಡುಹೆಣ್ಣು ಮಕ್ಕಳಿಗಾಗಿ ನಿಮ್ಮ ನಿಮ್ಮ ಹೆಂಡತಿಯಂದಿರಿ 
ಗಾಗಿ ಮತ್ತು ಮನೆಗಳಿಗಾಗಿ ಹೋರಾಡಿರಿ.'' 

ಅವರ ಕುತಂತ್ರವು ನಮಗೆ ಗೊತ್ತಾಯಿತೆಂದು 
ವೈರಿಗಳಿಗೆ ತಿಳಿದಾಗ ದೇವರೇ ಅವರ ಯೋಜನೆಯನ್ನು 
ನಿಷ್ಠಲಮಾಡಿದನೆಂದು ಅವರು ತಿಳಿದರು. ಮತ್ತೆ ನಾವೆಲ್ಲಾ 
ಕಟ್ಟುವ ಕೆಲಸಕ್ಕೆ ಕೈಹಾಕಿದೆವು. ಅವರವರ ಭಾಗಕ್ಕೆ ಜನರು 
ತೆರಳಿ ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು. 1ಆ ದಿವಸ 
ದಿಂದ ನನ್ನ ಜನರು ಅರ್ಧಭಾಗ ಗೋಡೆಯ ಕೆಲಸದಲ್ಲಿ 
ನಿರತರಾದರು; ಉಳಿದ ಅರ್ಧ ಜನರು ಭರ್ಜಿಗಳನ್ನೂ 
ಗುರಾಣಿಗಳನ್ನೂ ಬಿಲ್ಲುಗಳನ್ನೂ ಮತ್ತು ಆಯುಧ 
ಗಳನ್ನೂ ಹಿಡಿದುಕೊಂಡು ಕಾವಲಾಗಿದ್ದರು; ಗೋಡೆ 
ಯನ್ನು ಕಟ್ಟುತ್ತಿದ್ದ ಯೆಹೂದದ ಜನರ ಹಿಂಭಾಗದಲ್ಲಿ 
ಸೈನ್ಯಾಧಿಕಾರಿಗಳು ನಿಂತುಕೊಂಡಿದ್ದರು. ಗೋಡೆ ಕಟ್ಟು 
ವವರೂ ಅವರ ಸಹಾಯಕರೂ ಒಂದು ಕೈಯಲ್ಲಿ 
ಆಯುಧ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಕೆಲಸ 
ಮಾಡತ್ತಿದ್ದರು. ಕೆಲಸಗಾರರು ತಮ್ಮ ಖಣ್ಗಗಳನ್ನು 
ಸೊಂಟಕ್ಕೆ ಬಿಗಿದುಕೊಂಡೇ ಕೆಲಸ ಮಾಡಿದರು. 
ಜನರನ್ನು ಎಚ್ಚರಗೊಳಿಸಲು ತುತ್ತೂರಿ ಊದುವವನು 
ನನ್ನ ಬಳಿಯಲ್ಲಿಯೇ ನಿಂತಿರುತ್ತಿದ್ದನು. ಟಗ ನಾನು 
ಪ್ರಮುಖ ಕುಟುಂಬಗಳವರನ್ನೂ ಅಧಿಕಾರಿಗಳನ್ನೂ 


645 


ಮತ್ತು ಉಳಿದ ಜನರನ್ನೂ ಕರೆದು, ""ನಾವು ಮಾಡುತ್ತಿರು 
ವುದು ಬಹು ದೊಡ್ಡ ಕಾರ್ಯ; ಗೋಡೆಯ ಉದ್ದಕ್ಕೂ 
ಚದರಿ ಒಬ್ಬರಿಗೊಬ್ಬರು ತುಂಬಾ ದೂರದಲ್ಲಿದ್ದೇವೆ. 
ತುತ್ತೂರಿಯ ಶಬ್ದ ಕೇಳಿದ ಕೂಡಲೇ ನೀವು ಅಲ್ಲಿಗೆ 
ಹೋಗಬೇಕು. ನಾವೆಲ್ಲಾ ಆ ಸ್ಥಳದಲ್ಲಿ ಒಟ್ಟಾಗಿ ಸೇರ 
ಬೇಕು. ನಮ್ಮ ದೇವರು ನಮಗಾಗಿ ಯುದ್ಧ 
ಮಾಡುವನು'' ಎಂದೆನು. 

2[ಹೀಗೆ ನಾವು ಗೋಡೆ ಕಟ್ಟುವ ಕಾರ್ಯವನ್ನು 
ಮುಂದುವರಿಸಿದೆವು. ಅರ್ಧ ಜನರು ಭರ್ಜಿಗಳನ್ನು 
ಹಿಡಿದುಕೊಂಡರು. ಮುಂಜಾನೆಯ ಸೂರ್ಯನ ಕಿರಣ 
ಬೀಳುವ ಹೊತ್ತಿನಿಂದ ಹಿಡಿದು ರಾತ್ರಿ, ನಕ್ಚತ್ರಗಳು 
ಕಾಣುವ ತನಕ ನಾವು ಕೆಲಸದಲ್ಲಿ ನಿರತರಾಗಿರುತ್ತಿದ್ದೆವು. 

"ಪ್ರತಿಯೊಬ್ಬ ಕೆಲಸಗಾರನೂ ಅವನ ಸಹಾಯಕನೂ 
ಜೆರುಸಲೇಮಿನೊಳಗೇ ರಾತ್ರಿಯನ್ನು ಕಳೆಯಬೇಕು. 


ನೆಹೆಮೀಯ 4:20-5:13 


ದ್ದಾರೆ. ನಮಗೆ ಬೇರೆ ಮಾರ್ಗವೇ ಇಲ್ಲ, ನಮ್ಮ ಹೊಲ 
ಗದ್ದೆಗಳನ್ನು ಯಾವಾಗಲೋ ಕಳೆದುಕೊಂಡಿದ್ದೇವೆ.'' 
6ನಾನು ಅವರ ದೂರುಗಳನ್ನು ಕೇಳಿಸಿಕೊಂಡಾಗ 
ಬಹಳವಾಗಿ ಸಿಟ್ಟುಗೊಂಡೆನು. 7ನನ್ನ ಕೋಪವು ಶಾಂತ 
ವಾದ ಬಳಿಕ ಧನಿಕರ ಮತ್ತು ಅಧಿಕಾರಿಗಳ ಬಳಿಗೆ ಹೋಗಿ, 
""ನೀವು ನಿಮ್ಮ ಸ್ವಂತ ಜನರಿಗೆ ಕೊಟ್ಟಿರುವ ಸಾಲಕ್ಕೆ 
ಬಡ್ಡಿಯನ್ನು ಕೊಡಲು ಬಲವಂತ ಮಾಡುತ್ತಿದ್ದೀರಿ. ನೀವು 
ಕೂಡಲೇ ಅದನ್ನು ನಿಲ್ಲಿಸಬೇಕು'' ಎಂದೆನು. ಅನಂತರ 
ನಾನು ಎಲ್ಲಾ ಜನರನ್ನು ಒಟ್ಟುಗೂಡಿಸಿ, *""ನಮ್ಮ 
ಯೆಹೂದಿ ಜನರನ್ನು ಪರದೇಶಗಳಲ್ಲಿ ಗುಲಾಮರನ್ನಾಗಿ 
ಮಾರಿದ್ದರು. ಅಂಥವರನ್ನು ನಾವು ಕ್ರಯಕೊಟ್ಟು 
ಕೊಂಡುಕೊಂಡು ಅವರನ್ನು ಗುಲಾಮತನದಿಂದ ಬಿಡು 
ಗಡೆ ಮಾಡಿಸಿದೆವು. ಆದರೆ ನೀವು ಈಗ ಮತ್ತೆ ಗುಲಾಮರ 
ನ್ನಾಗಿ ಮಾಡುತ್ತಿದ್ದೀರಿ.” ಸೇರಿಬಂದಿದ್ದ ಶ್ರೀಮಂತರೂ 





ರಾತ್ರಿಕಾಲದಲ್ಲಿ ಅವರು ಪಹರೆಯವರಾಗಿಯೂ ಹಗ 
ಲಲ್ಲಿ ಗೋಡೆಕಟ್ಟುವವರಾಗಿಯೂ ಇರಬೇಕು'' ಎಂದು 
ನಾನು ಜನರಿಗೆ ಹೇಳಿದೆನು. ಇದರಿಂದಾಗಿ ಯಾರೂ 
ತಮ್ಮ ವಸ್ತ್ರಗಳನ್ನು ಬದಲಾಯಿಸಲಿಲ್ಲ. ನಾನಾಗಲೀ ನನ್ನ 
ಬಂಧುಗಳಾಗಲೀ ನನ್ನ ಜನರಾಗಲೀ ಪಹರೆಯವ 
ರಾಗಲೀ ವಸ್ತ್ರಗಳನ್ನು ಬದಲಾಯಿಸದೆ ಆಯುಧಗಳನ್ನು 
ಧರಿಸಿಕೊಂಡೇ ಇದ್ದೆವು. ನೀರು ಕುಡಿಯುವಾಗಲೂ 
ಆಯುಧ ಸನ್ನಧರಾಗಿರುತ್ತಿದ್ದೇವು. 


ಬಡಜನರಿಗೆ ನೆಹೆಮೀಯನ ಸಹಾಯ 
ಯೆಹೂದ್ಯರಲ್ಲಿ ಎಷ್ಟೋ ಬಡ ಮಂದಿ ತಮ್ಮ 
ಬಂಧುಗಳ ವಿಷಯದಲ್ಲಿ ದೂರು ಹೇಳಲಾ 
ರಂಭಿಸಿದರು. 2ಕೆಲವರು ಹೀಗಂದರು; ""ನಮ್ಮ ಮನೆ 
ಯಲ್ಲಿ ಬಹಳ ಮಕ್ಕಳಿದ್ದಾರೆ. ನಮಗೆ ಊಟಮಾಡಲೂ 
ಸಾಕಷ್ಟು ದವಸಧಾನ್ಯವಿಲ್ಲ; ಹೀಗಿರಲು ನಾವು ಜೀವಂತ 
ವಾಗಿ ಉಳಿಯುವ ಸಾಧ್ಯತೆಯಿಲ್ಲ.'' 
ಇನ್ನು ಕೆಲವರು, ""ನಮಗೀಗ ಬರಗಾಲ ಪ್ರಾಪ್ತಿ 
ಯಾಗಿದೆ. ನಮಗೆ ದವಸಧಾನ್ಯ ಕೊಂಡುಕೊಳ್ಳಲು ನಮ್ಮ 
ಹೊಲಗದ್ದೆಗಳನ್ನು ಮಾರಬೇಕಾಗುತ್ತದೆ'' ಅಂದರು. 
ಇನ್ನೂ ಕೆಲವರು, ""ನಮ್ಮ ಹೊಲಗದ್ದೆಗಳ ಮೇಲೆ 
ಅರಸನಿಗೆ ತೆರಿಗೆ ಕೊಡಬೇಕಾಗಿದೆ. ಆದರೆ ಕೊಡಲು 
ನಮ್ಮಲ್ಲಿ ಏನೂ ಇಲ್ಲ. ಬೇರೆಯವರಿಂದ ಎರವಲು 
ಪಡೆದುಕೊಂಡು ಕೊಹಬೇಕಾಗಿದೆ'' ಅಂದರು. 5""ಆ 
ಧನಿಕರನ್ನು ನೋಡಿರಿ. ನಾವೂ ಅವರಂತೆಯೇ ಇದ್ದೇವೆ. 
ನಮ್ಮ ಮಕ್ಕಳು ಅವರ ಮಕ್ಕಳಂತೆಯೇ ಇದ್ದಾರೆ. ಆದರೆ 
ನಾವು ಮಾತ್ರ ನಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಗುಲಾಮ 
ರಾಗಿ ಮಾರುವ ಸ್ಥಿತಿಯಲ್ಲಿದ್ದೇವೆ. ನಮ್ಮಲ್ಲಿ ಕೆಲವರು 
ಆಗಲೇ ತಮ್ಮ ಹೆಣ್ಣು ಮಕ್ಕಳನ್ನು ಗುಲಾಮರನ್ನಾಗಿ ಮಾರಿ 


ಅಧಿಕಾರಿಗಳೂ ಸುಮ್ಮನೆ ಬಾಯಿ ಮುಚ್ಚಿಕೊಂಡರು. 
ಅವರಿಗೆ ಏನೂ ಹೇಳಲಿಕ್ಕೂ ಆಗಲಿಲ್ಲ. ೨ನಾನು ಹೇಳು 
ವುದನ್ನು ಮುಂದುವರಿಸುತ್ತಾ ""ನೀವು ತಪ್ಪು ಕೆಲಸ 
ಮಾಡುತ್ತಿದ್ದಿರಿ. ದೇವರಿಗೆ ಭಯಪಟ್ಟು ಆತನನ್ನು 
ಗೌರವಿಸಬೇಕೆಂದು ನಿಮಗೆ ಗೊತ್ತಿದೆ. ಇತರ ಜನರು 
ಮಾಡುವ ನಾಚಿಕೆಕರವಾದ ಕೆಲಸವನ್ನು ನೀವು ಮಾಡ 
ಬಾರದು. ನನ್ನ ಜನರು, ನನ್ನ ಬಂಧುಗಳು ಮತ್ತು ನಾನು 
ಹಣವನ್ನು ದವಸಧಾನ್ಯಗಳನ್ನು ಎರವಲಾಗಿ ಕೊಡುತ್ತೇವೆ. 
ಆದರೆ ಅವರಿಂದ ಬಡ್ಡಿಯನ್ನು ವಸೂಲು ಮಾಡುವುದಿಲ್ಲ. 
ಸಾಲ ಪಡೆದುಕೊಂಡವರಿಂದ ಬಡ್ಡಿಯನ್ನು ಬಲವಂತ 
ದಿಂದ ವಸೂಲು ಮಾಡುವುದನ್ನು ನಾವು ನಿಲ್ಲಿಸಬೇಕು. 
'' ಅವರಿಂದ ಕಿತ್ತುಕೊಂಡ ಹೊಲಗದ್ದೆಗಳನ್ನು, ದ್ರಾಕ್ಷಾ 
ತೋಟ, ಎಣ್ಣೆಮರಗಳ ತೋಟ ಮತ್ತು ಅವರ 
ಮನೆಗಳನ್ನು ಅವರಿಗೆ ಈಗಲೇ ಹಿಂದಕ್ಕೆ ಕೊಡಿರಿ. 
ಅವರಿಂದ ವಸೂಲಿ ಮಾಡಿದ ಬಡ್ಡಿಯನ್ನು ಹಿಂದಕ್ಕೆ 
ಕೊಡಿರಿ. ನೀವು ಯಾವ ಯಾವದಕ್ಕೆ ಬಡ್ಡಿ ವಸೂಲಿ 
ಮಾಡಿರುವಿರೋ ಎಲ್ಲವನ್ನು ಹಿಂದಕ್ಕೆ ಕೊಡಿರಿ'' ಎಂದು 
ಹೇಳಿದೆನು. ಆಗ ಶ್ರೀಮಂತರೂ ಅಧಿಕಾರಿಗಳೂ, 
""ನಾವು ಹಿಂದಕ್ಕೆ ಕೊಡುತ್ತೇವೆ. ಅವರಿಂದ ನಾವು 
ಹೆಚ್ಚೇನೂ ಕೇಳುವುದಿಲ್ಲ. ನೆಹೆಮೀಯನೇ, ನೀನು 
ಹೇಳಿದಂತೆಯೇ ನಾವು ಮಾಡುತ್ತೇವೆ'' ಎಂದರು. ಆಗ 
ನಾನು ದೇವರ ಮುಂದೆ ಅವರಿಂದ ಪ್ರತಿಜ್ಞೆ ಮಾಡಿಸಲು 
ಯಾಜಕರನ್ನು ಕರೆದೆನು. 

ನಂತರ ನಾನು ನನ್ನ ಉಡುಪಿನ ನೆರಿಗೆಯನ್ನು 
ರಾಡಿಸಿ, "ತಾನು ಮಾಡಿದ ಪ್ರತಿಜ್ಜಿಯಂತೆ ನಡೆಯದ 
ವನನ್ನು ದೇವರು ಅವರ ಮನೆಗಳಿಂದ ರಧಾಡಿಸಿಬಿಡಲಿ; 
ಅವರು ತಾವು ಗಳಿಸಿದ್ದೆಲ್ಲವನ್ನು ಕಳೆದುಕೊಳ್ಳಲಿ'' ಎಂದು 
ಹೇಳಿದಾಗ ಜನರೆಲ್ಲರೂ "ಆಮೆನ್‌' ಅಂದರು; 





ನೆಹೆಮೀಯ 5:14-6:10 


ಯೆಹೋವನನ್ನು ಸ್ತುತಿಸಿದರು. ತಾವು ಮಾಡಿದ ಪ್ರತಿಜ್ಞಿ 
ಯಂತೆ ನಡೆದುಕೊಂಡರು. 
“ಯೆಹೂದ ಪ್ರಾಂತ್ಯಕ್ಕೆ ನನ್ನನ್ನು ರಾಜ್ಯಪಾಲನಾಗಿ 


646 


ಇಟ್ಟಿರಲಿಲ್ಲ. ?ಸನ್ನಲ್ಲಟನು ಮತ್ತು ಗೆಷೆಮನು ನನಗೆ 
ಒಂದು ಸಂದೇಶವನ್ನು ಕಳುಹಿಸಿ, ""ನೆಹೆಮೀಯನೇ, 
ನಾವು ಓನೋ ಬಯಲಿನಲ್ಲಿರುವ ಹಕ್ಕೆಫಿರೀಮ್‌ ಎಂಬ 





ನೇಮಿಸಿದಂದಿನಿಂದ, ನಾನಾಗಲೀ ನನ್ನ ಸಹೋದರ 
ರಾಗಲೀ ರಾಜ್ಯಪಾಲರಿಗಾಗಿ ಪ್ರತ್ಯೇಕಿಸಿದ ಆಹಾರವನ್ನು 
ತಿನ್ನಲಿಲ್ಲ: ನನಗಾಗಿ ಆಹಾರವನ್ನು ಕೊಂಡುಕೊಳ್ಳಲು 
ಜನರಿಂದ ತೆರಿಗೆ ವಸೂಲಿಮಾಡಲಿಲ್ಲ. ಅರ್ತಷಸ್ತನ 
ಆಳ್ವಿಕೆಯ ಇಪ್ಪತ್ತನೆಯ ವರ್ಷದಿಂದ ಮೂವತ್ತೆರಡನೆ 
ವರ್ಷದ ತನಕ ನಾನು ರಾಜ್ಯಪಾಲನಾಗಿದ್ದೆನು. ಹೀಗೆ 
ಹನ್ನೆರಡು ವರ್ಷ ಯೆಹೂದದ ರಾಜ್ಯಪಾಲನಾಗಿದ್ದೆನು. 
15ನನಗಿಂತ ಮೊದಲು ರಾಜ್ಯಪಾಲರಾಗಿದ್ದವರು ಜನ 
ರನ್ನು ತುಂಬಾ ಕಷ್ಟಕ್ಕೆ ಒಳಪಡಿಸಿದ್ದರು. ಪ್ರತಿಯೊಬ್ಬರು 
ಒಂದು ಪೌಂಡ್‌ ಬೆಳ್ಳಿಯನ್ನೂ ಆಹಾರವನ್ನೂ ದ್ರಾಕ್ಷಾ 
ರಸವನ್ನೂ ಕೊಡಬೇಕಿತ್ತು ಆ ರಾಜ್ಯಪಾಲರ ಅಧಿಕಾರಿ 
ಗಳು ಸಹ ಜನರ ಮೇಲೆ ದೊರೆತನ ನಡೆಸಿ ಅವರ ಜೀವನ 
ವನ್ನು ಮತ್ತಷ್ಟು ಕರಿಣಗೊಳಿಸಿದರು. ಆದರೆ ದೇವರಲ್ಲಿ 
ಭಯಭಕ್ತಿ ಇದ್ದುದರಿಂದ ನಾನು ಆ ರೀತಿ ಮಾಡಲಿಲ್ಲ. 
16ಜಿರುಸಲೇಮಿನ ಗೋಡೆ ಕಟ್ಟುವ ಕೆಲಸದಲ್ಲಿ ನಾನು 
ತುಂಬಾ ಪ್ರಯಾಸಪಟ್ಟಿನು. ಗೋಡೆಯ ನಿರ್ಮಾಣ ಕೆಲಸ 
ಕ್ಕಾಗಿ ನನ್ನ ಜನರೆಲ್ಲರೂ ಒಟ್ಟಾಗಿ ಸೇರಿದರು. ನಾವು 
ಯಾರಿಂದಲೂ ಭೂಮಿಯನ್ನು ಕಿತ್ತುಕೊಳ್ಳಲಿಲ್ಲ. 

!?ಇಷ್ಟೇ ಅಲ್ಲದೆ ಯಾವಾಗಲೂ ನೂರೈವತ್ತು ಮಂದಿ 
ಯೆಹೂದ್ಯರಿಗೆ ನನ್ನ ಮೇಜಿನ ಮೇಲೆ ಊಟಕ್ಕೆ ಬಡಿಸು 
ತ್ತಿದ್ದೆನು. ನಮ್ಮ ಸುತ್ತಲಿನ ಪ್ರಾಂತ್ಯಗಳಿಂದ ಬಂದ ಜನರೂ 
ನಮ್ಮೊಂದಿಗೆ ಊಟ ಮಾಡುತ್ತಿದ್ದರು. ಪ್ರತಿದಿನ ನಮ್ಮ 
ಊಟಕ್ಕಾಗಿ ಒಂದು ಹೋರಿಯನ್ನು, ಆರು ಕೊಬ್ಬಿದ 
ಕುರಿಗಳನ್ನು, ಮತ್ತು ಅನೇಕ ಕೋಳಿಗಳನ್ನು ಕೊಯ್ಯ 
ಲಾಗುತ್ತಿತ್ತು ಹತ್ತುದಿನಕ್ಕೊಮ್ಮೆ ವಿವಿಧ ರೀತಿಯ ದ್ರಾಕ್ಷಾ 
ರಸವನ್ನು ಒದಗಿಸಿಕೊಡುತ್ತಿದ್ದೆನು. ಆದರೂ ರಾಜ್ಯಪಾಲ 
ನಿಗೆ ಸಲ್ಲಬೇಕಾಗಿದ್ದ ಆಹಾರ ಪದಾರ್ಥಗಳನ್ನು 
ನಾನೆಂದೂ ಕೇಳಲಿಲ್ಲ; ಅದಕ್ಕಾಗಿ ಜನರಿಂದ ತೆರಿಗೆ 
ತೆಗೆದುಕೊಳ್ಳಲಿಲ್ಲ. ಯಾಕಂದರೆ ನನ್ನ ಜನರು ಮಾಡುವ 
ಕೆಲಸವು ತುಂಬಾ ಪ್ರಯಾಸಕರವಾದದ್ದೆಂದು ನನಗೆ 
ಗೊತ್ತಿತ್ತು. ದೇವರೇ, ನಾನು ಈ ಜನರಿಗಾಗಿ 
ಮಾಡಿರುವ ಒಳ್ಳೆಯದನ್ನೆಲ್ಲಾ ಜ್ಞಾಪಿಸಿಕೊ. 


ವಿರೋಧಿಗಳ ಕುಯುಕ್ತಿ 
ಸನ್ನಲ್ಲಟನಿಗೆ, ಟೋಬೀಯನಿಗೆ ಮತ್ತು ಅರಬಿಯವ 
ನಾದ ಗೆಷೆಮನಿಗೆ ಮತ್ತು ಇನ್ನಿತರ ವೈರಿಗಳಿಗೆ ನಾವು 
ಗೋಡೆಯನ್ನು ಕಟ್ಟಿ ಮುಗಿಸಿದ್ದು ಗೊತ್ತಾಯಿತು. ಗೋಡೆ 
ಯಲ್ಲಿದ್ದ ಎಲ್ಲಾ ಕಿಂಡಿಗಳನ್ನು ನಾವು ಮುಚ್ಚಿದೆವು. ಆದರೆ 
ಗೋಡೆಯಲ್ಲಿನ ದ್ವಾರಗಳಿಗೆ ಇನ್ನೂ ಬಾಗಿಲುಗಳನ್ನು 


ಪಟ್ಟಣದಲ್ಲಿ ಭೇಟಿಯಾಗೋಣ'' ಎಂದು ಬರೆದಿದ್ದರು. 
ಓನೋ ಬಯಲಿನಲ್ಲಿ ನನಗೆ ಅವರು ಕೇಡು ಮಾಡ 
ಬೇಕೆಂದಿದ್ದರು. 

*ನಾನು ಅವರಿಗೆ ಸೇವಕರ ಮುಖಾಂತರ ಈ ಉತ್ತರ 
ವನ್ನು ಕಳುಹಿಸಿದನು: "ನಾನು ಬಹಳ ವಿಶೇಷವಾದ ಕೆಲಸ 
ಮಾಡಿಸುತ್ತಿದ್ದೇನೆ. ಆದುದರಿಂದ ನನಗೆ ಬರಲು ಸಾಧ್ಯ 
ವಿಲ್ಲ. ನನ್ನ ಬರುವಿಕೆಯಿಂದಾಗಿ ಈ ಕೆಲಸವು ನಿಂತು 
ಹೋಗಬಾರದು.'' 

*ಸನ್ಬಲ್ಲಟನೂ ಗೆಷೆಮನೂ ಅದೇ ಸಂದೇಶವನ್ನು 
ನಾಲ್ಕು ಸಲ ಕಳುಹಿಸಿದರು. ಪ್ರತಿ ಸಾರಿಯೂ ಅದೇ 
ಉತ್ತರವನ್ನು ನಾನು ಅವರಿಗೆ ಕಳುಹಿಸಿದೆನು. ಐದನೆಯ 
ಸಾರಿ ಸನ್ನಲ್ಲಟನು ತನ್ನ ಸೇವಕನೊಂದಿಗೆ ಮುದ್ರೆಯಿಂದ 
ಮುಚ್ಚಲ್ಪಡದ ಪತ್ರವನ್ನು ಕಳುಹಿಸಿಕೊಟ್ಟನು. ಅದರಲ್ಲಿ 
“ಒಂದು ಸುದ್ದಿಯು ಹರಡುತ್ತಲಿದೆ. ಎಲ್ಲಾ ಕಡೆಗಳಲ್ಲಿ 
ಜನರು ಅದರ ವಿಷಯವಾಗಿ ಮಾತಾಡುತ್ತಿದ್ದಾರೆ. ಆ 
ಸುದ್ದಿಯು ಸತ್ಯವೆಂದು ಗೆಷೆಮನು ನನಗೆ ಹೇಳಿದನು. 
ನೀನು ಮತ್ತು ಯೆಹೂದ್ಯರು ಅರಸನಿಗೆ ವಿರುದ್ಧವಾಗಿ 
ದಂಗೆ ಏಳಲು ಯೋಚಿಸುತ್ತಿದ್ದೀರೆಂಬ ವದಂತಿ ಇದೆ. ಅದ 
ಕ್ಕೋಸ್ಕರವಾಗಿಯೇ ನೀವು ಕೋಟೆಗೋಡೆಯನ್ನು 
ಕಟ್ಟುತ್ತಿದ್ದೀರಿ. ನೀನು ಯೆಹೂದ್ಯರ ಅರಸನಾಗುವೆ 
ಎಂದೂ ಜನರಲ್ಲಿ ಸುದ್ದಿ ಹಬ್ಬಿದೆ. 

ಮಾತ್ರವಲ್ಲದೆ ನಿನ್ನನ್ನು ಯೆಹೂದ ಪ್ರಾಂತ್ಯದ ಅರಸ 
ನೆಂದು ಪ್ರಕಟಿಸಲಿಕ್ಕೆ ಪ್ರವಾದಿಗಳನ್ನು ಆರಿಸಿಕೊಂಡಿರುವೆ 
ಎಂಬ ಸುದ್ದಿಯೂ ಇದೆ. ರಾಜನಾದ ಅರ್ತಷಸ್ತನು ಇದರ 
ಬಗ್ಗೆ ಕೇಳುವುದಕ್ಕಿಂತ ಮೊದಲೇ ನಾವು ಕುಳಿತುಕೊಂಡು 
ಮಾತನಾಡೋಣ.'' 

*ನಾನು ಆ ಕಾಗದವನ್ನು ಹಾಗೆಯೇ ಹಿಂದಕ್ಕೆ ಕಳುಹಿ 
ಸಿದೆನು. ಅಲ್ಲದೆ, ""ನೀನು ಹೇಳುವಂಥದ್ದೇನೂ ಆಗ 
ಲಿಲ್ಲ. ಇದು ಕೇವಲ ನಿನ್ನ ಊಹೆಯಷ್ಟೇ!'' ಎಂದು ಹೇಳಿ 
ಕಳುಹಿಸಿದೆನು. 

*ನಾವು ಹೆದರಿಹೋಗಬೇಕೆಂದು ನಮ್ಮ ವೈರಿಗಳ 
ಕುತಂತ್ರವಿದೆ. "ಯೆಹೂದ್ಯರು ಭಯಗೊಂಡು ಬಲ 
ಹೀನರಾಗುವುದರಿಂದ ಅವರ ಕೆಲಸವನ್ನು ಮುಂದುವರಿ 
ಸಲು ಆಗುವುದಿಲ್ಲ ಗೋಡೆಯೂ ಪೂರ್ಣಗೊಳ್ಳುವು 
ದಿಲ್ಲ'' ಎಂದು ಅವರು ಯೋಚಿಸಿಕೊಂಡಿದ್ದಾರೆ. ಆದರೆ 
ನಾನು, ""ದೇವರೇ, ನನ್ನನ್ನು ಬಲಗೊಳಿಸು'' ಎಂದು 
ಪ್ರಾರ್ಥಿಸಿದೆನು. 

ಒಂದು ದಿನ ನಾನು ದೆಲಾಯನ ಮಗನಾದ 
ಶೆಮಾಯನ ಮನೆಗೆ ಹೋದೆನು. ದೆಲಾಯನು 


647 


ಮೆಹೇಟಬೇಲನ ಮಗ. ಆಗ ಶೆಮಾಯನು ಮನೆ 
ಯಲ್ಲಿದ್ದನು. ಅವನು, 


""ನೆಹೆಮೀಯನೇ, ನಾವು ದೇವಾಲಯದಲ್ಲಿ 
ಭೇಟಿಯಾಗೋಣ. ನಾವು ಅದರ ಒಳಗೆ ಹೋಗಿ 
ಕದಗಳನ್ನು ಮುಚ್ಚಿಕೊಳ್ಳೋಣ? ಯಾಕಂದರೆ 
ನಿನ್ನನ್ನು ಕೊಲ್ಲಲು ಈ ರಾತ್ರಿ, ಜನರು ಬರುತ್ತಾರೆ'' 
ಎಂದು ಹೇಳಿದನು. 


!1 ಆದರೆ ನಾನು ಶೆಮಾಯನಿಗೆ, ""ನನ್ನಂಥ ಪುರುಷನು 
ಓಡಿಹೋಗಬೇಕೆ? ನನ್ನಂಥ ಸಾಮಾನ್ಯ ವ್ಯಕ್ತಿ ದೇವಾಲ 
ಯಕ್ಕೆ ಹೋಗಿ ಅವಿತುಕೊಳ್ಳಬಾರದು. ನಾನು ಬರುವು 
ದಿಲ್ಲ'' ಎಂದು ಹೇಳಿದೆನು. 

'2ಶ್ರಮಾಯನನನ್ನು ದೇವರು ಕಳುಹಿಸಿಲ್ಲವೆಂದು 
ನನಗೆ ಚೆನ್ನಾಗಿ ಗೊತ್ತಿತ್ತು ಟೋಬೀಯ ಮತ್ತು ಸನ್ನಲ್ಲಟ 
ಅವನಿಗೆ ಲಂಚ ಕೊಟ್ಟು ಹಾಗೆ ಹೇಳಿಸಿದ್ದರು. 13ನಾನು 
ಭಯಗೊಂಡು ದೇವಾಲಯದೊಳಗೆ ಓಡಿಹೋಗಿ 
ದೋಷಿಯಾಗುವಂತೆಯೂ ನನ್ನ ಮೇಲೆ ಹಾಗೆ ಅಪರಾಧ 
ಹೊರಿಸಲು ತಮಗೆ ಕಾರಣ ದೊರೆಯುವಂತೆಯೂ 
ಅವರು ಶೆಮಾಯನನ್ನು ಉಪಯೋಗಿಸಿಕೊಂಡರು. 

“ದೇವರೇ, ಟೋಬೀಯ ಮತ್ತ ಸನ್ನಲ್ಲಟನ ವಿಚಾರ 
ವಾಗಿ ನಿನ್ನ ಜ್ಞಾಪಕದಲ್ಲಿರಿಸು. ಅವರು ಮಾಡಿದ ಕೆಟ್ಟ 
ಕಾರ್ಯಗಳನ್ನು ನೆನಪಿನಲ್ಲಿಡು. ಅದೇ ಸಮಯದಲ್ಲಿ 
ಪ್ರವಾದಿನಿಯಾದ ನೋವದ್ಯಳನ್ನು, ಇತರ ಪ್ರವಾದಿ 
ಗಳನ್ನು, ನನ್ನನ್ನು ಹೆದರಿಸುವವರನ್ನು ನೆನಪು ಮಾಡಿಕೊ. 


ಗೋಡೆಯ ಕೆಲಸ ಮುಕ್ತಾಯವಾಯಿತು 
5ಏಲೂಲ್‌ ತಿಂಗಳ ಇಪ್ಪತ್ತೈದನೆಯ ದಿನದಲ್ಲಿ ಜಿರುಸ 
ಲೇಮಿನ ಪೌಳಿಗೋಡೆಗಳ ಕೆಲಸ ಮುಕ್ತಾಯವಾಯತು. 


ನೆಹೆಮೀಯ 6:11-7:5 


ವಾಗ್ದಾನ ಮಾಡಿದ್ದರು. ಟೋಬೀಯನು ಆರಹನ 
ಮಗನಾದ ಶೆಕನ್ಯನ ಅಳಿಯನಾಗಿದ್ದುದೇ ಇದಕ್ಕೆ ಕಾರಣ. 
ಟೋಬೀಯನ ಮಗನಾದ ಯೆಹೋಹಾನಾನನು 
ಬೆರೆಕ್ಕನ ಮಗನಾದ ಮೆಷುಲ್ಲಾಮನ ಮಗಳೊಂದಿಗೆ 
ಲಗ್ನವಾಗಿದ್ದನು. 
ಹಿಂದಿನ ಕಾಲದಲ್ಲಿ ಆ ಜನರು ಟೋಬೀಯನಿಗೆ 
ಒಂದು ವಿಶೇಷ ವಾಗ್ದಾನ ಮಾಡಿದ್ದರು. ಆದ್ದರಿಂದ 
ಟೋಬೀಯನು ಎಷ್ಟು ಒಳ್ಳೆಯವನೆಂದು ನನ್ನೊಂದಿಗೆ 
ಹೇಳುತ್ತಿದ್ದರು; ನಾನು ಮಾಡುತ್ತಿರುವ ಕಾರ್ಯಗಳ 
ಬಗ್ಗೆಯೂ ಅವರು ಟೋಬೀಯನಿಗೆ ವರದಿ ಮಾಡುತ್ತಿ 
ದ್ದರು. ಟೋಬೀಯನು ನನ್ನನ್ನು ಬೆದರಿಸುವುದ 
ಕ್ಕೋಸ್ಕರ ನನಗೆ ಪದೇ ಪದೇ ಪತ್ರ ಬರೆಯುತ್ತಿದ್ದನು. 
ಗೋಡೆಯ ಕೆಲಸ ಪೂರ್ತಿಯಾದ ಬಳಿಕ ದ್ವಾರ 
ಗಳಿಗೆ ಬಾಗಿಲುಗಳನ್ನು ಇಡಲು ಪ್ರಾರಂಭಿಸಿದೆವು. 
ಮತ್ತು ಬಾಗಿಲುಗಳಿಗೆ ಕಾವಲುಗಾರರನ್ನು ನೇಮಿಸಿದೆವು. 
ದೇವಾಲಯದಲ್ಲಿ ಬೇಕಾಗಿರುವ ಗಾಯಕರನ್ನು ಮತ್ತು 
ಯಾಜಕರಿಗೆ ಬೇಕಾದ ಸಹಾಯಕರನ್ನು ಆರಿಸಿದೆವು. 
ಇದಾದ ಬಳಿಕ ನನ್ನ ಸಹೋದರ ಹನಾನಿಯನನ್ನು 
ಜೆರುಸಲೇಮಿನ ಆಹಳಿತಗಾರನನ್ನಾಗಿ ನೇಮಿಸಿದೆನು. 
ಹನನ್ಯನನ್ನು ಜೆರುಸಲೇಮಿನ ಕೋಟೆಗೆ ಅಧಿಪತಿಯ 
ನ್ನಾಗಿ ಆರಿಸಿದೆನು. ಹನಾನಿಯು ನಂಬಿಗಸ್ತನೂ ದೇವರಿಗೆ 
ಭಯಪಡುವವನೂ ಆಗಿದ್ದುದರಿಂದ ನಾನು ಅವನನ್ನು 
ಆರಿಸಿಕೊಂಡನು. *ಹನಾನಿಗೆ ಮತ್ತು ಹನನ್ಯನಿಗೆ ನಾನು 
ಆಜ್ಞಾಪಿಸಿದ್ದೇನೆಂದರೆ: ""ಸೂರ್ಯೋದಯವಾಗಿ ಕೆಲವು 
ತಾಸು ಕಳೆದ ಮೇಲೆಯೇ ನೀವು ಜೆರುಸಲೇಮಿನ 
ಬಾಗಿಲುಗಳನ್ನು ತೆರೆಯಬೇಕು; ಸೂರ್ಯನು ಮುಳು 
ಗುವ ಮೊದಲೇ ನೀವು ಬಾಗಿಲುಗಳನ್ನು ಮುಚ್ಚಿ ಬೀಗ 
ಹಾಕಬೇಕು. ಜಿರುಸಲೇಮಿನಲ್ಲಿ ವಾಸವಾಗಿರುವವರನ್ನೇ 
ಕಾವಲುಗಾರರನ್ನಾಗಿ ಆರಿಸಿಕೊಳ್ಳಿರಿ. ವಿಶೇಷವಾದ 





ಅದಕ್ಕೆ ಒಟ್ಟು ಐವತ್ತೆರಡು ದಿನಗಳು ಬೇಕಾದವು. 16ನಮ್ಮ 
ವೈರಿಗಳೆಲ್ಲಾ ಕೆಲಸ ಸಂಪೂರ್ಣವಾದದ್ದನ್ನು ಕೇಳಿದರು. 
ನಮ್ಮ ಸುತ್ತುಮುತ್ತಲಿನ ಪ್ರಾಂತ್ಯಗಳವರಿಗೂ ದೇಶಗಳ 
ವರಿಗೂ ಈ ಸುದ್ದಿ ಮುಟ್ಟಿತು. ಆಗ ಅವರ ಧೈರ್ಯವು 
ಕುಗ್ಗಿತು. ಯಾಕೆಂದರೆ ಈ ಮಹಾ ಕಾರ್ಯವನ್ನು ನಮ್ಮ 
ದೇವರ ಸಹಾಯದಿಂದಲೇ ನಾವು ಮಾಡಿದ್ದೇವೆಂದು 
ಅವರಿಗೆ ಅರ್ಥವಾಯಿತು. 

17ಅದೇ ಸಮಯದಲ್ಲಿ ಗೋಡೆಯ ಕೆಲಸ ಮುಗಿದ 
ಬಳಿಕ ಯೆಹೂದ ಪ್ರಾಂತ್ಯದ ಧನಿಕರು ಟೋಬೀಯನಿಗೆ 
ಆಗಾಗ್ಗೆ ಅನೇಕ ಪತ್ರ, ಬರೆಯುತ್ತಿದ್ದರು. *ಟೋಬೀ 
ಯನೂ ಅವರಿಗೆ ಉತ್ತರಿಸುತ್ತಿದ್ದನು. ಅವರು ಆ ಪತ್ರ 
ಗಳನ್ನು ಕಳುಹಿಸಲು ಕಾರಣವೇನಂದರೆ ಯೆಹೂದ್ಯರಲ್ಲಿ 
ಅನೇಕ ಜನರು ಅವನಿಗೆ ನಂಬಿಗಸ್ತರಾಗಿರುವುದಾಗಿ 


ಸ್ಥಳಗಳಲ್ಲಿ ಪಟ್ಟಣವನ್ನು ಕಾಯುವುದಕ್ಕಾಗಿ ಅವರಲ್ಲಿ 
ಕೆಲವರನ್ನು ನೇಮಿಸಿರಿ; ಉಳಿದವರನ್ನು ಅವರವರ 
ಮನೆಯ ಸಮೀಪದಲ್ಲಿಯೇ ಕಾಯಲು ನೇಮಿಸಿರಿ.'' 


ಸೆರೆಹಿಡಿಯಲ್ಪಟ್ಟವರಲ್ಲಿ ಹಿಂತಿರುಗಿಬಂದವರ ಪಟ್ಟಿ 

*ಜಿರುಸಲೇಮ್‌ ಪಟ್ಟಣವು ವಿಸ್ತಾರವಾಗಿದ್ದರೂ ಅದ 
ರಲ್ಲಿ ವಾಸಿಸುವ ಜನರು ಸ್ವಲ್ಪವೇ ಆಗಿದ್ದರು. 
ಕೆಹವಲ್ಬಟ್ಟಿದ್ದ ಮನೆಗಳು ತಿರುಗಿ ಕಟ್ಟಲ್ಪಡಲಿಲ್ಲ. 
ಆದುದರಿಂದ ನನ್ನ ದೇವರು ನಮ್ಮ ಜನರನ್ನು 
ಒಟ್ಟುಗೂಡಿಸುವಂತೆ ನನ್ನನ್ನು ಪ್ರೇರೇಪಿಸಿದನು. 
ಅಂತೆಯೇ ನಾನು ಎಲ್ಲಾ ಗಣ್ಯರನ್ನು, ಅಧಿಕಾರಿಗಳನ್ನು 
ಮತ್ತು ಸಾಮಾನ್ಯರನ್ನು ಒಟ್ಟಾಗಿ ಸೇರಿ ಬರಲು ಆಮಂತ್ರಿ, 
ಸಿದೆನು. ಇವರ ಕುಟುಂಬಗಳ ಪಟ್ಟಿಯನ್ನು ನಾನು 





ನೆಹೆಮೀಯ 7:6-56 


ಮಾಡಬೇಕಿತ್ತು ಮೊಟ್ಟಮೊದಲನೆಯ ಸಾರಿ ಸೆರೆಯಿಂದ 
ಹಿಂತಿರುಗಿ ಬಂದ ಸಂಸಾರಗಳ ಪಟ್ಟೆಯು ನನಗೆ 
ದೊರೆಯಿತು. ಅದರ ವಿವರ ಹೀಗಿದೆ: 

6€ಬಹಳ ಕಾಲದ ಹಿಂದೆ ಬಾಬಿಲೋನಿನ ಅರಸನಾದ 
ನೆಬೂಕದ್ದೆಚ್ಚರನು ಇವರನ್ನು ಸೆರೆಯಾಳುಗಳನ್ನಾಗಿ 
ಬಾಬಿಲೋನಿಗೆ ಒಯ್ದಿದ್ದನು. ಇವರು ಹಿಂದೆ 
ಜೆರುಸಲೇಮಿಗೂ ಯೆಹೂದ ಪ್ರಾಂತ್ಯಕ್ಕೂ ಹಿಂತಿರುಗಿ 
ತಮ್ಮ ತಮ್ಮ ಊರುಗಳಿಗೆ ಹೋಗಿ ನೆಲೆಸಿದರು. "ಇವರು 
ಜಿರುಬ್ಬಾಬೆಲ್‌ನೊಂದಿಗೆ ಹಿಂತಿರುಗಿದರು. ಯೇಷೂವ, 
ನೆಹೆಮೀಯ, ಅಜರ್ಯ, ರಗಮ್ಯ, ನಹಮಾನೀ, 
ಮೊರ್ದೆಕ್ಕೆ ಬಿಲ್ಬಾನ್‌, ಮಿಸ್ಟೆರೆತ್‌, ಬಿಗ್ಬೈ, ನೆಹೂಮ್‌ 
ಮತ್ತು ಬಾಣ. ಇಸ್ರೇಲಿನ ಜನರಲ್ಲಿ ಹಿಂದೆ ಬಂದವರ 
ವಿವರ: 





8. ಪರೋಷನ ಸಂತಾನದವರು 2,172 
9 ಶೆಫಟ್ಯನ ಸಂತಾನದವರು 372 
0 ಆರಹನ ಸಂತಾನದವರು 652 
1 ಪಹತ್‌ವೆ ಮೋವಾಬಿನವರಾದ 

ಯೇಷೂವನ ಮತ್ತು 

ಯೋವಾಬನ ಸಂತಾನದವರು 2,818 
2 ಏಲಾಮನ ಸಂತಾನದವರು 1,254 
3 ಜತ್ತೂವಿನ ಸಂತಾನದವರು 845 
* ಜಕ್ಕೈನ ಸಂತಾನದವರು 760 
5 ಬಿನ್ನೂಯನ ಸಂತಾನದವರು 648 
( ಬೇಬೈಯ ಸಂತಾನದವರು 628 
7 ಅಜ್ಞಾದಿನ ಸಂತಾನದವರು 2,322 
* ಅದೋನಿಕಾಮನ ಸಂತಾನದವರು 667 
4 ಬಿಗ್ವೈನ ಸಂತಾನದವರು 2,067 
20 ಆದೀನನ ಸಂತಾನದವರು 655 


| ಹಿಜ್ಕೀಯ ಕುಟುಂಬಕ್ಕೆ ಸೇರಿದ 
ಆಟೇರಿನ ಸಂತಾನದವರು 98 
22 ಹಾಷುಮನ ಸಂತಾನದವರು 328 
3 ಬೇಚೈೆಯ ಸಂತಾನದವರು 324 
24 ಹಾರಿಫನ ಸಂತಾನದವರು 112 
2 ಗಿಬ್ಯೋನನ ಸಂತಾನದವರು 95 
26 ಬೇತ್ಲೇಹೇಮ್‌ ಮತ್ತು 
ನೆಟೋಫ ಊರಿನವರು 188 
27 ಅನಾತೋತ್‌ ಊರಿನವರು 128 
28 ಬೇತ್‌ ಜ್ಮಾವೇತ್‌ ಪಟ್ಟಣದವರು 42 
29 ಕಿರ್ಯತ್ಯಾರೀಮ್‌, ಕೆಫೀರಾ ಮತ್ತು 
ಬೇರೋತ್‌ ಪಟ್ಟಣದವರು 
30 ರಾಮಾ ಮತ್ತು ಗೆಬ ಪಟ್ಟಣದವರು 


743 
621 


648 


ಸ ಮಿಕ್ಕಾಸಿಯ ಪಟ್ಟಣದವರು 122 
32 ಬೇತೇಲ್‌ ಮತ್ತು ಆಯಿ ಪಟ್ಟಣದವರು 123 
3 ನೆಬೋ ಎಂಬ ಇನ್ನೊಂದು ಪಟ್ಟಣದವರು 52 
3 ಏಲಾಮ್‌ ಎಂಬ ಇನ್ನೊಂದು 


ಊರಿನವರು 1,254 
೫5 ಹಾರಿಮ್‌ ಪಟ್ಟಣದವರು 320 
36 ಯೆರಿಕೋ ಪಟ್ಟಣದವರು 345 
37 ಲೋದ್‌, ಹಾದೀದ್‌ ಮತ್ತು 
ಓನೋ ಪಟ್ಟಣದವರು 721 
38 ಸೆನಾಹ ಪಟ್ಟಣದವರು 3,930 
**ಯಾಜಕರಲ್ಲಿ: 
ಯೆದಾಯನವರಾದ 
ಯೇಷೂವನ ಸಂತಾನದವರು 973 
40 ಇಮ್ಮೇರನ ಸಂತಾನದವರು 1,052 
4! ಪಷ್ಣೂರನ ಸಂತಾನದವರು 1,247 
4 ಹಾರಿಮನ ಸಂತಾನದವರು 1,017 


**ಲೇವಿಕುಲದವರಲ್ಲಿ: 
ಹೋದವ್ಯನವರಾದ ಯೇಷೂವನ 
ಮತ್ತು ಕದ್ಮೀಯೇಲನ ಸಂತಾನದವರು 74 


“ಗಾಯಕರಲ್ಲಿ: 
ಆಸಾಫನ ಸಂತಾನದವರು 148 
“ದ್ವಾರಪಾಲಕರಲ್ಲಿ 
ಶಲ್ಲೂಮ್‌, ಆಟೇರ್‌, ಟಲ್ಮೋನ್‌, 
ಅಕ್ಕೂಬ್‌, ಹಟೀಟಾ ಮತ್ತು 
ಶೋಬೈಯ ಸಂತಾನದವರು 138 
“ದೇವಾಲಯದ ಸೇವಕರಲ್ಲಿ: 
ಜೀಹನ ಸಂತಾನದವರು, 
ಟಬ್ದಾವೋತ್‌, 
4? ಕೇರೋಸ್‌, ಸೀಯ, ಪಾದೋನ್‌, 
4 ಲೇಬಾನ, ಹಗಾಬ, ಸಲ್ಮೈ, 
ಅ ಹಾನಾನ್‌, ಗಿದ್ದೇಲ್‌ ಗಹರ್‌, 
50 ರೆವಾಯ, ರೆಜಿನ್‌, ನೆಕೋದ, 
ಸ ಗಜ್ಜಾಮ್‌, ಉಜ್ಜ ಪಾಸೇಹ, 
ನಿ ಬೇಸ್ಯೆ ಮೆಯನೀಮ್‌, ನೆಫೀಷೆಸೀಮ್‌, 
5 ಬಕ್ಕೂಕ್‌, ಹಕ್ಕೂಫ, ಹರ್ಹೂರ್‌, 
5 ಬಚ್ಚೂತ್‌,ಮೇಹೀದ್‌, ಹರ್ಫ 
5" ಬರ್ಕೂಸ್‌, ಸೀಸೆರ, ತೆಮಹ, 
56 ನೆಚೀಹ ಮತ್ತು ಹಟೀಫ. 


ಹಸೂಫ, 


649 


5'ಇವರು ಸೊಲೋಮೋನನ ಸೇವಕರ ಸಂತಾದವರು: 


ಸೋಟೆ, ಸೋಫೆರೆತ್‌, ಪೆರೀದ, 
5 ಯಾಲ, ದರ್ಕೋನ್‌, ಗಿದ್ದೇಲ್‌. 
34 ಶೆಫಟ್ಯ, ಹಟ್ಟೀಲ್‌, ಪೋಕೆರೆತ್‌ ಹೆಚ್ಚೆಬಾ 
ಯಿಮ್‌ ಮತ್ತು ಆಮೋನ್‌. 
60 ದೇವಾಲಯದ ಸೇವಕರು 
ಮತ್ತು ಸೊಲೊಮೋನನ ಸೇವಕರ 
ಸಂತಾನದವರು 





392 


6!ತೇಲ್ಮೆಲಹ ಪಟ್ಟಣದಿಂದ ಜಿರುಸಲೇಮಿಗೆ ಕೆಲವು 
ಮಂದಿ ಬಂದರು. ತೇಲ್ದರ್ಷ, ಕೆರೂಬದ್ದೋನ್‌ ಮತ್ತು 
ಇಮ್ಮೇರ್‌ ಆದರೆ ಇವರು ನಿಜವಾಗಿಯೂ ಇಸ್ರೇಲ್‌ 
ಜನಾಂಗದವರೆಂಬದಾಗಿ ಅವರಿಗೆ ರುಜುವಾತು ಮಾಡ 
ಲಾಗಲಿಲ್ಲ. 


2 ದೆಲಾಯ, ಟೋಬೀಯ ಮತ್ತು 


ನೆಕೋದನ ಸಂತಾನದವರು 642 


ಯಾಜಕರಲ್ಲಿ: 


ಹೋಬಾಯ, ಹಕ್ಕೋಚ್‌, ಮತ್ತು ಬರ್ಜಿಲ್ಲೈ 
(ಗಿಲ್ಯಾದ್ಯನಾದ ಬರ್ಜಿಲ್ಲೈಯ ಮಗಳನ್ನು 
ಮದುವೆಯಾದವನು ಬರ್ಜಿಲ್ಲೆಯ ಎಂಬ ಹೆಸ 
ರನ್ನು ಇಟ್ಟುಕೊಂಡಿದ್ದನು.) ಸಂತಾನದವರು. 


ಇವರು ತಮ್ಮ ವಂಶಾವಳಿಯ ಪತ್ರಗಳನ್ನು ಹುಡು 
ಕಾಡಿದರೂ ಸಿಗಲಿಲ್ಲ. ತಮ್ಮ ಪೂರ್ವಿಕರು ಯಾಜಕ 
ರೆಂದು ರುಜುವಾತು ಮಾಡಲು ಅವರಿಗೆ ಸಾಧ್ಯವಾಗ 
ಲಿಲ್ಲ. ಆದುದರಿಂದ ಯಾಜಕ ಪಟ್ಟಿಯಲ್ಲಿ ಅವರನ್ನು 
ಸೇರಿಸಲಿಲ್ಲ. ೯ ಒಬ್ಬ ಪ್ರಧಾನ ಯಾಜಕನು ಊರೀಮ್‌ 
ತುಮ್ಮೀಮ್‌ ಧರಿಸಿ ದೇವರಿಂದ ಉತ್ತರವನ್ನು ಹೊಂದುವ 
ತನಕ ಅವರಲ್ಲಿ ಯಾರೂ ಪವಿತ್ರ, ಆಹಾರದಲ್ಲಿ ಯಾವು 
ದನ್ನೂ ತಿನ್ನಬಾರೆಂದು ರಾಜ್ಯಪಾಲನು ಆಜ್ಞಾಪಿಸಿದನು. 

66-8ಓ ಗೆ ಹಿಂತಿರುಗಿ ಬಂದವರ ಒಟ್ಟು ಸಂಖ್ಯೆ 
42,360 ಇವರಲ್ಲಿ 7,337 ಮಂದಿ ಅವರ ಸೇವಕ ಸೇವಕಿ 
ಯರಾಗಿದ್ದರು, 245 ಮಂದಿ ಗಾಯಕ ಗಾಯಕಿಯರು 
ಈ ಸಂಖ್ಯೆಯಲ್ಲಿ ಸೇರಿರಲಿಲ್ಲ. 589 ಅವರಲ್ಲಿ 736 
ಕುದುರೆಗಳು, 245 ಹೇಸರಕತ್ತೆಗಳು 435 ಒಂಟೆಗಳು 
ಮತ್ತು6,720 ಕತ್ತೆಗಳು ಇದ್ದವು. 

ಇವರ ಗೋತ್ರಪ್ರಧಾನರಲ್ಲಿ ಕೆಲವರು ಕೆಲಸಕ್ಕಾಗಿ 
ಹಣವನ್ನು ದಾನವಾಗಿ ಕೊಟ್ಟರು. ರಾಜ್ಯಪಾಲನು 
ಹತ್ತೊಂಬತ್ತು ಪೌಂಡು ಬಂಗಾರವನ್ನು, ಐವತ್ತು 
ಬೋಗುಣಿಗಳನ್ನು ಮತ್ತು ಐನೂರ ಮೂವತ್ತು ಯಾಜ 


ನೆಹೆಮೀಯ 7:57-8:6 


ಕರ ವಸ್ತ್ರಗಳನ್ನು ಕೊಟ್ಟನು. ?!ಗೋತ್ರಪ್ರಧಾನರು 
ಮುನ್ನೂರ ಎಪ್ಪತ್ತೈದು ಪೌಂಡು ಬಂಗಾರವನ್ನು, ಹದಿ 
ಮೂರುವರೆ ಕ್ವಿಂಟಾಲ್‌ ಬೆಳ್ಳಿಯನ್ನು ದಾನವಾಗಿ 
ಕೊಟ್ಟರು. ಒಟ್ಟು ಇತರರು ಮುನ್ನೂರ ಎಪ್ಪತ್ತೈದು 
ಪೌಂಡು ಬಂಗಾರ, ಹದಿಮೂರುವರೆ ಕ್ವಿಂಟಾಲ್‌ ಬೆಳ್ಳಿ 
ಮತ್ತು ಅರವತ್ತೇಳು ಯಾಜಕರ ಬಟ್ಟೆಯನ್ನು ದಾನವಾಗಿ 
ಕೊಟ್ಟರು. 

"ಯಾಜಕರು, ಲೇವಿಯರು, ದ್ವಾರಪಾಲಕರು, 
ಗಾಯಕರು ಮತ್ತು ದೇವಾಲಯದ ಸೇವಕರು ತಮ್ಮ ತಮ್ಮ 
ಊರುಗಳಿಗೆ ಹೋಗಿ ನೆಲೆಸಿದರು. ಇತರ ಎಲ್ಲಾ 
ಇಸ್ರೇಲರು ತಮ್ಮ ಪಟ್ಟಣಗಳಲ್ಲಿ ನೆಲೆಸಿದರು. ಆ ವರ್ಷದ 
ಏಳನೆಯ ತಿಂಗಳಲ್ಲಿ ಎಲ್ಲಾ ಇಸ್ರೇಲರು ತಮ್ಮ ತಮ್ಮ 
ಊರು ಪಟ್ಟಣಗಳಲ್ಲಿ ನೆಲೆಸಿದರು. 


ಎಜ್ರನ ಧರ್ಮಶಾಸ್ತ್ರ ಪಠಣ 
ಆ ವರ್ಷದ ಏಳನೆಯ ತಿಂಗಳಲ್ಲಿ ಎಲ್ಲಾ ಇಸ್ರೇಲರು 
8 ಒಂದೇ ಮನಸ್ಸುಳ್ಳವರಾಗಿ ಕೂಡಿಬಂದರು. ಅವರು 
ಬುಗ್ಗೆ ಬಾಗಿಲಿನ ಮುಂದಿದ್ದ ಜಾಗದಲ್ಲಿ ಸೇರಿಬಂದರು. 
ಇಸ್ರೇಲರಿಗೆ ಮೋಶೆಯ ಮೂಲಕವಾಗಿ ಯೆಹೋವನು 
ಕೊಟ್ಟಿದ್ದ ಧರ್ಮಶಾಸ್ತ್ರವನ್ನು ಓದಲು ಜನರು ಎಜ್ರನನ್ನು 
ಕೇಳಿಕೊಂಡರು. ?ಹೀಗೆ ಆ ವರ್ಷದ ಏಳನೆಯ ತಿಂಗಳಿನ 
ಮೊದಲನೆಯ ದಿನದಲ್ಲಿ ಎಜ್ರನು ಧರ್ಮಶಾಸ್ತ್ರವನ್ನು ಆ 
ಜನರ ಮುಂದೆ ತಂದನು. ಆ ಜನಸಮೂಹದಲ್ಲಿ ಧರ್ಮ 
ಶಾಸ್ತ್ರಕ್ಕೆ ಕಿವಿಗೊಟ್ಟು ಗ್ರಹಿಸಿಕೊಳ್ಳಬಲ್ಲ ಸ್ತ್ರೀಪುರುಷರಿ 
ದ್ದರು. *ಎಜ್ರನು ಮುಂಜಾನೆಯಿಂದ ಹಿಡಿದು ಮದ್ಯಾಹ್ನ 
ದವರೆಗೆ ಬುಗ್ಗೆಬಾಗಿಲಿನ ಮುಂದೆ ಇರುವ ಮೈದಾನದಲ್ಲಿ 
ಸೇರಿಬಂದಿದ್ದ ಜನರೆದುರಾಗಿ ನಿಂತು ಗಟ್ಟಿಯಾಗಿ ಧರ್ಮ 
ಶಾಸ್ತ್ರವನ್ನು ಓದಿದನು. ಎಲ್ಲಾ ಜನರು ಎಚ್ಚರಿಕೆಯಿಂದ 

ಕೇಳಿ ಧರ್ಮಶಾಸ್ತ್ರವನ್ನು ಗ್ರಹಿಸಿಕೊಂಡರು. 

*ಆ ಸಮಯಕ್ಕೋಸ್ಕರವೇ ಕಟ್ಟಿದ ಮರದ ವೇದಿಕೆಯ 
ಮೇಲೆ ಎಜ್ರನು ನಿಂತಿದ್ದನು. ಅವನ ಬಲಬದಿಯಲ್ಲಿ 
ಮತ್ತಿತ್ಯ, ಶಮ, ಅನಾಯ, ಊರೀಯ ಹಿಲ್ಕೀಯ ಮತ್ತು 
ಮಾಸೇಯ; ಎಡಬದಿಯಲ್ಲಿ ಪೆದಾಯ, ಮಿಷಾ ಯೇಲ್‌, 
ಮಲ್ಕೀಯ, ಹಾಷುಮ್‌, ಹಷ್ಟದ್ದಾನ, ಜಿಕರ್ಯ ಮತ್ತು 
ಮೆಷುಲ್ಲಾಮ್‌ ನಿಂತಿದ್ದರು. 

*ಎಜ್ರನು ಎತ್ತರವಾದ ವೇದಿಕೆಯ ಮೇಲೆ ನಿಂತಿದ್ದ 
ರಿಂದ ಎಲ್ಲರೂ ಅವನನ್ನು ನೋಡಲು ಸಾಧ್ಯವಾಯಿತು. 
ಎಜ್ರನು ಧರ್ಮಶಾಸ್ತ್ರಗ್ರಂಥವನ್ನು ತೆರೆಯುವಾಗ ಎಲ್ಲಾ 
ಜನರು ನಿಂತರು. "ಎಜ್ರನು ಮಹೋನ್ನತ ದೇವರಾದ 
ಯೆಹೋವನನ್ನು ಸ್ತುತಿಸಿದನು. ಆಗ ಜನರೆಲ್ಲರೂ ಕೈಗಳ 
ನೆತ್ತಿ, "ಆಮೆನ್‌! ಆಮೆನ್‌!'' ಎಂದು ಹೇಳಿದರು; ತಲೆ 
ಬಾಗಿ ಯೆಹೋವನನ್ನು ಆರಾಧಿಸಿದರು. 


ನೆಹೆಮೀಯ 8:7-9:5 


ಅವರೆಲ್ಲಾ ನಿಂತಿರುವಾಗ ಲೇವಿಯರು ಧರ್ಮಶಾಸ್ತ್ರ 
ವನ್ನು ಅವರಿಗೆ ಓದಿತಿಳಿಸಿದರು. ಅವರು ಯಾರೆಂದರೆ: 
ಯೇಷೂವ, ಬಾನೀ, ಶೇರೇಬ್ಯ, ಯಾಮೀನ್‌, 
ಅಕ್ಕೂಬ್‌, ಶಬ್ಬೆತ್ತೈ, ಹೋದೀಯ, ಮಾಸೇಯ, ಕೆಲೀಟ, 
ಅಜರ್ಯ, ಯೋಜಾಬಾದ್‌, ಹಾನಾನ್‌ ಮತ್ತು 
ಪೆಲಾಯ. ₹ಈ ಲೇವಿಯರು ಜನರಿಗೆ ಅರ್ಥವಾಗುವ 
ರೀತಿಯಲ್ಲಿ ದೇವರ ಧರ್ಮಶಾಸ್ತ್ರವನ್ನು ವಿವರಿಸಿ 
ಹೇಳಿದರು. ಆಗ ಜನರೆಲ್ಲಾ ಅಳಲು ಪ್ರಾರಂಭಿಸಿದರು. 
ಆಗ ರಾಜಪಾಲನಾದ ನೆಹೆಮೀಯನೂ ಯಾಜಕನೂ 
ಮತ್ತು ಉಪದೇಶಕನೂ ಆಗಿದ್ದ ಎಜ್ರನೂ, ಲೇವಿಯರೂ 
ಎದ್ದುನಿಂತು ಜನರಿಗೆ, ""ಈ ದಿನವು ನಿಮ್ಮ ದೇವರಾದ 
ಯೆಹೋವನಿಗೆ ವಿಶೇಷ ದಿನವಾಗಿದೆ. ಆದುದರಿಂದ 
ದುಃಖಿಸಬೇಡಿ ಮತ್ತು ಅಳಬೇಡಿರಿ'' ಎಂದು ಹೇಳಿದರು. 

10"ಹೋಗಿ ಮೃಷ್ಟಾನ್ನ ಭೋಜನ ಮಾಡಿ ಸಿಹಿ 
ಪಾನೀಯಗಳನ್ನು ಕುಡಿಯಿರಿ. ಅಡಿಗೆ ಮಾಡದೆ ಇದ್ದ 
ವರಿಗೂ ಅವುಗಳನ್ನು ಕೊಡಿರಿ. ಈ ದಿನ ಯೆಹೋವನಿಗೆ 
ವಿಶೇಷ ದಿನವಾಗಿದೆ. ದುಃಖಿಸಬೇಡಿರಿ. ಯಾಕಂದರೆ 
ಯೆಹೋವನ ಸಂತೋಷವು ನಮ್ಮನ್ನು ಬಲಗೊಳಿ 
ಸುತ್ತದೆ'' ಎಂದು ನೆಹೆಮೀಯನು ಜನರಿಗೆ ಹೇಳಿದನು. 

!!ಲೇವಿಯರು ಜನರಿಗೆ, ""ದುಃಖಿಸಬೇಡಿರಿ, ಈ ದಿನ 
ವಿಶೇಷ ದಿನ. ಸಮಾಧಾನ ಮಾಡಿಕೊಳ್ಳಿ'' ಎಂದು 
ಹೇಳಿದರು. 

'2ಅನಂತರ ಎಲ್ಲರೂ ವಿಶೇಷ ಊಟಕ್ಕೆ ಹೋದರು. 
ಅವರು ತಮ್ಮ ಆಹಾರವನ್ನು ಮತ್ತು ಪಾನೀಯವನ್ನು 
ಹಂಚಿಕೊಂಡರು. ಅವರೆಲ್ಲರು ಸಂತೋಷದಿಂದ ಆ 
ವಿಶೇಷ ದಿನವನ್ನು ಆಚರಿಸಿದರು. ಧರ್ಮೋಪದೇಶಕರು 
ಉಪದೇಶಿಸಿದ ಯೆಹೋವನ ಕಟ್ಟಳೆಗಳನ್ನು ಅವರು 
ಅರ್ಥಮಾಡಿಕೊಂಡರು. ಆ ತಿಂಗಳ ಎರಡನೆಯ 
ದಿನದಲ್ಲಿ ಗೋತ್ರಪ್ರಧಾನೂ ಯಾಜಕರೂ ಲೇವಿ 
ಯರೂ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಲು ಉಪದೇಶಕ 
ನಾದ ಎಜ್ರನ ಸುತ್ತಲೂ ಸೇರಿಬಂದರು. 

14_15 ಅವರು ಅಭ್ಯಾಸಿಸಿದಾಗ ಧರ್ಮಶಾಸ್ತ್ರದಲ್ಲಿ ಈ 
ಆಜ್ಜಿಗಳನ್ನು ಕಂಡುಕೊಂಡರು: ""ಏಳನೆಯ ತಿಂಗಳಲ್ಲಿ 
ಯೆಹೋವನ ಆಜ್ಜಿಗನುಸಾರವಾಗಿ ವಿಶೇಷ ಹಬ್ಬವನ್ನು 
ಆಚರಿಸಲು ಜಿರುಸಲೇಮಿನಲ್ಲಿ ಸೇರಿಬಂದು ತಾತ್ಕಾಲಿಕ 
ವಾದ ಬಿಡಾರಗಳಲ್ಲಿ ವಾಸಿಸಬೇಕು. ಅವರು ತಮ್ಮ ಊರು 
ಗಳ ಮತ್ತು ಜೆರುಸಲೇಮಿನ, ""ಬೆಟ್ಟ ಪ್ರದೇಶಗಳಿಗೆ 
ಹೋಗಿ ಆಲೀವ್‌, ಖರ್ಜೂರ, ಕಾಡು ಆಲೀವ್‌ ಸುಗಂಧ 
ಮುಂತಾದ ಮರಗಳ ರೆಂಬೆಗಳನ್ನು ತೆಗೆದುಕೊಂಡು 
ಬಂದು ಅವುಗಳಿಂದ ಆ ಬಿಡಾರಗಳನ್ನು ಮಾಡಬೇಕು” 
ಎಂಬುದಾಗಿ ಯೆಹೋವನು ಮೋಶೆಗೆ ಕೊಟ್ಟಿದ್ದ 
ಆಜ್ಜೆಗಳೇ ಅವು. 





650 


16ಜನರು ಹೋಗಿ ರೆಂಬೆಗಳನ್ನು ತಂದು ತಮಗಾಗಿ 
ತಾತ್ಕಾಲಿಕ ಬಿಡಾರಗಳನ್ನು ಮಾಡಿಕೊಂಡರು. ಅವರು ಈ 
ಬಿಡಾರಗಳನ್ನು ತಮ್ಮ ಮನೆಯ ಮೇಲ್ಭಾವಣಿಗೆಯಲ್ಲೂ 
ಮನೆಯ ಅಂಗಳಗಳಲ್ಲಿಯೂ, ದೇವಾಲಯದ ಅಂಗಳ 
ದಲ್ಲಿಯೂ ""ಬುಗ್ಗೆ'' ಮತ್ತು ""ಎಫ್ರಾಯೀಮ್‌'' ಎಂಬ 
ದ್ವಾರಗಳ ಸಮೀಪದಲ್ಲಿದ್ದ ಬಯಲುಗಳಲ್ಲಿಯೂ ಹಾಕಿ 
ಕೊಂಡರು. 

!7ಸೆರೆವಾಸದಿಂದ ಮರಳಿಬಂದ ಇಸ್ರೇಲರು ಬಿಹಾರ 
ಗಳನ್ನು ಹಾಕಿಕೊಂಡು ಅವುಗಳಲ್ಲಿ ವಾಸಿಸಿದರು. ನೂನನ 
ಮಗನಾದ ಯೆಹೋಶುವನ ಕಾಲದಿಂದ ಇಂದಿನ 
ವರೆಗೂ ಇಸ್ರೇಲರು ಇಂಥ ಪರ್ಣಶಾಲೆಗಳ ಹಬ್ಬವನ್ನು 
ಆಚರಿಸಿರಲಿಲ್ಲ. ಪ್ರತಿಯೊಬ್ಬರೂ ಬಹು ಸಂತೋಷ 
ಗೊಂಡಿದ್ದರು. 

'5 ಹಬ್ಬದ ದಿನಗಳ ಪ್ರತಿಯೊಂದು ದಿನದಲ್ಲಿ ಎಜ್ರನು 
ಧರ್ಮಶಾಸ್ತ್ರ ಪಾರಾಯಣ ಮಾಡಿದನು. ಮೊದಲನೆ ದಿನ 
ದಿಂದ ಪ್ರಾರಂಭಿಸಿ ಕಡೆಯ ದಿನದ ತನಕ ಇಸ್ರೇಲ 
ರೆಲ್ಲರೂ ಈ ಹಬ್ಬವನ್ನು ಏಳು ದಿನಗಳವರೆಗೆ ಆಚರಿ 
ಸಿದರು. ಎಂಟನೆಯ ದಿನದಲ್ಲಿ ಧರ್ಮಶಾಸ್ತ್ರದ ಪ್ರಕಾರ 
ವಿಶೇಷ ಕೂಟಗಳಿಗಾಗಿ ಜನರು ಒಟ್ಟಾಗಿ ಸೇರಿಬಂದರು. 


ಇಸ್ರೇಲ್‌ ಜನರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿದ್ದು 
0 ಅದೇ ತಿಂಗಳಿನ ಇಪ್ಪತ್ತನಾಲ್ಕನೆಯ ದಿನದಲ್ಲಿ 
ಇಸ್ರೇಲರು ತಿರಿಗಿ ಸೇರಿಬಂದು ಒಂದು ದಿನದ ಉಪ 
ವಾಸ ಮಾಡಿದರು. ಶೋಕಬಟ್ಟೆಯನ್ನು ಧರಿಸಿ, ತಲೆಗೆ 
ಬೂದಿಯನ್ನು ಹಾಕಿ ತಮ್ಮ ತಮ್ಮ ದುಃಖವನ್ನು ವ್ಯಕ್ತ 
ಪಡಿಸಿದರು. ಅನ್ಯರ ಮಧ್ಯದಿಂದ ಇಸ್ರೇಲರು ತಮ್ಮನ್ನು 
ಪ್ರತ್ಯೇಕಿಸಿಕೊಂಡರು. ಅವರು ದೇವಾಲಯದೊಳಗೆ 
ನಿಂತು ತಮ್ಮ ಮತ್ತು ತಮ್ಮ ಪೂರ್ವಿಕರ ಪಾಪಗಳನ್ನು ಅರಿಕೆ 
ಮಾಡಿದರು. *ಮೂರು ತಾಸಿನ ತನಕ ಅವರು ನಿಂತು 
ಕೊಂಡೇ ತಮ್ಮ ದೇವರಾದ ಯೆಹೋವನ ಧರ್ಮಶಾಸ್ತ್ರ 
ವನ್ನು ಕೇಳಿದರು; ಇನ್ನು ಮೂರು ತಾಸಿನ ತನಕ ತಮ್ಮ 
ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ತಮ್ಮ 
ದೇವರಾದ ಯೆಹೋವನಿಗೆ ತಲೆಬಾಗಿ ಆರಾಧಿಸಿದರು. 
ಆಮೇಲೆ ಲೇವಿಯರಾದ ಯೇಷೂವ, ಬಾನೀ, 
ಕದ್ಮೀಯೇಲ್‌, ಶೆಬನ್ಯ, ಬುನ್ನೀ, ಶೇರೇಬ್ಯ, ಬಾನೀ 
ಮತ್ತು ಕೆನಾನೀ ಎಂಬವರು ಮೆಟ್ಟಿಲ ಮೇಲೆ ನಿಂತು 
ಕೊಂಡು ಗಟ್ಟಿಯಾದ ಸ್ವರದಲ್ಲಿ ತಮ್ಮ ದೇವರಾದ 
ಯೆಹೋವನಿಗೆ ಮೊರೆಯಿಟ್ಟರು. 5ಆ ಬಳಿಕ, ಲೇವಿಯ 
ರಾದ ಯೇಷೂವ, ಕದ್ಮೀಯೇಲ್‌, ಬಾನೀ, ಹಷಬ್ನೆಯ, 
ಶೇರೇಬ್ಯ, ಹೋದೀಯ, ಶೆಬನ್ಯ, ಮತ್ತು ಪೆತಹ್ಯ 
ಎಂಬವರು, "'ಎದ್ದು ನಿಂತುಕೊಂಡು ನಿಮ್ಮ ದೇವರಾದ 
ಯೆಹೋವನನ್ನು ಸ್ತುತಿಸಿರಿ'' ಎಂದು ಹೇಳಿದರು. 


ದೇವರು ಯಾವಾಗಲೂ ಇದ್ದಾತನಾಗಿದ್ದಾನೆ 
ಮತ್ತು ಯಾವಾಗಲೂ ಇರುವಾತನಾಗಿದ್ದಾನೆ. ನಿನ್ನ 
ಮಹಿಮಾಪೂರ್ಣವಾದ ಹೆಸರನ್ನು ಜನರು 
ಕೊಂಡಾಡಲಿ; ನಿನ್ನ ಹೆಸರು ಎಲ್ಲಾ ಸ್ತುತಿ ಕೀರ್ತನೆ 
ಗಳಿಗೆ ಮಿಗಿಲಾಗಿ ಎತ್ತಲ್ಪಹಲಿ. 


ನೀನು ದೇವರಾಗಿರುವೆ. ಯೆಹೋವನೇ, ನೀನೊ 
ಬ್ಬನೇ ದೇವರು. ನೀನು ಆಕಾಶವನ್ನು ಉಂಟು 
ಮಾಡಿರುವೆ. ಪರಲೋಕವನ್ನು ನೀನೇ ಮಾಡಿ 
ರುವೆ. ಅದರಲ್ಲಿರುವದನ್ನೆಲ್ಲಾ ನೀನೇ ನಿರ್ಮಿಸಿ 
ರುವೆ. ಭೂಮಿಯನ್ನೂ ಅದರಲ್ಲಿರುವ ಸಮಸ್ತ 
ವನ್ನೂ ಸೃಷ್ಟಿಸಿದ್ದು ನೀನೇ. ಸಮುದ್ರಗಳನ್ನೂ ಅವು 
ಗಳಲ್ಲಿರುವ ಸಮಸ್ತವನ್ನೂ ಸೃಷ್ಟಿಸಿದಾತನು ನೀನೇ. 
ಎಲ್ಲಾದಕ್ಕೂ ಜೀವ ಕೊಡುವಾತನು ನೀನೇ. 
ಪರಲೋಕದ ದೂತರು ನಿನಗಡ್ಡಬಿದ್ದು 
ಆರಾಧಿಸುವರು. 

ನೀನೇ ದೇವರಾದ ಯೆಹೋವನು. ಅಬ್ರಾಮ 
ನನ್ನು ನೀನೇ ಆರಿಸಿಕೊಂಡೆ. ಬಾಬಿಲೋನಿನ 
ಊರ್‌ ಎಂಬಲ್ಲಿಂದ ನೀನು ಅವನನ್ನು ನಡೆಸಿದೆ. 
ಅವನ ಹೆಸರನ್ನು ಬದಲಾಯಿಸಿ ಅಬ್ರಹಾಮ 
ನೆಂದು ಕರೆದೆ. 


ಅವನು ನ್ಯಾಯವಂತನೂ ಪ್ರಾಮಾಣಿಕನೂ ಆಗಿ 
ದ್ಹಾನೆಂದು ತಿಳಿದು ಅವನೊಂದಿಗೆ ಒಡಂಬಡಿಕೆ 
ಮಾಡಿಕೊಂಡೆ. ಹಿತ್ತಿಯರ, ಕಾನಾನ್ಯರ, ಅಮೋರಿ 
ಯರ, ಪೆರಿಜ್ಜೀಯರ, ಯೆಬೂಸಿಯರ ಮತ್ತು 
ಗಿರ್ಗಾಷಿಯರ ನಾಡನ್ನು ಅವನಿಗೂ ಅವನ ಸಂತತಿ 
ಯವರಿಗೂ ಕೊಡುವುದಾಗಿ ವಾಗ್ದಾನ ಮಾಡಿದೆ. 
ನೀನು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆ. 
ಯಾಕಂದರೆ ನೀನು ಒಳ್ಳೆಯವನಾಗಿರುವೆ. 

ನಮ್ಮ ಪೂರ್ವಿಕರು ಈಜಿಪ್ಟಿನಲ್ಲಿ ಸಂಕಟ ಅನು 
ಭವಿಸುವುದನ್ನು ನೀನು ನೋಡಿದೆ. ಕೆಂಪು 
ಸಮುದ್ರದ ಬಳಿ ಸಹಾಯಕ್ಕಾಗಿ ಅವರು ಮೊರೆ 
ಯಿಟ್ವಾಗ ನೀನು ಅವರಿಗೆ ಕಿವಿಗೊಟ್ಟೆ 


ಫರೋಹನಿಗೂ ಅವನ ಅಧಿಕಾರಿಗಳಿಗೂ ಅವನ 
ಜನರಿಗೂ ವಿರೋಧವಾಗಿ ನೀನು ಅದ್ಬುತ 
ಕಾರ್ಯಗಳನ್ನೂ ಸೂಚಕ ಕಾರ್ಯಗಳನ್ನೂ 
ಮಾಡಿದೆ. ಈಜಿಷ್ಟಿನವರು ತಮ್ಮನ್ನು ನಮ್ಮ ಪೂರ್ವಿ 
ಕರಿಗಿಂತ ಉತ್ತಮರೆಂದು ಭಾವಿಸಿಕೊಂಡಿದ್ದುದ್ದು 
ನಿನಗೆ ಗೊತ್ತಿತ್ತು ಆದರೆ ನೀನು ಎಂಥಾ ಮಹಾ 
ವ್ಯಕ್ತಿಯೆಂದು ಅವರಿಗೆ ರುಜುವಾತುಪಡಿಸಿದೆ! 
ಅದನ್ನು ಈಗಲೂ ಅವರು ನೆನಪು 
ಮಾಡುತ್ತಿರುತ್ತಾರೆ. 





651 


11 


14 


ನೆಹೆಮೀಯ 9:6-17 


ಕೆಂಪುಸಮುದ್ರವನ್ನು ಅವರ ಕಣ್ಣು ಮುಂದೆಯೇ 
ಇಬ್ಬಾಗ ಮಾಡಿದೆ. ಅವರು ಆ ಒಣನೆಲದಲ್ಲಿ 
ನಡೆದರು. ಈಜಿಷ್ಟಿನ ವೈರಿಗಳು ಅವರನ್ನು 
ಹಿಂಬಾಲಿಸುತ್ತಿದ್ದರು. ಆದರೆ ಆ ವೈರಿಗಳನ್ನು ನೀನು 
ಸಮುದ್ರದೊಳಗೆ ಬಿಸಾಡಿದೆ; ಅವರು ಗುಂಡು 
ಕಲ್ಲಿನಂತೆ ಸಮುದ್ರದಲ್ಲಿ ಮುಳುಗಿದರು. 
ಹಗಲಿನಲ್ಲಿ ಅವರನ್ನು ನಡೆಸಲು ಮೇಘಸ್ತಂಭ 
ವನ್ನು ಉಪಯೋಗಿಸಿದೆ. ರಾತ್ರಿವೇಳೆಯಲ್ಲಿ ಅಗ್ನಿ 
ಸ್ತಂಭವನ್ನು ಉಪಯೋಗಿಸಿದೆ. ಹೀಗೆ ಅವರ 
ಮಾರ್ಗವನ್ನು ಬೆಳಕಿನಿಂದ ಹೊದಿಸಿದೆ. ಎಲ್ಲಿಗೆ 
ಹೋಗಬೇಕೆಂದು ಅವರಿಗೆ ತೋರಿಸಿದಿ. 

ಆಮೇಲೆ ಸೀನಾಯಿ ಬೆಟ್ಟಕ್ಕೆ ಇಳಿದುಬಂದೆ. ಪರ 
ಲೋಕದಿಂದ ಅವರೊಂದಿಗೆ ಮಾತನಾಡಿದೆ. 
ಅವರಿಗೆ ಒಳ್ಳೆಯ ಕಟ್ಟಳೆಗಳನ್ನು ದಯಪಾಲಿಸಿದೆ; 
ಸತ್ಯಬೋಧನೆಯನ್ನು ನೀಡಿದೆ, ವಿಧಿನಿಯಮ 
ಗಳನ್ನು ಕಲಿಸಿದೆ. ಅವುಗಳೆಲ್ಲಾ ಉತ್ತಮ 
ವಾದವುಗಳೇ. 

ಅವರಿಗೆ ನಿನ್ನ ವಿಶೇಷ ದಿನವಾದ ಸಬ್ಬತ್ತನ್ನು 
ತಿಳಿಸಿದೆ. ನಿನ್ನ ಸೇವಕನಾದ ಮೋಶೆಯ 
ಮುಖಾಂತರ ಅವರಿಗೆ ಕಟ್ಟಳೆಗಳನ್ನು ತಿಳಿಸಿದೆ. 
ಅವರು ಹಸಿದಿದ್ದಾಗ ಪರಲೋಕದಿಂದ ಊಟ 
ವನ್ನು ಅವರಿಗೆ ದಯಪಾಲಿಸಿದೆ. ಅವರು ಬಾಯಾ 
ರಿದಾಗ ಬಂಡೆಯಿಂದ ಅವರಿಗೆ ನೀರನ್ನು ಕೊಟ್ಟೆ. 
ನೀನು ಅವರಿಗೆ, ""ಬನ್ನಿ ಈ ದೇಶವನ್ನು ತೆಗೆದು 
ಕೊಳ್ಳಿರಿ, ಎಂದು ಹೇಳಿದೆ. ನಿನ್ನ ಪರಾಕ್ರಮವನ್ನು 
ತೋರಿಸಿದೆ. ಅವರಿಗಾಗಿ ಭೂಮಿಯನ್ನು ತೆಗೆದು 
ಕೊಂಡೆ. 

ನಮ್ಮ ಪೂರ್ವಿಕರು ಹೆಮ್ಮೆಯಿಂದ ತುಂಬಿದರು; 
ಅವರು ಹಠಮಾರಿಗಳಾದರು; ನಿನ್ನ ಆಜ್ಞೆಯನ್ನು 
ಪರಿಪಾಲಿಸಲು ನಿರಾಕರಿಸಿದರು. 

ನಿನ್ನ ಮಾತನ್ನು ಕೇಳಲು ನಿರಾಕರಿಸಿದರು. ಅವರಿ 
ಗಾಗಿ ಅದ್ಭುತಕಾರ್ಯಗಳನ್ನು ಮಾಡಿದ್ದನ್ನು 
ಅವರು ಮರೆತರು. ಅವರು ಹಠಮಾರಿಗಳಾದರು. 
ತಮ್ಮನ್ನು ಈಜಿಷ್ಟಿನ ಗುಲಾಮಗಿರಿಗೆ ಮತ್ತೆ ಕರೆ 
ದೊಯ್ಯಲು ಒಬ್ಬ ನಾಯಕನನ್ನು ನೇಮಿಸಲು 
ಅವರು ನಿರ್ಧರಿಸಿದರು.* ಆದರೆ ನೀನು ಕ್ಚಮಿ 
ಸುವ ದೇವರಾಗಿರುವೆ. ನೀನು ಕನಿಕರ ಉಳ್ಳವ 
ನಾಗಿರುವೆ; ನೀನು ತಾಳ್ಮೆಯುಳ್ಳವನೂ ಪ್ರೀತಿ 
ಸ್ವರೂಪನೂ ಆಗಿರುವೆ. ಆದುದರಿಂದ ನೀನು 
ಅವರನ್ನು ತೊರೆಯಲಿಲ್ಲ. 





ತಮ್ಮನ್ನು ... ನಿರ್ಧರಿಸಿದರು ಈ ಘಟನೆ ಅರಣ್ಯಕಾಂಡ 144ರಲ್ಲಿ 
ಉಲ್ಲೇಖಗೊಂಡಿದೆ. 


ನೆಹೆಮೀಯ 9:18-30 


18 


20 


21 


22 


2. 


ಲು 


24 


25 


ಅವರು ಬಂಗಾರದಿಂದ ಕರುವಿನಾಕೃತಿಯ ವಿಗ್ರಹ 
ವನ್ನು ಮಾಡಿ, ""ಈ ವಿಗ್ರಹವೇ ನಮ್ಮನ್ನು ಈಜಿಪ್ಟಿ 
ನಿಂದ ಕರೆದುಕೊಂಡು ಬಂದದ್ದು'' ಎಂದು 
ಹೇಳಿದರೂ ನೀನು ಅವರನ್ನು ತೊರೆದುಬಿಡಲಿಲ್ಲ. 
ಅವರು ನಿನಗೆ ವಿರೋಧವಾಗಿ ದೂಷಿಸಿ ಪಾಪ 
ಮಾಡಿದರು. 

ನೀನು ತುಂಬಾ ಕನಿಕರವುಳ್ಳ ದೇವರು. ಆದ್ದರಿಂದ 
ಅವರನ್ನು ಮರುಭೂಮಿಯಲ್ಲಿಯೇ ಬಿಡಲಿಲ್ಲ. 
ಹಗಲಿನಲ್ಲಿ ಅವರಿಂದ ಎತ್ತರವಾದ ಮೋಹವನ್ನು 
ತೆಗೆದುಬಿಡಲಿಲ್ಲ. ನೀನು ಅವರನ್ನು ಮುನ್ನಡೆಸಿ 
ಕೊಂಡೇ ಹೋದೆ. ರಾತ್ರಿಯಲ್ಲಿ ಅವರಿಂದ ಅಗ್ನಿ 
ಸ್ತಂಭವನ್ನು ತೆಗೆದುಬಿಡಲಿಲ್ಲ. ಅವರ ದಾರಿಗೆ ಬೆಳ 
ಕನ್ನು ನೀಡುತ್ತಾ ಅವರು ಹೋಗತಕ್ಕ ದಾರಿಯಲ್ಲಿ 
ಮುನ್ನಡೆಸಿದೆ. 

ಅವರು ಬುದ್ಧಿವಂತರಾಗುವಂತೆ ನಿನ್ನ ಒಳ್ಳೆಯ ಆತ್ಮ 
ನನ್ನು ಕೊಟ್ಟೆ. ಮನ್ನವನ್ನು ಅವರಿಗೆ ಆಹಾರವಾಗಿ 
ಕೊಟ್ಟೆ ಅವರು ಬಾಯಾರಿದಾಗ ನೀರು ಕೊಟ್ಟೆ 
ನಲವತ್ತು ವರುಷ ಅವರನ್ನು ಸಾಕಿದೆ. ಆ ಮರು 
ಭೂಮಿಯಲ್ಲಿ ಅವರಿಗೆ ಬೇಕಾದದ್ದೆ ದೊರಕಿತು. 
ಅವರ ಬಟ್ಟೆಯು ಹರಿದುಹೋಗಲಿಲ್ಲ. ಅವರ 
ಪಾದಗಳು ನೋವಿನಿಂದ ಊದಿಕೊಳ್ಳಲಿಲ್ಲ. 
ಯೆಹೋವನೇ, ನೀನು ಅವರಿಗೆ ರಾಜ್ಯಗಳನ್ನೂ 
ಜನಾಂಗಗಳನ್ನೂ ಕೊಟ್ಟೆ. ಕೆಲವೇ ಜನರು ವಾಸ 
ವಾಗಿದ್ದ ಬಹುದೂರದ ಸ್ಥಳಗಳನ್ನು ಕೊಟ್ಟೆ. 
ಹೆಷ್ಟೋನಿನ ರಾಜನಾದ ಸೀಹೋನನ ನಾಡನ್ನು 
ಮತ್ತು ಬಾಷಾನಿನ ರಾಜನಾದ ಓಗನ ನಾಡನ್ನು 
ಅವರು ಪಡೆದುಕೊಂಡರು. 


652 


26 


27 


28 


ಕೊಟ್ಟೆ. ದ್ರಾಕ್ಸಿಶೋಟವನ್ನು ಎಣ್ಣೆಮರಗಳ 
ತೋಪನ್ನು ಬೇಕಾದಷ್ಟು ಹಣ್ಣಿನ ಮರಗಳನ್ನು 
ನೀನು ಅವರಿಗೆ ಕೊಟ್ಟೆ ಅವರ ಹೊಟ್ಟೆ ತುಂಬಿ 
ಕೊಬ್ಬೇರುವಷ್ಟು ಅವರಿಗೆ ಕೊಟ್ಟೆ. ನೀನು 
ಕೊಟ್ಟ ಉತ್ತಮವಾದ ವಸ್ತುಗಳಲ್ಲಿ ಅವರು 
ಆನಂದಿಸಿದರು. 

ಅವರು ನಿನಗೆ ಎದುರುಬಿದ್ದು ನಿನ್ನ ಬೋಧನೆ 
ಯನ್ನು ತಾತ್ಸಾರ ಮಾಡಿದರು; ನಿನ್ನ ಪ್ರವಾದಿ 
ಗಳನ್ನು ಕೊಂದರು. ಆ ಪ್ರವಾದಿಗಳಾದರೋ 
ಜನರನ್ನು ಎಚ್ಚರಿಸಿದರು; ನಿನ್ನ ಬಳಿಗೆ ಹಿಂತಿರುಗು 
ವಂತೆ ಜನರನ್ನು ಪ್ರೋತ್ಸಾಹಿಸಿದರು. ಆದರೆ ನಮ್ಮ 
ಪೂರ್ವಿಕರು ನಿನಗೆ ವಿರೋಧವಾಗಿ ಭಯಂಕರ 
ವಾದ ಕೃತ್ಯಗಳನ್ನು ಮಾಡಿದರು. 

ಆದುದರಿಂದ ಅವರ ಶತ್ರುಗಳು ಅವರನ್ನು ಸದೆ 
ಬಡಿಯುವಂತೆ ಮಾಡಿದೆ. ವೈರಿಗಳು ಅವರಿಗೆ 
ತುಂಬಾ ಕಷ್ಟಕೊಟ್ಟರು. ಕಷ್ಟ ಬಂದಾಗ ನಮ್ಮ 
ಪೂರ್ವಿಕರು ನಿನಗೆ ಮೊರೆಯಿಟ್ಟರು. ಪರಲೋಕ 
ದಿಂದ ನೀನು ಅವರನ್ನು ಆಲ್ಕೆಸಿದೆ. ನಿನ್ನ ಮಹಾ 
ಕರುಣೆಗನುಸಾರವಾಗಿ ನೀನು ಅವರ ಬಳಿಗೆ 
ಜನರನ್ನು ಕಳುಹಿಸಿ ಅವರನ್ನು ಅವರ ವೈರಿಗಳ 
ಕೈಗಳಿಂದ ರಕ್ಷಿಸಿದೆ. 

ನಮ್ಮ ಪೂರ್ನಿಕರಿಗೆ ವಿಶ್ರಾಂತಿ ಸಿಕ್ಕಿದ ಕೂಡಲೇ 
ಅವರು ಮತ್ತೆ ದುಷ್ಕೃತ್ಯಗಳನ್ನು ಮಾಡಲಾರಂಭಿಸಿ 
ದರು. ಆದ್ದರಿಂದ ಆ ವೈರಿಗಳು ಅವರನ್ನು ಸೋಲಿಸಿ 
ಶಿಕ್ಷಿಸುವಂತೆ ನೀನು ಮಾಡಿದೆ. ಅವರು ನಿನ್ನ 
ಸಹಾಯಕ್ಕಾಗಿ ಮೊರೆಯಿಟ್ಟರು. ಪರಲೋಕದಲ್ಲಿ 
ನೀನು ಅವರ ಮೊರೆಯನ್ನು ಕೇಳಿ ಅವರಿಗೆ 





ಅವರ ಸಂತತಿಯವರನ್ನು ಆಕಾಶದ ನಕ್ಚತ್ರ,ಗಳಷ್ಟು 
ಮಾಡಿದೆ. ಅವರ ಪೂರ್ನಿಕರಿಗೆ ಕೊಡುತ್ತೇನೆಂದು 
ವಾಗ್ದಾನ ಮಾಡಿದ ದೇಶಕ್ಕೆ ತಂದೆ. ಅವರು 
ಒಳಹೊಕ್ಕು ದೇಶವನ್ನು ಆಕ್ರಮಿಸಿದರು. 

ಆ ಮಕ್ಕಳು ದೇಶವನ್ನು ಸ್ವಾಧೀನಪಡಿಸಿಕೊಂಡರು; 
ಅಲ್ಲಿ ವಾಸಿಸಿದ್ದ ಕಾನಾನ್ಯರನ್ನು ಓಡಿಸಿದರು. 
ಅವರನ್ನು ಸೋಲಿಸುವಂತೆ ನೀನೇ ಮಾಡಿದೆ. ಆ 
ರಾಜ್ಯಗಳಿಗೆ, ರಾಜರುಗಳಿಗೆ ಅವರು ಮಾಡ 
ಬೇಕೆಂದಿದ್ದನ್ನು ಮಾಡುವಂತೆ ಅವರಿಗೇ ಅವಕಾಶ 
ಮಾಡಿಕೊಟ್ಟಿ.. 

ಬಲಾಢ್ಯ ನಗರಗಳನ್ನು ಸ್ವಾಧೀಪಡಿಸಿಕೊಂಡರು. 
ಉತ್ತಮವಾದ ಭೂಮಿಯನ್ನು ವಶಪಡಿಸಿ 
ಕೊಂಡರು. ಒಳ್ಳೆಯ ವಸ್ತುಗಳಿಂದ ತುಂಬಿದ್ದ ಮನೆ 
ಗಳನ್ನು ಅವರು ವಶಪಡಿಸಿಕೊಂಡರು. ಅಗೆದು 
ತಯಾರಾಗಿದ್ದ ಬಾವಿಗಳನ್ನು ಅವರಿಗೆ ನೀನು 


29 


30 


ಸಹಾಯಮಾಡಿದೆ. ನೀನು ದಯಾಳು! ಈ ರೀತಿ 
ಅನೇಕಸಲ ಆಯಿತು. 

ನೀನು ಅವರನ್ನು ಎಚ್ಚರಿಸಿದೆ. ನನ್ನ ಕಡೆಗೆ ತಿರುಗಿರಿ 
ಎಂದು ಎಚ್ಚರಿಸಿದೆ. ಆದರೆ ಅವರು ಗರ್ವಿಷ್ಟರಾಗಿ 
ನಿನ್ನ ಆಜ್ಞೆಗಳನ್ನು ನಿರಾಕರಿಸಿದರು. ನಿನ್ನ ಆಜ್ಞೆ 
ಗಳನ್ನು ಅನುಸರಿಸುವ ಜನರು ನಿಜವಾಗಿಯೂ 
ಬಾಳುವರು. ನಮ್ಮ ಪೂರ್ವಿಕರು ನಿನ್ನ ಆಜ್ಞೆಯನ್ನು 
ಮುರಿದುಹಾಕಿದರು; ಅವರು ಹಠಮಾರಿಗಳಾಗಿ 
ನಿನಗೆ ವಿಮುಖರಾದರು; ನಿನ್ನ ಮಾತುಗಳನ್ನು 
ಕೇಳದೆ ಹೋದರು. 

ನೀನು ನಮ್ಮ ಪೂರ್ವಿಕರ ವಿಷಯದಲ್ಲಿ ತಾಳ್ಮೆ 
ಯಿಂದಿದ್ದೆ. ನಿನ್ನ ವಿಷಯದಲ್ಲಿ ತಪ್ಪಾಗಿ ನಡೆದು 
ಕೊಳ್ಳಲು ಅನೇಕ ವರ್ಷಗಳವರೆಗೆ ಅವರನ್ನು ಬಿಟ್ಟು 
ಬಿಟ್ಟೆ. ನೀನು ಅವರನ್ನು ನಿನ್ನ ಆತ್ಮನಿಂದ 
ಎಚ್ಚರಿಸಿದೆ; ಅವರನ್ನು ಎಚ್ಚರಿಸಲು ನಿನ್ನ 


31 


32 


3 


ರು 


34 


35 


36 


37 


ಪ್ರವಾದಿಗಳನ್ನು ಕಳುಹಿಸಿದೆ. ಆದರೆ ನಮ್ಮ 
ಪೂರ್ವಿಕರು ಕಿವಿ ಕೊಡಲಿಲ್ಲ. ಆದುದರಿಂದ 
ಪರರಾಜ್ಯದ ಜನರಿಗೆ ಅವರನ್ನು ಒಪ್ಪಿಸಿದೆ. 
ಆದರೂ ನೀನು ದಯಾವಂತನು ಅವರನ್ನು 
ಸಂಪೂರ್ಣವಾಗಿ ನಾಶಮಾಡಲಿಲ್ಲ. ಅವರನ್ನು 
ತೊರೆಯಲಿಲ್ಲ. ನೀನು ಅಂಥಾ ದಯಾಪರನಾದ 
ದೇವರು. 

ನಮ್ಮ ದೇವರೇ, ನೀನು ಮಹಾ ದೇವರು, 
ಭಯಂಕರನೂ ಬಲಿಷ್ಠ ಸೈನಿಕನೂ ಆಗಿರುವ 


653 


ನೆಹೆಮೀಯ 9:31-10:29 


3 ಈ ಕಾರಣಗಳಿಂದ ಶಾಶ್ವತವಾದ ಒಡಂಬಡಿಕೆ 
ಯನ್ನು ನಾವು ನಿನ್ನೊಂದಿಗೆ ಮಾಡುತ್ತೇವೆ. ಆ 
ಒಡಂಬಡಿಕೆಯನ್ನು ನಾವು ಬರವಣಿಗೆಯಲ್ಲಿ 
ಮಾಡುತ್ತೇವೆ. ನಮ್ಮ ನಾಯಕರೂ, ಯಾಜಕರೂ, 
ಲೇವಿಯರೂ ಅದಕ್ಕೆ ಸಹಿ ಮಾಡುವರು ಮತ್ತು 
ಅದಕ್ಕೆ ಮುದ್ರೆಯನ್ನು ಹಾಕುವರು. 


10 ಮುದ್ರೆ ಹಾಕಿದ ಒಹಂಬಡಿಕೆಯಲ್ಲಿದ್ದ ಹೆಸರು 
ಗಳು: ರಾಜ್ಯಪಾಲನಾದ ನೆಹೆಮೀಯ. ಇವನು 





ದೇವರು! ನೀನು ದಯಾಪರನೂ ನಂಬಿಗಸ್ತನೂ 
ಆಗಿರುವಿ. ನಿನ್ನ ಒಡಂಬಡಿಕೆಯನ್ನು ನೆರಷೇರಿಸುವ 
ದೇವರು. ನಾವು ತುಂಬಾ ಸಂಕಟಗಳನ್ನು ಅನು 
ಭವಿಸಿದೆವು. ನಮ್ಮ ಸಂಕಟಗಳು ನಿನಗೆ ವಿಶೇಷ 
ವಾದವುಗಳಾಗಿವೆ. ನಮ್ಮ ಜನರಿಗೆಲ್ಲಾ ತೊಂದರೆ 
ಗಳುಂಟಾದವು. ನಮ್ಮ ನಾಯಕರಿಗೂ ರಾಜ 
ನಿಗೂ ನಮ್ಮ ಯಾಜಕರಿಗೂ ಪ್ರವಾದಿಗಳಿಗೂ 
ಅಶ್ಯೂರ್ಯದ ರಾಜನ ಸಮಯದಿಂದ ಈ ದಿವಸದ 
ತನಕ ಭಯಂಕರ ಕಷ್ಟಗಳು ಬಂದೊದಗಿದವು. 
ಆದರೆ ದೇವರೇ, ನಮಗೆ ಸಂಭವಿಸುವ ಪ್ರತಿ 
ಯೊಂದರಲ್ಲೂ ನಿನ್ನದೇನೂ ತಪ್ಪಿಲ್ಲ. ನೀನು 
ನ್ಯಾಯವಂತನೇ ಸರಿ. ನಾವೇ ತಪ್ಪಿತಸ್ಥರು. 

ನಮ್ಮ ರಾಜರುಗಳು, ನಾಯಕರು, ಯಾಜಕರು 
ಮತ್ತು ನಮ್ಮ ಪೂರ್ವಿಕರು ನಿನ್ನ ಆಜ್ಞೆಯನ್ನು ಅನು 
ಸರಿಸಲಿಲ್ಲ. ನಿನ್ನ ಎಚ್ಚರಿಕೆಯನ್ನು ಲಕ್ಷಕ್ಕೆ ತರಲಿಲ್ಲ. 
ನಮ್ಮ ಪೂರ್ವಿಕರು ನಿನ್ನ ಸೇವೆ ಮಾಡಲಿಲ್ಲ. ತಮ್ಮ 
ಸ್ವಂತ ದೇಶದಲ್ಲಿ ವಾಸಿಸುವಾಗಲೂ ನಿನ್ನ ಸೇವೆ 
ಮಾಡಲಿಲ್ಲ: ಕೆಟ್ಟತನವನ್ನು ನಡಿಸುವುದನ್ನು ನಿಲ್ಲಿಸ 
ಲಿಲ್ಲ. ನೀನು ಕೊಟ್ಟ ಉತ್ತಮ ವಸ್ತುಗಳಲ್ಲಿಯೂ 
ಉತ್ತಮ ಭೂಮಿಯಲ್ಲಿಯೂ ಆನಂದಿಸಿದರು. 
ಅವರಿಗೆ ಬೇಕಾದಷ್ಟು ಜಮೀನಿತ್ತು. ಆದರೂ 
ಅವರು ದುಷ್ಟತನವನ್ನು ನಿಲ್ಲಿಸಲಿಲ್ಲ. 

ಈಗ ನಾವು ಈ ನಾಡಿನಲ್ಲಿ ಗುಲಾಮರಾಗಿದ್ದೇವೆ. 
ಈ ನಾಡಿನ ಫಲವನ್ನು ಮತ್ತು ಇದರಲ್ಲಿ ಬೆಳೆಯುವ 
ಒಳ್ಳೆಯ ಫಸಲುಗಳನ್ನು ಅನುಭವಿಸಲು ನೀನು ಈ 
ನಾಡನ್ನು ನಮ್ಮ ಪೂರ್ವಿಕರಿಗೆ ಕೊಟ್ಟಿ 

ಫಸಲು ಇಲ್ಲಿ ಉತ್ತಮವಾಗಿದೆ. ನಾವು ಪಾಪ 
ಮಾಡಿದ್ದರಿಂದ ನಮ್ಮ ಸುಗ್ಗಿಯು ನಮ್ಮನ್ನಾಳುವ 
ರಾಜರಿಗೆ ಹೋಗಿಬಿಡುತ್ತದೆ. ಆ ರಾಜರುಗಳು 
ನಮ್ಮನ್ನೂ ನಮ್ಮ ದನಕರು ಗಳನ್ನೂ ತಮ್ಮ 
ಹತೋಟಿಯೊಳಗೆ ಇಟ್ಟಿರುತ್ತಾರೆ. ನಮ್ಮನ್ನು 
ತಮಗೆ ಇಷ್ಟಬಂದಂತೆ ನಡಿಸುತ್ತಾರೆ. ಆದುದರಿಂದ 
ನಾವು ಬಹಳ ಸಂಕಟದಲ್ಲಿ ಸಿಕ್ಕಿಕೊಂಡಿದ್ದೇವೆ. 


ಹಕಲ್ಯನ ಮಗನು. ಚಿದ್ದೀಯ, ಸೆರಾಯ, ಅಜರ್ಯ, 
ಯೆರೆಮೀಯ, *ಪಷ್ಟೂರ್‌, ಅಮರ್ಯ, ಮಲ್ಕೀಯ, 
*ಹಟ್ಟೂಷ್‌, ಶೆಬನ್ಯ, ಮಲ್ಲೂಕ್‌, 5ಹಾರೀಮ್‌, 
ಮೆರೇಮೋತ್‌, ಓಬದ್ಯ,"ದಾನಿಯೇಲ್‌, ಗಿನ್ನೆತೋನ್‌, 
ಬಾರೂಕ್‌, 'ಮೆಷುಲ್ಲಾಮ್‌, ಅಬೀಯ, ಮಿಯ್ಯಾ 
ಮೀನ್‌, 'ಮಾಜ್ಯ, ಬಿಲ್ಲೈ ಮತ್ತು ಶೆಮಾಯ ಈ ಎಲ್ಲಾ 
ಯಾಜಕರು ಮುದ್ರೆಹಾಕಿ ಒಡಂಬಡಿಕೆಯಲ್ಲಿ ಹೆಸರು 
ಬರೆಸಿದವರು. 

*ಲೇವಿಯರಲ್ಲಿ ಒಡಂಬಡಿಕೆಗೆ ಸಹಿ ಹಾಕಿದವರು: 
ಅಜನ್ಯನ ಮಗನಾದ ಯೇಷೂವ, ಹೇನಾದಾದ್‌ನ 
ಸಂತತಿಯವನಾದ ಬಿನ್ನೂಯ್‌, ''ಕದ್ದೀಯೇಲ್‌ ಮತ್ತು 
ಅವನ ಸಹೋದರರಾದ ಶೆಬನ್ಯ, ಹೋದೀಯ, ಕೆಲೀಟ, 
ಪೆಲಾಯ ಮತ್ತು ಹಾನಾನ್‌; !!-!2ಮೀಕ, ರೆಹೋಬ್‌, 
ಹಷಬ್ಯ. ಜಕ್ಕೂರ್‌, ಶೇರೇಬ್ಯ, ಶೆಬನ್ಯ, 'ಹೋದೀಯ, 
ಬಾನೀ, ಮತ್ತು ಬೆನೀನೂ. 

ಒಡಂಬಡಿಕೆಗೆ ಸಹಿ ಹಾಕಿದ ನಾಯಕರುಗಳು: 
ಪರೋಷ್‌, ಪಹತ್‌ಮೋವಾಬ್‌, ಏಲಾಮ್‌, ಜತ್ತೂ 
ಬಾನೀ, '*ಬುನ್ನೀ, ಅಜಾದ್‌, ಬೇಬೆ 16 ಅದೋನೀಯ, 
ಬಿಗ್ವೈ ಆದೀನ್‌, '7ಆಟೇರ್‌, ಹಿಜ್ಕೀಯ, ಆಜ್ಜೂರ್‌, 
'ಹೋದೀಯ, ಹಾಷುಮ್‌, ಬೇಚ್ಛೆ, ಔೌಹಾರೀಫ್‌, 
ಅನಾತೋತ್‌, ನೇಬೈ, ಸಮಗ್ಲೀಯಾಷ್‌, ಮೆಷು 
ಲ್ಲಾಮ್‌, ಹೇಜೀರ್‌, ?'ಮೆಷೇಜಬೇಲ್‌, ಚಾದೋಕ್‌, 
ಯದ್ದೂವ, 2ಫೆಲಟ್ಯ, ಹಾನಾನ್‌, ಅನಾಯ, 
ಚಹೋಷೇಯ, ಹನನ್ಯ, ಹಷ್ಟೂಬ್‌, 2-ಹಲೋಹೇಷ, 
ಪಿಲ್ವ ಶೋಬೇಕ್‌, ನ ರೆಹೂಮ್‌, ಹಷಬ್ನ, ಮಾಸೇಯ, 
ಅಹೀಯ, ಹಾನಾನ್‌, ಅನಾನ್‌, 2ಮಲ್ಲೂಕ್‌, 
ಹಾರಿಮ್‌ ಮತ್ತು ಬಾನ. 

28-3ಓಗೆ ಇವರೆಲ್ಲಾ ಯೆಹೋವನಿಗೆ ಒಂದು ವಿಶೇಷ 
ವಾದ ವಾಗ್ದಾನವನ್ನು ಮಾಡಿದರು. ತಾವು ವಾಗ್ದಾನವನ್ನು 
ನೆರವೇರಿಸದೆ ಹೋದಲ್ಲಿ ಸಂಕಟ ಬಾಧೆಗಳು ಪ್ರಾಪ್ತ 
ವಾಗುವಂತೆ ಯೆಹೋವನನ್ನು ಕೇಳಿಕೊಂಡರು. ಇವ 
ರೆಲ್ಲಾ ದೇವರ ನೀತಿ ನಿಯಮಗಳನ್ನು ಅನುಸರಿಸುತ್ತೇ 
ವೆಂದು ಮಾತುಕೊಟ್ಟರು. ಆ ನೀತಿ ನಿಯಮಗಳನ್ನು 





ನೆಹೆಮೀಯ 10:30-11:1 


ಯೆಹೋವನು ತನ್ನ ಸೇವಕನಾದ ಮೋಶೆಯ ಮೂಲಕ 
ನಮಗೆ ಕೊಟ್ಟನು. ಮೇಲೆ ಕಾಣಿಸಿದ ಹೆಸರುಗಳಲ್ಲದೆ 
ಉಳಿದ ಜನರು, ಯಾಜಕರು, ಲೇವಿಯರು, ದ್ವಾರ 
ಪಾಲಕರು, ಗಾಯಕರು, ದೇವಾಲಯದ ಸೇವಕರು 
ಮತ್ತು ಇಸ್ರೇಲಿನ ಜನರು ತಮ್ಮ ಸುತ್ತಲು ವಾಸಿಸುವ ಜನ 
ರಿಂದ ಪ್ರತ್ಯೇಕಿಸಲ್ಬಟ್ಟರು. ದೇವರ ವಿಧಿನಿಯಮಗಳನ್ನು 
ಅನುಸರಿಸುವುದಕ್ಕಾಗಿ ತಮ್ಮ ಹೆಂಡತಿ ಮಕ್ಕಳೊಂದಿಗೆ 
ಪ್ರತ್ಯೇಕಿಸಿಕೊಂಡರು. ದೇವರಿಗೆ ಮಾಡಿದ ಒಡಂಬಡಿಕೆ 
ಯನ್ನು ನಡೆಸಿಕೊಡಲು ಒಪ್ಪಿದರು ಮತ್ತು ಹಾಗೆ ಮಾಡ 
ದಿದ್ದಲ್ಲಿ ದೇವರಿಂದ ಸಂಕಟ ವ್ಯಾಧಿಗಳನ್ನು ಸ್ವೀಕರಿಸಲೂ 
ಒಪ್ಪಿದರು. 

30" ನಮ್ಮ ಗಂಡು ಮತ್ತು ಹೆಣ್ಣಮಕ್ಕಳು ನಮ್ಮ 
ಸುತ್ತಲಿರುವ ಅನ್ಯರನ್ನು ಮದುವೆಯಾಗಲು ಬಿಡುವು 
ದಿಲ್ಲ'' ಎಂದು ಪ್ರತಿಜ್ಞಿಮಾಡಿದರು. 

31""ಸಬ್ಬತ್‌ದಿನದಲ್ಲಿ ಯಾವ ಕೆಲಸವನ್ನೂ ಮಾಡುವು 
ದಿಲ್ಲವೆಂದು ಪ್ರಮಾಣಮಾಡುತ್ತೇವೆ. ನಮ್ಮ ಸುತ್ತಮುತ್ತ 
ಲಿನ ಜನರು ಸಬ್ಬತ್‌ ದಿನದಲ್ಲಿ ಮಾರಲು ದವಸಧಾನ್ಯವ 
ನ್ನಾಗಲೀ ಬೇರೆ ವಸ್ತುಗಳನ್ನಾಗಲೀ ತಂದರೆ ನಾವು ಆ 
ಸಬ್ಬತ್‌ ದಿನದಲ್ಲಿ ಮತ್ತು ಇತರ ಯಾವುದೇ ಹಬ್ಬದ ದಿನ 
ದಲ್ಲಿ ಅವುಗಳನ್ನು ಕೊಂಡುಕೊಳ್ಳುವುದಿಲ್ಲ. ಪ್ರತಿ 
ಏಳನೆಯ ವರ್ಷ ನಾವು ನೆಡುವುದೂ ಇಲ್ಲ ಹೊಲದಲ್ಲಿ 
ಕೆಲಸ ಮಾಡುವುದೂ ಇಲ್ಲ. ನಮಗೆ ಬೇರೆಯವರು ಕೊಡ 
ಬೇಕಾಗಿರುವ ಸಾಲವನ್ನು ಏಳನೆಯ ವರ್ಷದಲ್ಲಿ ವಜಾ 
ಮಾಡುತ್ತೇವೆ. 

>" ದೇವಾಲಯವನ್ನು ನಡಿಸುವ ಖರ್ಚಿನ ಜವಾ 
ಬ್ಹಾರಿಕೆಯನ್ನು ನಾವು ಹೊರುತ್ತೇವೆ. ನಾವು ಒಂದು ಬೆಳ್ಳಿ 
ನಾಣ್ಯವನ್ನು ಪ್ರತಿವರ್ಷ ನಮ್ಮ ದೇವರಿಗೆ ಕಾಣಿಕೆ 
ಕೊಡುತ್ತೇವೆ. ಇದು ದೇವಾಲಯದ ಕೆಲಸ ಕಾರ್ಯ 
ಗಳಿಗೆ ಉಪಯೋಗಿಸಲ್ಪಹಬೇಕು. *ಪ್ರತಿದಿನ ದೇವಾಲ 
ಯದೊಳಗೆ ಮೇಜಿನ ಮೇಲೆ ಇಡುವ ರೊಟ್ಟಿಗಳಿ 
ಗಾಗಿಯೂ ದಿನನಿತ್ಯದ ಸರ್ವಾಂಗಹೋಮಗಳಿಗೂ 
ಧಾನ್ಯಸರ್ಮರ್ಪಣೆಗೂ ಈ ಹಣವನ್ನು ಉಪಯೋಗಿಸಿರಿ. 
ಅಮವಾಸ್ಯೆ, ಸಬ್ಬತ್‌ ಮತ್ತು ಇತರ ವಿಶೇಷ ಸಭಾ 
ಕೂಟಗಳಲ್ಲಿ ಮಾಡುವ ಯಜ್ಞಗಳಿಗಾಗಿ ಈ ಹಣವನ್ನು 
ಉಪಯೋಗಿಸಿರಿ. ಇಸ್ರೇಲರನ್ನು ಶುದ್ಧರನ್ನಾಗಿ ಮಾಡುವ 
ಪವಿತ್ರ ಯಜ್ಞಗಳಿಗಾಗಿ ಮತ್ತು ಪಾಪಪರಿಹಾರಕ ಯಜ್ಞ 
ಗಳಿಗಾಗಿ ಈ ಹಣವನ್ನು ಉಪಯೋಗಿಸಿರಿ. ನಮ್ಮ ದೇವರ 
ಆಲಯದ ಯಾವುದಕ್ಕೆ ಬೇಕಾದರೂ ಈ ಹಣವನ್ನು 
ಉಪಯೋಗಿಸಿರಿ. 

3" ನಾವು ಅಂದರೆ ಯಾಜಕರು, ಲೇವಿಯರು ಮತ್ತು 
ಇತರ ಜನರು ಒಟ್ಟಾಗಿ ಸೇರಿ ದೇವಾಲಯದಲ್ಲಿ ಯಜ್ಞ 
ಹೋಮಗಳನ್ನರ್ಪಿಸುವುದಕ್ಕೆ ಬೇಕಾದ ಕಟ್ಟಿಗೆಯನ್ನು 








654 


ಪ್ರತಿಯೊಂದು ಕುಟುಂಬವು ವರ್ಷಕ್ಕೊಮ್ಮೆ ತಮಗೆ 
ನಿಗಿತವಾದ ಸಮಯದಲ್ಲಿ ತಂದು ಒದಗಿಸುವುದಕ್ಕೆ ಚೀಟು 
ಹಾಕಿದೆವು. ಧರ್ಮಶಾಸ್ತ್ರದಲ್ಲಿ ಬರೆದಂತೆಯೇ ನಾವು 
ಮಾಡಬೇಕಲ್ಲಾ! 

35""ನಮ್ಮ ಬೆಳೆಗಳಲ್ಲಿ ಮತ್ತು ಹಣ್ಣಿನ ಮರಗಳಲ್ಲಿ ಬೆಳೆದ 
ಪ್ರಥಮ ಫಲಗಳನ್ನೆಲ್ಲಾ ಪ್ರತಿವರ್ಷ ದೇವಾಲಯಕ್ಕೆ 
ತಂದು ಅರ್ಪಿಸುವುದಕ್ಕೆ ಒಪ್ಪಿಕೊಂಡೆವು. 

36"" ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ನಾವು 
ನಮ್ಮ ಚೊಚ್ಚಲು ಮಕ್ಕಳನ್ನು, ಚೊಚ್ಚಲು ದನ, ಕುರಿ, 
ಆಡುಗಳನ್ನು ದೇವಾಲಯದಲ್ಲಿ ಸೇವೆಮಾಡುತ್ತಿರುವ 
ಯಾಜಕರಿಗೆ ಒಪ್ಪಿಸುವೆವು. 

37""ಪ್ರಥಮ ಫಲದ ಹಿಟ್ಟನ್ನು, ಪ್ರಥಮ ಫಲದ ಹಣ್ಣು 
ಗಳನ್ನು, ಹೊಸ ದ್ರಾಕ್ಟಾರಸವನ್ನು ಹೊಸ ಎಣ್ಣೆಯನ್ನು 
ಯಾಜಕರಿಗೋಸ್ಕರವಾಗಿ ದೇವಾಲಯದ ಉಗ್ರಾಣಗ 
ಳಲ್ಲಿ ತಂದಿಡುವೆವು. ನಮ್ಮ ಬೆಳೆಗಳಲ್ಲಿ ಹತ್ತನೆಯ ಒಂದು 
ಭಾಗವನ್ನು ಲೇವಿಯರಿಗೆ ತಂದುಕೊಡುವೆವು. ನಾವು 
ಕೆಲಸ ಮಾಡುತ್ತಿರುವ ಊರುಗಳಿಂದ ಲೇವಿಯರು 
ಇವುಗಳನ್ನು ತೆಗೆದುಕೊಳ್ಳಬೇಕು. ನಮ್ಮಿಂದ ಆಕಾಣಿಕೆ 
ಗಳನ್ನು ಅವರು ಸ್ವೀಕರಿಸುವಾಗ ಆರೋನನ ವಂಶದವ 
ರಾದ ಯಾಜಕನೊಬ್ಬನು ಅವರ ಜೊತೆಯಲ್ಲಿ ಇರ 
ಬೇಕು. ಲೇವಿಯರು ಆ ಕಾಣಿಕೆಗಳನ್ನು ದೇವಾಲಯಕ್ಕೆ 
ತಂದು ಅದರ ಉಗ್ರಾಣಗಳಲ್ಲಿ ಶೇಖರಿಸಿಡಬೇಕು. 
ಇಸ್ರೇಲ್‌ ಜನರು ಮತ್ತು ಲೇವಿಯರು ತಮ್ಮ ಕಾಣಿಕೆ 
ಗಳಾದ ದವಸಧಾನ್ಯ ಹೊಸ ದ್ರಾಕ್ಟಾರಸ, ಎಣ್ಣೆ ಇವು 
ಗಳನ್ನು ತಂದು ದೇವಾಲಯದ ಉಗ್ರಾಣಗಳಲ್ಲಿ ಇಡ 
ಬೇಕು. ದೇವಾಲಯಕ್ಕೋಸ್ಕರ ಮೀಸಲಾದ ಎಲ್ಲಾ ವಸ್ತು 
ಗಳನ್ನು ಆ ಉಗ್ರಾಣಗಳಲ್ಲಿ ಇಡಬೇಕು. ಕೆಲಸದಲ್ಲಿ 
ನಿರತರಾಗಿರುವ ಯಾಜಕರು, ಗಾಯಕರು, ದ್ವಾರ 
ಪಾಲಕರು ಅಲ್ಲೇ ಇರಬೇಕು. 

""ನಮ್ಮ ದೇವರ ಆಲಯವನ್ನು ನಾವು ನೋಡಿ 
ಕೊಳ್ಳುವುದಾಗಿ ನಾವೆಲ್ಲರೂ ಪ್ರಮಾಣಮಾಡುತ್ತೇವೆ!'' 








ಜಿರುಸಲೇಮಿನಲ್ಲಿ ವಾಸಿಸಲು 
ಹೊಸದಾಗಿ ಬಂದವರು 

ಇಸ್ರೇಲರ ನಾಯಕರುಗಳು ಜಿರುಸಲೇಮ್‌ 
1 | ಬಂದು ನೆಲೆಸಿದ್ದರು. ಬೇರೆ 
ಯಾರು ಪಟ್ಟಣದೊಳಗೆ ನೆಲೆಸಬಹುದೆಂಬುದನ್ನು 
ಉಳಿದ ಇಸ್ರೇಲರು ತೀರ್ಮಾನ ಮಾಡಬೇಕಿತ್ತು. ಆದ್ದ 
ರಿಂದ ಚೀಟು ಹಾಕಿದರು. ಹತ್ತು ಮಂದಿಯಲ್ಲಿ ಒಬ್ಬನು 
ಪರಿಶುದ್ಧ ನಗರವಾದ ಜೆರುಸಲೇಮಿನಲ್ಲಿ ವಾಸಿಸ 
ಬೇಕೆಂದು ಉಳಿದ ಒಂಭತ್ತು ಮಂದಿ ತಮ್ಮ ಸ್ವಂತ ಊರು 
ಗಳಲ್ಲಿ ವಾಸಿಸಬಹುದೆಂದು ಇದರಿಂದ ತಿಳಿದುಬಂತು. 


655 


2ಕೆಲವರು ಜಿರುಸಲೇಮಿನಲ್ಲಿ ವಾಸಿಸುವುದಕ್ಕೆ ತಾವೇ 
ಮುಂದೆ ಬಂದರು. ಉಳಿದವರು ತಾವಾಗಿಯೇ ಮುಂದೆ 
ಬಂದವರನ್ನು ವಂದಿಸಿ ಆಶೀರ್ವದಿಸಿದರು. 


ನೆಹೆಮೀಯ 11:2-22 


ನಾಗಿದ್ದ ಅಹೀಟೂಬನ ಸಂತಾನಕ್ಕೆ ಸೇರಿದವನು.) 
'2ದೇವಾಲಯದೊಳಗೆ ಸೇವೆ ಮಾಡುವ ಎಂಟುನೂರ 
ಇಪ್ಪತ್ತೆರಡು ಮಂದಿ, ಮತ್ತು ಯೆರೋಹಾಮನ ಮಗ 





3ಜಿರುಸಲೇಮಿನಲ್ಲಿ ವಾಸಿಸಿದ ಪ್ರಾಂತ್ಯಾಧಿಕಾರಿಗಳ 
ಪಟ್ಟಿ (ಕೆಲವು ಇಸ್ರೇಲ್‌ ಜನರು, ಯಾಜಕರು, ಲೇವಿ 
ಯರು, ಆಲಯದ ಸೇವಕರು ಮತ್ತು ಸೊಲೊಮೋನನ 
ಸೇವಕರ ಸಂತಾನದವರು ಯೆಹೂದ ಪ್ರಾಂತ್ಯದ ಊರು 
ಗಳಲ್ಲಿ ವಾಸಿಸಿದರು. ಇವರೆಲ್ಲರು ತಮ್ಮ ಊರುಗಳಲ್ಲಿದ್ದ 
ತಮ್ಮ ಸ್ವಂತ ಸ್ಥಳಗಳಲ್ಲಿ ಜೀವಿಸಿದರು. “ಯೆಹೂದ ಮತ್ತು 
ಬೆನ್ಯಾಮೀನನ ಕುಟುಂಬಗಳ ಇತರರು ಜೆರುಸಲೇಮ್‌ 
ನಗರದಲ್ಲಿ ವಾಸಿಸಿದರು.) ಜೆರುಸಲೇಮಿಗೆ ಬಂದ 
ಯೆಹೂದನ ಸಂತಾನದವರು ಯಾರೆಂದರೆ: ಉಜ್ಜೇ 
ಯನ ಮಗನಾದ ಅತಾಯ. (ಉಜ್ಜೀಯನು ಜಿಕರ್ಯನ 
ಮಗ; ಜಿಕರ್ಯನು ಅಮರ್ಯನ ಮಗ; ಅಮರ್ಯನು 
ಶೆಫಟ್ಯನ ಮಗ; ಶೆಫಟ್ಯನು ಮಹಲಲೇಲನ ಮಗ; 
ಮಹಲಲೇಲ ಪೆರೆಚನ ಸಂತಾನದವನು.) ಇನ್ನೊಬ್ಬನು 
ಬಾರೂಕನ ಮಗನಾದ ಮಾಸೇಯ. (ಬಾರೂಕನು 
ಕೊಲ್ಹೋಜಿಯ ಮಗನು; ಕೊಲ್ಹೋಜಿಯು ಹಜಾಯನ 
ಮಗ; ಹಜಾಯನು ಅದಾಯನ ಮಗ; ಅದಾಯನು 
ಯೋಯಾರೀಬನ ಮಗ; ಯೋಯಾರೀಬನು 
ಜೆಕರ್ಯನ ಮಗ; ಜೆಕರ್ಯ ಶೇಲಹನ ಸಂತಾನ 
ದವನು). 6ಪೆರೆಚನ ಸಂತಾನಕ್ಕೆ ಸೇರಿದ ಒಟ್ಟು ನಾನೂರ 
ಅರವತ್ತೆಂಟು ಮಂದಿ ಜೆರುಸಲೇಮ್‌ ನಗರದಲ್ಲಿ ವಾಸಿಸಿ 
ದರು. ಇವರೆಲ್ಲಾ ಧೈರ್ಯಶಾಲಿಗಳಾದ ವೀರರು. 

7ಜಿರುಸಲೇಮಿಗೆ ವಾಸಿಸಲು ಬಂದ ಬೆನ್ಯಾಮಿನನ 
ಸಂತಾನದವರು ಯಾರೆಂದರೆ: ಮೆಷುಲ್ಲಾಮನ ಮಗ 
ನಾದ ಸಲ್ಲು, (ಮೆಷುಲ್ಲಾಮನು ಯೋವೇದನ ಮಗ; 
ಯೋವೇದನು ಪೆದಾಯನ ಮಗ; ಪೆದಾಯನು 
ಕೋಲಾಯನ ಮಗ; ಕೋಲಾಯನು ಮಾಸೇಯ ಮಗ; 
ಮಾಸೇಯು ಈತಿಯೇಲನ ಮಗ; ಈತಿಯೇಲನು 
ಯೆಶಾಯನ ಮಗ) *ಗಬ್ಜೈ ಮತ್ತು ಸಲ್ಲು ಎಂಬವರು 
ಯೆಶಾಯನನ್ನು ಹಿಂಬಾಲಿಸಿದರು. ಹೀಗೆ ಒಟ್ಟು 
ಒಂಬೈನೂರ ಇಪ್ಪತ್ತೆಂಟು ಮಂದಿ. ೨ಜಿಕ್ರಿಯ ಮಗನಾದ 





ನಾದ ಅದಾಯ. ಯೆರೋಹಾಮನು ಪೆಲಲ್ಯನ ಮಗ; 
ಪೆಲಲ್ಯನು ಅಮ್ಜೀಯ ಮಗ; ಅಮ್ಚ್ಜೀಯು ಜಿಕರ್ಯನ 
ಮಗ; ಜಿಕರ್ಯನು ಪಷ್ಣೂರನ ಮಗ್ಗ; ಪಷ್ಣೂರನು 
ಮಲ್ಕೀಯನ ಮಗ. 'ಮಲ್ವೀಯನ ವಂಶದ ಒಟ್ಟು 
ಜನರು ಇನ್ನೂರ ನಲವತ್ತೆರಡು ಮಂದಿ. ಇವರೆಲ್ಲಾ 
ಕುಟುಂಬಗಳ ನಾಯಕರಾಗಿದ್ದರು. ಅಜರೇಲನ ಮಗನು 
ಅಮಷ್ಟೆ, (ಅಜರೇಲನು ಅಹಜ್ಯೆಯ ಮಗ್ಗ; ಅಹಜೈಯು 
ಮೆಪಿಲ್ಲೇಮೋತನ ಮಗ; ಮೆಪಿಲ್ಲೇ ಮೋತನು 
ಇಮ್ಮೇರನ ಮಗ) !*ಈ ವಂಶದವರ ಒಟ್ಟು ಸಂಖ್ಯೆ ನೂರ 
ಇಪ್ಪತ್ತೆಂಟು ಮಂದಿ. ಇವರೆಲ್ಲಾ ಧೈರ್ಯ ಶಾಲಿಗಳಾದ 
ಯು ದ್ಧ ಯೋಧರು. ಇವರ ಮುಖ್ಯಸ್ಥನು 
ಹಗ್ಗೆದೋಲೀಮನ ಮಗನಾದ ಜಬ್ಬೀಯೇಲ.) 
15ಜಿರುಸಲೇಮಿಗೆ ವಾಸಿಸಲು ಬಂದ ಲೇವಿಯರು 
ಹಷ್ಟೂಬನ ಮಗನಾದ ಶೆಮಾಯ; (ಹಷ್ಟೂಬನು 
ಅಜ್ರೀಕಾಮನ ಮಗ; ಅಜ್ರೀಕಾಮನು ಹಷಬ್ಯನ ಮಗ; 
ಹಷಬ್ಯನು ಬುನ್ನೀಯ ಮಗ.); ಶಬ್ಬೆಕ್ಸೆ ಮತ್ತು 
ಯೋಜಾಬಾದ್‌. (ಇವರಿಬ್ಬರೂ ಲೇವಿಯರ ನಾಯ 
ಕರು. ಇವರು ದೇವಾಲಯದ ಹೊರಕೆಲಸಗಳನ್ನು 
ನೋಡಿಕೊಳ್ಳುತ್ತಿದ್ದರು. ''ಮತ್ತನ್ಯ, (ಮತ್ತನ್ಯನು 
ಮೀಕನ ಮಗ; ಮೀಕನು ಜಬ್ಬೀಯ ಮಗ; ಜಬ್ಬೀಯು 
ಆಸಾಫನ ಮಗ. ಆಸಾಫನು ಗಾಯಕರ ನಾಯಕನಾಗಿದ್ದು 
ಪ್ರಾರ್ಥನೆ ಮತ್ತು ಸ್ತುತಿಗೀತೆಗಳಲ್ಲಿ ಜನರನ್ನು 
ನಡೆಸುತ್ತಿದ್ದನು.) ಬಕ್ಕುಕ್ಯ (ಇವನು ತನ್ನ ಸಹೋದರರಲ್ಲಿ 
ಎರಡನೆ ಸ್ಥಾನ ಪಡೆದಿದ್ದನು, ಮತ್ತು ಶಮ್ಮೂವನ ಮಗ 
ನಾದ ಅಬ್ದ, (ಶಮ್ಮೂವನು ಗಾಲಾಲನ ಮಗ; 
ಗಾಲಾಲನು ಯೆದೂತೂನನ ಮಗ.) ಹೀಗೆ ಒಟ್ಟು 
ಇನ್ನೂರ ಎಂಭತ್ತ ನಾಲ್ಕುಮಂದಿ ಲೇವಿಯರು ಪರಿಶುದ್ಧ 
ನಗರದಲ್ಲಿ ವಾಸಿಸಲು ಬಂದರು. '* ದ್ವಾರಪಾಲಕರಲ್ಲಿ 
ಅಕ್ಕೂಬ್‌, ಟಲ್ಕೋನ್‌ ಮತ್ತು ಅವರ ನೂರ ಎಪ್ಪತ್ತೆರಡು 
ಮಂದಿ ಸಹೋದರರು. ಅವರು ನಗರದ ಬಾಗಿಲುಗಳನ್ನು 





ಯೋವೇಲನು ಅವರಿಗೆ ಮುಖ್ಯಸ್ತನಾಗಿದ್ದನು. ಹಸ್ಸೆನೂ 
ವನ ಮಗನಾದ ಯೆಹೂದನು ಜಿರುಸಲೇಮಿನ ಎರಡನೆ 
ಜಿಲ್ಲೆಗೆ ಮುಖ್ಯಸ್ತನಾಗಿದ್ದನು. 10ಜ್ರರುಸಲೇಮಿನೊಳಗೆ 
ವಾಸಿಸಲು ಬಂದ ಯಾಜಕರು ಯಾರೆಂದರೆ: 
ಯೋಯಾರೀಬನ ಮಗನಾದ ಯೆದಾಯ, ಯಾಕೀನ್‌, 
!!ಮತ್ತು ಹಿಲ್ಕೀಯನ ಮಗನಾ ಸೆರಾಯ. (ಹಿಲ್ಕ್ಮೀಯನು 
ಮೆಷುಲ್ಲಾಮನ ಮಗನು; ಮೆಷುಲ್ಲಾಮನು ಚಾದೋ ಕನ 
ಮಗನು; ಚಾದೋಕನು ಮೆರಾಯೋತನ ಮಗನು; 
ಮೆರಾಯೋತನು ದೇವಾಲಯದ ಮೇಲ್ವಿಚಾರಕ 


ಕಾವಲು ಮಾಡುವವರಾಗಿದ್ದರು. 

ಉಳಿದ ಜನರೂ ಯಾಜಕರೂ ಮತ್ತು ಲೇವಿಯರೂ 
ಯೆಹೂದದ ಬೇರೆ ಬೇರೆ ಊರು ಪಟ್ಟಣಗಳಲ್ಲಿ 
ವಾಸಿಸಿದರು. ತಮ್ಮ ತಮ್ಮ ಪೂರ್ವಿಕರು ನೆಲೆಸಿದ ಸ್ಥಳ 
ಗಳಲ್ಲಿಯೇ ನೆಲೆಸಿದರು. ?'ಓಪೇಲ್‌ ಬೆಟ್ಟದಲ್ಲಿ 
ದೇವಾಲಯದ ಸೇವಕರು ವಾಸಿಸಿದರು. ಚೀಹ ಮತ್ತು 
ಗಿಷ್ಟ ಅವರ ಮುಖ್ಯಸ್ತರು. 

2 ಮೀಕ ವಂಶಕ್ಕೆ ಸೇರಿದ ಉಜ್ಜೀಯು ಜಿರುಸಲೇಮಿ 
ನಲ್ಲಿ ಲೇವಿಯರಿಗೆಲ್ಲಾ ಮುಖ್ಯಸ್ಥನಾಗಿದ್ದನು. 


ನೆಹೆಮೀಯ 11:23-12:19 


ಉಜ್ಜೀಯು ಬಾನೀಯ ಮಗ. (ಬಾನೀಯು ಹಷಬ್ಯನ 
ಮಗ್ಗ; ಹಷಬ್ಯನು ಮತ್ತನ್ಯನ ಮಗ; ಮತ್ತನ್ಯನು ಮೀಕನ 
ಮಗ.) ಉಜ್ಜೀಯು ಆಸಾಫನ ಸಂತಾನಕ್ಕೆ ಸೇರಿದವ 
ನಾಗಿದ್ದನು. 'ಗಾಯಕರಾಗಿದ್ದ ಇವರು ದೇವಾಲಯದ 
ಸೇವಾಕಾರ್ಯಗಳಲ್ಲಿ ಹಾಡುತ್ತಿದ್ದರು. ಇವರ ಅನು 
ದಿನದ ಕರ್ತವ್ಯವನ್ನು ರಾಜನೇ ತಿಳಿಸುತ್ತಿದ್ದನು. ಇವರು 
ಅದಕ್ಕೆ ವಿಧೇಯರಾಗುತ್ತಿದ್ದರು. 3ಪೆತಹ್ಯನು ಪ್ರಜೆಗಳ 
ವಿಷಯದಲ್ಲಿ ರಾಜನ ಪ್ರತಿನಿಧಿಯಾಗಿದ್ದನು. (ಪೆತಹ್ಯನು 
ಮೆಷೇಜಬೇಲನ ಮಗ; ಮೆಷೇಜಬೇಲನು ಜೆರಹನ 
ಮಗ; ಜಿರಹನು ಯೆಹೂದನ ಮಗ.) 

ಬಯೆಹೂದ ಸಂಸ್ಥಾನದ ಜನರು ಈ ಪಟ್ಟಣಗಳಲ್ಲಿ 
ವಾಸಿಸಿದರು. ಕಿರ್ಯತರ್ಬ ಮತ್ತು ಸುತ್ತಮುತ್ತಲಿರುವ 
ಚಿಕ್ಕ ಪಟ್ಟಣಗಳಲ್ಲಿ ದೀಬೋನ್‌ ಮತ್ತು ಅದರ 
ಸುತ್ತಲಿರುವ ಚಿಕ್ಕ ಪಟ್ಟಣಗಳಲ್ಲಿ ಯಕಬ್ಜೆಯೇಲ್‌ ಮತ್ತು 
ಅದರ ಸುತ್ತಲಿದ್ದ ಚಿಕ್ಕ ಪಟ್ಟಣಗಳಲ್ಲಿ ವಾಸಿಸಿದರು. 
ಅನಂತರ ಯೇಷೂವ, ಮೋಲಾದ, ಬೇತ್ಬಲೆಟ್‌, 
27ಹಚರ್ಷೂವಲ್‌, ಬೇರ್ಷೆಬ, ಅದರ ಸುತ್ತಲೂ ಇದ್ದ 
ಚಿಕ್ಕ ಪಟ್ಟಣಗಳಲ್ಲಿ, ಚಿಕ್ಸಗ್‌, ಮೆಕೋನ, ಮತ್ತು 
ಸುತ್ತಲಿದ್ದ ಚಿಕ್ಕ ಪಟ್ಟಣಗಳು ಏನ್ರಿಮ್ಮೋನ್‌, ಚೊರ್ರ, 
ಯರ್ಮೂತ್‌, ಜನೋಹ, ಅದುಲ್ಲಾಮ್‌, ಅದರ 
ಸುತ್ತಲಿದ್ದ ಚಿಕ್ಕ ನಗರಗಳು ಲಾಕೀಷ ಅದರ ಸುತ್ತಲಿದ್ದ 
ಹೊಲಗಳು ಅಜೇಕ ಅದರ ಸುತ್ತಲಿದ್ದ ಚಿಕ್ಕ ಪಟ್ಟಣಗಳು. 
ಹೀಗೆ ಯೆಹೂದ ಪ್ರಾಂತ್ಯದ ಜನರು ಬೇರ್ಷೆಬದಿಂದ 
ಹಿಡಿದು ಹಿನ್ನೋಮ್‌ ಕಣಿವೆಯ ತನಕ ಬೇರೆ ಬೇರೆ 
ಪಟ್ಟಣಗಳಲ್ಲಿ ವಾಸಿಸಿದರು. 

*'ಗೆಬದ ಬೆನ್ಯಾಮೀನ ವಂಶದ ಜನರು 
ಮಿಕ್ಕಾಷಿನಲ್ಲಿಯೂ, ಅಯ್ಯಾ, ಬೇತೇಲ್‌ ಮತ್ತು 
ಸುತ್ತಲಿದ್ದ ಸಣ್ಣ ಪಟ್ಟಣಗಳಲ್ಲಿಯೂ ನೆಲೆಸಿದರು. 
ಅನಾತೋತ್‌  ನೋಬ್‌ ಮತ್ತು ಅನನ್ಯ, 
ಹಾಚೋರ್‌, ರಾಮಾ, ಮತ್ತು ಗಿತ್ತಯಿಮ್‌, 
**ಹಾದೀದ್‌, ಚಿಬೋಮಿಮ್‌, ಮತ್ತು ನೆಬಲ್ಲಾಟ್‌, 
ನಲೋದ್‌, ಓನೋ ಮತ್ತು ಗೇಹರಾಷೀಮ್‌ ಶಿಲ್ಪಿ 
ಯವರ ಕಣಿವೆ ಇವುಗಳಲ್ಲಿ ನೆಲೆಸಿದರು. ಲೇವಿ ಕುಲದ 
ವರಲ್ಲಿ ಕೆಲವು ವರ್ಗಗಳವರು ಬೆನ್ಯಾಮೀನರ ಪ್ರದೇಶಕ್ಕೆ 
ಹೋದರು. 











ಯಾಜಕರು ಮತ್ತು ಲೇವಿಯರು 
1 ಗ ಯೆಹೂದ ಪ್ರಾಂತಕ್ಕೆ ಹಿಂತಿರುಗಿದ ಯಾಜಕರ 
ಮತ್ತು ಲೇವಿಯರ ಪಟ್ಟಿ: ಅವರು ಶೆಯಲ್ಲಿ 
ಯೇಲನ ಮಗನಾದ ಜಿರುಬ್ಬಾಬೆಲ್‌ ಮತ್ತು ಯೇಷೂವ 
ನೊಡನೆ ಹಿಂದಿರುಗಿದರು. ಅವರು ಯಾರೆಂದರೆ: 
ಸೆರಾಯ, ಯೆರೆಮೀಯ, ಎಜ್ರ ?ಅಮರ್ಯ, 


656 


ಮಲ್ಲೂಕ್‌, ಹಟ್ಟೂಷ್‌, 3ಶೆಕನ್ಯ, ರೆಹುಮ್‌, 
ಮೆರೇಮೋತ್‌, *ಇದ್ದೋ, ಗಿನ್ನೆತೋನ್‌, ಅಬೀಯ, 
*ಮಿಯ್ಯಾಮೀನ್‌, ಮಾದ್ಯ, ಬಿಲ್ಲ, 6ಶೆಮಾಯ, 
ಯೋಯಾರೀಬ್‌, ಯೆದಾಯ, 'ಸಲ್ಲೂ ಅಮೋಕ್‌, 
ಹಿಲ್ಕ್ಮೀಯ ಮತ್ತು ಯೆದಾಯ. ಇವರೆಲ್ಲಾ ಯಾಜಕರ 
ನಾಯಕರು. ಇವರು ಯೇಷೂವನ ಕಾಲದಲ್ಲಿದ್ದವರು. 

*ಲೇವಿಯವರು ಯಾರೆಂದರೆ: ಯೇಷೂವ, 
ಬಿನ್ನೂಯ, ಕದ್ಮೀಯೇಲ್‌, ಶೆರೇಬ್ಯ, ಯೆಹೂದ ಮತ್ತು 
ಮತ್ತನ್ಯ. ಇವರು ಮತ್ತನ್ಯನಿಗೆ ಸಂಬಂಧಿಕರೂ ಗಾಯಕ 
ರಿಗೆ ಮುಖ್ಯಸ್ತರೂ ಆಗಿದ್ದರು. 

*ಬಕ್ಬುಕ್ಕ ಮತ್ತು ಉನ್ನೀ ಆ ಲೇವಿಯರ ಸಂಬಂಧಿ 
ಕರಾಗಿದ್ದರು. ಕಾರ್ಯಕ್ರಮಗಳಲ್ಲಿ ಇವರು ತಮ್ಮ 
ಸಂಬಂಧಿಕರ ಎದುರು ನಿಲ್ಲುತ್ತಿದ್ದರು. ಯೇಷೂವನು 
ಯೋಯಾಕೀಮನ ತಂದೆ; ಯೋಯಾಕೀಮನು 
ಎಲ್ಯಾಷೀಬನ ತಂದೆ; ಎಲ್ಯಾಷೀಬನು ಯೋಯಾದನ 
ತಂದೆ; !ಯೋಯಾದನು ಯೋನಾತಾನನ ತಂದೆ; 
ಯೋನಾತಾನನು ಯದ್ದೂವನ ತಂದೆ. 

'೭ಯೋಯಾಕೀಮನ ಕಾಲದಲ್ಲಿ ಇವರು ಯಾಜಕರ 
ಕುಟುಂಬಗಳ ನಾಯಕರಾಗಿದ್ದರು. 


ಸೆರಾಯ ಕುಟುಂಬದ ನಾಯಕ ಮೆರಾಯ. 
ಯೆರೆಮೀಯನ ಕುಟುಂಬದ ನಾಯಕ ಹನನ್ಯ. 
3 ಎಜ್ರನ ಕುಟುಂಬದ ನಾಯಕ ಮೆಷುಲ್ಲಾಮ್‌. 


ಅಮರ್ಯನ ಕುಟುಂಬದ ನಾಯಕ 
ಯೆಹೋಹಾನಾನ್‌. 
 ಮಲ್ಲೂಕ್‌ ಕುಟುಂಬದ ನಾಯಕ 


ಯೋನಾತಾನ್‌. ಶೆಬನ್ಯ ಕುಟುಂಬದ ನಾಯಕ 
ಯೋಸೇಫ. 

15 ಹಾರಿಮ್‌ ಕುಟುಂಬದ ನಾಯಕ ಅದ್ನ. 
ಮೆರೇಮೋತ್‌ ಕುಟುಂಬದ ನಾಯಕ ಹೆಲ್ಮೆ, 

16 ಇದ್ದೋವಿನ ಕುಟುಂಬದ ನಾಯಕ ಜಿಕರ್ಯ. 
ಗಿನ್ನೆತೋನನ ಕುಟುಂಬದ ನಾಯಕ 
ಮೆಷುಲ್ಲಾಮ್‌. 

7 ಅಬೀಯ ಕುಟುಂಬದ ನಾಯಕ ಜಿಕ್ರೀ. 
ಮಿನ್ಯಾಮೀನನ ಮತ್ತು ಮಾದ್ಯಾನ ಕುಟುಂಬದ 
ನಾಯಕ ಪಿಲ್ಲೈ. 

18 ಬಿಲ್ಲಾ ಕುಟುಂಬದ ನಾಯಕ ಶಮ್ಮೂವ. 
ಶೆಮಾಯನ ಕುಟುಂಬದ ನಾಯಕ 
ಯೆಹೋನಾತಾನ್‌. 

1೨ ಯೋಯಾರೀಬ್‌ ಕುಟುಂಬದ ನಾಯಕ 
ಮತ್ತೆನೈ. ಯೆದಾಯನ ಕುಟುಂಬದ ನಾಯಕ 
ಉಜ್ಜೀ. 


657 


29 ಕಲ್ಲೈೆಯು ಸಲ್ಲೂ ಕುಟುಂಬದ ನಾಯಕ. 
ಏಬೆರನು ಆಮೋಕ್‌ ಕುಟುಂಬದ ನಾಯಕ. 

21 ಹಷಬ್ಯನು ಹಿಲ್ಕೀಯ ಕುಟುಂಬದ ನಾಯಕ. 
ನೆತನೇಲನು ಯೆದಾಯನ ಕುಟುಂಬದ 
ನಾಯಕ. 


ಎಲ್ಯಾಷೀಬ್‌, ಯೋಯಾದ, ಯೋಹಾನಾನ್‌ 
ಮತ್ತು ಯದ್ದೂವ ಇವರ ಕಾಲಗಳಲ್ಲಿದ್ದ ಲೇವಿಯರ 
ಮತ್ತು ಯಾಜಕರ ಕುಟುಂಬನಾಯಕರ ಹೆಸರುಗಳನ್ನು 
ಪರ್ಶಿಯ ರಾಜನಾದ ದಾರ್ಯವೇಷನ ಆಳ್ವಿಕೆಯಲ್ಲಿ 
ಬರೆಯಲಾಯಿತು. ಎಲ್ಯಾಷೀಬನ ಮಗನಾದ 
ಯೋಹಾನಾನನ ತನಕ ಲೇವಿಕುಲದ ಕುಟುಂಬ 
ನಾಯಕರ ಹೆಸರುಗಳನ್ನು ಚರಿತ್ರಾಪುಸ್ತಕದಲ್ಲಿ ದಾಖಲು 
ಮಾಡಿಯದೆ. *ಲೇವಿಯರಲ್ಲಿ ಇವರು ಮುಖಂಡರು: 
ಹಷಬ್ಯ, ಶೇರೇಬ್ಯ, ಕದ್ಮೀಯೇಲನ ಮಗನಾದ 
ಯೇಷೂವ ಮತ್ತು ಅವನ ಸಹೋದರರು. ಇವರು ತಮ್ಮ 
ಸಹೋದರರ ಎದುರು ನಿಂತು ಸ್ತೋತ್ರ, ಗೀತೆ ಹಾಡು 
ವರು. ಹೀಗೆ ಪರಸ್ಪರ ಹಾಡುವುದು ದೇವರ ಮನುಷ್ಯ 
ನಾದ ದಾವೀದನ ಆಜ್ಞೆಯಾಗಿತ್ತು 

ಬಾಗಿಲುಗಳ ಬಳಿಯಲ್ಲಿದ್ದ ಉಗ್ರಾಣದ ಕೋಣೆ 
ಗಳನ್ನು ಕಾಯುತ್ತಿದ್ದವರು ಯಾರೆಂದರೆ: ಮತ್ತನ್ಯ, 
ಬಕ್ಕುಕ್ಯ, ಓಬದ್ಯ ಮೆಷುಲ್ಲಾಮ್‌, ಟಲ್ಮೋನ್‌ ಮತ್ತು 
ಅಕ್ಕೂಬ್‌. 26ಠ್ರ್ಯ ದ್ವಾರಪಾಲಕರು ಯೋಯಾಕೀಮನ 
ಕಾಲದಲ್ಲಿ ಸೇವೆ ಮಾಡಿದರು. ಯೋಯಾಕೀಮನು 
ಯೇಷೂವನ ಮಗ. ಯೇಷೂವನು ಯೋಚಾದಾಕನ 
ಮಗ. ನೆಹೆಮೀಯನು ರಾಜ್ಯಪಾಲನಾಗಿದ್ದ ದಿನಗಳಲ್ಲಿ 
ಮತ್ತು ಎಜ್ರನು ಯಾಜಕನೂ ಉಪದೇಶಕನೂ ಆಗಿದ್ದ 
ದಿನಗಳಲ್ಲಿ ಸಹ ಈ ದ್ವಾರಪಾಲಕರು ಸೇವೆ ಸಲ್ಲಿಸಿದರು. 


ಜಿರುಸಲೇಮಿನ ಪೌಳಿಗೋಡೆಯ ಪ್ರತಿಷ್ಠೆ 

27ಜನರು ಜೆರುಸಲೇಮಿನ ಪೌಳಿಗೋಡೆಯನ್ನು 
ಪ್ರತಿಷ್ಠಿಸಿದರು. ಅವರು ಎಲ್ಲಾ ಲೇವಿಯರನ್ನು ನಗರಕ್ಕೆ 
ಕರೆತಂದು ಪ್ರತಿಷ್ಠೆ ಮಾಡಿದರು. ಅವರು ದೇವರಿಗೆ ಸ್ತುತಿ 
ಪದಗಳನ್ನು, ತಾಳ, ಸ್ವರಮಂಡಲ, ಕಿನ್ನರಿಗಳನ್ನು 
ಬಾರಿಸುತ್ತಾ ಹಾಡಿದರು. ೫ ಜರುಸಲೇಮಿನ ಸುತ್ತ 
ಮುತ್ತಲಿದ್ದ ಗಾಯಕರೂ ಒಟ್ಟಾಗಿ ಸೇರುತ್ತಿದ್ದರು. ಅವರು 
ನೆಟೋಫ, ಬೇತ್ವ ಗಿಲ್ಲಾಲ್‌, ಗೆಬ, ಮತ್ತು ಅಜ್ಮಾವೇತ್‌ 
ಎಂಬ ಪಟ್ಟಣಗಳಿಂದ ಬಂದವರಾಗಿದ್ದರು. ಜೆರುಸಲೇ 
ಮಿನ ಸುತ್ತಲೂ ಗಾಯಕರು ಸಣ್ಣ ಸಣ್ಣ ಗ್ರಾಮಗಳನ್ನು 
ಕಟ್ಟಿಕೊಂಡು ವಾಸವಾಗಿದ್ದರು. 

ಆದ್ದರಿಂದ ಯಾಜಕರೂ ಲೇವಿಯರೂ ಶಾಸ್ತ್ರೋಕ್ತ 
ವಾಗಿ ತಮ್ಮನ್ನು ಶುದ್ಧಪಡಿಸಿಕೊಂಡರು. ಅನಂತರ 


ನೆಹೆಮೀಯ 12:20-40 


ಜನರನ್ನೂ ಜೆರುಸಲೇಮಿನ ಗೋಡೆಯನ್ನೂ ಬಾಗಿಲು 
ಗಳನ್ನೂ ಶಾಸ್ತ್ರೋಕ್ತವಾಗಿ ಶುದ್ಧಿ ಮಾಡಿದರು. 

31ನಾನು ಯೆಹೂದದ ನಾಯಕರಿಗೆ ಗೋಡೆಯ 
ಮೇಲೆ ನಿಂತುಕೊಳ್ಳಲು ಹೇಳಿದೆನು. ಅಲ್ಲದೆ ದೇವರಿಗೆ 
ಕೃತಜ್ಞತಾಸ್ತುತಿ ಮಾಡಲು ಗಾಯಕರ ಎರಡು ದೊಡ್ಡ 
ಗುಂಪುಗಳನ್ನು ಆರಿಸಿಕೊಂಡೆನು. ಒಂದು ಗುಂಪಿನವರು 
ಮೆರವಣಿಗೆಯಿಂದ ಬಲಗಡೆಯಿದ್ದ ತಿಪ್ಪೆಬಾಗಿಲಿನ ಕಡೆ 
ಹೋದರು. *ಹೋಷಾಯ ಮತ್ತು ಯೆಹೂದ್ಯರ 
ನಾಯಕರಲ್ಲಿ ಅರ್ಧ ಮಂದಿ ಗಾಯಕರನ್ನು ಹಿಂಬಾಲಿ 
ಸುತ್ತಾ ಹೋದರು. ಅಜರ್ಯ, ಎಜ್ರ, ಮೆಷುಲ್ಲಾಮ್‌, 
ಯೆಹೂದ, ಬೆನ್ಯಾಮೀನ್‌, ಶೆಮಾಯ ಮತ್ತು 
ಯೆರೆಮೀಯ ಸಹ ಗಾಯಕರನ್ನು ಹಿಂಬಾಲಿಸಿದರು. 
ತುತೂರಿಗಳನ್ನು ಹಿಡಿದುಕೊಂಡಿದ್ದ ಕೆಲವು 
ಯಾಜಕರೂ ಅವರನ್ನು ಹಿಂಬಾಲಿಸುತ್ತಾ ಗೋಡೆಯ 
ತನಕ ಬಂದರು. ಜೆಕರ್ಯನೂ ಅವರನ್ನು ಹಿಂಬಾಲಿ 
ಸಿದನು. (ಜೆಕರ್ಯನು ಯೋನಾತಾನನ ಮಗ; 
ಯೋನಾತಾನನು ಶೆಮಾಯನ ಮಗ; ಶೆಮಾಯನು 
ಮತ್ತನ್ಯನ ಮಗ; ಮತ್ತನ್ಯನು ಮೀಕಾಯನ ಮಗ; 
ಮೀಕಾಯನು ಜಕ್ಕೂರನ ಮಗ; ಜಕ್ಕೂರನು ಆಸಾಫನ 
ಮಗ.) ಅಲ್ಲಿ ಆಸಾಫನ ಸಹೋದರರಾದ ಶೆಮಾಯ, 
ಅಜರೇಲ್‌, ಮಿಲಲೈ, ಗಿಲಲೈ, ಮಾಯ್ಕೆ, ನೆತನೇಲ್‌, 
ಯೆಹೂದ ಮತ್ತು ಹನಾನೀ ಇದ್ದರು. ದೇವಮನುಷ್ಯ 
ನಾದ ದಾವೀದನು ತಯಾರಿಸಿದ್ದ ವಾದ್ಯಗಳು ಅವರ ಬಳಿ 
ಯಲ್ಲಿದ್ದವು. ಎಜ್ರನು ಗೋಡೆಯನ್ನು ಪ್ರತಿಷ್ಠೆ ಮಾಡಲು 
ಒಂದು ತಂಡದ ಜನರನ್ನು ತನ್ನೊಂದಿಗೆ ಕರೆದುಕೊಂಡು 
ಹೋದನು. *'ಅವರು ಬುಗ್ಗೆ ಬಾಗಿಲಿನೊಳಗೆ ಪ್ರವೇಶಿಸಿ, 
ಮೆಟ್ಟಲುಗಳನ್ನು ಹತ್ತಿ ದಾವೀದ ನಗರದ ತನಕ 
ಹೋದರು. ಈಗ ಅವರು ನಗರದ ಗೋಡೆಯನ್ನು ಹತ್ತಿ 
ದಾವೀದನ ಮನೆಯ ಮೇಲ್ಲಡೆಯಿಂದ, ""ನೀರು'' ಎಂಬ 
ದ್ವಾರದ ಕಡೆಗೆ ಹೋದರು. 

ಗಾಯಕರ ಇನ್ನೊಂದು ಗುಂಪು ಮೊದಲಿನವರನ್ನು 
ಎದುರುಗೊಳ್ಳುವಂತೆ ಎಡಗಡೆಗೆ ತಿರುಗಿದರು. ನಾನು 
ಅವರನ್ನು ಹಿಂಬಾಲಿಸುತ್ತಾ ಗೋಡೆಯ ಮೇಲೆ ಬಂದೆನು. 
ಅರ್ಧಜನರು ಅವರನ್ನು ಹಿಂಬಾಲಿಸಿ ಕುಲುಮೆಯ 
ಬುರುಜು ದಾಟಿ ಅಗಲದ ಗೋಡೆಗೆ ಬಂದರು. 
3 ಆಮೇಲೆ ಅವರು ಎಫ್ರಾ,ಯಿಮನ ದ್ವಾರ, ಹಳೇ ದ್ವಾರ, 
ಮತ್ತು ""ಮೀನು'' ಎಂಬ ದ್ವಾರ ಇವುಗಳ ಮೇಲೆ 
ಹಾದುಹೋದರು. ಅವರು ಹನನೇಲ್‌ ಬುರುಜು ಮತ್ತು 
"““ನೂರು'' ಎಂಬ ಬುರುಜುಗಳ ಮೇಲೆ ಹಾದುಹೋಗಿ 
"ಕುರಿ'' ಎಂಬ ದ್ವಾರದವರೆಗೂ ಹೋದರು. ಅವರು 
“ಕಾವಲು ದ್ವಾರ''ದ ಬಳಿ ನಿಂತರು. ಅನಂತರ ಈ 
ಎರಡು ಗಾಯನ ವೃಂದದವರು ದೇವಾಲಯದಲ್ಲಿ ತಮಗೆ 


ನೆಹೆಮೀಯ 12:41-13:9 


ನೇಮಕವಾದ ಸ್ಥಳದಲ್ಲಿನಿಂತರು. ನಾನು ನನ್ನ ಸ್ಥಳದಲ್ಲಿ 
ನಿಂತೆನು. ಅರ್ಧಭಾಗ ಅಧಿಕಾರಿಗಳು ದೇವಾಲಯ 
ದೊಳಗೆ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತರು. *'ಯಾಜಕ 
ರಾದ ಎಲ್ಯಾಕೀಮ್‌, ಮಾಸೇಯ, ಮಿನ್ಯಾಮೀನ್‌, 
ಮೀಕಾಯ, ಎಲ್ಯೋವೇನ್ಯೆ, ಜಿಕರ್ಯ ಮತ್ತು ಹನನ್ಯ 
ತುತ್ತೂರಿಗಳನ್ನು ಹಿಡಿದುಕೊಂಡು ತಮ್ಮ ಸ್ಥಳಗಳಲ್ಲಿ 
ನಿಂತರು. “ಆಮೇಲೆ ಮಾಸೇಯ, ಶೆಮಾಯ, 
ಎಲ್ಯಾಜಾರ್‌, ಉಜ್ಜೀ, ಯೆಹೋಹಾನಾನ್‌ ಮಲ್ಕೀಯ, 
ಏಲಾಮ್‌ ಮತ್ತು ಏಜಿರ್‌ ಯಾಜಕರು ತಮ್ಮ ಸ್ಥಳಗಳಲ್ಲಿ 
ನಿಂತರು. 

ಆಮೇಲೆ ಇಜ್ರಹ್ಯನ ನಾಯಕತ್ವದಲ್ಲಿ ಎರಡುಗುಂಪು 
ಗಾಯಕರು ಹಾಡಲು ಪ್ರಾರಂಭಿಸಿದರು. ಆ ವಿಶೇಷ 
ದಿನದಲ್ಲಿ ಯಾಜಕರು ಹೆಚ್ಚಿನ ಸಂಖ್ಯೆಯಲ್ಲಿ ಯಜ್ಞವನ್ನ 
ರ್ಪಿಸಿದರು. ಜನರೆಲ್ಲಾ ಸಂತೋಷಪಟ್ಟರು. ದೇವರು 
ಅವರಿಗೆಲ್ಲಾ ಅತ್ಯಾನಂದವನ್ನು ಉಂಟುಮಾಡಿದನು; 
ಹೆಂಗಸರೂ ಮಕ್ಕಳೂ ಉತ್ಸಾಹದಿಂದ ಆನಂದಿಸಿದರು; 
ಜೆರುಸಲೇಮಿನಿಂದ ಹೊರಟ ಅವರ ಹರ್ಷಧ್ವನಿಯು 
ಬಹುದೂರದವರೆಗೆ ಕೇಳಿಸಿತು. 

“ಉಗ್ರಾಣಕ್ಕೆ ಮುಖ್ಯಸ್ತರನ್ನು ಆ ದಿನ ಆರಿಸಿದರು. 
ಜನರು ತಮ್ಮ ಪ್ರಥಮಫಲಗಳನ್ನು ಪೈರಿನ ಹತ್ತನೆಯ 
ಒಂದಂಶವನ್ನು ತಂದರು. ಉಗ್ರಾಣದ ಮುಖ್ಯಸ್ತರು 
ಅವುಗಳನ್ನು ಕೋಣೆಯೊಳಗೆ ಶೇಖರಿಸಿಟ್ಟರು. ಎಲ್ಲರೂ 
ಅಚ್ಚುಕಟ್ಟಾಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡು 
ವುದನ್ನು ನೋಡಿ ಜನರು ಸಂತೋಷಪಟ್ಟರು; ಹೆಚ್ಚಾದ 
ವಸ್ತುಗಳನ್ನು ಉಗ್ರಾಣದೊಳಕ್ಕೆ ತಂದರು. “ಯಾಜ 
ಕರೂ ಲೇವಿಯರೂ ತಮ್ಮ ದೇವರಿಗೋಸ್ಕರ ತಮ್ಮ 
ಕೆಲಸಗಳನ್ನು ಮಾಡಿದರು. ಶುದ್ಧೀಕರಣ ಆಚರಣೆಯ 
ಮೂಲಕ ಜನರನ್ನು ಶುದ್ಧರನ್ನಾಗಿ ಮಾಡಿದರು. 
ಗಾಯಕರೂ ದ್ವಾರಪಾಲಕರೂ ತಮ್ಮ ತಮ್ಮ ಕೆಲಸಗಳನ್ನು 
ಮಾಡಿದರು. ದಾವೀದನು ಮತ್ತು ಸೊಲೊಮೋನನು 
ಆಜ್ಞಾಪಿಸಿದ್ದ ಪ್ರಕಾರವೇ ಅವರು ಎಲ್ಲವನ್ನು ಮಾಡಿದರು. 
(ಬಹುಕಾಲದ ಹಿಂದೆ, ದಾವೀದನು ಆಳುತ್ತಿದ್ದಾಗ 
ಆಸಾಫನು ಗಾಯಕರಿಗೆ ನಿರ್ದೇಶನಾಗಿದ್ದನು. ಅವನು 
ದೇವರಿಗಾಗಿ ಅನೇಕ ಕೃತಜ್ಞತಾಗೀತೆಗಳನ್ನೂ ಸ್ತುತಿ 
ಗೀತೆಗಳನ್ನೂ ರಚಿಸಿದ್ದನು.) 

*'ಜಿರುಬ್ಬಾಬೆಲ್‌ ಮತ್ತು ನೆಹೆಮೀಯನ ಕಾಲದಲ್ಲಿ 
ಇಸ್ರೇಲರೆಲ್ಲರೂ ಗಾಯಕರಿಗೆ ಮತ್ತು ದ್ವಾರಪಾಲಕರಿಗೆ 
ಅನುದಿನ ಅಗತ್ಯವಾದವುಗಳನ್ನು ಒದಗಿಸಿಕೊಟ್ಟರು. 





658 


ನೆಹೆಮೀಯನ ಕಡೇ ಆಜ್ಞೆ| ಗಳು 
ಆ ದಿವಸ ಎಲ್ಲಾ ಜನರಿಗೆ ಕೇಳಿಸುವಂತೆ 
1 3 ಮೋಶೆಯ ಗ್ರಂಥಗಳನ್ನು ಓದಲಾಯಿತು. ಅದ 
ರಲ್ಲಿ ಈ ಆಜ್ಞೆಯು ಬರೆಯಲ್ಪಟ್ಟಿದ್ದನ್ನು ಕಂಡು 
ಕೊಂಡರು. ಅದೇನಂದರೆ: ದೇವರ ಸಭೆಯಲ್ಲಿ ಯಾವ 
ಅಮ್ಮೋನ್ಯನಾಗಲೀ ಮೋವಾಬ್ಯನಾ ಗಲೀ ಇರಕೂಡದು. 
ಯಾಕಂದರೆ ಅವರು ಇಸ್ರೇಲರಿಗೆ ಆಹಾರವನ್ನಾಗಲೀ 
ನೀರನ್ನಾಗಲೀ ಕೊಟ್ಟಿರಲಿಲ್ಲ. ಅಲ್ಲದೆ ಅವರು ಬಿಳಾಮ 
ನಿಗೆ ಹಣಕೊಟ್ಟು ಇಸ್ರೇಲರನ್ನು ಶಪಿಸುವಂತೆ ಮಾಡಿ 
ದರು. ಆದರೆ ನಮ್ಮ ದೇವರು ಆ ಶಾಪವನ್ನು ನಮಗೆ 
ಆಶೀರ್ವಾದವಾಗುವಂತೆ ಮಾಡಿದರು. *ಇಸ್ರೇಲರು 
ದೇವರ ಕಟ್ಟಳೆಯನ್ನು ಕೇಳಿ ಅದಕ್ಕೆ ವಿಧೇಯರಾದರು. 
ಅನ್ಯರ ಸಂತತಿಯವರಿಂದ ತಮ್ಮನ್ನು ಪ್ರತ್ಯೇಕಿಸಿ 
ಕೊಂಡರು. 
45ಆದರೆ ಅದಕ್ಕಿಂತ ಮೊದಲು ಎಲ್ಯಾಷೀಬನು 
ದೇವಾಲಯದ ಒಂದು ಕೋಣೆಯನ್ನು ಟೋಬೀಯ 
ನಿಗೆ ಕೊಟ್ಟಿದ್ದನು. ಎಲ್ಯಾಷೀಬನು ದೇವಾಲಯದ 
ಉಗ್ರಾಣದ ಮುಖ್ಯಸ್ಥನಾಗಿದ್ದನು ಮತ್ತು ಟೋಬೀಯನ 
ಪ್ರಾಣ ಸ್ನೇಹಿತನಾಗಿದ್ದನು. ಆ ಕೋಣೆಯಲ್ಲಿ ಧಾನ್ಯ 
ಸಮರ್ಪಣೆಯ ಉಳಿದ ಭಾಗ, ಧೂಪ, ದೇವಾಲಯದ 
ಪಾತ್ರೆಗಳು, ದಶಮಾಂಸದ ದವಸದಾನ್ಯಗಳು, ಹೊಸ 
ದ್ರಾಕ್ಟಾರಸ, ಎಣ್ಣೆ ಇವುಗಳನ್ನೆಲ್ಲಾ ಗಾಯಕರಿಗೂ 
ಲೇವಿಯರಿಗೂ ಮತ್ತು ದ್ವಾರಪಾಲಕರಿಗೂ ಕೊಡು 
ವುದಕ್ಕಾಗಿ ಅಲ್ಲಿಟ್ಟಿದ್ದರು. ಅಲ್ಲಿ ಯಾಜಕರಿಗೆ ಉಡು 
ಗೋರೆಗಳನ್ನು ಸಹ ಇಟ್ಟಿದ್ದರು. ಅದೇ ಕೋಣೆಯನ್ನು 
ಎಲ್ಯಾಷೀಬನು ಟೋಬೀಯನಿಗೆ ಕೊಟ್ಟಿದ್ದನು. 
ಇದೆಲ್ಲಾ ನಡೆಯುತ್ತಿರುವಾಗ ನಾನು ಜಿರುಸಲೇಮಿ 
ನಲ್ಲಿರಲಿಲ್ಲ. ನಾನು ಬಾಬಿಲೋನಿನ ಅರಸನ ಬಳಿಗೆ 
ಹಿಂತಿರುಗಿದ್ದೆನು. ಅರ್ತಷಸ್ತನ ಮೂವತ್ತೆರಡನೆಯ ವರ್ಷ 
ದಲ್ಲಿ ನಾನು ಅವನ ಬಳಿಗೆ ಹೋದೆನು. ಸ್ವಲ್ಪಕಾಲವಾದ 
ಬಳಿಕ ಅರಸನ ಅಪ್ಪಣೆಯೊಂದಿಗೆ ನಾನು ಹಿಂತಿರುಗಿ 
ಜಿರುಸಲೇಮಿಗೆ ಬಂದೆನು. 'ಎಲ್ಯಾಷೀಬನು ಟೋಬೀ 
ಯನಿಗೆ ನಮ್ಮ ದೇವರ ಆಲಯದ ಒಂದು ಕೋಣೆಯನ್ನು 
ಕೊಟ್ಟನೆಂಬ ದುಃಖದ ವಿಷಯವು ನಾನು ಜಿರುಸಲೇಮಿ 
ನಲ್ಲಿದ್ದಾಗ ತಿಳಿಯಿತು. "ಆಗ ನಾನು ಎಲ್ಯಾಷೀಬನು 
ಮಾಡಿದ ಬಗ್ಗೆ ಬಹಳವಾಗಿ ಸಿಟ್ಟುಗೊಂಡೆನು. ಟೋಬೀ 
ಯನು ಉಪಯೋಗಿಸುತ್ತಿದ್ದ ಕೋಣೆಯೊಳಗಿದ್ದ ಅವನ 
ಸಾಮಾನುಗಳನ್ನೆಲ್ಲಾ ಹೊರಕ್ಕೆಳೆದು ಬಿಸಾಕಿದೆನು. 9 





ಇತರ ಲೇವಿಯರಿಗೋಸ್ಕರವಾಗಿಯೂ ಜನರು ಹಣ 
ವನ್ನು ಪ್ರತ್ಯೇಕವಾಗಿಟ್ಟರು. ಲೇವಿಯರೂ ಸಹ 
ಆರೋನನ ವಂಶದ ಯಾಜಕರಿಗಾಗಿ ಹಣವನ್ನು ಪ್ರತ್ಯೇಕ 
ವಾಗಿಟ್ಟರು. 


ಕೋಣೆಗಳನ್ನು ಶುದ್ಧಮಾಡಹಲು ನಾನು ಆಜ್ಞೆ ಮಾಡಿ 
ದೆನು. ಆಮೇಲೆ ದೇವಾಲಯದ ಪಾತ್ರೆಗಳನ್ನು ವಸ್ತು 
ಗಳನ್ನು, ಧಾನ್ಯಸಮರ್ಪಣೆಗಳನ್ನು ಮತ್ತು ಧೂಪವನ್ನು ಆ 
ಕೋಣೆಯೊಳಗೆ ತಂದಿಟ್ಟೆನು. 


659 


0ಲೇವಿಯರಿಗೆ ಸಲ್ಲತಕ್ಕ ಪಾಲನ್ನು ಜನರು ಕೊಡಲಿಲ್ಲ 
ವೆಂಬ ಕಾರಣದಿಂದಾಗಿ ಲೇವಿಯರೂ ಗಾಯಕರೂ 
ಹೊಲದಲ್ಲಿ ಕೆಲಸ ಮಾಡಲು ತಮ್ಮ ಊರುಗಳಿಗೆ 
ಹೊರಟುಹೋದರೆಂಬ ವಿಷಯ ನನಗೆ ತಿಳಿಯಿತು. 
!!ಆಗನಾನು ಅಧಿಕಾರಿಗಳಿಗೆ, "ನೀವು ದೇವರ ಆಲಯ 
ವನ್ನು ನಿರ್ಲಕ್ಷಿಸಿದ್ದೇನು?'' ಎಂದು ಪ್ರಶ್ನಿಸಿದೆನು. 
ಅನಂತರ ನಾನು ಲೇವಿಯರನ್ನು ಒಟ್ಟಾಗಿ ಸೇರಿಸಿ ತಮ್ಮ 
ತಮ್ಮ ಸ್ಥಳಗಳಿಗೆ ಹೋಗಿ ತಮಗೆ ನೇಮಕವಾದ ಕರ್ತವ್ಯ 
ಪಾಲಿಸುವಂತೆ ಹೇಳಿದೆನು. ಆಗ ಯೆಹೂದ ಪ್ರಾಂತದ 
ಪ್ರತಿಯೊಬ್ಬರೂ ತಮ್ಮ ದಶಮಾಂಸ ಧಾನ್ಯ, ದ್ರಾಕ್ಟಾರಸ, 
ಎಣ್ಣೆ ಮುಂತಾದವುಗಳನ್ನು ತಂದುಕೊಟ್ಟರು. ಅವು 
ಗಳನ್ನು ಉಗ್ರಾಣಗಳಲ್ಲಿ ಶೇಖರಿಸಿಡಲಾಯಿತು. 

ಔಯಾಜಕನಾದ ಶೆಲೆಮ್ಯನನ್ನೂ ಬೋಧಕನಾದ 
ಚಾದೋಕನನ್ನೂ ಪೆದಾಯ ಎಂಬ ಲೇವಿಯನನ್ನೂ 
ಉಗ್ರಾಣಗಳಿಗೆ ಮುಖ್ಯಸ್ತರನ್ನಾಗಿ ಮಾಡಿದೆನು. ಮತ್ತನ್ಯನ 
ಮೊಮ್ಮಗನೂ ಜಕ್ಕೂರನ ಮಗನೂ ಆಗಿರುವ 
ಹಾನಾನನ್ನು ಅವರಿಗೆ ಸಹಾಯಕನನ್ನಾಗಿ ನೇಮಿಸಿದೆನು. 
ಇವರು ನಂಬಿಗಸ್ತರಾಗಿದ್ದರು. ತಮ್ಮ ಜನರಿಗೆ ಬೇಕಾದ 
ದವಸವನ್ನು, ಆಹಾರ ಸಾಮಾಗ್ರಿಗಳನ್ನು ಒದಗಿಸುವ 
ಕಾರ್ಯಕ್ಕೆ ಅವರು ಜವಾಬ್ದಾರರಾಗಿದ್ದರು. 

ದೇವರೇ, ನಾನು ಮಾಡಿದ ಈ ಕಾರ್ಯಗಳು ನಿನ್ನ 
ನೆನಪಿನಲ್ಲಿರಲಿ. ನಿನ್ನ ಆಲಯಕ್ಕೂ ಅದರ ಸೇವೆಗಳಿ 
ಗಾಗಿಯೂ ನಾನು ನಂಬಿಗಸ್ತಿಕೆಯಿಂದ ಮಾಡಿರುವ 
ಸೇವೆಯನ್ನೂ ಮರೆಯದಿರು. 

ಆ ದಿವಸಗಳಲ್ಲಿ ಯೆಹೂದದ ಜನರು ಸಬ್ಬತ್‌ 
ದಿನದಲ್ಲಿ ಕೆಲಸ ಮಾಡುವುದನ್ನು ನೋಡಿದೆನು. ಅವರು 
ದ್ರಾಕ್ಷಿಯನ್ನು ತುಳಿದು ದ್ರಾಕ್ಷಾರಸ ತಯಾರಿಸುತ್ತಿದ್ದರು. 
ದವಸಧಾನ್ಯಗಳನ್ನು ಕತ್ತೆಗಳ ಮೇಲೆ ಹೇರಿಸಿಕೊಂಡು 
ಹೋಗುತ್ತಿದ್ದರು. ಬೆಳೆಯನ್ನು ಮಾರಲು ಜೆರುಸ 
ಲೇಮಿಗೆ ಬರುತ್ತಿದ್ದರು. ನಾನು ಅವರನ್ನು ಕಟುವಾಗಿ 
ಎಚ್ಚರಿಸಿ ಇನ್ನು ಮುಂದೆ ಸಬ್ಬತ್‌ ದಿನದಲ್ಲಿ ಪಟ್ಟಣದೊಳಗೆ 
ಏನನ್ನೂ ತರಬಾರದೆಂದು ಆಜ್ಞಾಪಿಸಿದನು. 

16ಜೆರುಸಲೇಮ್‌ ನಗರದಲ್ಲಿ ತೂರ್‌ ದೇಶದ 
ಕೆಲವರು ವಾಸಿಸುತ್ತಿದ್ದರು. ಅವರು ಸಬ್ಬತ್‌ ದಿನದಲ್ಲಿ 
ಖೀನು ಮತ್ತು ಇತರ ವಸ್ತುಗಳನ್ನು ನಗರದೊಳಕ್ಕೆ ತಂದು 
ಮಾರುತ್ತಿದ್ದರು. ಯೆಹೂದ್ಯರು ಅವರಿಂದ ಕೊಂಡು 
ಕೊಳ್ಳುತ್ತಿದ್ದರು. !'ನಾನು ಯೆಹೂದ ಪ್ರಾಂತದ ಗೌರ 
ವಸ್ತ ಜನರಿಗೆ, ""ಇದು ತಪ್ಪು ನೀವು ತಪ್ಪು ಕೆಲಸ ಮಾಡು 
ತ್ತಿದ್ದೀರಿ. ನೀವು ಸಬ್ಬತ್‌ ದಿನವನ್ನು ಅಶುದ್ಧವನ್ನಾಗಿ 
ಮಾಡುತ್ತಿದ್ದೀರಿ. ಅದನ್ನು ಸಾಮಾನ್ಯ ದಿನದಂತೆ ಮಾಡು 
ತ್ತಿದ್ದೀರಿ. `ನಮ್ಮ ಪೂರ್ನಿಕರೂ ಇದೇ ರೀತಿ 
ಮಾಡಿದರು. ಆ ಕಾರಣದಿಂದ ನಮ್ಮ ದೇವರು ಇಂಥಾ 








ನೆಹೆಮೀಯ 13:10-25 


ತೊಂದರೆ ಗಳನ್ನು ನಮ್ಮ ನಗರಕ್ಕೆ ತಂದೊಡ್ಡಿದನು. ನೀವು 
ಸಬ್ಬತ್‌ ದಿನವನ್ನು ಅಶುದ್ಧಮಾಡಿ ನಿಮ್ಮ ಮೇಲೆ ಇನ್ನೂ 
ಹೆಚ್ಚಿನ ಕೋಪವನ್ನು ಬರಮಾಡಿಕೊಳ್ಳುತ್ತಿದ್ದೀರಿ. 
ದೇವರು ಇದಕ್ಕಾಗಿ ಭಯಂಕರ ಶಿಕ್ಷೆಯನ್ನು ಕೊಡುವವ 
ನಾಗಿದ್ದಾನೆ” ಎಂದು ಹೇಳಿದೆನು. 

ಅಲ್ಲದೆ ಶುಕ್ರವಾರ ಸೂರ್ಯಸ್ತಮಾನಕ್ಕಿಂತ ಮುಂಚೆ 
ಜೆರುಸಲೇಮಿನ ಬಾಗಿಲಕದಗಳನ್ನು ಮುಚ್ಚಲು ಆಜ್ಞೆ 
ಯುತ್ತೆನು. ಸಬ್ಬತ್‌ದಿನ ಮುಗಿದ ಬಳಿಕವೇ ಅವುಗಳನ್ನು 
ತೆರೆಯಲು ಅಪ್ಪಣೆಕೊಟ್ಟಿನು. ದ್ವಾರಗಳ ಬಳಿ ನನ್ನ ಕೆಲವು 
ಜನರನ್ನು ನಿಲ್ಲಿಸಿ, ಸಬ್ಬತ್‌ ದಿನದಲ್ಲಿ ಯಾವ ಮೂಟೆ 
ಯನ್ನೂ ನಗರದೊಳಗೆ ತರಲು ಬಿಡಬಾರದು ಎಂದು 
ಅವರಿಗೆ ಆಜ್ಞಾಪಿಸಿದೆನು. 

್ರಂದೆರಡು ಬಾರಿ ವ್ಯಾಪಾರಸ್ತರು ನಗರದ ಹೊರ 
ಗಡೆಯೇ ರಾತ್ರಿಯಲ್ಲಿ ಉಳಿದುಕೊಳ್ಳಬೇಕಾಯಿತು. 
2!ನಾನು ಆ ವ್ಯಾಪಾರಸ್ತರಿಗೆ, ""ನೀವು ಬಾಗಿಲಿಗೆದುರಾಗಿ 
ನಗರದ ಹೊರಗೆ ರಾತ್ರಿ, ಉಳಿದುಕೊಳ್ಳಬಾರದು. ಹಾಗೆ 
ಮಾಡಿದ್ದಲ್ಲಿ ನಿಮ್ಮನ್ನು ದಸ್ತಗಿರಿ ಮಾಡಬೇಕಾಗುವದು'' 
ಎಂದು ಎಚ್ಚರಿಸಿದೆನು. ಅಂದಿನಿಂದ ಅವರು ಸಬ್ಬತ್‌ 
ದಿನದಲ್ಲಿ ನಗರಕ್ಕೆ ವ್ಯಾಪಾರಕ್ಕಾಗಿ ಬರುವುದನ್ನು 
ನಿಲ್ಲಿಸಿದರು. 

ಇದಾದ ಬಳಿಕ ತಮ್ಮನ್ನು ಶುದ್ಧಪಡಿಸಿಕೊಳ್ಳಲು 
ಲೇವಿಯರಿಗೆ ಆಜ್ಞಾಪಿಸಿದೆನು. ಅವರು ಶುದ್ಧಪಡಿಸಿ 
ಕೊಂಡ ಬಳಿಕ ಬಾಗಿಲುಗಳನ್ನು ಕಾಯಲು ಅವರನ್ನು 
ಕಳುಹಿಸಿದೆನು. ಯಾಕಂದರೆ ಸಬ್ಬತ್‌'ದಿನವು ಪವಿತ್ರ ದಿನ 
ವೆಂದು ಎಲ್ಲರೂ ಆಚರಿಸುವಂತೆ ಹೀಗೆ ಮಾಡಿದೆನು. 
ದೇವರೇ ನನ್ನ ಈ ಕಾರ್ಯವನ್ನು ನಿನ್ನ ನೆನಪಿನ 
ಲ್ಲಿಟ್ಟುಕೋ. ನನ್ನ ಮೇಲೆ ದಯವಿಟ್ಟು ನಿನ್ನ ಪ್ರೀತಿಯನ್ನು 
ತೋರಿಸು. 

ಚ ದಿನಗಳಲ್ಲಿ ಕೆಲವು ಮಂದಿ ಯೆಹೂದ್ಯರು 
ಅಷ್ಟೋದ್‌, ಅಮ್ಮೋನ್‌, ಮೋವಾಬ್‌ ಊರುಗಳಿಂದ 
ಹೆಣ್ಣನ್ನು ತಂದು ಮದುವೆ ಮಾಡಿಕೊಂಡದ್ದು ನನ್ನ ನೆನಪಿಗೆ 
ಬಂತು. ಅವರಿಗೆ ಹುಟ್ಟಿದ ಮಕ್ಕಳಲ್ಲಿ ಅರ್ಧದಷ್ಟು 
ಮಂಡಿಗೆ ಯೆಹೂದ್ಯರ ಭಾಷೆಯ ಜ್ಞಾನವೇ ಇರಲಿಲ್ಲ. 
ಅವರು ಅಷ್ಟೋದ್‌, ಅಮ್ಮೋನ್‌, ಮೋವಾಬ್‌, 
ದೇಶಗಳ ಭಾಷೆಗಳನ್ನಾಡುತ್ತಿದ್ದರು. "ನೀವು ತಪ್ಪು 
ಕೆಲಸಮಾಡಿದಿರಿ'' ಎಂದು ಅವರನ್ನು ಶಪಿಸಿದೆನು. 
ಕೆಲವರಿಗೆ ಹೊಡೆದೆನು; ಕೆಲವರ ಕೂದಲು ಎಳೆದು ಕಿತ್ತು 
ಬಿಟ್ಟಿನು. ದೇವರ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಲು ಅವರನ್ನು 
ಒತ್ತಾಯಪಡಿಸಿ, "ನೀವು ಆ ಜನರ ಹೆಣ್ಣು ಮಕ್ಕಳನ್ನು 
ಮದುವೆಯಾಗಬಾರದು. ಅನ್ಯರ ಹೆಣ್ಣುಮಕ್ಕಳು ನಿಮ್ಮ 
ಗಂಡುಮಕ್ಕಳನ್ನು ಮದುವೆಯಾಗದಂತೆ ನೋಡಿ 
ಕೊಳ್ಳಿರಿ. 


ನೆಹೆಮೀಯ 13:26-31 


26೧ಂಥಾ ಮದುವೆಗಳಿಂದಾಗಿ ಸೊಲೊಮೋನನು 
ಪಾಪಕ್ಕೆ ಒಳಗಾದನು ಎಂಬುದು ನಿಮಗೆ ತಿಳಿಯದೋ? 
ಅವನಂಥ ವೈಭವಶಾಲಿ ಅರಸನು ಯಾವ ರಾಜ್ಯ 
ದಲ್ಲಿಯೂ ಇರಲಿಲ್ಲ. ದೇವರು ಸೊಲೊಮೋನನನ್ನು 
ಪ್ರೀತಿಸಿದನು. ಇಡೀ ಇಸ್ರೇಲಿಗೆ ಅವನನ್ನು ಅರಸನನ್ನಾಗಿ 
ಮಾಡಿದನು. ಅಂಥವನೂ ಅನ್ಯ ಸ್ತ್ರೀಯರಿಂದಾಗಿ ಪಾಪ 
ಮಾಡಿದನು. ?'ಈಗ ನೀವು ಸಹ ಅನ್ಯಸ್ತ್ರೀಯರನ್ನು 
ಮದುವೆಯಾಗಿ ದೇವರಿಗೆ ವಿರುದ್ಧವಾಗಿ ಭಯಂಕರ 
ವಾದ ಪಾಪಗಳನ್ನು ಮಾಡುತ್ತಿದ್ದೀರಿ. ನೀವು ದೇವರಿಗೆ 
ವಿಧೇಯರಾಗಲಿಲ್ಲ'' ಎಂದು ಹೇಳಿದೆನು. 

ಪ್ರಧಾನ ಯಾಜಕನಾದ ಎಲ್ಯಾಷೀಬನ ಮಗನಾದ 
ಯೋಯಾದನ ಮಕ್ಕಳಲ್ಲಿ ಒಬ್ಬನು ಹೊರೋನಿನ 
ಸನ್ನಲ್ಲಟನಿಗೆ ಅಳಿಯನಾದನು. ನಾನು ಅವನನ್ನು ಆ 
ಸ್ಥಳದಿಂದ ಹೊರಗೆ ಓಡಿಸಿಬಿಟ್ಟೆನು. 


660 


ನನ್ನ ದೇವರೇ ಆ ಮನುಷ್ಯರನ್ನು ಶಿಕ್ಸಿಸು. ಅವರು 
ಯಾಜಕತ್ವವನ್ನು ಹೊಲಸು ಮಾಡಿದ್ದಾರೆ. ಅದನ್ನು 
ಅವರು ಸಾಮಾನ್ಯವೆಂದೆಣಿಸಿದ್ದಾರೆ. ಯಾಜಕರೊಂದಿಗೆ 
ಮತ್ತು ಲೇವಿಯರೊಂದಿಗೆ ನೀನು ಮಾಡಿದ ಒಡಂಬಡಿಕೆ 
ಯನ್ನು ಅವರು ತಿರಸ್ಕರಿಸಿದ್ದಾರೆ. 30ನಾನು ಯಾಜಕ 
ರನ್ನೂ ಲೇವಿಯರನ್ನೂ ಶುದ್ಧರನ್ನಾಗಿ ಮಾಡಿಕೊಳ್ಳು 
ವಂತೆ ಆಜ್ಞಾಪಿಸಿದೆನು. ಅವರಲ್ಲಿದ್ದ ಅನ್ಯರನ್ನು ಪರರ 
ಬೋಧನೆಗಳನ್ನು ನಾನು ಅವರಿಂದ ತೆಗೆದುಹಾಕಿದೆನು. 
ಲೇವಿಯರಿಗೂ ಯಾಜಕರಿಗೂ ಅವರವರ ಕರ್ತವ್ಯ 
ಗಳನ್ನೂ ಜವಾಬ್ದಾರಿಕೆಗಳನ್ನೂ ತಿಳಿಸಿದೆನು. 31 ಜನರು 
ಕಟ್ಟಿಗೆಯನ್ನೂ ಪ್ರಥಮಫಲಗಳನ್ನೂ ಸರಿಯಾದ 
ಸಮಯದಲ್ಲಿ ತರುವಂತೆ ನಾನು ಆಜ್ಞಾಪಿಸಿದೆನು. ನನ್ನ 
ದೇವರೇ, ಈ ಒಳ್ಳೆಯ ಕಾರ್ಯಗಳನ್ನೆಲ್ಲಾ ಮಾಡಿದ 
ನನ್ನನ್ನು ಮರೆಯಬೇಡ. 


661 


ಎಸ್ನೇರಳು 


ವಷ್ಟಿ ರಾಣಿಯು ರಾಜಾಜ್ಞೆ! ಯನ್ನು ತಿರಸ್ಕರಿಸಿದ್ದು 
ಅಹಷ್ಟೇರೋಷನು ರಾಜನಾಗಿದ್ದಾಗ ನಡೆದ ಘಟನೆ. 
ಹಿಂದೂಸ್ಥಾನದಿಂದ ಇಥಿಯೋಪ್ಯದ ತನಕ ನೂರಿ 
ಪ್ಪಕ್ತೇಳು ಸಂಸ್ಥಾನಗಳನ್ನು ಅವನು ಆಳುತ್ತಿದ್ದನು. 2ಅವನ 
ರಾಜ್ಯದ ರಾಜಧಾನಿ ನಗರವಾಗಿದ್ದ ಶೂಷನ್‌ನಲ್ಲಿಯ 
ಸಿಂಹಾಸನದಿಂದ ಅರಸನು ರಾಜ್ಯವಾಳುತ್ತಿದ್ದನು. 
ತನ್ನ ಆಳ್ವಿಕೆಯ ಮೂರನೆಯ ವರುಷದಲ್ಲಿ ರಾಜ್ಯದ 
ಅಧಿಕಾರಿಗಳಿಗೂ ನಾಯಕರುಗಳಿಗೂ ಒಂದು ಔತಣ 
ವನ್ನು ಏರ್ಪಡಿಸಿದನು. ಮೇದ್ಯ ಪರ್ಶಿಯದ ಎಲ್ಲಾ 
ಸೈನ್ಯಾಧಿಕಾರಿಗಳೂ ಪ್ರಧಾನರೂ ಔತಣದಲ್ಲಿ ಭಾಗವಹಿ 
ಸಿದ್ದರು. "ಔತಣ ಸಮಾರಂಭವು ನೂರೆಂಭತ್ತು ದಿವಸಗಳ 
ತನಕ ಮುಂದುವರೆಯಿತು. ಆ ಸಮಯದಲ್ಲಿ ತನ್ನ 
ರಾಜ್ಯದ ಸಕಲ ವೈಭವವನ್ನೂ ಅರಮನೆಯ ಐಶ್ವರ್ಯ 
ವನ್ನೂ ಅತಿಥಿಗಳಿಗೆ ಪ್ರದರ್ಶಿಸಿದನು. 5ಆ ನೂರೆಂಭತ್ತು 
ದಿವಸಗಳು ಕಳೆದ ಬಳಿಕ ಅಹಷ್ಟೇರೋಷನು ಮತ್ತೆ 
ಇನ್ನೊಂದು ಔತಣವನ್ನು ಒಂದು ವಾರದ ತನಕ ಮುಂದು 
ವರಿಸಿದನು. ಇದು ಅರಮನೆಯ ಒಳ ಉದ್ಯಾನವನದಲ್ಲಿ 
ನಡೆಯಿತು. ಇದಕ್ಕೆ ಶೂಷನ್‌ ನಗರದಿಂದ ಗಣ್ಯರು, 
ಸಾಮಾನ್ಯರು ಎಂಬ ಭೇದಭಾವವಿಲ್ಲದೆ ಎಲ್ಲರೂ 
ಆಮಂತ್ರಿಸಲ್ಪಟ್ಟಿದ್ದರು. ಆ ಒಳ ಉದ್ಯಾನವನವು ಬಿಳಿ 
ಮತ್ತು ನೀಲಿ ಬಣ್ಣಗಳ ಬಟ್ಟೆಗಳಿಂದ ಶೃಂಗರಿಸಲ್ಪಟ್ಟಿತ್ತು. 
ಅವುಗಳನ್ನು ಬಿಳಿ ಮತ್ತು ನೇರಳೆ ಬಣ್ಣದ ದಾರಗಳಿಂದ 
ಬೆಳ್ಳಿಯ ಉಂಗುರಗಳಲ್ಲಿ ಕಟ್ಟಲ್ಪಟ್ಟ ಅಮೃತ ಶಿಲೆಯ 
ಕಂಬಗಳಿಗೆ ತೂಗು ಹಾಕಿದ್ದರು. ಬೆಲೆಬಾಳುವ ಕಲ್ಲು 
ಗಳಿಂದಲೂ ಮುತ್ತು ಚಿಪ್ಪು, ರತ್ನಶಿಲೆಗಳಿಂದಲೂ 
ಅಲಂಕೃತವಾದ ನೆಲದ ಮೇಲೆ ಬೆಳ್ಳಿ ಬಂಗಾರಗಳಿಂದ 
ಮಾಡಿದ್ದ ಆಸನಗಳನ್ನಿಟ್ಟಿದ್ದರು. ' ಅತಿಥಿಗಳಿಗೆ ಬಂಗಾರದ 
ಪಾನಪಾತ್ರೆಯಲ್ಲಿ ದ್ರಾಕ್ಟಾರಸವನ್ನು ಕುಡಿಯಲು 
ಕೊಟ್ಟರು. ಬೇರೆ ಬೇರೆ ವಿಧದ ಪಾತ್ರೆಗಳನ್ನು ಉಪ 
ಯೋಗಿಸಲಾಗಿತ್ತು. ರಾಜನ ಔದಾರ್ಯಕ್ಕೆ ತಕ್ಕಂತೆ 
ದ್ರಾಕ್ಟಾರಸವು ಧಾರಾಳವಾಗಿ ಹಂಚಲ್ಲಡುತ್ತಿತ್ತು ತಮ್ಮ 
ಇಷ್ಟಾನುಸಾರವಾಗಿ ದ್ರಾಕ್ಟಾರಸವನ್ನು ಕುಡಿಯಲು ಅತಿಥಿ 
ಗಳಿಗೆ ಕೊಡಬೇಕೆಂದು ಸೇವಕರಿಗೆ ರಾಜಾಜ್ಞಿಯಾಗಿತ್ತು 








ರಾಜಸೇವಕರು ಆ ಆಜ್ಞೆಯನ್ನು ಪಾಲಿಸಿದರು. *ರಾಜನ 
ಅರಮನೆಯಲ್ಲಿ ವಷ್ಟಿರಾಣಿಯೂ ಅದೇ ಪ್ರಕಾರ 
ಸ್ತ್ರೀಯರಿಗೂ ಔತಣವನ್ನು ಮಾಡಿಸಿದ್ದಳು. 

10-11ಔತಣದ ಏಳನೆಯ ದಿವಸದಲ್ಲಿ ರಾಜನು ದ್ರಾಕ್ಷಾ 
ರಸ ಕುಡಿದು ಆನಂದಲಹರಿಯಲ್ಲಿದ್ದಾಗ ತನ್ನ ಆಸ್ಥಾನ 
ಕಂಚುಕಿಯರಾದ ಮೆಹೂಮಾನ್‌, ಬಿಜತಾ, 
ಹರ್ಬ್ಜೊೀನಾ, ಬಿಗೆತಾ, ಅಬಗೆತಾ, ಜೀತರ್‌, ಕರ್ಕಸ್‌ 
ಎಂಬ ಏಳು ಮಂದಿಗೆ ಹೋಗಿ ವಷ್ಟಿರಾಣಿಯನ್ನು ತನ್ನ 
ರಾಜಮುಕುಟವನ್ನು ಧರಿಸಿ ಕರೆತರಲು ಆಜ್ಞಾಪಿಸಿದನು. 
ವಷ್ಟಿರಾಣಿಯು ಅತ್ಯಂತ ಸುಂದರಿಯಾಗಿದ್ದಳು. ಆಕೆಯ 
ಸೌಂದರ್ಯವನ್ನು ತನ್ನ ರಾಜ್ಯದ ಅಧಿಕಾರಿಗಳಿಗೆ 
ತೋರಿಸಬೇಕೆಂಬುದು ಅವನ ಅಪೇಕ್ಟೆಯಾಗಿತ್ತು. 

'2ಆಸ್ಥಾನಸೇವಕರು ವಷ್ಟಿರಾಣಿಗೆ ರಾಜಾಜ್ಞೆಯನ್ನು 
ತಿಳಿಸಿದಾಗ ಆಕೆಯು ಬರಲು ನಿರಾಕರಿಸಿದಳು. ಇದರಿಂದ 
ರಾಜನು ಕೋಪೋದ್ರೇಕನಾದನು. [ಕಾನೂನು 
ಮತ್ತು ದಂಡನೆಗಳ ಬಗ್ಗೆ ಪರಿಣಿತರಾಗಿದ್ದ ಮಂತ್ರಿಗಳ 
ಸಲಹೆ ಕೇಳುವುದು ರಾಜನ ವಾಡಿಕೆಯಾಗಿತ್ತು. ಅದೇ 
ಪ್ರಕಾರ ರಾಜನು ತನ್ನ ಸಲಹೆಗಾರರೊಂದಿಗೆ ಈ ವಿಷಯ 
ವನ್ನು ಆಲೋಚಿಸಿದನು. ಇವರು ರಾಜನಿಗೆ ನಿಕಟವರ್ತಿಗ 
ಳಾಗಿದ್ದರು. ಅವರು ಯಾರೆಂದರೆ ಕರ್ಷೆನಾ, ಶೇತಾರ್‌, 
ಅದ್ಮಾತಾ, ತರ್ಷಿಷ್‌, ಮೆರೆಸ್‌, ಮರ್ಸೆನಾ, ಮೆಮೂ 
ಕಾನ್‌ ಎಂಬ ಏಳು ಮಂದಿ ಮೇದ್ಯ ಪಾರಸಿಯ ಪ್ರಮುಖ 
ಅಧಿಕಾರಿಗಳು. 15" ಆಸ್ಥಾನ ಸೇವಕರ ಮೂಲಕ ಹೇಳಿ 
ಕಳುಹಿಸಿದ ರಾಜಾಜ್ಞೆಯನ್ನು ವಷ್ಟಿ ರಾಣಿಯು ನಿರಾಕರಿಸಿ 
ದ್ಹಾಳೆ. ಇಂಥಾ ತಪ್ಪಿಗೆ ಯಾವ ಶಿಕ್ಷೆಯನ್ನು ವಿಧಿಸ 
ಬೇಕು?'' ಎಂದು ವಿಚಾರಿಸಿದನು. 

ಇತರ ಅಧಿಕಾರಿಗಳು ಆಲಿಸುತ್ತಿದ್ದಾಗ ಮೆಮೂಕಾನ್‌ 
ಎದ್ದುನಿಂತು, “ರಾಣಿ ವಷ್ಟಿಯು ತಪ್ಪು ಮಾಡಿದಳು. ರಾಜ 
ನಿಗೆ ವಿರುದ್ಧವಾಗಿ ಮಾತ್ರವೇ ಅಲ್ಲ, ರಾಜ್ಯದ ಸಕಲ 
ನಾಯಕರಿಗೂ ಸಂಸ್ಥಾನಗಳ ಎಲ್ಲಾ ಜನರಿಗೂ ವಿರುದ್ಧ 
ವಾದದ್ದು. ''ಹೇಗೆಂದರೆ; ರಾಣಿಯು ಮಾಡಿದ್ದನ್ನು 
ರಾಜ್ಯದ ಇತರ ಸ್ತ್ರೀಯರು ಕೇಳಿ ತಾವೂ ತಮ್ಮ ಗಂಡಂದಿ 


ರಿಗೆ ಅವಿಧೇಯರಾಗುವರು. ಅವರು ತಮ್ಮ 





ಎಸ್ಸೆ! €ರಳು 1:18-2:10 


ಗಂಡಂದರಿಗೆ, "ರಾಜ ಅಹಷ್ಟೇರೋಷನು ವಷ್ಟಿರಾಣಿ 
ಯನ್ನು ಕರೆದುಕೊಂಡು ಬರಬೇಕೆಂದು ಆಜ್ಞಾಪಿಸಿದನು, 
ಆದರೆ ಆಕೆ ಬರಲಿಲ್ಲ' ಎಂದು ಹೇಳುವರು. 

18": ಪರ್ಶಿಯ ಮತ್ತು ಮೇದ್ಯ ನಾಯಕರುಗಳ ಹೆಂಡತಿ 
ಯರು ಸಹ ವಷ್ಟಿರಾಣಿ ಈ ಹೊತ್ತು ಮಾಡಿದ್ದನ್ನು ಕೇಳಿ 
ದ್ದಾರೆ. ಅವರು ಸಹ ವಷ್ಟಿರಾಣಿಯ ನಡತೆಯಿಂದ 
ಪ್ರೋತ್ಸಾಹಿತರಾಗಿ ರಾಜನ ಮುಖ್ಯ ನಾಯಕರುಗ 
ಳೊಡನೆ ಅದೇ ರೀತಿ ವರ್ತಿಸುವರು. ಇದರಿಂದಾಗಿ 
ಅಗೌರವವೂ ಕೋಪವೂ ತುಂಬಿಕೊಳ್ಳುತ್ತವೆ. 

1°" ಆದುದರಿಂದ ರಾಜನು ಒಪ್ಪುವುದಾದರೆ ನನ್ನ 
ಸಲಹೆ ಏನಂದರೆ, ಅರಸನು ಒಂದು ರಾಜಾಜ್ಞಿಯನ್ನು 
ಹೊರಡಿಸಬೇಕು. ಆ ಆಜ್ಞೆಯು ಪರ್ಶಿಯ ಮತ್ತು ಮೇದ್ಯ 
ರಾಜಶಾಸನಗಳಲ್ಲಿ ಬರೆಯಲ್ಪಡಬೇಕು. ಪರ್ಶಿಯ 
ಮತ್ತು ಮೇದ್ಯ ರಾಜಶಾಸನಗಳು ಎಂದಿಗೂ ಬದಲಾಗು 
ವದಿಲ್ಲ. ರಾಜಾಜ್ಞೆಯು ಏನೆಂದರೆ, ಅರಸನಾದ 
ಅಹಷ್ಟೇರೋಷನ ಸನ್ನಿಧಿಗೆ ರಾಣಿಯು ಪ್ರವೇಶಿಸಲೇ 
ಕೂಡದು. ಮಾತ್ರವಲ್ಲ ರಾಜನು ವಷ್ಟಿ ರಾಣಿಯ ಸ್ಥಾನ 
ವನ್ನು ಆಕೆಗಿಂತ ಉತ್ತಮಳಾದ ಇನ್ನೊಬ್ಬಾಕೆಗೆ ಕೊಡಲಿ. 
ಈ ರಾಜಶಾಸನವು ವಿಶಾಲ ಸಾಮ್ರಾಜ್ಯದ ಎಲ್ಲಾ 
ಕಡೆಗಳಲ್ಲಿ ಪ್ರಕಟಿಸಲ್ಪಟ್ಟಾಗ ಎಲ್ಲಾ ಹೆಂಡತಿಯರು ತಮ್ಮ 
ಗಂಹಂಡಿರಿಗೆ ಗೌರವವನ್ನು ಸಲ್ಲಿಸುವರು. ಶ್ರೇಷ್ಠರೂ 
ಕನಿಷ್ಠರೂ ಆದ ಎಲ್ಲಾ ಸ್ತ್ರೀಯರು ತಮ್ಮ ಗಂಡಂದಿರಿಗೆ 
ಗೌರವವನ್ನು ಸಲ್ಲಿಸುವರು.'' 

ಅರಸನೂ ಅವನ ಪ್ರಮುಖ ಅಧಿಕಾರಿಗಳೂ ಈ 
ಸಲಹೆಯನ್ನು ಕೇಳಿ ಸಂತೋಷಪಟ್ಟರು. ಮತ್ತು 
ಅಹಷ್ಟೇರೋಷ ರಾಜನು ಮೆಮೂಕಾನ್‌ ಹೇಳಿದ ಹಾಗೆ 
ಮಾಡಿದನು. ”ಅಹಷ್ಟೇರೋಷನು ತನ್ನ ರಾಜ್ಯದ ಎಲ್ಲಾ 
ಕಡೆಗಳಿಗೆ, ಎಲ್ಲಾ ಸಂಸ್ಥಾನಗಳಿಗೆ, ಅವರವರ ಭಾಷೆ 
ಯಲ್ಲಿ ಪತ್ರಗಳನ್ನು ಬರೆಯಿಸಿ ರವಾನಿಸಿದನು. ಅವರವರ 
ಭಾಷೆಯಲ್ಲಿ ಬರೆದ ಪತ್ರದಲ್ಲಿ ಪ್ರತಿಯೊಬ್ಬ ಗಂಡಸು ತನ್ನ 
ಸಂಸಾರವನ್ನು ಆಳಬೇಕು ಎಂಬುದಾಗಿ ಬರೆಯಲ್ಪಟ್ಟಿತ್ತು. 





ಎಸ್ತೇರಳನ್ನು ರಾಣಿಯಾಗಿ ಮಾಡಿದ್ದು 

ಎ and ಅರಸನ ಕೋಪವು 

ಇಳಿಯಿತು. ಆಗ ವಷ್ಟಿಯನ್ನೂ ಆಕೆ ಮಾಡಿದ್ದನ್ನೂ 
ಅವಳಿಂದಾಗಿ ತಾನು ಹೊರಡಿಸಿದ ರಾಜಾಜ್ಞೆಯನ್ನೂ 
ನೆನಪಿಗೆ ತಂದುಕೊಂಡನು. ?ಆಗ ರಾಜನ ಸನ್ನಿಧಿ 
ಸೇವಕರು ಈ ಸಲಹೆ ಕೊಟ್ಟರು: ""ರಾಜನಿಗೋಸ್ಕರ 
ರೂಪವತಿಯರಾದ ಕನ್ಯೆಯರನ್ನು ಹುಡುಕಿರಿ. ರಾಜನು 
ತನ್ನ ಸಾಮ್ರಾಜ್ಯದ ಪ್ರತಿಯೊಂದು ಪ್ರಾಂತ್ಯದಲ್ಲೂ 
ನಾಯಕರುಗಳನ್ನು ಆರಿಸಲಿ. ಆ ನಾಯಕರು ಅತ್ಯಂತ 
ರೂಪವತಿಯರಾದ ಕನ್ನಿಕೆಯರನ್ನು ಶೂಷನ್‌ ರಾಜ 


662 


ಧಾನಿಗೆ ಕರೆದುಕೊಂಡು ಬಂದು ಅವರನ್ನು ರಾಜನ 
ಸ್ತ್ರೀಯರೊಡನೆ ಇರಿಸಲಿ. ಆ ಸ್ತ್ರೀಯರು ಮೇಲ್ವಿಚಾರಕ 
ನಾದ ರಾಜನ ಕಂಚುಕಿ ಹೇಗೈಯ ಪರಿಪಾಲನೆಯಲ್ಲಿ ರಲಿ. 
ಬಳಿಕ ಅವರಿಗೆ ಸೌಂದರ್ಯವರ್ಧಕ ಚಿಕಿತ್ಸೆ ಕೊಡಲಿ. 
ಅನಂತರ ರಾಜನಿಗೆ ಇಷ್ಟವಾದ ಕನ್ನಿಕೆಯನ್ನು ವಷ್ಟಿಯ 
ಬದಲಾಗಿ ರಾಣಿಯನ್ನಾಗಿ ಮಾಡಲಿ'' ಎಂದು 
ಹೇಳಿದರು. ಅವರ ಸಲಹೆ ರಾಜನಿಗೆ ಸರಿಯೆನಿಸಿದ್ದರಿಂದ 
ಅವನು ಅದಕ್ಕೆ ಒಪ್ಪಿಕೊಂಡನು. 

5ಆ ಸಮಯದಲ್ಲಿ ಬೆನ್ಯಾಮೀನ್‌ ಕುಲಕ್ಕೆ ಸೇರಿದ 
ಮೊರ್ದೆಕ್ಕೆ ಎಂಬ ಹೆಸರಿನ ಒಬ್ಬ ಯೆಹೂದ್ಯನಿದ್ದನು. 
ಇವನು ಯಾಯೀರನ ಮಗನೂ ಕೀಷನ ಮೊಮ್ಮಗನೂ 
ಆಗಿದ್ದು ರಾಜಧಾನಿಯಾದ ಶೂಷನ್‌ನಲ್ಲಿಯೇ ವಾಸ 
ಮಾಡುತ್ತಿದ್ದನು. "ಬಾಬಿಲೋನಿನ ಅರಸನಾದ ನೆಬೂಕ 
ದ್ಲೆಚ್ಚರನು ಜಿರುಸಲೇಮಿನಿಂದ ಮೊರ್ದೆಕೈಯನ್ನು ಸೆರೆ 
ಹಿಡಿದು ತಂದಿದ್ದನು. ಯೆಹೂದದ ಅರಸನಾದ 
ಯೆಹೋಯಾಕೀನನೊಂದಿಗೆ ಸೆರೆ ಒಯ್ಯಲ್ಪಟ್ಟ ಗುಂಪಿ 
ನೊಂದಿಗೆ ಇವನೂ ಇದ್ದನು. 'ಇವನ ಬಳಿಯಲ್ಲಿ ಇವನ 
ಚಿಕ್ಕಪ್ಪನ ಮಗಳಾದ ಹದೆಸ್ಸಾ ಎಂಬ ಕನ್ನಿಕೆ ಇದ್ದಳು. ಈಕೆ 
ತಂದೆಯೂ ತಾಯಿಯೂ ಇಲ್ಲದ ತಬ್ಬಲಿಯಾಗಿದ್ದಳು. 
ಈಕೆಯ ತಂದೆ ತಾಯಿಗಳು ಸತ್ತಂದಿನಿಂದ ಈಕೆಯನ್ನು 
ಮೊರ್ದೆಕ್ಕೆಯು ತನ್ನ ಮಗಳನ್ನಾಗಿ ಸ್ವೀಕರಿಸಿ ಸಾಕುತ್ತಿ 
ದ್ದನು. ಹದೆಸ್ಸಾಳನ್ನು ಎಸ್ತೇರ್‌ ಎಂಬ ಹೆಸರಿನಿಂದಲೂ 
ಕರೆಯುತ್ತಿದ್ದರು. ತುಂಬಾ ಸೌಂದರ್ಯವತಿಯಾಗಿದ್ದ 
ಈಕೆ ಆಕರ್ಷಕಳಾಗಿದ್ದಳು. 

*ರಾಜಾಜ್ಞಿಯು ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಪ್ರಕಟಿಸ 
ಲ್ಪಟ್ಟಾಗ ಅನೇಕ ಕನ್ಯೆಯರನ್ನು ರಾಜಧಾನಿಯಾದ 
ಶೂಷನ್‌ಗೆ ಕರೆದುಕೊಂಡು ಬಂದರು. ಇವರನ್ನೆಲ್ಲಾ 
ಹೇಗೈಯ ವಶಕ್ಕೆ ಕೊಟ್ಟರು. ಆ ಕನ್ಯೆಯರಲ್ಲಿ ಎಸ್ತೇರಳು 
ಸಹ ಒಬ್ಬಳಾಗಿದ್ದಳು. ಎಸ್ನೇರಳನ್ನೂ ಅರಮನೆಗೆ ಕರೆದು 
ಕೊಂಡು ಹೋಗಿ ಹೇಗೈಯ ವಶಕ್ಕೆ ಕೊಡಲ್ಪಟ್ಟಳು. 
*ಹೇಗೈ ಎಸ್ನೇರಳನ್ನು ಇಷ್ಟಪಟ್ಟನು. ಆಕೆ ಅವನ ಮೆಚ್ಚಿಗೆಗೆ 
ಪಾತ್ರಳಾದಳು. ಆಕೆಗೆ ಅರಮನೆಯಿಂದ ಏಳುಮಂದಿ 
ಸೇವಕಿಯರನ್ನು ಕೊಟ್ಟು ಆಕೆಯ ಊಟೋಪಚಾರ 
ಗಳಲ್ಲಿ ಅಥವಾ ಸೌಂದರ್ಯ ಅಭಿವೃದ್ಧಿಗಾಗಿ ಲೇಪನ 
ವಸ್ತುಗಳ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದನು. 
ಇದಾದ ಬಳಿಕ ಎಸ್ತೇರ್‌ ಮತ್ತು ಆಕೆಯ ಸೇವಕಿಯರನ್ನು 
ಅಂತಃಪುರದ ಉತ್ತಮ ಭಾಗದಲ್ಲಿ ಇಳಿದುಕೊಳ್ಳುವ 
ವ್ಯವಸ್ಥೆ ಮಾಡಿದನು. 

10ತಾನು ಯೆಹೂದ್ಯಳು ಎಂದು ಎಸ್ನೇರಳು ಯಾರಿಗೂ 
ಹೇಳಲಿಲ್ಲ. ತನ್ನ ವಂಶ, ಮನೆ ತನದ ವಿಚಾರವಾಗಿಯೂ 
ಯಾರಿಗೂ ತಿಳಿಸಲಿಲ್ಲ. ಯಾಕಂದರೆ ಮೊರ್ದೆಕೈ ಆಕೆಗೆ 
ತನ್ನ ವಿಷಯವಾಗಿ ಯಾರಿಗೂ ಹೇಳಬಾರದೆಂದು 


663 


ಕಟ್ಟಪ್ಪಣೆ ಮಾಡಿದ್ದನು. ''ಪ್ರತಿದಿನ ಮೊರ್ದೆಕ್ಕೆ ಅಂತಃ 
ಪುರದ ಎದುರಿನಿಂದ ಹೋಗುತ್ತಾ ಬರುತ್ತಾ ಎಸ್ತೇರಳು 
ಹೇಗಿದ್ದಾಳೆಂದೂ ಅವಳಿಗೆ ಮುಂದೆ ಸಂಭವಿಸುವುದನ್ನೂ 
ವಿಚಾರಿಸುತ್ತಿದ್ದನು. 

ಸರದಿಯ ಪ್ರಕಾರ ಒಬ್ಬ ಕನ್ಯೆಯನ್ನು ಅರಸನ ಬಳಿಗೆ 
ಕರೆದೊಯ್ಯುವ ಮೊದಲು ಆಕೆಯು ಹನ್ನೆರಡು ತಿಂಗಳು 
ಕಾಲ ಸೌಂದರ್ಯೋಪಾಸನದ ವಿಧಿಕ್ರಮಗಳನ್ನೆಲ್ಲಾ ನೆರ 
ವೇರಿಸಿರಬೇಕು. ಆರುತಿಂಗಳ ಕಾಲ ರಕ್ತಬೋಳದ 
ಎಣ್ಣೆಯ ಅಭ್ಯಂಜನದಿಂದಲೂ ನಂತರದ ಆರುತಿಂಗಳು 
ಕಾಂತಿವರ್ಧಕ ಲೇಪನ, ಸುಗಂಧ ವಸ್ತುಗಳಿಂದ ಆಕೆಯು 
ಸೌಂದರ್ಯದ ಆರೈಕೆ ಮಾಡಿಸಿಕೊಳ್ಳಬೇಕಾಗಿತ್ತು. 
13ರಾಜನ ಬಳಿಗೆ ಹೋಗುವಾಗ ಆಕೆಗೆ ಏನು ಬೇಕೋ 
ಅದನ್ನು ಅಂತಃಪುರದಿಂದ ಕೊಡಲ್ಪಡುತ್ತಿತ್ತು. 
'*ಮುಸ್ಸಂಜಿಯ ಸಮಯದಲ್ಲಿ ಕನ್ಯೆಯು ರಾಜನಿವಾಸ 
ವನ್ನು ಪ್ರವೇಶಿಸುವಳು. ಮರುದಿವಸ ಮುಂಜಾನೆ 
ಆಕೆಯು ಅಲ್ಲಿಂದ ಹಿಂತಿರುಗಿ ರಾಜನ ಉಪಪತ್ನಿಯರು 
ಉಳಿದುಕೊಳ್ಳುವ ಅಂತಃಪುರದ ಇನ್ನೊಂದು ಭಾಗದಲ್ಲಿ 
ನೆಲೆಸುವಳು. ಅಲ್ಲಿ ಆಕೆ ರಾಜನ ಕಂಚುಕಿ ಶವಷ್ಣಜನ 
ಮೇಲ್ವಿಚಾರಣೆಯಲ್ಲಿರುವಳು. ಶವಷ್ಣಜನನು ರಾಜನ 
ಉಪಪತ್ನಿಗಳ ಮೇಲ್ವಿಚಾರಕನಾಗಿದ್ದನು. ರಾಜನು 
ಆಕೆಯ ಹೆಸರೆತ್ತಿ ಕರೆದಾಗ ಮಾತ್ರವೇ ಆಕೆಯು ತಿರುಗಿ 
ರಾಜನ ಬಳಿಗೆ ಹೋಗುವಳು. ಕರೆಯದಿದ್ದಲ್ಲಿ ಆಕೆಯು 
ಅಲ್ಲಿಯೇ ಇರುವಳು. 

15 ರಾಜನ ಬಳಿಗೆ ಹೋಗಲು ಎಸ್ನೇರಳ ಸರದಿ ಬಂದಾಗ 
ಆಕೆ ಏನನ್ನೂ ಕೇಳಿಕೊಳ್ಳಲಿಲ್ಲ. ತಾನು ಏನನ್ನು ತೆಗೆದು 
ಕೊಂಡು ಹೋಗಬೇಕೆಂದು ರಾಜನ ಸ್ತ್ರೀಯರ ಮೇಲ್ವಿ 
ಚಾರಕನಾಗಿದ್ದ ರಾಜಕಂಚುಕಿ ಹೇಗೈನನ್ನು ಮಾತ್ರ ಕೇಳಿ 
ದಳು. (ಎಸ್ನೇರಳು ಮೊರ್ದೆಕೈಯ ಚಿಕ್ಕಪ್ಪ ಅಭೀಹೈಲನ 
ಮಗಳು, ತನ್ನ ಸಾಕು ಮಗಳು ಆಗಿದ್ದಳು.) ಎಸ್ನೇರಳನ್ನು 
ನೋಡಿದವರೆಲ್ಲರೂ ಆಕೆಯನ್ನು ಮೆಚ್ಚುತ್ತಿದ್ದರು. 
ಹೀಗೆ ಹತ್ತನೇ ತಿಂಗಳಾದ ಟೀಬೇತ್‌ ಮಾಸದಲ್ಲಿ 
ರಾಜನ ಏಳನೇ ವರುಷದಲ್ಲಿ ಎಸ್ನೇರಳು ಅಹಷ್ಟೇ 
ರೋಷನ ರಾಜನಿವಾಸಕ್ಕೆ ಕರೆದೊಯ್ಯಲ್ಪಟ್ಟಳು. 

''ಎಲ್ಲಾ ಕನ್ಯೆಯರಿಗಿಂತ ರಾಜನು ಎಸ್ತೇರಳನ್ನು ಬಹಳ 
ವಾಗಿ ಪ್ರೀತಿಸಿದನು. ಆಕೆ ಅವನ ಮೆಚ್ಚಿಕೆಗೆ ಪಾತ್ರಳಾದಳು. 
ಎಲ್ಲಾ ಕನ್ಯೆಯರಲ್ಲಿ ಅವಳನ್ನು ಮಾತ್ರ ರಾಜನು ಹೆಚ್ಚಾಗಿ 
ಇಷ್ಟಪಟ್ಟನು. ಅರಸನಾದ ಅಹಷ್ಟೇರೋಷನು ರಾಜ 
ಕಿರೀಟವನ್ನು ಆಕೆಯ ತಲೆಯ ಮೇಲಿರಿಸಿ ವಷ್ಟಿಯ ಬದ 
ಲಾಗಿ ಎಸ್ನೇರಳನ್ನು ತನ್ನ ರಾಣಿಯನ್ನಾಗಿ ಮಾಡಿದನು. 
`'ಎಸ್ನೇರಳಿಗೆ ರಾಜನು ಒಂದು ದೊಡ್ಡ ಔತಣವನ್ನೇ 
ರ್ಪಡಿಸಿ ಅದಕ್ಕೆ ರಾಜ್ಯದ ಮುಖ್ಯ ಅಧಿಕಾರಿಗಳನ್ನೂ 
ನಾಯಕರನ್ನೂ ಆಮಂತ್ರಿಸಿ, ರಾಜ್ಯದಲ್ಲೆಲ್ಲಾ ಒಂದು 


ಎಸ್ತೇರಳು 2:11-3:3 


ದಿವಸದ ರಜೆಯನ್ನು ಘೋಷಿಸಿದನು; ಮತ್ತು ಜನರಿಗೆ 
ಉದಾರವಾಗಿ ದಾನಧರ್ಮಗಳನ್ನು ಮಾಡಿದನು. 


ರಾಜಹತ್ಯೆಯ ಒಳಸಂಚನ್ನು ಮೊರ್ದೆಕ್ಕೆ 
ಬಯಲುಪಡಿಸಿದ್ದು 

ಕನ್ಯೆಯರು ಎರಡನೇ ಸಾರಿ ಕೂಡಿಸಲ್ಪಡುವಾಗ 
ಮೊರ್ದೆಕೈಯು ಅರಮನೆಯ ಹೆಬ್ಬಾಗಿಲಲ್ಲಿ ಕುಳಿತು 
ಕೊಂಡಿದ್ದನು. ಮೊರ್ದೆಕ್ಕೆ ಎಸ್ನೇರಳಿಗೆ ಹೇಳಿದ ಮೇರೆಗೆ 
ಆಕೆ ತನ್ನ ಪೂರ್ವಿಕರ ದೇಶದ ಬಗ್ಗೆಯಾಗಲೀ ತನ್ನ 
ಕುಟುಂಬದ ಹಿನ್ನಲೆಯ ಬಗ್ಗೆಯಾಗಲೀ ಯಾರಿಗೂ 
ಹೇಳಲಿಲ್ಲ. ಹಿಂದೆ ಆಕೆ ಹೇಗೆ ಮೊರ್ದೆಕೈ ಹೇಳಿದ ಪ್ರಕಾರ 
ನಡೆದುಕೊಳ್ಳುತ್ತಿದ್ದಳೋ ಹಾಗೆಯೇ ಈಗಲೂ ನಡೆದು 
ಕೊಳ್ಳುತ್ತಿದ್ದಳು. 

”'ಮೊರ್ದಕ್ಕೆ ಅರಮನೆಯ ಹೆಬ್ಬಾಗಿಲ ಬಳಿ ಕುಳಿತು 
ಕೊಂಡಿದ್ದ ಸಮಯದಲ್ಲಿ ಒಂದು ವಿಷಯ ನಡೆಯಿತು. 
ಬಿಗೆತಾನ್‌ ಮತ್ತು ತೆರೆಷ್‌ ಎಂಬ ಇಬ್ಬರು ದ್ವಾರಪಾಲ 
ಕರು ಅರಸನ ಮೇಲೆ ಕೋಪಗೊಂಡು ಅವನನ್ನು 
ಕೊಲ್ಲಲು ಒಳಸಂಚು ಮಾಡುತ್ತಿದ್ದರು. ಮೊರ್ದೇಕ್ಕೈಗೆ ಈ 
ವಿಷಯ ಗೊತ್ತಾದಾಗ ಅವನು ಎಸ್ಹೇರಳಿಗೆ ತಿಳಿಸಿದನು. 
ಎಸ್ತೇರ್‌ ರಾಣಿಯು ಇದನ್ನು ಕೂಡಲೇ ಅರಸನಿಗೆ 
ತಿಳಿಸಿದಳು. ಅಷ್ಟೇ ಅಲ್ಲ ಮೊರ್ದೆಕೈ ಎಂಬವನು ಈ ಒಳ 
ಸಂಚನ್ನು ಕಂಡುಹಿಡಿದು ತನಗೆ ತಿಳಿಸಿದನು ಎಂಬ 
ದಾಗಿಯೂ ಅರಸನಿಗೆ ವರದಿ ಮಾಡಿದಳು. ಕೂಡಲೇ 
ವಿಚಾರಣೆ ನಡೆಸಿದಾಗ ಮೊರ್ದೆಕ್ಕೆಯು ಹೇಳಿದ 
ವಿಷಯವು ಸತ್ಯ ಎಂದು ಗೊತ್ತಾಯಿತು. ಆ ಎರಡು ದ್ವಾರ 
ಪಾಲಕರನ್ನು ಹಿಡಿದು ಗಲ್ಲಿಗೇರಿಸಿದರು. ಈ ಎಲ್ಲಾ 
ಸಮಾಚಾರವನ್ನು ರಾಜನ ಬಳಿಯಲ್ಲಿರುವ ರಾಜಕಾಲ 
ವೃತ್ತಾಂತ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. 


ಯೆಹೂದ್ಯರನ್ನು ನಿರ್ಮೂಲನ ಮಾಡಲು 
ಹಾಮಾನನ ಸಂಚು 
ಇದಾದ ಬಳಿಕ ರಾಜನಾದ ಅಹಷ್ಟೇರೋಷನು 
ಹಾಮಾನನನ್ನು ಗೌರವಿಸಿದನು. ಹಾಮಾನನು 
ಹಮ್ಮೆ ದಾತನೆಂಬವನ ಮಗನು. ಇವನು ಅಗಾಗನ ವಂಶಕ್ಕೆ 
ಸೇರಿದವನಾಗಿದ್ದನು. ಅರಸನು ಹಾಮಾನನನ್ನು ಉನ್ನತ 
ಸ್ಥಾನಕ್ಕೆ ನೇಮಿಸಿ ಬೇರೆ ಅಧಿಕಾರಿಗಳಿಗಿಂತ ವಿಶೇಷವಾದ 
ಗೌರವವನ್ನು ಕೊಡಿಸಿದನು. ರಾಜ್ಯದ ಎಲ್ಲಾ ಅಧಿಕಾರಿ 
ಗಳೂ ಅರಮನೆಯ ಹೆಬ್ಬಾಗಿಲ ಬಳಿಯಲ್ಲಿದ್ದವರೆಲ್ಲರೂ 
ಅವನಿಗೆ ಅಡ್ಡಬೀಳುತ್ತಿದ್ದರು. ಇದು ರಾಜಾಜ್ಞಿಯಾಗಿತ್ತು. 
ಆದರೆ ಮೊರ್ದೆಕೈ ಮಾತ್ರ, ಅವನಿಗೆ ಅಡ್ಡಬೀಳಲೂ ಇಲ್ಲ 
ಗೌರವಿಸಲೂ ಇಲ್ಲ. ಅರಮನೆಯ ಹೆಬ್ಬಾಗಿಲ ಬಳಿ 
ಯಲ್ಲಿದ್ದ ಅಧಿಕಾರಿಗಳು, ""ಮೊರ್ದೆಕೈೆ, ಅರಸನ ಆಜ್ಜಿಯ 


ಎಸ್ಲೇರಳು 3:4-4:4 


ಪ್ರಕಾರ ಹಾವರಾನನಿಗೆ ನೀನು ಏಕೆ ಬಗ್ಗಿ 
ನಮಸ್ಕರಿಸುವುದಿಲ್ಲ?'' ಎಂದು ಪ್ರಶ್ನಿಸಿದರು. 

“ಪ್ರತಿದಿನ ಆ ಅಧಿಕಾರಿಗಳು ಮೊರ್ದೆಕೈಗೆ ಹೇಳಿದರೂ 
ಅವನು ಹಾಮಾನನಿಗೆ ಅಡ್ಡಬೀಳಲೂ ಇಲ್ಲ. ಗೌರವಿ 
ಸಲೂ ಇಲ್ಲ. ಈ ವಿಷಯವನ್ನು ಅಧಿಕಾರಿಗಳು ಹಾಮಾನ 
ನಿಗೆ ತಿಳಿಸಿದರು. ಅವನು ಮೊರ್ದೆಕೈಗೆ ಏನನ್ನು ಮಾಡು 
ವನು ಎಂದು ಅವರಿಗೆ ತಿಳಿಯಬೇಕಾಗಿತ್ತು. ಮೊರ್ದೆ 
ಕೈಯು ಅವರಿಗೆ ತಾನು ಯೆಹೂದ್ಯನೆಂದು ತಿಳಿಸಿದ್ದನು. 
3ಮೊರ್ದೆಕೆ ತನಗೆ ಅಡ್ಡಬೀಳದಿರುವುದರಿಂದ ಮತ್ತು 
ಗೌರವಿಸದಿರುವುದರಿಂದ ಹಾಮಾನನು ಬಹಳ ಕೋಪ 
ಗೊಂಡನು. 6ವೂರ್ದೆಕೈ ಯೆಹೂದ್ಯ ಜನಾಂಗಕ್ಕೆ ಸೇರಿದ 
ವನೆಂದು ಹಾಮಾನನಿಗೆ ತಿಳಿದುಬಂತು. ಬರೇ ಮೊರ್ದೆಕ್ಕೆ 


664 


ಆಯಾ ಭಾಷೆಗಳಲ್ಲಿ ಬರೆಯಿಸಿದನು. ರಾಜನ ಸಂಸ್ಥಾನಾ 
ಧಿಕಾರಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ವಿವಿಧ ಜನಾಂಗದ 
ಅಧಿಕಾರಿಗಳಿಗೆ ಅರಸನಾದ ಅಹಷ್ಟೇರೋಷನ ಹೆಸರಿ 
ನಲ್ಲಿ ಬರೆದು ಅದಕ್ಕೆ ರಾಜನ ಮುದ್ರೆ,ಯನ್ನೊತ್ತ 
ಲಾಯಿತು. ರಾಜಾಜ್ಞೆಯನ್ನು ಹೊತ್ತ ಸಂದೇಶ 
ವಾಹಕರು ದೇಶದ ಎಲ್ಲಾ ಕಡೆಗಳಲ್ಲಿ ಹೊತ್ತುಕೊಂಡು 
ಬಂದರು. ಆ ಪತ್ರದಲ್ಲಿ ಹನ್ನೆರಡನೇ ತಿಂಗಳಿನ ಹದಿ 
ಮೂರನೇ ದಿವಸದಂದು ಆಯಾ ಪ್ರಾಂತ್ಯಗಳಲ್ಲಿರುವ 
ಎಲ್ಲಾ ಯೆಹೂದ್ಯರನ್ನು ಚಿಕ್ಕವರು ದೊಡ್ಡವರು ಎನ್ನದೆ 
ಕೊಂದು ಅವರ ವಸ್ತುಗಳನ್ನೆಲ್ಲ ಸೂರೆ ಮಾಡಬೇಕೆಂಬ 
ದಾಗಿ ಬರೆದಿತ್ತು 

!1ಈ ಪತ್ರದ ಒಂದೊಂದು ಪ್ರತಿಯು ಪ್ರತಿಯೊಂದು 








ಯನ್ನು ಮಾತ್ರವೇ ಕೊಲ್ಲದೆ ಅಹಷ್ಟೇರೋಷನ 
ಸಾಮ್ರಾಜ್ಯದಲ್ಲಿರುವ ಎಲ್ಲಾ ಯೆಹೂದ್ಯರನ್ನು ಕೊಲ್ಲುವ 
ಹಂಚಿಕೆಯನ್ನು ಹೂಡಿದನು. 

'ಅಹಷ್ಟೇರೋಷನ ಆಳ್ವಿಕೆಯ ಹನ್ನೆರಡನೆಯ 
ವರುಷದ ಮೊದಲನೆ ತಿಂಗಳಾದ ನೀಸಾನ್‌ ತಿಂಗಳಲ್ಲಿ 


ಸಂಸ್ಥಾನದಲ್ಲಿ ರಾಜವಿಧಿಯೆಂದು ಎಲ್ಲಾ ಜನರಲ್ಲಿ 
ಪ್ರಕಟಿಸಲ್ಪಹಬೇಕು ಅಲ್ಲದೆ ಆ ದಿನಕ್ಕಾಗಿ ಎಲ್ಲಾ ಜನರೂ 
ಸಿದ್ಧರಾಗಿರಬೇಕೆಂಬುದಾಗಿ ಬರೆದಿತ್ತು. ರಾಜನ 
ಆಜ್ಞೆಯ ಪ್ರಕಾರ ಸಂದೇಶವಾಹಕರು ದೇಶದೇಶಗಳಿಗೆ 
ಚದರಿದರು. ರಾಜಧಾನಿಯಾದ ಶೂಷನ್‌ ನಗರದಲ್ಲೂ 





ಒಂದು ನಿರ್ದಿಷ್ಟ ದಿವಸಕ್ಕಾಗಿ ಹಾಮಾನನು ಚೀಟು ಹಾಕಿ 
ದನು. ಆಗ ಹನ್ನೆರಡನೆ ತಿಂಗಳಾದ ಆದಾರ್‌ ಮಾಸವನ್ನು 
ಆರಿಸಲ್ಪಹಲಾಯಿತು. (ಆ ದಿವಸಗಳಲ್ಲೂ ಚೀಟು 
ಹಾಕುವದಕ್ಕೆ "'ಪೂರ್‌'' ಎಂದು ಅನ್ನುತ್ತಿದ್ದರು.) 
*ಹಾಮಾನನು ಅರಸನಾದ ಅಹಷ್ಟೇರೋಷನ ಬಳಿಗೆ 
ಬಂದು, ""ಅರಸನೇ, ನಿನ್ನ ಸಾಮ್ರಾಜ್ಯದ ಎಲ್ಲಾ ಸಂಸ್ಥಾನ 
ಗಳಲ್ಲಿ ಒಂದು ಜನಾಂಗದವರು ಹಬ್ಬಿರುತ್ತಾರೆ. ಇವರು 
ಇತರ ಎಲ್ಲಾ ಜನರಿಂದ ಪ್ರತ್ಯೇಕವಾಗಿ ಇರುತ್ತಾರೆ. ಅವರ 
ನೀತಿ ರೀತಿಗಳೆಲ್ಲಾ ಬೇರೆ ಜನರಿಂದ ವಿಭಿನ್ನವಾಗಿರುತ್ತದೆ. 
ಅವರು ರಾಜನ ಕಟ್ಟಳೆಗೆ ವಿಧೇಯರಾಗುವುದಿಲ್ಲ. ನಿನ್ನ 
ರಾಜ್ಯದಲ್ಲಿ ಅವರು ಹೀಗೆಯೇ ಇರುವದು ಒಳ್ಳೆಯದಲ್ಲ. 

9""ರಾಜನೇ, ನೀನು ಸಮ್ಮತಿಸುವದಾದರೆ ನನ್ನ ಸಲಹೆ 





ಆ ಸಂದೇಶವನ್ನು ಪ್ರಕಟಿಸಲಾಯಿತು. ಅರಸನೂ 
ಹಾಮಾನನೂ ಮದ್ಯಪಾನ ಮಾಡಲು ಕುಳಿತರು. ಆದರೆ 
ರಾಜಧಾನಿಯಲ್ಲಿನ ಜನರು ಗಲಿಬಿಲಿಗೊಂಡಿದ್ದರು. 


ಎಸ್ನೇರಳು ಸಹಾಯ ಮಾಡಲು ಮೊರ್ದೆಕ್ಕೆಯ ಒತ್ತಾಯ 

ನಡೆದ ಎಲ್ಲಾ ಸಂಗತಿಗಳನ್ನು ಮೊರ್ದೆಕೈ ಕೇಳಿ 

ಕೊಂಡನು. ಯೆಹೂದ್ಯರನ್ನೆಲ್ಲಾ ಕೊಲ್ಲಲು 
ರಾಜಾಜ್ಞೆ ಹೊರಟಿದೆ ಎಂದು ಕೇಳಿದಾಗ ಅವನು ತನ್ನ 
ಬಟ್ಟೆಗಳನ್ನು ಹರಿದುಕೊಂಡು ಶೋಕದ ಬಟ್ಟೆಗಳನ್ನು 
ಧರಿಸಿ ತಲೆಯ ಮೇಲೆ ಬೂದಿಯನ್ನು ಸುರಿದು 
ಕೊಂಡನು. ಆಮೇಲೆ ಗಟ್ಟಿಯಾಗಿ ಅಳುತ್ತಾ ನಗರ ಬೀದಿ 
ಗಳಲ್ಲಿ ನಡೆದನು. ಅವನು ಶೋಕವನ್ನು ಸೂಚಿಸುವ 





ಏನಂದರೆ, ಆ ಜನರನ್ನು ನಿರ್ಮೂಲ ಮಾಡಲು ಅಪ್ಪಣೆ 
ಕೊಡು. ನಾನು ಹತ್ತು ಸಾವಿರ ಬೆಳ್ಳಿನಾಣ್ಯಗಳನ್ನು ರಾಜ 
ಖಜಾನೆಯಲ್ಲಿ ಹಾಕುವೆನು. ಆ ಹಣವನ್ನು ಆ ಕಾರ್ಯ 
ಮಾಡುವ ಜನರ ಸಂಬಳಕ್ಕಾಗಿ ವಿನಿಯೋಗಿಸಬಹುದು.'' 

ಗ ಅರಸನು ತನ್ನ ಮುದ್ರೆಯುಂಗುರವನ್ನು ಬೆರಳಿ 
ನಿಂದ ತೆಗೆದು ಹಾಮಾನನಿಗೆ ಕೊಟ್ಟನು. ಹಾಮಾನನು 
ಅಗಾಗನ ವಂಶದವನಾದ ಹಮ್ಮೆದಾತನ ಮಗನು. ಈ 
ಹಾಮಾನನು ಯೆಹೂದ್ಯರ ಕಡುವೈರಿಯಾಗಿದ್ದನು. 
ಅರಸನು ಹಾಮಾನನಿಗೆ, "ನಿನ್ನ ಹಣವು ನಿನ್ನ ಹತ್ರವೇ 
ಇರಲಿ. ಆ ಜನರನ್ನು ನಿನಗೆ ಇಷ್ಟ ಬಂದ ಹಾಗೆ ಮಾಡ 
ಬಹುದು'' ಅಂದನು. 

ಮೊದಲನೆ ತಿಂಗಳಿನ ಹದಿಮೂರನೇ ದಿವಸದಂದು 
ರಾಜಲೇಖಕರನ್ನು ಕರೆಯಿಸಿ ಹಾಮಾನನ ಆಜ್ಞೆಯನ್ನು 





ಬಟ್ಟೆಗಳನ್ನು ಧರಿಸಿದ ಕಾರಣ ಅರಮನೆಯ ಹೆಬ್ಬಾಗಿಲ 
ತನಕ ಮಾತ್ರವೇ ಅವನಿಗೆ ಹೋಗಲು ಸಾಧ್ಯವಾಯಿತು. 
ಅರಮನೆಯ ಪ್ರಾಕಾರದೊಳಗೆ ಶೋಕವಸ್ತ್ರವನ್ನು ಧರಿಸಿ 
ಯಾರೂ ಹೋಗುವ ಹಾಗಿಲ್ಲ. *ಪ್ರತಿಯೊಂದು ಸಂಸ್ಥಾನ 
ದಲ್ಲೂ ರಾಜನ ಆಜ್ಜಿ ಪ್ರಕಟಿಸಲ್ಪಟ್ಟಾಗ ಯೆಹೂದ್ಯ 
ರೊಳಗೆ ಕೂಗಾಟವೂ ದುಃಖವೂ ತುಂಬಿತು. ಉಪವಾಸ 
ಮಾಡುತ್ತಾ ಅವರು ಗಟ್ಟಿಯಾಗಿ ರೋಧಿಸಿದರು. ಎಷ್ಟೋ 
ಮಂದಿ ಯೆಹೂದ್ಯರು ಶೋಕವಸ್ತ್ರಗಳನ್ನು ಧರಿಸಿ ತಲೆಗೆ 
ಬೂದಿ ಸುರಿದು ನೆಲದ ಮೇಲೆ ಬಿದ್ದುಕೊಂಡು 
ಗಟ್ಟಿಯಾಗಿ ಅತ್ತರು. 

“ಎಸ್ನೇರಳ ಸೇವಕಿಯರು ಮತ್ತು ಕಂಚುಕಿಯರು 
ಮೊರ್ದೆಕ್ಕೆ ವಿಚಾರವಾಗಿ ಆಕೆಗೆ ತಿಳಿಸಿದರು. ಇದನ್ನು ಕೇಳಿ 
ಎಸ್ತೇರ್‌ ರಾಣಿಗೆ ತುಂಬಾ ಗಲಿಬಿಲಿಯೂ ದುಃಖವೂ 


665 


ಆಯಿತು. ಆಕೆ ಅವನಿಗೋಸ್ಕರ ಬಟ್ಟೆಯನ್ನು ಕಳುಹಿಸಿ 
ಶೋಕದ ಬಟ್ಟೆಯನ್ನು ತೆಗೆದು ಹಾಕಲು ಹೇಳಿಸಿದಳು. 
ಆದರೆ ಅವನು ಅವಳ ಬಟ್ಟೆಯನ್ನು ಸ್ವೀಕರಿಸಲಿಲ್ಲ. 5ಆಗ 
ಎಸ್ನೇರಳು ಹತಾಕನನ್ನು ಬರಹೇಳಿದಳು. ಹತಾಕನು ರಾಜ 
ಕಂಚುಕಿಯಾಗಿದ್ದು ಎಸ್ತೇರ್‌ ರಾಣಿಯ ಸೇವೆಯನ್ನು 
ಮಾಡುವವನಾಗಿದ್ದನು. ಹತಾಕನಿಗೆ ಹೋಗಿ ಮೊರ್ದೆಕೈಗೆ 
ಏನು ತೊಂದರೆಯಾಯಿತು; ಅವನು ಯಾತಕ್ಕಾಗಿ ದುಃಖ 
ತಪ್ಪನಾಗಿದ್ದಾನೆ' ಎಂಬುದನ್ನು ವಿಚಾರಿಸಿಕೊಂಡು ಬರಲು 
ಆಜ್ಞಾಪಿಸಿದಳು. ಅರಮನೆಯ ಹೆಬ್ಬಾಗಿಲ ಎದುರಿ 
ನಲ್ಲಿದ್ದ ಬಯಲಿನಲ್ಲಿ ಮೊರ್ದೆಕ್ಕೆಯನ್ನು ಹತಾಕನು 
ಸಂಧಿಸಿದಾಗ 'ಮೊರ್ದೆಕ್ಕ ನಡೆದ ಸಂಗತಿಗಳನ್ನೆಲ್ಲಾ 
ಹೇಳಿದನು. ಮತ್ತು ಹಾಮಾನನು ರಾಜನಿಗೆ ಯೆಹೂದ್ಯ 
ರನ್ನು ಕೊಲ್ಲಿಸಲು ಆಜ್ಞೆ ಹೊರಡಿಸಿದ್ದುದಕ್ಕಾಗಿ ಕೊಟ್ಟ 
ಹಣದ ಸರಿಯಾದ ಮೊತ್ತವನ್ನು ತಿಳಿಸಿದನು. ಯೆಹೂದ್ಯ 
ರನ್ನು ಕೊಲ್ಲಬೇಕೆಂಬುವ ಅರಸನ ಆಜ್ಞಾ ಪತ್ರದ ಒಂದು 
ಪ್ರತಿಯನ್ನು ಹತಾಕನ ಕೈಯಲ್ಲಿ ಮೊರ್ದಕ್ಕೆ ಕೊಟ್ಟನು. ಈ 
ಆಜ್ಞಾಪತ್ರವನ್ನು ಶೂಷನ್‌ ನಗರದ ಎಲ್ಲೆಡೆಯಲ್ಲಿಯೂ 
ಕಳುಹಿಸಲ್ಪಟ್ಟಿತ್ತು ಹತಾಕನು ಆ ಪ್ರತಿಯನ್ನು ಎಸ್ನೇರಳಿಗೆ 
ತೋರಿಸಿ ಎಲ್ಲವನ್ನು ವಿವರಿಸಬೇಕೆಂದು ಮೊರ್ದೆಕೆ 
ಉದ್ದೇಶಿಸಿದನು. ಅಷ್ಟೇ ಅಲ್ಲ, ಎಸ್ತೇರ್‌ ರಾಣಿ ಅರಸನ 
ಬಳಿಗೆ ಹೋಗಿ ತನಗೂ ಆಕೆಯ ಜನರಿಗೂ ದಯೆ 
ತೋರಿಸಲು ಅರಸನೊಡನೆ ಬೇಡಲಿ ಎಂದು 
ಹತಾಕನೊಡನೆ ಹೇಳಿ ಕಳುಹಿಸಿದನು. 

*ಹತಾಕನು ಹಿಂತಿರುಗಿ ಹೋಗಿ ಎಸ್ನೇರಳಿಗೆ ಮೊರ್ದೆಕ್ಕೆ 
ಹೇಳಿದ್ದೆಲ್ಲವನ್ನು ತಿಳಿಸಿದನು. 

10ಎಸ್ಸೇರಳು ಹತಾಕನಿಗೆ ಮೊರ್ದೆಕ್ಕೆ ಹತ್ತಿರ ಹೋಗಿ 
ಹೀಗೆ ಹೇಳು: !'""ಮೊರ್ದೆಕೈೆ, ಸಾಮ್ರಾಜ್ಯದಲ್ಲಿರುವ 
ಎಲ್ಲಾ ಅಧಿಕಾರಿಗಳಿಗೂ ಪ್ರಜೆಗಳಿಗೂ ತಿಳಿದಿರುವ 
ಒಂದು ವಿಷಯವೇನಂದರೆ, ರಾಜನು ಕರೆಯದೆ ಯಾರಾ 
ದರೂ ಆತನ ಬಳಿಗೆ ಹೋದರೆ ಅದಕ್ಕೆ ಮರಣ 
ದಂಡನೆಯೇ ಶಿಕ್ಬೆ ಎಂಬದು. ರಾಜನು ತನ್ನ ಬಂಗಾರದ 
ದಂಡವನ್ನು ಯಾರ ಮೇಲೆ ತೋರಿಸುವನೋ ಅವನು 
ಮರಣಶಿಕ್ಟೆಯಿಂದ ಪಾರಾಗುವನು. ಈಗ ರಾಜನು 
ನನ್ನನ್ನು ಕರೆದು ಮೂವತ್ತು ದಿವಸಗಳಾದವು.'' 

12-3ಎಸ್ಸೇರಳ ಸಂದೇಶವು ಮೊರ್ದೆಕೈಗೆ ತಲುಪಿತು. 
ಅದಕ್ಕುತ್ತರವಾಗಿ ಮೊರ್ದೆಕೆ ಹೀಗೆ ಹೇಳಿ ಕಳುಹಿಸಿದನು: 
""ಎಸ್ನೇರಳೇ, ನೀನು ಅರಮನೆಯಲ್ಲಿ ವಾಸವಾಗಿರುವದ 





ಎಸ್ಸೆ! €ರಳು 4:5-5:6 


ನೀನು ರಾಣಿಯಾಗಿ ಆಯ್ಕೆಯಾದದ್ದು ಇದಕ್ಕೋಸ್ಕ 
ರಪೋ ಎಂದು ಯಾರಿಗೆ ಹೇಳಲು ಸಾಧ್ಯ?'' 

15-16ಆಗ ಎಸ್ತೇರಳು ಈ ಉತ್ತರವನ್ನು ಮೊರ್ದೆಕ್ಕೆಗೆ 
ಕಳುಹಿಸಿದಳು. ""ಮೊರ್ದೆಕ್ಕೆ, ನೀನು ಹೋಗಿ ಶೂಷನ್‌ 
ನಲ್ಲಿರುವ ಎಲ್ಲಾ ಯೆಹೂದ್ಯರನ್ನು ಒಟ್ಟಿಗೆ ಸೇರಿಸಿ ನನ 
ಗಾಗಿ ಉಪವಾಸವಿರಲು ಅವರಿಗೆ ಹೇಳು. ಮೂರು ದಿನ 
ಹಗಲು ರಾತ್ರಿ ಊಟ ಮಾಡಲೂಬಾರದು ಕುಡಿಯಲೂ 
ಬಾರದು. ನಾನೂ ನಿಮ್ಮ ಹಾಗೆ ಉಪವಾಸದಿಂದಿರುವೆನು. 
ನನ್ನೊಂದಿಗೆ ನನ್ನ ಸೇವಕಿಯರೂ ಉಪವಾಸ ಮಾಡು 
ವರು. ನಾವು ಉಪವಾಸ ಮಾಡಿದ ಬಳಿಕ ನಾನು ರಾಜನ 
ಬಳಿಗೆ ಹೋಗುವಿನು. ಆತನು ಕರೆಯದೆ ನಾನು ಆತನ 
ಬಳಿಗೆ ಹೋಗುವುದು ನ್ಯಾಯಬಾಹಿರ. ಆದರೂ ನಾನು 
ಹೋಗುವೆನು, ನಾನು ಸಾಯಬೇಕಾದರೆ ಸಾಯುವೆನು.'' 

!'ಮೊರ್ದೆಕ್ಕೆ ಹೊರಟು ಹೋಗಿ ಎಸ್ನೇರಳು ಹೇಳಿದ 
ಪ್ರಕಾರ ಮಾಡಿದನು. 





ಎಸ್ನೇರಳು ರಾಜನನ್ನು ಸಂದರ್ಶಿಸಿದ್ದು 

ಮೂರನೇ ದಿವಸದಲ್ಲಿ ಎಸ್ತೇರಳು ವಿಶೇಷ ಬಟ್ಟೆ 

ಗಳನ್ನು ಧರಿಸಿ ಅರಸನ ಅರಮನೆಯ ಒಳಾಂಗಣ 
ದಲ್ಲಿ ನಿಂತುಕೊಂಡಳು. ಅದು ರಾಜ ದರ್ಬಾರಿನ ಮುಂದೆ 
ಇತ್ತು. ರಾಜನು ಸಿಂಹಾಸನದ ಮೇಲೆ, ಪ್ರಜೆಗಳು 
ಪ್ರವೇಶಿಸುವ ಬಾಗಿಲಿಗೆ ಎದುರಾಗಿ ಕುಳಿತಿದ್ದನು. 
ಅರಸನು ಒಳಾಂಗಣದಲ್ಲಿ ನಿಂತಿದ್ದ ಎಸ್ನೇರಳನ್ನು ಕಂಡ 
ಕೂಡಲೇ ಆಕೆಯನ್ನು ಮೆಚ್ಚಿಕೊಂಡು ತನ್ನ ಕೈಯಲ್ಲಿದ್ದ 
ರಾಜದಂಡವನ್ನು ಆಕೆಯ ಕಡೆಗೆ ಚಾಚಿದನು. ಆಗ 
ಎಸ್ತೇರಳು ಒಳಾಂಗಣವನ್ನು ಪ್ರವೇಶಿಸಿ ರಾಜನ ಬಳಿ 
ಹೋದಳು ಮತ್ತು ರಾಜದಂಡದ ತುದಿಯನ್ನು ತನ್ನ 
ಬೆರಳಿನಿಂದ ಮುಟ್ಟಿದಳು. 

*""ಎಸ್ನೇರ್‌ ರಾಣಿಯೇ, ನಿನ್ನ ಮನಸ್ಸನ್ನು ಏನು 
ಭಾಧಿಸುತ್ತದೆ? ನನ್ನನ್ನು ಏನು ಕೇಳಲು ಬಂದಿರುವಿ? 
ಕೇಳು, ನಾನು ನಿನಗೆ ನನ್ನ ಅರ್ಧರಾಜ್ಯವನ್ನು ಕೇಳಿದರೂ 
ಕೊಡುವೆನು'' ಎಂದು ರಾಜನು ಅಂದನು. 

“ಅದಕ್ಕೆ ಎಸ್ತೇರಳು, ""ನಾನು ಒಂದು ಔತಣವನ್ನು 
ಸಿದ್ಧಪಡಿಸಿರುತ್ತೇನೆ ಅದಕ್ಕೆ ನೀವೂ, ಹಾಮಾನನೂ 
ಬರಬೇಕು ಎಂದು ವಿನಂತಿಸುತ್ತೇನೆ'' ಎಂದಳು. 

5ಆಗ ಅರಸನು, ""ಹಾಮಾನನ್ನು ಬೇಗನೇ ಕರೆಯಿಸಿರಿ, 
ಎಸ್ನೇರಳು ಹೇಳಿದಂತೆ ನಾವು ಮಾಡುವೆವು'' ಅಂದನು. 





ರಿಂದ ಸಾಮೂಹಿಕ ಹತ್ಯೆಯಿಂದ ನೀನೊಬ್ಬಳೇ ಯೆಹೂದಿ 
ಪಾರಾಗುವಿ ಎಂದು ನೆನೆಸಬೇಡ. “ನೀನು ಈಗ ಸುಮ್ಮನಿ 
ದ್ದರೆ ಯೆಹೂದ್ಯರಿಗೆ ಸಹಾಯವೂ ಸ್ವಾತಂತ್ರವೂ ಬೇರೆ 
ದಿಕ್ಕಿನಿಂದ ಬರುವವು. ಆದರೆ ನೀನೂ ನಿನ್ನ ತಂದೆಯ 
ಬಳಗದವರೆಲ್ಲರೂ ಸಾಯುವರು. ಇಂಥ ಸಮಯದಲ್ಲಿ 





ಹಾಗೆ ಅರಸನೂ ಹಾಮಾನನೂ ಎಸ್ನೇರಳು ಅವರಿಗಾಗಿ 
ಮಾಡಿದ ಔತಣಕ್ಕೆ ಹೋದರು. "ಅವರು ದ್ರಾಕ್ಟಾರಸ 
ವನ್ನು ಸೇವಿಸುತ್ತಿರುವಾಗ ರಾಜನು ಎಸ್ನೇರಳನ್ನು ತಿರಿಗಿ 
ವಿಚಾರಿಸಿದನು. ""ನೀನು ನನ್ನನ್ನು ಏನು ಕೇಳ 
ಬೇಕೆಂದಿದ್ದೀ? ಏನು ಬೇಕಾದರೂ ಕೇಳು. ನಾನು 


ಎಸ್ಸೆ! €ರಳು 5:7-6:9 


ಕೊಡುತ್ತೇನೆ. ಹೇಳು, ಏನುಬೇಕು? ನನ್ನ ಅರ್ಧ ರಾಜ್ಯ 
ವನ್ನು ಕೇಳಿದರೂ ನಾನು ಕೊಡುತ್ತೇನೆ'' ಅಂದನು. 
ಅದಕ್ಕೆ ಎಸ್ತೇರಳು, ""ನನ್ನ ಬಿನ್ನಹವೇನಂದರೆ: 
*ರಾಜನು ಸಮ್ಮತಿಸುವದಾದರೆ ಮತ್ತು ನಾನು ಕೇಳಿ 
ಕೊಳ್ಳುವುದನ್ನು ಕೊಡಲು ರಾಜನಿಗೆ ಇಷ್ಟವಾದರೆ, ನಾಳೆ 
ನಾನು ಇನ್ನೊಂದು ಔತಣ ಸಮಾರಂಭವನ್ನು ಏರ್ಪಡಿಸು 
ತ್ತೇನೆ. ಅದಕ್ಕೆ ನೀವೂ ಹಾಮಾನನೂ ಬರಬೇಕು. ಆಗ 
ನಾನು ನನಗೇನು ಬೇಕೆಂದು ತಿಳಿಸುವೆನು'' ಅಂದಳು. 


ಮೊರ್ದೆಕ್ಕೆ ಮೇಲೆ ಹಾಮಾನನ ರೋಷ 

*ಹಾಮಾನನು ಹರ್ಷ ತುಂಬಿದವನಾಗಿ ರಾಜ ಸನ್ನಿಧಿ 
ಯಿಂದ ತನ್ನ ಮನೆಗೆ ತೆರಳಿದನು. ಆದರೆ ಹೆಬ್ಬಾಗಿಲ 
ಬಳಿಯಲ್ಲಿ ಮೊರ್ದೆಕ್ಕೆಯನ್ನು ನೋಡಿದಾಗ ಅವನ 
ಮೇಲೆ ಹಾಮಾನನ ಕೋಪ ಉಕ್ಕಿ ಬಂತು. ಯಾಕಂದರೆ 
ಮೊರ್ದಿಕೈ ಹಾಮಾನನಿಗೆ ಯಾವ ಗೌರವವನ್ನೂ ಕೊಟ್ಟಿರ 
ಲಿಲ್ಲ. ಮತ್ತು ಅವನಿಗೆ ಭಯಪಡಲಿಲ್ಲ. ಇದು ಹಾಮಾ 
ನನ್ನು ಸಿಟ್ಟಿಗೇರುವಂತೆ ಮಾಡಿತು. ''ಆದರೆ ಹಾಮಾನನು 
ತನ್ನ ಕೋಪವನ್ನು ಹಿಡಿತದಲ್ಲಿಟ್ಟುಕೊಂಡು ತನ್ನ ಮನೆಗೆ 
ಹೋದನು. ಅಲ್ಲಿ ತನ್ನ ಸ್ನೇಹಿತರನ್ನೂ, ತನ್ನ ಹೆಂಡತಿ 
ಯಾದ ಜಿರೆಷಳನ್ನೂ ಕರೆದು ''ತನ್ನ ಸಂಪತ್ತಿನ ವಿಷಯ 
ಕೊಚ್ಚಿಗೊಂಡನು. ತನ್ನ ಸ್ನೇಹಿತರಲ್ಲಿ ತನ್ನ ಮಕ್ಕಳ ವಿಚಾರ 
ವಾಗಿ ಹೆಗ್ಗಳಿಕೆಯಿಂದ ಮಾತಾಡುತ್ತಿದ್ದನು. ಮಾತ್ರವಲ್ಲದೆ 
ಅರಸನು ತನ್ನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಇತರ ಎಲ್ಲಾ 
ನಾಯಕರುಗಳ ಮೇಲೆ ನೇಮಿಸಿದನು. > ಅಷ್ಟೇ ಅಲ್ಲ'' 
ಹಾಮಾನನು ಮುಂದುವರಿಸುತ್ತಾ ""ಎಸ್ನೇರ್‌ ರಾಣಿಯು 
ಅರಸನೊಡನೆ ನನ್ನೊಬ್ಬನನ್ನೇ ಕರೆದು ಔತಣ 
ಮಾಡಿಸಿದಳು. ನಾಳೆಯ ಔತಣ ಸಮಾರಂಭಕ್ಕೂ ಅರಸ 
ನೊಡನೆ ನನ್ನನ್ನು ತಿರಿಗಿ ಬರಲು ಆಮಂತ್ರಿಸಿರುತ್ತಾಳೆ. 
ಆದರೆ ನಾನು ಹೆಬ್ಬಾಗಿಲ ಬಳಿಯಲ್ಲಿ ಕುಳಿತು 
ಕೊಳ್ಳುತ್ತಿರುವ ಮೊರ್ದೆಕ್ಕೆಯನ್ನು ನೋಡುವಾಗ ನನ್ನ 
ಸಂತೋಷವೆಲ್ಲವೂ ಮಾಯವಾಗುತ್ತದೆ'' ಎಂದು 
ಹೇಳಿದನು. 

ಇದನ್ನು ಕೇಳಿದ ಹಾಮಾನನ ಹೆಂಡತಿ ಜಿರೆಷಳೂ 
ಮತ್ತು ಅವನ ಮಿತ್ರ ವೃಂದದವರು ಅವನಿಗೊಂದು ಸಲಹೆ 
ಯನ್ನಿತ್ತರು. ""ಒಂದು ಗಲ್ಲು ಮರವನ್ನು ನೆಡಿಸು. ಅದು 
ಎಪ್ಪತ್ತೈದು ಅಡಿ ಎತ್ತರವಿರಲಿ. ನಾಳೆ ಮುಂಜಾನೆ 
ಮೊರ್ದೆಕ್ಕೆಯನ್ನು ಗಲ್ಲಿಗೇರಿಸಲು ಅರಸನಿಂದ ಅಪ್ಪಣೆ 
ತೆಗೆದುಕೋ. ಅನಂತರ ಅರಸನೊಂದಿಗೆ ಔತಣ ಸಮಾ 
ರಂಭಕ್ಕೆ ಹೋಗಿ ಸಂತೋಷಪಡು.'' 

ಇದನ್ನು ಕೇಳಿ ಹಾಮಾನನು ಸಂತೋಷಗೊಂಡನು. 
ಕೂಡಲೇ ಸೇವಕನನ್ನು ಕರೆಸಿ ಗಲ್ಲು ಮರವನ್ನು ಸಿದ್ದ 
ಮಾಡಲು ಆಜ್ಞಾಪಿಸಿದನು. 








666 


ಮೊರ್ದೆಕ್ಕೆಯನ್ನು ಗೌರವಿಸಿದ್ದು 
ಆ ರಾತ್ರಿ, ಅರಸನಿಗೆ ನಿದ್ರಿಸಲಾಗಲಿಲ್ಲ. ಒಬ್ಬ 
ಸೇವಕನನ್ನು ಕರೆದು ರಾಜಕಾಲವೃತ್ತಾಂತ ಪುಸ್ತಕ 

ವನ್ನು ತರ ಹೇಳಿ ಅವನಿಂದ ಅದನ್ನು ಓದಿಸಿದನು. (ಈ 
ಪುಸ್ತಕದಲ್ಲಿ ಅರಸರ ರಾಜ್ಯ ಆಳ್ವಿಕೆಯಲ್ಲಿ ನಡೆದ ಘಟಣೆ 
ಗಳು ಲಿಖಿತವಾಗಿರುತ್ತದೆ.) ?ಆ ಸೇವಕನು ರಾಜನಿಗೆ 
ಪುಸ್ತಕದಿಂದ ಓದುತ್ತಾ ಹೋದನು. ರಾಜನನ್ನು ಕೊಲ್ಲುವ 
ಒಳಸಂಚಿನ ವಿಚಾರವನ್ನೂ ಕೇಳಿದನು. ಬಿಗೆತಾನ್‌ ಮತ್ತು 
ತೆರೆಷ್‌ ಎಂಬ ಇಬ್ಬರು ದ್ವಾರಪಾಲಕರು ರಾಜನನ್ನು 
ಕೊಲ್ಲಲು ಒಳಸಂಚು ಮಾಡಿದಾಗ ಮೊರ್ದೆಕೈಗೆ ಅದು 
ತಿಳಿದುಬಂತು. ಕೂಡಲೇ ಅವನು ಬೇರೆಯವರ 
ಮುಖಾಂತರ ಅರಸನಿಗೆ ತಿಳಿಸಿದನು. 

ಇದನ್ನು ಕೇಳುತ್ತಿದ್ದ ಅರಸನು, "'ಮೊರ್ದೆಕೈೆ ಹೀಗೆ 
ಮಾಡಿದುದಕ್ಕೆ ಯಾವ ಗೌರವ ಮತ್ತು ಬಹುಮಾನಗಳು 
ಕೊಡಲ್ಪಟ್ಟವು?'' ಎಂದು ವಿಚಾರಿಸಿದನು. ""ಮೊರ್ದೆಕೈಗೆ 
ಏನೂ ಕೊಡಲಿಲ್ಲ'' ಎಂದು ಸೇವಕರು ಉತ್ತರಿಸಿದರು. 

“ಅದೇ ಸಮಯದಲ್ಲಿ ಹಾಮಾನನು ಹೊರಾಂಗಣ 
ದಲ್ಲಿದ್ದನು. ಅವನು ತಾನು ತಯಾರಿಸಿಟ್ಟಿರುವ ಗಲ್ಲು 
ಕಂಬದಲ್ಲಿ ಮೊರ್ದೆಕ್ಕೆಯನ್ನು ಗಲ್ಲಿಗೆ ಹಾಕಲು ಅರಸ 
ನಿಂದ ಅಪ್ಪಣೆ ಪಡೆದುಕೊಳ್ಳಲು ಬಂದಿದ್ದನು. ಅರಸನು 
ಹೊರಾಂಗಣದಲ್ಲಿ ""ಈಗ ತಾನೇ ಯಾರು ಬಂದರು?'' 
ಎಂದು ಕೇಳಿದಾಗ *ಸೇವಕರು, ''ಹಾಮಾನನು 
ನಿಂತಿದ್ದಾನೆ!'' ಎಂದು ಹೇಳಿದರು. 

""ಸರಿ, ಒಳಕ್ಕೆ ಕರಕೊಂಡು ಬನ್ನಿರಿ''ಎಂದು 
ಆಜ್ಞಾಪಿಸಿದನು. 

ಹಾಮಾನನು ಒಳಗೆ ಪ್ರವೇಶಮಾಡುವಾಗ ಅರಸನು, 
""ಹಾಮಾನನೇ, ಅರಸನು ಒಬ್ಬನಿಗೆ ಗೌರವಿಸಬೇಕೆಂದು 
ಇಚ್ಛಿಸುವಾಗ ಯಾವ ರೀತಿಯಲ್ಲಿ ಅದನ್ನು ಮಾಡ 
ಬೇಕು?'' ಎಂದು ಕೇಳಿದನು. ಆಗ ಹಾಮಾನನು, 
""ಅರಸನು ಗೌರವಿಸುವವನು ನನಗಿಂತ ಹೆಚ್ಚಿನವನು 
ಯಾರಿರಬಹುದು? ಅವನು ನನ್ನ ವಿಚಾರವಾಗಿಯೇ 
ನೆನಸುತ್ತಿರಬಹುದು'' ಎಂದು ತನ್ನ ಮನಸ್ಸಿನಲ್ಲಿಯೇ 
ನೆನೆಸಿಕೊಂಡು 

ಅರಸನಿಗೆ, "ನೀನು ಗೌರವಿಸಬೇಕಾದ ಮನುಷ್ಯನಿಗೆ 
ಈ ರೀತಿಯಾಗಿ ಮಾಡಬೇಕು. ಅರಸನು ಧರಿಸಿದ ರಾಜ 
ವಸ್ತ್ರಗಳನ್ನು ಸೇವಕರ ಮೂಲಕ ತರಿಸು. ಅಲ್ಲದೆ ರಾಜನು 
ಸವಾರಿ ಮಾಡಿರುವ ಕುದುರೆಯನ್ನು ತರಿಸು. ಸೇವಕರು 
ಅದರ ಹಣೆಯ ಮೇಲೆ ರಾಜನ ವಿಶೇಷ ಗುರುತನ್ನು 
ಇಡಲಿ.” ಅನಂತರ ಅರಸನ ಮುಖ್ಯ ಅಧಿಕಾರಿಗಳಲ್ಲೊಬ್ಬ 
ನನ್ನು ರಾಜ ವಸ್ತ್ರಗಳಿಗೂ ಕುದುರೆಗೂ ಜವಾಬ್ದಾರನ 
ನ್ನಾಗಿ ನೇಮಿಸಿರಿ. ರಾಜನು ಯಾವ ವ್ಯಕ್ತಿಯನ್ನು ಗೌರವಿಸ 
ಬೇಕೆಂದಿದ್ದಾನೋ ಆ ವ್ಯಕ್ತಿಯ ಮೇಲೆ ಅವನು ರಾಜ 


667 


ವಸ್ತ್ರವನ್ನು ಹಾಕಲಿ. ಆಮೇಲೆ ಅವನನ್ನು ಕುದುರೆಯ 
ಮೇಲೆ ಕುಳ್ಳಿರಿಸಿಕೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ 
ಮೆರವಣಿಗೆ ಮಾಡಿಸುತ್ತಾ ರಾಜನು ಗೌರವಿಸುವ 
ಮನುಷ್ಯನಿಗೆ ಹೀಗೆಯೇ ಆಗುವುದು' ಎಂದು 
ಪ್ರಕಟಿಸುತ್ತಾ ಹೋಗಲಿ'' ಎಂದು ಹೇಳಿದನು. 
10"ಈಗಲೇ'' ಅರಸನು ಹಾಮಾನನಿಗೆ ಆಜ್ಜಿಕೊಟ್ಟು 
"ಈಗಲೇ ಹೋಗಿ ರಾಜವಸ್ತ್ರಗಳನ್ನೂ ರಾಜನ ಕುದುರೆ 
ಯನ್ನೂ ಕೊಂಡು ಹೋಗಿ ಯೆಹೂದ್ಯನಾದ ಮೊರ್ದೆಕೈಗೆ 
ನೀನು ಹೇಳಿದ ಪ್ರಕಾರವೆ ಮಾಡು. ಮೊರ್ದೆಕೈ ಅರ 
ಮನೆಯ ಹೆಬ್ಬಾಗಿಲ ಬಳಿಯಲ್ಲಿ ಕುಳಿತುಕೊಂಡಿರು 
ತ್ತಾನೆ. ನೀನು ಸಲಹೆದಂತೆಯೇ ಎಲ್ಲವನ್ನೂ ಮಾಹು'' 
ಅಂದನು.!!ಹಾಮಾನನು ಉಹುಪನ್ನೂ ಕುದುರೆಯನ್ನೂ 
ತೆಗೆದುಕೊಂಡು ಮೊರ್ದೆಕೈಗೆ ತೊಡಿಸಿ, ಕುದುರೆಯ 
ಮೇಲೆ ಕುಳ್ಳಿರಿಸಿ ನಗರದ ಮುಖ್ಯರಸ್ತೆಗಳಲ್ಲಿ ಕರೆದು 


ಎಸ್ನೇರಳು 6:10-8:1 


ಲ್ಪಹಲು, ನಾಶವಾಗಲು, ಸಂಪೂರ್ಣವಾಗಿ ನಿರ್ಮೂಲ 
ವಾಗಲು ಮಾರಲ್ಪಟ್ಟಿರುತ್ತೇವೆ. ನಾವು ಬರೇ ಗುಲಾಮ 
ರಾಗಿ ಮಾರಲ್ಪ ಟ್ವಿದ್ದರೆ ನಾನು ಸುಮ್ಮನಿರುತ್ತಿ ದ್ದೆ. 
ಯಾಕೆಂದರೆ ಅದು ರಾಜನನ್ನು ತೊಂದರೆಪಡಿಸುವಂಥಾ 
ದೊಡ್ಡ ವಿಷಯವಲ್ಲ'' ಎಂದು ಉತ್ತರಿಸಿದಳು. 

5ಆಗ ರಾಜನು ಎಸ್ತೇರಳಿಗೆ ""ಹೀಗೆ ನಿನಗೆ ಯಾರು 
ಮಾಡಿದರು? ನಿನ್ನ ಜನರಿಗೆ ಇಂಥಾ ಕೆಲಸವನ್ನು 
ಮಾಡಲು ಯಾರಿಗೆ ಧೈರ್ಯವಾಯಿತು?'' ಎಂದು ಕೇಳಿ 
ದನು. 6ಎಸ್ನೇರಳು ಉತ್ತರಿಸುತ್ತಾ "ನಮ್ಮನ್ನು ದ್ವೇಷಿಸುವ 
ಮನುಷ್ಯನು ಈ ಕೆಟ್ಟ ಹಾಮಾನನೇ?'' ಎಂದು 
ಹೇಳಿದಳು. 

ಆಗ ಹಾಮಾನನು ಭಯದಿಂದ ನಡುಗಿದನು. 
ಅರಸನು ಕೋಪೋದ್ರಿಕ್ತನಾಗಿ, ಪಾನಪಾತ್ರೆಯನ್ನು 
ಅಲ್ಲಿಯೇ ಬಿಟ್ಟು ಎದ್ದು ಹೊರಗೆ ತೋಟಕ್ಕೆ ನಡೆದನು. 





ಕೊಂಡು ಹೋಗುತ್ತಿರುವಾಗ, ""ಅರಸನು ಸನ್ಮಾನಿಸುವ 
ಮನುಷ್ಯನಿಗೆ ಹೀಗೆಯೇ ಆಗುವದು'' ಎಂದು 
ಪ್ರಕಟಿಸಿದನು. "ಇದಾದ ಬಳಿಕ ಮೊರ್ದೆಕ್ಕೆ ಹೆಬ್ಬಾಗಿಲ 
ಬಳಿಯಲ್ಲಿದ್ದ ತನ್ನ ಸ್ನಾನಕ್ಕೆ ಹೋದನು. ಆದರೆ 
ಹಾಮಾನನು ತನ್ನ ಮನೆಗೆ ಅವಸರವಸರವಾಗಿ ನಡೆದನು. 
ನಾಚಿಕೆಯಿಂದಲೂ ಸಿಟ್ಟಿನಿಂದಲೂ ತನ್ನ ಮುಖವನ್ನು 
ಮುಚ್ಚಿಕೊಂಡಿದ್ದನು. [ತನ್ನ ಹೆಂಡತಿ ಜಿರೆಷಳಿಗೂ ಮತ್ತು 
ತನಗೆ ಸಲಹೆ ಕೊಟ್ಟಿದ್ದ ಮಿತ್ರವೃಂದದವರಿಗೂ ನಡೆದ 
ವಿಷಯ ತಿಳಿಸಿದನು. ಆಗ ಅವರು ತಿಳಿಸಿದ್ದೇನಂದರೆ: 
""ಮೊರ್ದೆಕೈಯು ಯೆಹೂದ್ಯನಾಗಿದ್ದರೆ ನೀನು ಜಯಗಳಿ 
ಸುವುದಿಲ್ಲ ಈಗಲೇ ನೀನು ಸೋಲುತ್ತಿರುವಿ. ನಿಜ 
ವಾಗಿಯೂ ನೀನೇ ನಾಶವಾಗುವಿ.'' 

ಅವರು ಮಾತಾಡುತ್ತಿರುವಾಗಲೇ ರಾಜ ಕಂಚುಕಿ 
ಗಳು ಅವನನ್ನು ರಾಣಿ ಎಸ್ನೇರಳು ಏರ್ಪಡಿಸಿದ್ದ ಔತಣಕ್ಕೆ 
ಕರಕೊಂಡು ಹೋಗಲು ಬಂದರು. 


ಹಾಮಾನನು ಗಲ್ಲಿ] ಗೇರಿಸಲ್ಪಟ್ಟನು 
ಅರಸನೂ ಹಾಮಾನನು ರಾಣಿಯ ಅರಮನೆಗೆ 
ಔತಣಕ್ಕಾಗಿ ಹೋದರು. 2ಈ ಔತಣ ಸಮಾರಂಭದ 
ಎರಡನೆ ದಿನದಂದು ಅವರಿಬ್ಬರೂ ದ್ರಾಕ್ಟಾರಸ ಸೇವನೆ 
ಮಾಡುತ್ತಿರುವಾಗ ತಿರಿಗಿ ರಾಜನು ತನ್ನ ರಾಣಿಯನ್ನು 
ಪ್ರಶ್ನಿಸಿದನು, ""ಎಸ್ನೇರ್‌ ರಾಣಿಯೇ, ನಿನಗೆ ಬೇಕಾದ 
ದ್ದನ್ನು ಕೇಳಿಕೊ. ನಾನು ಕೊಡುವೆನು; ಅರ್ಧರಾಜ್ಯ 

ಬೇಕಾದರೂ ನಾನು ಕೊಡುತ್ತೇನೆ'' ಎಂದನು. 
3ಆಗ ಎಸ್ತೇರ್‌ ರಾಣಿಯು, "ರಾಜನೇ ನೀನು ನನ್ನನ್ನು 
ಮೆಚ್ಚಿ ಪ್ರೀತಿಸುವದಾದರೆ ದಯಮಾಡಿ ನಾನು ಬದುಕು 
ವಂತೆ ಮಾಡು. ಅಲ್ಲದೇ ನನ್ನ ಜನರನ್ನು ಉಳಿಸು. ಇದೇ 
ನನ್ನ ಬಿನ್ನಹ. ಯಾಕೆಂದರೆ ನಾನೂ, ನನ್ನ ಜನರೂ ಕೊಲ್ಲ 


ಹಾಮಾನನು ಕೋಣೆಯಲ್ಲಿಯೇ ಉಳಿದು ತನ್ನ ಪ್ರಾಣ 
ವನ್ನು ಉಳಿಸಬೇಕೆಂದು ಎಸ್ತೇರ್‌ ರಾಣಿಯನ್ನು ಬೇಡು 
ತ್ತಿದ್ದನು. ಯಾಕಂದರೆ ರಾಜನು ತನ್ನನ್ನು ಕೊಲ್ಲಲು 
ತೀರ್ಮಾನಿಸಿರುವುದು ಅವನಿಗೆ ಅರಿವಾಯಿತು. 
*8ಅರಸನು ಹೂದೋಟದಿಂದ ಹಿಂದಿರುಗಿ ಕೋಣೆ 
ಯೊಳಗೆ ಬಂದಾಗ ಹಾಮಾನನು ಆಸನದ ಮೇಲೆ 
ಒರಗಿದ್ದ ಎಸ್ತೇರ್‌ ರಾಣಿಯ ಆಸನದ ಮೇಲೆ ಬೀಳು 
ವದನ್ನು ಕಂಡನು. ಅರಸನು ಸಿಟ್ಟು ತುಂಬಿದವನಾಗಿ, 
""ನನ್ನ ಮುಂದೆಯೇ ನೀನು ರಾಣಿಯ ಮೇಲೆ ಕೈಮಾ 
ಡುತ್ತೀಯಾ?'' ಎಂದು ಕೇಳಿದನು. 

*ಇದನ್ನು ಹೇಳಿದೊಡನೆಯೇ ಹತ್ತಿರದಲ್ಲಿದ್ದ ಸೇವಕರು 
ಬಂದು ಹಾಮಾನನ ಮುಖಕ್ಕೆ ಮುಸುಕುಹಾಕಿದರು. 
ಅವರಲ್ಲಿದ್ದ ಹರ್ಬೋನ ಎಂಬ ಕಂಚುಕಿಯು, 
“ಹಾಮಾನನು ತನ್ನ ಮನೆಯ ಬಳಿಯಲ್ಲಿ ಎಪ್ಪತ್ತೈದು ಅಡಿ 
ಎತ್ತರದ ಗಲ್ಲುಮರವನ್ನು ಮೊರ್ದೆಕೈೆಗೋಸ್ಕರ ಮಾಡಿ 
ದ್ದಾನೆ. ನಿನ್ನನ್ನು ಕೊಲ್ಲಲು ನಡೆಸಿದ್ದ ಸಂಚನ್ನು ನಿನಗೆ ತಿಳಿಸಿ 
ನಿನ್ನನ್ನು ಕಾಪಾಡಿದವನೇ ಮೊರ್ದೆಕ್ಕೆ'' ಎಂದು ಹೇಳಿ 
ದನು. ಅದಕ್ಕೆ ರಾಜನು, ""ಹಾಮಾನನನ್ನು ಅದೇ 
ಗಲ್ಲುಮರಕ್ಕೆ ತೂಗು ಹಾಕಿರಿ'' ಎಂದನು. 

ಮೊರ್ದೆಕೈಗೋಸ್ಕರ ಸಿದ್ಧಮಾಡಿದ್ದ ಗಲ್ಲುಮರಕ್ಕೆ 
ಸೇವಕರು ಹಾಮಾನನ್ನು ತೂಗು ಹಾಕಿದರು. ಅನಂತರ 
ರಾಜನ ಸಿಟ್ಟು ಇಳಿಯಿತು. 





ಯೆಹೂದ್ಯರಿಗೆ ಸಹಾಯವಾಗುವ ರಾಜಾಜ್ಞಿ 

ಅದೇ ದಿವಸದಲ್ಲಿ ರಾಜ ಅಹಷ್ಟೇರೋಷನು 

ಯೆಹೂದ್ಯರ ವೈರಿಯಾದ ಹಾಮಾನನ ಆಸ್ತಿಪಾಸ್ತಿ 
ಗಳನ್ನೆಲ್ಲಾ ರಾಣಿ ಎಸ್ನೇರಳಿಗೆ ಕೊಟ್ಟನು. ಎಸ್ತೇರ್‌ 
ರಾಣಿಯು ಅರಸನಿಗೆ ಮೊರ್ದೆಕೈ ತನ್ನ ಸೋದರಣ್ಣನಾಗ 


ಎಸ್ಸೆ! €ರಳು 8:2-17 


ಬೇಕು'' ಎಂದಳು. ನಂತರ ಮೊರ್ದೆಕೈಯು ಅರಸನನ್ನು 
ಕಾಣಲು ಬಂದನು. ?ಹಾಮಾನನಿಂದ ತಿರಿಗಿ ಪಡ 
ಕೊಂಡಿದ್ದ ತನ್ನ ಮುದ್ರೆಯುಂಗುರವನ್ನು ರಾಜನು 
ಮೊರ್ದೆಕ್ಕೆಗೆ ಕೊಟ್ಟನು. ಎಸ್ತೇರ್‌ ರಾಣಿಯು 
ಹಾಮಾನನ ಮನೆಯ ಆಹಳಿತವನ್ನು ಮೊರ್ದೆಕೈಗೆ 
ಕೊಡಿಸಿದಳು. *ಎಸ್ನೇರಳು ತಿರುಗಿ ರಾಜನನ್ನು ಮಾತಾಡಿ 
ಸುವುದಕ್ಕೆ ಹೋದಳು. ಎಸ್ತೇರಳು ಅರಸನ ಪಾದಗಳಿಗೆ 
ಅಡ್ಡಬಿದ್ದು ಅಳಲು ಪ್ರಾರಂಭಿಸಿದಳು. ಅವಳು ಹಾಮಾ 
ನನ ದುಷ್ಟ ಯೋಜನೆಯನ್ನು ರದ್ದು ಮಾಡಬೇಕೆಂದು 
ಅರಸನನ್ನು ಬೇಡಿಕೊಂಡಳು. ಅಗಾಗನ ವಂಶಿಕನಾದ 
ಹಾಮಾನನು ಯೆಹೂದ್ಯರನ್ನು ನಿರ್ಮೂಲ ಮಾಡುವ 
ಹಂಚಿಕೆಯನ್ನು ಮಾಡಿದ್ದನು. 

ಎಸ್ಟೇರಳಿಗೆ ರಾಜನು ತನ್ನ ರಾಜದಂಡವನ್ನು ತೋರಿಸಿ 
ದಾಗ ಆಕೆಯು ಎದ್ದು ರಾಜನಿಗೆದುರಾಗಿ ನಿಂತು 
ಕೊಂಡಳು. *ಆಕೆ ಅರಸನಿಗೆ, ""ನೀವು ನನ್ನನ್ನು ಇಷ್ಟ 
ಪಡುವುದಾದರೆ ಮತ್ತು ನಿಮಗೆ ಮೆಚ್ಚಿಕೆಯಾದರೆ ನೀವು 
ನನ್ನ ಈ ಬಿನ್ನಹವನ್ನು ಪೂರೈಸಬೇಕು. ಅದೇನಂದರೆ, 
ರಾಜನ ಪ್ರಾಂತ್ಯಗಳಲ್ಲಿರುವ ಎಲ್ಲಾ ಯೆಹೂದ್ಯರನ್ನು 
ನಾಶಮಾಡಬೇಕೆಂದು ಹಾಮಾನನು ಹೊರಡಿಸಿರುವ 
ಆಜ್ಞೆಯನ್ನು ರದ್ದು ಮಾಡಲು ನೀವು ಇನ್ನೊಂದು ಆಜ್ಞೆ 
ಯನ್ನು ಹೊರಡಿಸಬೇಕು. "ನನ್ನ ಜನರಿಗೆ ಭಯಂಕರ 
ವಾದ ಆ ಪರಿಸ್ಥತಿ ಉಂಟಾಗುವುದನ್ನಾಗಲೀ ನನ್ನ 
ಕುಟುಂಬವು ಕೊಲ್ಲಲ್ಪಡುವುದನ್ನು ಕಣ್ಣಾರೆ ನೋಡುವು 
ದಕ್ಕಾಗಲೀ ನನಗೆ ಸಾಧ್ಯವಿಲ್ಲದಿರುವುದರಿಂದ ರಾಜನಲ್ಲಿ 
ಬೇಡಿಕೊಳ್ಳುತ್ತಿದ್ದೇನೆ'' ಎಂದಳು. 

'ಅಹಷ್ಟೇರೋಷನು ಎಸ್ನೇರ್‌ ರಾಣಿಗೆ ಮತ್ತು 
ಮೊರ್ದೇಕೈಗೆ, “ಹಾಮಾನನು ಯೆಹೂದ್ಯರನ್ನು ದ್ವೇಷಿಸಿದ 
ಕಾರಣ ಅವನನ್ನು ಗಲ್ಲಿಗೇರಿಸುವಂತೆ ನನ್ನ ಸಿಪಾಯಿಗಳಿಗೆ 
ಆಜ್ಞಾಪಿಸಿದೆನು; ಅವನ ಆಸ್ತಿಪಾಸ್ತಿಗಳನ್ನೆಲ್ಲಾ ಎಸ್ತೇರಳ 
ವಶಕ್ಕೆ ಕೊಟ್ಟೆನು. *ರಈಗ ಇನ್ನೊಂದು ರಾಜಾಜ್ಞೆಯನ್ನು 
ಬರೆಯಿಸಲು ನಾನು ನಿಮಗೆ ಅಧಿಕಾರ ಕೊಡುತ್ತೇನೆ. 
ನಿಮಗೆ ಸರಿತೋಚುವ ರೀತಿಯಲ್ಲಿ ಯೆಹೂದ್ಯರಿಗೆ 
ಸಹಾಯವಾಗುವಂತೆ ಆ ಆಜ್ಜಿಯನ್ನು ರಾಜನ ಅಧಿಕಾರ 
ದೊಡನೆ ಬರೆಯಿಸಿ, ರಾಜನ ಉಂಗುರದಿಂದ ಮುದ್ರೆ, 
ಒತ್ತಿರಿ. ರಾಜ ಮುದ್ರೆಯುಳ್ಳ ಯಾವ ಆಜ್ಜೆಯೂ ರದ್ದಾಗ 
ಕೂಡದು'' ಎಂದನು. 

*ಕೂಹಲೇ ರಾಜಲೇಖಕರನ್ನು ಕರೆಯಿಸಿ ಅವರಿಂದ 
ಮೊರ್ದೆಕ್ಕೆ ಹೇಳಿದಂತೆ ರಾಜಾಜ್ಞೆಯನ್ನು ಸಾಮ್ರಾಜ್ಯದ 
ನಾನಾ ಭಾಷೆಗಳಲ್ಲಿ ಬರೆಯಿಸಲಾಯಿತು. ಹಿಂದುಸ್ಥಾನ 
ದಿಂದ ಹಿಡಿದು ಇಥಿಯೋಪ್ಯದ ತನಕ ರಾಜ್ಯದ 
ನೂರಿಪ್ಪತ್ತೇಳು ಸಂಸ್ಥಾನಗಳ ಅಧಿಕಾರಿಗಳಿಗೆ, ಎಲ್ಲಾ 
ರಾಜ್ಯಪಾಲರಿಗೆ, ಜನ ನಾಯಕರಿಗೆ ಮತ್ತು ಯೆಹೂದ್ಯ 





668 


ರಿಗೆ ಆಯಾ ಭಾಪೆಗಳ ಲಿಪಿಗಳಲ್ಲಿ ಮೂರನೇ ತಿಂಗಳಾದ 
ಸೀವಾನ್‌ ಮಾಸದ ಇಪ್ಪತ್ತಮೂರನೇ ದಿವಸದಲ್ಲಿ ಬರೆ 
ಯಿಸಲಾಯಿತು. ''ರಾಜನ ಆಜ್ಜಿಯ ಪ್ರಕಾರ ಮೊರ್ದೆಕ್ಕೆ 
ರಾಜಶಾಸನವನ್ನು ಬರೆಯಿಸಿದನು. ಅದಕ್ಕೆ ರಾಜ 
ಮುದ್ರೆಯನ್ನು ಒತ್ತಿಸಿ ರಾಜನಿಗಾಗಿ ವಿಶೇಷವಾಗಿ ಬೆಳೆಸಿದ 
ಅತ್ಯಂತ ವೇಗವಾಗಿ ಓಡುವ ಕುದುರೆಗಳ ಮೂಲಕ 
ಸಂದೇಶವಾಹಕರಿಂದ ರಾಜ್ಯದ ಮೂಲೆ ಮೂಲೆಗೆ 
ರಾಜಾಜ್ಞೆಯನ್ನು ಕಳುಹಿಸಿದನು. 

Is ರಾಜಾಜ್ಞಿಯು ಹೀಗಿತ್ತು: 


"ಪ್ರತಿಯೊಂದು ನಗರಗಳಲ್ಲಿರುವ ಯೆಹೂದ್ಯರು 
ರಕ್ಷಣೆಗೋಸ್ಕರ ಒಟ್ಟಾಗಿ ಸೇರಿ ಬರಲು ಅವರಿಗೆ 
ಕ್ಕಿದೆ. ಅಲ್ಲದೆ ಅವರನ್ನು ಕೊಲ್ಲಲು, ಆಸ್ಲಿ ಅಪಹರಿ 
ಸಲು ಅವರನ್ನು ನಿರ್ಮೂಲ ಮಾಡುವ ಉದ್ದೇಶ 
ದಿಂದ ಅವರ ಬಳಿಗೆ ಬರುವವರನ್ನು ಎದುರಿಸಿ, 
ಕೊಂದು ನಾಶಮಾಡುವ ಹಕ್ಕು ಅವರಿಗಿದೆ. 
ಯೆಹೂದ್ಯರಿಗೆ ತಮ್ಮನ್ನು ಹಗೆ ಮಾಡುವ ವೈರಿಗಳನ್ನು 
ಕೊಂದು ಅವರ ಆಸ್ತಿಪಾಸ್ತಿಗಳನ್ನು ಸೂರೆಮಾಡುವ 
ಹಕ್ಕಿದೆ.'' 


ಜ 
ಹ 


ಹೀಗೆ ಮಾಡಲು ಅಹಷ್ಟೇರೋಷ್‌ ರಾಜನ ಎಲ್ಲಾ 
ಸಂಸ್ಥಾನಗಳಲ್ಲಿರುವ ಯೆಹೂದ್ಯರಿಗೆ ಹನ್ನೆರಡನೆಯ 
ತಿಂಗಳಾದ ಅದಾರ್‌ ಮಾಸದ ಹದಿಮೂರನೆ ದಿನವನ್ನು 
ಗೊತ್ತುಪಡಿಸಲಾಯಿತು. `ಈ ರಾಜಾಜ್ಞಿಯು ದೇಶದ 
ಶಾಸನವಾಯಿತು. ಮತ್ತು ಇದನ್ನು ರಾಜ್ಯದ ಎಲ್ಲಾ 
ಸಂಸ್ಥಾನಗಳ ಎಲ್ಲಾ ಜನರಿಗೆ ಪ್ರಕಟಿಸಲಾಯಿತು. ಯಾವ 
ದಿವಸದಲ್ಲಿ ಯೆಹೂದ್ಯರನ್ನು ನಿರ್ಮೂಲ ಮಾಡಲು ಆಜ್ಞೆ 
ಹೊರಡಿತ್ತೋ ಆ ದಿವಸದಲ್ಲಿಯೆ ಯೆಹೂದ್ಯರು ತಮ್ಮ 
ವೈರಿಗಳನ್ನು ಎದುರಿಸಿ ಅವರನ್ನು ಕೊಲ್ಲುವುದಕ್ಕೆ 
ತಯಾರಿರಬೇಕೆಂದು ಈ ಆಜ್ಞೆಯನ್ನು ಹೊರಡಿಸಿದ್ದು. 
14 ಆಜ್ಞೆಯನ್ನು ಜನರಿಗೆ ತಲುಪಿಸಲು ಅರಸನು 
ಸಂದೇಶವಾಹಕರನ್ನು ಅವಸರಪಡಿಸಿದನು. ಮತ್ತು 
ಶೂಷನ್‌ ನಗರದಲ್ಲೂ ಇದು ಪ್ರಕಟವಾಯಿತು. "ರಾಜ 
ಸನ್ನಿಧಿಯಿಂದ ಮೊರ್ದೆಕ್ಕೆ ಹೊರಟಾಗ, ಅರಸನು ಕೊಟ್ಟ 
ವಿಶೇಷ ವಸ್ತ್ರಗಳನ್ನು ಮೊರ್ದೆಕೈಯು ಧರಿಸಿದ್ದನು. ಅದು 
ನೀಲಿ ಮತ್ತು ಬಳಿ ಬಣ್ಣದಾಗಿತ್ತು. ಮತ್ತು ತಲೆಗೆ 
ಬಂಗಾರದ ಕಿರೀಟವನ್ನು ತೊಟ್ಟಿದ್ದನು. ಅಲ್ಲದೆ ನೇರಳೇ 
ಬಣ್ಣದ ವಸ್ತವೂ ಕೂಡಾ ಅವನಲ್ಲಿದ್ದವು. ರಾಜಧಾನಿ 
ಯಾದ ಶೂಷನ್‌ ನಗರದಲ್ಲಿ ವಿಶೇಷ ಸಮಾರಂಭವಿತ್ತು. 
ಜನರು ಸಂತೋಷದಿಂದ ನಲಿದಾಡಿದರು. ಯೆಹೂದ್ಯ 
ರಿಗೆ ಆ ದಿನ ಅತ್ಯಂತ ಸಂತೋಷದ ದಿನವಾಗಿತ್ತು. ಆ ದಿನ 
ಅವರಿಗೆ ಬಹಳ ಆನಂದ ಮತ್ತು ಹರ್ಷದ ದಿನವಾಗಿತ್ತು. 


"ರಾಜನ ಸಾಮ್ರಾಜ್ಯದ ಸಂಸ್ಥಾನಗಳಲ್ಲಿ ಎಲ್ಲೆಲ್ಲಿ 
ಜೆ ಇ ಇ. ೧೧-೧೧ 


669 


ರಾಜಶಾಸನವು ತಲಪಿತೋ ಅಲ್ಲಲ್ಲಿ ಯೆಹೂದ್ಯರೆಲ್ಲರೂ 
ಆನಂದದಿಂದ ನಲಿದಾಡಿದರು. ಅದು ಅವರಿಗೆ ಅತ್ಯಂತ 
ಸಂತಸದ ದಿವಸವಾಗಿತ್ತು. ತಮ್ಮ ತಮ್ಮ ಮನೆಗಳಲ್ಲಿ ಔತಣ 
ಸಿದ್ಧಪಡಿಸಿದರು. ಸಾಮಾನ್ಯ ಜನರಲ್ಲಿ ಎಷ್ಟೋ ಮಂದಿ 
ಯೆಹೂದ್ಯ ಮತಾವಲಂಬಿಗಳಾದರು. ಯಾಕೆಂದರೆ 
ಅವರು ಯೆಹೂದ್ಯರಿಗೆ ತುಂಬಾ ಹೆದರಿ ಆ ರೀತಿಯಾಗಿ 
ಮಾಡಿದರು. 


ಯೆಹೂದ್ಯರಿಗೆ ಜಯ 

ಹನ್ನೆರಡನೆಯ ತಿಂಗಳಾದ ಅದಾರ್‌ ಮಾಸದ 
ಹದಿಮೂರನೇ ದಿವಸದಲ್ಲಿ ಯೆಹೂದೀ ವೈರಿಗಳು 
ರಾಜಾಜ್ಞೆಗನುಸಾರವಾಗಿ ಯೆಹೂದ್ಯರನ್ನು ನಿರ್ನಾಮ 
ಮಾಡಬೇಕಾಗಿತ್ತು ಅವರು ಆ ದಿವಸಕ್ಕಾಗಿ ಕಾಯುತ್ತಿರು 
ವಾಗ ಪರಿಸ್ಥಿತಿಯು ಬದಲಾಯಿತು. ಯೆಹೂದ್ಯರು ಅವರ 
ಶತ್ರು ಗಳಿಗಿಂತ ಬಲಾಢ್ಯರಾದರು. ರಾಜನಾದ ಅಹಷ್ಟೇ 
ರೋಷನ ಸಾಮ್ರಾಜ್ಯದ ಸಂಸ್ಥಾನಗಳಲ್ಲಿದ್ದ ಯೆಹೂ 
ದ್ಯರು ತಮ್ಮನ್ನು ಕೊಲ್ಲಲು ಬರುವ ವೈರಿಗಳನ್ನು 
ಎದುರಿಸಲು ಒಟ್ಟಾಗಿ ಸೇರಿದರು. ಇವರಿಗೆ ವಿರುದ್ಧವಾಗಿ 
ಬಿದ್ದು ಹೊಡೆದಾಡಲು ಯಾರಿಗೂ ಧೈರ್ಯಸಾಲಲಿಲ್ಲ. 
ಯೆಹೂದ್ಯರ ಮೇಲೆ ಜನರಿಗೆ ಭೀತಿ ಉಂಟಾಯಿತು. 
ಅಲ್ಲದೆ ಸಂಸ್ಥಾನಗಳಲ್ಲಿದ್ದ ಅಧಿಕಾರಿಗಳು, ರಾಜ್ಯ 
ಪಾಲರು, ಆಡಳಿತಾಧಿಕಾರಿಗಳು ಯೆಹೂದ್ಯರಿಗೆ ನೆರ 
ವಾದರು. ಯಾಕಂದರೆ ಅವರು ಮೊರ್ದೆಕ್ಕೆಗೆ ಹೆದರು 
ತ್ತಿದ್ದರು. *ಮೊರ್ದೆಕೈೆಯು ಅರಮನೆಯಲ್ಲಿ ಅತ್ಯಂತ 
ಪ್ರ ಭಾವಶಾಲಿಯಾಗಿದ್ದನು. ಸಂಸ್ಥಾನಗಳಲ್ಲಿರುವವ 
ರೆಲ್ಲರೂ ಅವನ ಪ್ರಖ್ಯಾತಿಯ ಬಗ್ಗೆ ಕೇಳಿದ್ದರು. ದಿನೇ 

ದಿನೇ ಮೊರ್ದೆಕೈಯು ಬಲಶಾಲಿಯಾಗುತ್ತಾ ಬಂದನು. 
5ತಮ್ಮ ಶತ್ರು/ಗಳನ್ನೆಲ್ಲಾ ಯೆಹೂದ್ಯರು ಸೋಲಿಸಿ ತಮ್ಮ 


ಎಸ್ತೇರಳು 9:1-21 


ಹಾಮಾನನ ಹತ್ತು ಗಂಡು ಮಕ್ಕಳೂ ಸೇರಿಸಿ ಐನೂರು 
ಮಂದಿಯನ್ನು ಕೊಂದಿದ್ದಾರೆ. ಇನ್ನು ಬೇರೆ ಸಂಸ್ಥಾನ 
ಗಳಲ್ಲಿ ನಿನಗೇನಾಗಬೇಕು? ನನಗೆ ಹೇಳು. ನಾನು 
ಹಾಗೆಯೇ ಮಾಡಿಸುತ್ತೇನೆ'' ಎಂದು ಹೇಳಿದನು. 

ಅದಕ್ಕೆ ಎಸ್ತೇರಳು, ""ಅರಸನು ಇಷ್ಟಪಟ್ಟಲ್ಲಿ 
ನಾಳೆಯೂ ಶೂಷನ್‌ನಲ್ಲಿರುವ ಯೆಹೂದ್ಯರು 
ಹೀಗೆಯೇ ಮಾಡಲಿ ಮತ್ತು ಹಾಮಾನನ ಆ ಹತ್ತು ಮಂದಿ 
ಗಂಡು ಮಕ್ಕಳನ್ನು ಗಲ್ಲುಕಂಬದಲ್ಲಿ ನೇತಾಡಿಸಲಿ'' 
ಅಂದಳು. 

“ಅದೇ ರೀತಿ ಅರಸನು ಆಜ್ಞಾಪಿಸಿದನು. ರಾಜಾ 
ಜ್ಹಿಯು ಇನ್ನೊಂದು ದಿವಸ ಮುಂದುವರಿಯಿತು ಮತ್ತು 
ಹಾಮಾನನ ಹತ್ತು ಮಂದಿ ಗಂಡು ಮಕ್ಕಳನ್ನು ತೂಗು 
ಹಾಕಿದರು. ಶೂಷನ್‌ ನಗರದಲ್ಲಿದ್ದ ಯೆಹೂದ್ಯರು 
ಅದಾರ್‌ ಮಾಸದ ಹದಿನಾಲ್ಕನೆಯ ದಿನದಂದು ಒಟ್ಟಾಗಿ 
ಸೇರಿ ಆ ದಿವಸ ಮುನ್ನೂರು ಮಂದಿಯನ್ನು ಹತಿಸಿದರೆ 
ಹೊರತು, ಅವರ ಆಸ್ತಿಪಾಸ್ತಿಯನ್ನು ಮುಟ್ಟಲಿಲ್ಲ. 

ಅದೇ ಸಮಯದಲ್ಲಿ ಇತರ ಸಂಸ್ಥಾನಗಳಲ್ಲಿದ್ದ 
ಯೆಹೂದ್ಯರು ತಾವು ಬಲ ಹೊಂದುವಂತೆ ಒಟ್ಟಾಗಿ ಸೇರಿ 
ಒಗ್ಗಟ್ಟಿನಲ್ಲಿದ್ದು ತಮ್ಮ ವೈರಿಗಳನ್ನು ಸಂಪೂರ್ಣವಾಗಿ 
ನಿರ್ನಾಮ ಮಾಡಿದರು. ಹೀಗೆ ಒಟ್ಟು ಎಪ್ಪತ್ತೈದು ಸಾವಿರ 
ಜನರು ಹತಿಸಲ್ಪಟ್ಟರು. ಆದರೆ ಅವರ ಆಸ್ತಿಯನ್ನು ಸೂರೆ 
ಮಾಡಲಿಲ್ಲ. !'ಅದಾರ್‌ ಮಾಸದ ಹದಿಮೂರನೇ ದಿವಸ 
ದಲ್ಲಿ ಈ ಕಾರ್ಯವು ನಡೆಯಿತು. ಹದಿನಾಲ್ಕನೆಯ ದಿವಸ 
ದಲ್ಲಿ ಅವರು ವಿಶ್ರಾಂತಿ ತೆಗೆದುಕೊಂಡರು. ಆ ದಿವಸವನ್ನು 
ಯೆಹೂದ್ಯರು ತಮ್ಮ ಸಂತಸದ ದಿನವಾಗಿ ಆಚರಿಸಿದರು. 


ಪೂರಿಮ್‌ ಹಬ್ಬ 
ಅಧಾರ್‌ ತಿಂಗಳಿನ ಹದಿಮೂರನೇ ಮತ್ತು ಹದಿ 





ಖಡ್ಗಗಳಿಂದ ನಾಶಮಾಡಿದರು; ತಮ್ಮನ್ನು ದ್ವೇಷಿಸುತ್ತಿದ್ದ 
ವರನ್ನು ತಮಗಿಷ್ಟ ಬಂದಂತೆ ಮಾಡಿದರು. ರಾಜಧಾನಿ 
ಯಾದ ಶೂಷನ್‌ನಲ್ಲಿಯೇ ಯೆಹೂದ್ಯರು ಐನೂರು 
ಮಂದಿ ಶತ್ರುಗಳನ್ನು ಹತಿಸಿದರು.7 ಅವರು ಹತಿಸಿದವರಾ 
ರೆಂದರೆ: ಪರ್ಷಂದಾತ, ದಲ್ಫೋನ್‌, ಅಸ್ಟಾತ, 
*ಪೋರಾತ, ಅದಲ್ಯ, ಅರೀದಾತ, *ಫರ್ಮಷ್ಟ ಅರೀಸ್ಥೆ, 


ನಾಲ್ಕನೇ ದಿವಸಗಳಲ್ಲಿ ಶೂಷನ್‌ ನಗರದ ಯೆಹೂದ್ಯರು 
ಒಟ್ಟಾಗಿ ಸೇರಿ ಬಂದು ಹದಿನೈದನೆಯ ದಿವಸದಲ್ಲಿ ಅವರು 
ವಿಶ್ರಾಂತಿ ತೆಗೆದುಕೊಂಡರು. ಹದಿನೈದನೆಯ ದಿವಸವನ್ನು 
ಅವರು ಸಂತಸದ ಹಬ್ಬವನ್ನಾಗಿ ಮಾಡಿದರು. ದೇಶದ 
ಎಲ್ಲಾ ಹಳ್ಳಿ ಹಳ್ಳಿಗಳಲ್ಲಿದ್ದ ಯೆಹೂದ್ಯರು ಅದಾರ್‌ 
ತಿಂಗಳಿನ ಹದಿನಾಲ್ಕನೆಯ ದಿವಸವನ್ನು ಪೂರಿಮ್‌ 





ಅರಿದ್ಯೆ, ಮತ್ತು ವೈಜಾತ. ಇವರು ಹಾಮಾನನ ಹತ್ತು 
ಗಂಡು ಮಕ್ಕಳಾಗಿದ್ದರು. ಹಾಮಾನನು ಹಮ್ಮೆದಾತನ 
ಮಗನೂ, ಯೆಹೂದ್ಯರ ಶತ್ರವೂ ಆಗಿದ್ದನು. 
ಯೆಹೂದ್ಯರು ಅವರನ್ನು ಹತಿಸಿದ್ದು ಮಾತ್ರವೇ, ಹೊರತು 
ಅವರ ಸೊತ್ತುಗಳನ್ನು ಅಪಹರಿಸಲಿಲ್ಲ. 

1! ಶೂಷನ್‌ ನಗರದಲ್ಲಿ ಆ ದಿವಸ ಎಷ್ಟು ಮಂದಿ ಸತ್ತರು 
ಎಂದು ಅರಸನು ಕೇಳಿ ತಿಳಿದುಕೊಂಡನು. ಮತ್ತು ರಾಣಿ 
ಯಾದ ಎಸ್ತೇರಳಿಗೆ, "ಶೂಷನ್‌ನಲ್ಲಿ ಯೆಹೂದ್ಯರು 


ದಿವಸವನ್ನಾಗಿ ಆಚರಿಸಿದರು. ಹದಿನಾಲ್ಕನೆಯ ಡಿವಸವು 
ಅವರಿಗೆ ಸಂತಸದ ಹಬ್ಬ. ಆ ದಿವಸ ಅವರು ಔತಣ ಮಾಡಿ 
ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕೊಟ್ಟು 
ಕಳುಹಿಸಿದರು. 

ನಡೆದ ಸಂಗತಿಗಳನ್ನೆಲ್ಲಾ ಮೊರ್ದೆಕ್ಕೆ ಬರೆದಿಟ್ಟು 
ಅಹಷ್ಟೇರೋಷನ ಸಾಮ್ರಾಜ್ಯದಲ್ಲಿ ವಾಸಿಸಿದ್ದ ಎಲ್ಲಾ 
ಯೆಹೂದ್ಯರಿಗೆ, ದೂರ ಮತ್ತು ಹತ್ತಿರದಲ್ಲಿರುವ 
ಯೆಹೂದ್ಯರಿಗೂ ಪತ್ರ ಬರೆಯಿಸಿದನು. 2'ಅದರಲ್ಲಿ 


ಎಸ್ಸೆ! €ರಳು 9:22-10:3 


ಅವನು ಯೆಹೂದ್ಯರೆಲ್ಲರೂ ಪ್ರತೀ ವರುಷ ಅದಾರ್‌ 
ತಿಂಗಳಿನ ಹದಿನಾಲ್ಕನೇ ಮತ್ತು ಹದಿನೈದನೇ ದಿವಸ 
ಗಳನ್ನು ಪೂರಿಮ್‌ ದಿವಸಗಳನ್ನಾಗಿ ಆಚರಿಸಬೇಕು ಎಂಬ 
ದಾಗಿ ಆದೇಶ ನೀಡಿದನು. ಯಾಕೆಂದರೆ ಆ ದಿವಸದಲ್ಲಿ 
ಯೆಹೂದ್ಯರು ತಮ್ಮ ಶತ್ರುಗಳನ್ನು ಸದೆ ಬಡಿದರು. ಆ 
ದಿವಸದಲ್ಲಿ ಅವರಿಗೆ ಶೋಕದ ಬದಲಾಗಿ ಸಂತಸವು 
ಒದಗಿಬಂತು. ಮತ್ತು ಆ ದಿವಸದಲ್ಲಿ ಅವರ ರೋಧನವು 
ಹರ್ಷದ್ವನಿಯಾಗಿ ಮಾರ್ಪಟ್ಟಿತು. ಮೊರ್ದೆಕೈಯು ಎಲ್ಲಾ 
ಯೆಹೂದ್ಯರಿಗೆ ಪತ್ರ ಬರೆಯಿಸಿದನು. ಆ ದಿವಸದಲ್ಲಿ 
ಹಬ್ಬವನ್ನು ಆಚರಿಸಿ ಒಬ್ಬರಿಗೊಬ್ಬರು ಉಡುಗೊರೆ 
ಗಳನ್ನು ಕೊಡಬೇಕು ಮತ್ತು ಬಡವರಿಗೂ ಉಡುಗೊರೆ 
ಗಳನ್ನು ಕೊಡಬೇಕು ಎಂಬುದಾಗಿ ಬರೆಯಿಸಿದನು. 

ಔರೂರ್ದೆಕೈ ಪತ್ರದಲ್ಲಿ ಬರೆದದ್ದನ್ನು ಯೆಹೂದ್ಯರು 
ಒಪ್ಪಿಕೊಂಡು ಆ ವರ್ಷದಲ್ಲಿ ನಡೆದ ಉತ್ಸವವು ತಮ್ಮಲ್ಲಿ 
ವಾರ್ಷಿಕೋತ್ಸವವಾಗಬೇಕೆಂದು ನಿರ್ಧರಿಸಿದರು. 

24ಅಗಾಗನ ವಂಶದವನಾದ ಹಮ್ಮೆದಾತನ ಮಗನಾದ 
ಹಾಮಾನನು ಸಮಸ್ತ ಯೆಹೂದ್ಯರ ಶತ್ರುವಾಗಿದ್ದನು. 
ಯೆಹೂದ್ಯರನ್ನೆಲ್ಲಾ ಸಂಹರಿಸಲು ಆತನು ಒಂದು ದುಷ್ಟ 
ಹಂಚಿಕೆಯನ್ನು ಹೂಡಿದನು; ಮತ್ತು ಆ ನಿರ್ಧಿಷ್ಟ ದಿನ 
ಕ್ಕಾಗಿ ಅವನು ಚೀಟು ಹಾಕಿದನು. ಆ ದಿವಸಗಳಲ್ಲಿ ಚೀಟು 
ಹಾಕುವುದಕ್ಕೆ ""ಪೂರ್‌”' ಎಂದು ಹೇಳುತ್ತಿದ್ದರು. ಹಾಗೆ 
ಆ ಹಬ್ಬವು ""ಪೂರಿಮ್‌'' ಎಂಬ ಹೆಸರಿನಿಂದ ಕರೆಯ 
ಲೃಟ್ಟಿತು. ಹಾಮಾನನ ಕುತಂತ್ರವನ್ನು ಎಸ್ತೇರ್‌ 
ರಾಣಿಯು ರಾಜನ ಸಂಗಡ ಮಾತಾಡುವುದರ ಮೂಲಕ 
ನಿರರ್ಥಕಗೊಳಿಸಿ. ಅವನಿಗೂ ಅವನ ಕುಟುಂಬಕ್ಕೂ 
ಮರಣವಾಗುವಂತೆ ಮಾಡಿದಳು. ಹಾಮಾನನೂ ಅವನ 
ಗಂಡು ಮಕ್ಕಳೂ ಗಲ್ಲಿಗೇರಿಸಲ್ಪಟ್ಟರು. 

2627ೀಟು ಹಾಕುವುದಕ್ಕೆ ""ಪೂರಿಮ್‌'' ಎಂದು 
ಕರೆಯುತ್ತಿದ್ದುದರಿಂದ ಈ ಹಬ್ಬಕ್ಕೆ  ಪೂರಿಮ್‌”' ಎಂದು 





670 


3ಹಾಗೆ ಅಬೀಹೈಲನ ಮಗಳಾದ ಎಸ್ತೇರ್‌ ರಾಣಿಯು 
ಮತ್ತು ಯೆಹೂದಿಯಾದ ಮೊರ್ದೆಕ್ಕೆಯು ಈ ಪೂರಿಮ್‌ 
ಹಬ್ಬದ ಬಗ್ಗೆ ಒಂದು ಅಧಿಕೃತ ಪತ್ರವನ್ನು ಬರೆಯಿಸಿದರು. 
ಜನರು ಅವರ ಎರಡನೆಯ ಪತ್ರವನ್ನು ಸತ್ಯವೆಂದು 
ನಂಬುವ ಹಾಗೆ ರಾಜ ಮುದ್ರೆಯೊಂದಿಗೆ ಕಳುಹಿಸಿದರು. 
30 ಅರಸನ ನೂರಿಪ್ಪತ್ತೇಳು ಸಂಸ್ಥಾನಗಳಲ್ಲಿರುವ ಯೆಹೂ 
ದ್ಯರಿಗೆಲ್ಲಾ ಪತ್ರವನ್ನು ಕಳುಹಿಸಿದನು. ಅದರಲ್ಲಿ ಆ ಹಬ್ಬವು 
ಜನರ ಮಧ್ಯದಲ್ಲಿ ಸಮಾಧಾನ ಹುಟ್ಟಿಸಿ ಒಬ್ಬರ ಮೇಲೊ 
ಬ್ಬರ ಮೇಲೆ ನಂಬಿಕೆ ಬೆಳೆಸುವುದು ಎಂದು ಬರೆದಿದ್ದನು. 
3!ಮತ್ತು ಪತ್ರದಲ್ಲಿ ಪೂರಿಮ್‌ ಹಬ್ಬವನ್ನು ಆಚರಿಸಲು 
ಪ್ರಾರಂಭಿಸಿರಿ ಎಂದೂ ಬರೆದಿದ್ದನು. ಈ ಹಬ್ಬವನ್ನು 
ಯಾವ ದಿನ ಆಚರಿಸಬೇಕು? ಎಂಬುದನ್ನೂ ನಮೂದಿ 
ಸಿದನು. ಈ ಎರಡು ವಿಶ್ರಾಂತಿ ದಿನಗಳನ್ನು ತಮಗೂ ತಮ್ಮ 
ಸಂತಾನಗಳವರಿಗೂ ಖಾಯಂಗೊಳಿಸಲು ಯೆಹೂದಿ 
ಯಾದ ಮೊರ್ದೆಕೈಯೂ ರಾಣಿ ಎಸ್ನೇರಳೂ ಯೆಹೂದ್ಯ 
ರಿಗೆ ಒಂದು ಆಜ್ಞೆಯನ್ನು ಹೊರಡಿಸಿದರು. ತಮಗೆ 
ಸಂಬಂಧಿಸಿದ ಕೆಟ್ಟಸಂಗತಿಗಳನ್ನು ನೆನಪಿಗೆ ತಂದು 
ಕೊಂಡು ಬೇರೆ ವಿಶ್ರಾಂತಿ ದಿನಗಳಲ್ಲಿ ಉಪವಾಸವಿದ್ದು 
ಗೋಳಾಡುವಂತೆ ಈ ಹಬ್ಬದ ದಿನಗಳಲ್ಲಿಯೂ ಅವರು 
ಮಾಡುವರು. *ಎಸ್ನೇರಳ ಈ ಆಜ್ಞೆಯು ಅಧಿಕೃತ 
ವಾಗಿದ್ದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿತ್ತು 
ಮೊರ್ದೆಕ್ಕೆಯನ್ನು ಗೌರವಿಸಿದ್ದು 
10 ಅಹಷ್ಟೇರೋಷ್‌ ರಾಜನು ತನ್ನ ಪ್ರಜೆಗಳಿಂದ 
ತೆರಿಗೆಯನ್ನು ಎತ್ತಿದನು. ಅವನ ಸಾಮ್ರಾಜ್ಯದ 
ಪ್ರಜೆಗಳೆಲ್ಲರೂ ಹಾಗೂ ದೂರದ ಕರಾವಳಿಯ ನಗರ 
ವಾಸಿಗಳೂ, ತೆರಿಗೆಯನ್ನು ಕಟ್ಟಲೇ ಬೇಕಾಯಿತು. 
`ಅಹಷ್ಟೇರೋಷ್‌ ಅರಸನು ಮಾಡಿದ ಎಲ್ಲಾ 
ಮಹತ್ಕಾರ್ಯಗಳೂ ಕೃತ್ಯಗಳೂ ಮೇದ್ಯ ಪರ್ಶಿಯ 








ಹೆಸರಿಟ್ಟರು. ಮೊರ್ದೆಕೈ ಈ ಹಬ್ಬವನ್ನು ಆಚರಿಸಲು 
ಯೆಹೂದ್ಯರೆಲ್ಲರಿಗೆ ಪತ್ರದ ಮೂಲಕ ತಿಳಿಸಿದನು. ಅಂದಿ 
ನಿಂದ ಪ್ರತಿ ವರುಷ ಈ ಎರಡು ದಿನಗಳಲ್ಲಿ ಹಬ್ಬವನ್ನು 
ಆಚರಿಸುವ ಕ್ರಮವನ್ನು ಇಟ್ಟುಕೊಂಡರು. ತಮ್ಮ 
ವೈರಿಗಳಿಗಾಗುವ ದಂಡನೆಯನ್ನು ಅವರು ಈ ಹಬ್ಬದ 
ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ಳುವರು. ಯೆಹೂದ್ಯರ 
ಎಲ್ಲಾ ಗೋತ್ರಗಳವರು ಮತ್ತು ಅವರ ಪ್ರಾಂತ್ಯಗಳ 
ಲ್ಲಿರುವವರು ಈ ದಿನಗಳನ್ನು ಪ್ರತಿ ವರುಷ ಸರಿಯಾದ 
ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಈ ಹಬ್ಬವನ್ನು ಪ್ರತಿ 
ಯೊಂದು ಪ್ರಾಂತ್ಯಗಳಲ್ಲಿಯೂ ಪ್ರತಿಯೊಂದು ಊರು 
ಗಳಲ್ಲಿಯೂ ನೆನಪುಮಾಡಿಕೊಳ್ಳುವರು. ಇಂದಿಗೂ 
ಯೆಹೂದ್ಯರು ಈ ದಿನಗಳನ್ನು ನೆನಪುಮಾಡಿಕೊಂಡು 
ಪೂರಿಮ್‌ ಹಬ್ಬವನ್ನು ಆಚರಿಸುತ್ತಾರೆ. 





ಅರಸರ ರಾಜಕಾಲವೃತ್ತಾಂತ ಪುಸ್ತಕಗಳಲ್ಲಿ ಬರೆಯಲ್ಲ 
ಟ್ವಿರುತ್ತವೆ. ಮತ್ತು ಮೊರ್ದೆಕ್ಕೆ ಮಾಡಿದ ವಿಷಯಗಳ 
ಬಗ್ಗೆಯೂ ಬರೆಯಲ್ಪಟ್ಟಿದೆ. ಮೊರ್ದೆಕೈಯನ್ನು ಅರಸನು 
ಬಹು ದೊಡ್ಡ ಪ್ರಭಾವಶಾಲಿ ವ್ಯಕ್ತಿಯನ್ನಾಗಿ ಮಾಡಿದನು. 
3ಅರಸನ ನಂತರ ರಾಜ್ಯದಲ್ಲಿ ಯೆಹೂದಿಯಾದ 
ಮೊರ್ದೆಕೈಯೇ ಮುಖ್ಯ ವ್ಯಕ್ತಿಯಾಗಿದ್ದನು. ರಾಜ್ಯದಲ್ಲಿ 
ಅವನಿಗೆ ಎರಡನೇ ಸ್ಥಾನವಿತ್ತು. ಯೆಹೂದ್ಯರೊಳಗೆ 
ಅವನು ಪ್ರಮುಖ ವ್ಯಕ್ತಿಯಾಗಿದ್ದನು. ಯೆಹೂದ್ಯ 
ರೆಲ್ಲರೂ ಅವನನ್ನು ಬಹಳವಾಗಿ ಗೌರವಿಸುತ್ತಿದ್ದರು. ತನ್ನ 
ಜನರ ಒಳಿತಿಗಾಗಿ (ಜನರಿಗೋಸ್ಕರವಾಗಿ) ಮೊರ್ದೆಕ್ಕೆ 
ಬಹಳವಾಗಿ ಪ್ರಯಾಸಪಟ್ಟಿದ್ದರಿಂದ ಜನರು ಅವನನ್ನು 
ಸನ್ಮಾನಿಸಿದರು; ಮೊರ್ದೆಕೈ ಯೆಹೂದ್ಯರೆಲ್ಲರಿಗೆ 
ಸಮಾಧಾನವನ್ನು ತಂದನು. 


671 


ಯೋಬನು 


ಒಳ್ಳೆಯ ಮನುಷ್ಯನಾದ ಯೋಬನು 

ಊಚ್‌ ದೇಶದಲ್ಲಿ ಯೋಬನೆಂಬ ಒಬ್ಬಮನುಷ್ಯ 
ನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವ 
ನಾಗಿದ್ದನು; ಕೆಟ್ಟಕಾರ್ಯಗಳನ್ನು ಮಾಡದೆ ನಿರ್ದೋ 
ಷಿಯೂ ಯಥಾರ್ಥವಂತನೂ ಆಗಿದ್ದನು. ?ಯೋಬನಿಗೆ 
ಏಳು ಮಂದಿ ಗಂಡುಮಕ್ಕಳೂ ಮೂವರು ಹೆಣ್ಣುಮಕ್ಕಳೂ 
ಇದ್ದರು. 3ಯೋಬನಿಗೆ ಏಳು ಸಾವಿರ ಕುರಿಗಳಿದ್ದವು; 
ಮೂರು ಸಾವಿರ ಒಂಟೆಗಳಿದ್ದವು, ಒಂದು ಸಾವಿರ ಎತ್ತು 
ಗಳಿದ್ದವು* ಮತ್ತು ಐನೂರು ಹೆಣ್ಣುಕತ್ತೆಗಳಿದ್ದವು. ಅವ 
ನಿಗೆ ಅನೇಕ ಮಂದಿ ಸೇವಕರಿದ್ದರು. ಪೂರ್ವದೇಶದವ 
ರಲ್ಲೆಲ್ಲಾ ಯೋಬನು ಮಹಾ ಐಶ್ವರ್ಯವಂತನಾಗಿದ್ದನು. 
*“ಯೋಬನ ಗಂಡುಮಕ್ಕಳು ಯಾವಾಗಲೂ ಸರದಿಯ 
ಪ್ರಕಾರ ಔತಣಕೂಟಗಳನ್ನು ತಮ್ಮ ಮನೆಗಳಲ್ಲಿ ಏರ್ಪಡಿ 
ಸುತ್ತಿದ್ದರು; ಆ ಔತಣಕೂಟಗಳಿಗೆ ತಮ್ಮ ಸಹೋದರಿಯ 
ರನ್ನು ಸಹ ಆಹ್ವಾನಿಸುತ್ತಿದ್ದರು. ಪ್ರತಿಯೊಂದು ಔತಣ 
ಕೂಟದ ದಿನಗಳು ಮುಗಿದ ಮೇಲೆ ಯೋಬನು ಅವರನ್ನು 
ಶುದ್ದೀಕರಿಸುತ್ತಿದ್ದನು. ಅದಕ್ಕಾಗಿ ಅವನು ಮುಂಜಾನೆಯ 
ಲ್ಲಿಯೇ ಎದ್ದು ತನ್ನ ಪ್ರತಿಯೊಬ್ಬ ಮಕ್ಕಳ ಹೆಸರಿನಲ್ಲಿ 
ಒಂದೊಂದು ಸರ್ವಾಂಗಹೋಮವನ್ನು ಅರ್ಪಿಸುತ್ತಿ 
ದ್ದನು. ಯಾಕಂದರೆ, ""ಒಂದುವೇಳೆ ನನ್ನ ಮಕ್ಕಳು 
ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪಮಾಡಿರ 
ಬಹುದು'' ಎಂಬುದು ಯೋಬನ ಆಲೋಚನೆ 
ಯಾಗಿತ್ತು. ತನ್ನ ಮಕ್ಕಳ ಪಾಪಕ್ಸಮೆಗಾಗಿ ಯೋಬನು 

ಯಾವಾಗಲೂ ಹೀಗೆ ಮಾಡುತ್ತಿದ್ದನು. 


ಯೋಬನಿಗೆ ಮೊದಲ ಪರೀಕ್ಷೆ 
6ದೇವದೂತರುಗಳು ಯೆಹೋವನನ್ನು ಭೇಟಿ 
ಯಾಗುವ ದಿನ ಬಂದಿತು. ಆಗ ಸೈತಾನನು* ಸಹ ಆ 





ಒಂದು ಸಾವಿರ ಎತ್ತುಗಳಿದ್ದವು ಅಕ್ಬರಶಃ, ""ಐನೂರು ಜೋಡಿ 
ಎತ್ತುಗಳಿದ್ದವು. 

ಸೈತಾನನು ಸೈತಾನನು ಒಬ್ಬ ದೇವದೂತನು. ಇವನು ಮನುಷ್ಯರ ವೈರಿ. 
ಇವನು ಮನುಷ್ಯರನ್ನು ಶೋಧನೆಗೆ ಗುರಿಪಡಿಸಿ, ದೇವರ ಮುಂದೆ ಅವರ 
ಮೇಲೆ ಅಪವಾದ ಹೊರಿಸುತ್ತಾನೆ. 


ದೂತರುಗಳೊಂದಿಗೆ ಬಂದನು. "ಯೆಹೋವನು ಸೈತಾನ 
ನಿಗೆ, ""ನೀನು ಎಲ್ಲಿಗೆ ಹೋಗಿದ್ದೆ?''ಎಂದು ಕೇಳಿದನು. 
ಸೈತಾನನು ಯೆಹೋವನಿಗೆ, "ನಾನು ಭೂಮಿಯ 
ಮೇಲೆಲ್ಲಾ ಅಲೆದಾಹುತ್ತಿದ್ದೆ'' ಎಂದು ಉತ್ತರಕೊಟ್ಟನು. 
ಆಗ ಯೆಹೋವನು, ""ನನ್ನ ಸೇವಕನಾದ ಯೋಬನ 
ಬಗ್ಗೆ ಆಲೋಚಿಸಿದೆಯಾ? ಭೂಮಿಯ ಮೇಲೆ ಅವನಂತೆ 
ಯಾರೂ ಇಲ್ಲ. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವ 
ನಾಗಿದ್ದಾನೆ; ಕೆಟ್ಟ ಕಾರ್ಯಗಳನ್ನು ಮಾಡದೆ 
ನಿರ್ದೋಷಿಯೂ ಯಥಾರ್ಥವಂತನೂ ಆಗಿದ್ದಾನೆ'' 
ಎಂದು ಹೇಳಿದನು. 

ಅದಕ್ಕೆ ಸೈತಾನನು, ""ಹೌದು! ಯೋಬನು ದೇವರಲ್ಲಿ 
ಭಯಭಕ್ತಿಯಿಟ್ಟಿರುವುದಕ್ಕೆ ಒಳ್ಳೆಯ ಕಾರಣಪೊಂದಿದೆ! 
'0ನೀನು ಅವನನ್ನೂ ಅವನ ಕುಟುಂಬವನ್ನೂ ಅವನ ಆಸ್ತಿ 
ಯನ್ನೂ ಸಂರಕ್ಷಿಸುತ್ತಿರುವೆ. ಅವನ ಕೆಲಸಕಾರ್ಯಗಳನ್ನು 
ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದ 
ಲ್ಲೆಲ್ಲಾ ಅಭಿವೃದ್ಧಿಯಾಗುತ್ತಿದೆ. !!ಆದರೆ ಈಗ ನೀನು ನಿನ್ನ 
ಕೈಚಾಚಿ ಅವನ ಆಸ್ತಿಯನ್ನೆಲ್ಲಾ ನಾಶಮಾಹು. ಆಗ ಅವನು 
ನಿನ್ನ ಮುಖದೆದುರಿಗೆ ನಿನ್ನನ್ನು ದೂಷಿಸುವನು'' ಎಂದು 
ಉತ್ತರಕೊಟ್ಟನು. 

!೭ ಯೆಹೋವನು ಸೈತಾನನಿಗೆ, ""ಸರಿ, ಯೋಬನ ಆಸ್ತಿ 
ಗೆಲ್ಲಾ ನೀನು ಏನು ಬೇಕಾದರೂ ಮಾಡು. ಆದರೆ ಅವನ 
ದೇಹಕ್ಕೆ ಮಾತ್ರ ನೋವನ್ನು ಮಾಡಬೇಡ'' ಎಂದು 
ಹೇಳಿದನು. 

ಬಳಿಕ ಸೈತಾನನು ಯೆಹೋವನ ಬಳಿಯಿಂದ ಹೊರಟು 
ಹೋದನು. 


ಯೋಬನಿಗಾದ ಸರ್ವನಾಶ 
!3ಒಂದು ದಿನ ಯೋಬನ ಗಂಡುಹೆಣ್ಣುಮಕ್ಕಳು ತಮ್ಮ 
ಹಿರಿಯ ಅಣ್ಣನ ಮನೆಯಲ್ಲಿ ಊಟಮಾಡುತ್ತಾ ದ್ರಾಕ್ಟಾ 
ರಸ ಕುಡಿಯುತ್ತಾ ಇದ್ದರು. ಆಗ ಸೇವಕನೊಬ್ಬನು 
ಯೋಬನ ಬಳಿಗೆ ಬಂದು, ""ಎತ್ತುಗಳು ಉಳುತ್ತಿದ್ದವು; 
ಕತ್ತೆಗಳು ಸಮೀಪದಲ್ಲಿ ಹುಲ್ಲನ್ನು ಮೇಯುತ್ತಿದ್ದವು. 





ಯೋಬನು 1:15-2:10 


“ಆದರೆ ಶೆಬ ದೇಶದವರು ನಮ್ಮ ಮೇಲೆ ಆಕ್ರಮಣ 
ಮಾಡಿ ನಿನ್ನ ಪಶುಗಳನ್ನೆಲ್ಲಾ ಹೊಡೆದುಕೊಂಡು 
ಹೋದರು; ನಿನ್ನ ಸೇವಕರುಗಳನ್ನೆಲ್ಲಾ ಕೊಂದು ಹಾಕಿ 
ದರು; ನಾನೊಬ್ಬನು ಮಾತ್ರ ತಪ್ಪಿಸಿಕೊಂಡೆನು! ಈ 
ವಿಷಯವನ್ನು ತಿಳಿಸುವುದಕ್ಕಾಗಿಯೇ ನಾನು ಬಂದೆನು'' 
ಎಂದು ಹೇಳಿದನು. 

16ಆ ಸೇವಕನು ಮಾತಾಡುತ್ತಿರುವಾಗಲೇ ಮತ್ತೊಬ್ಬ 
ಸೇವಕನು ಬಂದು ಯೋಬನಿಗೆ, ""ಆಕಾಶದಿಂದ ಸಿಡಿ 
ಲೊಡೆದು ನಿನ್ನ ಕುರಿಗಳನ್ನೂ ಸೇವಕರುಗಳನ್ನೂ 
ಸಂಪೂರ್ಣವಾಗಿ ಸುಟ್ಟುಹಾಕಿತು. ನಾನೊಬ್ಬನು ಮಾತ್ರ, 
ತಪ್ಪಿಸಿಕೊಂಡೆನು! ಇದನ್ನು ತಿಳಿಸುವುದಕ್ಕಾಗಿಯೇ ನಾನು 
ಬಂದೆನು'' ಎಂದು ಹೇಳಿದನು. 

!?ಆ ಸೇವಕನು ಮಾತಾಡುತ್ತಿರುವಾಗಲೇ ಮತ್ತೊಬ್ಬ 
ಸೇವಕನು ಬಂದು ಯೋಬನಿಗೆ, ""ಕಸ್ಟೀಯರು ಮೂರು 
ಗುಂಪುಗಳಾಗಿ ಬಂದು, ನಮ್ಮ ಮೇಲೆ ಆಕ್ರಮಣಮಾಡಿ, 
ಒಂಟೆಗಳನ್ನು ಹೊಡೆದುಕೊಂಡು ಹೋದರು! ಅಲ್ಲದೆ 
ನಿನ್ನ ಸೇವಕರುಗಳನ್ನು ಕೊಂದುಹಾಕಿದರು. ನಾನೊ 
ಬ್ಬನು ಮಾತ್ರ ತಪ್ಪಿಸಿಕೊಂಡೆನು. ಇದನ್ನು ನಿನಗೆ ತಿಳಿಸು 
ಪುದಕ್ಕಾಗಿಯೇ ಬಂದೆನು'' ಎಂದು ಹೇಳಿದನು. 

ಮೂರನೆಯ ಸೇವಕನು ಮಾತಾಡುತ್ತಿರುವಾಗಲೇ 
ಮತ್ತೊಬ್ಬ ಸೇವಕನು ಬಂದು ಯೋಬನಿಗೆ, “ನಿನ್ನ ಗಂಡು 
ಹೆಣ್ಣುಮಕ್ಕಳು ತಮ್ಮ ಹಿರಿಯ ಅಣ್ಣನ ಮನೆಯಲ್ಲಿ ಊಟ 
ಮಾಡುತ್ತಾ ದ್ರಾಕ್ಷಾರಸ ಕುಡಿಯುತ್ತಾ ಇದ್ದರು. ೌಆಗ 
ಇದ್ದಕ್ಕೆದ್ದಂತೆ ಮರುಭೂಮಿಯಿಂದ ಬಿರುಗಾಳಿ ಬೀಸಿದ್ದ 
ರಿಂದ ಮನೆಯು ನಿನ್ನ ಗಂಡುಹೆಣ್ಣುಮಕ್ಕಳ ಮೇಲೆ 
ಕುಸಿದು ಬಿದ್ದಿತು; ಅವರೆಲ್ಲಾ ಸತ್ತುಹೋದರು. ನಾನೊ 
ಬ್ಬನು ಮಾತ್ರ ತಪ್ಪಿಸಿಕೊಂಡೆನು! ಇದನ್ನು ನಿನಗೆ ತಿಳಿಸು 
ಪುದಕ್ಕಾಗಿಯೇ ಬಂದೆನು'' ಎಂದು ಹೇಳಿದನು. 

2೬ಗ ಯೋಬನು ತನ್ನ ಮೇಲಂಗಿಯನ್ನು ಹರಿದು 
ಕೊಂಡು ತಲೆಯನ್ನು ಬೋಳಿಸಿಕೊಂಡು ನೆಲದ ಮೇಲೆ 
ಮೊಣಕಾಲೂರಿ ದೇವರಿಗೆ ಸ್ಲೋತ್ರಸಲ್ಲಿಸುತ್ತಾ 





2!"ನಾನು ತಾಯಿಯ ಗರ್ಭದಿಂದ ಜನಿಸಿದಾಗ 
ಏನೂ ಇಲ್ಲದವನಾಗಿದ್ದೆನು; ಈ ಲೋಕವನ್ನು 
ಬಿಟ್ಟು ಹೋಗುವಾಗಲೂ ಏನೂ ಇಲ್ಲದವ 
ನಾಗಿಯೇ ಹೋಗುವೆನು. ಯೆಹೋವನೇ 
ಕೊಟ್ಟನು; ಯೆಹೋವನೇ ತೆಗೆದುಕೊಂಡನು. 
ಆತನ ನಾಮಕ್ಕೆ ಸ್ತೋತ್ರವಾಗಲಿ!'' ಎಂದು 
ಹೇಳಿದನು. 


ಣ್ಲಷ್ಟೆಲ್ಲಾ ಕಳೆದುಕೊಂಡರೂ ಯೋಬನು ಪಾಪ 
ಮಾಡಲಿಲ್ಲ; ದೇವರನ್ನು ದೂಷಿಸಲಿಲ್ಲ. 


672 


ಯೋನಿಗೆ ಎರಡನೆ ಪರೀಕ್ಷೆ 
1) ಮತ್ತೊಂದು ದಿನ ಯೆಹೋವನನ್ನು ಭೇಟಿ 
ಯಾಗಲು ದೇವದೂತರು ಬಂದರು. ಸೈತಾನನು ಸಹ 
ಯೆಹೋವನನ್ನು ಭೇಟಿಯಾಗಲು ಅವರೊಂದಿಗೆ 
ಬಂದನು. ?ಯೆಹೋವನು ಸೈತಾನನಿಗೆ, "ನೀನು ಎಲ್ಲಿಂದ 
ಬರುತ್ತಿರುವೆ?'' ಎಂದು ಕೇಳಿದನು. 
ಸೈತಾನನು ಯೆಹೋವನಿಗೆ, "ನಾನು ಭೂಮಿಯ 
ಮೇಲೆಲ್ಲಾ ಅಲೆದಾಡುತ್ತಾ ಬಂದೆನು''ಎಂದು ಉತ್ತರ 
ಕೊಟ್ಟನು. 
ಅದಕ್ಕೆ ಯೆಹೋವನು, "'ನನ್ನ ಸೇವಕನಾದ ಯೋಬ 
ನನ್ನು ಗಮನಿಸಿದೆಯಾ? ಭೂಮಿಯ ಮೇಲೆ ಅವನಂತೆ 
ಯಾರೂ ಇಲ್ಲ. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವ 
ನಾಗಿದ್ದಾನೆ; ಕೆಟ್ಟ ಕಾರ್ಯಗಳನ್ನು ಮಾಡದೆ 
ನಿರ್ದೋಷಿಯೂ ಯಥಾರ್ಥವಂತನೂ ಆಗಿದ್ದಾನೆ. 
ನಿಷ್ಕಾರಣವಾಗಿ ಅವನನ್ನು ನಾಶಪಡಿಸುವಂತೆ ನೀನು 
ನನ್ನನ್ನು ಒತ್ತಾಯಪಡಿಸಿದೆ. ಆದರೆ ಅವನು ನನಗೆ ಇನ್ನೂ 
ನಂಬಿಗಸ್ತನಾಗಿದ್ದಾನೆ'' ಎಂದು ಹೇಳಿದನು. 
ಅದಕ್ಕೆ ಸೈತಾನನು, “ಚರ್ಮಕ್ಕೆ ಚರ್ಮ!'* ಎಂಬಂತೆ 
ಮನುಷ್ಯನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ತನ್ನ 
ಸರ್ವಸ್ವವನ್ನೂ ಕೊಡುವನು. 5ಆದರೆ ನೀನು ಕೈಚಾಚಿ 
ಅವನ ಮಾಂಸವನ್ನೂ ಮೂಳೆಗಳನ್ನೂ ಹೊಡೆ. ಅವನು 
ನಿನ್ನ ಮುಖದೆದುರಿಗೆ ನಿನ್ನನ್ನು ದೂಷಿಸೇ ದೂಷಿಸುವನು'' 
ಎಂದು ಉತ್ತರಕೊಟ್ಟನು. 
ಅದಕ್ಕೆ ಯೆಹೋವನು ಸೈತಾನನಿಗೆ, "ಸರಿ, ಯೋಬ 
ನನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ; ಆದರೆ ಅವನ ಪ್ರಾಣವನ್ನು 
ಮಾತ್ರ ತೆಗೆಯಬೇಡ'' ಎಂದು ಹೇಳಿದನು. 
7ಆಗ ಸೈತಾನನು ಯೆಹೋವನ ಬಳಿಯಿಂದ ಹೊರಟು 
ಹೋಗಿ ಯೋಬನಿಗೆ ಬಾಧಿಸುವ ಕುರುಗಳನ್ನು ಹುಟ್ಟಿಸಿ 
ದನು. ಯೋಬನ ದೇಹದ ಮೇಲೆಲ್ಲಾ ಅಂದರೆ ಅವನ 
ಪಾದದಿಂದಿಡಿದು ತಲೆಯ ಮೇಲ್ಭಾಗದವರೆಗೂ ಬಾಧಿ 
ಸುವ ಕುರುಗಳು ತುಂಬಿಕೊಂಡವು. ಯೋಬನು ಬೂದಿ 
ಯಲ್ಲಿ ಕುಳಿತುಕೊಂಡು ತನ್ನ ಕುರುಗಳನ್ನು ಮಡಕೆಯ 
ಚೂರಿನಿಂದ ಕೆರೆದುಕೊಳ್ಳುತ್ತಿದ್ದನು. 'ಯೋಬನ ಹೆಂಡ 
ತಿಯು ಅವನಿಗೆ, ""ನೀನು ಇನ್ನೂ ದೇವರಿಗೆ ನಂಬಿಗಸ್ತ 
ನಾಗಿರುವೆಯೋ? ದೇವರನ್ನು ದೂಷಿಸಿ ಸಾಯಿ'' ಎಂದು 
ಹೇಳಿದಳು. 
10ಗಯೋಬನು ತನ್ನ ಹೆಂಡತಿಗೆ, "ನೀನು ಮೂರ್ಯಳಂತೆ 
ಮಾತಾಡುತ್ತಿರುವೆ! ದೇವರು ಒಳ್ಳೆಯವುಗಳನ್ನು ಕೊಡು 
ವಾಗ ನಾವು ಅವುಗಳನ್ನು ಸ್ವೀಕರಿಸಿಕೊಳ್ಳುತ್ತೇವೆ. ಆತನು 
ಕೆಟ್ಟದ್ದನ್ನು ಕೊಡುವಾಗ ನಾವು ಸ್ವೀಕರಿಸಿಕೊಳ್ಳ 





ಚರ್ಮಕ್ಕೆ ಚರ್ಮ ಇದರರ್ಥವೇನಂದರೆ, ಮನುಷ್ಯನು ನೋವಿನಿಂದ 
ತಪ್ಪಿಸಿಕೊಳ್ಳಲು ತನಗೆ ಸಾಧ್ಯವಾದದ್ದನ್ನೆಲ್ಲಾ ಮಾಡುತ್ತಾನೆ. 


673 ಯೋಬನು2:11-3:20 


೦೦ 


ಬಾರದೋ? ಎಂದು ಉತ್ತರಕೊಟ್ಟನು. ಈ ಸಂಕಟ 
ದಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ ಹಾಗೂ 
ದೇವರ ವಿರುದ್ಧ ಯಾವ ಮಾತನ್ನು ಆಡಲಿಲ್ಲ. 


ಲಿವ್ಯಾತಾನನನ್ನು* ಎಬ್ಬಿಸಬಲ್ಲ ಶಪಿಸುವ ಮಾಂತ್ರಿ, 
ಕರು ನಾನು ಹುಟ್ಟಿದ ರಾತ್ರಿಯನ್ನು ಶಪಿಸಲಿ. 

ಆ ದಿನದ ಮುಂಜಾನೆಯ ನಕ್ಪತ್ರಗಳು ಕತ್ತಲಾಗಲಿ. 
ಅದು ಮುಂಜಾನೆಯ ಬೆಳಕಿಗಾಗಿ ಎದುರು ನೋಡಿ 
ದರೂ ಹೊಂದದಿರಲಿ. ಅದು ಸೂರ್ಯೋದಯದ 
ಕಿರಣಗಳನ್ನು ನೋಡದಿರಲಿ. 

ಯಾಕಂದರೆ ಆ ರಾತ್ರಿಯು ನನ್ನ ತಾಯಿಯ ಗರ್ಭ 
ದ್ವಾರವನ್ನು ಮುಚ್ಚಿ ನನ್ನ ಕಣ್ಣುಗಳಿಗೆ ಶ್ರಮೆಯನ್ನು 

ಮರೆಮಾಡಲಿಲ್ಲ. 

"ನಾನು ಹುಟ್ಟಿದಾಗಲೇ ಯಾಕೆ ಸಾಯಲಿಲ್ಲ? 
ತಾಯಿಯ ಗರ್ಭದಿಂದ ಬರುತ್ತಿರುವಾಗಲೇ 
ನಾನೇಕೆ ಸಾಯಲಿಲ್ಲ? 

ತಾಯಿಯು ತನ್ನ ಮಡಲಲ್ಲಿ ನನ್ನನ್ನು ಹೊತ್ತು 

ಕೊಂಡದ್ದೇಕೆ? ಆಕೆಯ ಸ್ತನಗಳು ನನಗೆ ಹಾಲು 

ಕುಡಿಯಗೊಟ್ಟದ್ದೇಕೆ? 

ನಾನು ಹುಟ್ಟಿದಾಗಲೇ ಸತ್ತುಹೋಗಿದ್ದರೆ, ಸಮಾ 

ಧಾನದಿಂದ ನಿದ್ರೆಮಾಡುತ್ತಿದ್ದೆನು. ಭೂರಾಜ 

ರೊಂದಿಗೂ ಮಂತ್ರಿಗಳೂಂದಿಗೂ ವಿಶ್ರಮಿಸಿ 
ಕೊಳ್ಳುತ್ತಿದ್ದೆನು. ಅವರು ತಮಗಾಗಿ ಕಟ್ಟಿಸಿಕೊಂಡ 


\o 


ಯೋಬನ ಮೂವರು ಸ್ನೇಹಿತರು 

!!ಯೋಬನ ಮೂವರು ಗೆಳೆಯರು ಯಾರೆಂದರೆ: 
ತೇಮಾನಿನ ಎಲೀಫಜನು, ಶೂಹ್ಯದ ಬಿಲ್ಲದನು ಮತ್ತು 
ನಾಮಾಥ್ಯದ ಚೋಫರನು. ಯೋಬನಿಗೆ ಸಂಭವಿಸಿದ 
ಆಪತ್ತುಗಳ ಬಗ್ಗೆ ಈ ಮೂವರು ಗೆಳೆಯರು ಕೇಳಿದಾಗ 
ತಮ್ಮ ಮನೆಯಿಂದ ಹೊರಟು ಒಟ್ಟಾಗಿ ಭೇಟಿಯಾದರು. 
ಯೋಬನ ಬಳಿಗೆ ಹೋಗಿ ಅನುತಾಪ ಸೂಚಿಸಿ ಸಂತೈಸಲು 
ಒಪ್ಪಿಕೊಂಡರು. ಆದರೆ ಆ ಮೂವರು ಸ್ನೇಹಿತರು ಬಹು 
ದೂರದಿಂದ ಯೋಬನನ್ನು ಕಂಡಾಗ ಅವನ ಗುರುತೇ 
ಹಿಡಿಯಲಾರದೆ ಗಟ್ಟಿಯಾಗಿ ಅಳತೊಡಗಿದರು; ತಮ್ಮ 
ಮೇಲಂಗಿಗಳನ್ನು ಹರಿದುಕೊಂಡು ಧೂಳನ್ನು ಮೇಲಕ್ಕೆ 
ತೂರಿ ತಮ್ಮ ತಲೆಗಳ ಮೇಲೆ ಸುರಿಸಿಕೊಂಡರು. ಬಳಿಕ 
ಆ ಮೂವರು ಸ್ನೇಹಿತರು ಏಳುದಿನ ಹಗಲಿರುಳು ಯೋಬ 
ನೊಂದಿಗೆ ನೆಲದ ಮೇಲೆ ಕುಳಿತುಕೊಂಡಿದ್ದರು. 
ಯೋಬನು ವಿಪರೀತ ನೋವಿನಲ್ಲಿದ್ದ ಕಾರಣ ಅವರು 


ಅ 


[ು 





ಒಂದು ಮಾತನ್ನೂ ಅವನಿಗೆ ಹೇಳಲಿಲ್ಲ. ಪಟ್ಟಣಗಳು ಈಗ ಹಾಳುಬಿದ್ದಿವೆ. 
5 ಬಂಗಾರವನ್ನು ಕೂಡಿಸಿಟ್ಟು ತಮ್ಮ ಮನೆಗಳನ್ನು ಬೆಳ್ಳಿ 
ಯಿಂದ ತುಂಬಿಸಿಕೊಂಡ ಅಧಿಪತಿಗಳೊಡನೆ ನಾನು 
ಯೋಬನು ತನ್ನ ಜನ್ಮದಿನವನ್ನು ಶಪಿಸುವನು ವಿಶ್ರಮಿಸಿಕೊಳ್ಳುತ್ತಿ! ದ್ವೆನು. 


ಬಳಿಕ ಯೋಬನು ಬಾಯಿ ತೆರೆದು ತನ್ನ ಜನ್ಮ 6 ನಾನು ಮಗುವಾಗಿ ಹುಟ್ಟುವಾಗಲೇ ಸತ್ತು ನೆಲದಲ್ಲಿ 
ದಿನವನ್ನು ಶಪಿಸಿ ಇಂತೆಂದನು: ಸಮಾಧಿಯಾಗಲಿಲ್ಲವೇಕೆ? ಹಗಲಿನ ಬೆಳಕನ್ನು 
23 "ನಾನು ಹುಟ್ಟಿದ ದಿನವು ಹಾಳಾಗಲಿ, "ಗಂಡು ಎಂದೂ ಕಂಡಿಲ್ಲದ ಮಗುವಿನಂತೆ ನಾನಿರಬೇಕಿತ್ತು 








2 


ಮಗುವು ಗರ್ಭಧರಿಸಿತು' ಎಂದು ಹೇಳಿದ ಆ 
ರಾತ್ರಿಯು ನಾಶವಾಗಲಿ. 

ಆ ದಿನವು ಕತ್ತಲೆಯಾಗಲಿ. ಆ ದಿನದ ಬಗ್ಗೆ 
ಮೇಲ್ಲೋಕದ ದೇವರು ಯೋಜಿಸದಿರಲಿ. ಆ 
ದಿನದ ಮೇಲೆ ಬೆಳಕು ಬೆಳಗದಿರಲಿ. 


ಆ ದಿನವನ್ನು ಕತ್ತಲೆಯೂ ಮರಣದ ನೆರಳೂ ವಶ 
ಪಡಿಸಿಕೊಳ್ಳಲಿ. ಆ ದಿನವನ್ನು ಮೋಡವು ಕವಿದು 
ಕೊಳ್ಳಲಿ. ನಾನು ಹುಟ್ಟಿದ ದಿನದ ಹಗಲನ್ನು 
ಗ್ರಹಣಗಳು ಭಯಪಡಿಸಲಿ. 

ಕಾರ್ಗತ್ತಲೆಯು ಆ ರಾತ್ರಿಯನ್ನು ಆವರಿಸಿಕೊಳ್ಳಲಿ. 
ಆ ರಾತ್ರಿಯು ವರ್ಷದ ದಿನಗಳಲ್ಲಿ ಒಂದೆಂದು 
ಲೆಕ್ಕಿಸಲ್ಪಹದಿರಲಿ; ಅದು ಯಾವ ತಿಂಗಳುಗಳಲ್ಲೂ 
ಸೇರಿಸಲ್ಪಹದಿರಲಿ. 


ದುಷ್ಟರು ಸಮಾಧಿಯಲ್ಲಿರುವಾಗ ಕೇಹುಮಾಹು 
ವುದನ್ನು ನಿಲ್ಲಿಸುವರು. ಆಯಾಸಗೊಂಡಿರುವ 
ಜನರು ಸಮಾಧಿಯಲ್ಲಿ ವಿಶ್ರಾಂತಿಯನ್ನು ಕಂಡು 
ಕೊಳ್ಳುವರು. 


1 ಸೆರೆಯಾಳುಗಳು ಸಹ ಸಮಾಧಿಯಲ್ಲಿ ಸುಖ 


ವಾಗಿರುವರು; ಅವರ ಒಡೆಯನ ಧ್ವನಿಯು ಅವರಿಗೆ 
ಕೇಳಿಸುವುದಿಲ್ಲ. 


19 ಸಮಾಧಿಯಲ್ಲಿ ದೊಡ್ಡವರು ಚಿಕ್ಕವರು ಎಂಬ ಭೇದ 


ವಿಲ್ಲ; ಆಳು, ಒಡೆಯ ಎಂಬ ಕಟ್ಟಳೆಯಿಲ್ಲ. 


2'"ಬಹು ವ್ಯಥೆಯಿಂದ ಸಂಕಟಪಡುತ್ತಿರುವವನು 


ಯಾಕೆ ಜೀವಿಸಬೇಕು? ಮನನೊಂದಿರುವವನಿಗೆ 
ಜೀವವನ್ನು ಕೊಡುವುದೇಕೆ? 





ಲಿವ್ಯಾತಾನ ಕೆಲವರು ಇದನ್ನು ಮೊಸಳೆ ಎಂದು ಭಾವಿಸುತ್ತಾರೆ. ಇನ್ನು 
ಕೆಲವರು ಇದನ್ನು ಮಹಾಸಮುದ್ರಪ್ರಾಣಿ ಎಂದು ಭಾವಿಸುತ್ತಾರೆ. ಇದರ 
ಮೂಲಕವಾಗಿ ಮಾಂತ್ರಿಕರು ಸೂರ್ಯಗ್ರಹಣವನ್ನು 
ಉಂಟುಮಾಡಬಲ್ಲರೆಂದು ಜನರು ಭಾವಿಸಿಕೊಂಡಿದ್ದರು. 


7 ಆ ರಾತ್ರಿಯು ಬಂಜೆಯಾಗಲಿ; ಅದರಲ್ಲಿ ಯಾವ 
ಉತ್ಸಾಹ ಧ್ವನಿಯೂ ಕೇಳದಿರಲಿ. 


ಯೋಬನು3:21-5:2 


21 


22 


23 


24 


25 


26 


ಅವನು ಸಾಯಲು ಬಯಸಿದರೂ ಸಾವು ಬರು 
ವುದಿಲ್ಲ. ಹೂಳಿಟ್ಟಿರುವ ಭಂಡಾರವನ್ನು ಹುಡು 
ಕುವುದಕ್ಕಿಂತಲೂ ಹೆಚ್ಚಾಗಿ ವ್ಯಥೆಯುಳ್ಳವನು 
ಸಾವನ್ನೇ ಹುಡುಕುವನು. 

ಅವರು ಸಮಾಧಿಗೆ ಸೇರುವಾಗ ಬಹು ಸಂತೋಷ 
ಪಡುವರು; ಆನಂದದಿಂದ ಕೂಗುವರು. 

ದೇವರು ಯಾರ ಭವಿಷ್ಯವನ್ನು ರಹಸ್ಯವಾಗಿಡು 
ತ್ತಾನೊ, ಯಾರ ಸುತ್ತಲೂ ಗೋಡೆಯನ್ನು ಕಟ್ಟು 
ತ್ತಾನೊ ಅವರಿಗೆ ಯಾಕೆ ಜೀವವನ್ನು ಕೊಡುತ್ತಾನೆ. 
ಊಟದ ಸಮಯದಲ್ಲಿ ನಿಟ್ಟುಸಿರೇ ನನ್ನ ಆಹಾರ 
ವಾಗಿದೆ. ನನ್ನ ನರಳಾಟವು ಜಲಧಾರೆಯಂತಿದೆ. 
ಆಪತ್ತು ಸಂಭವಿಸಬಹುದೆಂದು ನಾನು ಭಯ 
ಗೊಂಡಿದ್ದೆನು. ನಾನು ಯಾವುದಕ್ಕೆ ಹೆದರಿ 
ಕೊಂಡಿದ್ದೆನೊ ಅದು ನನಗೆ ಸಂಭವಿಸಿದೆ! 

ನನಗೆ ಸಮಾಧಾನವಿಲ್ಲ; ವಿಶ್ರಾಂತಿಯೂ ಇಲ್ಲ. 
ನನಗೆ ಉಪಶಮನವಿಲ್ಲ: ನನಗಿರುವುದು ಕೇವಲ 
ಕಷ್ಟವೊಂದೇ!'' 


ಎಲೀಫಜನ ವಾದ 


4 ಆಗ ಎಲೀಫಜನು ಹೀಗೆ ಉತ್ತರಿಸಿದನು: 


"ಒಬ್ಬನು ನಿನ್ನೊಂದಿಗೆ ಮಾತಾಡತೊಡಗಿದರೆ 
ನಿನಗೆ ಬೇಸರವಾಗುವುದೇ? ಸುಮ್ಮನಿರಲು ನನ 
ಗಂತೂ ಸಾಧ್ಯವಿಲ್ಲ. 


""ಯೋಬನೇ, ನೀನು ಅನೇಕರಿಗೆ ಉಪದೇಶಿಸಿ 


ರುವೆ. ನೀನು ಬಲಹೀನ ಕೈಗಳಿಗೆ ಶಕ್ತಿಯನ್ನು 
ಕೊಟ್ಟಿರುವೆ; 

ಎಡವಿಬಿದ್ದವರನ್ನು ನಿನ್ನ ಮಾತುಗಳಿಂದ ಉದ್ದರಿ 
ಸಿರುವೆ; ಬಲಹೀನವಾದ ಮೊಣಕಾಲುಗಳನ್ನು 
ಪ್ರೋತ್ಸಾಹದಿಂದ ಬಲಗೊಳಿಸಿರುವೆ. 
ಈಗಲಾದರೋ ನಿನಗೆ ಕೇಡು ಬಂದಿದೆ; ಆದ್ದರಿಂದ 
ನೀನು ನಿರಾಶನಾಗಿರುವೆ. ಕೇಡು ನಿನಗೆ ಬಡಿದಿರು 
ವುದರಿಂದ ಭ್ರಮೆಗೊಂಡಿರುವೆ. 

ನೀನು ದೇವರಲ್ಲಿ ಭಯಭಕ್ತಿಯಿಂದಿರುವುದರಿಂದ 
ಆತನಲ್ಲಿ ಭರವಸವಿಡು. ನೀನು ನೀತಿವಂತನಾಗಿರು 
ವುದರಿಂದ ಅದೇ ನಿನ್ನ ನಿರೀಕ್ಬೆಯಾಗಿರಲಿ. 


""ಯೋಬನೇ, ಆಲೋಚಿಸು: ಎಂದಾದರೂ ನಿರಪ 


ರಾಧಿಯು ನಾಶವಾಗಿರುವನೇ? ಎಂದಾದರೂ 
ನೀತಿವಂತರು ನಾಶವಾಗಿರುವರೇ? 
ಅಧರ್ಮವನ್ನು ಮತ್ತು ಕೇಡನ್ನು ಬಿತ್ತುವವರು 
ಅದನ್ನೇ ಕೊಯ್ಯುವರು. 

ದೇವರ ಉಸಿರು ಅವರನ್ನು ಕೊಲ್ಲುತ್ತದೆ; ಆತನ 
ಕೋಪದ ಗಾಳಿಯು ಅವರನ್ನು ನಾಶಮಾಡುತ್ತದೆ. 


674 


9 ದುಷ್ಟರು ಸಿಂಹಗಳಂತೆ ಗರ್ಜಿಸುತ್ತಾ ಗುರುಗುಟ್ಟು 
ವರು. ಆದರೆ ದೇವರು ದುಷ್ಟರನ್ನು ಸುಮ್ಮನಿರಿಸಿ, 
ಅವರ ಹಲ್ಲುಗಳನ್ನು ಮುರಿದುಹಾಕುವನು. 
ದುಷ್ಟರು ಆಹಾರವಿಲ್ಲದ ಸಿಂಹಗಳಂತಿದ್ದು ಸಾಯು 
ವರು; ಅವರ ಮಕ್ಕಳು ಚದರಿಹೋಗಿ ಅಳಿದು 
ಹೋಗುವರು. 

2""ಒಂದು ಸಂದೇಶವು ನನಗೆ ರಹಸ್ಯವಾಗಿ ತಿಳಿಸ 
ಲ್ಪಟ್ಟೆತು; ನನ್ನ ಕಿವಿಗಳಿಗೆ ಅದು ಗುಸುಗುಸು 
ಸದ್ದಾಗಿ ಕೇಳಿಬಂತು. 

ಮನುಷ್ಯರಿಗೆ ಗಾಢ ನಿದ್ರೆ ಹತ್ತುವ ಸಮಯದಲ್ಲಿ 

ರಾತ್ರಿಯ ಕನಸುಗಳಿಂದ ಯೋಚನೆಯಲ್ಲಿರುವಾಗ 

A ನನ್ನ ಎಲುಬುಗಳೆಲ್ಲಾ ನಡುಗುವಷ್ಟು ಭಯ 
ಗೊಂಡೆನು. 

5 ಯಾವುದೋ ಒಂದು ಉಸಿರು ನನ್ನ ಮುಖಕ್ಕೆ ಸುಳಿ 
ಯಲು ಮೈಯೆಲ್ಲಾ ರೋಮಾಂಚನಗೊಂಡಿತು. 

5 ಯಾವುದೋ ಒಂದು ಆತ್ಮ ನನ್ನ ಕಣ್ಣೆದುರಿನಲ್ಲಿ 
ಬಂದು ನಿಂತುಕೊಂಡಿತು; ಅದು ಏನೆಂಬುದು 
ನನಗೆ ಗೊತ್ತಾಗಲಿಲ್ಲ. ಸೂಕ್ಬ್ಮಧ್ವನಿಯೊಂದು 
ನನಗೆ ಕೇಳಿಬಂತು. 


ಲು 





17 ಅದೇನಂದರೆ: "ದೇವರಿಗಿಂತಲೂ ನೀತಿವಂತನಾದ 


ಮನುಷ್ಯನಿರುವನೇ? ಮನುಷ್ಯನು ತನ್ನ ಸೃಷ್ಟಿ 
ಕರ್ತನಿಗಿಂತಲೂ ಶುದ್ಧನಾಗಿರುವನೇ? 


18 ದೇವರು ತನ್ನ ಪರಲೋಕದ ಸೇವಕರುಗಳಲ್ಲಿಯೂ 


ಭರವಸವಿಡುವುದಿಲ್ಲ. ದೇವರು ತನ್ನ ದೂತರು 
ಗಳಲ್ಲಿಯೂ ತಪ್ಪನ್ನು ಕಂಡುಹಿಡಿಯುವನು. 


19 ನಾ ನಿ ಜ್‌ 
ಹೀಗಿರಲು ದೇವರು ಮನುಷ್ಯರಲ್ಲಿ ಎಷ್ಟೋ ತಪ್ಪು 


ಗಳನ್ನು ಕಂಡುಹಿಡಿಯುವನು; ಮನುಷ್ಯರು 
ಮಣ್ಣಿನ ಮನೆಗಳಲ್ಲಿ* ವಾಸಿಸುತ್ತಾರೆ. ಈ ಮಣ್ಣಿನ 
ಮನೆಗಳ ಅಸ್ತಿವಾರಗಳು ಧೂಳಿನಲ್ಲಿವೆ. ಅವರು 
ಹುಳಕ್ಕಿಂತಲೂ ಸುಲಭವಾಗಿ ಸಾವಿಗೀಡಾಗುವರು! 


22 ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನಗಳ 


ನಹುವೆ ಅವರು ನಜ್ಜುಗುಜ್ಜಾಗುವರು. ಅವರು ಸತ್ತು 
ನಿತ್ಯ ನಾಶವಾಗುವುದ ನ್ನು ಯಾರೂ 
ಗಮನಿಸುವುದಿಲ್ಲ. 


2! ಅವರ ಗುಡಾರಗಳ ಹಗ್ಗಗಳು ಬಿಚ್ಚಲ್ಪಡುವವು, 


ಅವರು ಜ್ಞಾನವಿಲ್ಲದವರಾಗಿ ಸತ್ತುಹೋಗುವರು.' 
““ಯೋಬನೇ, ನೀನು ಕೂಗಿಕೊಂಡರೂ ನಿನಗೆ 
ಉತ್ತರಿಸುವವರಿಲ; ದೇವದೂತರುಗಳಲ್ಲಿ 


ಯಾರನ್ನು ಆಶ್ರಯಿಸಿಕೊಳ್ಳುವೆ ? 
2 ಮೂಢನ ಕೋಪವು ಅವನನ್ನೇ ಕೊಲ್ಲುವುದು. 
ಮೂರನ ಹೊಟ್ಟೇಕಿಚ್ಚು ಅವನನ್ನೇ 
ಕೊಲ್ಲುವುದು. 





ಮಣ್ಣಿನ ಮನೆ ಇದರರ್ಥ, ಮಾನವ ದೇಹ. 


ಲು 


ಅಭಿವೃದ್ಧಿಯಾಗುತ್ತಿರುವ ಮೂರ್ಪನನ್ನು ನಾನು 

ನೋಡಿದ್ದೇನೆ. ಇದ್ದಕ್ಕಿದ್ದಂತೆ ಅವನ ಮನೆಯು 

ಶಾಪಗ್ರಸ್ತವಾಯಿತು. 

1 ಅವನ ಮಕ್ಕಳಿಗೆ ಸಹಾಯಮಾಡುವಂಥವರು 
ಇರಲಿಲ್ಲ. ಅವರ ಪರವಾಗಿ ವಾದಿಸಲು ನ್ಯಾಯಾಲ 
ಯದಲ್ಲಿ ಒಬ್ಬರೂ ಇರಲಿಲ್ಲ. 

5 ಹಸಿದಿರುವವರು ಆ ಮೂರನ ಬೆಳೆಗಳನ್ನು ತಿಂದು 
ಬಿಟ್ಟರು. ಅವರು ಬೇಲಿಗಳ ಮಧ್ಯದಲ್ಲಿ ಬೆಳೆಯು 
ತ್ತಿರುವ ದಾನ್ಯವನ್ನು ಸಹ ತಿಂದುಬಿಟ್ಟರು. ದುರಾಶೆ 
ಯುಳ್ಳವರು ಅವರ ಆಸ್ತಿಯನ್ನೆಲ್ಲಾ ಕಸಿದು 
ಕೊಂಡರು. 

6 ವಿಪತ್ಕಾಲಗಳು ಬರುವುದು ಧೂಳಿನಿಂದಲ್ಲ; ಕೇಡು 
ಬೆಳೆಯುವುದು ನೆಲದಿಂದಲ್ಲ 

7 ಆದರೆ ಮನುಷ್ಯರಿಂದ ಕೇಡುಗಳು ಉದ್ದವಿಸು 

ವುದೂ ಬೆಂಕಿಯಿಂದ ಕಿಡಿಗಳು ಮೇಲಕ್ಕೆ 

ಹಾರುವುದೂ ಸಹಜ. 


8""ಯೋಬನೇ, ನಾನೇನಾದರೂ ನಿನ್ನ ಸ್ಥಿತಿಯಲ್ಲಿ 


ದಿದ್ದರೆ, ದೇವರನ್ನೇ ಆಶ್ರಯಿಸಿಕೊಂಡು ನನ್ನ 
ಕಷ್ಟವನ್ನು ಹೇಳಿಕೊಳ್ಳುತ್ತಿದ್ದೆನು. 

೨ ದೇವರ ಅದ್ಭುತಕಾರ್ಯಗಳು ಗ್ರಹಿಸಲಶಕ್ಯ. ಆತನ 
ಮಹತ್ಕಾರ್ಯಗಳು ಅಸಂಖ್ಯಾತ. 

10 ದೇವರು ಭೂಮಿಯ ಮೇಲೆ ಮಳೆ ಸುರಿಸಿ ಹೊಲ 
ಗದ್ದೆಗಳಿಗೆ ನೀರನ್ನು ಒದಗಿಸುವನು. 

!! ದೇವರು ಹೀನಸ್ಥಿತಿಯಲ್ಲಿರುವವರನ್ನು ಉನ್ನತ 
ಸ್ಥಿತಿಗೆ ಏರಿಸುವನು. ವ್ಯಥೆಯಿಂದಿರುವವರನ್ನು 
ಸಂತೋಷಗೊಳಿಸುವನು. 

12 ದೇವರು ಯುಕ್ತಿವಂತರ ಕುತಂತ್ರಗಳನ್ನು ವಿಫಲ 
ಗೊಳಿಸಿ ಭಂಗಪಡಿಸುವನು. 

' ದೇವರು ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲೇ 
ಹಿಡಿದುಕೊಳ್ಳುವನು; ಮೋಸಗಾರರ ಆಲೋಚನೆ 
ಗಳನ್ನು ವಿಫಲಗೊಳಿಸುವನು. 

14 ಯುಕ್ತಿವಂತರು ಹಗಲಿನಲ್ಲೂ ಕತ್ತಲೆಗೆ ಓಡಿ 
ಹೋಗುವರು; ನಡುಮಧ್ಯಾಹ್ನದಲ್ಲಿ ಕತ್ತಲೆ 
ಯಲ್ಲೋ ಎಂಬಂತೆ ಮುಗ್ಗರಿಸುವರು. 

15 ದೇವರು ಬಡವರನ್ನು ದುಷ್ಟರ ನಿಂದನೆಯಿಂದಲೂ 
ಬಲಿಷ್ಠರ ಕೈಯಿಂದಲೂ ಕಾಪಾಡುವನು. 

16 ಹೀಗೆ ಬಡವನಿಗೆ ನಿರೀಕ್ಷೆ ಉಂಟಾಗುವುದು. 
ಆನ್ಯಾಯವು ತನ್ನ ಬಾಯನ್ನು ಮುಚ್ಚಿಕೊಳ್ಳುವುದು. 

17°" ಡ್ರೇವರು ಯಾವನನ್ನು ಶಿಕ್ಷಿಸುವನೋ ಅವನೇ 
ಭಾಗ್ಯವಂತನು. ಆದ್ದರಿಂದ ಸರ್ವಶಕ್ತನಾದ 
ದೇವರು ನಿನ್ನನ್ನು ಶಿಕ್ಸಿಸುವಾಗ ದೂರು ಹೇಳ 
ಬೇಡ.'' 


675 


2 


ಯೋಬನು 5:3-6:4 


18 ಗಾಯಮಾಡುವವನೂ ಗಾಯಕಟ್ಟುವವನೂ 
ಆತನೇ. ಆತನು ಗಾಯಮಾಡಿದರೂ ಆತನ ಕೈಗಳೇ 
ವಾಸಿಮಾಡುತ್ತವೆ. 

19 ಆತನು ನಿನ್ನನ್ನು ಆರು ಆಪತ್ತುಗಳಿಂದ ರಕ್ಷಿಸುವನು; 
ಹೌದು, ಏಳು ಆಪತ್ತುಗಳಿಂದಲೂ ನಿನಗೆ 
ಕೇಡಾಗದು. 


2 ಬರಗಾಲದಲ್ಲಿ ಮರಣದಿಂದಲೂ ಯುದ್ಧದಲ್ಲಿ ಕತ್ತಿ 


ಯಿಂದಲೂ ಆತನು ನಿನ್ನನ್ನು ಸಂರಕ್ಷಿಸುವನು. 
ದೇವರು ನಿನ್ನನ್ನು ನಿಂದನೆಯಿಂದ ತಪ್ಪಿಸುವನು. 
ನಾಶನದಲ್ಲಿಯೂ ನೀನು ಭಯಪಡುವ 
ಅಗತ್ಯವಿಲ್ಲ! 


22 ನಾಶನಕ್ಕೂ ಬರಗಾಲಕ್ಕೂ ನೀನು ನಗುವೆ. ನೀನು 


ಕ್ರೂರಪ್ರಾಣಿಗಳಿಗೆ ಭಯಪಡುವ ಅಗತ್ಯವಿಲ್ಲ! 


ಚ ನೀನು ಹೊಲದ ಕಲ್ಲುಗಳೊಂದಿಗೂ ಒಪ್ಪಂದ 


ಮಾಡಿಕೊಂಡಿರುವೆ; ಕಾಡು 
ನಿನ್ನೊಂದಿಗೆ ಸಮಾಧಾನದಿಂದಿರುತ್ತವೆ. 


ಮೃಗಗಳೂ 


ಸ ನಿನ್ನ ಗುಡಾರವು ಸುರಕ್ಷಿತವಾಗಿರುವುದರಿಂದ 


ನೀನು ಸಮಾಧಾನದಿಂದ ಜೀವಿಸುವೆ. ನೀನು ನಿನ್ನ 
ಆಸ್ತಿಯನ್ನು ಲೆಕ್ಕಿಸುವಾಗ ಯಾವುದೂ ಕಳೆದು 
ಹೋಗಿರುವುದಿಲ್ಲ. 





25 ನೀನು ಅನೇಕ ಮಕ್ಕಳನ್ನು ಪಡೆದುಕೊಳ್ಳುವೆ. 


ಅವರು ಭೂಮಿಯ ಮೇಲಿರುವ ಹುಲ್ಲಿನ 
ಗರಿಗಳಷ್ಟಿರುವರು. 


29 ಸುಗ್ಗಿಕಾಲದವರೆಗೂ ಬೆಳೆದು ಬಲಿಯುವ ಗೋಧಿ 


ಯಂತೆ ನೀನಿರುವೆ. ಹೌದು, ನೀನು ವೃದ್ಧಾಪ್ಯದ 
ಕೊನೆಯವರೆಗೂ ಜೀವಿಸುವೆ. 


27" ಯೋಬನೇ,ನಾವು ಈ ಸಂಗತಿಗಳನ್ನು ವಿಚಾರಿ 


ಸಿದ್ದೇವೆ; ಅವು ಸತ್ಯವೆಂದು ನಮಗೆ ತಿಳಿದಿದೆ. 
ಆದ್ದರಿಂದ ನೀನು ಸಹ ಕಿವಿಗೊಟ್ಟು ಅವುಗಳನ್ನು 
ತಿಳಿದುಕೋ.'' 


ಯೋಬನ ವಾದ 

!2ಟಗ ಯೋಬನು ಹೀಗೆ ಉತ್ತರಿಸಿದನು: 
“ನನ್ನ ಸಂಕಟವನ್ನು ತೂಕಮಾಡುವುದಾದರೆ, 
ನನ್ನ ಕಷ್ಟವನ್ನೆಲ್ಲಾ ತಕ್ಕಡಿಯ ಮೇಲಿಡುವು 
ದಾದರೆ, 

ಪೆ ನನ್ನ ದುಃಖವನ್ನು ನೀನು ಅರ್ಥಮಾಡಿಕೊಳ್ಳುವೆ! 
ನನ್ನ ದುಃಖವು ಸಮುದ್ರದ ಮರಳಿಗಿಂತಲೂ ಭಾರ 
ವಾಗಿದೆ. ಆದ್ದರಿಂದಲೇ ನನ್ನ ಮಾತುಗಳು 
ಮೂರ್ಪತನದಂತೆ ಕಾಣುತ್ತಿವೆ. 

4 ಸರ್ವಶಕ್ತನಾದ ದೇವರ ಬಾಣಗಳು ನನಗೆ ನಾಟಿ 
ಕೊಂಡಿವೆ. ನನ್ನ ಪ್ರಾಣವು ಅವುಗಳ ವಿಷವನ್ನು 


ಯೋಬನು 6:5-7:3 


ಆ 


ಕುಡಿಯುತ್ತಿದೆ. ದೇವರು ಕಳುಹಿಸಿದ ಅಪಾಯ 
ಗಳು ನನಗೆ ವಿರೋಧವಾಗಿ ವ್ಯೂಹ ಕಟ್ಟಿವೆ. 
ಕಾಡುಕತ್ತೆಗೆ ತಿನ್ನಲು ಹುಲ್ಲಿದ್ದರೆ ಅರಚುವುದೇ? 
ಎತ್ತಿಗೆ ಆಹಾರವಿದ್ದರೆ ಕೂಗುವುದೇ? 
ಊಟವನ್ನು ಉಪ್ಪಿಲ್ಲದೆ ತಿನ್ನುವರೇ? ಮೊಟ್ಟೆಯ 
ಲೋಳೆಗೆ ರುಚಿಯಿದೆಯೇ? 

ಇಂಥಾ ಊಟವು ನನಗೆ ಅಸಹ್ಯ; ನಾನು ಅದನ್ನು 
ಮುಟ್ಟಲಾರೆ. 


"ಅಯ್ಯೋ! ನಾನು ಕೇಳಿಕೊಂಡದ್ದು ನನಗೆ ದೊರೆ 


ಯುವುದಿಲ್ಲವೇ? ನಾನು ಬಯಸಿದ್ದನ್ನು ದೇವರು 
ನನಗೆ ಕೊಡುವುದಿಲ್ಲವೇ? 

ನನ್ನನ್ನು ಜಜ್ಜಿಹಾಕಲು ದೇವರು ಇಚ್ಛಿಸುವುದಾಗಿ 
ದ್ದರೆ, ಆತನು ನನ್ನನ್ನು ಕೊಲ್ಲಲಿ! 

ಆಗ ನನಗೆ ಆದರಣೆಯಾಗುವುದು. ಮಿತಿಯಿಲ್ಲದ 
ಯಾತನೆಯಲ್ಲಿಯೂ ಉಲ್ಲಾಸಿಸುವೆನು; ಪವಿತ್ರ 
ವಾಗಿರುವಾತನ ಆಜ್ಞೆಗಳಿಗೆ ನಾನು ಅವಿಧೇಯ 
ನಾಗಲೇ ಇಲ್ಲ.'' 


""ನನ್ನ ಬಲವು ಕುಗ್ಗಿ ಹೋಗಿದೆ; ಬದುಕುವ 


ನಿರೀಕ್ಷೆಯೇ ನನಗಿಲ್ಲ. ಕೊನೆಯಲ್ಲಿ ನನಗೇ 
ನಾಗುವುದೊ ತಿಳಿಯದು, ಆದ್ದರಿಂದ ನಾನು 
ತಾಳ್ಮಿಯಿಂದಿರುವುದೇಕೇ? 
ನಾನು ಬಂಡೆಯಂತೆ ಬಲಿಷ್ಠನಲ್ಲ. ನನ್ನ ದೇಹವು 
ತಾಮ್ರದಿಂದ ಮಾಡಿದ್ದಲ್ಲ. 


ಈಗ ನನಗೇ ಸಹಾಯಮಾಡಿಕೊಳ್ಳಲು ನನ್ನಲ್ಲಿ ಶಕ್ತಿ 


ಯಿಲ್ಲ. ಸಹಾಯಮಾಡುವವರೂ ನನಗೆ ಯಾರೂ 
ಇಲ್ಲ. 


""ಕಷ್ಟದಲ್ಲಿರುವವನಿಗೆ ಅವನ ಸ್ನೇಹಿತನು ದಯೆ 


ತೋರಬೇಕು; ಒಂದು ವೇಳೆ ಅವನು ಸರ್ವಶಕ್ತ 
ನಾದ ದೇವರಿಗೆ ವಿಮುಖನಾಗಿದ್ದರೂ ಅವನ 
ಸ್ನೇಹಿತನು ನಂಬಿಗಸ್ತನಾಗಿರಬೇಕು. 

ಆದರೆ ನನ್ನ ಸಹೋದರರಾದ ನೀವು ನಂಬಿಗಸ್ತ 
ರಲ್ಲ. ನಾನು ನಿಮ್ಮನ್ನು ಆಶ್ರಯಿಸಿಕೊಳ್ಳಲಾರೆ. 
ಕೆಲವೊಮ್ಮೆ ಹರಿಯುವ ಕೆಲವೊಮ್ಮೆ ಹರಿಯ 
ದಿರುವ ತೊರೆಗಳಂತೆ ನೀವು ದ್ರೋಹಿಗಳಾಗಿದ್ದೀರಿ. 
ಮಂಜಿನಿಂದಲೂ ಕರಗುವ ಹಿಮದಿಂದಲೂ ತುಂಬಿ 
ಹರಿಯುವ ತೊರೆಗಳಂತೆ ನೀವಿದ್ದೀರಿ. 

ಆದರೆ ಆ ತೊರೆಗಳು ಬೇಸಿಗೆಕಾಲದಲ್ಲಿ ಇದ್ದಕ್ಕಿ 
ದ್ದಂತೆ ಹರಿಯದೆ ನಿಂತುಹೋಗುತ್ತವೆ. ಬೇಸಿಗೆ 
ಕಾಲದ ಕಾವಿಗೆ ನೀರು ಬತಿ ಹೋಗುತದೆ; 
ತೊರೆಗಳು ಇಲ್ಲವಾಗುತ್ತವೆ... * | 
ವರ್ತಕರ ತಂಡಗಳು ಅವುಗಳ ದಾರಿಗಳಿಂದ ಬೇರೆ 
ಕಡೆಗೆ ತಿರುಗಿಕೊಳ್ಳುವರು. ಅವರು ಅಲೆಯುತ್ತಾ 
ಮರುಭೂಮಿಗೆ ಹೋಗಿ ಸಾಯುವರು. 


2 


676 


19 ತ್ರೇಮದ ವರ್ತಕರ ತಂಡಗಳು ನೀರಿಗಾಗಿ ನೋಡು 
ವರು. ಶೆಬದ ಪ್ರಯಾಣಿಕರು ನಿರೀಕ್ಷೆಯಿಂದ 
ನೋಹುವರು. 


2 ನೀರು ಸಿಗುವುದೆಂದು ಅವರು ನಂಬಿಕೊಂಡಿದ್ದರೂ 


ಅವರಿಗೆ ನಿರಾಶೆಯಾಯಿತು. 
ನೀವು ಸಹ ಆ ತೊರೆಗಳಂತಿದ್ದೀರಿ. ನೀವು ನನ್ನ 
ಕಷ್ಟಗಳನ್ನು ನೋಡಿ ಭಯಗೊಂಡಿದ್ದೀರಿ. 


2 ನನಗೆ ಏನಾದರೂ ಕೊಡಿ ಎಂದಾಗಲೀ "ನನ 


ಗೋಸ್ಕರವಾಗಿ ನಿಮ್ಮ ಐಶ್ವರ್ಯದಿಂದ ಇಂಥವನಿಗೆ 
ಲಂಚ ಕೊಡಿ' ಎಂದಾಗಲೀ ನಾನೆಂದೂ ಕೇಳಲಿಲ್ಲ. 


234 
ಶತ್ರುವಿನ ಶಕ್ತಿಯಿಂದ ನನ್ನನ್ನು ರಕ್ಷಿಸಿರಿ. ವೈರಿ 


ಯಿಂದ ನನ್ನನ್ನು ರಕ್ಷಿಸಲು ಪ್ರಾಯಶ್ಚಿತ್ತ ಕೊಡಿರಿ' 
ಎಂದಾಗಲೀ ನಾನೆಂದೂ ಕೇಳಲಿಲ್ಲ. 


2 "ಈಗ ನನಗೆ ಉಪದೇಶಿಸಿ ನನ್ನ ತಪ್ಪನ್ನು ತಿಳಿಸಿರಿ; 


ನಾನು ಮೌನವಾಗಿರುವೆನು. 


ಚ ಯಥಾರ್ಥವಾದ ನುಡಿಗಳು ಶಕ್ತಿಯುತವಾಗಿವೆ. 


ಆದರೆ ನಿಮ್ಮ ವಾದಗಳು ಏನನ್ನೂ ನಿರೂಪಿಸುವು 
ದಿಲ್ಲ. 


26 ನನನು ಟೀಕೆ ಮಾಹಬೇಕೆಂದಿದೀರೋ? ಇನೂ 
೩ ೦ ಯ 


ಕಟುವಾದ 
ದ್ದೀರೋ? 


ಮಾತುಗಳನ್ನು ಆಹಬೇಕೆಂದಿ 


27 ಹೌದು, ನೀವು ಚೀಟುಹಾಕಿ ಅನಾಥರಿಗೆ ಸೇರಿದ 


ವಸ್ತುಗಳನ್ನು ತೆಗೆದುಕೊಳ್ಳುವವರಾಗಿದ್ದೀರಿ. ನೀವು 
ನಿಮ್ಮ ಸ್ನೇಹಿತನನ್ನು ಮಾರಾಟಮಾಡುವವ 
ರಾಗಿದ್ದೀರಿ. 


2೫ "ಆದರೆ ಈಗ ದಯವಿಟ್ಟು ನನ್ನ ಮುಖವನ್ನು 


ನೋಡಿರಿ. ನಾನು ನಿಮಗೆ ಸುಳ್ಳು ಹೇಳುವುದಿಲ್ಲ. 


3 ಆದರಿಂದ ಈಗ ನಿಮ್ಮ ಮನಸನ್ನು ಬದ 
ದ [2 ಣ್‌ 


ಲಾಯಿಸಿರಿ. ಆನ್ಯಾಯಸ್ಥರಾಗಿರಬೇಡಿ. ಹೌದು, 
ಮತ್ತೊಮ್ಮೆ ಯೋಚಿಸಿರಿ. ನಾನೇನೂ ತಪ್ಪು 
ಮಾಡಿಲ್ಲ 


3 ನಾನು ಸುಳ್ಳು ಹೇಳುತ್ತಿಲ್ಲ. ಯಾವುದು ಒಳ್ಳೆಯದು 


ಯಾವುದು ಕೆಟ್ಟದ್ದು ಎಂದು ನನಗೆ ಗೊತ್ತಿದೆ.” 
"ಭೂಲೋಕದಲ್ಲಿ ಮನುಷ್ಯನಿಗೆ ಬಹು 
ಪ್ರಯಾಸದ ಕೆಲಸವಿದೆ. ಅವನ ಜೀವನವು ಕೂಲಿ 
ಕೆಲಸದವನ ಜೀವನದಂತಿದೆ. 

2 ಮನುಷ್ಯನು ಉರಿಬಿಸಿಲಿನಲ್ಲಿ ಪ್ರಯಾಸಪಟ್ಟು 
ದುಡಿದ ಮೇಲೆ ತಂಪಾದ ನೆರಳನ್ನು ಬಯಸುವ 
ಗುಲಾಮನಂತಿದ್ದಾನೆ. ಮನುಷ್ಯನು, ದಿನದ ಕೂಲಿ 
ಗಾಗಿ ಕಾಯುತ್ತಿರುವ ಕೂಲಿಯವನಂತಿದ್ದಾನೆ. 

* ಜಿಗುಪ್ಸೆಯ ತಿಂಗಳುಗಳನ್ನೂ ಸಂಕಟದ ರಾತ್ರಿ 
ಗಳನ್ನೂ ನನಗೆ ನೇಮಿಸಲಾಗಿದೆ. 





4 ಮಲಗಿಕೊಳ್ಳುವಾಗ, "ಯಾವಾಗ ಏಳುವೆನೋ' 
ಅಂದುಕೊಳ್ಳುವೆನು. ರಾತ್ರಿಯು ಬೆಳೆಯುತ್ತಾ 
ಹೋಗುವುದು; ಸೂರ್ಯೋದಯದವರೆಗೂ 
ಹೊರಳಾಹುವೆನು. 

5 ನನ್ನ ದೇಹವು ಹುಳಗಳಿಂದಲೂ ಧೂಳಿನಿಂದಲೂ 
ಆವರಿಸಿಕೊಂಡಿದೆ. ನನ್ನ ಚರ್ಮವು ಬಿರಿದುಹೋಗಿ 
ಕೀವು ಸೋರುತ್ತಿರುವ ಕುರುಗಳಿಂದ ತುಂಬಿ 
ಹೋಗಿದೆ. 

6 ""ನನ್ನ ದಿನಗಳು ಮಗ್ಗದ ಲಾಳಿಗಿಂತಲೂ ವೇಗವಾಗಿ 
ಹೋಗುತ್ತವೆ. ನನ್ನ ಜೀವಿತವು ನಿರೀಕ್ಬೆಯಿಲ್ಲದೆ 
ಕೊನೆಗೊಳ್ಳುವುದು. 

7 ದೇವರೇ, ನನ್ನ ಜೀವನವು ಕೇವಲ ಉಸಿರೆಂಬು 
ದನ್ನು ನೆನಸಿಕೋ. ನನ್ನ ಕಣ್ಣುಗಳು ಮತ್ತೆಂದಿಗೂ 
ಸುಖವನ್ನು ನೋಡುವುದಿಲ್ಲ 

* ನೀನು ನನ್ನನ್ನು ಮತ್ತೆಂದೂ ಕಾಣುವುದಿಲ್ಲ. ನೀನು 
ನನಗಾಗಿ ಹುಡುಕುವೆ. ಆದರೆ ನಾನು ಅಷ್ಟರಲ್ಲೇ 
ಹೊರಟುಹೋಗಿರುವೆನು. 

9 ಮೋಹವು ಕಣ್ಣಿಗೆ ಕಾಣದೆ ಇಲ್ಲವಾಗುವುದು. ಅದೇ 
ರೀತಿಯಲ್ಲಿ, ಸತ್ತು ಸಮಾಧಿಯಲ್ಲಿ ಹೂಳಲ್ಪಟ್ಟವನು 
ಹಿಂತಿರುಗಿ ಬರುವುದಿಲ್ಲ. 

1 ಅವನು ತನ್ನ ಮನೆಗೆ ಮತ್ತೆಂದಿಗೂ ಹಿಂತಿರುಗಿ 
ಬರುವುದಿಲ್ಲ. ಇನ್ನುಮೇಲೆ ಅವನ ಸ್ಥಳವು ಅವನನ್ನು 
ತಿಳಿದಿರುವುದಿಲ್ಲ. 

1! "ಆದ್ದರಿಂದ ನಾನು ಮೌನವಾಗಿರುವುದಿಲ್ಲ! 
ನಾನು ಮಾತಾಡುವೆನು! ನನ್ನ ಆತ್ಮವು ಸಂಕಟ 
ಪಡುತ್ತಿದೆ! ನನ್ನ ಮನಸ್ಸು ನೊಂದು ಹೋಗಿರು 
ವುದರಿಂದ ನಾನು ದೂರುಹೇಳುವೆನು. 

12 ದೇವರೇ, ನೀನು ನನ್ನನ್ನು ಕಾಯುವುದೇಕೆ? 
ನಾನೇನೂ ಸಮುದ್ರವೇ? ಭಯಂಕರವಾದ 
ಸಮುದ್ರ ಪ್ರಾಣಿಯೇ? 

13 ನನ್ನ ಹಾಸಿಗೆಯು ನನ್ನನ್ನು ಸಂತೈಸುತ್ತದೆ; ನನ್ನ 
ಮಂಚವು ನನಗೆ ವಿಶ್ರಾಂತಿಯನ್ನೂ ಉಪಶಮನ 
ವನ್ನೂ ಕೊಡುತ್ತದೆ ಎಂದು ನಾನು 
ಆಲೋಚಿಸುವಾಗ, 

[* ನೀನು ಕನಸುಗಳಿಂದ ನನ್ನನ್ನು ಹೆದರಿಸುವೆ; 
ದರ್ಶನಗಳಿಂದ ನನ್ನನ್ನು ಭಯಗೊಳಿಸುವೆ. 

15 ನಾನು ಬದುಕುವುದಕ್ಕಿಂತ ಉಸಿರುಕಟ್ಟಿ ಸಾಯು 
ವುದೇ ಮೇಲು. 

| ನನ್ನ ಜೀವಿತವು ನನಗೆ ಅಸಹ್ಯವಾಗಿದೆ. ಶಾಶ್ವತವಾಗಿ 
ಬದುಕಲು ನನಗೆ ಇಷ್ಟವಿಲ್ಲ. ನನ್ನನ್ನು ಒಬ್ಬಂಟಿಗ 
ನನ್ನಾಗಿ ಬಿಟ್ಟುಬಿಡು! ನನ್ನ ಜೀವಿತಕ್ಕೆ ಅರ್ಥವೇ 
ಇಲ್ಲ! 


677 


ಯೋಜಬನು?7:4-8:8 


17 ದೇವರೇ, ಮನುಷ್ಯನು ಎಷ್ಟರವನು? ನೀನು ಅವ 
ನನ್ನು ಸನ್ಮಾನಿಸುವುದೇಕೆ? ಅವನ ಕಡೆಗೆ ಗಮನ 
ಕೊಡುವುದೇಕೆ? 

' ನೀನು ಪ್ರತಿ ಮುಂಜಾನೆ ಮನುಷ್ಯನನ್ನು ಪರೀಕ್ಷಿಸು 
ವುದೇಕೆ? ಅವನನ್ನು ಪ್ರತಿಗಳಿಗೆಯಲ್ಲೂ ಪರೀಕ್ಷಿ 
ಸುವುದೇಕೆ? 

19 ದೇವರೇ, ಇನ್ನೆಷ್ಟರವರೆಗೆ ನೀನು ನನ್ನ ಕಡೆಯಿಂದ 
ದೃಷ್ಟಿಯನ್ನು ತಿರುಗಿಸದೆ ಇರುವೆ? ನೀನು ನನ್ನನ್ನು 
ಕ್ಚಣ ಕಾಲವಾದರೂ ಒಬ್ಬಂಟಿಗನನ್ನಾಗಿ 
ಬಿಡುವುದಿಲ್ಲ. 

20 ಮನುಷ್ಯನನ್ನು ಗಮನಿಸುವವನೇ, ನಾನು ಪಾಪ 
ಮಾಡಿದ್ದರೆ, ಅದರಿಂದ ನಿನಗೇನಾಯಿತು? 
ದೇವರೇ, ನಿನ್ನ ಗುರಿ ತರಬೇತಿಗಾಗಿ ನನ್ನನ್ನೇಕೆ 
ಉಪಯೋಗಿಸಿದೆ? ನಾನು ನಿನಗೆ ಸಮಸ್ಯೆ 
ಯಾದಡೆನೇ? 

2! ನೀನು ನನ್ನ ತಪ್ಪುಗಳನ್ನು ಮನ್ನಿಸಬಾರದೇಕೆ? ನನ್ನ 
ಪಾಪಗಳನ್ನು ಕ್ಚಮಿಸಬಾರದೇಕೆ? ನಾನು ಬೇಗನೆ 
ಸತ್ತು ಸಮಾಧಿಯಲ್ಲಿರುವೆನು. ಆಮೇಲೆ ನೀನು 
ನನಗಾಗಿ ಹುಡುಕುವೆ, ಆದರೆ ನಾನು ಅಷ್ಟರಲ್ಲೇ 
ಹೊರಟುಹೋಗಿರುವೆನು.'' 


ಬಿಲ್ಲದನ ವಾದ 

ಲ್ಸ ಬಳಿಕ ಶೂಹ್ಯ ದೇಶದ ಬಿಲ್ಲದನು ಉತ್ತರಿಸಿದನು: 
2""ಇನ್ನೆಷ್ಟುಕಾಲ ಹೀಗೆ ಮಾತಾಡುವ? ನಿನ್ನ 

ಮಾತುಗಳು ಬೀಸುವ ಬಿರುಗಾಳಿಯಂತಿವೆ. 

3 ದೇವರು ಅನ್ಯಾಯ ಮಾಡುವನೇ? ಸರ್ವಶಕ್ತ 
ನಾದ ದೇವರು ನೀತಿಯನ್ನು ಡೊಂಕು 
ಮಾಡುವನೇ? 

4 ನಿನ್ನ ಮಕ್ಕಳು ದೇವರಿಗೆ ವಿರೋಧವಾಗಿ ಪಾಪ 
ಮಾಡಿದ್ದರಿಂದ ಆತನು ಅವರನ್ನು ಶಿಕ್ಸಿಸಿದ್ದಾನೆ. 
ಅವರ ಪಾಪಗಳಿಗೆ ಪ್ರತಿಫಲ ದೊರೆಯಿತು. 

5 ಯೋಬನೇ, ಈಗಾಲಾದರೊ ದೇವರ ಕಡೆಗೆ 
ನೋಡು, ಕರುಣೆತೋರುವಂತೆ ಸರ್ವಶಕ್ತನಾದ 
ದೇವರಿಗೆ ಪ್ರಾರ್ಥಿಸು. 

5 ನೀನು ಶುದ್ಧನೂ ಒಳ್ಳೆಯವನೂ ಆಗಿದ್ದರೆ ಆತನು 
ಬಂದು ನಿನಗೆ ಸಹಾಯ ಮಾಡುತ್ತಾನೆ; ನಿನ್ನ 
ಕುಟುಂಬವನ್ನು ನಿನಗೆ ಮತ್ತೆ ದಯಪಾಲಿಸುತ್ತಾನೆ. 

7 ಆಗ, ನೀನು ಮೊದಲು ಹೊಂದಿದ್ದೆಲ್ಲ ಅಲ್ಪವಾಗಿ 
ತೋರುವುದು; ನಿನ್ನ ಭವಿಷ್ಯವು ಬಹು ಯಶಸ್ವಿ 
ಯಾಗುವುದು. 

8 ""ಪೂರ್ವಿಕರನ್ನು ವಿಚಾರಿಸಿ ಅವರ ಪಿತೃಗಳು ಕಲಿತು 
ಕೊಂಡದ್ದನ್ನು ತಿಳಿದುಕೋ. 


ಯೋಬನು8:9-9:13 


೨ ಯಾಕಂದರೆ, ನಾವು ಕೇವಲ ನಿನ್ನೆ ಹುಟ್ಟಿದವ 
ರಂತಿದ್ದೇವೆ. ನಮಗೇನೂ ಗೊತ್ತಿಲ್ಲ. ಭೂಮಿಯ 
ಮೇಲಿನ ನಮ್ಮ ದಿನಗಳು ನೆರಳಿನಂತೆ ಕ್ಷಣಿಕವಷ್ಟೇ. 

10 ಅವರು ನಿನಗೆ ಉಪದೇಶಮಾಡಿ ಬುದ್ಧಿ ಹೇಳು 
ವರು; ತಾವು ಕಲಿತುಕೊಂಡದ್ದನ್ನು ನಿನಗೆ ಹೇಳಿ 
ಕೊಡುವರು.'' 

!!"ಜಂಬುಗಿಹವು ಜವುಗುಮಣ್ಣಿಲ್ಲದೆ ಎತ್ತರವಾಗಿ 
ಬೆಳೆಯಬಲ್ಲದೇ? ಜವುಗುಸಸ್ಯವು ನೀರಿಲ್ಲದೆ 
ಬೆಳೆಯಬಲ್ಲದೇ? 

12 ನೀರು ಬತ್ತಿಹೋದರೆ ಅವು ಸಹ ಒಣಗಿ ಹೋಗು 
ತ್ತವೆ. ಅವು ತುಂಬ ಎಳೆಯದಾಗಿರುವುದರಿಂದ 
ಕತ್ತರಿಸಿ ಉಪಯೋಗಿಸಲಾಗದು. 

3 ದೇವರನ್ನು ಮರೆಯುವವನು ಆ ಜವುಗು ಸಸ್ಯಗ 
ಳಂತೆಯೇ ಇರುವನು. ದೇವರನ್ನು ಮರೆಯುವ 
ವನಿಗೆ ನಿರೀಕ್ಷೆಯೇ ಇಲ್ಲ. 

4 ಅವನ ಭರವಸೆಯು ಬಹು ಬಲಹೀನವಾಗಿರು 
ವುದು. ಅವನು ಜೇಡರಬಲೆಯ ಮೇಲೆ ಭರವಸ 
ವಿಡುವನು. 

15 ಅವನು ಜೀಡರಬಲೆಯನ್ನು ಒರಗಿಕೊಳ್ಳುವನು, 
ಆದರೆ ಬಲೆಯು ಕಿತ್ತುಹೋಗುವುದು. ಅವನು 
ಜೀಡರಬಲೆಯನ್ನು ಹಿಡಿದುಕೊಳ್ಳುವನು, ಆದರೆ 
ಅದು ಅವನಿಗೆ ಆಧಾರ ನೀಡುವುದಿಲ್ಲ. 

16 ಅವನು ಬೇಕಾದಷ್ಟು ನೀರನ್ನೂ ಬಿಸಿಲನ್ನೂ 
ಹೊಂದಿರುವ ಬಳ್ಳಿಯಂತಿರುವನು. ಆ ಬಳ್ಳಿಯ 
ಕವಲುಗಳು ತೋಟದಲ್ಲೆಲ್ಲಾ ಹರಡಿಕೊಳ್ಳುತ್ತವೆ. 

!? ಅದು ಕಲ್ಲು ಕುಪ್ಪೆಯ ಸುತ್ತಲೂ ತನ್ನ ಬೇರುಗಳನ್ನು 
ಹೆಣೆದುಕೊಳ್ಳುವುದು ಕಲ್ಲುಗಳಲ್ಲಿ ಬೆಳೆಯಲು 
ಒಂದು ಸ್ಥಳಕ್ಕಾಗಿ ನೋಡುವುದು. 

18 ಆದರೆ ಆ ತೋಟವು, "ನಾನು ನಿನ್ನನ್ನು ಮೊದಲು 
ನೋಡಿಯೇ ಇಲ್ಲ' ಎಂದು ಹೇಳುತ್ತದೆ. 

9 ಆದ್ದರಿಂದ ಆ ಬಳ್ಳಿ ಹೊಂದಿರುವ ಸಂತೋಷವೆಲ್ಲಾ 
ಅಷ್ಟೇ. ಬಳಿಕ ಆ ಮಣ್ಣಿನಿಂದ ಇತರ ಸಸಿಗಳು 
ಬೆಳೆಯುತ್ತವೆ. 

2 ಆದರೆ ದೇವರು ಒಬ್ಬ ನಿರಪರಾಧಿಯನ್ನೂ ಕೈಬಿಡು 
ವುದಿಲ್ಲ ಆತನು ದುಷ್ಟರಿಗೆ ಸಹಾಯ 
ಮಾಡುವುದಿಲ್ಲ 

2! ದೇವರು ಇನ್ನು ಮೇಲೆ ನಿನ್ನ ಬಾಯನ್ನು ನಗೆ 
ಯಿಂದಲೂ ನಿನ್ನ ತುಟಿಗಳನ್ನು ಉತ್ಸಾಹದಿಂದಲೂ 
ತುಂಬಿಸುವನು. 

> ಆದರೆ ನಿನ್ನನ್ನು ದ್ವೇಷಿಸುವವರಿಗೆ ದೇವರು ಅವ 
ಮಾನಮಾಡುವನು; ದುಷ್ಟರ ಮನೆಗಳನ್ನು ನಾಶ 
ಮಾಡುವನು.'' 


678 


ಯೋಬನ ವಾದ 

0 ಬಳಿಕ ಯೋಬನು ಪ್ರತ್ಯುತ್ತರವಾಗಿ ಇಂತೆಂದನು: 
2""ಹೌದು, ನೀನು ಹೇಳಿದ್ದು ಸತ್ಯವೇ ಸರಿ! ಆದರೆ 
ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತ 
ನಾಗಿರುವುದು ಹೇಗೆ? 

* ಒಬ್ಬನು ದೇವರೊಂದಿಗೆ ವಾದಿಸಬಯಸಿದರೆ, 
ದೇವರ ಸಾವಿರ ಪ್ರಶ್ನೆಗಳಲ್ಲಿ ಮನುಷ್ಯನು 
ಒಂದಕ್ಕೂ ಉತ್ತರ ಕೊಡಲಾರನು. 

1 ದೇವರ ಜ್ಞಾನವು ಅಗಾಧವಾದದ್ದು; ಆತನ 
ಶಕ್ತಿಯು ಮಹತ್ವವಾದದ್ದು. ಯಾವನೂ ದೇವರಿಗೆ 
ವಿರೋಧವಾಗಿ ಜಯಗಳಿಸಲಾರನು. 

5 ದೇವರು ಪರ್ವತಗಳನ್ನು ಅವುಗಳಿಗೇ ತಿಳಿಯ 
ದಂತೆ ಸರಿಸಿ ಕೋಪದಿಂದ ಅವುಗಳನ್ನು 
ಉರುಳಿಸುವನು. 

5 ಆತನು ಭೂಮಿಯನ್ನು ಅದರ ಸ್ಥಳದೊಳಗಿಂದ 
ಕದಲಿಸುವನು; ಅದರ ಅಸ್ತಿವಾರಗಳನ್ನು ನಡು 
ಗಿಸುವನು. 

7 ಆತನು ಆಜ್ಞಾಪಿಸಿದರೆ, ಆತನ ಆಜ್ಜಿಯಂತೆಯೇ 
ಸೂರ್ಯೋದಯವಾಗದು. ನಕ್ಚತ್ರಗಳು ಪ್ರಕಾಶಿ 
ದಂತೆ ಆತನು ಅವುಗಳನ್ನು ಮುಚ್ಚಿಟ್ಟು ಮುದ್ರೆ, 
ಹಾಕಬಲ್ಲನು. 

8 ಆಕಾಶಮಂಡಲವನ್ನು ಸೃಷ್ಟಿಸಿದವನು ಆತನೇ. 
ಆತನು ಭೋರ್ಗರೆಯುತ್ತಿರುವ ಸಮುದ್ರದ 
ಮೇಲೆ ನಡೆಯಬಲ್ಲನು. 

9 "ಆತನೇ ಬೇರ್‌, ಒರೈಯನ್‌ ಮತ್ತು ಪ್ಲೈಅಡ್ಸ್‌ 
ಎಂಬ ನಕ್ಷತ್ರ ಸಮೂಹಗಳನ್ನು ಸೃಷ್ಟಿಮಾಡಿದನು. 
ದಕ್ಷಿಣ ಆಕಾಶದಲ್ಲಿ ನಕ್ಷತ್ರವ್ಯೂಹಗಳನ್ನು ಸೃಷ್ಟಿಸಿದ 
ವನು ಆತನೇ. 

0 ಗ್ರಹಿಸಲಶಕ್ಯವಾದ ಅದ್ಭುತ ಕಾರ್ಯಗಳನ್ನೂ 

ಅಸಂಖ್ಯಾತವಾದ ಮಹತ್ಕಾರ್ಯಗಳನ್ನೂ ಆತನು 

ಮಾಡುವನು. 

ದೇವರು ನನ್ನ ಸಮೀಪದಲ್ಲಿ ಹಾದುಹೋದರೂ 

ನನಗೆ ಕಾಣಿಸದು; ನನ್ನ ಮುಂದೆ ಹೋದರೂ ನನಗೆ 

ತಿಳಿಯದು. 

ದೇವರೇ ತೆಗೆದುಕೊಳ್ಳುವುದಾದರೆ, ಆತನನ್ನು 

ತಡೆಯಬಲವರು ಯಾರು? "ನೀನು ಏನು 

ಮಾಡುತ್ತಿರುವೆ' ಎಂದು ಆತನನ್ನು ಕೇಳುವವರು 
ಯಾರು? 

13 ದೇವರು ತನ್ನ ಕೋಪವನ್ನು ತಡೆಹಿಡಿದು 
ಕೊಳ್ಳುವುದಿಲ್ಲ. ರಹಬನ್‌ ಸಹಾಯಕರು ಸಹ 





» 








ರಹಬ ಪುರಾಣಕಥೆಯಲ್ಲಿ ಸಮುದ್ರ ಪ್ರಾಣಿಗೆ ರಹಬ ಎಂದು 
ಕರೆಯಲಾಗಿದೆ. ಯಾವುದೇ ಕೆಟ್ಟದ್ದಕ್ಕಾಗಲೀ ರಹಬ ಸಂಕೇತ 
ವಾಗಿದೆಯೆಂದು ಜನರು ಭಾವಿಸಿಕೊಂಡಿದ್ದರು. 


ದೇವರ 
ಬೀಳುವರು. 

4" ಆದ್ದರಿಂದ ನಾನು ದೇವರೊಂದಿಗೆ ವಾದ ಮಾಡ 
ಲಾರೆ. ಆತನಿಗೆ ಉತ್ತರ ಕೊಡುವುದಕ್ಕೂ ನಾನು 
ಅಶಕ್ತನಾಗಿರುವೆ. 

* ಯೋಬನಾದ ನಾನು ನಿರಪರಾಧಿಯಾಗಿದ್ದರೂ 
ಆತನಿಗೆ ಉತ್ತರವನ್ನು ಕೊಡಲಾರೆ. ನನಗೆ ಕರುಣೆ 
ತೋರುವಂತೆ ನ್ಯಾಯಾಧಿಪತಿಯಾದ ದೇವರನ್ನು 
ಬೇಡಿಕೊಳ್ಳುವೆನು. 

16 ನಾನು ಆತನಿಗೆ ಮೊರೆಯಿಟ್ಟಿದ್ದರೂ, ಆತನು ನನಗೆ 
ಉತ್ತರಕೊಟ್ಟಿದ್ದರೂ ಈಗ ಆತನು ನನಗೆ ಕಿವಿ 
ಗೊಡುತ್ತಾನೆ ಎಂಬುದರಲ್ಲಿ ನನಗೆ ನಂಬಿಕೆಯಿಲ್ಲ. 

!? ನನ್ನನ್ನು ಜಜ್ಜುವುದಕ್ಕಾಗಿ ದೇವರು ಬಿರುಗಾಳಿ 
ಗಳನ್ನು ಕಳುಹಿಸುವನು; ನಿಷ್ಕಾರಣವಾಗಿ ನನಗೆ 
ಗಾಯಮಾಹುವನು. 

18 ಉಸಿರೆಳೆದುಕೊಳ್ಳಲೂ ಬಿಡುವು ನೀಡದೆ ಕಷ್ಟದ 
ಮೇಲೆ ಕಷ್ಟವನ್ನು ಕೊಡುವನು. 

1. ಆತನನ್ನು ಸೋಲಿಸೋಣವೆಂದರೆ ಆತನೇ ಬಲಿಷ್ಠ 
ನಾಗಿದ್ದಾನೆ; ನ್ಯಾಯಾಲಯಕ್ಕೆ ಹೋಗೋಣ 
ಎಂದರೆ ಆತನನ್ನು ನ್ಯಾಯಾಲಯಕ್ಕೆ ಬರಮಾಡು 
ವವನು ಯಾರು? 

ನಾನು ನಿರಪರಾಧಿಯಾಗಿದ್ದರೂ ನನ್ನ ಬಾಯಿ 

ನನ್ನನ್ನು ಖಂಡಿಸುವುದು; ನಾನು ನಿರ್ದೋಷಿ 

ಯಾಗಿದ್ದರೂ ನನ್ನ ಬಾಯಿ ನನ್ನನ್ನು ದೋಷಿ 
ಯೆಂದು ಹೇಳುವುದು. 

ನಾನು ನಿರಪರಾಧಿಯಾಗಿದ್ದರೂ ನನ್ನ ಬಗ್ಗೆ ಚಿಂತಿ 

ಸುವುದಿಲ್ಲ; ನನ್ನ ಜೀವಿತವನ್ನೇ ತುಚ್ಛೀಕರಿಸುವೆನು. 

2. ಜೀವಿತದಲ್ಲಿ ಎಲ್ಲರೂ ಒಂದೇ. ಆದ್ದರಿಂದ ಆತನು 
ಅಪರಾಧಿಗಳನ್ನೂ ನಿರಪರಾಧಿಗಳನ್ನೂ ನಾಶ 
ಮಾಡುತ್ತಾನೆ'' ಎಂಬುದು ನನ್ನ ಆಲೋಚನೆ. 

2 ಫಕ್ಕನೆ ಆಪತ್ತಿಗೊಳಗಾಗಿ ನಿರಪರಾಧಿಯು ಸತ್ತರೆ, 
ದೇವರು ಅವನನ್ನು ನೋಡುತ್ತಾ ನಗುವನೇ? 

2೫ ದುಷ್ಟನು ಭೂಮಿಯನ್ನು ಆಕ್ರಮಿಸಿಕೊಂಡಾಗ, 
ದೇವರು ಅದನ್ನು ನ್ಯಾಯಾಧಿಪತಿಗಳಿಗೆ ಮರೆ 
ಮಾಡುವನೇ? ಇದು ಸತ್ಯವಾಗಿದ್ದರೆ, ಇದನ್ನು 
ದೇವರಲ್ಲದೆ ಯಾರು ಮಾಡಿದರು? 


ಮುಂದೆ, ಬಯದಿಂದ ಅಡ್ಡ 


2 


3 ನನ್ನ ದಿನಗಳು ಓಟಗಾರನಿಗಿಂತಲೂ ವೇಗವಾಗಿ 
ಹೋಗುತ್ತಿವೆ. ಸುಖವಿಲ್ಲದ ನನ್ನ ದಿನಗಳು ಹಾರಿ 
ಹೋಗುತ್ತಿವೆ. 

26 ಜಂಬುಗಿಡದಿಂದ ಮಾಡಿದ ದೋಣಿಗಳಂತೆಯೂ 
ಹದ್ದು ತನ್ನ ಬೇಟೆಯ ಮೇಲೆ ಎರಗಲು ಹಾರಿ 


679 


ಯೋಬನು9:14-10:4 


ಹೋಗುವಂತೆಯೂ ನನ್ನ ದಿನಗಳು ವೇಗವಾಗಿ 
ಹೋಗುತ್ತಿವೆ. 

೫""ನಾನು ದೂರು ಹೇಳುವುದಿಲ್ಲ. ನನ್ನ ನೋವನ್ನು 
ಮರೆತು ನನ್ನ ಮುಖವನ್ನು ಮಾರ್ಪಡಿಸಿಕೊಂಡು 
ನಗುವೆನೆಂದರೆ, 

೫ ನನ್ನ ಎಲ್ಲಾಸಂಕಟಗಳಿಂದ ಇನ್ನೂ ಭಯಗೊಂಡಿ 
ರುವೆ. ಯಾಕಂದರೆ ನನ್ನನ್ನು ಅಪರಾಧಿಯೆಂದು 
ದೇವರು ಹೇಳುತ್ತಿದ್ದಾನೆ. 

B ಅಪರಾಧಿಯೆಂದು ಈಗಾಗಲೇ ನನಗೆ 
ತೀರ್ಪಾಗಿದೆ. ಹೀಗಿರಲು ನಾನೇಕೆ ವ್ಯರ್ಥ ಪ್ರಯತ್ನ 
ಮಾಡಲಿ? 

30 ನಾನು ಹಿಮದಿಂದ ಸ್ನಾನಮಾಡಿದರೂ ಸಾಬೂನಿ 
ನಿಂದ ಕೈತೊಳೆದುಕೊಂಡರೂ 

3! ದೇವರು ನನ್ನನ್ನು ಮಣ್ಣಿನ ಗುಂಡಿಗೆ ತಳ್ಳಿ ನನ್ನ ಬಟ್ಟೆ 
ಗಳಿಗೇ ನಾನು ಅಸಹ್ಯವಾಗುವಂತೆ ಮಾಡುವನು. 

32 "ದೇವರು ನನ್ನಂಥ ಮನುಷ್ಯನಲ್ಲ. ನಾನು ಆತನಿಗೆ 
ಉತ್ತರಿಸಲಾರೆ. ನಾವು ನ್ಯಾಯಾಲಯದಲ್ಲಿ ಒಬ್ಬರ 
ನ್ನೊಬ್ಬರು ಸಂಧಿಸಲಾರೆವು. 

ಸಿ ನಮ್ಮಿಬ್ಬರಿಗೆ ಮಧ್ಯಸ್ತಗಾರನಿದ್ದರೆ, ನಮ್ಮಿಬ್ಬರ 
ಮೇಲೆ ಅಧಿಕಾರವುಳ್ಳವನಿದ್ದರೆ ಎಷ್ಟೋ ಚೆನ್ನಾಗಿ 
ರುತ್ತಿತ್ತು (ಆದರೆ ಅಂಥವರು ಯಾರೂ ಇಲ್ಲ.) 

3" ದೇವರ ದಂಡವನ್ನು ತೆಗೆದುಹಾಕುವ ಮಧ್ಯಸ್ತಗಾರ 
ನಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ಆಗ ಆತನು 
ನನ್ನನ್ನು ಹೆದರಿಸುತ್ತಿರಲಿಲ್ಲ. 

3" ಆಗ ನಾನು ಭಯವಿಲ್ಲದೆ ಮಾತಾಡುತ್ತಿದ್ದೆನು; 
ಆದರೆ ಈಗ ನನಗೆ ಸಾಧ್ಯವೇ ಇಲ್ಲ” 


10 ಯೋಬನು ತನ್ನ ಮಾತನ್ನು ಮುಂದುವರಿ 

ಸಿದನು: ನನ್ನ ಜೀವಿತವೇ ನನಗೆ ಅಸಹ್ಯ 
ವಾಗಿದೆ. ಹೃದಯ ಬಿಚ್ಚಿ ಮೊರೆಯಿಡುವೆನು; 
ಮನೋವ್ಯಥೆಯಿಂದ ನುಡಿಯುವೆನು. 

2 ನಾನು ದೇವರಿಗೆ ಹೀಗೆ ಹೇಳುತ್ತೇನೆ: "ನನ್ನನ್ನು 
ಖಂಡಿಸದೆ ಹೇಳು! ನಾನೇನು ತಪ್ಪುಮಾಡಿರುವೆ? 
ನನಗೆ ವಿರೋಧವಾಗಿ ನಿನ್ನಲ್ಲಿರುವ ದೂರುಗ 
ಳೇನು? 

3 ದೇವರೇ, ನನ್ನನ್ನು ನೋಯಿಸುವುದು ನಿನಗೆ 
ಸಂತೋಷವೇ? ನಿನ್ನ ಸೃಷ್ಟಿಯನ್ನೇ ನೀನು ಚಿಂತಿಸ 
ದಂತೆ ತೋರುತ್ತಿದೆ. ದುಷ್ಟರ ಆಲೋಚನೆಗಳಲ್ಲಿ 
ನಿನಗೆ ಸಂತೋಷವೇ? 

* ದೇವರೇ. ನಿನಗೆ ಮನುಷ್ಯರ ಕಣ್ಣುಗಳಿವೆಯೋ? 
ಮನುಷ್ಯರು ನೋಡುವಂತೆ ನೀನು ನೋಡು 
ವಿಯೋಗ? 


ಯೋಬನು 10:5-11:7 


5 ನಿನ್ನ ಜೀವಿತದ ದಿನಗಳು ನಮ್ಮಂತೆ ಕೊಂಚವಲ್ಲ. 
ನಿನ್ನ ವರ್ಷಗಳು ಮನುಷ್ಯನ ವರ್ಷಗಳಂತೆ 
ಕೊಂಚವಲ್ಲ. 

6 ನೀನು ನನ್ನ ತಪ್ಪಿಗಾಗಿ ನೋಡುವೆ; ನನ್ನ ಪಾಪಕ್ಕಾಗಿ 
ಹುಡುಕುವೆ. 

7 ಆದರೆ ನಾನು ನಿರಪರಾಧಿಯೆಂದು ನಿನಗೆ ಗೊತ್ತದೆ. 
ಆದರೆ ಯಾರೂ ನನ್ನನ್ನು ನಿನ್ನ ಶಕ್ತಿಯಿಂದ ಬಿಡಿಸ 
ಲಾರರು! 

* ನನ್ನನ್ನು ಸೃಷ್ಟಿಸಿದ್ದೂ ನನ್ನ ದೇಹವನ್ನು ರೂಪಿಸಿದ್ದೂ 
ನಿನ್ನ ಕೈಗಳೇ. ಈಗಲಾದರೋ ನೀನು ನನ್ನನ್ನು ನಾಶ 
ಮಾಡುತ್ತಿರುವೆ! 

9 ದೇವರೇ, ನೀನು ನನ್ನನ್ನು ಮಣ್ಣಿನಂತೆ ಮಾಡಿರುವೆ 
ಎಂಬುದನ್ನು ಜ್ಞಾಪಿಸಿಕೋ. ಈಗ ನನ್ನನ್ನು ಮತ್ತೆ 
ಧೂಳನ್ನಾಗಿ ಯಾಕೆ ಮಾರ್ಪಡಿಸುತ್ತಿರುವೆ? 

1 ನೀನು ನನ್ನನ್ನು ಹಾಲಿನಂತೆ ಸುರಿದುಬಿಟ್ಟಿರುವೆ; 
ಬೆಣ್ಣೆಮಾಡುವವನಂತೆ ನನ್ನನ್ನು ಕಡೆದು ಮಾರ್ಪಡಿ 
ಸಿರುವೆ.* 

!! ನೀನು ನನ್ನನ್ನು ಎಲುಬುಗಳಿಂದಲೂ ನರಗ 
ಳಿಂದಲೂ ಹೆಣೆದು ಮಾಂಸವನ್ನೂ ಚರ್ಮವನ್ನೂ 
ಹೊದಿಸಿರುವೆ. 

12 ನೀನು ನನಗೆ ಜೀವವನ್ನು ಕೊಟ್ಟು ದಯೆ 
ತೋರಿರುವೆ. ನೀನು ನನ್ನನ್ನು ಪರಿಪಾಲಿಸಿ ನನ್ನ 
ಆತ್ಮವನ್ನು ಕಾಪಾಡಿದೆ. 

13°" ಆದರೆ ನಿನ್ನ ಹೃದಯದಲ್ಲಿ ಮರೆಮಾಡಿಕೊಂಡಿದ್ದು 
ಇದನ್ನೇ; ನಿನ್ನ ಹೃದಯದಲ್ಲಿ ನೀನು ರಹಸ್ಯವಾಗಿ 
ಆಲೋಚಿಸಿದ್ದೂ ಇದನ್ನೇ. ಹೌದು, ನಿನ್ನ ಮನಸ್ಸಿ 
ನಲ್ಲಿ ಇದೇ ಇತ್ತೆಂದು ನನಗೆ ಗೊತ್ತಿದೆ: 

14 ನಾನು ಪಾಪ ಮಾಡಿದರೆ ನೀನು ನನ್ನನ್ನು ಗಮನಿ 
ಸುವೆ; ನಾನು ಮಾಡಿದ ತಪ್ಪಿಗಾಗಿ ನನ್ನನ್ನು ಶಿಕ್ಚಿಸುವೆ. 

[5 ನಾನು ದೋಷಿಯಾಗಿದ್ದರೆ, ನನ್ನ ಗತಿಯನ್ನು ಏನು 
ಹೇಳಲಿ? ನಾನು ನಿರಪರಾಧಿಯಾಗಿದ್ದರೂ ನನ್ನ 
ಶ್ರಮೆಗಳನ್ನು ನೋಡುತ್ತಾ ಅವಮಾನದಿಂದ ನನ್ನ 
ತಲೆಯೆತ್ತಲಾರೆ. 

6 ತಲೆಯೆತ್ತಿದ್ದರೆ, ನೀನು ಸಿಂಹದಂತಾಗಿ ನನ್ನನ್ನು 
ಬೇಟೆಯಾಡುವೆ; ನಿನ್ನ ಶಕ್ತಿಯನ್ನು ನನಗೆ ವಿರೋಧ 
ವಾಗಿ ಮತ್ತೆ ತೋರಿಸುವೆ. 

J ನನ್ನನ್ನು ದೋಷಿಯೆಂದು ನಿರೂಪಿಸಲು ನಿನ್ನ 
ಬಳಿಯಲ್ಲಿ ಯಾರಾದರೊಬ್ಬರು ಇದ್ದೇ ಇರುವರು. 
ನಿನ್ನ ಕೋಪವು ನನಗೆ ವಿರೋಧವಾಗಿ ಹೆಚ್ಚಿಚ್ಚಾಗು 








ನೀನು ...ಮಾರ್ಪಡಿಸಿರುವೆ ಇಲ್ಲಿ ಯೋಬನು ತನ್ನ ತಾಯಿಯ 
ಗರ್ಭದಲ್ಲಿ ತಾನು ಗರ್ಭಧರಿಸಿದ್ದನ್ನು ಉಧಾಹರಿಸಿ ಹೇಳುತ್ತಿದ್ದಾನೆ. 
ಹಾಲನ್ನು ಕಡೆದು ಬೆಣ್ಣೆ ಮಾಡುವಂತೆ ಎಂಬ ರೂಪಕವನ್ನು ಬಳಸಿದ್ದಾನೆ. 


680 


ವುದು. ನೀನು ನನಗೆ ವಿರೋಧವಾಗಿ ಹೊಸ 
ಸೈನ್ಯಗಳನ್ನು ತರುವೆ. 

18 ದೇವರೇ, ನಾನು ಜನಿಸಲು ನೀನೇಕೆ ಅವಕಾಶ 
ಕೊಟ್ಟೆ? ಯಾರೂ ನನ್ನನ್ನು ನೋಡುವುದಕ್ಕಿಂತ 
ಮೊದಲೇ ನಾನು ಸತ್ತುಹೋಗಬೇಕಿತ್ತು 

ಎಂದೂ ಜೀವಿಸಿಲ್ಲದ ವ್ಯಕ್ತಿಯಂತೆ ನಾನಿರಬೇಕಿತ್ತು 
ನನ್ನ ತಾಯಿಯ ಗರ್ಭದಿಂದ ನನ್ನನ್ನು ನೇರವಾಗಿ 
ಸಮಾಧಿಗೆ ಹೊತ್ತುಕೊಂಡು ಹೋಗಬೇಕಿತ್ತು 

ಸನ ಜೀವಿತವು ಬಹುಮಟ್ಟಿಗೆ ಮುಗಿದು 
ಹೋಗಿದೆ. ಆದ್ದರಿಂದ ನನ್ನನ್ನು ಒಬ್ಬಂಟಿಗನನ್ನಾಗಿ 
ಬಿಟ್ಟುಬಿಡು! ಯಾರೂ ಮರಳಿ ಬರಲಾಗದಂಥ 
ಕತ್ತಲೆಯ ಸ್ಥಳಕ್ಕೂ ಮರಣಾಂಧಕಾರದ ಸ್ಥಳಕ್ಕೂ 
ಹೋಗುವ ಮೊದಲೇ ನನಗಿರುವ ಅಲ್ಪಕಾಲವನ್ನು 
ಆನಂದಿಸಲು ಅವಕಾಶಕೊಡು. 

2 ಸ್ಥಳವು ಕತ್ತಲೆಯಿಂದಲೂ ಮರಣಾಂಧಕಾರ 
ದಿಂದಲೂ ಗಲಿಬಿಲಿಯಿಂದಲೂ ಕೂಡಿದೆ. ಅಲ್ಲಿನ 
ಬೆಳಕು ಸಹ ಕತ್ತಲೆಯೇ!'' 


ಚೋಫರನ ವಾದ 

1 1 ಆಗ ನಾಮಾಧ್ಯ ದೇಶದ ಚೋಫರನು 

ಯೋಬಜಬನಿಗೆ ಉತ್ತರಿಸಿದನು: 

2""ಮಾತುಗಳ ಈ ಪ್ರವಾಹಕ್ಕೆ ಯಾರಾದರೊಬ್ಬರು 
ಉತ್ತರ ಕೊಡಬೇಕು! ಇಷ್ಟೆಲ್ಲಾ ಮಾತುಗಳು 
ಯೋಬನನ್ನು ನೀತಿವಂತನನ್ನಾಗಿ ಮಾಡುತ್ತ 
ವೆಯೋ 9? ಇಲ್ಲ! 

3 ಯೋಬನೇ, ಅರ್ಥರಹಿತವಾದ ನಿನ್ನ ಮಾತುಗಳಿಗೆ 
ನಮ್ಮಲ್ಲಿ ಉತ್ತರವೇ ಇಲ್ಲವೆಂದು ಆಲೋಚಿಸಿ 
ಕೊಂಡಿರುವಿಯಾ? ನೀನು ದೇವರನ್ನು ಅಪಹಾಸ್ಯ 
ಮಾಡುವಾಗ ಯಾರೂ ನಿನ್ನನ್ನು ಎಚ್ಚರಿಸುವುದಿಲ್ಲ 
ಎಂದುಕೊಂಡಿರುವಿಯಾ? 

1 ಯೋಬನೇ, ನೀನು ದೇವರಿಗೆ "ನನ್ನ ವಾದಗಳು 
ಸರಿಯಾಗಿವೆ, ನಿನ್ನ ದೃಷ್ಟಿಯಲ್ಲಿ ನಾನು ಶುದ್ಧ 
ನಾಗಿರುವೆ' ಎಂದು ಹೇಳಿದೆಯಲ್ಲವೇ? 

5 ದೇವರು ನಿನಗೆ ಉತ್ತರ ನೀಡಿ ನಿನ್ನನ್ನು ತಪ್ಪಿತಸ್ಥ 
ನೆಂದು ಹೇಳಿದರೆ ಎಷ್ಟೋ ಒಳ್ಳೆಯದು. 

6 ಆತನು ನಿನಗೆ ಜ್ಞಾನದ ರಹಸ್ಯಗಳನ್ನು ತಿಳಿಸಿ ಜ್ಞಾನಕ್ಕೆ 
ಎರಡು ಮುಖಗಳಿವೆ ಎಂದು ತೋರಿಸಿಕೊಟ್ಟರೆ 
ಎಷ್ಟೋ ಲೇಸು. ದೇವರು ನಿನಗೆ ತಕ್ಕ ದಂಡನೆ 
ಯನ್ನು ವಿಧಿಸಿಲ್ಲವೆಂಬುದು ನಿನಗೆ ತಿಳಿದಿರಲಿ. 

7 “ನೀನು ದೇವರ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳ 
ಬಲ್ಲೆಯಾ? ಸರ್ವಶಕ್ತನಾದ ದೇವರ ಜ್ಞಾನದ 
ಮೇರೆಗಳನ್ನು ತಿಳಿದುಕೊಳ್ಳಬಲ್ಲೆಯಾ? 


20 


ದೇವರ ಜ್ಞಾನವು ಆಕಾಶಕ್ಕಿಂತಲೂ ಎತ್ತರವಾಗಿದೆ. 
ಅದನ್ನು ಅರ್ಥಮಾಡಿಕೊಳ್ಳಲು ನಿನಗೆ ಸಾಧ್ಯವೇ 
ಇಲ್ಲ. ಅದು ಮೃತ್ಯುಲೋಕಕ್ಕಿಂತಲೂ ಆಳವಾಗಿದೆ. 
ನೀನು ಅದನ್ನು ಗ್ರಹಿಸಿಕೊಳ್ಳಲಾರೆ. 
ದೇವರ ಜ್ಞಾನವು ಭೂಮಿಗಿಂತಲೂ ಉದ್ದವಾಗಿದೆ; 
ಸಮುದ್ರಕ್ಕಿಂತಲೂ ಅಗಲವಾಗಿದೆ. 


""ದೇವರು ನಿನ್ನನ್ನು ಬಂಧಿಸಿ ನ್ಯಾಯಾಲಯಕ್ಕೆ 


ಎಳೆದುಕೊಂಡು ಬರುವುದಾದರೆ ಆತನನ್ನು 
ತಡೆಯಬಲ್ಲವರು ಯಾರು? 

ಅಯೋಗ್ಯರು ಯಾರೆಂಬುದು ದೇವರಿಗೆ ಚಿನ್ನಾಗಿ 
ಗೊತ್ತಿದೆ. ಆತನು ಕೆಟ್ಟದ್ದನ್ನು ಕಂಡಾಗ 
ಗಮನಿಸುವನು. 

ಕಾಡುಕತ್ತೆಯು ಮನುಷ್ಯನನ್ನು ಹೇಗೆ ಹೆರ 
ಲಾರದೊ ಅದೇ ರೀತಿಯಲ್ಲಿ ದಡ್ಡನು ಎಂದಿಗೂ 
ಜ್ಞಾನಿಯಾಗಲಾರನು. 

""ಯೋಬನೇ, ನಿನ್ನ ಕೈಗಳನ್ನು ಮೇಲೆತ್ತಿ ದೇವ 
ರೊಬ್ಬನನ್ನೇ ಆರಾಧಿಸುವುದಕ್ಕಾಗಿ ನಿನ್ನ ಹೃದಯ 
ವನ್ನು ಸಿದ್ಧಪಡಿಸಿಕೋ. 

ನೀನು ಪಾಪವನ್ನು ಹಿಡಿದುಕೊಂಡಿದ್ದರೆ ಅದನ್ನು 
ನಿನ್ನಿಂದ ದೂರಮಾಡು. ದುಷ್ಟತನವು ನಿನ್ನ ಗುಡಾರ 
ಗಳಲ್ಲಿ ವಾಸಿಸದಿರಲಿ. 

ಆಗ ನೀನು ಖಂಡಿತವಾಗಿ ನಾಚಿಕೆಯಿಲ್ಲದೆ ತಲೆ 
ಯೆತ್ತುವೆ; ಸ್ಥಿರವಾಗಿ ನಿಂತುಕೊಂಡು ನಿರ್ಭಯ 
ದಿಂದಿರುವೆ 

ಯೋಬನೇ, ಆಗ ನೀನು ನಿನ್ನ ಕಷ್ಟವನ್ನು ಮರೆತು 
ಬಿಡುವೆ; ಹರಿದು ಹೋದ ನೀರನ್ನೋ ಎಂಬಂತೆ 
ನಿನ್ನ ಕಷ್ಟಗಳನ್ನು ಜ್ಞಾ. ಪಿಸಿಕೊಳ್ಳುವೆ. 

ನಿನ್ನ ಜೀವಿತವು ಮಧಾಹ್ನದ ಸೂರ್ಯನಿಗಿಂತಲೂ 
ಹೆಚ್ಚು ಪ್ರಕಾಶಮಾನವಾಗಿರುವುದು. ನಿನ್ನ ಜೀವಿ 
ತದ ಕಾರ್ಗತ್ತಲೆಯ ತಾಸುಗಳು ಮುಂಜಾನೆಯ 
ಸೂರ್ಯನಂತೆ ಹೊಳೆಯುತ್ತವೆ. 

ಯೋಬನೇ, ನಿನಗೆ ನಿರೀಕ್ಷೆಯಿರುವುದರಿಂದ 
ಸುರಕ್ಷಿತನಾಗಿರುವೆ. ಆತನು ನಿನ್ನನ್ನು ಪರಿಪಾಲಿ 
ಸುತ್ತಾ ನಿನಗೆ ವಿಶ್ರಾಂತಿಯನ್ನು ದಯ 
ಪಾಲಿಸುವನು. 

ಆಗ ನೀನು ಮಲಗಿ ವಿಶ್ರಮಿಸಿಕೊಳ್ಳುವೆ; ಯಾರೂ 
ನಿನಗೆ ಭಯಹುಟ್ಟಿಸುವುದಿಲ್ಲ. ಅನೇಕರು ನಿನ್ನ 
ಸಹಾಯಕ್ಕಾಗಿಯೇ ಕೇಳಿಕೊಳ್ಳುವರು. 

ಆದರೆ ದುಷ್ಟರು ಸಹಾಯಕ್ಕಾಗಿ ಎದುರು 
ನೋಡಿದರೂ ತಮ್ಮ ಆಪತ್ತುಗಳಿಂದ ಪಾರಾಗಲು 
ಅವರಿಗೆ ಸಾಧ್ಯವಿಲ್ಲ. ಅವರ ನಿರೀಕ್ಷೆಯೇ ಅವರನ್ನು 
ಮರಣಕ್ಕೆ ನಡೆಸುತ್ತದೆ. 


681 


2 


12 


ಯೋಬನು 11:8-12:14 


ಯೋಬನ ವಾದ 
ಆ ಮೇಲೆ ಯೋಬನು ಚೋಫರನಿಗೆ ಹೀಗೆ 
ಉತ್ತರಿಸಿದನು: 
ನೀವು ನಿಮ್ಮನ್ನೇ ಜ್ಞಾನಿಗಳೆಂದು ಆಲೋಚಿಸಿ 
ಕೊಂಡಿದ್ದೀರಿ. ನೀವು ಸಾಯುವಾಗ ಜ್ಞಾನವು 
ನಿಮ್ಮೊಡನೆಯೇ ಸಾಯುವುದು. 
ಆದರೆ ನನ್ನ ಮನಸ್ಸು ನಿಮ್ಮ ಮನಸ್ಸಿನಂತೆಯೇ 
ಒಳ್ಳೆಯದಾಗಿದೆ. ನಾನು ನಿಮ್ಮಂತೆಯೇ ಬುದ್ದಿವಂತ 
ನಾಗಿರುವೆ. ಇದು ಸತ್ಯವೆಂದು ಯಾರು ಬೇಕಾ 
ದರೂ ತಿಳಿದುಕೊಳ್ಳಬಲ್ಲರು. 


"ಈಗ ನನ್ನ ಸ್ನೇಹಿತರು ನನ್ನನ್ನು ನೋಡಿ ನಗುವರು, 


"ಹೌದು, ನಾನು ದೇವರಿಗೆ ಪ್ರಾರ್ಥಿಸುವೆನು; 
ಆತನು ನನಗೆ ಉತ್ತರಿಸುವನು. ನಾನು ನೀತಿವಂತ 
ನಾಗಿದ್ದರೂ ನಿರ್ದೋಷಿಯಾಗಿದ್ದರೂ ಪರಿ 
ಹಾಸ್ಯಕ್ಕೆ ಗುರಿಯಾಗಿದ್ದೇನೆ.' 

ಆಪತ್ತಿಗೆ ಗುರಿಯಾಗಿಲ್ಲದವರು ಆಪತ್ತಿನಿಂದ ಕಷ್ಟ 
ಪಡುತ್ತಿರುವ ಜನರನ್ನು ಗೇಲಿಮಾಡುವರು; 
ಜಾರಿಬಿದ್ದವನಿಗೆ ಹೊಡೆಯುವರು. 


6 ಕಳ್ಳರ ಗುಡಾರಗಳಿಗೆ ತೊಂದರೆಯಿಲ್ಲ: ತಮ್ಮ 


[ು 


ಲು 





KN 


ದೇವರುಗಳನ್ನು ಕೈಗಳಲ್ಲಿ ಎತ್ತಿಕೊಂಡು 
ಹೋಗುತ್ತಾ ದೇವರನ್ನು ರೇಗಿಸುವವರು 
ಸಮಾಧಾನದಿಂದ ಜೀವಿಸುವರು. 

""ಆದರೆ ಪ್ರಾಣಿಗಳನ್ನು ಕೇಳು, ಅವು ನಿನಗೆ ಉಪ 
ದೇಶಿಸುತ್ತವೆ. ಆಕಾಶದ ಪಕ್ಷಿಗಳನ್ನು ಕೇಳು, ಅವು 
ನಿನಗೆ ಹೇಳುತ್ತವೆ. 

ಭೂಮಿಯೊಂದಿಗೆ ಮಾತಾಡು, ಅದು ನಿನಗೆ 
ಉಪದೇಶಿಸುತ್ತದೆ. ಸಮುದ್ರದ ಮೀನುಗಳು ತಮ್ಮ 
ಜ್ನಾನವನ್ನು ನಿನಗೆ ತಿಳಿಸಲಿ. 

ಇದನ್ನು ಮಾಡಿದಾತನು ಯೆಹೋವನೇ ಎಂಬುದು 
ಈ ಸೃಷ್ಟಿಗಳಲ್ಲಿ ಪ್ರತಿಯೊಂದಕ್ಕೂ ಗೊತ್ತು 
ಪ್ರತಿಯೊಂದು ಪ್ರಾಣಿಯ ಜೀವವೂ ಪ್ರತಿಯೊಬ್ಬ 
ವ್ಯಕ್ತಿಯ ಆತ್ಮವೂ ದೇವರ ಕೈಯಲ್ಲಿವೆ. 

ಆದರೆ ನಾಲಿಗೆಯು ಊಟದ ರುಚಿಯನ್ನು ಆನಂದಿ 
ಸುವಂತೆ ಕಿವಿಗಳು ಮಾತುಗಳನ್ನು ವಿವೇಚಿಸು 
ವುದಿಲ್ಲವೇ? 

"ಜ್ಞಾನವು ವೃದ್ಧರಲ್ಲಿಲ್ಲವೇ? ದೀರ್ಫಾಯುಷ್ಯವು 
ತಿಳುವಳಿಕೆಯನ್ನು ಉಂಟುಮಾಡುವುದಿಲ್ಲವೇ? 


"ಜ್ಞಾನವೂ ಶಕ್ತಿಯೂ ಆತನವೇ. ಆಲೋಚ 


ನೆಯೂ ತಿಳುವಳಿಕೆಯೂ ಆತನವೇ. 

ದೇವರು ಕೆಡವಿದ್ದನ್ನು ಮತ್ತೆ ಕಟ್ಟುವುದಕ್ಕಾಗಲೀ 
ಸೆರೆಗೆ ಹಾಕಿದವನನ್ನು ಬಿಡಿಸುವುದಕ್ಕಾಗಲೀ 
ಯಾರಿಗೂ ಸಾಧ್ಯವಿಲ್ಲ. 


ಯೋಬನು 12:15-13:18 


15 ದೇವರು ಮಳೆಯನ್ನು ತಡೆಹಿಡಿದರೆ ಭೂಮಿಗೆ 
ಬರಗಾಲವಾಗುವುದು. ಮಳೆಯನ್ನು ಸುರಿಸಿದರೆ 
ಭೂಮಿಯ ಮೇಲೆ ಪ್ರವಾಹವಾಗುವುದು. 

16 ದೇವರು ಬಲಿಷ್ಠನಾಗಿರುವುದರಿಂದ ಯಾವಾಗಲೂ 
ಜಯಗಳಿಸುತ್ತಾನೆ. ಗೆಲ್ಲುವವರೂ ಸೋಲುವ 
ವರೂ ಆತನವರೇ! 

!? ದೇವರು ಮಂತ್ರಿಗಳ ಜ್ಞಾನವನ್ನು ತೆಗೆದು 
ಹಾಕುವನು. ನ್ಯಾಯಾಧಿಪತಿಗಳನ್ನು ಮೂರರ 
ನ್ನಾಗಿ ಮಾಡುವನು. 

15 ರಾಜರುಗಳು ಜನರಿಗೆ ಬೇಡಿಗಳನ್ನು ಹಾಕಿಸಿದರೆ 
ದೇವರು ಅವುಗಳನ್ನು ಕಿತ್ತೊಗೆದು ರಾಜರುಗಳ 
ಸೊಂಟಕ್ಕೆ ಚಿಂದಿಬಟ್ಟೆಯನ್ನು ಕಟ್ಟಿಸುವನು. 

19 ದೇವರು ಯಾಜಕರುಗಳ ಅಧಿಕಾರವನ್ನು ಕಿತ್ತೊಗೆ 
ಯುವನು; ಪ್ರಧಾನರನ್ನು ದಬ್ಬಿ ಬಿಡುವನು. 

20 ದೇವರು ವಿಶ್ವಾಸನೀಯವಾದ ಆಲೋಚನಾಗಾರ 





ರನ್ನು ಮೌೌನಗೊಳಿಸುವನು; ಹಿರಿಯರ ಜ್ಞಾನವನ್ನು 


ತೆಗೆದುಹಾಕುವನು. 

2! ದೇವರು ಪ್ರಮುಖರಿಗೆ ಅವಮಾನ ಮಾಡುವನು; 
ಅಧಿಪತಿಗಳ ಶಕ್ತಿಯನ್ನು ತೆಗೆದುಹಾಕುವನು.* 

2 ಕಾರ್ಗತ್ತಲೆಯೊಳಗಿರುವ ನಿಗೂಢ ರಹಸ್ಯಗಳನ್ನು 
ಆತನು ಪ್ರಕಟಿಸುವನು; ಮರಣಾಂಧಕಾರದ ಸ್ಥಳ 
ಗಳನ್ನು ಬೆಳಕಿನಿಂದ ಪ್ರಕಾಶಗೊಳಿಸುವನು. 

3 ದೇವರು ಜನಾಂಗಗಳನ್ನು ವೃದ್ಧಿಮಾಡಿ ಬಲ 
ಗೊಳಿಸುವನು; ಬಳಿಕ ಅವುಗಳನ್ನು ನಾಶ ಮಾಡು 
ವನು. ಆತನು ಜನಾಂಗಗಳನ್ನು ವಿಸ್ತಾರವಾಗಿ 
ಬೆಳೆಯ ಮಾಡುವನು; ನಂತರ ಅವುಗಳನ್ನು 
ಚದರಿಸಿಬಿಡುವನು. 

24 
ಮೂಢರನ್ನಾಗಿ ಮಾಡುವನು; ರಸ್ತೆಯಿಲ್ಲದ 
ಮರಳುಗಾಡಿನಲ್ಲಿ ಅವರನ್ನು ಅಲೆದಾಡಿಸುವನು. 

2೫ ಅವರು ಬೆಳಕಿಲ್ಲದೆ ಕತ್ತಲೆಯಲ್ಲಿ ತಡವಾಡುವರು. 
ಆತನು ಅವರನ್ನು ಅಮಲೇರಿದವರಂತೆ ಅಲೆ 
ದಾಡಿಸುವನು.'' 


13 ಯೋಬನು ಹೇಳಿದನು: ""ಇಗೋ, ಇವುಗಳ 
ನ್ನೆಲ್ಲ ನನ್ನ ಕಣ್ಣುಗಳು ಕಂಡಿವೆ; ಕಿವಿಗಳು ಕೇಳಿ 
ಗ್ರಹಿಸಿಕೊಂಡಿವೆ. ?ನಿಮಗೆ ತಿಳಿದಿರುವುದು ನನಗೂ 
ತಿಳಿದಿದೆ. ನಾನು ನಿಮಗಿಂತ ಕಡಿಮೆಯಲ್ಲ. *ಆದರೆ 
ನಾನು ನಿಮ್ಮೊಂದಿಗೆ ವಾದಮಾಡದೆ ಸರ್ವಶಕ್ತನಾದ 
ದೇವರೊಂದಿಗೆ ಮಾತಾಡುವೆನು; ನನ್ನ ಕಷ್ಟಗಳ ಕುರಿತು 


ಆತನೊಂದಿಗೆ ವಾದಿಸುವೆನು. 





ಅಧಿಪತಿಗಳ... ತೆಗೆದುಹಾಕುವನು ಅಕ್ಷರಶಃ, "'ಆತನು ಅಧಿಪತಿಗಳ 


ನಡುಕಟ್ಟನ್ನು ಬಿಚ್ಚಿಹಾಕುವನು. ಟ್ಟ 


ದೇವರು ಭೂಲೋಕದ ನಾಯಕರುಗಳನ್ನು 


682 


*ನೀವಾದರೋ ನಿಮ್ಮ ಆ ಜ್ಞಾನವನ್ನು ಸುಳ್ಳುಗಳಿಂದ 
ಮುಚ್ಚಲು ಪ್ರಯತ್ನಿಸುತ್ತಿದ್ದೀರಿ. ನೀವೆಲ್ಲರೂ ಗುಣಪಡಿಸ 
ಲಾಗದ ವೈದ್ಯರುಗಳಂತಿದ್ದೀರಿ. 

5ನೀವು ಬಾಯಿಮುಚ್ಚಿಕೊಂಡು ಸುಮ್ಮನಿದ್ದರೆ ಎಷ್ಟೋ 
ಒಳ್ಳೆಯದು. ನೀವು ಮಾಡಬಹುದಾದ ಜ್ಞಾನದ ಕಾರ್ಯ 
ಅದೊಂದೇ. 


6 "ಈಗ ನನ್ನ ವಾದಕ್ಕೆ ಕಿವಿಗೊಡಿ. ನಾನು ಹೇಳು 
ವುದನ್ನು ಕೇಳಿ. 

7 ನೀವು ದೇವರಿಗಾಗಿ ಸುಳ್ಳಾಡುವಿರಾ? ಆತನಿಗಾಗಿ 

ಅನ್ಯಾಯದ ವಾದಗಳನ್ನು ಬಳಸುವಿರಾ? 

ನೀವು ದೇವರಿಗೆ ಮುಖದಾಕ್ಕಿಣ್ಯವನ್ನು ತೋರಿಸು 

ವಿರಾ? ನ್ಯಾಯಾಲಯದಲ್ಲಿ ಆತನಿಗಾಗಿ ವಾದಿ 

ಸಲು ಹೋಗುವಿರಾ? 

೨ ದೇವರು ನಿಮ್ಮನ್ನು ಸೂಕ್ಷ್ಮವಾಗಿ ಪರಿಶೋಧಿ 
ಸಿದರೆ ನೀವು ನೀತಿವಂತರಾಗಿ ಕಂಡು ಬರು 
ವಿರಾ? ಜನರಿಗೆ ಮೋಸಮಾಡುವಂತೆ ದೇವ 
ರಿಗೂ ಮೋಸ ಮಾಡಬಹುದೆಂದು ಯೋಚಿಸಿ 
ಕೊಂಡಿದ್ದೀರಾ? 

0 ನೀವು ನ್ಯಾಯಾಲಯದಲ್ಲಿ ರಹಸ್ಯವಾಗಿ ಪಕ್ಷ ಪಾತ 

ಮಾಡಿದರೆ ಆತನು ನಿಮ್ಮನ್ನು ಖಂಡಿಸೇ ಖಂಡಿ 

ಸುವನು. 

ಆತನ ಪ್ರಕಾಶಮಾನವಾದ ಮಹಿಮೆಯು ನಿಮ್ಮನ್ನು 

ಹೆದರಿಸುವುದಿಲ್ಲವೇ? ನೀವು ಆತನಿಗೆ ಭಯಪಡು 

ವುದಿಲ್ಲವೇ? 

ನೀವಾಡುವ ಸ್ಮರಣೀಯ ನುಡಿಗಳು ಬೂದಿಗೆ 

ಸಮಾನವಾಗಿವೆ. ನಿಮ್ಮ ವಾದಗಳು ಮಣ್ಣಿನಷ್ಟೇ ಬಲ 

ಹೀನವಾಗಿವೆ. 

""ಸುಮ್ಮನಿರಿ, ಮಾತಾಡಲು ನನಗೆ ಅವಕಾಶಕೊಡಿ! 
ನನಗೆ ಏನಾಗಬೇಕೋ ಆಗಲಿ. 

ನಾನು ನನ್ನನ್ನು ಅಪಾಯಕ್ಕೊಡ್ಡುವೆನು; ನನ್ನ ಜೀವ 

ವನ್ನು ಕೈಯಲ್ಲಿ ಹಿಡಿದುಕೊಂಡಿರುವೆನು. 

ದೇವರು ನನ್ನನ್ನು ಕೊಂದರೂ ಆತನಲ್ಲಿಯೇ 

ಭರವಸವಿಟ್ಟಿರುವೆನು. ನನ್ನ ನಹತೆಯ ಕುರಿತು 

ಆತನ ಮುಂದೆ ವಾದಿಸುವೆನು. 

ನಾನು ನಿರಪರಾಧಿಯೆಂದು ಆಗ ರುಜುವಾತಾಗು 

ವುದು. ಯಾಕಂದರೆ, ದೇವರನ್ನು ಮುಖಾಮುಖಿ 

ಯಾಗಿ ಸಂಧಿಸಲು ದುಷ್ಟನಿಗೆ ಸಾಧ್ಯವೇ ಇಲ್ಲ. 
ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ. ನನ್ನ 
ವಿವರಣೆಯನ್ನು ನಿಮ್ಮ ಕಿವಿಗಳು ಕೇಳಲಿ. 

ನನ್ನ ಪರವಾಗಿ ವಾದಿಸಲು ಈಗ ಸಿದ್ಧವಾಗಿದ್ದೇನೆ. 

ನಾನು ನಿರಪರಾಧಿಯೆಂದು ನನಗೆ ಗೊತ್ತದೆ. 


೦೦ 


» 


ಲು 


KN 


Un 


೦ 


2 





00 


19 


20 


2 


22 


23 


24 


25 


2 


0 


27 


28 


| 


683 


ನಾನು ತಪ್ಪಿತಸ್ಥನೆಂದು ಯಾವನೂ ನಿರೂಪಿಸಲಾ 
ರನು. ನಿರೂಪಿಸಿ ಬಲ್ಲವನಿದ್ದರೆ ಬಾಯಿಮುಚ್ಚಿ 
ಕೊಳ್ಳುವನು. 

""ದೇವರೇ, ನನಗಾಗಿ ಎರಡು ಕಾರ್ಯಗಳನ್ನು 
ಮಾಡು, ಆಗ ನನ್ನನ್ನು ನಿನಗೆ ಮರೆಮಾಡಿ 


ಕೊಳ್ಳುವುದಿಲ್ಲ. 
ಮೇಲೆತ್ತಿರುವ ನಿನ್ನ ಕೈಯಿಂದ ನನ್ನನ್ನು ದಂಡಿಸ 
ಬೇಡ,  ಭಯಾನಕವಾದವುಗಳಿಂದ ನನ್ನನ್ನು 
ಹೆದರಿಸಬೇಡ. 


ಆಗ ನೀನು ಕರೆದರೆ, ನಾನು ಉತ್ತರಕೊಡುವೆನು. 
ಇಲ್ಲವೇ ನಾನು ಕರೆಯುವೆ, ನೀನು ಉತ್ತರಕೊಡು. 
ನಾನು ಎಷ್ಟು ಪಾಪಗಳನ್ನು ಮಾಡಿರುವೆ? ನಾನೇನು 
ತಪ್ಪುಮಾಡಿರುವೆ? ನನ್ನ ತಪ್ಪನ್ನೂ ಪಾಪವನ್ನೂ 
ನನಗೆ ತೋರಿಸು. 

ದೇವರೇ, ನೀನೇಕೆ ನನಗೆ ಮರೆಯಾಗಿರುವ? 
ನನ್ನನ್ನೇಕೆ ನಿನ್ನ ಶತ್ರುವೆಂದು ಪರಿಗಣಿಸಿರುವ? 
ಒಣಗಿದ ಎಲೆಯಂತಿರುವ ನನ್ನನ್ನು ಹೆದರಿಸು 
ವಿಯಾ? ಹುಲ್ಲುಕಡ್ಡಿಯಂತಿರುವ ನನ್ನ ಮೇಲೆ 
ಆಕ್ರಮಣ ಮಾಡುವಿಯಾ? 

ದೇವರೇ, ನೀನು ನನಗೆ ಕಠಿಣವಾದ ದಂಡನೆ 
ಗಳನ್ನು ವಿಧಿಸಿರುವೆ. ನನ್ನ ಯಾೌವನದ ಪಾಪಗಳ 
ದೆಸೆಯಿಂದ ನನ್ನನ್ನು ಸಂಕಟಪಡಿಸಿರುವೆ. 

ನೀನು ನನ್ನ ಕಾಲುಗಳಿಗೆ ಕೋಳವನ್ನು ಹಾಕಿರುವೆ. 
ನಾನಿಡುವ ಪ್ರತಿಯೊಂದು ಹೆಜ್ಜೆಯನ್ನು ನೀನು 
ಸೂಕ್ಷ್ಮವಾಗಿ ಗಮನಿಸಿ ನನ್ನ ಹೆಜ್ಜೆಗಳಿಗೆ ಮೇರೆ 
ಗಳನ್ನು ಹಾಕಿರುವೆ. 

ಆದ್ದರಿಂದ ನಾನು ಕೊಳೆತುಹೋದ ಪದಾರ್ಥ 
ದಂತೆಯೂ ನುಸಿಹಿಡಿದ ಬಟ್ಟೆಯ ಚೂರಿ 
ನಂತೆಯೂ ಹಾಳಾಗುತ್ತಿದ್ದೇನೆ.'' 








ಯೋಬನು ಹೇಳಿದನು: ""ನಾವು ಮನುಷ್ಯ 
ರಷ್ಟೇ. ನಮ್ಮ ಅಲ್ಪ ಜೀವಿತವು ಕಷ್ಟಗಳಿಂದ 


ತುಂಬಿಕೊಂಡಿದೆ. ಮನುಷ್ಯನ ಜೀವಿತವು ಹೂವಿನಂತೆ 
ಬೇಗನೆ ಬೆಳೆದು ಒಣಗಿಹೋಗುವುದು. ಮನುಷ್ಯನ 
ಜೀವಿತವು ನೆರಳಿನಂತೆ ಕ್ಲಣಿಕವಾದದ್ದು. ದೇವರೇ, 
ಇಂಥವನಾದ ನನ್ನ ಮೇಲೆ ಕಣ್ಣಿಟ್ಟು ನ್ಯಾಯಾಲಯಕ್ಕೆ 
ಎಳೆದುಕೊಂಡು ಹೋಗುವಿಯಾ? 


pk ಅಶುದ್ಧದಿಂದ ಶುದ್ಧವು ಉಂಟಾದೀತೇ? 


ಎಂದಿಗೂ ಇಲ್ಲ. 
ಮನುಷ್ಯನ ದಿನಗಳು ಇಷ್ಟೇ ಎಂದು ನಿರ್ಣಯ 
ವಾಗಿದೆ; ಅವನ ತಿಂಗಳುಗಳನ್ನು ನೀನು ನಿರ್ಣಯಿ 


ಆ 


೦ 


2 


೦೦ 





೬ 


ಯೋಬನು 13:19-14:19 


ಸಿರುವೆ; ಅವನ ಆಯುಷ್ಯಕ್ಕೆ ದಾಟಲಾರದ ಮೇರೆ 
ಯನ್ನು ಹಾಕಿರುವೆ. 

ದೇವರೇ, ನಿನ್ನ ದೃಷ್ಟಿಯನ್ನು ಮನುಷ್ಯನ ಕಡೆ 
ಯಿಂದ ತಿರುಗಿಸು. ಅವನನ್ನು ಅವನ ಪಾಡಿಗೆ 
ಬಿಟ್ಟುಬಿಡು. ಅವನು ಕೂಲಿಯವನಂತಾದರೂ 
ಜೀವಿಸಲಿ. 

""ಮರಕ್ಕೆ ನರೀಕ್ಬೆಯಿದೆ. ಕಡಿದುಹಾಕಲ್ಪಟ್ಟರೂ 
ಅದು ಮತ್ತೆ ಚಿಗುರಬಹುದು; ಹೊಸಕವಲುಗಳನ್ನು 
ಮೊಳೆಯಿಸುತ್ತಲೇ ಇರುವುದು. 

ಅದರ ಬೇರುಗಳು ನೆಲದೊಳಗೆ ಮುದಿಯಾದರೂ 
ಅದರ ಬುಡವು ನೆಲದಲ್ಲಿ ಸತ್ತು ಹೋದರೂ 

ಅದು ನೀರಿನಿಂದ ಮತ್ತೆ ಹೊಸದಾಗಿ ಬೆಳೆಯು 
ವುದು; ಎಳೆಗಿಡದಂತೆ ಕವಲೊಡೆಯುವುದು. 
ಮನುಷ್ಯನಾದರೋ ಸತ್ತು ಕೊನೆಗೊಳ್ಳುವನು. 
ಪ್ರಾಣಹೋದಾಗ ಇಲ್ಲವಾಗುವನು. 
ಸಮುದ್ರದಿಂದ ನೀರು ಕಾಣೆಯಾಗುವವರೆಗೂ 
ನದಿಯ ನೀರು ಒಣಗಿ ಹೋಗುವವರೆಗೂ 
ಸತ್ತಮನುಷ್ಯನು ಮಲಗಿಕೊಂಡೇ ಇರುವನು. 
ಅವನು ಮತ್ತೆ ಮೇಲೇಳುವುದಿಲ್ಲ. ಆಕಾಶವು 
ಅಳಿದುಹೋಗುವವರೆಗೆ ಅವನು ನಿದ್ರೆಯಿಂದ 
ಎಬ್ಬಿಸಲ್ಪಡುವುದಿಲ್ಲ. 





“ನಿನ್ನ ಕೋಪವು ಇಳಿಯುವ ತನಕ ನನ್ನನ್ನು ಪಾತಾ 


ಳದಲ್ಲಿ ಬಚ್ಚಿಟ್ಟಿದ್ದು ನೀನು ಗೊತ್ತುಪಡಿಸಿದ 

ಸಮಯದಲಿ ನನ್ನನ್ನು ಜಾಪಿಸಿಕೊಂಡಿದ್ದರೆ 
೧ ೩ ಇ ಎ 

ಎಷ್ಟೋ ಒಳ್ಳೆಯದಾಗುತ್ತಿತ್ತು 

ಸತ್ತ ಮನುಷ್ಯನು ಮತ್ತೆ ಬದುಕುವನೇ? ಬದುಕು 

ಪುದಾಗಿದ್ದರೆ, ನನಗೆ ಬಿಡುಗಡೆಯಾಗುವ ತನಕ 

ನನ್ನ ಎಲ್ಲಾ ಕಷ್ಟದ ದಿನಗಳಲ್ಲಿಯೂ ಕಾದು 

ಕೊಂಡಿರುವೆ. 

ದೇವರೇ, ನೀನು ನನ್ನನ್ನು ಕರೆದರೆ, ಉತ್ತರ 

ಕೊಡುವೆನು. ಆಗ ನಿನ್ನ ಸೃಷ್ಟಿಯಾದ ನನ್ನನ್ನು ನೀನು 

ಇಷ್ಟಪಡುವೆ. 

ನಾನಿಡುವಪ್ರತಿ ಹೆಜ್ಜೆಯನ್ನೂ ನೀನು ಗಮನಿಸುವೆ. 

ಆದರೆ ನನ್ನ ಪಾಪಕ್ಕಾಗಿ ನೀನು ದೃಷ್ಟಿಸಿ ನೋಡು 

ವುದಿಲ್ಲ. 

ನನ್ನ ಪಾಪಗಳನ್ನು ಚೀಲದಲ್ಲಿಟ್ಟು ಮುದ್ರಿಸಿ 

ದೂರಕ್ಕೆ ಎಸೆದುಬಿಡುವೆ. 


""ಪರ್ವತವು ಬಿದ್ದು ಕರಗಿ ಹೋಗುವಂತೆ ಬಂಡೆಯು 


ತನ್ನ ಸ್ಥಳದಿಂದ ಚಲಿಸುವುದು. 

ಹರಿಯುವ ನೀರು ಕಲ್ಲುಗಳನ್ನು ಸವೆಯಿಸು 
ವಂತೆಯೂ ನೆಲದ ಮೇಲಿನ ಧೂಳನ್ನು ನೀರು 
ಕೊಚ್ಚಿಕೊಂಡು ಹೋಗುವಂತೆಯೂ ದೇವರೇ, 


ಯೋಬನು 14:20-15:23 


ನೀನು ಮನುಷ್ಯನ ನಿರೀಕ್ಷೆಯನ್ನು ನಾಶ 
ಮಾಡುವೆ. 
20 ನೀನು ಮನುಷ್ಯನನ್ನು ಶಾಶ್ವತವಾಗಿ ಸೋಲಿಸಿ 
ಬಿಡುವೆ. ಆಗ ಮನುಷ್ಯನು ಇಲ್ಲವಾಗುವನು. ನೀನು 
ಅವನ ಮುಖವನ್ನು ವಿಕಾರಗೊಳಿಸಿ ಶಾಶ್ವತವಾಗಿ 
ಕಳುಹಿಸಿಬಿಹುವೆ. 
ಅವನ ಮಕ್ಕಳಿಗೆ ಸನ್ಮಾನವಾದರೂ ಅವನಿಗೆ ತಿಳಿ 
ಯುವುದಿಲ್ಲ: ಅವರಿಗೆ ಅವಮಾನವಾದರೂ ಅವ 
ನಿಗೆ ಅದರ ಅರಿವೇ ಇರುವುದಿಲ್ಲ. 
> ಅವನು ತನ್ನ ದೇಹದಲ್ಲಿ ನೋವನ್ನೇ ಅನುಭವಿ 
ಸುತ್ತಾ ತನಗೋಸ್ಕರ ಗೋಳಾಹುವನು.'' 


2 


ಯೋಬನಿಗೆ ಎಲೀಫಜನ ಉತ್ತರ 
ಬಳಿಕ ತೇಮಾನಿನ ಎಲೀಫಜನು ಯೋಬ 
] ೨ ನಿಗೆ ಉತ್ತರಿಸಿದನು: 

2 “ಯೋಬನೇ,ನೀನು ನಿಜವಾಗಿಯೂ ಜ್ಞಾನಿಯಾಗಿ 
ದ್ದರೆ, ಬರಿದಾದ ನಿನ್ನ ವೈಯಕ್ತಿಕ ಮಾತುಗಳಿಂದ 
ಉತ್ತರಿಸುವುದಿಲ್ಲ. ಜ್ಞಾನಿಯೂ ಬಿಸಿಗಾಳಿಯಂತೆ 
ಉತ್ತರಿಸುವನೇ? 

3 ಜ್ಞಾನಿಯು ನಿಷ್ಟ್ರಯೋಜಕವಾದ ಮಾತುಗಳಿಂದ 
ವಾದಿಸುತ್ತಾನೆಂದು ಭಾವಿಸಿಕೊಂಡಿರುವೆಯಾ? 

* ನೀನು ನಿನ್ನ ಮಾರ್ಗದಲ್ಲಿ ಹೋಗುವುದಾದರೆ, 
ದೇವರಲ್ಲಿ ಯಾರೂ ಭಯಭಕ್ತಿಯಿಡುವುದಿಲ್ಲ: 
ಆತನಿಗೆ ಯಾರೂ ಪ್ರಾರ್ಥಿಸುವುದಿಲ್ಲ. 

5 ನಿನ್ನ ಪಾಪವೇ ನಿನ್ನ ಮಾತುಗಳಿಗೆ ಪ್ರೇರಕವಾಗಿವೆ. 
ನೀನು ಮೋಸಕರವಾದ ಮಾತುಗಳನ್ನು ಬಳಸು 
ತ್ತಿರುವೆ. 

6 ನೀನು ತಪ್ಪಿತಸ್ಥನೆಂದು ನಾನು ನಿರೂಪಿಸುವ ಅಗತ್ಯ 
ವಿಲ್ಲ. ಯಾಕಂದರೆ ನಿನ್ನ ಬಾಯ ಮಾತುಗಳೇ 
ನಿನ್ನನ್ನು ತಪ್ಪಿತಸ್ಥನೆಂದು ತೋರಿಸುತ್ತವೆ. ನಿನ್ನ ಸ್ವಂತ 
ತುಟಿಗಳೇ ನಿನಗೆ ವಿರೋಧವಾಗಿ ಮಾತಾಡುತ್ತವೆ. 





7 " ಯೋಬನೇ, ಎಲ್ಲರಿಗಿಂತ ಮೊದಲು ನೀನೇ ಹುಟ್ಟಿ 


ರುವುದಾಗಿ ಭಾವಿಸಿಕೊಂಡಿರುವಿಯಾ? ಬೆಟ್ಟಗಳಿ 

ಗಿಂತ ಮೊದಲೇ ನೀನು ಸೃಷ್ಟಿಗೊಂಡೆಯಾ? 

ದೇವರ ರಹಸ್ಯ ಯೋಜನೆಗಳನ್ನು ಆಲಿಸಿರು 
ವೆಯಾ? ನೀನೊಬ್ಬನೇ ಜ್ಞಾನಿಯೆಂದು ಭಾವಿಸಿ 
ಕೊಂಡಿರುವಿಯಾ? 

೨ ಯೋಬನೇ, ನಿನಗೆ ಗೊತ್ತಿರುವುದೆಲ್ಲಾ ನಮಗೂ 
ಗೊತ್ತಿದೆ. ನಿನಗೆ ಅರ್ಥವಾಗುವುದೆಲ್ಲಾ ನಮಗೂ 
ಅರ್ಥವಾಗುತ್ತದೆ. 

10 ನಿನ್ನ ತಂದೆಗಿಂತಲೂ ವಯಸ್ಸಾಗಿರುವ, ಕೂದಲು 
ಬೆಳ್ಳಗಾಗಿರುವ ವೃದ್ಧನು ನಮ್ಮಲ್ಲಿದ್ದಾನೆ. 


೦೦ 


2 


684 


! ದೇವರ ಆಧರಣೆಯ ಮಾತುಗಳೂ ನಮ್ಮ ನಯ 
ವಾದ ಮಾತುಗಳೂ ನಿನಗೆ ಸಾಲುವುದಿಲ್ಲವೇ? 
ಯೋಬನೇ, ನಿನ್ನ ಆಲೋಚನೆಗಳು ನಿನ್ನನ್ನು 
ಕೊಂಡೊಯ್ದದ್ದೇಕೆ? ನಿನ್ನ ಕಣ್ಣುಗಳು ನಮ್ಮ 
ಮೇಲೆ ಕಿಡಿಕಿಡಿಯಾಗುವುದೇಕೆ? 

ನೀನು ದೇವರ ಮೇಲೆ ಕೋಪಗೊಂಡು ನಿನ್ನ 

ಬಾಯಿಂದ ಅಂತಹ ಮಾತುಗಳನ್ನು ಸುರಿಸು 

ತ್ತಿರುವೆ! 

* "ಮನುಷ್ಯನು ಎಷ್ಟರವನು? ಅವನು ಪರಿಶುದ್ಧ 
ನಾಗಿರಲು ಸಾಧ್ಯವೇ? ಸ್ತ್ರೀಯಲ್ಲಿ ಹುಟ್ಟಿದವನು 
ನೀತಿವಂತನಾಗಿರಲು ಸಾಧ್ಯವೇ? 
ದೇವರು ತನ್ನ ದೂತರುಗಳನ್ನು* ಸಹ ನಂಬುವು 
ದಿಲ್ಲ. ಆತನ ದೃಷ್ಟಿಯಲ್ಲಿ ಆಕಾಶಗಳು ಸಹ ಅಶುದ್ಧ 

ವಾಗಿವೆ. 

ಹೀಗಿರಲು ದುಷ್ಟತನವನ್ನು ನೀರಿನಂತೆ ಕುಡಿ 
ಯುತ್ತಾ ಅಸಹ್ಯನೂ ಕೆಟ್ಟವನೂ ಆಗಿರುವ ಮನು 

ಷ್ಯನು ಎಷ್ಟೋ ಅಶುದ್ಧನಲ್ಲವೇ? 

""ಯೋಬನೇ, ನನಗೆ ಕಿವಿಗೊಡು, ಆಗ ನಾನು ನಿನಗೆ 
ಅದನ್ನು ವಿವರಿಸುವೆನು. ನಾನು ನೋಡಿರುವು 
ದನ್ನೇ ನಿನಗೆ ತಿಳಿಸುವೆನು. 
ಜ್ಞಾನಿಗಳು ನನಗೆ ತಿಳಿಸಿದ ಸಂಗತಿಗಳನ್ನು ನಾನು 
ನಿನಗೆ ಹೇಳುವೆನು. ಆ ಜ್ಞಾನಿಗಳಿಗೆ ಅವರ ಪೂರ್ಪಿ 

ಕರೇಈ ಸಂಗತಿಗಳನ್ನು ತಿಳಿಸಿದ್ದಾರೆ. ಅವರು ಯಾವ 
ರಹಸ್ಯಗಳನ್ನೂ ನನಗೆ ಮರೆಮಾಡಲಿಲ್ಲ, 


» 


ಲು 


ಆ 


೦ 


2 





೦೦ 


'* ಅವರು ಮಾತ್ರ ತಮ್ಮ ದೇಶದಲ್ಲಿ ವಾಸಿಸಿದರು. 


ಅವರ ಮಧ್ಯದಲ್ಲಿ ಯಾವ ವಿದೇಶಿಯನೂ ಹಾದು 
ಹೋಗುತ್ತಿರಲಿಲ್ಲ. 


4 ದುಷ್ಟನು ತನ್ನ ಜೀವಮಾನವೆಲ್ಲಾ ಯಾತನೆಯನ್ನು 


ಅನುಭವಿಸುವನು. ಕ್ರೂ ರಿಯ ತನಗೆ ನೇಮಕ 
ಗೊಂಡಿರುವ ವರ್ಷಗಳಲ್ಲಿ ಲ್ಲಾ ಕಷ್ಟಪಡುವನು. 
ಭೀಕರವಾದ ಶಬ್ದಗಳು ಅವನ ಕಿವಿಗಳಲ್ಲೇ ಇರು 
ತ್ತವೆ. ತಾನು ಸುರಕ್ಷಿತನಾಗಿರುವುದಾಗಿ ಅವನು 
ಯೋಚಿಸುವಾಗಲೇ ವೈರಿಯು ಅವನ ಮೇಲೆ 
ಆಕ್ರಮಣಮಾಡುವನು. 


ದುಷ್ಟನಿಗೆ ಕತ್ತಲೆಯಿಂದ ಪಾರಾಗುತ್ತೇನೆ ಎಂಬ 


ನಿರೀಕ್ಟೆಯೇ ಇಲ್ಲ. ಅವನನ್ನು ಕೊಲ್ಲಲು ಕತ್ತಿಯು 
ಎಲ್ಲೋ ಕಾದುಕೊಂಡಿದೆ. 


ಚ ಅವನು ಅತ್ತಿತ್ತ ಅಲೆದಾಹುವನು; ಅವನ ದೇಹವು 


ರಣಹದ್ದುಗಳಿಗೆ ಆಹಾರವಾಗುವುದು. ಮರ 
ಣವು* ತನಗೆ ಬಹು ಸಮೀಪವಾಗಿರುವುದು ಅವ 
ನಿಗೆ ಗೊತ್ತೇ ಇದೆ. 





ದೇವದೂತರು ಅಕ್ಷರಶಃ, " 
ಮರಣವು ಅಕ್ಷರಶಃ "ಕತ್ತಲೆಯ ದಿನ.'' 


ಪರಿಶುದ್ದರು.'' 
[a] 


೫ ಚಿಂತೆ ಸಂಕಟಗಳು ಅವನನ್ನು ಭಯಗೊಳಿಸುತ್ತವೆ. 


25 


2 


2 


2. 


21 


3 


3 


3 


3 


3 


3 


ಅವನನ್ನು ನಾಶಮಾಡಲು ಸಿದ್ದನಾಗಿರುವ ರಾಜ 
ನಂತೆ ಅವು ಅವನ ಮೇಲೆ ಆಕ್ರಮಣಮಾಡುತ್ತವೆ. 
ಯಾಕಂದರೆ ದುಷ್ಟನು ದೇವರಿಗೆ ವಿರುದ್ಧವಾಗಿ ತನ್ನ 
ಕೈಯನ್ನು ರುಳಪಿಸುತ್ತಾನೆ. ದುಷ್ಟನು ಸರ್ವಶಕ್ತ 
ನಾದ ದೇವರ ವಿರುದ್ಧವಾಗಿ ಮಹಾಶೂರನಂತೆ 
ಆಕ್ರಮಣ ಮಾಡುವನು. 

ಅವನು ಬಹು ಮೊಂಡನಾಗಿದ್ದಾನೆ. ದುಷ್ಟನು 
ಮಹಾಗುರಾಣಿಯನ್ನು ಹಿಡಿದು ದೇವರನ್ನು ಎದು 
ರಿಸಲು ಪ್ರಯತ್ನಿಸುವನು. 

""ದುಷ್ಟನ ಮುಖದಲ್ಲಿ ಕೊಬ್ಬೇರಿದೆ. ಅವನ 
ಸೊಂಟದಲ್ಲಿ ಬೊಜ್ಜು ಬೆಳೆದುಕೊಂಡಿದೆ. 
ಪಾಳುಬಿದ್ದಿರುವ ಮನೆಗಳಲ್ಲಿ ದುಷ್ಟನು ವಾಸಿಸು 
ವನು ಹಾಳುದಿಬ್ಬಗಳಾಗಬೇಕೆಂಬುದೇ ಆ ಮನೆಗಳ 
ಗತಿಯಾಗಿದೆ. 

ದುಷ್ಟನು ಬಹುಕಾಲದವರೆಗೆ ಐಶ್ವರ್ಯವಂತನಾಗಿ 
ರಲು ಸಾಧ್ಯವಿಲ್ಲ. ಅವನ ಐಶ್ವರ್ಯವು ಶಾಶ್ವತವಲ್ಲ 
ಅವನ ಆಸ್ಲಿಗಳು ದೇಶದಲ್ಲಿ ವೃದ್ಧಿಯಾಗುವುದಿಲ್ಲ. 
ದುಷ್ಟನು ಕ್ಷತಲೆಯೊಳಗಿಂದ ತಪ್ಪಿಸಿಕೊಳ್ಳುವುದಿಲ್ಲ. 
ಬೆಂಕಿಯಿಂದ ಸುಟ್ಟುಹೋದ ಕೊಂಬೆಗಳನ್ನು 
ಹೊಂದಿರುವ ಮರದಂತೆ ಅವನಿರುವನು. ದೇವರ 
ಉಸಿರು ದುಷ್ಟನನ್ನು ಬಡಿದುಕೊಂಡು ಹೋಗು 
ವುದು. 

ದುಷ್ಟನು ಅಯೋಗ್ಯವಾದವುಗಳ ಮೇಲೆ ನಂಬಿಕೆ 
ಯಿಟ್ಟು, ತನ್ನನ್ನು ತಾನೇ ಮೋಸಮಾಡಿಕೊಳ್ಳ 
ದಿರಲಿ. ಯಾಕಂದರೆ ಅದಕ್ಕೆ ಪ್ರತಿಫಲವಾಗಿ ಅವ 
ನಿಗೇನೂ ದೊರೆಯುವುದಿಲ್ಲ. 

ದುಷ್ಟನು ತನ್ನ ಜೀವಿತ ಮುಗಿಯುವುದಕ್ಕಿಂತ 
ಮೊದಲೇ ಮುದುಕನಾಗುವನು; ಒಣಗಿಹೋಗಿ 
ಇನ್ನೆಂದಿಗೂ ಹಸುರಾಗದ ಬಳ್ಳಿಯಂತಾಗುವನು; 
ಮಾಗುವುದಕ್ಕಿಂತ ಮೊದಲೇ ತನ್ನ ದ್ರಾಕ್ಷಿಯನ್ನು 
ಕಳೆದುಕೊಳ್ಳುವ ದ್ರಾಕ್ಸಿ ಬಳ್ಳಿಯಂತಿರುವನು; 
ಹೂವುಗಳು ಉದುರಿ ಹೋದ ಆಲಿವ್‌ ಮರ 
ದಂತಿರುವನು. 

ಯಾಕಂದರೆ ದೇವರಿಲ್ಲದ ಜನರು ಫಲ ಕೊಡ 
ಲಾರರು. ಲಂಚಕೋರರ ಗುಡಾರಗಳು ಬೆಂಕಿ 
ಯಿಂದ ಸುಟ್ಟುಹೋಗುತ್ತವೆ. 

ಅವರು ಗರ್ಭಧರಿಸಿ ಕೆಡುಕನ್ನೇ ಹೆರುವರು. ಅವರ 
ಗರ್ಭದಲ್ಲಿರುವ ಮಗುವು ಮೋಸಕರವಾದದ್ದು.' 


ಆ 


7 


೫ 


9 


ಅ 


2 


3 


4 


5 


ಎಲೀಫಜನಿಗೆ ಯೋಬನ ಉತ್ತರ 
ಆಗ ಯೋಬನು ಹೀಗೆ ಉತ್ತರಿಸಿದನು: 
2 "ನಾನು ಈ ಸಂಗತಿಗಳನ್ನು ಮೊದಲೇ 


10 


685 





14 


ಯೋಬನು 15:24-16:14 


ಕೇಳಿದ್ದೇನೆ, ನೀವೆಲ್ಲರೂ ಕೀಟಲೆ ಮಾಡುವವರೇ 
ಹೊರತು ಸಂತ್ರೆ ಸುವವರಲ್ಲ. 

ನಿಮ್ಮ ಒಣ ಮಾತುಗಳಿಗೆ ಕೊನೆಯಿಲ್ಲವೇ? ನೀವು 
ವಾದಮಾಡುತ್ತಲೇ ಇರುವುದೇಕೆ? 

ನಿಮಗೆ ನನ್ನ ಸ್ಥಿತಿಯು ಬಂದಿದ್ದರೆ ನೀವು ಹೇಳಿ 
ದ್ದನ್ನೇ ನಾನು ಹೇಳಬಹುದಾಗಿತ್ತು ನಿಮಗೆ ವಿರುದ್ಧ 
ವಾಗಿ ಜ್ಞಾನದ ಮಾತುಗಳನ್ನು ಹೇಳಿ ನಿಮ್ಮ ವಿಷಯ 
ದಲ್ಲಿ ತಲೆಯಾಡಿಸಬಹುದಾಗಿತ್ತು. 

ಆದರೆ ನಾನು ನಿಮ್ಮನ್ನು ನನ್ನ ಮಾತುಗಳಿಂದ 
ಪ್ರೋತ್ಸಾಹಿಸಿ ನಿಮ್ಮಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸ 
ಬಹುದಾಗಿತ್ತು. 

“ಆದರೆ ನನ್ನ ಯಾವ ಮಾತೂ ನನ್ನ ನೋವನ್ನು 
ನಿವಾರಣೆ ಮಾಡಲಾರದು; ಮಾೌನವಾಗಿದ್ದರೂ 
ಅದರಿಂದ ಪ್ರಯೋಜನವೇನೂ ಇಲ್ಲ, 

ದೇವರೇ, ನೀನು ನನ್ನನ್ನು ನಿಶ್ಶಕ್ತನನ್ನಾಗಿ ಮಾಡಿ 
ರುವೆ. ನನ್ನ ಇಡೀ ಕುಟುಂಬವನ್ನು ನಾಶ 
ಮಾಡಿರುವೆ. 

ನೀನು ನನ್ನನ್ನು ಮುದುಡಿಹಾಕಿರುವುದು ಎಲ್ಲ 
ರಿಗೂ ಕಾಣುತ್ತಿದೆ. ನನ್ನ ದೇಹ ರೋಗಗ್ರಸ್ತ 
ವಾಗಿದೆ; ನಾನು ವಿಕಾರವಾಗಿ ಕಾಣುತ್ತಿರುವೆ. 
ಜನರು ನನ್ನನ್ನು ಅಪರಾಧಿಯೆಂದು ಭಾವಿಸಿ 
ಕೊಂಡಿದ್ದಾರೆ. 

“ದೇವರು ಕೋಪದಿಂದ ನನ್ನ ದೇಹವನ್ನು ಸೀಳಿ 
ಹಾಕುತ್ತಿದ್ದಾನೆ. ಆತನು ನನ್ನ ಮೇಲೆ ಹಲ್ಲು 
ಕಡಿಯುತ್ತಿದ್ದಾನೆ. ನನ್ನ ಶತ್ರುವು ದ್ವೇಷದಿಂದ 
ನನ್ನನ್ನು ನೋಡುತ್ತಿದ್ದಾನೆ. 

ಜನರು ನನ್ನ ಸುತ್ತಲೂ ಗುಂಪುಕೂಡಿದ್ದಾರೆ; 
ಅವರು ನನ್ನ ಮುಖಕ್ಕೆ ಹೊಡೆದು ಗೇಲಿ 
ಮಾಡುತ್ತಿದ್ದಾರೆ. 

ದೇವರು ನನ್ನನ್ನು ದುಷ್ಟರಿಗೆ ಕೊಟ್ಟುಬಿಟ್ಟಿದ್ದಾನೆ. 
ನನಗೆ ಕೇಡು ಮಾಡಲು ಕೆಹುಕರಿಗೆ ಬಿಟ್ಟು 
ಕೊಟ್ಟಿದ್ದಾನೆ. 

ನಾನು ಸುಖದಿಂದಿದ್ದಾಗ ದೇವರು ನನ್ನನ್ನು ಜಜ್ಜಿ 
ಹಾಕಿದನು; ನನ್ನ ಕತ್ತು ಹಿಡಿದು ನನ್ನನ್ನು ಚೂರು 
ಚೂರು ಮಾಡಿದನು! ದೇವರು ನನ್ನನ್ನು ತನ್ನ ಗುರಿ 
ಅಭ್ಯಾಸಕ್ಕಾಗಿ ಉಪಯೋಗಿಸುತ್ತಿ! ದ್ದಾ! ನೆ. 

ಆತನ ಬಿಲ್ಲುಗಾರರು ನನ್ನ ಸುತ್ತಲೆಲ್ಲಾ ಇದ್ದಾರೆ. 
ಆತನು ನಿಷ್ಕರುಣೆಯಿಂದ ನನ್ನ ಅಂತರಂಗಗಳಿಗೆ 
ಬಾಣವನ್ನು ಎಸೆಯುತ್ತಾನೆ; ನೆಲದ ಮೇಲೆ ನನ್ನ 
ಪಿತ್ತವನ್ನು ಸುರಿಸುತ್ತಾನೆ. 

ನನ್ನ ಮೇಲೆ ಎಡಬಿಡದೆ ಆಕ್ರಮಣಮಾಡಿ ಯುದ್ಧ 
ವೀರನಂತೆ ನನ್ನ ಮೇಲೆ ಓಡಿಬರುವನು. 


ಯೋಬನು 16:15-18:3 686 


1! "ನಾನು ಬಹು ದುಃಖಿತನಾಗಿದ್ದೇನೆ; ಗೋಣಿ 5""ದೇವರು ನನ್ನ ಹೆಸರನ್ನು (ಯೋಬ) ಪ್ರತಿಯೊಬ್ಬ 
ಎ ಯ ಯ ಬ 


ತಟ್ಟನ್ನು ಸುತ್ತಿಕೊಂಡಿದ್ದೇನೆ; ಸೋತುಹೋದೆ ರಿಗೂ ಕೆಟ್ಟಪದವನ್ನಾಗಿ ಮಾಡಿದ್ದಾನೆ. ಜನರು ನನ್ನ 
ನೆಂದು ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಮುಖಕ್ಕೆ ಉಗುಳುತ್ತಿದ್ದಾರೆ. 
ಕುಳಿತುಕೊಂಡಿದ್ದೇನೆ. 7 ನನ್ನ ಕಣ್ಣುಗಳು ಕುರುಡಾಗಿವೆ. ನಾನು ಬಹು 


ದುಃಖಿತನಾಗಿದ್ದೇನೆ; ಅತ್ಯಧಿಕವಾದ ನೋವಿನಲ್ಲಿ 
ದ್ದೇನೆ. ನನ್ನ ದೇಹವು ನೆರಳಿನಂತೆ ಬಹು ತೆಳ್ಳ 
ಗಾಗಿದೆ. 

ನೀತಿವಂತರು ಇದನ್ನು ಕಂಡು ಗಲಿಬಿಲಿಗೊಂಡಿ 
ದ್ದಾರೆ. ನಿರಪರಾಧಿಗಳು ದೇವದೂಷಕರ ವಿಷಯ 
ದಲ್ಲಿ ಗಲಿಬಿಲಿಗೊಂಡಿದ್ದಾರೆ. 

ನೀತಿವಂತರು ಸನ್ಮಾರ್ಗದಲ್ಲಿ ಜೀವಿಸುವರು. ನಿರಪ 
ರಾಧಿಗಳು ಸದ್ದುಣದಲ್ಲಿ ಬಲವಾಗುತ್ತಲೇ ಇರು 
ವರು. 

""ಆದರೆ ನೀವೆಲ್ಲರೂ ಬನ್ನಿರಿ, ನನ್ನ ತಪ್ಪನ್ನು ತೋರಿ 
ಸಿರಿ. ನಿಮ್ಮಲ್ಲಿ ಒಬ್ಬ ಜ್ಞಾನಿಯೂ ಇಲ್ಲ. 
ನನ್ನ ಜೀವಿತವು ಮುಗಿದುಹೋಗುತ್ತಿದೆ. ನನ್ನ 
ಆಲೋಚನೆಗಳೂ ನಿರೀಕ್ಷೆಯೂ ನಾಶವಾಗಿವೆ. 
ರಾತ್ರಿಯನ್ನು ಹಗಲನ್ನಾಗಿ ಪರಿವರ್ತಿಸುವ, ಬೆಳ 

ಕನ್ನು ಕತ್ತಲೆಯನ್ನಾಗಿ ಮಾಡುವ ನನ್ನ ನಿರೀಕ್ಷೆಗಳು 
ಇಲ್ಲವಾಗಿವೆ. 

""ನಾನು ನಿರೀಕ್ಷಿಸುತ್ತಿರುವ ಮನೆಯು ಕೇವಲ 
ಸಮಾಧಿಯಾಗಿದ್ದರೆ, ನನ್ನ ಹಾಸಿಗೆಯನ್ನು ಕತ್ತಲೆ 
ಯಲ್ಲಿ ಹಾಸಿಕೊಂಡಿದ್ದರೆ, 
ನಾನು ಸಮಾಧಿಗೆ, "ನೀನೇ ನನ್ನ ತಂದೆಯೆಂದೂ 
ಹುಳುವಿಗೆ 'ನೀನೇ ನನ್ನ ತಾಯಿಯೂ ನನ್ನ 
ತಂಗಿಯೂ ಎಂದು ಹೇಳುವುದಾದರೆ, 
ನನಗೆ ನಿರೀಕ್ಷೆಯೇ ಇಲ್ಲ. ನನ್ನ ನಿರೀಕ್ಷೆಯನ್ನು 
ಯಾರೂ ನೋಡಲಾರರು. 
ನನ್ನ ನೀರಿಕ್ಟ್ಚೆಯು ಮರಣದ ಸ್ಥಳಕ್ಕೆ ಇಳಿದು 
ಹೋಗುವುದೇ? ನಾವು ಒಟ್ಟಾಗಿ ಧೂಳಿಗೆ ಇಳಿದು 


16 ಅತ್ತತ್ತು ನನ್ನ ಮುಖವು ಕೆಂಪಾಗಿದೆ, ನನ್ನ ಕಣ್ಣುಗಳ 
ಸುತ್ತಲೂ ಸುಕ್ಕುಗಟ್ಟಿ ಕಡುಕಪ್ಪಾಗಿದೆ. 

! ನಾನು ಯಾರೊಡನೆಯೂ ಕ್ರೂರವಾಗಿ ವರ್ತಿಸ 
ಲಿಲ್ಲ. ನನ್ನ ವಿಜ್ಞಾಪನೆಯು ನಿರ್ಮಲವಾಗಿತ್ತು 

15°" ಭೂಮಿಯೇ, ನನಗಾಗಿರುವ ಕೆಡುಕುಗಳನ್ನು 
ಮರೆಮಾಡಬೇಡ. ನ್ಯಾಯಕ್ಕಾಗಿ ನಾನಿಡುವ 9 
ಮೊರೆ ನಿಂತುಹೋಗಲು ಅವಕಾಶಕೊಡಬೇಡ. 

19° ಪ್ರಗಲೂ ಸಹ, ನನಗೆ ಸಾಕ್ಚಿನೀಡುವಾತನು ಪರ 
ಲೋಕದಲ್ಲಿದ್ದಾನೆ. ನನಗೆ ಬೆಂಬಲ ನೀಡು 
ವಾತನು ಮೇಲ್ಲೋಕದಲ್ಲಿದ್ದಾನೆ. 

20 ನನ್ನ ಕಣ್ಣೀರೇ ನನ್ನ ಪ್ರತಿನಿಧಿಯಾಗಿದೆ. ನನ್ನ ಕಣ್ಣು 
ದೇವರ ಉತ್ತರಕ್ಕಾಗಿ ಆಕಾಂಕ್ಟೆಯಿಂದ ಎದುರು 
ನೋಡುತ್ತಿದೆ. 2 

2! ಒಬ್ಬನು ತನ್ನ ಸ್ನೇಹಿತನಿಗಾಗಿ ಬೇಡಿಕೊಳ್ಳುವಂತೆ 
ನನ್ನ ಕಣ್ಣೀರು ನನ್ನ ಪರವಾಗಿ ದೇವರ ಮುಂದೆ 
ವಾದಮಾಡುತ್ತದೆ. 

22 * ಯಾಕಂದರೆ ನಾನು ಮರಳಿ ಬರಲಾಗದ ಸ್ಥಳಕ್ಕೆ 
ಇನ್ನು ಕೆಲವೇ ವರ್ಷಗಳಲ್ಲಿ ಹೊರಟು 
ಹೋಗುವೆನು. 


ಅ 





ಲು 


KN 


17 ನನ್ನ ಆತ್ಮವು ಒಡೆದುಹೋಗಿದೆ; ನನ್ನ 

ಜೀವಿತವು ಮುಗಿದುಹೋಗಿದೆ; ಸಮಾ 
ಧಿಯು ನನಗೋಸ್ಕರ ಕಾಯುತ್ತಿದೆ. 

ಜನರು ನನ್ನ ಸುತ್ತಲೂ ನಿಂತುಕೊಂಡು ನನ್ನನ್ನು 
ನೋಡಿ ನಗುತ್ತಿದ್ದಾರೆ. ಅವರು ನನ್ನ ಕಣ್ಣೆದು 
ರಿನಲ್ಲೇ ಗೇಲಿ ಮಾಡುತ್ತಾ ಅವಮಾನ 


ಆ 





೦ 


ಮಾಡುತ್ತಿದ್ದಾರೆ. ಹೋಗುತ್ತೇವೋ?'' 
3 "ದೇವರೇ, ಕೃಪೆ ತೋರಿ ನಾನು ನಿರಪರಾಧಿ ಬಿಲದನಿಗೆ ಯೋಬನ ಉತರ 
೩ ೬: 18 ಬಳಿಕ 'ಶೂಹ್ಯ ದೇಶದ ಬಿಲ್ಲ. ದನು ಹೀಗೆ 
ಕ ಉತ್ತರಕೊಟ್ಟನು: 


ಯಾರೂ ಒಪ್ಪುತ್ತಿಲ್ಲ. 

* ನೀನು ನನ್ನ ಸ್ನೇಹಿತರ ಮನಸ್ಸುಗಳನ್ನು ಮುಚ್ಚಿ 
ಬಿಟ್ಟಿರುವೆ; ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳು 
ಪುದಿಲ್ಲ. ಅವರಿಗೆ ಜಯವಾಗದಂತೆ ನೋಡಿಕೋ. 

5 "ಮನುಷ್ಯನು ತನ್ನ ಸ್ನೇಹಿತರಿಗೆ ಸಹಾಯಮಾಡಲು 
ತನ್ನ ಮಕ್ಕಳನ್ನೇ ಅಲಕ್ಷಿಸುತ್ತಾನೆ'* ಎಂಬ 


ಗಾದೆಯಿದೆ. ಆದರೆ ಈಗ ನನ್ನ ಸ್ನೇಹಿತರು ನನಗೆ ಮನುಷ್ಯನು ... ನಿನಗೆ ಗೊತ್ತಿದೆ ಅಕ್ಬರಶಃ, ""ಅವನು ತನ್ನ 
ಸ್ಪೇಹಿತರುಗಳಿಗೆ ಪಾಲನ್ನು ಕೊಡುವುದಾಗಿ ವಾಗ್ದಾನ ಮಾಡುತ್ತಾನೆ 
ವಿರೋಧವಾಗಿ ಎದ್ದಿದ್ದಾರೆ. ೩ ತ 


ಮತ್ತು ಅವನ ಮಕ್ಕಳ ಕಣ್ಣುಗಳು ಕುರುಡಾಗುತ್ತವೆ.'' 


2 "ಈ ಮಾತುಗಳನ್ನೆಲ್ಲಾ ಯಾವಾಗ ನಿಲ್ಲಿಸುವೆ? ಪ್ರಜ್ಞೆ 
ಪುಳ್ಳವನಾಗು, ಆಗ ನಾವು ಮಾತಾಡಲು ಸಾಧ್ಯ. 
* ನಮ್ಮನ್ನು ದಡ್ಡ ಪ್ರಾಣಿಗಳಂತೆ ಯೋಚಿಸಿಕೊಂಡಿ 
ಲ ಡಿ 
ರುವುದೇಕೆ? 





12 


ಯೋಬನೇ, ನಿನ್ನ ಕೋಪದಿಂದ ನಿನ್ನನ್ನೇ ಗಾಯ 
ಮಾಡಿಕೊಳ್ಳುತ್ತಿರುವೆ. ಕೇವಲ ನಿನಗೋಸ್ಕರ 
ಜನರು ಲೋಕವನ್ನು ಬಿಟ್ಟುಹೋಗಬೇಕೇ? 
ಕೇವಲ ನಿನ್ನನ್ನು ತೃಪ್ತಿಪಡಿಸುವುದಕ್ಕಾಗಿ ದೇವರು 
ಬೆಟ್ಟಗಳನ್ನು ಜರುಗಿಸುತ್ತಾನೆಂದು ಭಾವಿಸಿ 
ಕೊಂಡಿರುವಿಯಾ? 








"ಹೌದು, ದುಷ್ಟನ ದೀಪವು ಆರಿಹೋಗುವುದು; 


ಅವನ ಬೆಂಕಿಯು ಉರಿಯುವುದಿಲ್ಲ. 

ಅವನ ಗುಡಾರದಲ್ಲಿರುವ ಬೆಳಕು ಕತ್ತಲಾಗು 
ವುದು; ಅವನ ಪಕ್ಕದಲ್ಲಿರುವ ದೀಪವು ಆರಿ 
ಹೋಗುವುದು. 

ಅವನ ಹೆಜ್ಜೆಗಳಲ್ಲಿ ಬಲವಿರುವುದಿಲ್ಲ; ಅವನ 
ದುಷ್ಟಯೋಜನೆಗಳೇ ಅವನನ್ನು ಬೀಳಿಸುತ್ತವೆ. 
ಅವನ ಸ್ವಂತ ಕಾಲುಗಳೇ ಅವನನ್ನು ಬಲೆಗೆ ನಡೆಸು 
ತ್ತದೆ. ಅವನು ಬಲೆಯೊಳಗೆ ನಡೆದುಹೋಗಿ ಸಿಕ್ಕಿ 
ಕೊಳ್ಳುವನು. 

ಬೋನು ಅವನ ಹಿಮ್ಮಡಿಯನ್ನು ಹಿಡಿದುಕೊಳ್ಳು 
ವುದು. ಉರುಲು ಅವನನ್ನು ಗಟ್ಟಿಯಾಗಿ ಹಿಡಿದು 
ಕೊಳ್ಳುವುದು. 

ಅವನಿಗಾಗಿ ಹಗ್ಗವು ನೆಲದ ಮೇಲೆ ಅಡಗಿಕೊಂಡಿ 
ರುತ್ತದೆ. ಅವನ ದಾರಿಯಲ್ಲಿ ಉರುಲು ಕಾದು 
ಕೊಂಡಿರುತ್ತದೆ. 

ಎಲ್ಲಾ ಕಡೆಗಳಿಂದಲೂ ಅಪಾಯವು ಅವನನ್ನು 
ಭಯಪಡಿಸುತ್ತದೆ. ಅವನಿಹುವ ಪ್ರತಿಯೊಂದು 
ಹೆಜ್ಜೆಯನ್ನೂ ಭಯವು ಹಿಂಬಾಲಿಸುತ್ತದೆ. 
ವಿಪತ್ತುಗಳು ಅವನಿಗಾಗಿ ಹಸಿವೆಯಿಂದ ಕಾದು 
ಕೊಂಡಿವೆ. ಅವನು ಬೀಳುವಾಗ ನಾಶನವು ಅವನಿ 
ಗಾಗಿ ಸಿದ್ಧವಾಗಿರುತ್ತದೆ. 

ಭಯಂಕರವಾದ ಕಾಯಿಲೆಯು ಅವನ ಚರ್ಮದ 
ಭಾಗಗಳನ್ನು ತಿಂದುಬಿಡುತ್ತದೆ. ಅದು ಅವನ 
ತೋಳುಗಳನ್ನೂ ಕಾಲುಗಳನ್ನೂ ಕೊಳೆಸಿ 
ಬಿಡುತ್ತದೆ. 

ದುಷ್ಟನನ್ನು ಅವನ ಸುರಕ್ಬಿತವಾದ ಮನೆಯಿಂದ 
ಹೊರಗೆ ಹಾಕಲಾಗುವುದು. ಅವನು ಮರಣವೆಂಬ 
ಅಪಾಯಗಳ ರಾಜನ ಕಡೆಗೆ ಮುನ್ನಡೆಯುತ್ತಾ 
ಹೋಗುವನು. 

ಅವನ ಮನೆಯಲ್ಲಿ ಅವನದೇನೂ ಉಳಿದಿರುವು 
ದಿಲ್ಲ ಉರಿಯುವ ಗಂಧಕವು ಅವನ ಆಸ್ತಿಯಲ್ಲೆಲ್ಲಾ 
ಹರಡಿಕೊಂಡಿರುತ್ತದೆ. 

ಅವನ ಬೇರುಗಳು ಕೆಳಗೆ ಒಣಗಿ ಹೋಗು 
ತ್ತವೆ. ಅವನ ಕೊಂಬೆಗಳು ಮೇಲೆ ಸತ್ತು 
ಹೋಗುತ್ತವೆ. 


687 





ಯೋಬನು 18:4-19:8 


7 ಭೂಮಿಯ ಮೇಲಿರುವ ಜನರು ಅವನನ್ನು ಜ್ಞಾಪಿಸಿ 
ಕೊಳ್ಳುವುದಿಲ್ಲ; ಇನ್ನುಮೇಲೆ ಅವನನ್ನು ಯಾರೂ 
ಜ್ನಾಪಿಸಿಕೊಳ್ಳುವುದಿಲ್ಲ. 

* ಜನರು ಅವನನ್ನು ಬೆಳಕಿನಿಂದ ತಳ್ಳಿಬಿಡುವರು; ಅವ 
ನನ್ನು ಕತ್ತಲೆಯೊಳಗೆ ನೂಕಿಬಿಡುವರು. ಅವರು 
ಅವನನ್ನು ಲೋಕದಿಂದಲೇ ಅಟ್ಟಿ ಬಿಡುವರು. 

9 ಅವನಿಗೆ ಸ್ವಜನರ ಮಧ್ಯದಲ್ಲಿ ಮಕ್ಕಳಾಗಲೀ ಸಂತತಿ 
ಯವರಾಗಲೀ ಇರುವುದಿಲ್ಲ. ಅವನ ಮನೆಯಲ್ಲಿ 
ಯಾರೂ ಉಳಿದಿರುವುದಿಲ್ಲ. 


ಲ ಪಶ್ಚಿಮದಲ್ಲಿ ವಾಸವಾಗಿರುವ ಜನರು ದುಷ್ಟನಿಗೆ 


ಸಂಭವಿಸಿದ್ದನ್ನು ಕೇಳಿ ಬೆರಗಾಗುವರು: ಪೂರ್ವ 
ದಲ್ಲಿ ವಾಸವಾಗಿರುವ ಜನರು ಭೀತಿಯಿಂದ 
ನಡುಗುವರು. 


2! ಇದು ಸತ್ಯ, ದುಷ್ಟನ ಮನೆಗೆ ಇದೇ ಸಂಭವಿಸುವುದು. 


ದೇವರ ಬಗ್ಗೆ ಗಮನಕೊಡದ ವ್ಯಕ್ತಿಗೆ ಇದೇ ಸಂಭ 
ವಿಸುವುದು.'' 


ಯೋಬನ ಉತ್ತರ 
1 ಬಳಿಕ ಯೋಬನು ಹೀಗೆ ಉತ್ತರಕೊಟ್ಟನು: 
>" ಇನ್ನೆಷ್ಟರವರೆಗೆ ನೀವು ನನ್ನನ್ನು ನೋಯಿ 
ಸುವಿರಿ? ನಿಮ್ಮ ಮಾತುಗಳಿಂದ ನನ್ನನ್ನು 
ಜಜ್ಜುವಿರಿ? 


* ಇದುವರೆಗೆ ನೀವು ನನ್ನನ್ನು ಹತ್ತಾರು ಸಲ ಅವ 


ಮಾನ ಮಾಡಿರುವಿರಿ. ನೀವು ನಾಚಿಕೆಯಿಲ್ಲದೆ 
ನನ್ನನ್ನು ಎದುರಿಸುತ್ತೀರಿ! 


4 ಒಂದು ವೇಳೆ ನಾನು ಪಾಪಮಾಡಿದ್ದರೂ ಆ ತಪ್ಪು 


ನನ್ನದೇ. 


3 ನಿಮ್ಮನ್ನು ನನಗಿಂತಲೂ ಉತ್ತಮರೆಂದು ತೋರಿಸಿ 


ಕೊಳ್ಳಬೇಕೆಂದಿದ್ದೀರಿ; ನನ್ನ ತೊಂದರೆಗಳೇ 
ನನ್ನನ್ನು ದೋಷಿಯೆಂದು ನಿರೂಪಿಸುತ್ತವೆಯೆಂದು 
ಭಾವಿಸಿಕೊಂಡಿದ್ದೀರಿ. 


6 ಆದರೆ ನನ್ನನ್ನು ದೋಷಿಯೊ ಎಂಬಂತೆ ಮಾಡಿದಾ 


ತನು ದೇವರೇ. ಆತನು ನನಗೆ ವಿರೋಧವಾಗಿ 


7 "ನನಗೆ ಹಿಂಸೆಯಾಗುತ್ತಿದೆ' ಎಂದು ಕೂಗಿ 


ಕೊಂಡರೂ ನನಗೆ ಯಾರೂ ಉತ್ತರ ಕೊಡುತ್ತಿಲ್ಲ. 
ನಾನು ಸಹಾಯಕ್ಕಾಗಿ ಗಟ್ಟಿಯಾಗಿ ಕೂಗಿ 
ಕೊಂಡರೂ ನ್ಯಾಯ ದೊರೆಯುತ್ತಿಲ್ಲ. 

* ದೇವರು ನನ್ನ ಮಾರ್ಗವನ್ನು ಮುಚ್ಚಿಬಿಟ್ಟಿದ್ದಾನೆ; 
ಆದ್ದರಿಂದ ನಾನು ಮುಂದೆ ಹೋಗಲಾರೆ. ಆತನು 
ನನ್ನ ಮಾರ್ಗವನ್ನು ಕತ್ತಲೆಯಲ್ಲಿ ಮರೆ 
ಮಾಡಿದ್ದಾನೆ. 


ಯೋಬನು 19:9-20:5 


9 ದೇವರು ನನ್ನ ಗೌರವವನ್ನು ತೆಗೆದುಹಾಕಿದ್ದಾನೆ. 
ಆತನು ನನ್ನ ತಲೆಯಿಂದ ಕಿರೀಟವನ್ನು ತೆಗೆದು 
ಹಾಕಿದ್ದಾನೆ. 

10 ನಾನು ಸಾಯುವತನಕ ದೇವರು ನನ್ನನ್ನು ಎಲ್ಲಾ 
ಕಡೆಗಳಿಂದಲೂ ಅಪ್ಪಳಿಸಿ ಕೆಡುವುತ್ತಿದ್ದಾನೆ. ಬೇರು 
ಗಳ ಸಹಿತ ಕೀಳಲ್ಪಟ್ಟ ಮರದ ಹಾಗೆ ಆತನು ನನ್ನ 
ನಿರೀಕ್ಷೆಯನ್ನು ತೆಗೆದುಹಾಕಿದ್ದಾನೆ. 

1 ದೇವರ ಕೋಪವು ನನಗೆ ವಿರೋಧವಾಗಿ ಉರಿ 
ಯುತ್ತಿದೆ. ಆತನು ನನ್ನನ್ನು ತನ್ನ ಶತ್ರುವೆಂಬುದಾಗಿ 
ಕರೆಯುತ್ತಾನೆ. 

12 ನನ್ನ ಮೇಲೆ ಆಕ್ರಮಣಮಾಡಲು ದೇವರು ತನ್ನ 
ಸೈನ್ಯವನ್ನು ಕಳುಹಿಸಿದ್ದಾನೆ. ಅವರು ನನಗೆ ವಿರುದ್ದ 
ವಾಗಿ ದಿಬ್ಬಹಾಕಿದ್ದಾರೆ. ಅವರು ನನ್ನ ಗುಹಾರದ 
ಸುತ್ತಲೂ ಪಾಳೆಯಮಾಡಿಕೊಂಡಿದ್ದಾರೆ. 

KN “ನನ್ನ ಸಹೋದರರು ನನ್ನನ್ನು ತೊರೆದುಬಿಡುವಂತೆ 
ದೇವರು ಮಾಡಿದ್ದಾನೆ. ನಾನು ನನ್ನ ಸ್ನೇಹಿತರಿ 
ಗೆಲ್ಲಾ ಅಪರಿಚಿತನಾಗಿದ್ದೇನೆ. 

14 ನನ್ನ ಸಂಬಂಧಿಕರು ನನ್ನನ್ನು ತೊರೆದುಬಿಟ್ಟರು. 
ನನ್ನ ಸ್ನೇಹಿತರು ನನ್ನನ್ನು ಮರೆತುಬಿಟ್ಟರು. 

5 ನನ್ನ ಮನೆಯಲ್ಲಿರುವ ಸಂದರ್ಶಕರೂ ನನ್ನ ದಾಸಿ 
ಯರೂ ನನ್ನನ್ನು ಅಪರಿಚಿತನಂತೆ ಮತ್ತು ಪರ 
ದೇಶಿಯಂತೆ ಕಾಣುತ್ತಾರೆ. 

16 ನಾನು ನನ್ನ ಸೇವಕನನ್ನು ಕರೆದರೂ ಅವನು ನನಗೆ 
ಉತ್ತರಿಸುವುದಿಲ್ಲ. ನಾನು ಸಹಾಯಕ್ಕಾಗಿ ಬೇಡಿ 
ಕೊಂಡರೂ ನನ್ನ ಸೇವಕನು ಉತ್ತರ ಕೊಡುವು 
ದಿಲ್ಲ. 

17 ನನ್ನ ಉಸಿರು ನನ್ನ ಹೆಂಡತಿಗೆ ಅಸಹ್ಯವಾಗಿದೆ. ನನ್ನ 
ಸ್ವಂತ ಸಹೋದರರೂ ನನ್ನನ್ನು ಕಂಡು ಹೇಸಿಗೆ 
ಪಡುತ್ತಾರೆ. 

18 ಚಿಕ್ಕಮಕ್ಕಳು ಸಹ ನನ್ನನ್ನು ಗೇಲಿಮಾಡುತ್ತಾರೆ. 
ನಾನು ಎದ್ದುನಿಂತಾಗ ಅವರು ನನಗೆ ವಿರೋಧ 
ವಾಗಿ ಮಾತಾಡುವರು. 

1. ನನ್ನ ಎಲ್ಲಾ ಆಪ್ಪಸ್ನೇಹಿತರು ನನ್ನನ್ನು ನೋಡಿ 
ಅಸಹ್ಯಪಡುತ್ತಾರೆ. ನಾನು ಯಾರನ್ನು ಪ್ರೀತಿಸಿ 
ದೆನೊ ಅವರೂ ನನಗೆ ವಿರೋಧವಾಗಿ ಎದ್ದಿದ್ದಾರೆ. 

20 "ನನ್ನ ಶಕ್ತಿಯೆಲ್ಲಾ ಕಳೆದುಹೋಗಿದೆ. ನಾನು 
ಅಸ್ಥಿಪಂಜರದಂತೆ ಆಗಿರುವೆ. 

21""ನನ್ನ ಸ್ನೇಹಿತರೇ, ಕರುಣಿಸಿರಿ, ನೀವಾದರೂ 
ನನ್ನನ್ನು ಕರುಣಿಸಿರಿ. ದೇವರ ಹಸ್ತವು ನನ್ನನ್ನು 
ಹೊಡೆದಿದೆ. 

22 ದೇವರು ಹಿಂಸಿಸುವಂತೆ ನೀವೂ ನನ್ನನ್ನು ಯಾಕೆ 
ಹಿಂಸಿಸುತ್ತೀರಿ? ನೀವು ಹಿಂಸೆಪಡಿಸಿದ್ದು ಸಾಕಾಗ 
ಲಿಲ್ಲವೇ? 





688 


3 ""ನನ್ನ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡು 
ಬರೆದಿಟ್ಟರೆ ಎಷ್ಟೋ ಒಳ್ಳೆಯದು. ಸುರುಳಿಯಲ್ಲಿ 
ಬರೆದಿಟ್ಟರೆ ಅದೆಷ್ಟೋ ಮೇಲು. 

ತ ನನ್ನ ಮಾತುಗಳನ್ನು ಸೀಸದ ಹಲಗೆಯ 
ಮೇಲೆಯೂ ಬಂಡೆಯ ಮೇಲೆಯೂ ಕೆತ್ತಿದರೆ 
ಎಷ್ಟೋ ಒಳ್ಳೆಯದು. ಆಗ ಅವು ಶಾಶ್ವತ 
ವಾಗಿರುತ್ತವೆ. 

25 ಜೀವಸ್ವರೂಪನಾದ ಒಬ್ಬನು ನನ್ನ ಪರವಾಗಿ ವಾದಿ 
ಸುತ್ತಾನೆಂದು ನನಗೆ ಗೊತ್ತಿದೆ; ಕೊನೆಯಲ್ಲಿ, ಆತನು 
ಭೂಮಿಯ ಮೇಲೆ ನಿಂತುಕೊಂಡು ನನಗೋಸ್ಕರ 
ವಾದಿಸುವನು. 

1 ನನ್ನ ಚರ್ಮವು ನಾಶವಾದ ಮೇಲೆಯೂ ನಾನು ಈ 
ದೇಹದಲ್ಲಿ ದೇವರನ್ನು ನೋಡುವೆನು. 

2 ನಾನು ಕಣ್ಣಾರೆ ದೇವರನ್ನು ನೋಡುವೆನು. ಬೇರೆ 
ಯಾರೂ ಅಲ್ಲದೆ ನಾನೇ ಆತನನ್ನು ನೋಡುವೆನು. 
ಈ ನಿರೀಕ್ಷೆಯಿಂದ ನನ್ನ ಹೃದಯವು ಉಲ್ಲಾಸ 
ಗೊಂಡಿದೆ. 

2 "ನಾವು ಯೋಬನಿಗೆ ತೊಂದರೆಕೊಡೋಣ! ಅವ 
ನನ್ನು ದೂಷಿಸಲು ಕಾರಣವೊಂದನ್ನು ಹುಡು 
ಕೋಣ ' ಎಂದು ನೀವು ಹೇಳಬಹುದು. 

2 ಆದರೆ ನೀವೇ ಖಡ್ಗಕ್ಕೆ ಭಯಪಹಬೇಕಾಗಿದೆ! 
ಯಾಕಂದರೆ ದೇವರು ದೋಷಿಗಳನ್ನು ಖಡ್ಗದಿಂದ 
ದಂಡಿಸುತ್ತಾನೆ; ನ್ಯಾಯತೀರ್ಪಿನ ಕಾಲ ಉಂಟೆಂದು 
ಆಗ ನಿಮಗೆ ತಿಳಿಯುವುದು.'' 


ಚೋಫರನ ಉತ್ತರ 

20 ಬಳಿಕ ನಾಮಾಥ್ಯ ದೇಶದ ಚೋಫರನು 

ಉತ್ತರಕೊಟ್ಟನು: 

2 "ಯೋಬನೇ, ನಿನ್ನ ಆಲೋಚನೆಗಳು ಗಲಿಬಿಲಿ 
ಗೊಂಡಿವೆ; ಆದ್ದರಿಂದ ನಾನು ನಿನಗೆ ಉತ್ತರ 
ಕೊಡಲೇಬೇಕು. ನನ್ನ ಆಲೋಚನೆಗಳನ್ನು ನಿನಗೆ 
ಬೇಗನೆ ತಿಳಿಸಬೇಕು. 

3 ನಿನ್ನ ಉತ್ತರಗಳಿಂದ ನೀನು ನಮಗೆ ಅವಮಾನ 
ಮಾಡಿರುವೆ! ಆದರೆ ನಾನು ಜ್ಞಾನಿಯಾಗಿದ್ದೇನೆ; 
ನಿನಗೆ ಹೇಗೆ ಉತ್ತರಕೊಡಬೇಕೆಂಬುದು ನನಗೆ 
ಗೊತ್ತಿದೆ. 

43 ""ದುಷ್ಟನ ಆನಂದವು ಬಹುಕಾಲ ಇರುವಂಥದ್ದಲ್ಲ 
ಎಂಬುದು ನಿನಗೆ ಗೊತ್ತೇ ಇದೆ. ಆದಾಮನನ್ನು 
ಸೃಷ್ಟಿಸಿದ ಕಾಲದಿಂದಲೂ ಇದು ಸತ್ಯ. ದೇವರನ್ನು 
ತಿರಸ್ಕರಿಸುವವನು ಅಲ್ಪಕಾಲ ಮಾತ್ರ, ಸಂತೋಷ 
ದಿಂದಿರುವನು. 


20 





ದುಷ್ಟನ ಅಹಂಕಾರವು ಆಕಾಶವನ್ನು ತಲುಪ 
ಬಹುದು; ಅವನ ತಲೆಯು ಮೋಡಗಳಿಗೆ ತಗುಲ 
ಬಹುದು. 

ಆದರೆ ಅವನು ತನ್ನ ಮಲದ ಹಾಗೆ ನಿಶ್ಯನಾಶ 
ವಾಗುವನು. ಅವನನ್ನು ಬಲ್ಲವರು, "ಅವನೆಲ್ಲಿ? 
ಎಂದು ಕೇಳುವರು. 

ಅವನು ಕನಸಿನಂತೆ ಹಾರಿಹೋಗುವನು. ಯಾರೂ 
ಅವನನ್ನು ಮತ್ತೆ ನೋಡುವುದಿಲ್ಲ, ರಾತ್ರಿಯ ಕೆಟ್ಟ 
ಕನಸಿನಂತೆ ಅವನನ್ನು ಅಟ್ಟಿ ಬಿಡಲಾಗುವುದು. 
ಅವನನ್ನು ಕಂಡ ಜನರು, ಅವನನ್ನು ಮತ್ತೆ ನೋಡು 
ವುದಿಲ್ಲ. ಅವನ ಕುಟುಂಬವು ಅವನನ್ನು ಮತ್ತೆಂ 
ದಿಗೂ ನೋಡುವುದಿಲ್ಲ. 

ದುಷ್ಟನು ಬಡವರಿಂದ ಕಸಿದುಕೊಂಡದ್ದನ್ನು ಅವನ 
ಮಕ್ಕಳು ಕೊಡಬೇಕಾಗುವುದು. ದುಷ್ಟನ ಸ್ವಂತ 
ಕೈಗಳೇ ಅವನ ಐಶ್ವರ್ಯವನ್ನು ಹಿಂದಕ್ಕೆ ಕೊಡ 
ಬೇಕಾಗುವುದು. 

ಅವನು ಯುವಕನಾಗಿದ್ದಾಗ ಅವನ ಎಲುಬುಗಳು 
ಬಲವಾಗಿದ್ದವು; ಆದರೆ ದೇಹದ ಉಳಿದ ಅಂಗಗ 
ಳೊಡನೆ ಅವೂ ಧೂಳು ಪಾಲಾಗುತ್ತವೆ. 

""ದುಷ್ಟನ ಬಾಯಿಗೆ ಕೆಟ್ಟತನವು ಸಿಹಿಯಾಗಿರು 
ವುದು. ಅವನು ಅದನ್ನು ತನ್ನ ನಾಲಿಗೆಯ ಕೆಳಗೆ 
ಅಡಗಿಸಿಕೊಳ್ಳುವನು. 

ಅವನು ಆ ಕೆಟ್ಟತನವನ್ನು ಪಟ್ಟಾಗಿ ಹಿಡಿದುಕೊಂಡು 
ಸಂತೋಷಪಡುವನು. ಅದನ್ನು ತನ್ನ ಬಾಯಿಯಲ್ಲಿ 
ಸಿಹಿತಿನಿಸಿನಂತೆ ಇಟ್ಟುಕೊಂಡಿರುವನು. 

ಆದರೆ ಅದು ಅವನ ಹೊಟ್ಟೆಯಲ್ಲಿ ಹಾವಿನ ವಿಷದ 
ಹಾಗೆ ಕಹಿಯಾದ ವಿಷವಾಗುವುದು. 

ದುಷ್ಟನು ಐಶ್ವರ್ಯವನ್ನು ನುಂಗಿಕೊಂಡಿದ್ದರೂ 
ಅದನ್ನು ಕಕ್ಕಿಬಿಡುವನು. ಹೌದು, ದೇವರು ಅದನ್ನು 
ದುಷ್ಟನ ಹೊಟ್ಟೆ ಯೊಳಗಿಂದ ಕಕ್ಕಿಸಿಬಿಡುವನು. 
ದುಷ್ಟನ ಪಾನೀಯವು ಹಾವಿನ ವಿಷದಂತಿದೆ. 
ಹಾವಿನ ನಾಲಿಗೆಯು ಅವನನ್ನು ಕೊಲ್ಲುವುದು. 

ಆ ದುಷ್ಟನು ಹಾಲೂ ಜೇನೂ ಹರಿಯುವ ನದಿ 
ಗಳನ್ನು ನೋಡುವುದೇ ಇಲ್ಲ. 

ದುಷ್ಟನು ಗಳಿಸಿದ ಲಾಭಗಳು ಬೇರೆಯವರ ಪಾಲಾ 
ಗುವುದು. ತನ್ನ ಲಾಭವನ್ನು ಅನುಭವಿಸಲು ಅವನಿಗೆ 
ಸಾಧ್ಯವಾಗದು. 

ಯಾಕಂದರೆ ದುಷ್ಟನು ಬಡವರನ್ನು ಕಡೆಗಣಿಸಿ 
ದ್ದಾನೆ; ಬೇರೊಬ್ಬನು ಕಟ್ಟಿದ ಮನೆಗಳನ್ನು ಕಿತ್ತು 
ಕೊಂಡಿದ್ದಾನೆ. 


""ಅವನಿಗೆ ತೃಪ್ತಿಯೇ ಇಲ್ಲ. ಅವನ ಐಶ್ವರ್ಯವು 


ಅವನನ್ನು ರಕ್ಷಿಸಲಾರದು. 


689 


ಯೋಬನು 20:6-21:5 


2! ಅವನು ತಿಂದ ಮೇಲೆ ಏನೂ ಉಳಿದಿರುವುದಿಲ್ಲ. 


22 


23 


24 


25 


26 


27 


28 


29 


ಅವನ ಅಭಿವೃದ್ಧಿಯು ನಿಂತು ಹೋಗುವುದು. 
ದುಷ್ಟನು ಸಮೃದ್ಧಿಯಿಂದಿರುವಾಗಲೇ ಇಕ್ಕಟ್ಟಿ 
ನಿಂದ ಕುಗ್ಗಿಸಲ್ಪಡುವನು; ಕಷ್ಟಗಳು ಅವನ 
ಮೇಲೆರಗುತ್ತವೆ! 

ದುಷ್ಟನು ತನ್ನ ಇಷ್ಟಾನುಸಾರ ತಿಂದಮೇಲೆ ದೇವರು 
ತನ್ನ ದಹಿಸುವ ಕೋಪವನ್ನು ತೋರಿ ಅವನ ಮೇಲೆ 
ದಂಡನೆಯ ಮಳೆ ಸುರಿಸುವನು. 

ದುಷ್ಟನು ಕಬ್ಬಿಣದ ಖಡ್ಗದಿಂದ ಓಡಿಹೋಗುವನು; 
ಆದರೆ ತಾಮ್ರ,ದ ಬಾಣವು ಅವನನ್ನು ಹೊಡೆದುರು 
ಳಿಸುವುದು. 

ಅವನು ಅದನ್ನು ಕೀಳಲು ಅದು ಬೆನ್ನಿನಿಂದ 
ಬರುವುದು; ಥಳಥಳಿಸುವ ಬಾಣದ ತುದಿಯು 
ಪಿತ್ತಕೋಶದೊಳಗಿಂದ ಬರುವುದು. ಅವನು 
ಅಪಾಯದಿಂದ ದಿಗ್ವಾ,೦ತನಾಗುವನು. 

ಅವನ ಭಂಡಾರಗಳಲ್ಲಾ ನಾಶವಾಗುತ್ತವೆ. 
ಯಾರೂ ಹೊತ್ತಿಸದ ಬೆಂಕಿಯಿಂದ ಅವನು ನಾಶ 
ವಾಗುವನು. ಅವನ ಗುಡಾರದಲ್ಲಿ ಉಳಿದಿರುವು 
ದೆಲ್ಲವನ್ನು ಬೆಂಕಿಯು ನಾಶಮಾಡುವುದು. 
ದುಷ್ಟನು ಅಪರಾಧಿಯೆಂದು ಪರಲೋಕವು 
ನಿರೂಪಿಸುತ್ತದೆ. ಭೂಮಿಯು ಅವನಿಗೆ ವಿರೋಧ 
ವಾಗಿ ಸಾಕ್ಟಿಹೇಳುತ್ತದೆ. 

ಅವನ ಮನೆಯಲ್ಲಿರುವ ಪ್ರತಿಯೊಂದನ್ನು ದೇವರ 
ಕೋಪದ ಪ್ರವಾಹವು ಕೊಚ್ಚಿಕೊಂಡು ಹೋಗು 
ವುದು. 

ದುಷ್ಟರಿಗೆ ದೇವರು ಮಾಡುವುದು ಇದನ್ನೇ. 
ಅವರಿಗೆ ದೇವರು ಕೊಡುವುದೂ ಇದನ್ನೇ.'' 


ಯೋಬನ ಉತ್ತರ 
9) 1 ಬಳಿಕ ಯೋಬನು ಉತ್ತರಕೊಟ್ಟು: 
2""ನಾನು ಹೇಳುವುದನ್ನು ಕೇಳಿ. ನಿಮ್ಮಿಂದ 
ನನಗಾಗಬೇಕಾದ ಆದರಣೆ ಇಷ್ಟೇ. 
ನಾನು ಮಾತಾಡುವಾಗ ತಾಳ್ಮೆಯಿಂದಿರಿ. ನಾನು 
ಮಾತಾಡಿದ ಮೇಲೆ ನೀವು ನನ್ನನ್ನು ಗೇಲಿ 
ಮಾಡಿದರೂ ಮಾಡಿರಿ. 

"ನಾನು ಮನುಷ್ಯನ ವಿರೋಧವಾಗಿ ದೂರು ಹೇಳು 
ತ್ತಿಲ್ಲ. ನನ್ನಲ್ಲಿ ತಾಳ್ಮೆಯಿಲ್ಲದಿರುವುದಕ್ಕೆ ಒಂದು 
ಒಳ್ಳೆಯ ಕಾರಣವಿದೆ. 
ನನ್ನನ್ನು ನೋಡಿ ಬೆರಗಾಗಿ ನಿಮ್ಮ ಬಾಯಿಯ 
ಮೇಲೆ ಕೈಯಿಟ್ಟುಕೊಳ್ಳಿರಿ, ಗಾಬರಿಯಿಂದ 
ನನ್ನನ್ನು ಎವೆಯಿಕ್ಕದೆ ನೋಡಿರಿ! 


ಯೋಬನು 21:6-32 


6 ನನಗೆ ಸಂಭವಿಸಿದ ಬಗ್ಗೆ ನಾನು ಯೋಚಿಸುವಾಗ 
ನನಗೆ ಭಯವಾಗುತ್ತದೆ; ನನ್ನ ದೇಹವು ನಡು 
ಗುತ್ತದೆ. 

7 ದುಷ್ಟರು ದೀರ್ಥಕಾಲ ಜೀವಿಸುವುದೇಕೆ? ಅವರು 
ವೃದ್ಧರಾಗುವವರೆಗೂ ಅಭಿವೃದ್ಧಿಯಾಗುತ್ತಾ 
ಬಾಳುವುದೇಕೆ? 

| ದುಷ್ಟರ ಮಕ್ಕಳು ತಮ್ಮ ತಂದೆ ತಾಯಿಗಳೊಂ 
ದಿಗಿದ್ದು ಬೆಳೆಯುವರು; ದುಷ್ಟರು ತಮ್ಮ ಮೊಮ್ಮ 
ಕೃಳನ್ನೂ ನೋಹುವರು. 

೨ ಅವರ ಕುಟುಂಬಗಳು ಸುರಕ್ಷಿತವಾಗಿರುವುದರಿಂದ 
ಅವರಿಗೆ ಭಯವಿಲ್ಲ. ದೇವರು ದುಷ್ಟರನ್ನು ತನ್ನ 
ದೊಣ್ಣೆಯಿಂದ ದಂಡಿಸುವುದಿಲ್ಲ. 

10 ಅವರ ಹೋರಿಗಳು ತಪ್ಪದೆ ಸಂಗಮಿಸುತ್ತವೆ. ಅವರ 
ಹಸುಗಳು ಕರುಗಳನ್ನು ಈಯುತ್ತವೆ. 

11 ದುಷ್ಟರು ತಮ್ಮ ಮಕ್ಕಳನ್ನು ಕುರಿಮರಿಗಳಂತೆ 
ಆಟವಾಡಲು ಹೊರಗೆ ಕಳುಹಿಸುವರು. ಅವರ 
ಮಕ್ಕಳು ಸುತ್ತಮುತ್ತ ಕುಣಿದಾಡುವರು. 

12 ಅವರು ತಂಬೂರಿಗಳನ್ನೂ ಹಾರ್ಪ್‌ವಾದ್ಯಗಳನ್ನು 
ಬಾರಿಸುತ್ತಾ ಹಾಡುವರು; ಕೊಳಲುಗಳ ಧ್ವನಿಗೆ 
ಉಲ್ಲಾಸಪಡುವರು. 

3 ದುಷ್ಟರು ತಮ್ಮ ಜೀವಮಾನವೆಲ್ಲಾ ಏಳಿಗೆ ಹೊಂದು 
ವರು. ಅವರು ಸಂಕಟಪಡದೆ ಸತ್ತು ಸಮಾಧಿಗೆ 
ಸೇರುವರು. 

14 ಆದರೆ ದುಷ್ಟರು ದೇವರಿಗೆ, "ನಮ್ಮನ್ನು ನಮ್ಮಷ್ಟಕ್ಕೇ 
ಬಿಟ್ಟುಕೊಡು! ನಿನ್ನ ಮಾರ್ಗದ ತಿಳುವಳಿಕೆಯೇ 
ನಮಗೆ ಬೇಡ' ಎನ್ನುವರು. 

15 ದುಷ್ಟರು, "ಸರ್ವಶಕ್ತನಾದ ದೇವರು ಯಾರು? 
ನಾವು ಆತನ ಸೇವಿಮಾಡುವ ಅಗತ್ಯವಿಲ್ಲ! ಆತನಿಗೆ 
ಪ್ರಾರ್ಥಿಸುವುದರಿಂದ ಪ್ರಯೋಜನವೇನೂ ಇಲ್ಲ' 
ಎಂದು ಹೇಳುವರು. 

16""ತಮ್ಮ ಏಳಿಗೆಗೆ ಕಾರಣ ತಾವೇ ಎಂದು ದುಷ್ಟರು 
ಯೋಚಿಸಿಕೊಂಡಿದ್ದಾರೆ. ಆದರೆ ಆವರ ಆಲೋಚ 
ನೆಗಳನ್ನು ನಾನು ತಿರಸ್ಕರಿಸುವೆ. 

17 ಎಷ್ಟು ಸಲ ದುಷ್ಟರ ದೀಪವು ಆರಿಹೋಯಿತು? 
ಎಷ್ಟು ಸಲ ದುಷ್ಟರಿಗೆ ನಾಶನವು ಬರುವುದು? 
ದೇವರು ಎಷ್ಟು ಸಲ ಅವರ ಮೇಲೆ ಕೋಪಗೊಂಡು 
ಅವರನ್ನು ದಂಡಿಸುವನು? 








18 ಗಾಳಿಯು ಹುಲ್ಲನ್ನೂ ಬಿರುಗಾಳಿಯು ಹೊಟ್ಟನ್ನೂ 
ಬಡಿದುಕೊಂಡು ಹೋಗುವಂತೆ ದೇವರು ದುಷ್ಟ 


ರನ್ನು ಎಷ್ಟುಸಲ ಬಡಿದುಕೊಂಡು ಹೋಗುವನು? 
1. "ದುಷ್ಟನ ಮಕ್ಕಳಿಗೆ ದೇವರು ದಂಡನೆಯನ್ನು ಶೇಖ 
ರಿಸಿಡುತ್ತಾನೆ' ಎಂದು ನೀವು ಹೇಳುತ್ತೀರಿ. ಇಲ್ಲ! 


690 


20 


2 


22 


23 


2 


pq 


25 


26 


27 


21 


೫ 


29 


30 


31 


32 


ದೇವರು ದುಷ್ಟನನ್ನೇ ದಂಡಿಸಲಿ. ಆಗ, ತನ್ನ ಸ್ವಂತ 
ಪಾಪಗಳಿಗಾಗಿ ತನಗೆ ದಂಡನೆಯಾಯಿತೆಂದು 
ಅವನು ತಿಳಿದುಕೊಳ್ಳುವನು. 

ದುಷ್ಟನು ತನ್ನ ಸ್ವಂತ ನಾಶನವನ್ನು ತಾನೇ ನೋಡಲಿ; 
ಸರ್ವಶಕ್ತನಾದ ದೇವರ ಕೋಪವನ್ನು ಅನುಭ 
ವಿಸಲಿ. 

ದುಷ್ಟನ ಜೀವಿತವು ಮುಗಿದುಹೋದ ಮೇಲೆ, 
ತಾನು ಬಿಟ್ಟುಹೋಗಿರುವ ತನ್ನ ಕುಟುಂಬದ ಬಗ್ಗೆ 
ಅವನು ಚಿಂತಿಸುವುದಿಲ್ಲ. 

"ದೇವರಿಗೆ ಜ್ಞಾನವನ್ನು ಉಪದೇಶಿಸಲು ಯಾರಿಂ 
ದಲೂ ಆಗದು. ಎತ್ತರವಾದ ಸ್ಥಳಗಳಲ್ಲಿರುವ 
ಜನರಿಗೂ ಸಹ ದೇವರು ನ್ಯಾಯತೀರಿಸುವನು. 
ಒಬ್ಬನು ತನ್ನ ಜೀವಮಾನವೆಲ್ಲಾ ಯಶಸ್ವಿಯಾಗಿ 
ಬಾಳಿ ಸಾಯುವನು. ಅವನು ಸುರಕ್ಷಿತವೂ ಸುಖ 
ಕರವೂ ಆದ ಬಾಳ್ವೆಯನ್ನು ನಡೆಸಿದನು. 

ಅವನ ದೇಹವು ಚೆನ್ನಾಗಿ ಪೋಷಿಸಲ್ಪಟ್ಟಿತು, ಅವನ 
ಎಲುಬುಗಳು ಮಜ್ಜಿಯಿಂದ ಇನ್ನೂ ಸಾರವತ್ತಾಗಿ 
ರುವುದು. 

ಆದರೆ ಮತ್ತೊಬ್ಬನು ಕಷ್ಟಕರವಾದ ಜೀವನದ 
ನಂತರ ಮನಗುಂದಿದವನಾಗಿ ಸಾಯುವನು. 
ಅವನು ಯಾವ ಸುಖವನ್ನೂ ಅನುಭವಿಸಲಿಲ್ಲ. 
ಕೊನೆಯಲ್ಲಿ ಅವರಿಬ್ಬರೂ ಧೂಳಿನಲ್ಲಿ ಒಟ್ಟಿಗೆ 
ಮಲಗಿಕೊಳ್ಳುವರು. ಹುಳುಗಳು ಅವರಿಬ್ಬರನ್ನೂ 
ಮುತ್ತಿಕೊಳ್ಳುವವು. 

""ಆದರೆ, ನಿಮ್ಮ ಆಲೋಚನೆಗಳನ್ನೂ ನಿಮ್ಮ ಕುಯು 
ಕ್ತಿಗಳನ್ನೂ ನಾನು ಬಲ್ಲೆ. 

"ನೀತಿವಂತನ ಮನೆಯು ಎಲ್ಲಿದೆ? ದುಷ್ಟರು ವಾಸ 
ವಾಗಿರುವುದು ಎಲ್ಲಿ?' ಎಂದು ನೀವು ಕೇಳ 
ಬಹುದು. 








""ನೀವು ಖಂಡಿತವಾಗಿಯೂ ಪ್ರಯಾಣಿಕರನ್ನು ಕೇಳಿ 


ದ್ದೀರಿ. ನೀವು ಖಂಡಿತವಾಗಿಯೂ ಅವರ ವರದಿ 
ಯನ್ನು ಒಪ್ಪಿಕೊಳ್ಳುವಿರಿ. 

ಅಪಾಯ ಬಂದಾಗ ದುಷ್ಟನು ಪಾರಾಗುವನು; 
ದೇವರ ಕೋಪವು ತೋರಿಬರುವ ದಿನದಲ್ಲಿ ಅವನು 
ತಪ್ಪಿಸಿಕೊಳ್ಳುವನು. 

ದುಷ್ಟನ ಕೆಟ್ಟಕಾರ್ಯದ ಬಗ್ಗೆ ಅವನ ಮುಖದೆ 
ದುರಿನಲ್ಲಿ ಯಾರೂ ಟೀಕಿಸುವುದಿಲ್ಲ. ಅವನು 
ಮಾಡಿದ ಕೇಡಿಗಾಗಿ ಯಾರೂ ಅವನನ್ನು ದಂಡಿಸು 
ವುದಿಲ್ಲ. 

ದುಷ್ಟನನ್ನು ಸಮಾ ಧಿಗೆ ಹೊತ್ತುಕೊಂಡು 
ಹೋದಾಗ ಅವನ ಸಮಾಧಿಯ ಸಮೀಪದಲ್ಲಿ 
ಕಾವಲುಗಾರರು ನಿಂತುಕೊಳ್ಳುವರು. 


33 


34 


ಆ ದುಷ್ಟನಿಗೆ ಕಣಿವೆಯ ಮಣ್ಣು ಸಿಹಿಯಾಗಿ 
ರುವುದು. ಅವನ ಶವಸಂಸ್ಕಾರದ ಮೆರವಣಿಗೆಯಲ್ಲಿ 
ಸಾವಿರಾರು ಜನರು ಸೇರಿಕೊಳ್ಳುವರು. 
""ಆದ್ದರಿಂದ ನೀವು ನಿಮ್ಮ ಬರಿದಾದ ಮಾತು 
ಗಳಿಂದ ನನ್ನನ್ನು ಸಂತೈಸಲಾರಿರಿ. ನಿಮ್ಮ ಉತ್ತರಗಳು 
ಕೇವಲ ಸುಳ್ಳೇ ಆಗಿವೆ.'' 


ಎಲೀಫಜನ ಉತ್ತರ 


2 ಬಳಿಕ ತೇಮಾನ್‌ ಪಟ್ಟಣದ ಎಲೀಫಜನು 


12 


ಉತ್ತರಕೊ ಟ್ವನು: 


"ಯಾವನೂ ದೇವರಿಗೆ ಸಹಾಯಮಾಡಲಾರನು. 


ಮಹಾಜ್ಞಾನಿಯು ಸಹ ದೇವರಿಗೆ ಉಪಯುಕ್ತ 
ನಾಗಲಾರನು. 

ನಿನ್ನ ನಡತೆಯು ಒಳ್ಳೆಯದಾಗಿದ್ದರೆ, ಅದರಿಂದ 
ದೇವರಿಗೆ ಸಹಾಯವಾಗುವುದೇ? ಇಲ್ಲ. ನೀನು 
ನೀತಿವಂತನಾಗಿದ್ದರೆ ಸರ್ವಶಕ್ತನಾದ ದೇವರಿಗೆ 
ಅದರಿಂದೇನಾದರೂ ಲಾಭವಾಗುವುದೇ? 


“ನಿನ್ನ ಆರಾಧನೆಯ ದೆಸೆಯಿಂದ ದೇವರು ನಿನ್ನ 


ಮೇಲೆ ಆರೋಪಹೊರಿಸಿ ದಂಡಿಸುವನೇ? ಇಲ್ಲ! 
ನಿನ್ನಪಾಪವು ಅತಿಯಾಯಿತು! ಯೋಬನೇ, ನೀನು 
ಪಾಪಮಾಡುವುದನ್ನು ನಿಲ್ಲಿಸಲೇ ಇಲ್ಲ. 
ಯೋಬನೇ, ನಿಷ್ಕಾರಣವಾಗಿ ನಿನ್ನ ಸಹೋದರರ 
ವಸ್ತುಗಳನ್ನು ಒತ್ತೆಯಿಟ್ಟುಕೊಂಡು ಸಾಲಕೊಟ್ಟಿರ 
ಬಹುದು. ಜನರ ಬಟ್ಟೆಗಳನ್ನು ತೆಗೆದುಕೊಂಡು 
ಅವರನ್ನು ಬೆತ್ತಲೆ ಮಾಡಿರಬಹುದು. 
ಆಯಾಸಗೊಂಡವರಿಗೆ ನೀರು ಕೊಡದೆ ಹಸಿದ 
ವರಿಗೆ ಊಟ ಕೊಡದೆ ಹೋಗಿರಬಹುದು. 
ಯೋಬನೇ, ಬಲಿಷ್ಠನಾಗಿದ್ದ ನಿನ್ನಲ್ಲಿ ಬೇಸಾಯಕ್ಕೆ 
ಬಹಳ ಭೂಮಿಯಿದೆ. ಅಲ್ಲದೆ ಜನರು ಸಹ ನಿನ್ನನ್ನು 
ಗೌರವಿಸುತ್ತಿದ್ದರು. 

ಆದರೆ ವಿಧವೆಯರಿಗೆ ದಾನಮಾಡದೆ ಅವರನ್ನು 
ನೀನು ಕಳುಹಿಸಿಬಿಟ್ಟಿರಬಹುದು. ಒಂದು ವೇಳೆ 
ನೀನು ಅನಾಥರಿಗೆ ಮೋಸಮಾಡಿರಬಹುದು. 
ಆದಕಾರಣ ನಿನ್ನ ಸುತ್ತಲೆಲ್ಲಾ ಉರುಲುಗಳಿವೆ; 
ಫಕ್ಕನೆ ಬರುವ ವಿಪತ್ತು ನಿನ್ನನ್ನು ಭಯ 
ಗೊಳಿಸುವುದು. 

ಆದಕಾರಣ ನಿನಗೆ ಏನೂ ಕಾಣಲಾಗದಷ್ಟು 
ಕತ್ತಲಾಗಿದೆ, ಪ್ರವಾಹದ ನೀರು ನಿನ್ನನ್ನು ಆವರಿಸಿ 
ಕೊಂಡಿದೆ. 


""ದೇವರು ಅತ್ಯುನ್ನತವಾದ ಪರಲೋಕದಲ್ಲಿ 


ವಾಸಿಸುತ್ತಾನೆ. ಆತನು ಅತ್ಯಂತ ಎತ್ತರದಲ್ಲಿರುವ 
ನಕ್ಷತ್ರಗಳನ್ನು ಬಗ್ಗಿನೋಡುವನು. ನಕ್ಚತ್ರಗಳು 


691 ಯೋಬನು 21:33-22:26 


ಎಷ್ಟು ಎತ್ತರದಲ್ಲಿವೆ ಎಂಬುದನ್ನು ನೀನು ನೋಡ 
ಬಲ್ಲೆ 

3 ನೀನಾದರೋ, "ದೇವರಿಗೆ ಗೊತ್ತಿರುವುದೇನು? 
ಕಾರ್ಮೋಡಗಳ ಆಚೆಯಿಂದ ನಮಗೆ ನ್ಯಾಯ 
ತೀರಿಸಬಲ್ಲನೇ? 

1 ಮೋಡಗಳು ಆತನನ್ನು ಮುಚ್ಚಿಕೊಂಡಿವೆ. ಆಕಾಶ 
ದಲ್ಲಿ ನಡೆದಾಡುವ ಆತನು ನಮ್ಮನ್ನು ಕಾಣಲಾ 
ರನು' ಎಂದು ಹೇಳುತ್ತಿರುವೆ. 

5""ಯೋಬನೇ, ದುಷ್ಟರು ನಡೆಯುವ ಹಳೆದಾರಿಯ 
ಮೇಲೆ ನೀನು ನಡೆಯುತ್ತಲೇ ಇರುವಿಯೋ? 

6 ಆ ದುಷ್ಟರಿಗೆ ಆಕಾಲಮರಣವು ಬಂದಿತು. ಪ್ರವಾಹ 
ದಲ್ಲಿನ ಕಟ್ಟಹದಂತೆ ಅವರು ಕೊಚ್ಚಿಕೊಂಡು 
ಹೋದರು. 

7 ಅವರು ದೇವರಿಗೆ, "ನಮ್ಮಿಂದ ತೊಲಗಿಹೋಗು; 
ಸರ್ವಶಕ್ಕನಾದ ದೇವರು ನಮಗೇನು ಮಾಡ 
ಲಾರನು! ಎಂದು ಹೇಳಿದ್ದರು. 

* ಆದರೆ ದೇವರು ಅವರ ಮನೆಗಳನ್ನು ಐಶ್ವರ್ಯ 
ದಿಂದ ತುಂಬಿಸಿದನು. ಅಬ್ಬಾ! ದುಷ್ಟರ ಆಲೋ 
ಚನೆಯನ್ನು ನಾನು ಅನುಸರಿಸಲಾರೆ. 

ಳೆ ದುಷ್ಟರ ನಾಶನವನ್ನು ಕಂಡು ನೀತಿವಂತರು 
ಸಂತೋಷಪಹುವರು. ನಿರಪರಾಧಿಗಳು ದುಷ್ಟ 
ರನ್ನು ಕಂಡು ನಗುತ್ತಾ, 

20 "ನಮ್ಮ ಶತ್ರುಗಳು ನಾಶವಾದರು! ಬೆಂಕಿಯು ಅವರ 
ಐಶ್ವರ್ಯವನ್ನು ಸುಟ್ಟುಹಾಕಿತು!' ಎಂದು ಹೇಳು 
ವರು. 

21°" ಯೋಬನೇ, ಈಗಲಾದರೊ ನಿನ್ನನ್ನು ದೇವರಿಗೆ 
ಒಪ್ಪಿಸಿಕೊಟ್ಟು ಆತನೊಂದಿಗೆ ಸಮಾಧಾನ 
ಮಾಡಿಕೋ, ಆಗ ನೀನು ಆಶೀರ್ವಾದವನ್ನು 
ಹೊಂದಿಕೊಂಡು ಅಭಿವೃದ್ಧಿಯಾಗುವೆ. 

2 ಆತನ ಉಪದೇಶವನ್ನು ಸ್ವೀಕರಿಸಿಕೋ. ಆತನ 
ವಾಕ್ಯಗಳನ್ನು ನಿನ್ನ ಹೃದಯದಲ್ಲಿಟ್ಟುಕೋ. 

23 ಯೋಬನೇ, ನೀನು ಸರ್ವಶಕ್ತನಾದ ದೇವರಿಗೆ ಅಭಿ 
ಮುಖನಾಗಿ ನಿನ್ನ ಮನೆಯಲ್ಲಿರುವ ಪಾಪವನ್ನು 
ನಿರ್ಮೂಲಮಾಡಿದರೆ, ಉದ್ದಾರವಾಗುವೆ. 

2 ನೀನು ಚಿನ್ನವನ್ನು ಧೂಳೆಂದು ಪರಿಗಣಿಸಬೇಕು. 
ನೀನು ಓಫೀರ್‌ ದೇಶದ ಚಿನ್ನವನ್ನು ನದಿಗಳ 
ದಂಡೆಯ ಮೇಲಿರುವ ಕಲ್ಲುಗಳಂತೆ ಪರಿಗಣಿಸ 
ಬೇಕು. 

23 ಆಗ ಸರ್ವಶಕ್ತನಾದ ದೇವರು ನಿನ್ನ ಪಾಲಿಗೆ ಬೆಳ್ಳಿ 
ಯಾಗಿಯೂ ಬಂಗಾರವಾಗಿಯೂ ಇರುವನು. 

26 ನೀನು ಸರ್ವಶಕ್ತನಾದ ದೇವರಲ್ಲಿ ಆನಂದಿಸುವೆ. 
ದೇವರ ಕಡೆಗೆ ಕಣ್ಣೆತ್ತಿ ನೋಡುವೆ. 





ಯೋಬನು 22:27-24:5 


27 ನೀನು ಪ್ರಾರ್ಥಿಸುವೆ, ಆತನು ನಿನಗೆ ಕಿವಿಗೊಡು 
ವನು; ಆತನಿಗೆ ನಿನ್ನ ಹರಕೆಗಳನ್ನು ಸಲ್ಲಿಸುವೆ. 

2 ನಿನ್ನ ಕಾರ್ಯಗಳೆಲ್ಲಾ ಜಯಪ್ರ ಧವಾಗುವುದು; 
ನಿನ್ನ ಭವಿಷ್ಯತ್ತು ಪ್ರಕಾಶಮಾನವಾಗುವುದು; 

2 ದೇವರು ಅಹಂಕಾರಿಗಳನ್ನು ನಾಚಿಕೆಗೀಡುಮಾಡು 
ವನು, ದೀನರಿಗಾದರೋ ಸಹಾಯಮಾಡುವನು. 
30 ನಿರಪರಾಧಿಗಳನ್ನು ರಕ್ಷಿಸುವನು. ನೀನು ಪರಿಶುದ್ಧ 
ನಾಗಿರುವುದರಿಂದ ನಿನ್ನ ಪ್ರಾರ್ಥನೆಗೆ ಉತ್ತರವಾಗಿ 

ಆತನು ಅವರನ್ನು ಕೃಮಿಸುವನು.'' 


ಯೋಬನ ಉತ್ತರ 
ಆಗ ಯೋಬನು ಇಂತೆಂದನು: 

23 2""ನಾನಿನ್ನೂ ಸಂಕಟದಲ್ಲಿರುವುದರಿಂದ ಈ 
ಹೊತ್ತು ಸಹ ನಾನು ದೂರು ಹೇಳುವೆನು. 

* ಆಹಾ, ದೇವರ ದರ್ಶನವು ನನಗೆ ಎಲ್ಲಿ ಆಗು 
ವುದು? ಆತನ ಬಳಿಗೆ ನಾನು ಹೇಗೆ ಹೋಗ 
ಬೇಕು? ನನಗೆ ಗೊತ್ತಾಗಿದ್ದರೆ ಎಷ್ಟೋ ಮೇಲು! 

1 ಆಗ ನಾನು ದೇವರಿಗೆ ನನ್ನ ವ್ಯಾಜ್ಯದ ಬಗ್ಗೆ 
ವಿವರಿಸುತ್ತಿದ್ದೆನು; ನಾನು ನಿರಪರಾಧಿಯೆಂದು 
ನಿರೂಪಿಸಲು ನನ್ನ ಬಾಯನ್ನು ವಾದಗಳಿಂದ 
ತು ಬಿಸಿಕೊಳ್ಳುತ್ತಿದ್ದೆನು. 

5 ದೇವರ ಪ್ರತ್ಯುತ್ತರವನ್ನು ನಾನು ಕೇಳಬಯಸುವೆ. 
ಆತನ ಉತ್ತರಗಳನ್ನು ಅರ್ಥಮಾಡಿಕೊಳ್ಳ 
ಬಯಸುವೆ. 

5 ದೇವರು ತನ್ನ ಮಹಾಶಕ್ತಿಯನ್ನು ನನಗೆ ವಿರೋಧ 
ವಾಗಿ ಬಳಸುವನೇ? ಇಲ್ಲ, ಆತನು ನನಗೆ ಕಿವಿ 
ಗೊಡುವನು! 

7 ನಾನು ಯಥಾರ್ಥನಾಗಿರುವೆ. ದೇವರು ನನ್ನ 
ವಿಷಯವನ್ನು ಕೇಳುವನು; ನನ್ನ ನ್ಯಾಯಾಧಿ 
ಪತಿಯು ನನ್ನನ್ನು ಬಿಡುಗಡೆಮಾಡುವನು. 

8 "ಆದರೆ, ನಾನು ಪೂರ್ವಕ್ಕೆ ಹೋದರೂ ದೇವರು 
ಅಲ್ಲಿಲ್ಲ. ನಾನು ಪಶ್ಚಿಮಕ್ಕೆ ಹೋದರೂ ದೇವರು 
ಅಲ್ಲಿಯೂ ನನಗೆ ಕಾಣುವುದಿಲ್ಲ. 

9 ದೇವರು ಉತ್ತರದಿಕ್ಕಿನಲ್ಲಿ ಕಾರ್ಯ ನಿರತನಾಗಿರು 
ವಾಗಲೂ ನನಗೆ ಕಾಣುವುದಿಲ್ಲ. ದೇವರು ದಕ್ಷಿಣ 
ದಿಕ್ಕಿಗೆ ತಿರುಗಿಕೊಂಡಾಗಲೂ ನನಗೆ ಕಾಣುವು 
ದಿಲ್ಲ. 

10 ಆದರೆ ನನ್ನ ಪ್ರತಿಯೊಂದು ಹೆಜ್ಜೆಯನ್ನೂ ದೇವರು 
ಬಲ್ಲನು. ಆತನು ನನ್ನನ್ನು ಪರೀಕ್ಷಿಸಿ ನೋಡಿದಾಗ 
ನಾನು ಅಪ್ಪಟ ಬಂಗಾರದಂತಿರುವುದನ್ನು ಕಂಡು 
ಕೊಳ್ಳುವನು. 


692 


! ಆತನ ಮಾರ್ಗದಲ್ಲೇ ನಾನು ನಡೆದಿದ್ದೇನೆ. ನಾನು 
ಓರೆಯಾಗದೆ ಆತನ ಮಾರ್ಗವನ್ನೇ ಅನುಸರಿಸಿ 
ದ್ದೇನೆ. 

2 ಆತನ ಆಜ್ಞೆಗಳನ್ನು ನಾನು ಮೀರಲೇ ಇಲ್ಲ, ಆತನ 
ಬಾಯಿಂದ ಬಂದ ಮಾತುಗಳನ್ನು ಮೃಷ್ಟಾನ್ನ 
ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ್ದೇನೆ. 





*""ದೇವರು ಎಂದಿಗೂ ಬದಲಾಗುವುದಿಲ್ಲ. 
ಯಾವನೂ ಆತನ ಮನಸ್ಸನ್ನು ಮಾರ್ಪಡಿಸ 
ಲಾರನು. ದೇವರು ತಾನು ಬಯಸಿದ್ದನ್ನೇ 
ಮಾಡುವನು. 

4 ದೇವರು ತನ್ನ ಆಲೋಚನೆಗೆ ತಕ್ಕಂತೆ ನನಗೆ 
ಮಾಡುವನು. ಆತನಲ್ಲಿ ಇಂಥಾ ಆಲೋಚನೆಗಳು 
ಎಷ್ಟೋ ಇವೆ. 

15 ಆದಕಾರಣ ನಾನು ಆತನ ಸನ್ನಿಧಿಯಲ್ಲಿ ಭಯ, 
ಬ್ರಾಂತನಾಗಿದ್ದೇನೆ. ಇದನ್ನೆಲ್ಲಾ ಯೋಚಿಸುವಾಗ 
ಹೆದರಿಕೊಳ್ಳುತ್ತೆ. €ನೆ., 

KN ನನ್ನ ಹೃದಯವನ್ನು ಕುಂದಿಸಿದವನೂ ದೇವರೇ. 
ನನ್ನನ್ನು ಭಯಭ್ರಾಂತನನ್ನಾಗಿ ಮಾಡಿದವನೂ 
ಸರ್ವಶಕ್ತನಾದ ದೇವರೇ. 

ಕಪ್ಪು ಮೋಡವು ನನ್ನ ಮುಖವನ್ನು ಕವಿದು 
ಕೊಳ್ಳುವಂತೆ ಆಪತ್ತುಗಳು ನನಗೆ ಸಂಭವಿಸಿದವು. 
ಆದರೆ ಕಾರ್ಗತ್ತಲೆಯೂ ನನ್ನನ್ನು ಮೌೌನಗೊಳಿಸ 
ಲಾರದು. 


74 "“ಸರ್ವಶಕ್ತನಾದ ದೇವರು ನ್ಯಾಯತೀರ್ಪಿಗೆ 
ಸಮಯವನ್ನು ಗೊತ್ತುಪಡಿಸದಿರುವುದೇಕೆ? 
ಆತನನ್ನು ಅರಿತವರಿಗೆ ಸಮಯವು ತಿಳಿಯದಿರುವು 
ದೇಕೆ? 


2 "ಜಮೀನಿನ ಮೇರೆಯನ್ನು ಸರಿಸುವವರೂ ಇದ್ದಾರೆ. 
ದನಕುರಿಗಳನ್ನು ಅಪಹರಿಸಿಕೊಂಡು ಹೋಗುವ 
ವರೂ ಇದ್ದಾರೆ. 

3 ಅವರು ಅನಾಥರ ಕತ್ತೆಯನ್ನು ಹೊಡೆದುಕೊಂಡು 
ಹೋಗುವರು; ವಿಧವೆಯನ್ನು ಹಸುವನ್ನು ಒತ್ತೆ 
ಯಿಟ್ಟುಕೊಳ್ಳುವರು; 

ಕ ನಿರ್ಗತಿಕರನ್ನು ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡಿಸು 
ವರು. ಬಡವರು ಈ ದುಷ್ಟರಿಗೆ ಹೆದರಿ ಅಡಗಿ 
ಕೊಳ್ಳುವರು. 

*""ಬಹವರು ಅಡವಿಯಲ್ಲಿನ ಕಾಡುಕ್ತತೆಗಳೋ 
ಎಂಬಂತೆ ತಮ್ಮ ಆಹಾರಕ್ಕಾಗಿ ದಿನವೆಲ್ಲಾ ದುಡಿ 
ಯುವರು; ಕೂಳೆ ಬಿಟ್ಟಹೊಲಗಳೇ ಅವರ 
ಮಕ್ಕಳಿಗೆ ಆಹಾರವನ್ನು ಒದಗಿಸುತ್ತವೆ. 


""ಬಹವರು ರಾತ್ರಿಯವರೆಗೂ ಹೊಲಗಳಲ್ಲಿ ಬೆಳೆ 


ಕೊಯ್ಯುವರು; ದುಷ್ಟರ ದ್ರಾಕ್ಟಿತೋಟದಲ್ಲಿ ಅಳಿ 
ದುಳಿದ ದ್ರಾಕ್ಷಿಗಳನ್ನು ಆರಿಸಿಕೊಳ್ಳುವರು. 

ಅವರು ರಾತ್ರಿಯ ಚಳಿಯಲ್ಲಿಯೂ ಹೊದಿಕೆ 
ಯಿಲ್ಲದೆ ಮಲಗುವರು; ಹಾಕಿಕೊಳ್ಳಲು ಅವರಲ್ಲಿ 
ಬಟ್ಟೆಯೂ ಇಲ್ಲ. 

ಅವರು ಬೆಟ್ಟಗಳಲ್ಲಿ ಮಳೆಯಿಂದ ನೆನೆದು 
ಹೋಗಿದ್ದಾರೆ. ಚಳಿಯಿಂದ ರಕ್ಷಿಸಿಕೊಳ್ಳಲು ಏನೂ 
ಇಲ್ಲದೆ ವಿಶಾಲವಾದ ಬಂಡೆಯ ಮರೆಗಳನ್ನು 
ಆಶ್ರಯಿಸಿಕೊಳ್ಳುವರು. 

ದುಷ್ಟರು ತಂದೆಯಿಲ್ಲದ ಮಗುವನ್ನು ಅದರ 
ತಾಯಿಯಿಂದ ಕಿತ್ತುಕೊಂಡು ಅದನ್ನು ಸಾಲಕ್ಕೆ 
ಒತ್ತೆಯಾಗಿಟ್ಟುಕೊಳ್ಳುವರು. 

ಬಡವರು ಬಟ್ಟೆಗಳಿಲ್ಲದೆ ಬೆತ್ತಲೆಯಾಗಿ ದುಡಿಯು 
ವರು. ಅವರು ಹಸಿವೆಯಿಂದಲೇ ದುಷ್ಟರ ಸಿಪುಡು 
ಗಳನ್ನು ಹೊರುವರು. 

ಬಡವರು ಆಲೀವ್‌ ಎಣ್ಣೆಯ ಗಾಣವಾಡಿಸುವರು; 
ದಾಹದಿಂದಲೇ ದ್ರಾಕ್ಷಿ ಅಲೆಯಲ್ಲಿ ತುಳಿದು ರಸ 
ತೆಗೆಯುವರು. 

ಸಾಯುತ್ತಿರುವ ಜನರ ನರಳಾಟವು ಪಟ್ಟಣದಲ್ಲಿ 
ಕೇಳಿಬರುತ್ತಿದೆ. ಗಾಯಗೊಂಡಿರುವವರು ಸಹಾ 
ಯಕ್ಕಾಗಿ ಮೊರೆಯಿಡುತ್ತಿದ್ದಾರೆ. ಆದರೆ ದೇವರು 
ಕೇಳಿಸಿಕೊಳ್ಳುವುದಿಲ್ಲ. 


""ಬೆಳಕಿಗೆ ವಿರೋಧವಾಗಿ ದಂಗೆ ಎದ್ದಿರುವ ಜನರಿ 


ದ್ಹಾರೆ. ಅವರಿಗೆ ಹಗಲಿನ ಮಾರ್ಗಗಳ ಪರಿಚಯ 
ವಿಲ್ಲ. ಅವರು ಅದರ ಮಾರ್ಗಗಳಲ್ಲಿ ಇರುವುದಿಲ್ಲ. 
ಕೊಲೆಗಾರನು ಮುಂಜಾನೆಯಲ್ಲಿ ಎದ್ದು ದಿಕ್ಕಿಲ್ಲದ 
ಬಹವರನ್ನು ಕೊಲ್ಲುವನು; ರಾತ್ರಿಯಲ್ಲಿ ಕಳವು 
ಮಾಡುವನು. 

ವ್ಯಭಿಚಾರಿಯು ರಾತ್ರಿಗಾಗಿಯೇ ಕಾಯುತ್ತಿರು 
ತ್ತಾನೆ. "ಯಾರ ಕಣ್ಣಿಗೂ ಬೀಳಬಾರದು' ಎಂದು 
ಮುಖಕ್ಕೆ ಮುಸುಕು ಹಾಕಿಕೊಳ್ಳುವನು. 

ದುಷ್ಟರು ರಾತ್ರಿಯ ಕತ್ತಲಲ್ಲಿ ಮನೆಗಳಿಗೆ ಕನ್ನ 
ಕೊರೆಯುವರು; ಹಗಲಲ್ಲಿ ತಮ್ಮ ಮನೆಗಳಲ್ಲಿ 
ಅಡಗಿಕೊಂಡಿದ್ದು ಬೆಳಕಿಗೆ ಮರೆಯಾಗಿರುವರು. 
ಆ ದುಷ್ಟರಿಗೆ ಕತ್ತಲೆಯು ಮುಂಜಾನೆಯಂತಿರು 
ವುದು. ಕಾರ್ಗತ್ತಲೆಯ ಭೀಕರತೆಗಳು ಅವರ 
ಸ್ನೇಹಿತರಾಗಿವೆ. 


""ಆದರೆ ಪ್ರವಾಹವು ವಸ್ತುಗಳನ್ನು ಕೊಚ್ಚಿಕೊಂಡು 


ಹೋಗುವಂತೆ ನಾಶನವು ದುಷ್ಟನನ್ನು ಕೊಚ್ಚಿ 
ಕೊಂಡು ಹೋಗುವುದು. ಅವರ ಜಮೀನು 
ಶಾಪಗ್ರಸ್ತವಾಗಿದೆ. ಆದ್ದರಿಂದ ಅವರು ದ್ರಾಕ್ಷಿ 


693 


ಯೋಬನು 24:6-25:5 


ಹಣ್ಣುಗಳನ್ನು ತಮ್ಮ ತೋಟಗಳಿಂದ ಸಂಗ್ರಹಿಸ 
ಲಾರರು. 

19 ಬರಗಾಲವೂ ಬಿಸಿಲೂ ಹಿಮದ ನೀರನ್ನು ಹೀರು 
ವಂತೆ ಪಾತಾಳವು ದುಷ್ಟರನ್ನು ಎಳೆದುಕೊಳ್ಳುವುದು. 

20 ಸತ್ತುಹೋದ ದುಷ್ಟನನ್ನು ಅವನ ತಾಯಿಯೂ 

ಮರೆತುಬಿಡುವಳು. ದುಷ್ಟನ ದೇಹವನ್ನು ಹುಳು 

ಗಳು ತಿಂದುಬಿಡುತ್ತವೆ. ಅವನನ್ನು ಇನ್ನೆಂದಿಗೂ 
ಜ್ಞಾಪಿಸಿಕೊಳ್ಳುವುದಿಲ್ಲ. ದುಷ್ಟನು ಬಿದ್ದುಹೋದ 
ಮರದಂತೆ ನಾಶವಾಗುವನು. 

ದುಷ್ಟರು ಬಂಜೆಯರಿಗೆ ಕೇಡು ಮಾಡುವರು; 

ವಿಧವೆಯರಿಗೆ ಕರುಣೆ ತೋರರು. 

2 ಆದರೆ ದೇವರು ತನ್ನ ಶಕ್ತಿಯಿಂದ ಬಲಿಷ್ಠರನ್ನು 
ನಾಶಮಾಹುವನು; ದುಷ್ಟರು ಜೀವನದಲ್ಲಿ 
ಬೇರೂರಿಕೊಂಡಿದ್ದರೂ ತಮ್ಮ ಭವಿಷ್ಯತ್ತನ್ನು 
ತಿಳಿಯದವರಾಗಿದ್ದಾರೆ. 

3 ತಾವು ಸುರಕ್ಕಿತವಾಗಿದ್ದೇವೆಂದು ದುಷ್ಟರು ಹೇಳು 
ವುದು ಕೇವಲ ಅಲ್ಪ ಕಾಲದವರೆಗಷ್ಟೇ. ಯಾಕಂದರೆ 
ದೇವರು ಅವರನ್ನು ಗಮನಿಸುತ್ತಲೇ ಇರುವನು. 

2೫ ದುಷ್ಪ್ತರು ಸಲಕಾಲ ಅಭಿವದಿಗೊಂಡರೂ 

ಛ ಬಲ ಅಧ 
ಸುಗ್ಗಿಯ ತೆನೆಗಳಂತೆ ಕೊಯ್ಯಲ್ಪಟ್ಟು ಎಲ್ಲರಂತೆ 
ಇಲ್ಲವಾಗುವರು. 

"ಇದು ನಿಜವಲ್ಲದಿದ್ದರೆ, ನಾನು ಸುಳ್ಳುಹೇಳಿರುವು 
ದಾಗಿ ಯಾರು ನಿರೂಪಿಸಬಲ್ಲರು? ನನ್ನ ಮಾತು 
ಗಳು ತಪ್ಪಾದವುಗಳೆಂದು ಯಾರು ತೋರಿಸ 
ಬಲ್ಲರು?'' 


2 


ಯೋಬನಿಗೆ ಬಿಲ್ಲದನ ಉತ್ತರ 

೧5 ಬಳಿಕ ಶೂಹ್ಯ ದೇಶದ ಬಿಲ್ಲದನು ಉತ್ತರ 

ಕೊಟ್ಟನು; 

2 "ದೇವರು ಸರ್ವಾಧಿಪತಿ . ಎಲ್ಲರೂ ತನ್ನಲ್ಲಿ ಭಯ 
ಭಕ್ತಿಯುಳ್ಳವರಾಗುವಂತೆ ಆತನು ಮಾಡುತ್ತಾನೆ. 
ಆತನು ತನ್ನ ಪರಲೋಕರಾಜ್ಯದಲ್ಲಿ ಸಮಾಧಾನ 
ವನ್ನು ನೆಲೆಗೊಳಿಸುವನು. 

3 ಯಾವನೂ ಆತನ ಸೈನ್ಯಗಳನ್ನು ಲೆಕ್ಕಿಸಲಾರನು. 
ಆತನ ಸೂರ್ಯನು ಜನರೆಲ್ಲರ ಮೇಲೆ ಉದಯಿ 
ಸುವನು. 

* ದೇವರಿಗೆ ಹೋಲಿಸಿದರೆ ಯಾವನೂ ನೀತಿವಂತ 
ನಲ್ಲ. ಯಾವ ಮನುಷ್ಯನೂ ಪರಿಶುದ್ಧನಾಗಿರಲು 
ಸಾಧ್ಯವಿಲ್ಲ. 

5 ದೇವರ ದೃಷ್ಟಿಯಲ್ಲಿ ಚಂದ್ರನು ಸಹ ಪ್ರಕಾಶ 
ವಾಗಿಲ್ಲ; ನಕ್ಷತ್ರಗಳು ಸಹ ಪರಿಶುದ್ಧವಲ್ಲ. 





ಯೋಬನು 25:6-27:12 694 





6 ಹೀಗಿರಲು,ಮನುಷ್ಯನು ಎಷ್ಟೋ ಅಪರಿಶುದ್ಧನು! 
ಅವನು ಕೇವಲ ನಿಷ್ಟಯೋಜಕವಾದ ಹುಳು 
ವಿನಂತಿದ್ದಾನೆ!'' 


ಬಿಲ್ಲದನಿಗೆ ಯೋಬನ ಉತ್ತರ 
76 ಆಗ ಯೋಬನು ಹೀಗೆ ಉತ್ತರಕೊಟ್ಟನು: 
"ನಿನ್ನಿಂದ ಬಲಹೀನನಿಗೆ ಎಷ್ಟೋ 
ಸಹಾಯವಾಯಿತು! ನೀನು ನನ್ನ ಬಲಹೀನವಾದ 
ತೋಳುಗಳನ್ನು ಮತ್ತೆ ಬಲಗೊಳಿಸಿದೆ! 

3 ಹೌದು, ಅಜ್ಜಾನಿಗೆ ಎಷ್ಟೋ ಒಳ್ಳೆಯ ಬುದ್ಧಿವಾದ 
ಮಾಡಿದೆ! ನೀನು ಎಷ್ಟು ಜ್ಞಾನಿ ಎಂಬುದನ್ನು 
ತೋರಿಸಿಕೊಟ್ಟಿರುವೆ.* 

* ಇವುಗಳನ್ನು ತಿಳಿಸಲು ನಿನಗೆ ಯಾರು ಸಹಾಯ 
ಮಾಡಿದವರು? ಯಾರ ಆತ್ಮವು ನಿನ್ನನ್ನು 
ಪ್ರೇರೇಪಿಸಿತು? 

5 ""ಸತ್ತವರ ಆತ್ಮಗಳು ಭೂಗರ್ಭದಲ್ಲಿರುವ ಜಲರಾಶಿ 
ಗಳಲ್ಲಿ ನಡುಗತ್ತವೆ; 

6 ದೇವರಿಗೆ ಪಾತಾಳವೂ ಸ್ಪಷ್ಟವಾಗಿ ಕಾಣುತ್ತದೆ; 
ಮರಣವು ಆತನಿಗೆ ಮರೆಯಾಗಿಲ್ಲ. 

7 ದೇವರು ಶೂನ್ಯದ ಮೇಲೆ ಉತ್ತರದಿಕ್ಕಿನ ಆಕಾಶ 

ವನ್ನುವಿಸ್ತರಿಸಿದನು. ಆತನು ಭೂಮಿಯನ್ನು 

ಯಾವ ಆಧಾರವೂ ಇಲ್ಲದೆ ತೂಗುಹಾಕಿದ್ದಾನೆ. 
ದೇವರು ಮೋಡಗಳನ್ನು ನೀರಿನಿಂದ ತುಂಬಿಸು 
ವನು. ಆದರೆ ಮೋಡಗಳು ನೀರಿನ ಭಾರದಿಂದ 
ಒಡೆದುಹೋಗದಂತೆ ನೋಡಿಕೊಳ್ಳುವನು. 

೨ ದೇವರು ತನ್ನ ಮೋಡಗಳನ್ನು ಹರಡಿ ಪೂರ್ಣ 
ಚಂದ್ರನನ್ನು ಮರೆಮಾಡುವನು. 

0 ದೇವರು ಸಮುದ್ರದ ಮೇಲೆ ಬೆಳಕು ಮತ್ತು 
ಕತ್ತಲೆಗಳು ಸಂಧಿಸುವ ಸ್ಥಳದಲ್ಲಿ ಕಿತಿಜವನ್ನು* 
ಗಡಿರೇಖೆಯನ್ನಾಗಿ ಎಳೆದಿದ್ದಾನೆ. 

!! ದೇವರು ಗದರಿಸುವಾಗ ಆಕಾಶಮಂಡಲದ ಸ್ತಂಭ 
ಗಳು ಭಯದಿಂದ ನಡುಗುತ್ತವೆ. 

> ದೇವರ ಶಕ್ತಿಯು ಸಮುದ್ರವನ್ನು ಪ್ರಶಾಂತ 
ಗೊಳಿಸುವುದು. ದೇವರ ಶಕ್ತಿಯು ರಹಬನ* 
ಸಹಾಯಕರನ್ನು ನಾಶಮಾಡುವುದು. 





೦೦ 








ನಿನ್ನಿಂದ... ತೋರಿಸಿಕೊಟ್ಟಿರುವೆ ಯೋಬನ 2 ಮತ್ತು ತಿನೆಯ 
ವಚನಗಳು ಆ ಮೂವರ ವಾಸ್ತವ ಚಿತ್ರಣವಲ್ಲ. ನೀವು ಈ ರೀತಿ 
ಮಾಡಬೇಕಿದ್ದರೂ ಮಾಡಿಲ್ಲ ಎಂಬ ಅರ್ಥ ಬರುವಂತೆ ಯೋಬನು ಇಲ್ಲಿ 
ತಿಳಿಸಿದ್ದಾನೆ. ಇದಕ್ಕೆ ವ್ಯಂಗ್ಯ ನುಡಿ ಎನ್ನುತ್ತಾರೆ. 

ಕ್ಲಿತಿಜ ಆಕಾಶವು ಭೂಮಿಯನ್ನು ಸಂಧಿಸುವಂತೆ ಕಾಣುವ ಬಹುದೂರದ 
ರೇಖೆ. 


ರಹಬ ಅಥವಾ ಮಹಾಸಮುದ್ರ ಪ್ರಾಣಿ. ಯೆಶಾಯ 27:1 ನ್ನು 
ನೋಡಿರಿ. 


' ದೇವರ ಉಸಿರು ಆಕಾಶಮಂಡಲವನ್ನು ಶುಭ್ರ 
ಗೊಳಿಸುವುದು. ದೇವರ ಜ್ಞಾನವು ಓಡಿಹೋಗಲು 
ಪ್ರಯತ್ನಿಸಿದ ರಹಬನನ್ನು ನಾಶಮಾಡುವುದು. 

1 ದೇವರ ಶಕ್ತಿಯುತವಾದ ಕಾರ್ಯಗಳಲ್ಲಿ ಇವು 
ಕೇವಲ ಒಂದು ಚಿಕ್ಕ ಭಾಗವಾಗಿವೆ. ಆತನ ವಿಷಯ 
ವಾಗಿ ಸೂಕ್ಮಧ್ವನಿಯನ್ನು ಮಾತ್ರ ಕೇಳಿದ್ದೇವೆ. 
ಆತನ ಶಕ್ತಿಯ ಗರ್ಜನೆಯನ್ನು ಯಾರು ಸಂಪೂರ್ಣ 
ವಾಗಿ ಅರ್ಥಮಾಡಿಕೊಳ್ಳಬಲ್ಲರು?'' 

| ಬಳಿಕ ಯೋಬನು ತನ್ನ ಮಾತನ್ನು ಮುಂದು 

ವರಿಸಿದನು: 

2 “ದೇವರ ಮೇಲೆ ಆಣೆಯಿಟ್ಟು ಹೇಳುವೆ. ಆತನು 
ನನಗೆ ನ್ಯಾಯವನ್ನು ದೊರಕಿಸದೆ ನನ್ನ 
ಜೀವನವನ್ನು ಕಹಿಯನ್ನಾಗಿ ಮಾಡಿದನು. 

3 ಆದರೆ ಜೀವವು ನನ್ನೊಳಗಿರುವ ತನಕ, ದೇವರ 
ಜೀವಶ್ವಾಸವು ನನ್ನ ಮೂಗಿನಲ್ಲಿ ಇರುವವರೆಗೆ, 
ನನ್ನ ತುಟಿಗಳು ಕೆಟ್ಟ ಮಾತುಗಳನ್ನು ಆಡುವುದಿಲ್ಲ; 

ನನ್ನ ನಾಲಿಗೆಯು ಸುಳ್ಳಾಡುವುದಿಲ್ಲ. 

5 ನೀವು ನ್ಯಾಯವಂತರೆಂದು ನಾನು ಒಪ್ಪಿಕೊಳ್ಳು 
ವುದಿಲ್ಲ. ನಾನು ನಿರಪರಾಧಿಯೆಂದು ನನ್ನ 
ಮರಣದ ದಿನದವರೆಗೂ ಹೇಳುತ್ತಲೇ 
ಇರುವೆನು. 

6 ನನ್ನ ನೀತಿಯನ್ನು ಬಲವಾಗಿ ಹಿಡಿದುಕೊಳ್ಳುವೆನು; 
ಅದನ್ನೆಂದಿಗೂ ಬಿಟ್ಟುಕೊಡೆನು. ನಾನು ಜೀವ 
ದಿಂದಿರುವತನಕ ನನ್ನ ಮನಸಾಕ್ಟಿಯು ನನ್ನನ್ನು 
ಕಾಡಿಸುವುದೇ ಇಲ್ಲ. 

7 “ನನ್ನ ವೈರಿಗಳಿಗೆ ದುಷ್ಟನ ಗತಿಯಾಗಲಿ. ನನ್ನ 
ವಿರೋಧಿಗಳಿಗೆ ಅನೀತಿವಂತರ ಗತಿಯಾಗಲಿ. 

ಸ ದೈವಿಕನಲ್ಲದವನ ಜೀವವನ್ನು ದೇವರು ತೆಗೆದು 
ಹಾಕುವಾಗ ಅವನಿಗೆ ನಿರೀಕ್ಷೆಯೇ ಇರುವು 
ದಿಲ್ಲ 

೨ಆ ದುಷ್ಟನು ಆಪತ್ತುಗಳಲ್ಲಿರುವಾಗ ದೇವರಿಗೆ 
ಮೊರೆಯಿಹುವನು; ಆದರೆ ದೇವರು ಅವನಿಗೆ 
ಕಿವಿಗೊಡುವುದಿಲ್ಲ. 

0 ಅವನು ಸರ್ವಶಕ್ಕನಾದ ದೇವರಲ್ಲಿ ಆನಂದಿಸ 
ಬೇಕಿತ್ತು: ಯಾವಾಗಲೂ ಆತನಿಗೆ ಪ್ರಾರ್ಥಿಸ 
ಬೇಕಿತ್ತು. 

!""ನಾನು ನಿಮಗೆ ದೇವರ ಶಕ್ತಿಯ ಬಗ್ಗೆ ಉಪದೇಶಿ 
ಸುವೆನು. ಸರ್ವಶಕ್ತನಾದ ದೇವರ ಆಲೋಚನೆ 
ಗಳನ್ನು ನಾನು ನಿಮಗೆ ಮರೆಮಾಡುವುದಿಲ್ಲ 

> ನೀವೆಲ್ಲರೂ ಇವುಗಳನ್ನು ಕಣ್ಣಾರೆ ನೋಡಿದ್ದೀರಿ. 
ಹೀಗಿರಲು ಅಂಥ ನಿಷ್ಟಯೋಜಕ ಸಂಗತಿಗಳನ್ನು 
ಯಾಕೆ ಹೇಳುಪಿರಿ? 





3 "ದೇವರು ದುಷ್ಟರಿಗೋಸ್ಕರ ಮಾಡಿರುವ ಯೋಜ 
ನೆಯೂ ಸರ್ವಶಕ್ತನಾದ ದೇವರಿಂದ ಹಿಂಸಕನಿಗೆ 
ದೊರೆಯುವ ಸ್ವಾಸ್ಯವೂ, ಹೀಗಿವೆ: 
ದುಷ್ಟನು ಅನೇಕ ಮಕ್ಕಳನ್ನು ಪಡೆದುಕೊಂಡರೂ 
ಅವರು ಯುದ್ಧದಲ್ಲಿ ಕೊಲ್ಲಲ್ಪಹುವರು; ಅವರಿಗೆ 
ಊಟಕ್ಕೂ ಇರುವುದಿಲ್ಲ. 
ದುಷ್ಟನ ಮಕ್ಕಳು ಇನ್ನೂ ಉಳಿದುಕೊಂಡಿದ್ದರೆ 
ಭಯಂಕರವಾದ ರೋಗಗಳಿಂದ ಸಾಯುವರು; 
ಅವರ ವಿಧವೆಯರು ಅವರಿಗೋಸ್ಕರ ದುಃಖಿಸುವು 
ದಿಲ್ಲ. 
ದುಷ್ಟನು ಬೆಳ್ಳಿಯನ್ನು ಧೂಳಿನಂತೆ ರಾಶಿಮಾಡಿ 

ಕೊಂಡರೂ ಬಟ್ಟೆಗಳನ್ನು ಮಣ್ಣಿನ ರಾಶಿಗಳಂತೆ 

ಪಡೆದುಕೊಂಡರೂ 

ಆ ಬಟ್ಟೆಗಳನ್ನು ನೀತಿವಂತರು ಧರಿಸಿಕೊಳ್ಳುವರು; 
ಅವನ ಬೆಳ್ಳಿಯನ್ನು ನಿರ್ದೊೋಷಿಗಳು ಹಂಜಿ 

ಕೊಳ್ಳುವರು. 

ದುಷ್ಟನು ಕಟ್ಟುವ ಮನೆಯು ಜೇಡರ ಬಲೆ 
ಯಂತೆಯೂ ಕಾವಲುಗಾರನ ಗುಡಾರದಂತೆಯೂ 

ಕ್ಚಣಿಕವಾಗಿರುವುದು. 

ದುಷ್ಟನು ಮಲಗಿಕೊಳ್ಳುವಾಗ ಐಶ್ವರ್ಯವಂತ 
ನಾಗಿದ್ದರೂ ನಿದ್ರೆಯಿಂದ ಎಚ್ಚೆತ್ತಾಗ ಅವನ 
ಐಶ್ವರ್ಯವೆಲ್ಲಾ ಹೊರಟುಹೋಗಿರುವುದು. 
ಆಪತ್ತುಗಳು ಇದ್ದಕ್ಕಿದ್ದಂತೆ ಬರುವ ಪ್ರವಾಹದಂತೆ 
ಅವನನ್ನು ಆವರಿಸಿಕೊಳ್ಳುತ್ತವೆ. ಬಿರುಗಾಳಿಯು 
ಅವನನ್ನು ರಾತ್ರಿಯಲ್ಲಿ ಹೊತ್ತುಕೊಂಡು ಹೋಗು 
ವುದು. 
ಪೂರ್ವದ ಗಾಳಿಯು ಅವನನ್ನು ಹೊತ್ತುಕೊಂಡು 
ಹೋಗುವುದರಿಂದ ಅವನು ಇಲ್ಲವಾಗುವನು. 
ಬಿರುಗಾಳಿಯು ಅವನನ್ನು ಮನೆಯೊಳಗಿಂದ 
ಹೊತ್ತುಕೊಂಡು ಹೋಗುವುದು. 
ದುಷ್ಟನು ಬಿರುಗಾಳಿಯ ಶಕ್ತಿಯಿಂದ ಓಡಿ 
ಹೋಗಲು ಪ್ರಯತ್ನಿಸುವನು. ಆದರೆ ಬಿರು 
ಗಾಳಿಯು ಕರುಣೆಯಿಲ್ಲದೆ ಅವನಿಗೆ ಬಡಿಯು 
ವುದು. 
ದುಷ್ಟನು ಓಡಿಹೋಗುತ್ತಿರಲು ಜನರು ಚಪ್ಪಾಳೆ 
ತಟ್ಟುವರು; ಅವನ ಮನೆಯೊಳಗಿಂದ ಓಡಿಹೋಗು 


ತ್ತಿರಲು ಜನರು ಸೀಟಿ ಹೊಡೆಯುವರು. 
28 ""ಬೆಳ್ಳೆಯ ಗಣಿಗಳು ಇವೆ; ಚಿನ್ನವನ್ನು 
ಶುದ್ಧೀಕರಿಸುವ ಸ್ಥಳಗಳೂ ಇವೆ. 


2 ಮಣ್ಣಿನೊಳಗಿಂದ ಕಬ್ಬಿಣವನ್ನು ತೆಗೆಯುವರು, 
ಕಲ್ಲನ್ನು ಕರಗಿಸಿ ತಾಮ್ರವನ್ನು ಪಡೆಯುವರು. 


20 


21 


22 


23 


695 


ಅ 


ಲು 





ಯೋಬನು 27:13-28:15 


ಕಾರ್ಮಿಕರು ದೀಪಗಳನ್ನು ತೆಗೆದುಕೊಂಡು ಆಳ 
ವಾದ ಗುಹೆಗಳಲ್ಲಿಯೂ ಕಾರ್ಗತ್ತಲೆಯಲ್ಲಿಯೂ 
ಕಲ್ಲುಗಳಿಗಾಗಿ ಹುಡುಕುವರು. 

ಲೋಹದ ಅದುರುಗಳು ಸಿಕ್ಕುವ ಸ್ಥಳಗಳಲ್ಲಿ 
ಅಗೆಯುತ್ತಾ ಹೋಗುವರು; ಜನರು ವಾಸವಾಗಿರು 
ವುದಕ್ಕಿಂತ ಆಳವಾದ ಸ್ಥಳಕ್ಕೆ ಇಳಿದು ಹೋಗು ವರು; 
ಆಳವಾದ ಆ ಸ್ಥಳಗಳನ್ನು ಜನರು ಹಿಂದೆಂದೂ 
ನೋಡಿಯೇ ಇಲ್ಲ. ಅವರು ಹಗ್ಗಗಳನ್ನು 
ಕಟ್ಟಿಕೊಂಡು ಜನರಿಗೆ ಬಹುದೂರವಾದ ಆಳವಾದ 
ಗಣಿಗಳಲ್ಲಿ ನೇತಾಡುತ್ತಾ ದುಡಿಯುವರು. 
ಭೂಮಿಯ ಮೇಲ್ಭಾಗದಿಂದ ಆಹಾರವು ಬೆಳೆ 
ಯುತ್ತದೆ. ಭೂಮಿಯ ಕೆಳಭಾಗವಾದರೊ ಬೆಂಕಿ 
ಯಿಂದ ಕರಗಿಹೋದಂತಿರುವುದು. 

ಭೂಮಿಯ ಕೆಳಭಾಗದಲ್ಲಿ ನೀಲಮಣಿಗಳೂ 
ಚಿನ್ನದ ಅದುರೂ ಸಿಕ್ಕುತ್ತವೆ. 

ಕಾಡುಪಕ್ಟಿಗಳಿಗೆ ಗಣಿಯ ಮಾರ್ಗವು ಗೊತ್ತಿಲ್ಲ. 
ಯಾವ ಗಿಡುಗವೂ ಕತ್ತಲೆಯ ಆ ಮಾರ್ಗಗಳನ್ನು 
ನೋಡಿಲ್ಲ. 

ಕಾಡುಪ್ರಾಣಿಗಳು ಆ ಮಾರ್ಗಗಳಲ್ಲಿ ನಡೆದಿಲ್ಲ. 
ಸಿಂಹಗಳು ಆ ಮಾರ್ಗದ ಮೇಲೆ ಹಾದು 
ಹೋಗಿಲ್ಲ. 

ಕಾರ್ಮಿಕರು ಅತ್ಯಂತ ಗಟ್ಟಿಯಾದ ಬಂಡೆಗಳನ್ನು 
ಅಗೆಯುವರು. ಅವರು ಬೆಟ್ಟಗಳನ್ನು ಹೊಡೆದು 
ನೆಲಸಮ ಮಾಡುವರು. 

ಕಾರ್ಮಿಕರು ಬಂಡೆಗಳಲ್ಲಿ ಸುರಂಗಗಳನ್ನು 
ಕೊರೆದು ಬಂಡೆಯ ಭಂಡಾರಗಳನ್ನು 
ನೋಡುವರು. 

ಕಾರ್ಮಿಕರು ಹರಿಯುವ ನೀರನ್ನು ತಡೆದು 
ಜಲಾಶಯವನ್ನು ಕಟ್ಟುವರು; ಮರೆಯಾಗಿರುವ 
ವಸ್ತುಗಳನ್ನು ಬೆಳಕಿಗೆ ತರುವರು. 


""ಆದರೆ ಮನುಷ್ಯನು ಜ್ಞಾನವನ್ನು ಕಂಡುಕೊಳ್ಳು 
ಸ್ರ ಷು ೪ 


ಪುದೆಲ್ಲಿ? ವಿವೇಕವು ದೊರೆಯುವ ಸ್ಥಳವೆಲ್ಲಿ? 
ಜ್ಞಾನದ ಬೆಲೆಯು ಯಾರಿಗೂ ಗೊತ್ತಿಲ್ಲ. ಜನರು 
ನೆಲವನ್ನು ಅಗೆದು ಜ್ಞಾನವನ್ನು ಕಂಡುಕೊಳ್ಳಲು 
ಸಾಧ್ಯವಿಲ್ಲ. 

"ಜ್ಞಾನವು ನನ್ನೊಂದಿಗಿಲ್ಲ' ಎಂದು ಆಳವಾದ 
ಸಾಗರವು ಹೇಳುತ್ತದೆ. "ಜ್ಞಾನವು ನನ್ನೊಂದಿಗಿಲ್ಲ' 
ಎಂದು ಸಮುದ್ರವು ಹೇಳುತ್ತದೆ. 

ಬಂಗಾರವನ್ನು ಕೊಟ್ಟು ಜ್ಞಾನವನ್ನು ಕೊಂಡು 
ಕೊಳ್ಳಲು ಸಾಧ್ಯವಿಲ್ಲ. ಇಡೀ ಲೋಕದ ಬೆಳ್ಳೆಯನ್ನು 
ಕೊಟ್ಟು ಜ್ಞಾನವನ್ನು ಕೊಂಡುಕೊಳ್ಳಲು ಸಾಧ್ಯ 
ವಿಲ. 


ಯೋಬನು 28:16-29:14 


16 


20 


21 


2 


IN) 


23 


24 


2. 


ಆ 


26 


27 


28 


2 


ಓಫೀರ್‌ ದೇಶದ ಬಂಗಾರದಿಂದಾಗಲೀ 
ಅಮೂಲ್ಯವಾದ ಗೋಮೇಧಿಕ ರತ್ನದಿಂದಾಗಲೀ 
ನೀಲಮಣಿಗಳಿಂದಾಗಲೀ ಜ್ಞಾನವನ್ನು ಕೊಂಡು 
ಕೊಳ್ಳಲಾಗದು. 

ಜ್ಞಾನವು ಬಂಗಾರಕ್ಕಿಂತಲೂ ಶ್ರೇಷ್ಠವಾದ ಗಾಜಿ 
ಗಿಂತಲೂ ಹೆಚ್ಚು ಬೆಲೆಬಾಳುತ್ತದೆ. ಬಂಗಾರದ 
ಆಭರಣಗಳು ಜ್ಞಾನವನ್ನು ಕೊಂಡುಕೊಳ್ಳಲಾರವು. 
ಜ್ಞಾನವು ಹವಳಕ್ಕಿಂತಲೂ ಸ್ಪಟಿಕಕ್ಕಿಂತಲೂ ಹೆಚ್ಚು 
ಬೆಲೆಬಾಳುತ್ತದೆ. ಜ್ಞಾನವು ಮಾಣಿಕ್ಯಗಿಂತಲೂ 
ಅಮೂಲ್ಯವಾಗಿದೆ. 

ಇಥಿಯೋಪಿಯಾ ದೇಶದ ಗೋಮೇಧಿಕವೂ 
ಜ್ಞಾನದಷ್ಟು ಅಮೂಲ್ಯವಲ್ಲ. ಬಂಗಾರವನ್ನು 
ಕೊಟ್ಟು ಜ್ಞಾನವನ್ನು ಕೊಂಡುಕೊಳ್ಳಲು 


ಪ 


ಅಸಾಧ್ಯ. 


“ಹೀಗಿರುವಲ್ಲಿ, ಜ್ಞಾನವು ಎಲ್ಲಿಂದ ಬರುವುದು? 


ವಿವೇಕವು ಎಲ್ಲಿ ದೊರಕುವುದು? 

ಜ್ಞಾನವು ಎಲ್ಲಾ ಜೀವಿಗಳಿಗೂ ಮರೆಯಾಗಿದೆ. 
ಆಕಾಶದ ಪಕ್ಷಿಗಳು ಸಹ ಅದನ್ನು ಕಾಣಲಾರವು. 
ನಾಶಲೋಕವು ಮೃತ್ಯವೂ "ನಾವು ಜ್ಞಾನದ ಬಗ್ಗೆ 
ಸುದ್ದಿಗಳನ್ನು ಮಾತ್ರ ಕೇಳಿದ್ದೇವೆ' ಎಂದು ಹೇಳು 
ತ್ತವೆ. 

ಜ್ಞಾನದ ಮಾರ್ಗವನ್ನು ತಿಳಿದಿರುವನು ದೇವರೊ 
ಬ್ಬನೇ. ಅದರ ವಾಸಸ್ಥಳವು ಗೊತ್ತಿರುವುದು ಆತನಿ 
ಗೊಬ್ಬನಿಗೇ. 

ದೇವರು ಭೂಮಿಯ ಕಟ್ಟಕಡೆಯತನಕ ದೃಷ್ಟಿಸಿ 
ಆಕಾಶದ ಕೆಳಗಿರುವ ಪ್ರತಿಯೊಂದನ್ನೂ ನೋಡುವ 
ವನಾಗಿದ್ದಾನೆ. 

ದೇವರು ಗಾಳಿಗೆ ಶಕ್ತಿಯನ್ನು ಕೊಟ್ಟಾಗಲೂ 
ಸಾಗರಗಳ ವಿಸ್ತೀರ್ಣವನ್ನು ನಿರ್ಧರಿಸಿದಾಗಲೂ 
ಮಳೆಯನ್ನೂ ಗುಡುಗುಸಿಡಿಲುಗಳ ಮಳೆಯನ್ನೂ 
ಎಲ್ಲಿಗೆ ಕಳುಹಿಸಬೇಕೆಂದು ನಿರ್ಧರಿಸಿದಾಗಲೂ 
ಜ್ಞಾನವನ್ನು ಕಂಡುಕೊಂಡನು; ಅದರ ಬೆಲೆಯನ್ನು 
ಪರೀಕ್ಷಿಸಿ ತಿಳಿದುಕೊಂಡನು. ಅದಕ್ಕೆ ತನ್ನ ಒಪ್ಪಿಗೆ 
ಯನ್ನು ಸೂಚಿಸಿದನು. 

ಇದಲ್ಲದೆ ದೇವರು ಮನುಷ್ಯರಿಗೆ, "ಯೆಹೋವ 
ನಲ್ಲಿ ಭಯಭಕ್ತಿಯಿಂದಿರುವುದೇ ಜ್ಞಾನ. ದುಷ್ಟ 
ತನವನ್ನು ತೊರೆದುಬಿಡುವುದೇ ವಿವೇಕ'' ಎಂದು 
ಹೇಳಿದನು. 





ಯೋಬನು ಮುಂದುವರಿಸಿದ ಮಾತು 
ಯೋಬನು ಮಾತನ್ನು ಮುಂದುವರಿಸಿ 
ಇಂತೆಂದನು: 


696 


[ು 


ಲು 





KN 


""ನನ್ನ ಜೀವಿತವು ಕೆಲವು ತಿಂಗಳುಗಳ ಮುಂಚೆ 


ಇದ್ದಂತೆ ಈಗಲೂ ಇದ್ದಿದ್ದರೆ ಎಷ್ಟೋ ಒಳ್ಳೆಯ 
ದಿತ್ತು ಆ ದಿನಗಳಲ್ಲಿ ದೇವರು ನನ್ನನ್ನು ಕಾಯುತ್ತಾ 
ಪರಿಪಾಲಿಸುತ್ತಿದ್ದನು. 

ಆ ದಿನಗಳಲ್ಲಿ ದೇವರ ದೀಪವು ನನ್ನ ಮೇಲೆ 
ಪ್ರಕಾಶಿಸುತ್ತಿದ್ದ ಕಾರಣ ನಾನು ಕಾರ್ಗತ್ತಲೆಯಲ್ಲೂ 
ಸಂಚರಿಸುತ್ತಿದ್ದೆನು. 

ಆ ದಿನಗಳು ನನ್ನ ಜೀವಿತದ ಸುಗ್ಗಿಕಾಲವಾಗಿದ್ದವು; 
ಆ ದಿನಗಳಲ್ಲಿ ದೇವರು ನನ್ನ ಆಪ್ಮಗೆಳೆಯ 
ನಾಗಿದ್ದನು. 

ಆ ದಿನಗಳಲ್ಲಿ ಸರ್ವಶಕ್ತನಾದ ದೇವರು 
ನನ್ನೊಂದಿಗಿದ್ದನು; ನನ್ನ ಮಕ್ಕಳು ನನ್ನ ಸುತ್ತಲೂ 
ಇದ್ದರು. 

ಆ ದಿನಗಳಲ್ಲಿ ನನ್ನ ಜೀವಿತವು ತುಂಬ ಚೆನ್ನಾಗಿತ್ತು 
ನನ್ನ ಮಾರ್ಗಗಳು ಕೆನೆಯಿಂದ ತುಂಬಿರು 
ವಂತೆಯೂ ಬಂಡೆಗಳು ನನಗಾಗಿ ಆಲೀವ್‌ 
ಎಣ್ಣೆಯ ನದಿಗಳನ್ನೇ ಹರಿಸುತ್ತಿರುವಂತೆಯೂ ನನ್ನ 
ಜೀವಿತವಿತ್ತು 


“ಆ ದಿನಗಳಲ್ಲಿ ನಾನು ನಗರದ ಹೆಬ್ಬಾಗಿಲಿನ ಬಳಿಗೆ 


ಹೋಗಿ, ಸಾರ್ವಜನಿಕ ಸಭಾಸ್ಥಳದಲ್ಲಿ ಪಟ್ಟಣದ 
ಹಿರಿಯರೊಂದಿಗೆ ಕುಳಿತುಕೊಳ್ಳುತ್ತಿದ್ದೆನು. 

ಅಲ್ಲಿದ ಜನರೆಲ್ಲರೂ ನನ್ನನ್ನು ಗೌರವಿಸುತ್ತಿ ದ್ದರು. 
ಯಾೌವನಸ್ಥರು ನನ್ನನ್ನು ಕಂಡು ಹಿಂದಕ್ಕೆ ಸರಿದು 
ದಾರಿಮಾಡಿಕೊಡುತ್ತಿದ್ದರು; ವೃದ್ಧರು ಗೌರವ 
ದಿಂದ ಎದ್ದುನಿಂತುಕೊಳ್ಳುತ್ತಿದ್ದರು. 
ಮಾತಾಡುತ್ತಿದ್ದ ಜನನಾಯಕರು ತಮ್ಮ ಬಾಯ 
ಮೇಲೆ ಕೈಯಿಟ್ಟುಕೊಂಡು ಮೌನವಾಗುತ್ತಿದ್ದರು. 
ಪ್ರಮುಖನಾಯಕರುಗಳು ಸಹ ನಾಲಿಗೆಯು ಸಿಕ್ಕಿ 
ಕೊಂಹಂತೆ ತಮ್ಮ ಧ್ವನಿಯನ್ನು ಕಡಿಮೆ ಮಾಡು 
ತ್ತಿದ್ದರು. 

ನನ್ನ ಮಾತನ್ನು ಕೇಳಿದವರೆಲ್ಲರೂ ನನ್ನನ್ನು 
ಪ್ರಶಂಸಿಸುತ್ತಿದ್ದರು; ನಾನು ಮಾಡಿದ್ದನ್ನು ಕಂಡ 
ವರೆಲ್ಲರೂ ನನ್ನನ್ನು ಹೊಗಳುತ್ತಿದ್ದರು. 
ಯಾಕಂದರೆ ಬೇಡಿಕೊಂಡ ಬಡವನಿಗೆ ಸಹಾಯ 
ಮಾಡಿದೆನು; ಗತಿಯಿಲ್ಲದ ಅನಾಥರನ್ನು ರಕ್ಷಿಸಿ 
ದೆನು. 

ಜನರು ತಮ್ಮ ಸಾವಿನ ಗಳಿಗೆಯಲ್ಲೂ ನನ್ನನ್ನು 
ಆಶೀರ್ವದಿಸಿದರು. ಕಷ್ಟದಲ್ಲಿದ್ದ ವಿಧವೆಯರಿಗೆ 
ನನ್ನಿಂದ ಆನಂದವಾಯಿತು. 

ನೀತಿಯೇ ನನ್ನ ಉಡುಪಾಗಿತ್ತು: ಅದೇ ನನ್ನ 
ನಿಲುವಂಗಿಯಾಗಿತ್ತು. ನ್ಯಾಯವು ನನ್ನ ಪೇಟ 
ವಾಗಿತ್ತು 


15 ನಾನು ಕುರುಡನಿಗೆ ಕಣ್ಣಾಗಿಯೂ ಕುಂಟನಿಗೆ 
ಕಾಲಾಗಿಯೂ ಇದ್ದೆನು. 
16 ನಾನು ಬಡವರಿಗೆ ತಂದೆಯಂತಿದ್ದೆನು. ತೊಂದರೆ 
ಯಲ್ಲಿದ್ದ ಅಪರಿಚಿತರ ವ್ಯಾಜ್ಯವನ್ನು ವಿಚಾರಿಸು 
ದ್ದನು. 
17 ನಾನು ದುಷ್ಟರ ಕೋರೆಗಳನ್ನು ಮುರಿದು ಅವರ 
ಬಾಯೊಳಗಿಂದ ಬೇಟೆಗಳನ್ನು ರಕ್ಷಿಸುತ್ತಿದ್ದೆನು. 
"ನನ್ನ ಬಗ್ಗೆ ಆಲೋಚಿಸುತ್ತಾ ನನ್ನ ದಿನಗಳು 
ಮರಳಿನ ಕಣಗಳಷ್ಟು ಅಸಂಖ್ಯಾತವಾಗಿವೆ; ನಾನು 
ನನ್ನ ಸ್ವಂತ ಮನೆಯಲ್ಲಿ ಮರಣಹೊಂದುವೆನು. 

ನನ್ನ ಬೇರುಗಳು ನೀರಿನವರೆಗೂ ವ್ಯಾಪಿಸಿ 
ಕೊಂಡಿರುತ್ತವೆ; ನನ್ನ ಕೊಂಬೆಗಳು ಇಬ್ಬನಿಯಿಂದ 
ಹಸಿಯಾಗಿರುತ್ತವೆ; 

20 ಜನರು ನನ್ನನ್ನು ಹೊಗಳುತ್ತಲೇ ಇರುವರು; 
ಕೈಯಲ್ಲಿ ಹೊಸಬಿಲ್ಲು ಇರುವಂತೆ ನಾನು ಬಲಿಷ್ಠ 
ನಾಗಿದ್ದೇನೆ' ಎಂದುಕೊಂಡೆನು. 

“ಆ ದಿನಗಳಲ್ಲಿ ಜನರು ನನಗೆ ಕಿವಿಗೊಡುತ್ತಿದ್ದರು; 
ನನ್ನ ಆಲೋಚನೆಯನ್ನು ಕೇಳಲು ಮೌನದಿಂದ 
ಕಾದುಕೊಂಡಿರುತ್ತಿದ್ದರು. 
ನನ್ನ ಭಾಷಣವು ಪರಿಪೂರ್ಣವಾಗಿದ್ದ ಕಾರಣ 
ಅದಕ್ಕೆ ಬೇರೇನೊ ಸೇರಿಸಲು ಅವರಿಗೆ ಸಾಧ್ಯ 
ವಿರಲಿಲ್ಲ. ನನ್ನ ಮಾತುಗಳು ಅವರ ಕಿವಿಗಳಿಗೆ 
ಕೋಮಲವಾಗಿದ್ದವು. 
ಮಳೆಗಾಗಿಯೋ ಎಂಬಂತೆ ಅವರು ನನ್ನ ಮಾತು 
ಗಳಿಗಾಗಿ ಕಾದುಕೊಂಡಿರುತ್ತಿದ್ದರು. ವಸಂತ ಕಾಲ 
ದಲ್ಲಿ ಬೀಳುವ ಮಳೆಯ ನೀರನ್ನೋ ಎಂಬಂತೆ 
ಅವರು ನನ್ನ ಮಾತುಗಳನ್ನು ಕುಡಿಯುತ್ತಿದ್ದರು. 
ನಾನು ಅವರನ್ನು ಕಂಡು ಮುಗುಳ್ನಗೆ ಬೀರಿದಾಗ 
ಅವರಿಗೆ ನಂಬುವುದಕ್ಕೇ ಆಗುತ್ತಿರಲಿಲ್ಲ. ನನ್ನ 
ಸಂತೋಷದ ಮುಖವು ಅವರನ್ನು ಪ್ರೋತ್ಸಾಹ 
ಗೊಳಿಸಿತು. 
ನಾನು ನಾಯಕನಾಗಿದ್ದರೂ ಅವರೊಂದಿಗೇ 
ಇರುತ್ತಿದ್ದೆನು; ಪಾಳೆಯದಲ್ಲಿ ಸೈನ್ಯಗಳೊಂದಿಗಿರುವ 
ರಾಜನಂತೆ ನಾನು ದುಃಖಿತರನ್ನು ಆದರಿಸುತ್ತಿದ್ದೆನು. 

20 ಈಗಲಾದರೋ ನನಗಿಂತ ಚಿಕ್ಕವರೂ 

ನನ್ನನ್ನು ಗೇಲಿಮಾಡುತ್ತಾರೆ. ಅವರ ತಂದೆ 
ಗಳನ್ನು ಕುರಿಕಾಯುವ ನಾಯಿಗಳಿಗೂ ಯೋಗ್ಯ 
ರಲ್ಲವೆಂದು ತಳ್ಳಿಬಿಟ್ಟಿದ್ದೆನು. 

2 ಆ ಯಾೌವನಸ್ಥರ ತಂದೆಗಳಿಗೆ ನನ್ನಲ್ಲಿ ಕೆಲಸ 
ಮಾಡುವಷ್ಟು ಬಲವಿರಲಿಲ್ಲ. ಅವರು ಮುದುಕ 
ರಾಗಿದ್ದರು; ತ್ರಾಣವಿಲ್ಲದವರಾಗಿದ್ದರು. 

3 ಆ ಮನುಷ್ಯರು ಬಡಕಲಾಗಿದ್ದರು; ತಿನ್ನಲಿಕ್ಕಿಲ್ಲದೆ 


೩ 


21 


22 


23 


24 


25 


697 


14 


ಯೋಬನು 29:15-30:15 


ಹಸಿವೆಯಿಂದಿದ್ದರು; ಅಡವಿಯ ಒಣಧೂಳನ್ನು 
ತಿನ್ನುತ್ತಿದ್ದರು 

ಅವರು ಮರುಭೂಮಿಯಲ್ಲಿ ಉಪ್ಪುಸಸಿಗಳನ್ನು 
ಕೀಳುತ್ತಿದ್ದರು; ಕುರುಚಲು ಮರದ ಬೇರುಗಳನ್ನು 
ತಿನ್ನುತ್ತಿದ್ದರು. 

ಅವರನ್ನು ಬೇರೆಯವರು ಬಲವಂತದಿಂದ ಹೊರ 
ಗಟ್ಟುತ್ತಿದ್ದರು. ಕಳ್ಳರನ್ನೋ ಎಂಬಂತೆ ಜನರು 
ಅವರನ್ನು ಕಂಡು ಕೂಗಿಕೊಳ್ಳುತ್ತಿದ್ದರು. 

ಆ ಮುದುಕರು ನದಿಯ ದಂಡೆಗಳಲ್ಲಿಯೂ ನೆಲದ 
ಕುಳಿಗಳಲ್ಲಿಯೂ ಗುಹೆಗಳಲ್ಲಿಯೂ ವಾಸಿಸುತ್ತಿ 
ದ್ದರು. 

ಅವರು ಪೊದೆಗಳಲ್ಲಿ ಕಾಡುಕತ್ತೆಗಳಂತೆ ಅರಚು 
ತ್ತಿದ್ದರು; ಮುಳ್ಳುಗಿಹಗಳ ಕೆಳಗೆ ಕೂಡಿ 
ಕೊಳ್ಳುತ್ತಿದ್ದರು. 

ಅಯೋಗ್ಯರಾಗಿದ್ದ ಈ ಗುಂಪಿನವರು ದೇಶ ಬ್ರಷ್ಟ 
ರಾಗಿದ್ದರು. 


""ಈಗಲಾದರೋ ಅವರ ಗಂಡುಮಕ್ಕಳು ನನ್ನ 


ಮೇಲೆ ಗೇಲಿ ಹಾಡುಗಳನ್ನು ಕಟ್ಟುವರು; ನನ್ನ 
ಹೆಸರು ಅವರಿಗೆ ಹಾಸ್ಯವಾಯಿತು. 

ಆ ಯೌೌವನಸ್ಥರು ನನ್ನನ್ನು ಕಂಡು ಅಸಹ್ಯ 
ಪಡುತ್ತಾರೆ; ನನ್ನಿಂದ ದೂರನಿಲ್ಲುತ್ತಾರೆ. ನನ್ನ 
ಮುಖದ ಮೇಲೆ ಉಗುಳುವುದಕ್ಕೂ ಅವರು 
ಹಿಂದೆಗೆಯರು! 

ದೇವರು ನನ್ನ ಬಿಲ್ಲಿನ ತಂತಿಯನ್ನು ಕಿತ್ತು ನನ್ನನ್ನು 
ಬಲಹೀನಗೊಳಿಸಿದ್ದಾನೆ. ಆ ಯಾೌವನಸ್ಥರು ಕಡಿ 
ವಾಣವಿಲ್ಲದವರಾಗಿ ಕೋಪದಿಂದ ನನಗೆ 
ವಿರೋಧವಾಗಿ ಎದ್ದಿದ್ದಾರೆ. 

ಅವರು ನನ್ನ ಬಲಗಡೆಯಲ್ಲಿ ಎದ್ದು ನನ್ನ ಕಾಲು 
ಗಳನ್ನು ಹಿಂದಕ್ಕೆ ನೂಕಿ ನನ್ನನ್ನು ನಾಶಮಾಡಲು 
ದಿಬ್ಬಹಾಕಿದ್ದಾರೆ. 

ನಾನು ತಪ್ಪಿಸಿಕೊಂಡು ಹೋಗುವ ದಾರಿಯನ್ನು ಆ 
ಯಾೌವನಸ್ಥರು ಕಾಯುತ್ತಿದ್ದಾರೆ. ನನ್ನನ್ನು ನಾಶ 
ಮಾಡುವುದರಲ್ಲಿ ಅವರು ಯಶಸ್ವಿಯಾಗುವರು. 
ಅವರಿಗೆ ವಿರುದ್ಧವಾಗಿ ನನಗೆ ಸಹಾಯಮಾಡಲು 
ಯಾರೂ ಇಲ್ಲ. 

ಅವರು ಗೋಡೆಯನ್ನು ಒಡೆದು ನುಗ್ಗಿ ಬರಲು 
ಕಲ್ಲುಗಳು ನನ್ನ ಮೇಲೆ ಬೀಳುವವು. 

ನಾನು ಭಯದಿಂದ ನಡುಗುತ್ತಿರುವೆ. ಗಾಳಿಯು 
ವಸ್ತುಗಳನ್ನು ಕೊಚ್ಚಿಕೊಂಡು ಹೋಗುವಂತೆ ಆ 
ಯಾೌವನಸ್ಥರು ನನ್ನ ಮಾನವನ್ನು ಅಟ್ಟಿ ಬಿಡುವರು. 
ನನ್ನ ಸುರಕ್ಸತೆಯು ಮೋಡದಂತೆ ಕಾಣದೆ 
ಹೋಗುವುದು. 


ಯೋಬನು30:16-31:14 


16"ಈಗ ನನ್ನ ಜೀವಿತವು ಕೊನೆಗೊಂಡಿದೆ; ಸಾವು 
ಸಮೀಪವಾಗಿದೆ. ಸಂಕಟದ ದಿನಗಳು ನನ್ನನ್ನು 
ಹಿಡಿದುಕೊಂಡಿವೆ. 

!? ರಾತ್ರಿಯಲ್ಲಿ ನನ್ನ ಎಲುಬುಗಳೆಲ್ಲಾ ನೋಯುತ್ತವೆ. 
ನನ್ನನ್ನು ಕಚ್ಚುತ್ತಿರುವ ನೋವು ನಿಲ್ಲುವುದೇ ಇಲ್ಲ. 

18 ದೇವರು ನನ್ನ ಮೇಲಂಗಿಯ ಕೊರಳಪಟ್ಟಿಯನ್ನು 
ಹಿಡಿದು ನನ್ನ ಬಟ್ಟೆಯನ್ನು ತಿರುವಿಬಿಟ್ಟಿದ್ದಾನೆ. 

1 ದೇವರು ನನ್ನನ್ನು ಮಣ್ಣಿಗೆ ಎಸೆದುಬಿಟ್ಟಿದ್ದಾನೆ, 
ನಾನು ಧೂಳಿನಂತೆಯೂ ಬೂದಿಯಂತೆಯೂ ಆಗಿ 
ದ್ದೇನೆ. 

20""ದೇವರೇ, ನಾನು ಸಹಾಯಕ್ಕಾಗಿ ನಿನಗೆ ಮೊರೆ 
ಯಿಹುವೆನು, ಅದರೆ ನೀನು ಉತ್ತರಿಸುವುದಿಲ್ಲ. 
ನಾನು ಎದ್ದುನಿಂತು ಪ್ರಾರ್ಥಿಸಿದರೂ ನೀನು ನನಗೆ 

ಗಮನಕೊಡುವುದಿಲ್ಲ. 

2! ದೇವರೇ, ನೀನು ನನ್ನ ಪಾಲಿಗೆ ಕ್ರೂರನಾಗಿಬಿಟ್ಟೆ 
ಸ ನಿನ್ನ ಶಕ್ತಿಯಿಂದ ನನ್ನನ್ನು ನೋಯಿಸುತ್ತಿರುವೆ. 
> ದೇವರೇ, ನನ್ನನ್ನು ಕೊಚ್ಚಿಕೊಂಡು ಹೋಗಲು 
ನೀನು ಬಿರುಗಾಳಿಗೆ ಅವಕಾಶಕೊಟ್ಟೆ. ನೀನು 

ನನ್ನನ್ನು ಎತ್ತಿ ಬಿರುಗಾಳಿಗೆ ಎಸೆದುಬಿಟ್ಟೆ. 

23 ನೀನು ನನ್ನನ್ನು ಮರಣಕ್ಕೀಡು ಮಾಡಿರುವುದು 
ನನಗೆ ಗೊತ್ತಿದೆ. ಜೀವಿಸಿರುವ ಪ್ರತಿಯೊಬ್ಬನೂ 
ಸಾಯಲೇಬೇಕು. 

೫" ಆದರೆ ಈಗಾಗಲೇ ನಾಶವಾಗಿ ಸಹಾಯಕ್ಕಾಗಿ 
ಕೂಗಿಕೊಳ್ಳುವವನಿಗೆ ಯಾರೂ ಕೇಡು ಮಾಡುವು 

ದಿಲ್ಲ. 

೫ ದೇವರೇ, ಕಷ್ಟದಲ್ಲಿರುವವರಿಗಾಗಿ ನಾನು ಅತ್ತದ್ದು 
ನಿನಗೆ ಗೊತ್ತದೆ. ಬಹವರಿಗೋಸ್ಕರ ನನ್ನ ಹೃದ 
ಯವು ಬಹು ದುಃಖಗೊಂಡದ್ದು ನಿನಗೆ ತಿಳಿದದೆ. 

26 ಆದರೆ ನಾನು ಒಳ್ಳೆಯವುಗಳನ್ನು ನಿರೀಕ್ಬಿಸುತ್ತಿದ್ದಾಗ 
ನನಗೆ ಕೇಡುಗಳೇ ಆದವು. ನಾನು ಬೆಳಕಿಗಾಗಿ 
ಎದುರು ನೋಡುತ್ತಿದ್ದಾಗ ನನಗೆ ಕತ್ತಲಾಯಿತು. 

2. ನನ್ನ ಅಂತರಂಗವು ಕುದಿಯುತ್ತಿದೆ; ಸಂಕಟವು ನಿಲ್ಲು 
ತ್ತಲೇ ಇಲ್ಲ. ಸಂಕಟವು ಈಗ ತಾನೆ ಆರಂಭ 
ಗೊಂಡಿದೆ. 

ನಾನು ದುಃಖತನೂ ಕುಂದಿಹೋದವನೂ 
ಆಗಿರುವೆ; ನನಗೆ ಉಪಶಮನವೇ ಇಲ್ಲ. ನಾನು 
ಸಭೆಯಲ್ಲಿ ನಿಂತುಕೊಂಡು ಸಹಾಯಕ್ಕಾಗಿ 
ಕೂಗುತ್ತಿರುವೆ. 

೨ ನಾನು ನರಿಗಳಂತೆಯೂ ಉಷ್ಟ್ರಪಕ್ಚಿಗಳಂತೆಯೂ 
ಒಬ್ಬಂಟಿಗನಾಗಿರುವೆ. 

3 ನನ್ನ ಚರ್ಮವು ಕಡುಕಪ್ಪಾಗಿದೆ. ನನ್ನ ದೇಹವು 
ಜ್ವರದಿಂದ ಬಿಸಿಯಾಗಿದೆ. 








698 


3! ಶೋಕ ಗೀತೆಗಳನ್ನು ನುಡಿಸಲು ನನ್ನ ಹಾರ್ಪ್‌ 
ವಾದ್ಯವನ್ನು ಶ್ರುತಿಮಾಡಲಾಗಿದೆ. ನನ್ನ ಕೊಳಲು 
ಅಳುವವರಿಗೆ ತಕ್ಕಂತೆ ನುಡಿಯುತ್ತದೆ. 


ಸ ಯಾ ಕಾಮದಾಶೆಯಿಂದ 

ನೋಡುವುದಿಲ್ಲವೆಂದು ನನ್ನ ಕಣ್ಣುಗ 
ಳೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದೇನೆ. 

2 ಸರ್ವಶಕ್ತನಾದ ದೇವರು ಜನರಿಗೆ ಏನು ಮಾಡು 
ವನು? ದೇವರು ತನ್ನ ಉನ್ನತವಾದ ಪರಲೋಕ 
ದಿಂದ ಜನರಿಗೆ ಹೇಗೆ ಪ್ರತಿಫಲವನ್ನು ಕೊಡು 
ವನು? 

3 ದೇವರು ದುಷ್ಟರಿಗೆ ತೊಂದರೆಯನ್ನೂ ನಾಶನ 
ವನ್ನೂ ತಪ್ಪಿತಸ್ಥರಿಗೆ ವಿಪತ್ತನ್ನೂ ಕಳುಹಿಸುವನು. 

* ನಾನು ಮಾಡುವ ಪ್ರತಿಯೊಂದು ದೇವರಿಗೆ ಗೊತ್ತು 
ಮತ್ತು ನಾನಿಡುವ ಪ್ರತಿಯೊಂದು ಹೆಜ್ಜೆಯನ್ನೂ 
ಆತನು ಗಮನಿಸುವನು.'' 

5 "ನಾನು ಸುಳ್ಳು ಹೇಳಲಿಲ್ಲ; ಜನರಿಗೆ ಮೋಸ 
ಮಾಡಲು ಪ್ರಯತ್ನಿಸಲೂ ಇಲ್ಲ. 

6 ದೇವರು ನ್ಯಾಯವಾದ ಅಳತೆಮಾನಗಳಿಂದ 
ನನ್ನನ್ನು ತೂಗಿದರೆ, ನಾನು ನಿರಪರಾಧಿಯೆಂದು 
ಆತನಿಗೆ ಗೊತ್ತಾಗುವುದು. 

7 ನಾನು ನೀತಿಮಾರ್ಗವನ್ನು ಬಿಟ್ಟು ಹೋಗಿದ್ದರೆ ನನ್ನ 
ಕಣ್ಣುಗಳು ನನ್ನ ಹೃದಯವನ್ನು ಕೆಟ್ಟದ್ದಕ್ಕೆ ನಡೆಸಿದ್ದರೆ 
ನನ್ನ ಕೈಗಳು ಪಾಪದಿಂದ ಕೊಳಕಾಗಿದ್ದರೆ 

* ನಾನು ಬಿತ್ತಿ ಬೆಳೆಸಿದ ಬೆಳೆಗಳನ್ನು ಬೇರೆಯವರು 
ತಿನ್ನಲಿ; ನಾನು ಬೆಳೆಸಿದ ಸಸಿಗಳು ಕೀಳಲ್ಪಡಲಿ. 

9 “ನಾನು ಪರಸ್ತ್ರೀಯಲ್ಲಿ ಮರುಳುಗೊಂಡಿದ್ದರೆ, ನನ್ನ 

ನೆರೆಯವನ ಹೆಂಡತಿಯೊಂದಿಗೆ ವ್ಯಭಿಚಾರ 

ಮಾಡಲು ಅವನ ಮನೆಯ ಬಾಗಿಲಲ್ಲಿ ಕಾದು 
ಕೊಂಡಿದ್ದರೆ, 

ನನ್ನ ಹೆಂಡತಿಯು ಬೇರೊಬ್ಬನಿಗೆ ಸೇವಕಿಯಾಗಲಿ; 

ಬೇರೆಯವರು ಆಕೆಯೊಂದಿಗೆ ಮಲಗಿಕೊಳ್ಳಲಿ. 

ಯಾಕಂದರೆ ವ್ಯಭಿಚಾರ ಅವಮಾನಕರ. ಆ ಪಾಪಕ್ಕೆ 
ದಂಡನೆಯಾಗಲೇಬೇಕು. 

§ ವ್ಯಭಿಚಾರವು ಸುಟ್ಟುನಾಶಮಾಡುವ ಬೆಂಕಿ 

ಯಂತಿದೆ. ನಾನು ಹೊಂದಿರುವ ಪ್ರತಿಯೊಂದನ್ನು 

ಅದು ನಾಶಮಾಡಿಬಿಡುತ್ತಿತ್ತು 

"ನನ್ನ ಸೇವಕ ಸೇವಕಿಯರು ನನಗೆ ವಿರೋಧವಾಗಿ 

ದೂರನ್ನು ಹೊಂದಿದ್ದಾಗ ನಾನು ಅವರಿಗೆ ನ್ಯಾಯ 

ವನ್ನು ದೊರಕಿಸಿಲ್ಲದಿದ್ದರೆ. 

ದೇವರು ನನ್ನನ್ನು ಮುಖಾಮುಖಿಯಾಗಿ ಸಂಧಿಸು 

ವಾಗ ನಾನೇನು ಮಾಡಲಿ? ನಾನು ಮಾಡಿದ್ದಕ್ಕೆ 


ಅ 


ಲು 





KN 


ವಿವರಣೆ ಕೊಹುವಂತೆ ದೇವರು ನನ್ನನ್ನು ಕರೆಯು 
ವಾಗ ನಾನೇನು ಉತ್ತರಕೊಡಲಿ? 

15 ದೇವರು ನನ್ನನ್ನು ನನ್ನ ತಾಯಿಯ ಗರ್ಭದಲ್ಲಿ 
ನಿರ್ಮಿಸಿದನು. ದೇವರು ನನ್ನ ಸೇವಕ ಸೇವಕಿಯ 
ರನ್ನೂ ನಿರ್ಮಿಸಿದನು. ದೇವರು ನಮ್ಮೆಲ್ಲರನ್ನು 
ನಮ್ಮ ತಾಯಂದಿರ ಗರ್ಭಗಳಲ್ಲಿ ರೂಪಿಸಿದನು. 

16°" ಬಡಜನರಿಗೆ ಸಹಾಯಮಾಡಲು ನಾನೆಂದೂ 
ನಿರಾಕರಿಸಲಿಲ್ಲ ವಿಧವೆಯರಿಗೆ ಬೇಕಾದದ್ದನ್ನೆಲ್ಲ 
ನಾನು ಒದಗಿಸಿಕೊಟ್ಟೆನು. 

!? ನಾನು ಸ್ವಾರ್ಥದಿಂದ ನನ್ನ ಆಹಾರವನ್ನು ಎಂದೂ 
ಇಟ್ಟುಕೊಳ್ಳಲಿಲ್ಲ. ಅನಾಥರು ಹಸಿವೆಯಿಂದಿರಲು 
ನಾನೆಂದೂ ಅವಕಾಶಕೊಟ್ಟಿಲ್ಲ. 

'5 ನಾನು ನನ್ನ ಜೀವಮಾನವೆಲ್ಲಾ ಅನಾಥರಿಗೆ ತಂದೆ 

ಯಂತಿದ್ದೆನು; ವಿಧವೆಯರನ್ನು ಪರಿಪಾಲಿಸಿದೆನು. 

ಬಟ್ಟೆಯಿಲ್ಲದೆ ಸಂಕಟಪಹುತ್ತಿರುವವರನ್ನೂ 
ಮೇಲಂಗಿಯಿಲ್ಲದ ಬಹವರನ್ನೂ ನಾನು ಕಂಡಾ 
ಗಲೆಲ್ಲಾ 

20 ಅವರಿಗೆ ಬಟ್ಟೆಗಳನ್ನು ಕೊಟ್ಟಿನು. ನನ್ನ ಕುರಿಗಳ 
ಉಣ್ಣೆಯಿಂದ ಅವರ ಮೈಯನ್ನು ಬೆಚ್ಚಗೆ ಮಾಡಿ 
ದೆನು. ಅವರು ನನ್ನನ್ನು ಪೂರ್ಣಹೃದಯದಿಂದ 
ಆಶೀರ್ವದಿಸಿದರು. 

2! ನಗರ ದ್ವಾರದ ಬಳಿ ಬಿಕ್ಸೆಬೇಡುವ ಅನಾಥರನ್ನು 
ಕಂಡು ನಾನೆಂದೂ ಅವರ ಮೇಲೆ ಕೈ ಮಾಡಲಿಲ್ಲ. 

2. ನಾನು ಹಾಗೆ ಮಾಡಿದ್ದರೆ, ನನ್ನ ತೋಳು ಕೀಲಿ ತಪ್ಪಿ 
ಭುಜದಿಂದ ಮುರಿದುಬೀಳಲಿ. 

3 ನಾನು ಆ ಕೆಟ್ಟಕಾರ್ಯಗಳಲ್ಲಿ ಯಾವುದನ್ನೂ 
ಮಾಡಲಿಲ್ಲ. ಯಾಕಂದರೆ ನಾನು ದೇವರ ಶಿಕ್ಷೆಗೆ 
ಹೆದರಿಕೊಂಡಿದ್ದೆ. ಆತನ ವೈಭವದ ಎದುರಿನಲ್ಲಿ 
ನಿಂತುಕೊಳ್ಳಲು ನನಗಾಗಲಿಲ್ಲ. 

"ನಾನು ನನ್ನ ಐಶ್ವರ್ಯಗಳಲ್ಲಿ ಎಂದೂ ಭರವಸ 
ವಿಹಲಿಲ್ಲ. ನಾನು ಬಂಗಾರಕ್ಕೆ "ನೀನೇ ನನ್ನ 
ನಿರೀಕ್ಷೆ' ಎಂದು ಹೇಳಲೇ ಇಲ್ಲ. 

25 ನನ್ನ ಐಶ್ವರ್ಯದಿಂದಲೂ ನಾನು ಗರ್ವಿಷ್ಠನಾಗ 
ಲಿಲ್ಲ. ನಾನು ಗಳಿಸಿದ ಅಪಾರ ಹಣವೂ ನನ್ನನ್ನು 
ಉಲ್ಲಾಸಪಡಿಸಲಿಲ್ಲ. 

26 ಪ್ರಕಾಶಮಾನವಾದ ಸೂರ್ಯನನ್ನಾಗಲೀ ಸುಂದರ 
ವಾದ ಚಂದ್ರನನ್ನಾಗಲೀ ನಾನೆಂದೂ ಪೂಜಿಸಲಿಲ್ಲ. 

27 ನಾನು ಮರುಳುಗೊಂಡು ನನ್ನ ಕೈಗೆ ಮುದ್ದಿಡು 
ವುದರ ಮೂಲಕ ಸೂರ್ಯಚಂದ್ರರನ್ನು ಪೂಜಿಸ 
ಲಿಲ್ಲ 

೫ ನಾನು ಅವುಗಳಲ್ಲಿ ಯಾವುದನ್ನೇ ಮಾಡಿದ್ದರೂ 
ನನಗೆ ಶಿಕ್ಬೆಯಾಗುತ್ತಿತ್ತು ಯಾಕಂದರೆ ಆಗ ನಾನು 


699 


ಯೋಬನು31:15-40 


ಸರ್ವಶಕ್ತನಾದ ದೇವರಿಗೆ ಅಪನಂಬಿಗಸ್ತನಾಗುತ್ತಿ 
ದ್ವೆನು. 

28 "ನನ್ನ ವೈರಿಗಳು ನಾಶವಾದಾಗ, ನಾನೆಂದೂ 
ಸಂತೋಷಪಡಲಿಲ್ಲ. ನನ್ನ ವೈರಿಗಳಿಗೆ ಕೇಡಾದಾಗ 
ನಾನೆಂದೂ ನಗಲಿಲ್ಲ. 

30 ನನ್ನ ವೈರಿಗಳನ್ನು ಶಪಿಸಿ ಅವರಿಗೆ ಸಾವನ್ನು 

ಕೋರಲು ನಾನೆಂದೂ ನನ್ನ ಬಾಯಿಗೆ ಅವಕಾಶ 

ಕೊಡಲಿಲ್ಲ. 

ನಾನು ಅಪರಿಚಿತರಿಗೆ ಯಾವಾಗಲೂ ಊಟ 

ಕೊಟ್ಟದ್ದು ನನ್ನ ಮನೆಯಲ್ಲಿರುವ ಎಲ್ಲರಿಗೂ 

ಗೊತ್ತಿದೆ. 

32 ನಾನು ಅಪರಿಚಿತರನ್ನು ನನ್ನ ಮನೆಗೆ ಯಾವಾಗಲೂ 
ಆಹ್ವಾನಿಸುತ್ತಿದ್ದೆನು. ಆದ್ದರಿಂದ ರಾತ್ರಿಯಲ್ಲಿ 
ಅವರು ಬೀದಿಗಳಲ್ಲಿ ಮಲಗಿಕೊಳ್ಳಬೇಕಾಗಿರಲಿಲ್ಲ. 

3 ಬೇರೆಯವರು ತಮ್ಮ ಪಾಪಗಳನ್ನು ಮರೆಮಾಡಲು 
ಪ್ರಯತ್ನಿಸಬಹುದು. ಆದರೆ ನಾನು ನನ್ನ ಯಾವ 
ಪಾಪವನ್ನೂ ಮರೆಮಾಡಲಿಲ್ಲ. 

3" ಜನರ ಮಾತಿಗೆ ನಾನೆಂದೂ ಭಯಗೊಂಡಿರಲಿಲ್ಲ. 
ಯಾವ ಕುಟುಂಬದ ಅಸಮ್ಮತಿಗೂ ನಾನೆಂದೂ 
ಹೆದರಿಕೊಂಡಿರಲಿಲ್ಲ. ಅಂಥ ಯಾವ ಭಯವೂ 
ನನ್ನನ್ನು ಮೌನಗೊಳಿಸಿ ಮನೆಯೊಳಗಿರಿಸಲಿಲ್ಲ. 
ಯಾಕಂದರೆ ನನ್ನ ಮೇಲೆ ಜನರಿಗಿರುವ ದ್ವೇಷಕ್ಕೆ 
ನಾನು ಹೆದರಿಕೊಂಡಿರಲಿಲ್ಲ. 

35 “ಅಯ್ಯೋ ನನಗೆ ಕಿವಿಗೊಡುವುದಕ್ಕೆ ಯಾರಾದ 
ರೊಬ್ಬರು ಇರಬೇಕಿತ್ತು! ನಾನು ಸತ್ಯವನ್ನೇ 
ಹೇಳಿದೆನೆಂಬುದಕ್ಕೆ ಇದೋ, ಇಲ್ಲಿದೆ ನನ್ನ ಸಹಿ! 
ಸರ್ವಶಕ್ತನಾದ ದೇವರು ನನಗೆ ಉತ್ತರಕೊಡಲಿ. 
ನನ್ನ ಮೇಲೆ ಅಪವಾದ ಹೊರಿಸುವವನು, 
ಆಪಾದನೆಯ ಪತ್ರವನ್ನು ಕೊಡಲಿ! 

3% ಖಂಡಿತವಾಗಿಯೂ ನಾನು ಆ ಪತ್ರವನ್ನು ನನ್ನ 
ಹೆಗಲ ಮೇಲೆ ಇಟ್ಟುಕೊಳ್ಳುವೆನು. ಅದನ್ನು ಕಿರೀಟ 
ವನ್ನಾಗಿ ಧರಿಸಿಕೊಳ್ಳುವೆನು. 

3? ನಾನು ಮಾಡಿರುವ ಪ್ರತಿಯೊಂದನ್ನು ದೇವರಿಗೆ 
ವಿವರಿಸುವೆನು. ನಾನು ಅಧಿಪತಿಯಂತೆ ತಲೆಯೆತ್ತಿ 

ಕೊಂಡು ದೇವರ ಸಮೀಪಕ್ಕೆ ಬರುವೆನು. 

3೫""ನನ್ನ ಹೊಲವನ್ನು ಬೇರೆಯವರಿಂದ ಕಿತ್ತು 
ಕೊಳ್ಳಲಿಲ್ಲ; ಈ ವಿಷಯದಲ್ಲಿ ಯಾರೂ ನನ್ನ 
ಮೇಲೆ ಅಪವಾದ ಹೊರಿಸಲಾರರು. 

39 ರೈತರಿಗೆ ಬೆಳೆಯಲ್ಲಿ ಪಾಲುಕೊಟ್ಟೆನು; ಬೇರೊಬ್ಬನ 
ಜಮೀನನ್ನು ನಾನೆಂದೂ ಕಸಿದುಕೊಳ್ಳಲಿಲ್ಲ. 

40 ಇವುಗಳಲ್ಲಿ ನಾನು ಯಾವುದನ್ನಾದರೂ ಮಾಡಿ 
ದ್ದರೆ, ಗೋಧಿ ಮತ್ತು ಬಾರ್ಲಿಗಳ ಬದಲಾಗಿ ನನ್ನ 


3 





ಯೋಬನು 32:1-33:1 


ಹೊಲಗಳಲ್ಲಿ ಮುಳ್ಳುಗಳೂ ಕಳೆಗಳೂ ಬೆಳೆಯಲಿ.'' 
ಹೀಗೆ ಯೋಬನ ಮಾತುಗಳು ಮುಗಿದವು. 


ಎಲೀಹುವಿನ ವಾದ 

ಡ್ಠಿ ಯೋಬನು ತಾನು ನಿರಪರಾಧಿಯೆಂದು 

ನಂಬಿದ್ದರಿಂದ ಅವನ ಮೂವರು ಗೆಳೆಯರು 
ಮತ್ತೆ ವಾದ ಮಾಡಲಿಲ್ಲ. ಅಲ್ಲಿ ಎಲೀಹು ಎಂಬವನು 
ಸಹ ಇದ್ದನು. ಎಲೀಹು ಬರಕೇಲನ ಮಗನು. 
ಬರಕೇಲನು ಬೂಜ್‌ ಕುಲದವನು. ಎಲೀಹು ರಾಮ್‌ 
ಸಂತಾನಕ್ಕೆ ಸೇರಿದವನು. ಎಲೀಹುವಿಗೆ ಯೋಬನ ಮೇಲೆ 
ಬಹು ಕೋಪಬಂದಿತು. ಯಾಕಂದರೆ ಯೋಬನು ತಾನು 
ದೇವರಿಗಿಂತಲೂ ನೀತಿವಂತನೆಂದು ಪ್ರತಿಪಾದಿಸುತ್ತಿ 
ದ್ದನು. *ಎಲೀಹುವಿಗೆ ಯೋಬನ ಮೂವರು ಸ್ನೇಹಿತರ 
ಮೇಲೆಯೂ ಬಹು ಕೋಪ ಬಂದಿತು. ಯಾಕಂದರೆ 
ಯೋಬನ ಪ್ರಶ್ನೆಗಳಿಗೆ ಪರಿಣಾಮಕಾರಿಯಾದ ಉತ್ತರ 
ವನ್ನು ಕೊಟ್ಟು ಯೋಬನೇ ತಪ್ಪಿತಸ್ಥನೆಂದು ನಿರೂಪಿಸಲು 
ಯೋಬನ ಮೂವರು ಗೆಳೆಯರಿಗೆ ಗೊತ್ತಿರಲಿಲ್ಲ. ಆದ 
ಕಾರಣ, ದೇವರೇ ತಪ್ಪಿತಸ್ಥನೆಂದು ತೋರಿತು.*ಅಲ್ಲಿದ್ದವ 
ರೆಲ್ಲರಲ್ಲಿ ಎಲೀಹು ಚಿಕ್ಕವನಾಗಿದ್ದನು. ಆದ್ದರಿಂದ ಪ್ರತಿ 
ಯೊಬ್ಬರು ಮಾತಾಡಿ ಮುಗಿಸುವವರೆಗೆ ಅವನು ಕಾದು 
ಕೊಂಡಿದ್ದನು. ಬಳಿಕ ಅವನಿಗೆ ತಾನೂ ಮಾತಾಡ 
ಬಹುದೆನಿಸಿತು. *ಯೋಬನ ಮೂವರು ಸ್ನೇಹಿತರ 
ಬಾಯಲ್ಲಿ ಉತ್ತರವಿಲ್ಲದಿರುವುದನ್ನು ಕಂಡು ಎಲೀಹು 
ಕೋಪಗೊಂಡನು. 

ಆದ್ದರಿಂದ 

ಹೀಗೆಂದನು: 

"ನಾನು ವಯಸ್ಸಿನಲ್ಲಿ ಚಿಕ್ಕವನು. ನೀವು ವೃದ್ಧರು. ಆದ 
ಕಾರಣ, ನನ್ನ ಅಭಿಪ್ರಾ,ಯವನ್ನು ನಿಮಗೆ ತಿಳಿಸಲು 
ಹಿಂಜರಿದೆನು ಮತ್ತು ಹೆದರಿಕೊಂಡಿದ್ದೆನು. 

7 "ವೃದ್ಧರು ಮೊದಲು ಮಾತಾಡಬೇಕು. ಅನೇಕ 
ವರ್ಷಗಳ ಕಾಲ ಬದುಕಿದ ಜನರು ತಮ್ಮ ಜ್ಞಾನ 
ವನ್ನು ಹಂಚಿಕೊಳ್ಳಬೇಕು” ಎಂದು ನಾನು 
ನನ್ನೊಳಗೆ ಆಲೋಚಿಸಿಕೊಂಡೆನು. 

* ಆದರೆ ಮನುಷ್ಯರಲ್ಲಿರುವ ದೇವರಾತ್ಮನು ಅಂದರೆ 
ಸರ್ವಶಕ್ತನಾದ ದೇವರ "ಉಸಿರು' ಮನುಷ್ಯರಿಗೆ 
ಜ್ಞಾನವನ್ನು ಕೊಡುತ್ತದೆ. 

9 ವೃದ್ಧರು ಮಾತ್ರ ಜ್ಞಾನಿಗಳಲ್ಲ, ಕೇವಲ ವಯಸ್ಸಾ 


ಎಲೀಹು ಮಾತಾಡಲಾರಂಭಿಸಿ 


700 


!! ನೀವು ಮಾತಾಡುತ್ತಿದ್ದಾಗ ನಾನು ತಾಳ್ಮೆಯಿಂದ 
ಕಾದುಕೊಂಡಿದ್ದೆನು. ನೀವು ಹೇಳಲು ಪದಗಳಿಗಾಗಿ 
ಆಲೋಚಿಸುತ್ತಿರುವಾಗ ನಾನು ನಿಮ್ಮ ವಾದಗಳನ್ನು 
ಆಲಿಸಿದೆನು. 

> ನಾನು ನಿಮ್ಮ ಮಾತುಗಳನ್ನು ಬಹಳ ಎಚ್ಚರಿಕೆ 
ಯಿಂದ ಗಮನವಿಟ್ಟು ಕೇಳಿದೆನು. ಆದರೆ 
ಯೋಬನು ತಪ್ಪಿತಸ್ಥನೆಂಬುದನ್ನು ನೀವು ನಿರೂ 
ಪಿಸಲಿಲ್ಲ. ನಿಮ್ಮಲ್ಲಿ ಒಬ್ಬರೂ ಯೋಬನ ವಾದ 
ಗಳಿಗೆ ಉತ್ತರಕೊಡಲಿಲ್ಲ. 

13 ನೀವು ಮೂವರು, "ನಾವು ಜ್ಞಾನವನ್ನು ಕಂಡು 

ಕೊಂಡಿದ್ದೇವೆ, ಯೋಜನ ವಾದಗಳಿಗೆ ಉತ್ತರ 

ವನ್ನು ದೇವರು ಕೊಡಬೇಕೇ ಹೊರತು ಮನು 
ಷ್ಯರಲ್ಲ' ಎಂದು ಹೇಳಬೇಡಿ. 

ಯೋಬನು ನನ್ನ ವಿರುದ್ಧವಾಗಿ ಹೇಳಿಕೆಗಳನ್ನು 

ಹೊರಡಿಸಲಿಲ್ಲ. ಆದರೆ ನಾನು ಅವನಿಗೆ ನಿಮ್ಮ 

ವಾದಗಳಿಂದ ಉತ್ತರ ನೀಡುವುದಿಲ್ಲ. 

"““ಯೋಬನೇ, ನಿನ್ನ ಮೂವರು ಸ್ನೇಹಿತರು ಗಾಬರಿ 

ಗೊಂಡಿದ್ದಾರೆ. ಹೆಚ್ಚಿಗೆ ಹೇಳಲು ಅವರಲ್ಲಿ ಏನೂ 
ಉಳಿದಿಲ್ಲ. ಅವರಲ್ಲಿ ಯಾವ ಉತ್ತರಗಳೂ ಇಲ್ಲ. 

6 ಈ ಮೂವರು ಮೌನವಾಗಿ ಅಲ್ಲಿ ನಿಂತಿದ್ದಾರೆ; 

ಅವರಲ್ಲಿ ಉತ್ತರವಿಲ್ಲ. ಹೀಗಿರಲು ನಾನಿನ್ನೂ 

ಕಾಯುತ್ತಲೇ ಇರಬೇಕೇ? 

ಇಲ್ಲ! ನಾನು ಸಹ ನನ್ನ ಉತ್ತರವನ್ನು ಕೊಡುವೆನು. 

ನಾನು ಸಹ ನನ್ನ ಅಭಿಪ್ರಾಯವನ್ನು ನಿನಗೆ 

ತಿಳಿಸುವೆನು. 

ಯಾಕಂದರೆ ನನ್ನಲ್ಲಿ ಹೇಳಲು ಬೇಕಾದಷ್ಟಿದೆ. 

ನನ್ನೊಳಗಿರುವ ಆತ್ಮವು ಮಾತಾಡಲು ನನ್ನನ್ನು 

ಒತ್ತಾಯಿಸುತ್ತಿದೆ 

9 ಆಹಾ, ದ್ರಾಕ್ಸಾರಸವನ್ನು ತುಂಬಿ ಬಾಯಿಕಟ್ಟಿದ 
ಹೊಸ ಬುದ್ದಲಿಯಂತೆ ನನ್ನ ಹೊಟ್ಟೆಯು ಒಡೆದು 
ಹೋಗಲಿದೆ. 

2 ಆದ್ದರಿಂದ ನಾನು ಮಾತಾಡಲೇಬೇಕು. ಆಗ ನನಗೆ 
ಉಪಶಮನವಾಗುತ್ತದೆ. ನನ್ನ ತುಟಿಗಳನ್ನು ತೆರೆದು 
ಯೋಬನ ದೂರುಗಳಿಗೆ ಉತ್ತರಕೊಡಲೇಬೇಕು. 

ಈ ವಾದದಲ್ಲಿ ನಾನು ಮುಖದಾಕ್ಷಿಣ್ಯ ಮಾಡುವು 
ದಿಲ್ಲ: ಯಾರ ಮುಖಸ್ತುತಿಯನ್ನೂ ಮಾಡುವುದಿಲ್ಲ. 

2 ಮುಖಸ್ತುತಿಮಾಡುವುದೇ ನನಗೆ ತಿಳಿದಿಲ್ಲ ಮುಖ 


KN 


Un 


2 





00 








ದವರು ಮಾತ್ರ ಯಾವುದು ಸರಿ ಎಂಬುದನ್ನು 
ಅರ್ಥಮಾಡಿಕೊಳ್ಳುವವರಲ್ಲ. 

10"ಆದಕಾರಣ ಎಲೀಹು ಎಂಬ ನಾನು ಹೇಳುವೆ, 
ನನಗೆ ಕಿವಿಗೊಡಿರಿ! ನಾನು ಸಹ ನನ್ನ ಅಭಿ 
ಪ್ರಾಯವನ್ನು ನಿಮಗೆ ತಿಳಿಸುವೆನು. 


ಸ್ಮುತಿಮಾಡುವುದು ನನಗೆ ಗೊತ್ತಿದ್ದರೆ, ದೇವರು 
ನನ್ನನ್ನು ಬಹುಬೇಗನೆ ಶಿಕ್ಚಿಸುವನು. 
3 ““ಈಗಲಾದರೋ ಯೋಬನೇ, ನನ್ನಸಂದೇ 
ಶಕ್ಕೆ ಕಿವಿಗೊಡು. ನನ್ನ ಮಾತುಗಳಿಗೆ ಗಮನ 
ಕೊಡು. 


ಈಗ ನಾನು ನನ್ನ ಬಾಯಿ ತೆರೆಯುವೆನು. ನಾನು 
ಮಾತಾಡಲು ಸಿದ್ಧನಾಗಿದ್ದೇನೆ. 

ನನ್ನ ಹೃದಯವು ಯಥಾರ್ಥವಾಗಿದೆ. ಆದ್ದರಿಂದ 
ನಾನು ಯಥಾರ್ಥವಾದ ಮಾತುಗಳನ್ನು ಹೇಳು 
ವೆನು, ನನಗೆ ತಿಳಿದಿರುವ ಸಂಗತಿಗಳ ಬಗ್ಗೆ ಸತ್ಯವನ್ನು 
ಹೇಳುವೆನು. 

ದೇವರಾತ್ಮನು ನನ್ನನ್ನು ನಿರ್ಮಿಸಿದನು. ಸರ್ವಶಕ್ತ 
ನಾದ ದೇವರ ಉಸಿರು ನನಗೆ ಜೀವವನ್ನು 
ಕೊಟ್ಟಿತು. 

ಯೋಬನೇ, ಕಿವಿಗೊಡು! ನಿನಗೆ ಸಾಧ್ಯವೆನಿಸಿದರೆ 
ನನಗೆ ಉತ್ತರಕೊಡು. ನಿನ್ನ ವಾದವನ್ನು ಸಿದ್ಧ 
ಪಡಿಸಿಕೋ. ನನ್ನೆದುರಿನಲ್ಲಿ ನಿನ್ನ ಪರವಾಗಿ 
ಪ್ರತಿವಾದಿಸು! 

ನೀನು ಮತ್ತು ನಾನು ದೇವರ ಎದುರಿನಲ್ಲಿ ಒಂದೇ 
ರೀತಿಯಲ್ಲಿದ್ದೇವೆ. ದೇವರು ನಮ್ಮಿಬ್ಬರನ್ನು ಮಣ್ಣಿ 
ನಿಂದ ನಿರ್ಮಿಸಿದನು. 

ಯೋಬನೇ, ನನಗೆ ಭಯಪಡಬೇಡ. ನಾನು 
ನಿನ್ನನ್ನು ಸೋಲಿಸುವುದಿಲ್ಲ. 

“ಆದರೆ ಯೋಬನೇ, ನೀನು ಹೀಗೆ ಹೇಳುವುದನ್ನು 
ನಾನು ಕೇಳಿದೆ: 

ನೀನು ಹೀಗೆಂದು ಹೇಳಿದೆ: "ಯೋಬನಾದ ನಾನು 
ಪರಿಶುದ್ಧನು; ನಾನು ನಿರಪರಾಧಿ; ನಾನು ಯಾವ 
ತಪ್ಪನ್ನೂ ಮಾಡಲಿಲ್ಲ; ನಾನು ದೋಷಿಯಲ್ಲ! 
ನಾನು ತಪ್ಪು ಮಾಡಿಲ್ಲದಿದ್ದರೂ ದೇವರು ನನಗೆ 
ವಿರೋಧವಾಗಿದ್ದಾನೆ. ದೇವರು ನನ್ನನ್ನು ತನ್ನ 
ವೈರಿಯೆಂದು ಪರಿಗಣಿಸಿದ್ದಾನೆ; 

ದೇವರು ನನ್ನ ಕಾಲುಗಳಿಗೆ ಸರಪಣಿಯಿಂದ ಕಟ್ಟಿ 
ದ್ದಾನೆ; ನಾನು ಮಾಡುವ ಪ್ರತಿಯೊಂದನ್ನೂ 
ದೇವರು ಗಮನಿಸುತ್ತಿದ್ದಾನೆ. 


“ಆದರೆ ಯೋಬನೇ, ಈ ವಿಷಯದಲ್ಲಿ ನೀನು 
ತಪ್ಪಿತಸ್ಥನಾಗಿರುವೆ. ಯಾಕಂದರೆ ನಾನು ಅದನ್ನು 
ನಿರೂಪಿಸುವಿ. ದೇವರು ಮನುಷ್ಯನಿಗಿಂತ 
ಯೋಬನೇ, ನೀನು ದೇವರೊಂದಿಗೆ ವಾದಿಸು 
ವುದೇಕೆ? ದೇವರು ನಿನಗೆ ಪ್ರತಿಯೊಂದನ್ನೂ 
ವಿವರಿಸಬೇಕೆಂದು ಭಾವಿಸಿಕೊಂಡಿರುವಿಯೋ? 
ಒಂದು ವೇಳೆ ದೇವರು ತನ್ನ ಕಾರ್ಯದ ಕುರಿತಾಗಿ 
ವಿವರಿಸಬಹುದು. ಒಂದು ವೇಳೆ ನಮಗೆ ಅರ್ಥ 
ವಾಗದ ರೀತಿಯಲ್ಲಿ ಆತನು ಮಾತಾಡಬಹುದು. 
15-16 ಜನರು ಗಾಢನಿದ್ರೆಯಲ್ಲಿರುವಾಗ ದೇವರು 
ಕನಸಿನ ಮೂಲಕವಾಗಲೀ ದರ್ಶನದ ಮೂಲಕ 


701 


17 


20 


21 
22 


2344 


24 


25 


2 


2 


28 


ಯೋಬನು 33:2-28 


ವಾಗಲೀ ಅವರ ಕಿವಿಗಳಲ್ಲಿ ಮಾತಾಡಬಹುದು. 
ಆಗ ಅವರು ದೇವರ ಎಚ್ಚರಿಕೆಗಳಿಂದ ಬಹು 
ಭಯಗೊಳ್ಳುವರು. 

ಜನರು ತಪ್ಪು ಮಾಡಬಾರದೆಂದೂ ಅಹಂಕಾರಿ 
ಗಳಾಗಿರಬಾರದೆಂದೂ ದೇವರು ಅವರಿಗೆ ಎಚ್ಚರಿಕೆ 
ಕೊಡುತ್ತಾನೆ. 

ಮರಣದ ಸ್ಥಳಕ್ಕೆ ಹೋಗುತ್ತಿರುವ ಜನರನ್ನು 
ರಕ್ಷಿಸುವುದಕ್ಕಾಗಿ ದೇವರು ಎಚ್ಚರಿಕೆ ಕೊಡುತ್ತಾನೆ. 
ನಾಶವಾಗುತ್ತಿರುವವನನ್ನು ರಕ್ಷಿಸುವುದಕ್ಕಾಗಿ 
ದೇವರು ಎಚ್ಚರಿಸುತ್ತಾನೆ. 


“ಇದಲ್ಲದೆ ಒಬ್ಬನು ದೇವರ ಶಿಕ್ಬೆಯಿಂದ ಹಾಸಿಗೆ 


ಹಿಡಿದು ಸಂಕಟಪಡುತ್ತಿರುವಾಗ ದೇವರ ಸ್ವರಕ್ಕೆ 
ಕಿವಿಗೊಟ್ಟರೂ ಕೊಡಬಹುದು. ದೇವರು ಅವ 
ನನ್ನು ಎಲುಬುಗಳೆಲ್ಲಾ ಬಾಧಿಸುವಂಥ ನೋವಿ 
ನಿಂದ ಎಚ್ಚರಿಸುತ್ತಾನೆ. 

ಅವನಿಗೆ ಊಟಮಾಡಲೂ ಸಾಧ್ಯವಿಲ್ಲ. ಅವನು 
ಅತ್ಯಧಿಕವಾದ ನೋವಿನಿಂದ ಬಳಲುತ್ತಿರುವುದ 
ರಿಂದ ಮೃಷ್ಠಾನ್ನಕ್ಕೂ ಅಸಹ್ಯಪಡುವನು. 

ಅವನು ಅಸ್ತಿಪಂಜರದಂತೆ ಕ್ಲೀಣವಾಗುವನು. 
ಅವನಿಗೆ ಸಾವು ಸಮೀಪವಾಗಿದೆ; ಅವನ ಜೀವವು 
ಪಾತಾಳಕ್ಕೆ ಹತ್ತಿರವಾಗಿದೆ. 


ಒಂದು ವೇಳೆ ದೇವರ ದೂತರಲ್ಲೊಬ್ಬನು 
ಮಧ್ಯಸ್ಥಗಾರನಾಗಿ ಬಂದು ಅವನ ನೀತಿಕಾರ್ಯ 
ಗಳನ್ನು ದೃಢಪಡಿಸಿ ಅವನ ಮೇಲೆ ಪ್ರೀತಿ 
ಯುಳ್ಳವನಾಗಿ, 

"ಇವನನ್ನು ಪಾತಾಳದಿಂದ ರಕ್ಷಿಸು! ಇವನಿಗೋಸ್ಕರ 
ಪ್ರಾಯಶ್ಚಿತ್ತದ ಮಾರ್ಗವೊಂದನ್ನು ಕಂಡುಕೊಂಡಿ 
ದ್ದೇನೆ' ಎಂದು ಹೇಳಿದರೆ 

ಅವನ ದೇಹವು ಬಾಲ್ಯದಂತೆ ಕೋಮಲವಾಗು 
ವುದು; ಯೌವನಪ್ರಾಯದಂತೆ ದೃಢಕಾಯವಾಗು 
ವುದು. 

ಆಗ ಆವನು ದೇವರಿಗೆ ಪ್ರಾರ್ಥಿಸಲು ಆತನು ಅವನ 
ಪ್ರಾರ್ಥನೆಗೆ ಉತ್ತರಕೊಡುವನು. ಅವನು ಆನಂದ 
ಧ್ವನಿಗೈದು ದೇವರನ್ನು ಆರಾಧಿಸುವನು; ನೀತಿವಂತ 
ನಾಗಿ ಜೀವಿಸುವನು. 

ಬಳಿಕ ಅವನು ಜನರ ಮುಂದೆ ನಿಂತುಕೊಂಡು, 
"ನಾನು ಪಾಪಮಾಡಿದೆನು; ಒಳ್ಳೆಯದನ್ನು ಕೆಟ್ಟದ್ದ 
ನ್ನಾಗಿ ಮಾಡಿದೆನು. ಆದರೆ ದೇವರು ಅದಕ್ಕೆ ತಕ್ಕಂತೆ 
ನನ್ನನ್ನು ದಂಡಿಸಲಿಲ್ಲ! 

ದೇವರು ನನ್ನ ಆತ್ಮವನ್ನು ಪಾತಾಳಕ್ಕೆ ಹೋಗದಂತೆ 
ರಕ್ಷಿಸಿದನು. ಆದ್ದರಿಂದ ನಾನು ಜೀವನದಲ್ಲಿ ಮತ್ತೆ 


ಯೋಬನು 33:29-34:24 


ಸುಖಪಡುವಂತಾಯಿತು' ಎಂದು ಅರಿಕೆಮಾಡಿ 
ಕೊಳ್ಳುವನು. 

2930" ಅವನನ್ನು ಎಚ್ಚರಿಸಿ ಅವನ ಆತ್ಮವನ್ನು ಪಾತಾಳ 
ದಿಂದ ರಕ್ಷಿಸಬೇಕೆಂದೂ ಜೀವನದ ಸುಖವನ್ನು 
ಅವನು ಮತ್ತೆ ಅನುಭವಿಸಲೆಂದೂ ದೇವರು ಈ 
ಕಾರ್ಯಗಳನ್ನು ಪದೇಪದೇ ಮಾಡುವನು. 

31" ಯೋಬನೇ, ನನಗೆ ಗಮನಕೊಡು. ನನಗೆ ಕಿವಿ 
ಗೊಡು. ಮೌನವಾಗಿರು; ಮತ್ತು ಮಾತಾಡಲು 
ನನಗೆ ಅವಕಾಶಕೊಡು. 

32 ಯೋಬನೇ, ನೀನು ಏನಾದರೂ ಹೇಳಬೇಕೆಂದಿ 
ದ್ದರೆ, ಅದನ್ನು ನಾನು ಕೇಳುವಂತಾಗಲಿ. ಮುನ್ನ 
ಡೆದು ಮಾತಾಡು, ಯಾಕಂದರೆ ನಿನ್ನನ್ನು ನೀತಿ 

ವಂತನೆಂದು ಸ್ಥಾಪಿಸಲು ನನಗೆ ಸಂತೋಷ. 

33 ಯೋಬನೇ, ಹೇಳುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ 
ದಿದ್ದರೆ ನನಗೆ ಕಿವಿಗೊಟ್ಟು ಮಾೌನವಾಗಿರು. ನಾನು 
ನಿನಗೆ ಜ್ಞಾನವನ್ನು ಬೋಧಿಸುವೆನು.'' 


4 ಎಲೀಹು ತನ್ನ ಮಾತನ್ನು ಮುಂದು 
ವರಿಸಿದನು: 


ಶ್ರ "ಜ್ಞಾನಿಗಳೇ ನನ್ನ ಮಾತುಗಳನ್ನು ಕೇಳಿರಿ. 
ಜಾಣರೇ, ನನಗೆ ಗಮನಕೊಡಿರಿ. 

3 ಕಿವಿಯು ಮಾತುಗಳನ್ನು ವಿವೇಚಿಸುತ್ತದೆ; ನಾಲಿ 
ಗೆಯು ಆಹಾರವನ್ನು ರುಚಿನೋಡುತ್ತದೆ. 

41 ಅಂತೆಯೇ ನಾವು ಈ ವಾದಗಳನ್ನು ಪರೀಕ್ಷಿಸಿ 
ನ್ಯಾಯವಾದದ್ದನ್ನು ಆರಿಸಿಕೊಳ್ಳೋಣ. 

5 ಯೋಬನು ಹೇಳುವುದೇನಂದರೆ, "ನಾನು ನಿರಪ 
ರಾಧಿ. ದೇವರು ನನಗೆ ನ್ಯಾಯದೊರಕಿಸುತ್ತಿಲ್ಲ. 

6 ನಾನು ನೀತಿವಂತನಾಗಿದ್ದರೂ ಅಪರಾಧಿಯೆನಿಸಿ 
ಕೊಂಡಿದ್ದೇನೆ. ನಾನು ನಿರ್ದೋಷಿಯಾಗಿದ್ದರೂ 
ಆತನ ಬಾಣದ ಪೆಟ್ಟು ವಿಪರೀತವಾಗಿದೆ.' 

7 "ಯೋಬನಿಗೆ ಸಮಾನನು ಯಾರು? ಅವನು 
ನೀರು ಕುಡಿದಂತೆ ದೇವರನ್ನು ದೂಷಿಸುತ್ತಾನೆ. 

*8 ಯೋಬನು ದುಷ್ಟರೊಂದಿಗೆ ಸ್ನೇಹದಿಂದಿರುವನು; 
ಕೆಟ್ಟವರ ಸಂಗಡ ನಡೆದಾಡುವನು. 

9 ಯಾಕಂದರೆ, "ದೇವರಿಗೆ ವಿಧೇಯನಾಗಿರುವವ 
ನಿಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ' 
ಎಂದು ಅವನೇ ಹೇಳಿದ್ದಾನೆ. 

'0"" ಆದ್ದರಿಂದ ಬುದ್ಧಿವಂತರೇ, ನನ್ನ ಮಾತುಗಳಿಗೆ 
ಕಿವಿಗೊಡಿ. ದೇವರು ಕೆಟ್ಟದ್ದನ್ನು ಎಂದಿಗೂ 
ಮಾಡುವುದಿಲ್ಲ. ಸರ್ವಶಕ್ಕನಾದ ದೇವರು 
ಎಂದಿಗೂ ತಪ್ಪು ಮಾಡುವುದಿಲ್ಲ. 

11 ಆತನು ಮನುಷ್ಯನಿಗೆ ಅವನ ಕೃತ್ಯಗಳಿಗೆ ತಕ್ಕಂತೆ 
ಪ್ರತಿಫಲ ಕೊಡುವನು. ಪ್ರತಿಯೊಬ್ಬನು ತನ್ನ 


702 


ನಹತೆಗೆ ದೇವರಿಂದ ಹೊಂದಿ 
ಕೊಳ್ಳುವನು. 

12 ಹೌದು, ನಿಜ, ದೇವರು ಕೆಟ್ಟದ್ದನ್ನು ಮಾಡುವುದಿಲ್ಲ; 
ಸರ್ವಶಕ್ಕನಾದ ದೇವರು ನೀತಿಯನ್ನು ಡೊಂಕು 
ಮಾಡುವುದಿಲ್ಲ. 

14 ಭೂಲೋಕಕ್ಕೆ ದೇವರನ್ನು ಅಧಿಪತಿಯಾನ್ನಾಗಿ 

ಯಾರು ಆರಿಸಿಕೊಂಡರು? ಇಡೀ ಪ್ರಪಂಚದ 

ಮೇಲಿನ ಜವಾಬ್ದಾರಿಯನ್ನು ದೇವರಿಗೆ ಯಾರು 
ಕೊಟ್ಟರು? 

ದೇವರು ತನ್ನ ಆತ್ಮವನ್ನೂ ಜೀವದ ಉಸಿರನ್ನೂ 

ಜನರಿಂದ ತೆಗೆದುಕೊಳ್ಳುವುದಾದರೆ, 

ಆಗ ಭೂಮಿಯ ಮೇಲಿರುವ ಎಲ್ಲಾ ಜನರು 

ಜನರು ಸತ್ತು ಹೋಗಿ ಧೂಳಾಗುವರು. 

""ನೀವು ವಿವೇಕಿಗಳಾಗಿದ್ದರೆ, ನನ್ನ ಮಾತುಗಳಿಗೆ 

ಕಿವಿಗೊಡಿರಿ. 

ನ್ಯಾಯವನ್ನು ದ್ವೇಷಿಸುವವನು ಅಧಿಪತಿಯಾಗು 

ವನೇ? ಯೋಬನೇ, ಬಲಿಷ್ಠನೂ ಒಳ್ಳೆಯವನೂ 

ಆಗಿರುವ ದೇವರನ್ನು ದೋಷಿಯೆಂಬುದಾಗಿ 
ತೀರ್ಪುನೀಡಲು ನಿನಗೆ ಸಾಧ್ಯವೇ? 

18 "ನೀವು ಅಯೋಗ್ಯರು!' ಎಂದು ರಾಜರುಗಳಿಗೆ 
ಹೇಳು ವವನು ದೇವರೊಬ್ಬನೇ. "ನೀವು ಕೆಡು 
ಕರು!' ಎಂದು ನಾಯಕರುಗಳಿಗೆ ಹೇಳುವವನು 
ದೇವರೇ. 

'* ದೇವರಲ್ಲಿ ಸಾಮಾನ್ಯರು ಮತ್ತು ಪ್ರಮುಖರು 
ಎಂದಾಗಲೀ ಬಡವರು ಮತ್ತು ಶ್ರೀಮಂತರು 
ಎಂದಾಗಲೀ ಭೇದಭಾವವಿಲ್ಲ. ಯಾಕಂದರೆ ಎಲ್ಲ 
ರನ್ನೂ ಸೃಷ್ಟಿಮಾಡಿದವನು ದೇವರೇ. 

2 ಒಬ್ಬನು ಕೃಣಮಾತ್ರದೊಳಗೆ ಮಧ್ಯ ರಾತ್ರಿಯಲ್ಲಿ 
ಸಾಯಬಹುದು. ಜನರು ಕಾಯಿಲೆಯಿಂದ ಸಾಯ 
ಬಹುದು. ದುಷ್ಟರು ಸಹ ಯಾವುದೇ ಕಾರಣವಿಲ್ಲದೆ 
ಸಾಯಬಹುದು. 

21 "ಮನುಷ್ಯರ ಕಾರ್ಯಗಳನ್ನು ದೇವರು ಗಮನಿಸು 
ತ್ತಾನೆ. ಅವನ ಪ್ರತಿಯೊಂದು ಹೆಜ್ಜೆ ದೇವರಿಗೆ 
ಗೊತ್ತಿದೆ. 

WN ದುಷ್ಟನನ್ನು ದೇವರಿಂದ ಮರೆಮಾಡಬಲ್ಲ ಕತ್ತ 
ಲೆಯ ಸ್ಥಳವಾಗಲೀ ಕಾರ್ಗತ್ತಲೆಯ ಸ್ಥಳವಾಗಲೀ 
ಇಲ್ಲವೇ ಇಲ್ಲ. 

2 ದೇವರು ಮನುಷ್ಯರನ್ನು ಪರೀಕ್ಷಿಸಲು ಸಮಯ 
ವನ್ನು ಗೊತ್ತುಪಡಿಸಬೇಕಿಲ್ಲ; ನ್ಯಾಯತೀರ್ಪು 
ನೀಡಲು ಅವರನ್ನು ತನ್ನ ಮುಂದೆ ಕರೆಸ 
ಬೇಕಿಲ್ಲ 

2 ಬಲಿಷ್ಠರು ತಪ್ಪು ಮಾಡಿದಾಗ ದೇವರು ಅವರನ್ನು 


ತಕ್ಕಂತೆ 


KN 


Un 


೫ 





2 








25 


26 


27 


28 


29 


30 


31 


32 


33 


34 


35 


36 


37 


ವಿಚಾರಿಸದೆ ನಾಶಮಾಡಿ ಅವರ ಸ್ಥಳದಲ್ಲಿ ಬೇರೆಯ 
ವರನ್ನು ನೆಲೆಗೊಳಿಸುವನು. 

ಹೀಗೆ ಆತನು ಅವರ ಕಾರ್ಯಗಳನ್ನು ಲಕ್ಷಿಸಿ, ರಾತ್ರಿ 
ಯಲ್ಲಿ ಅವರನ್ನು ಸೋಲಿಸಿ ನಾಶಮಾಹುವನು. 
ದೇವರು ದುಷ್ಟರನ್ನು ಅವರ ದುಷ್ಕೃತ್ಯಗಳ ನಿಮಿತ್ತ 
ಬಹಿರಂಗವಾಗಿ ದಂಡಿಸುವನು. 

ಯಾಕಂದರೆ ದುಷ್ಟರು ದೇವರಿಗೆ ವಿಧೇಯ 
ರಾಗಲಿಲ್ಲ; ಆತನ ಮಾರ್ಗಗಳನ್ನು ಲಕ್ಷಿಸಲಿಲ್ಲ. 
ಹೀಗೆ ಬಡವರ ಗೋಳಾಟವು ದೇವರಿಗೆ ಮುಟ್ಟು 
ವಂತೆ ದುಷ್ಟರು ಮಾಡಿದರು. ಆತನು ದಿಕ್ಕಿಲ್ಲದವರ 
ಕೂಗನ್ನು ಕೇಳಿದನು. 

ಆದರೆ ದೇವರು ಬಡಜನರಿಗೆ ಸಹಾಯಮಾಡ 
ದಿರಲು ನಿರ್ಧರಿಸಿದರೆ, ಆತನನ್ನು ದೋಷಿಯೆಂದು 
ತೀರ್ಪುಮಾಡುವವನು ಯಾರು? ದೇವರು ತನ್ನ 
ಮುಖವನ್ನು ಅವರಿಗೆ ಮರೆಮಾಡಿಕೊಂಡರೆ 
ಆತನನ್ನು ನೋಡಬಲ್ಲವರು ಯಾರು? ಮನುಷ್ಯ 
ರನ್ನೂ ಜನಾಂಗಗಳನ್ನೂ ಆಳುವವನು ದೇವರೇ, 
ದೈವಹೀನನಾದ ರಾಜನು ಜನರನ್ನು ನಾಶನಕ್ಕೆ 
ನಡೆಸುವುದಾದರೆ ದೇವರು ಅವನನ್ನು ಪದಚ್ಯುತಿ 
ಗೊಳಿಸುವನು. 

ಮನುಷ್ಯನು ದೇವರಿಗೆ, "ನಾನು ದೋಷಿ, ನಾನು 
ಇನ್ನೆಂದಿಗೂ ಪಾಪ ಮಾಡುವುದಿಲ್ಲ. 

ದೇವರೇ, ನೀನು ನನಗೆ ಅಗೋಚರವಾಗಿದ್ದರೂ 
ನೀತಿಮಾರ್ಗವನ್ನು ಬೋಧಿಸು, ನಾನು ತಪ್ಪು ಮಾಡಿ 
ದ್ದರೆ ಅದನ್ನು ಮತ್ತೆ ಮಾಡುವುದಿಲ್ಲ' ಎಂದು 
ಹೇಳಬಹುದು. 

""ಯೋಬನೇ, ನೀನು ಮಾರ್ಪಾಟಾಗದೆ ದೇವ 
ರಿಂದ ಪ್ರತಿಫಲವನ್ನು ಅಪೇಕ್ಬಿಸುವುದೇಕೆ? 
ಯೋಬನೇ, ಇದು ನಿನ್ನ ನಿರ್ಧಾರ, ನನ್ನದಲ್ಲ. ನಿನ್ನ 
ಆಲೋಚನೆಯನ್ನು ನನಗೆ ತಿಳಿಸು. 


"““ಜಾನಿಗಳೂ ಬುದ್ಲಿವಂತರೂ ನನ್ನ ಮಾತುಗಳಿಗೆ 
ಸ್ರ ದ ದ 


ಕಿವಿಗೊಟ್ಟು, 

"ಯೋಬನು ತಿಳುವಳಿಕೆಯಿಲ್ಲದೆ ಮಾತಾಡುತ್ತಾನೆ. 
ಅವನ ಮಾತುಗಳಿಗೆ ಅರ್ಥವೇ ಇಲ್ಲ!' ಎಂದು 
ಹೇಳುವರು. 

ಯೋಬನಿಗೆ ಪರಿಶೋಧನೆ ನಿರಂತರವಾಗಿದ್ದರೆ 
ಒಳ್ಳೆಯದು. ಯಾಕಂದರೆ ಅವನು ದುಷ್ಟನಂತೆ 
ಉತ್ತರಿಸುತ್ತಿದ್ದಾನೆ. 

ಅವನು ತನ್ನ ಪಾಪಕ್ಕೆ ಇನ್ನೂ ಕೂಡಿಸಿಕೊಳ್ಳು 
ತ್ತಿದ್ದಾನೆ; ನಮ್ಮ ಮಧ್ಯದಲ್ಲಿ ತನ್ನದುಷ್ಟತನವನ್ನು 
ಅಧಿಕಮಾಡಿಕೊಳ್ಳುತ್ತಿದ್ದಾನೆ; ದೇವದ್ರೋಹವನ್ನು 
ಹೆಚ್ಚಿಸಿಕೊಳ್ಳುತ್ತಿದ್ದಾನೆ.'' 


703 


35 


ಯೋಬನು 34:25-35:14 


ಎಲೀಹು ಮಾತನ್ನು ಮುಂದುವರಿಸಿ, 
2""ಯೋಬನೇ, "ನಾನು ದೇವರಿಗಿಂತ ನೀತಿ 
ವಂತನೆಂದು' ನೀನು ಹೇಳುವುದು ನ್ಯಾಯವಲ್ಲ. 
ಆಲ್ಲದೆ ನೀನು ದೇವರಿಗೆ, "ಮನುಷ್ಯನು ಪಾಪ 
ಮಾಡದೆ ದೇವರನ್ನು ಮೆಚ್ಚಿಸುವುದರಿಂದ ಅವನಿಗೆ 
ಪ್ರಯೋಜನವೇನು? ನಾನು ಪಾಪಮಾಡದಿದ್ದರೆ 
ನನಗೇನು ಒಳಿತಾಗದು; 

""ಯೋಬನೇ, ನಾನು ನಿನಗೂ ನಿನ್ನೊಂದಿಗಿರುವ 
ಸ್ನೇಹಿತರಿಗೂ ಉತ್ತರಕೊಡುವೆ. 

ಕಣ್ಣೆತ್ತಿ ಆಕಾಶವನ್ನು ನೋಡು. ನಿನಗಿಂತಲೂ 
ಎತ್ತರದಲ್ಲಿರುವ ಮೋಡಗಳನ್ನು ದೃಷ್ಟಿಸು. 
ಯೋಬನೇ, ನೀನು ಪಾಪಮಾಡಿದರೆ, ಅದರಿಂದ 
ದೇವರಿಗೇನೂ ಕೇಡಾಗುವುದಿಲ್ಲ. ನೀನು ಅನೇಕ 
ಪಾಪಗಳನ್ನು ಮಾಡಿದ್ದರೂ ಅದರಿಂದ ದೇವ 
ರಿಗೇನೂ ಆಗುವುದಿಲ್ಲ. 

ಯೋಬನೇ,, ನೀನು ಒಳ್ಳೆಯವನಾಗಿದ್ದರೆ, ಅದ 
ರಿಂದ ದೇವರಿಗೇನೂ ಸಹಾಯವಾಗುವುದಿಲ್ಲ. 
ದೇವರಿಗೆ ನಿನ್ನಿಂದೇನೂ ಲಾಭವಾಗುವುದಿಲ್ಲ. 
ಯೋಬನೇ, ನಿನ್ನ ದುಷ್ಟತನದಿಂದ ನಿನ್ನಂಥವರಿಗೇ 
ಕೇಡಾಗುವುದು; ನಿನ್ನ ಒಳ್ಳೆಯಕಾರ್ಯಗಳಿಂದ 
ನಿನ್ನಂಥವರಿಗೇ ಒಳ್ಳೆಯದಾಗುವುದು. 


"ಹಿಂಸೆಗೂ ಅನ್ಯಾಯಕ್ಕೂ ಒಳಗಾಗಿರುವವರು 


ತಮ್ಮನ್ನು ಬಲಿಷ್ಕರಿಂದ ಬಿಡಿಸಬಲ್ಲ ಯಾರಿ 
ಗಾದರೂ ಮೊರೆಯಿಹುವರು. 

ಆದರೆ ಆ ಕೆಟ್ಟ ಜನರು ಸಹಾಯಕ್ಕಾಗಿ ದೇವರನ್ನು 
ಕೇಳಿಕೊಳ್ಳುವುದಿಲ್ಲ. ಅವರು, "ನನ್ನನ್ನು ಸೃಷ್ಟಿಸಿದ 
ದೇವರೆಲ್ಲಿ' ಎಂದು ಕೇಳುವುದಿಲ್ಲ. "ಕುಗ್ಗಿಹೋದ 
ವರಿಗೆ ಸಹಾಯಮಾಡುವ ದೇವರೆಲ್ಲಿ?' ಎಂದು 
ಕೇಳುವುದಿಲ್ಲ. 

ನಮ್ಮನ್ನು ಪಕ್ಚಿಗಳಿಗಿಂತಲೂ ಪ್ರಾಣಿಗಳಿಗಿಂತಲೂ 
ಜ್ಞಾನಿಗಳನ್ನಾಗಿ ಮಾಡುವ ದೇವರೆಲ್ಲಿ?' ಎಂದು 
ಅವರು ಕೇಳುವುದಿಲ್ಲ. 


“ಅಲ್ಲದೆ ಆ ಕೆಟ್ಟವರು ದೇವರನ್ನು ಸಹಾಯಕ್ಕಾಗಿ 


ಕೇಳಿಕೊಂಡರೂ ಆತನು ಅವರಿಗೆ ಉತ್ತರಿಸುವು 
ದಿಲ್ಲ. ಯಾಕಂದರೆ ಅವರು ದುಷ್ಟರೂ ದುರಾಭಿ 
ಮಾನಿಗಳೂ ಆಗಿದ್ದಾರೆ. 

ಹೌದು, ದೇವರು ಅವರ ಬೆಲೆಯಿಲ್ಲದ ಬೇಡಿಕೆ 
ಯನ್ನು ಕೇಳುವುದಿಲ್ಲ! ಸರ್ವಶಕ್ತನಾದ ದೇವರು 
ಅವರಿಗೆ ಗಮನಕೊಡುವುದಿಲ್ಲ. 

ಯೋಬನೇ, ನೀನು, "ದೇವರನ್ನು ಕಾಣಲಾರೆನು' 
ಎಂದು ಹೇಳುವಾಗ ಆತನು ನಿನಗೆ ಕಿವಿಗೊಡು 
ವುದಿಲ್ಲ. ನಿನ್ನ ವಾಜ್ಯವು ಆತನ ಮುಂದೆ ಇರುವುದ 


ಯೋಬನು 35:15-36:25 


ರಿಂದ ನೀನು ಆತನಿಗಾಗಿ ಕಾದುಕೊಂಡಿರ 
ಬೇಕು. 

15 ದೇವರು ಕೆಟ್ಟಜನರನ್ನು ದಂಡಿಸುವುದಿಲ್ಲ; ಪಾಪ 
ವನ್ನು ಗಮನಿಸುವುದಿಲ್ಲ ಎಂಬುದು ಯೋಬನ 
ಆಲೋಚನೆ. 

16 ಆದ್ದರಿಂದ ಯೋಬನು ತನ್ನ ನಿಷ್ಪ್ರಯೋಜಕ 
ಮಾತನ್ನು ಮುಂದುವರಿಸುತ್ತಿದ್ದಾನೆ; ದುರಾಭಿ 
ಮಾನದಿಂದ ವರ್ತಿಸುತ್ತಿದ್ದಾನೆ; ತಿಳುವಳಿಕೆಯಿಲ್ಲದೆ 
ಮಾತಾಡುತ್ತಿದ್ದಾನೆ.'' 


ಇಂತೆಂದನು: 

2""ಯೋಬನೇ, ಇನ್ನು ಸ್ವಲ್ಪಹೊತ್ತು ನನ್ನೊಂದಿಗೆ 
ತಾಳ್ಮೆಯಿಂದಿರು. ದೇವರ ಪರವಾಗಿ ಹೇಳ 
ಬೇಕಾಗಿರುವ ಇನ್ನೂ ಕೆಲವು ಮಾತುಗಳಿವೆ. 

3 ನಾನು ಜ್ಞಾನವನ್ನು ಬಹುದೂರದಿಂದ ಪಡೆದು 
ಕೊಂಡಿದ್ದೇನೆ. ನನ್ನ ಸೃಷ್ಟಿಕರ್ತನಾದ ದೇವರು 
ನ್ಯಾಯವಂತನೆಂದು ನಿರೂಪಿಸುವೆ. 

4 ಯೋಬನೇ, ನಾನು ಹೇಳುವ ಪ್ರತಿಯೊಂದು 
ಮಾತೂ ಸತ್ಯ. ನಿನ್ನ ಬಳಿಯಲ್ಲಿ ಜ್ಞಾನಪೂರ್ಣ 
ನೊಬ್ಬನು ಇದ್ದಾನೆ. 

5 "ದೇವರು ಮಹಾಶಕ್ತಿಶಾಲಿಯಾಗಿದ್ದರೂ ಜನರನ್ನು 
ತಿರಸ್ಕರಿಸುವುದಿಲ್ಲ. ದೇವರು ಮಹಾಬಲ 
ಶಾಲಿಯೂ ಹೌದು, ಮಹಾ ಜ್ಞಾನಿಯೂ ಹೌದು! 

6 ದುಷ್ಟರು ಜೀವಿಸಲು ದೇವರು ಅವಕಾಶ 
ಕೊಡುವುದಿಲ್ಲ. ದೇವರು ಬಡಜನರಿಗೆ ಯಾವಾ 
ಗಲೂ ನ್ಯಾಯದೊರಕಿಸುವನು. 


20 ಎಲೀಹು ಮಾತನ್ನು ಮುಂದುವರಿಸಿ 


7 ನೀತಿವಂತರನ್ನು ದೇವರು ಪರಿಪಾಲಿಸುವನು; 
ಆತನು ಒಳ್ಳೆಯವರನ್ನು ಅಧಿಪತಿಗಳನ್ನಾಗಿ ನೇಮಿ 
ಸುವನು; ಅವರಿಗೆ ಸದಾಕಾಲ ಗೌರವ 
ದೊರೆಯುವಂತೆ ಮಾಡುವನು. 

*""ಆದರೆ ಅವರು ದಂಡನೆಗೆ ಒಳಗಾಗಿ ಸರಪಣಿ 
ಗಳಿಂದ ಬಂಧಿಸಲ್ಪಟ್ಟು ಸಂಕಟ ಪಡುತ್ತಿದ್ದರೆ 

9 ಅವರ ದುಷ್ಕತ್ಯವನ್ನೂ ಪಾಪವನ್ನೂ ಗರ್ವವನ್ನೂ 
ದೇವರು ಅವರಿಗೆ ತಿಳಿಯಪಡಿಸುವನು. 

10 ಇದಲ್ಲದೆ ತನ್ನ ಎಚ್ಚರಿಕೆಯ ಮಾತಿಗೆ ಕಿವಿಗೊಡು 

ವಂತೆ ಬಲವಂತ ಮಾಡುವನು; ಪಾಪಮಾಡ 

ಕೂಡದೆಂದು ಆಜ್ಜಾಪಿಸುವನು. 

ಅವರು ದೇವರಿಗೆ ಕಿವಿಗೊಟ್ಟು ಆತನಿಗೆ ವಿಧೇಯ 

ರಾದರೆ, ಆತನು ಅವರನ್ನು ಅಭಿವೃದ್ಧಿಪಡಿಸುವನು; 

ಆಗ ಅವರ ಜೀವನವು ಸುಖಕರವಾಗುವುದು. 


704 


2 ಆದರೆ ಅವರು ದೇವರಿಗೆ ವಿಧೇಯರಾಗದಿದ್ದರೆ 
ನಾಶವಾಗುವರು; ಮೂಢರಂತೆ ಸಾಯುವರು. 
13""ದೇವರ ಬಗ್ಗೆ ಲಕ್ಷಿಸದವರು ಯಾವಾಗಲೂ 
ಕೋಪದಿಂದಿರುವರು. ದೇವರು ಅವರನ್ನು ದಂಡಿ 
ಸಿದರೂ ಅವರು ದೇವರಿಗೆ ಮೊರೆಯಿಡು 

ವುದಿಲ್ಲ. 

“ಅವರು ಯೌವನ ಪ್ರಾಯದಲ್ಲೇ ಪುರುಷಗಾಮಿ 
ಗಳಂತೆ ಸಾಯುವರು. 

15 ಆದರೆ ದೇವರು ದೀನರನ್ನು ವಿಪತ್ತುಗಳಿಂದ ಬಿಡಿಸು 
ವನು. ಆ ವಿಪತ್ತುಗಳಿಂದ ದೇವರು ಜನರನ್ನು 
ಎಚ್ಚರಗೊಳಿಸಿ ತನಗೆ ಕಿವಿಗೊಡುವಂತೆ ಮಾಡು 
ವನು. 

16" ಯೋಬನೇ, ದೇವರು ನಿನ್ನನ್ನು ಕೇಡಿನಿಂದ ತಪ್ಪಿಸಿ 

ಸುರಕ್ಷಿತವೂ ಅಭಿವೃದ್ಧಿಕರವೂ ಆಗಿರುವ ಸ್ಥಳಕ್ಕೆ 

ಕರೆದುಕೊಂಡು ಬಂದು ನಿನಗೆ ಊಟವನ್ನು 
ಯಥೇಚ್ಛವಾಗಿ ಬಡಿಸಲು ಇಷ್ಟಪಡುತ್ತಾನೆ. 
ಯೋಬನೇ, ಈಗಲಾದರೋ ನೀನು ದೋಷಿ 
ಯೆಂದು ನಿರ್ಣಯಿಸಲ್ಪಟ್ಟಿರುವೆ; ದುಷ್ಟನಂತೆ 
ದಂಡಿಸಲ್ಪಟ್ಟಿರುವೆ. 

ಯೋಬನೇ, ಐಶ್ವರ್ಯವು ನಿನ್ನನ್ನು ಮೋಸ 

ಗೊಳಿಸದಿರಲಿ; ಹಣವು ನಿನ್ನ ಮನಸ್ಸನ್ನು ಮಾರ್ಪ 

ಡಿಸದಿರಲಿ. ನಿನ್ನನ್ನು ನಾಶನಕ್ಕೆ ನಡೆಸದಿರಲಿ. 

ನಿನ್ನ ಎಲ್ಲಾ ಹಣವು ಈಗ ನಿನಗೆ ಸಹಾಯ ಮಾಡ 

ಲಾರದು; ಬಲಿಷ್ಠರು ಸಹ ನಿನಗೆ ಸಹಾಯ ಮಾಡ 
ಲಾರರು. 

20 ಜನಾಂಗಗಳು ಇದ್ದಕ್ಕಿದಂತೆ ಕಾಣೆಯಾಗುವ ರಾತಿ 

ದದ 2. 
ಗಾಗಿ ಬಯಸಬೇಡ. 

ಯೋಬನೇ, ನೀನು ಬಹಳ ಸಂಕಟಪಟ್ಟಿರುವೆ; ಆದ್ದ 

ರಿಂದ ಕೆಡುಕನ್ನು ಆರಿಸಿಕೊಳ್ಳಬೇಡ; ತಪ್ಪು 

ಮಾಡದಂತೆ ಎಚ್ಚರಿಕೆಯಾಗಿರು. 

2""ಇಗೋ, ದೇವರ ಶಕ್ತಿಯು ಮಹಾವ್ಯಕ್ತಿಯನ್ನಾಗಿ 

ಮಾಡುವುದು! ದೇವರು ಎಲ್ಲರಿಗೂ ಅತ್ಯಂತ 

ದೊಡ್ಡ ಉಪದೇಶಕನಾಗಿದ್ದಾನೆ. 

ದೇವರಿಗೆ ಕೆಲಸವನ್ನು ನೇಮಿಸಲು ಯಾರಿಗೆ 

ಸಾಧ್ಯ? ದೇವರಿಗೆ, "ನೀನು ತಪ್ಪನ್ನು ಮಾಡಿರುವೆ' 

ಎಂದು ಹೇಳಲು ಯಾರಿಗೆ ಸಾಧ್ಯ? 

"ದೇವರನ್ನು ಆತನ ಕಾರ್ಯಗಳಿಗಾಗಿ ಕೊಂಡಾ 
ಡಲು ಮರೆಯಬೇಡ. ಜನರು ದೇವರನ್ನು ಕುರಿತು 
ಅನೇಕ ಸ್ತುತಿಗೀತೆಗಳನ್ನು ಬರೆದಿದ್ದಾರೆ. 

3 ಪ್ರತಿಯೊಬ್ಬನೂ ದೇವರ ಕಾರ್ಯವನ್ನು ನೋಡ 
ಬಲ್ಲನು. ದೂರದೇಶಗಳ ಜನರು ಸಹ ದೇವರ 
ಕಾರ್ಯವನ್ನು ನೋಡಲಲ್ಲರು. 


2 


00 





2 


2 


ಲು 


26 ಹೌದು, ದೇವರೇ ಮಹೋನ್ನತನು. ಆತನ ಮಹತ್ವ 


ವನ್ನು ನಾವು ಅರ್ಥಮಾಡಿಕೊಳ್ಳಲಾರೆವು. ದೇವರು 
ಎಂದಿನಿಂದ ಜೀವಿಸಿರುವನೊ ನಮಗೆ ತಿಳಿಯದು. 


2 "ದೇವರು ಭೂಮಿಯ ನೀರನ್ನು ಹಬೆಯ ರೂಪ 


21 


21 


3 


3 


3 


3 


ದಲ್ಲಿ ಮೇಲಕ್ಕೆ ಕೊಂಡೊಯ್ದು ಅದನ್ನು ಮಂಜ 
ನ್ನಾಗಿಯೂ ಮಳೆಯನ್ನಾಗಿಯೂ ಪರಿವರ್ತಿಸು 

ತ್ತಾನೆ. 

ಆದ್ದರಿಂದ ಮೋಡಗಳು ನೀರನ್ನು ಸುರಿಯ 

ಮಾಡುತ್ತವೆ; ಅನೇಕರ ಮೇಲೆ ಮಳೆಯು 

ಸುರಿಯುತ್ತದೆ. 

9 ದೇವರು ಮೋಡಗಳನ್ನು ಹರಡುವ ಬಗೆಯನ್ನಾ 
ಗಲೀ ಆಕಾಶದಲ್ಲಿ ಗುಡುಗು ಗರ್ಜಿಸುವ 
ಬಗೆಯನ್ನಾಗಲೀ ಯಾವನೂ ಅರ್ಥಮಾಡಿಕೊಳ್ಳ 
ಲಾರನು. 

ಇಗೋ, ದೇವರು ತನ್ನ ಪ್ರಕಾಶವನ್ನು ಆಕಾಶ 
ದಲ್ಲೆಲ್ಲಾ ಹರಡಿ ಸಮುದ್ರದ ಆಳವಾದ ಭಾಗಗಳನ್ನು 
ಬೆಳಕಿನಿಂದ ತುಂಬಿಸಿದ್ದಾನೆ. 

' ಜನಾಂಗಗಳನ್ನು ಹತೋಟಿಯಲ್ಲಿಡುವುದಕ್ಕಾ 

ಗಿಯೂ ಬೇಕಾದಷ್ಟು ಆಹಾರವನ್ನು ಕೊಡುವುದ 

ಕ್ಕಾಗಿಯೂ ದೇವರು ಅವುಗಳನ್ನು ಉಪಯೋಗಿ 
ಸುವನು. 

ದೇವರು ತನ್ನ ಕೈಗಳಲ್ಲಿ ಸಿಡಿಲನ್ನು ಹಿಡಿದುಕೊಂಡು 

ಅದಕ್ಕೆ ಆಜ್ಞಾಪಿಸಲು ಅದು ಆತನ ಚಿತ್ತಕ್ಕನು 

ಸಾರವಾಗಿ ಹೊಡೆಯುವುದು. 

3 ಬಿರುಗಾಳಿಯು ಬರುತ್ತಿದೆಯೆಂದು ಗುಡುಗು 
ಎಚ್ಚರಿಕೆ ನೀಡುತ್ತದೆ; ಬಿರುಗಾಳಿ ಬರುತ್ತಿರುವುದು 
ದನಕರುಗಳಿಗೂ ಸಹ ಗೊತ್ತಾಗುವುದು. 

47 “ಗುಡುಗು ಮಿಂಚುಗಳು ನನ್ನನ್ನು ಭಯ 

ಗೊಳಿಸಿವೆ. ನನ್ನ ಹೃದಯವು ಢವಥವನೆ 
ಬಡಿದುಕೊಳ್ಳುತ್ತಿದೆ. 


೫ 


ಜು 


2 ಪ್ರತಿಯೊಬ್ಬರೂ ಕೇಳಿರಿ! ದೇವರ ಧ್ವನಿಯು ಗುಡು 


ಗಿನ ಧ್ವನಿಯಂತಿದೆ. ದೇವರ ಬಾಯಿಯಿಂದ 
ಬರುವ ಗುಡುಗುಟ್ಟುವ ದ್ವನಿಯನ್ನು ಕೇಳಿರಿ. 


3 ಇಡೀ ಆಕಾಶಮಂಡಲದಲ್ಲಿಲ್ಲಾ ಪ್ರಕಾಶಿಸಲೆಂದು 


ದೇವರು ತನ್ನ ಸಿಡಿಲನ್ನು ಕಳುಹಿಸುವನು. ಅದು 
ಭೂಮಿಯ ಮೇಲೆಲ್ಲಾ ಪ್ರಕಾಶಿಸುವುದು. 


4 ಸಿಡಿಲು ಪ್ರಕಾಶಿಸಿದ ನಂತರ ದೇವರ ಗರ್ಜನೆಯು 


ಕೇಳಿಬರುವುದು. ದೇವರು ತನ್ನ ಆಶ್ಚರ್ಯಕರ 
ವಾದ ಧ್ವನಿಯಿಂದ ಗುಡುಗುಟ್ಟುವನು! ಸಿಡಿಲು 
ಪ್ರಕಾಶಿಸುವಾಗ ದೇವರ ಧ್ವನಿಯು ಗುಡುಗುಟ್ಟು 
ವುದು! 


705 


ಯೋಬನು 36:26-37:17 


5 ದೇವರ ಗುಡುಗುಟ್ಟುವ ಧ್ವನಿಯು ಆಶ್ಚರ್ಯಕರ 
ವಾಗಿದೆ! ನಾವು ಅರ್ಥಮಾಡಿಕೊಳ್ಳಲಾಗದ ಮಹಾ 
ಕಾರ್ಯಗಳನ್ನು ಆತನು ಮಾಡುತ್ತಾನೆ. 

6 ದೇವರು ಹಿಮಕ್ಕೆ "ಭೂಮಿಯ ಮೇಲೆ ಬೀಳು' 
ಎಂತಲೂ ಮಳೆಗೆ, "ಭೂಮಿಯ ಮೇಲೆ ಸುರಿ' 
ಎಂತಲೂ ಆಜ್ಞಾಪಿಸುವನು. 

7 ದೇವರು ತನ್ನ ಕಾರ್ಯವನ್ನು ಎಲ್ಲರೂ ತಿಳಿದು 
ಕೊಳ್ಳಬೇಕೆಂದು ಪ್ರತಿಯೊಬ್ಬರನ್ನು ಮನೆಯೊಳಗೆ 
ಕೂಡಿಹಾಕುತ್ತಾನೆ ,* 

* ಪ್ರಾಣಿಗಳು ಓಡಿಹೋಗಿ ತಮ್ಮ ಗುಹೆಗಳಲ್ಲಿ 
ಸೇರಿಕೊಳ್ಳುತ್ತವೆ. 

೨ ದಕ್ಷಿಣ ದಿಕ್ಕಿನಿಂದ ತಂಗಾಳಿಯೂ ಉತ್ತರ ದಿಕ್ಕಿ 

ನಿಂದ ಚಳಿಗಾಳಿಯೂ ಬರುತ್ತವೆ. 

ದೇವರ ಉಸಿರು ನೀರನ್ನು ಮಂಜನ್ನಾಗಿ ಮಾಡಿ 

ಸಾಗರಗಳನ್ನು ಹೆಪ್ಪುಗಟ್ಟಿಸುವುದು. 

ದೇವರು ಮೋಡಗಳಲ್ಲಿ ನೀರು ತುಂಬಿಸುವನು. 

ಆತನು ತನ್ನ ಮಿಂಚನ್ನು ಮೋಡಗಳಲ್ಲೆಲ್ಲಾ ಹರಡು 

ವನು. 

ಭೂಮಂಡಲದಲ್ಲೆಲ್ಲಾ ಚಲಿಸಲು ದೇವರು ಮೋಡ 

ಗಳಿಗೆ ಆಜ್ಞಾಪಿಸುವನು. ಮೋಡಗಳು ಆತನ ಆಜ್ಞೆಗ 

ನುಸಾರವಾಗಿ ಮಾಡುತ್ತವೆ. 

ದೇವರು ಜನರನ್ನು ದಂಡಿಸುವುದಕ್ಕಾಗಲೀ 

ನೀರನ್ನು ಒದಗಿಸುವ ಮೂಲಕ ತನ್ನ ನಿರಂತರ 

ಪ್ರೀತಿಯನ್ನು ತೋರಿಸುವುದಕ್ಕಾಗಲೀ ಮೋಡ 
ಗಳನ್ನು ಬರಮಾಹುವನು. 

1" ಯೋಬನೇ, ಒಂದು ನಿಮಿಷ ಮೌನವಾಗಿದ್ದು 
ಕೇಳು. ದೇವರ ಅದ್ಬುತಕಾರ್ಯಗಳ ಬಗ್ಗೆ ಮೌನ 
ವಾಗಿದ್ದು ಆಲೋಚಿಸು. 

15 ಯೋಬನೇ, ದೇವರು ಮೋಡಗಳನ್ನು ಹೇಗೆ 
ಹತೋಟಿಯಲ್ಲಿಡುತ್ತಾನೆಂಬುದು ನಿನಗೆ ಗೊತ್ತಿ 
ದೆಯೋ? ದೇವರು ಸಿಡಿಲನ್ನು ಹೇಗೆ ಹೊಳೆಯ 
ಮಾಡುತ್ತಾನೆಂಬುದು ನಿನಗೆ ಗೊತ್ತಿದೆಯೋ? 

16 ಆಕಾಶದಲ್ಲಿ ಮೋಡಗಳು ಹೇಗೆ ತೂಗಾಡುತ್ತಿವೆ 
ಎಂಬುದು ನಿನಗೆ ಗೊತ್ತಿದೆಯೋ? ದೇವರ 
ಆಶ್ಚರ್ಯಕಾರ್ಯಗಳಲ್ಲಿ ಮೋಡಗಳು ಒಂದು 
ಉದಾಹರಣೆಯಷ್ಟೇ. ಅವುಗಳ ಬಗ್ಗೆ ದೇವರಿಗೆ 
ಸಂಪೂರ್ಣವಾಗಿ ತಿಳಿದಿದೆ. 

1? ಯೋಬನೇ, ನಿನಗೆ ಇವುಗಳ ಬಗ್ಗೆ ಗೊತ್ತಿಲ್ಲ. ದಕ್ಷಿಣ 
ದಿಕ್ಕಿನ ಬಿಸಿಗಾಳಿಯಿಂದ ಭೂಮಿಯು ಸ್ತಬ್ಧವಾ 





ಅ 





[ು 





ಲು 





ಮನೆಯೊಳಗೆ ಕೂಡಿಹಾಕುತ್ತಾನೆ ಪ್ರಕೃತಿಯ ವಿಕೋಪಕ್ಕೆ ಒಳಗಾಗಿ 
ದೇವರಿಂದ ಮನೆಯೊಳಗೆ ಬಂಧಿತರಾದ ಜನರು, ದೇವರ ಕೈಕೆಲಸವನ್ನು 
ಮನವರಿಕೆ ಮಾಡಿಕೊಳ್ಳುವರು. 


ಯೋಬನು37:18-38:15 


ದಾಗ, ನೀನು ಬೆವತು ಬಟ್ಟೆಗಳು ಒದ್ದೆಯಾಗು 
ವುದಷ್ಟೇ ನಿನಗೆ ತಿಳಿದಿದೆ. 
ಯೋಬನೇ, ಆಕಾಶವನ್ನು ಹರಡುವುದಕ್ಕಾಗಲೀ 
ಅದಕ್ಕೆ ಕಂಚಿನ ದರ್ಪಣದಂತೆ ಮೆರಗು ನೀಡುವು 
ದಕ್ಕಾಗಲೀ ನೀನು ದೇವರಿಗೆ ಸಹಾಯಮಾಡ 
ಬಲ್ಲೆಯಾ? 

""ಯೋಬನೇ, ನಾವು ದೇವರಿಗೆ ಹೇಳ ಬೇಕಾದು 
ದನ್ನು ನಮಗೆ ತಿಳಿಸು! ನಮಗೆ ಸಾಕಷ್ಟು ಗೊತ್ತಿಲ್ಲ 
ದಿರುವುದರಿಂದ ಏನು ಹೇಳಬೇಕೊ ನಮಗೆ 
ತಿಳಿಯದು. 
ನಾನು ದೇವರಿಗೆ, ನಿನ್ನೊಂದಿಗೆ ಮಾತಾಡಬೇಕಾ 
ಗಿದೆ ಎಂದು ಹೇಳಲಾರೆ. ಯಾಕಂದರೆ ಅದು 
ನಾಶನವನ್ನೇ ಕೇಳಿಕೊಂಡಂತಾಗುವುದು. 
ಯಾವನೂ ಪ್ರಕಾಶಮಾನವಾದ ಸೂರ್ಯನನ್ನು 
ನೋಡಲಾರನು. ಗಾಳಿಯು ಮೋಡಗಳನ್ನು 
ಬಡಿದುಕೊಂಡು ಹೋದ ಮೇಲೆ ಆಕಾಶದಲ್ಲಿ 
ಸೂರ್ಯನು ಬಹು ಪ್ರಕಾಶಮಾನವಾಗಿ ಹೊಳೆ 
ಯುತ್ತಿರುವನು. 
ದೇವರ ಹೊನ್ನಿನ ಮಹಿಮೆಯು ಪವಿತ್ರ ಪರ್ವತ 
ದಿಂದ ಹೊಳೆಯುವುದು. ದೇವರ ಸುತ್ತಲೂ 
ಪ್ರಕಾಶಮಾನವಾದ ಬೆಳಕು ಸುತ್ತುವರಿದಿದೆ. 

""ಸರ್ವಶಕ್ತನಾದ ದೇವರು ಮಹೋನ್ನತನೇ ಸರಿ! 
ನಾವು ಆತನನ್ನು ಅರ್ಥಮಾಡಿಕೊಳ್ಳಲು ನಮಗೆ 
ಸಾಧ್ಯವಿಲ್ಲ. ದೇವರು ಮಹಾ ಬಲಿಷ್ಠನಾಗಿದ್ದರೂ 
ನಮಗೆ ಒಳ್ಳೆಯವನೂ ನ್ಯಾಯವಂತನೂ 
ಆಗಿದ್ದಾನೆ. ಆತನು ನಮ್ಮನ್ನು ಹಿಂಸಿಸಲು ಇಷ್ಟ 
ಪಡುವುದಿಲ್ಲ. 
ಆದಕಾರಣವೇ ಜನರು ದೇವರಲ್ಲಿ ಭಯಭಕ್ಷಿ 
ಯಿಂದಿರುವರು. ದೇವರಾದರೋ ತಮ್ಮನ್ನು 
ಜ್ಞಾನಿಗಳೆಂದು ಭಾವಿಸಿಕೊಂಡಿರುವ ಗರ್ವಿಷ್ಠರನ್ನು 
ಗೌರವಿಸುವುದಿಲ್ಲ.'' 





2 


ಅ 


21 


22 


23 


2: 


ಹತ 


ಯೋಬನಿಗೆ ದೇವರ ಉತ್ತರ 
ಡಿ 8 ಆಗ ಯೆಹೋವನು ಬಿರುಗಾಳಿಯೊಳಗಿಂದ 
ಯೋಬನಿಗೆ ಪ್ರತ್ಯುತ್ತರವಾಗಿ ಇಂತೆಂದನು; 
§ ""ನನ್ನ ಉದ್ದೇಶಗಳನ್ನು ಮೂರ್ಬತನದ ಮಾತು 
ಗಳಿಂದ ಗಲಿಬಿಲಿಗೊಳಿಸುತ್ತಿರುವ ಈ ಮನುಷ್ಯನು 
ಯಾರು?'' 
3 ಯೋಬನೇ, ಪುರುಷನಂತೆ ಬಲಿಷ್ಠನಾಗಿರು. ನಾನು 
ನಿನಗೆ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧ 
ನಾಗು. 


706 


""ಯೋಬನೇ, ನಾನು ಭೂಮಿಗೆ ಅಸ್ತಿವಾರ ಹಾಕಿ 


ದಾಗ ನೀನು ಎಲ್ಲಿದ್ದೆ? ನೀನು ಬಹು ಜಾಣ 
ನಾಗಿದ್ದರೆ ನನಗೆ ಉತ್ತರಕೊಡು. 

ಯೋಬನೇ, ಭೂಮಿಯ ಅಳತೆಗಳನ್ನು ಯಾರು 
ನಿರ್ಧರಿಸಿದರು? ನಿನಗೆ ಅದು ತಿಳಿದದೆ. 
ಭೂಮಿಯ ಅಳತೆಯನ್ನು ನೂಲುಗುಂಡಿನಿಂದ 
ಅಳೆದವರು ಯಾರು? 

ಭೂಮಿಯ ಆಧಾರಸ್ತಂಭಗಳು ಯಾವುದರ 
ಮೇಲೆ ನೆಲೆಗೊಂಡಿವಿ.? ಭೂಮಿಯ ಅಸ್ತಿವಾರಕ್ಕೆ 
ಮೊದಲ ಕಲ್ಲನ್ನು ಹಾಕಿದವರು ಯಾರು? 

ಅದು ಸಂಭವಿಸಿದಾಗ, ಮುಂಜಾನೆಯ ನಕ್ಟತ್ರಗಳು 
ಒಟ್ಟಾಗಿ ಹಾಡಿದವು; ದೇವದೂತರುಗಳು ಆನಂದ 
ಘೋಷ ಮಾಡಿದರು! 

""ಯೋಬನೇ, ಭೂಮಿಯ ಗರ್ಭದೊಳಗಿಂದ 
ನುಗ್ಗಿಬರುವ ಸಮುದ್ರದ ನೀರನ್ನು ನಿಲ್ಲಿಸುವುದ 
ಕ್ಕಾಗಿ ಬಾಗಿಲುಗಳನ್ನು ಮುಚ್ಚಿದವರು ಯಾರು? 
ಆ ಸಮಯದಲ್ಲಿ ನಾನು ಸಮುದ್ರವನ್ನು ಮೋಡ 
ಗಳಿಂದ ಮುಚ್ಚಿ ಕಾರ್ಗತ್ತಲ್ಲನ್ನು ಸುತ್ತು ಬಟ್ಟೆಯಂತೆ 
ಸುತ್ತಿದೆನು. 

ನಾನು ಸಮುದ್ರಕ್ಕೆ ಮೇರೆಯನ್ನು ನಿಗದಿಪಡಿಸಿ ಕದ 
ಹಾಕಿದ ಬಾಗಿಲುಗಳ ಹಿಂಭಾಗದಲ್ಲಿ ಟ್ವಿನು. 

ನಾನು ಸಮುದ್ರಕ್ಕೆ, "ನೀನು ಇಲ್ಲಿಯವರೆಗೆ ಬರ 
ಬಹುದು, ಆದರೆ ಇದಕ್ಕಿಂತ ಹೆಚ್ಚಿಗೆ ಬರಕೂಡದು. 
ನಿನ್ನ ಹೆಮ್ಮೆಯ ಅಲೆಗಳು ಇಲ್ಲೇ ನಿಲ್ಲಬೇಕು' 
ಎಂದು ಹೇಳಿದೆನು. 

""ಯೋಬನೇ, ನಿನ್ನ ಜೀವಮಾನದಲ್ಲಿ ಎಂದಾ 
ದರೂ ಮುಂಜಾನೆಗಾಗಲೀ ಹಗಲಿಲಾಗಲೀ 
ಆರಂಭವಾಗೆಂದು ಆಜ್ಜಾಪಿಸಿರುವಿಯಾ? 
ಯೋಬನೇ, ದುಷ್ಟರನ್ನು ಅವರು ಅಡಗಿಕೊಂಡಿ 
ರುವ ಸ್ಥಳಗಳಲ್ಲಿ ಹಿಡಿದು ನಡುಗಿಸಬೇಕೆಂದು 
ನೀನು ಮುಂಜಾನೆಯ ಬೆಳಕಿಗೆ ಎಂದಾದರೂ 
ಆಜ್ಞಾಪಿಸಿರುವಿಯಾ? 

ಮುಂಜಾನೆಯ ಬೆಳಕು ಬೆಟ್ಟಗಳನ್ನೂ ಕಣಿವೆ 
ಗಳನ್ನೂ ಸ್ಪಷ್ಟವಾಗಿ ಕಾಣಮಾಡುತ್ತವೆ. ಹಗಲು 
ಬೆಳಕು ಭೂಮಿಗೆ ಬಂದಾಗ ಆ ಸ್ಥಳಗಳ ರೂಪಗಳು 
ಮೇಲಂಗಿಯ ನೆರಿಗೆಗಳಂತೆ ಎದ್ದುಕಾಣುತ್ತವೆ. ಆ 
ಸ್ಥಳಗಳು ಮುದ್ರೆಯೊತ್ತಿದ ಜೀಡಿಮಣ್ಣಿನಂತೆ 
ರೂಪುಗೊಳ್ಳುತ್ತವೆ. 

ದುಷ್ಟರು ಹಗಲುಬೆಳಕನ್ನು ಇಷ್ಟಪಡುವುದಿಲ್ಲ. 
ಅದು ಪ್ರಕಾಶಮಾನವಾಗಿ ಹೊಳೆಯುವಾಗ, 
ದುಷ್ಕತ್ಯಗಳನ್ನು ಮಾಡದಂತೆ ಅದು ಅವರನ್ನು 
ತಡೆಯುತ್ತದೆ. 





16" ಯೋಬನೇ, ಸಮುದ್ರವು ಆರಂಭವಾಗುವ 
ಅತ್ಯಂತ ಆಳವಾದ ಭಾಗಗಳಿಗೆ ನೀನು ಎಂದಾ 
ದರೂ ಹೋಗಿರುವಿಯಾ? ಸಾಗರದ ತಳದ 
ಮೇಲೆ ನೀನು ಎಂದಾದರೂ ನಡೆದಿರುವಿಯಾ? 

17 ಯೋಬನೇ, ಪಾತಾಳದ ದ್ವಾರಗಳನ್ನಾಗಲೀ 
ಘೋರಾಂಧಕಾರದ ಬಾಗಿಲುಗಳನ್ನಾಗಲೀ ನೀನು 
ಎಂದಾದರೂ ನೋಡಿರುವಿಯಾ? 

18 ಯೋಬನೇ, ಭೂಮಿಯ ವಿಶಾಲತೆಯನ್ನು ನೋಡಿ 
ರುವಿಯಾ? ನೀನು ನಿಜವಾಗಿಯೂ ಅರ್ಥಮಾಡಿ 
ಕೊಳ್ಳುವಿಯಾ? ನಿನಗೆ ಇದೆಲ್ಲಾ ತಿಳಿದಿದ್ದರೆ, ನನಗೆ 
ಹೇಳು. 

9""ಯೋಬನೇ, ಬೆಳಕು ಎಲ್ಲಿಂದ ಬರುತ್ತದೆ? 
ಕತ್ತಲೆಯು ಎಲ್ಲಿಂದ ಬರುತ್ತದೆ? 

2 ಯೋಬನೇ, ಬೆಳಕನ್ನೂ ಕತ್ತಲೆಯನ್ನೂ ಅವುಗಳ 
ಉಗಮ ಸ್ಥಳಕ್ಕೆ ತೆಗೆದುಕೊಂಡು ಹೋಗ 
ಬಲ್ಲೆಯಾ? ಅಲ್ಲಿಗೆ ಹೋಗುವ ಮಾರ್ಗ ನಿನಗೆ 
ಗೊತ್ತಿದೆಯೋ? 

2! ಯೋಬನೇ, ಇವು ನಿನಗೆ ತಿಳಿದಿವೆ. ಯಾಕಂದರೆ 
ನೀನು ಬಹು ವೃದ್ಧನೂ ಜ್ಞಾನಿಯೂ ಆಗಿರುವೆ. 
ನಾನು ಅವುಗಳನ್ನು ನಿರ್ಮಿಸಿದಾಗ ನೀನು ಅಲ್ಲಿ 
ವಾಸವಾಗಿರಲಿಲ್ಲವೇ? 

22""ಯೋಬನೇ, ನಾನು ಹಿಮವನ್ನೂ ಆಲಿಕಲ್ಲನ್ನೂ 
ಇಟ್ಟಿರುವ ಉಗ್ರಾಣಗಳೊಳಗೆ ನೀನು ಎಂದಾ 
ದರೂ ಹೋಗಿರುವಿಯಾ? 

3 ಇಕ್ಕಟ್ಟಿನ ಕಾಲಕ್ಕಾಗಿಯೂ ಯುದ್ಧ ಕದನಗಳ ಕಾಲ 
ಕ್ಕಾಗಿಯೂ ನಾನು ಅವುಗಳನ್ನು ಕೂಡಿಸಿ ಟಿದ್ದೇನೆ. 

24 ಯೋಬನೇ, ಸೂರ್ಯನು ಹೊರಟ ಸ್ಥಳಕ್ಕೂ 
ಪೂರ್ವದಿಕ್ಕಿನ ಗಾಳಿಯು ಭೂಮಿಯ ಮೇಲೆಲ್ಲಾ 
ಬೀಸುವುದಕ್ಕಾಗಿ ಹೊರಟು ಬರುವ ಸ್ಥಳಕ್ಕೂ 
ನೀನು ಎಂದಾದರೂ ಹೋಗಿರುವಿಯಾ? 

23 ಯೋಬನೇ, ದೊಡ್ಡ ಮಳೆಗಾಗಿ ಆಕಾಶದಲ್ಲಿ ಅಗೆದು 
ಸುರಂಗಮಾಡಿದವರು ಯಾರು? ಗುಡುಗು 
ಮಿಂಚಿನ ಮಳೆಗೆ ಹಾದಿಯನ್ನು ಮಾಡಿದವರು 
ಯಾರು? 

26-27 ಯೋಬನೇ, ಯಾರೂ ವಾಸಿಸದಿರುವ ಸ್ಥಳದಲ್ಲಿ 
ನೀರು ಇರುವಂತೆಯೂ ಆ ನೀರು ಬರಿದಾದ ಸ್ಥಳ 
ವನ್ನು ತೃಪ್ತಿಪಡಿಸಿ ಬಹಳ ಹುಲ್ಲಿನಿಂದ ಅದನ್ನು 
ಹಸರುಗೊಳಿಸುವಂತೆಯೂ ಇವುಗಳನ್ನೆಲ್ಲಾ 
ಮಾಡಿದವರು ಯಾರು? 

2 ಯೋಬನೇ ಮಳೆಗೆ ತಂದೆಯಿರುವನೇ? ಇಬ್ಬ 
ನಿಯ ಹನಿಗಳನ್ನು ಸಲಹಿದವರು ಯಾರು? 

29 ಯೋಬನೇ, ಮಂಜಿನ ತಾಯಿಯು ಯಾರು? 


707 


ಯೋಬನು 38:16-39:1 


3 ನೀರು ಕಲ್ಲಿನಂತೆ ಗಟ್ಟಿಯಾದಾಗ, ಸಾಗರಗಳ 
ಮೇಲ್ಭಾಗವು ಹೆಪ್ಪುಗಟ್ಟಿದಾಗ ಆಕಾಶದ ಹಿಮಕ್ಕೆ 
ಜನನ ಕೊಡುವವರು ಯಾರು? 

3!" ಯೋಬನೇ, ಪ್ಲೆಅಡ್ಸ್‌ ಎಂಬ ನಕ್ಷತ್ರಗುಂಪನ್ನು 
ನೀನು ಕಟ್ಟಬಲ್ಲೆಯಾ? ನೀನು ಒರೈಅನ್‌ ನಕ್ಷತ್ರ 

ಗುಂಪಿನ ನಡುಪಟ್ಟಿಯನ್ನು ಬಿಚ್ಚಬಲ್ಲೆಯಾ? 

32 ಯೋಬನೇ, ನೀನು ಸಮಯಕ್ಕೆ ಸರಿಯಾಗಿ ನಕ್ಷತ್ರ 
ರಾಶಿಗಳನ್ನು ಬರಮಾಡಬಲ್ಲೆಯಾ? ನೀನು ಬೇರ್‌ 

ನಕ್ಷತ್ರ ಗುಂಪನ್ನು ಅದರ ಮರಿಗಳೊಂದಿಗೆ ನಡೆಸ 
ಬಲ್ಲೆಯಾ? 

3: ಯೋಬನೇ, ಆಕಾಶವನ್ನು ಆಳುವ ನಿಯಮಗಳು 
ನಿನಗೆ ಗೊತ್ತಿವೆಯೋ? ಅವುಗಳ ಆಳ್ವಿಕೆಯನ್ನು 
ನೀನು. ಬೂಮಿಯ ಮೇಲೆ ಆರಂಭಿಸ 
ಬಲ್ಲೆಯಾ? 

3" ಯೋಬನೇ, ನೀನು ಮೋಡಗಳಿಗೆ ಮಹಾಧ್ವನಿ 
ಯಿಂದ ಆಜ್ಞಾಪಿಸಿ ಅವು ನಿನ್ನನ್ನು ದೊಡ್ಡ ಮಳೆ 
ಯಿಂದ ಆವರಿಸಿಕೊಳ್ಳುವಂತೆ ಮಾಡ ಬಲ್ಲೆಯಾ? 

33 ಯೋಬನೇ, ನೀನು ಸಿಡಿಲಿಗೆ ಆಜ್ಞಾಪಿಸ 
ಬಲ್ಲೆಯಾ? ಅದು ನಿನ್ನ ಬಳಿಗೆ ಬಂದು, 
"ಇಗೋ ಬಂದಿದ್ದೇನೆ; ತಮಗೇನಾಗಬೇಕು?' 
ಎನ್ನುವುದೇ? 

36 "ಯೋಬನೇ, ಮನುಷ್ಯರನ್ನು ಜ್ಞಾನಿಗಳನ್ನಾಗಿ 
ಮಾಡುವವರು ಯಾರು? ಅವರ ಅಂತರಾಳದಲ್ಲಿ 
ಜ್ಞಾನವನ್ನು ಇಡುವವರು ಯಾರು? 

ಸ ಮೋಡಗಳನ್ನು ಲೆಕ್ಕಿಸಿ ಮಳೆ ಸುರಿಸಲು ಅವು 
ಗಳನ್ನು ಮೊಗಚಿಹಾಕಿ 

ಚಿ ಧೂಳನ್ನು ಮಣ್ಣನ್ನಾಗಿಯೂ ಹೆಂಟೆಗಳು ಒಂದ 
ಕ್ಕೊಂದು ಅಂಟಿಕೊಳ್ಳುವಂತೆಯೂ ಮಾಡುವ 
ಜ್ಞಾನಿಯು ಯಾರು? 

3-ಯೋಬನೇ, ಹೆಣ್ಣುಸಿಂಹಕ್ಕೆ ನೀನು ಆಹಾರವನ್ನು 
ಹುಡುಕುವೆಯಾ? ಗವಿಗಳಲ್ಲಿ ಮಲಗಿಕೊಂಡಿ 
ರುವ ಸಿಂಹಗಳಿಗೂ ಪೊದೆಯಲ್ಲಿ ಹೊಂಚು 
ಹಾಕುತ್ತಿರುವ ಪ್ರಾಯದ ಸಿಂಹಗಳಿಗೂ ನೀನು 
ಉಣಿಸಬಲ್ಲೆಯಾ? 

“1 ಕಾಗೆಗಳು ಆಹಾರವಿಲ್ಲದೆ ಅಲೆದಾಹುತ್ತಿರಲು 
ಅವುಗಳ ಮರಿಗಳು ದೇವರಿಗೆ ಮೊರೆಯಿಡುವಾಗ 
ಅವುಗಳಿಗೆ ಆಹಾರವನ್ನು ಒದಗಿಸುವವರು 
ಯಾರು? 

3 ""ಯೋಬನೇ, ಬೆಟ್ಟದ ಆಡುಗಳು 

ಯಾವಾಗ ಹುಟ್ಟುತ್ತವೆ ಎಂಬುದು ನಿನಗೆ 
ಗೊತ್ತಿದೆಯೋ? ತಾಯಿ ಜಿಂಕೆಯು ಮರಿ ಈಯು 
ವಾಗ ನೀನು ಸಹಾಯ ಮಾಡಬಲ್ಲೆಯಾ? 


ಯೋಬನು 39:2-25 


ಶಿ ಬೆಟ್ಟದ ಮೇಕೆಯೂ ಜಿಂಕೆಯೂ ತಮ್ಮ ಮರಿ 
ಗಳನ್ನು ಹೊಟ್ಟೆಯಲ್ಲಿ ಎಷ್ಟು ತಿಂಗಳವರೆಗೆ ಹೊತ್ತು 
ಕೊಂಡಿರುತ್ತವೆ ಎಂಬುದು ನಿನಗೆ ಗೊತ್ತಿದೆಯೋ? 
ಅವುಗಳು ಹುಟ್ಟುವುದಕ್ಕೆ ಸರಿ ಯಾದ ಸಮಯ 
ಯಾವುದೆಂದು ನಿನಗೆ ಗೊತ್ತಿದೆಯೋ? 

3 ಅವು ಬಗ್ಗಿಕೊಂಡು ಮರಿಗಳನ್ನು ಈಯುತ್ತವೆ; 
ಬಳಿಕ ಅವುಗಳ ಪ್ರಸವವೇದನೆ ಕೊನೆಗೊಳ್ಳುತ್ತದೆ. 

4 ಬೆಟ್ಟದ ಮೇಕೆ ಮರಿಗಳೂ ಜಿಂಕೆಯ ಮರಿಗಳೂ 
ಬಯಲುಗಳಲ್ಲಿ ಪುಷ್ಟಿಯಾಗಿ ಬೆಳೆಯುತ್ತವೆ. ಬಳಿಕ 
ಅವು ತಮ್ಮ ತಾಯಂದಿರನ್ನು ಬಿಟ್ಟುಹೋಗುತ್ತವೆ; 
ಹಿಂತಿರುಗಿ ಬರುವುದೇ ಇಲ್ಲ. 

5 " ಯೋಬನೇ, ಸ್ವತಂತ್ರವಾಗಿರುವಂತೆ ಕಾಡುಕತ್ತೆ 
ಗಳನ್ನು ಕಳುಹಿಸಿದವರು ಯಾರು? ಅವುಗಳ ಹಗ್ಗ 
ಗಳನ್ನು ಬಿಚ್ಚಿ, ಅವುಗಳನ್ನು ಬಿಟ್ಟುಬಿಟ್ಟವರು 
ಯಾರು? 


6 ಕಾಹುಕತ್ತೆಗೆ ಅಡವಿಯನ್ನು ಮನೆಯನ್ನಾಗಿ ಕೊಟ್ಟ 
ವನೇ ನಾನು. ಅವುಗಳಿಗೆ ಉಪ್ಪುಭೂಮಿಯನ್ನು 
ವಾಸಿಸುವ ಸ್ಥಳವನ್ನಾಗಿ ಕೊಟ್ಟವನೇ ನಾನು. 

7 ಕಾಡುಕತ್ತೆಯು ಗದ್ದಲವಿರುವ ಊರುಗಳ ಸಮೀ 
ಪಕ್ಕೂ ಹೋಗುವುದಿಲ್ಲ, ಯಾರೂ ಅವುಗಳನ್ನು 
ಪಳಗಿಸಿ ದುಡಿಸುವುದಿಲ್ಲ. 

* ಕಾಡುಕತ್ತೆಗಳು ಬೆಟ್ಟಗಳಲ್ಲಿ ವಾಸಿಸುತ್ತವೆ. ಹಸಿರಾದ 
ಏನನ್ನಾದರೂ ತಿನ್ನುವುದಕ್ಕೆ ಅವು ಅಲ್ಲಿಯೇ 
ಹುಡುಕುತ್ತವೆ. 

9 ಯೋಬನೇ, ಕಾಡುಕೋಣಕ್ಕೆ ಮೂಗುದಾರವನ್ನು 
ಕಟ್ಟಿ ನಿನ್ನ ಹೊಲವನ್ನು ಉಳುವಂತೆ ಮಾಡ 
ಬಲ್ಲೆಯಾ? ತಗ್ಗುಭೂಮಿಯಲ್ಲಿ ಕುಂಟೆ 
ಹೊಡೆಯಬಲ್ಲೆಯಾ? 

10 ಕಾಡುಕೋಣವನ್ನು ಹಗ್ಗದಿಂದ ಕಟ್ಟಿ ಭೂಮಿ 
ಯನ್ನು ಉಳುಮೆ ಮಾಡಬಲ್ಲೆಯಾ? ಆದು 
ತಗ್ಗುಗಳಲ್ಲಿ ನಿನ್ನನ್ನು ಹಿಂಬಾಲಿಸಿ ಕುಂಟೆ 
ಎಳೆಯುವುದೋ? 

ಟ್ರ ನಿನ್ನ ಬೇಸಾಯಕ್ಕೆ ಕಾಡುಕೋಣದ ಶಕ್ತಿಯನ್ನು 
ಅವಲಂಭಿಸಿಕೊಳ್ಳಬಲ್ಲೆಯಾ? ಪ್ರಯಾಸದ ಕೆಲಸ 
ವನ್ನು ಅದು ಮಾಡಬೇಕೆಂದು ಅಪೇಶ್ಟಿಸುವೆಯಾ? 

12 ಅದು ನಿನ್ನ ಬೆಳೆಯನ್ನು ಕೂಡಿಸಿ, ನಿನ್ನ ಕಣಕ್ಕೆ 
ಹೊತ್ತುಕೊಂಡು ಬರುವುದೆಂದು ಭರವಸ 
ವಿಡುವಿಯಾ? 

134 ಉಷ್ಟ್ರಪಕ್ಚಿಯು ಸಂತೋಷದಿಂದ ತನ್ನ ರೆಕ್ಕೆಗಳನ್ನು 
ಬಡಿದಾಡುವುದು. ಆದರೆ ಅದರ ರೆಕ್ಕೆಗಳು ಕೊಕ್ಕ 
ರೆಯ ರೆಕ್ಕೆಗಳಿಗೆ ಸರಿಹೋಲುವುದಿಲ್ಲ. 





708 


4 ಉಷ್ಟಪಕ್ಸಿಯು ನೆಲದ ಮೇಲೆ ಮೊಟ್ಟೆಗಳನ್ನು 
ಇಡುತ್ತದೆ; ಮೊಟ್ಟೆಗಳು ಮರಳಿನಲ್ಲಿ ಕಾವು 
ಪಡೆಯುತ್ತವೆ. 

ಆ ಮೊಟ್ಟೆಗಳನ್ನು ಮನುಷ್ಯರಾಗಲೀ ಪ್ರಾಣಿಗಳಾ 
ಗಲೀ ತುಳಿಯಬಹುದೆಂಬುದನ್ನು ಆ ಉಷ್ಟ್ರ 
ಪಕ್ಚಿಯು ಮರೆತುಬಿಡುತ್ತದೆ. 


ಆ 





2 


೦ 


ಉಷ್ಣ ಪಕ್ಷಿಯು ತನ್ನ ಮರಿಗಳನ್ನು ಕಡೆಗಣಿಸಿ ತನ್ನ 
ಲ) ಉಲಿ [8 ಯ [3 
ಮರಿಗಳಲ್ಲವೆಂಬಂತೆ ವರ್ತಿಸುತ್ತದೆ; ಮರಿಗಳು 
ಸತ್ತುಹೋದರೆ ತನ್ನ ಪ್ರಯಾಸವು ವ್ಯರ್ಥವಾಯಿ 
ತೆಂಬ ಚಿಂತೆಯೂ ಅದಕ್ಕಿಲ್ಲ. 


17 ಯಾಕಂದರೆ ನಾನು ಉಷ್ಟ್ರಪಕ್ಚಿಗೆ ಜ್ಞಾನವನ್ನು 


ಕೊಡಲಿಲ್ಲ. ಉಷ್ಟ್ರಪಕ್ಟಿಯು ಮೂಢಪಕ್ಕಿಯಾಗಿದೆ, 
ಅದನ್ನು ಆ ರೀತಿ ನಿರ್ಮಿಸಿದವನು ನಾನೇ. 


18 ಆದರೆ ಉಷ್ಣಪಕಿಯು ಓಡಲು ಎದ್ದೇಳುವಾಗ, 
ಲ/ “ಬ. ದ 


ಕುದುರೆಯನ್ನೂ ಅದರ ಸವಾರನನ್ನೂ ಕಂಡು 
ನಗುತ್ತದೆ, ಅದು ಕುದುರೆಗಿಂತಲೂ ವೇಗವಾಗಿ 
ಓಡಬಲ್ಲದು. 


1°" ಯೋಬನೇ, ನೀನು ಕುದುರೆಗೆ ಶಕ್ತಿಯನ್ನು 


ಕೊಟ್ಟೆಯಾ? ಅದರ ಕೊರಳಿನ ಮೇಲಿನ ಕೇಸ 
ರವನ್ನು* ಕೊಟ್ಟೆಯಾ? 


20 ಮಿಹತೆಯು ಕುಪ್ಪಳಿಸುವಂತೆ ನೀನು ಕುದುರೆ 


ಯನ್ನೂ ಕುಪ್ಪಳಿಸಬಲ್ಲೆಯಾ? ಅದರ ಗಟ್ಟಿಯಾದ 
ಕೆನೆತ್‌ ಜನರನ್ನು ಭಯಗೊಳಿಸುತ್ತದೆ. 
ಕುದುರೆಯು ತನಗಿರುವ ಬಹು ಬಲದಲ್ಲಿ 
ಸಂತೋಷಪಡುತ್ತದೆ; ತನ್ನ ಪಾದದಿಂದ ನೆಲವನ್ನು 
ಕೆರೆಯುತ್ತದೆ. ಯುದ್ಧಕ್ಕೆ ವೇಗವಾಗಿ ಓಡುತ್ತಾ 
ಹೋಗುವುದು. 


2 ಕುದುರೆಯು ಭಯವನ್ನು ಕಂಡು ನಗುವುದು. 


ಆದಕ್ಕೆ ಭಯವಿಲ್ಲ! ಅದು ಯುದ್ಧದಿಂದ ಓಡಿ 
ಹೋಗುವುದಿಲ್ಲ 


ಚ ಕುದುರೆಯ ಪಾರ್ಶ್ವದಲ್ಲಿ ಬತ್ತಳಿಕೆಯು ಅಲು 


ಗಾಡುವುದು. ಕುದುರೆಸವಾರನು ಕೊಂಡೊಯ್ಯು 
ತ್ತಿರುವ ಬರ್ಜಿ ಮತ್ತು ಆಯುಧಗಳು ಸೂರ್ಯನ 
ಬೆಳಕಿನಲ್ಲಿ ಹೊಳೆಯುತ್ತವೆ. 


2 ಕುದುರೆಯು ಬಹು ಉತ್ಪಕತೆಯಿಂದಿರುತ್ತದೆ! ಅದು 


ನೆಲದ ಮೇಲೆ ವೇಗವಾಗಿ ಓಡುವುದು. ಅದು 
ತೂತ್ತೂರಿಯ ದ್ವನಿಯನ್ನು ಕೇಳಿದರೂ ನಿಲ್ಲದು. 


ತುತ್ತೂರಿಯ ಧ್ವನಿಗೆ ಕುದುರೆಯು, ""ಆಹಾ!'' 


ಎಂದು ಹೇಳುತ್ತದೆ. ಅದು ದೂರದಿಂದಲೇ 





ಕೇಸರ ಕುದುರೆಯ ಕುತ್ತಿಗೆ ಮೇಲಿರುವ ಕೂದಲು. 
ಕೆನೆತ ಕುದುರೆ ಮಾಡುವ ದ್ವನಿ, 


ಯುದ್ಧವನ್ನು ಮೂಸಿನೋಡಿ ತಿಳಿಯುವುದು. 
ಸೇನಾಧಿಪತಿಗಳು ಗಟ್ಟಿಯಾಗಿ ಅಪ್ಪಣೆಕೊಡು 
ವುದನ್ನೂ ಯುದ್ಧದ ಎಲ್ಲಾ ಕೂಗಾಟವನ್ನೂ ಅದು 
ಕೇಳಿಸಿಕೊಳ್ಳುತ್ತದೆ. 

26" ಯೋಬನೇ, ತನ್ನ ರೆಕ್ಕೆಗಳನ್ನು ಚಾಚಿಕೊಂಡು 
ದಕ್ಷಿಣದ ಕಡೆಗೆ ಹಾರುವ ಗಿಡುಗಕ್ಕೆ ನೀನು 
ಹಾರುವುದನ್ನು ಕಲಿಸಿದೆಯೋ? 

27 ನೀನು ಹದ್ದಿಗೆ ಹಾರಿಹೋಗಿ ಎತ್ತರವಾದ ಬೆಟ್ಟಗಳ 
ಮೇಲೆ ಗೂಡನ್ನು ಕಟ್ಟಿಕೊಳ್ಳಲು ಆಜ್ಞಾಪಿಸು 
ವೆಯಾ? 

2 ಹದ್ದು ಕಡಿದಾದ ಬಂಡೆಯ ಮೇಲೆ ವಾಸಿಸುವುದು. 
ಕಡಿದಾದ ಬಂಡೆಯು ಹದ್ದಿನ ದುರ್ಗವಾಗಿದೆ. 
ಹದ್ದು ಆಹಾರಕ್ಕಾಗಿ ತನ್ನ ದುರ್ಗದಿಂದ ನೋಡು 
ತ್ತದೆ. ದೂರದಲ್ಲಿರುವ ಆಹಾರವನ್ನು ಅದು 

ನೋಡಬಲ್ಲದು. 

3 ಹದ್ದಿನ ಮರಿಗಳು ರಕ್ತವನ್ನು ತಿನ್ನುತ್ತವೆ. ಅವು 
ಸತ್ತದೇಹಗಳ ಸುತ್ತಲೂ ಸೇರಿಕೊಳ್ಳುತ್ತವೆ.'' 


ಇದಲ್ಲದೆ ಯೆಹೋವನು ಯೋಬನಿಗೆ, 

40 2""ಸರ್ವಶಕ್ತನಾದ ದೇವರ ವಿರುದ್ಧ ವ್ಯಾಜ್ಯ 
ಹೂಡಿದವನು ಆತನನ್ನು ಸರಿಪಡಿಸಬಲ್ಲನೇ? 
ದೇವರ ಮೇಲೆ ಅಪವಾದ ಹೊರಿಸುವವನು 
ಆತನಿಗೆ ಉತ್ತರ ನೀಡಲಿ'' ಎಂದನು. 

3 ಆಗ ಯೋಬನು ದೇವರಿಗೆ, 

*""ನಾನು ಅಲ್ಪನೇ ಸರಿ! ನಾನು ನಿನಗೆ ಉತ್ತರ 
ಕೊಡಲಾರೆನು! ನನ್ನ ಕೈಯನ್ನು ಬಾಯಿಯ ಮೇಲೆ 
ಇಟ್ಟುಕೊಳ್ಳುತ್ತೇನೆ. 

5 ನಾನು ಒಂದು ಸಲ ಮಾತಾಡಿದ್ದೇನೆ; ಆದರೆ 


709 


ಯೋಬನು 39:26-40:22 


0 ನೀನು ದೇವರಂತಿದ್ದರೆ ಹೆಮ್ಮೆಪಡು! ನೀನು ದೇವ 
ರಂತಿದ್ದರೆ ಘನತೆಯನ್ನೂ ಮಹಿಮೆಯನ್ನೂ ಪಸ್ತ್ರಗ 
ಳಂತೆ ಧರಿಸಿಕೋ. 

ನೀನು ದೇವರಂತಿದ್ದರೆ, ನಿನ್ನ ಕೋಪವನ್ನು ತೋರಿ 

ಗರ್ವಿಷ್ಠರನ್ನು ದಂಡಿಸು; ಅವರನ್ನು ದೀನರನ್ನಾಗಿ 

ಮಾಡು. 

2 ಆ ಗರ್ವಿಷ್ಠರ ಕಡೆಗೆ ನೋಡಿ ಅವರನ್ನು ದೀನರ 
ನ್ನಾಗಿ ಮಾಡು. ದುಷ್ಟರನ್ನು ಅವರು ನಿಂತಿರು 
ವಲ್ಲಿಯೇ ಜಜ್ಜಿಹಾಕು. 
ಗರ್ವಿಷ್ಠರನ್ನೆಲ್ಲಾ ಧೂಳಿನಲ್ಲಿ ಸಮಾಧಿಮಾಡು; 
ಅವರ ದೇಹಗಳನ್ನು ಸುತ್ತಿ ಅವರ ಸಮಾಧಿಗಳೊಳಗೆ 
ಹಾಕು. 
ಯೋಬನೇ, ನೀನು ಇವುಗಳನ್ನೆಲ್ಲಾ ಮಾಡಶಕ್ತ 
ನಾಗಿದ್ದರೆ, ನಿನ್ನನ್ನು ರಕ್ಷಿಸಿಕೊಳ್ಳಬಲ್ಲೆ ಎಂದು 
ನಿನ್ನನ್ನು ಹೊಗಳುವೆನು. 

""ಯೋಬನೇ, ಬೆಹೇಮೋತನ್ನು* ನೋಡು. 
ಅದನ್ನು ನಿರ್ಮಿಸಿದವನು ನಾನೇ; ನಿನ್ನನ್ನು 
ನಿರ್ಮಿಸಿದವನೂ ನಾನೇ. ಅದು ಹಸುವಿನಂತೆ 
ಹುಲ್ಲನ್ನು ಮೇಯುತ್ತದೆ. 
ಅದರ ದೇಹದಲ್ಲಿ ಬಹಳ ಶಕ್ತಿಯಿದೆ. ಅದರ 
ಹೊಟ್ಟೆಯಲ್ಲಿರುವ ಮಾಂಸ ಖಂಡಗಳು ಬಹು 
ಶಕ್ತಿಯುತವಾಗಿವೆ. 
ಅದರ ಬಾಲವು ದೇವದಾರು ಮರದಂತೆ ಬಲವಾಗಿ 
ನಿಂತುಕೊಳ್ಳುತ್ತದೆ. ಅದರ ಕಾಲಿನ ಮಾಂಸ 
ಖಂಡಗಳು ಬಹು ಬಲವಾಗಿವೆ. 
ಅದರ ಎಲುಬುಗಳು ತಾಮ್ರದಂತೆ ಬಲವಾಗಿವೆ. 
ಅದರ ಕಾಲುಗಳು ಕಬ್ಬಿಣದ ಕಂಬಿಗಳಂತಿವೆ. 
ನನ್ನಿಂದ ನಿರ್ಮಿತವಾಗಿರುವ ಅತ್ಯದ್ಭುತವಾದ 


ಲು 


KN 





Un 


೦ 


2 


00 





೬ 





ಪ್ರತಿವಾದ ಮಾಡಲಾರೆನು. ನಾನು ಎರಡು ಸಲ 
ಮಾತಾಡಿದ್ದೇನೆ; ಆದರೆ ನಾನು ಹೆಚ್ಚಿಗೆ ಏನೂ 
ಹೇಳಲಾರೆನು.” ಎಂದನು. 

6 ಆಗ ಯೆಹೋವನು ಬಿರುಗಾಳಿಯೊಳಗಿಂದ ಮತ್ತೆ 
ಯೋಬನೊಂದಿಗೆ ಮಾತಾಡಿ ಇಂತೆಂದನು: 

7 "ಯೋಬನೇ, ಪುರುಷನಂತೆ ಎದ್ದುನಿಂತುಕೋ? 
ನಾನು ನಿನಗೆ ಕೆಲವು ಪ್ರಶ್ನೆಗಳನ್ನು ಕೇಳುವೆನು; 
ನೀನು ನನಗೆ ಉತ್ತರಕೊಡು. 

8 ""ಯೋಬನೇ, ನನ್ನ ನೀತಿಯನ್ನು ಖಂಡಿಸುವಿಯಾ? 
ನಿನ್ನನ್ನು ನಿರಪರಾಧಿಯೆಂದು ನಿರೂಪಿಸಲು 
ನನ್ನನ್ನು ದೋಷಿಯೆಂದು ಪರಿಗಣಿಸುವೆಯಾ? 

ಪ ನಿನ್ನ ತೋಳುಗಳು ನನ್ನ ತೋಳುಗಳಂತೆ ಬಲಿಷ್ಠ 
ವಾಗಿವೆಯೋ? ನಿನ್ನ ಸ್ವರವನ್ನು ನನ್ನ ಸ್ವರದಂತೆ 
ಗಟ್ಟಿಯಾಗಿ ಗುಡುಗುಟ್ಟಿಸಬಲ್ಲೆಯಾ? 


ಪ್ರಾಣಿ ಅದು. ಅದನ್ನು ಸೃಷ್ಟಿಸಿದ ನಾನೊಬ್ಬನೇ 
ಅದನ್ನು ಕೊಲ್ಲಬಲ್ಲೆನು. 

ಕಾಡುಪ್ರಾಣಿಗಳು ಆಟವಾಡುವ ಬೆಟ್ಟಗಳ ಮೇಲೆ 

ಬೆಳೆಯುವ ಹುಲ್ಲನ್ನು ಅದು ತಿನ್ನುತ್ತದೆ. 

ಅದು ತಾವರೆ ಗಿಡಗಳ ಕೆಳಗೆ ಮಲಗಿಕೊಳ್ಳುತ್ತದೆ; 

ಕೊಳಚೆಯಲ್ಲಿರುವ ಆಪುಗಳ ನಡುವೆ ಅಡಗಿ 

ಕೊಳ್ಳುತ್ತದೆ. 

2 ತಾವರೆಗಿಡಗಳು ತಮ್ಮ ನೆರಳಿನಿಂದ ಅದನ್ನು 
ಮರೆಮಾಡುತ್ತವೆ; ನದಿಯ ಸಮೀಪದಲ್ಲಿ ಬೆಳೆ 
ಯುವ ನೀರವಂಜಿ ಮರಗಳ ಕೆಳಗೆ ಅದು 
ವಾಸಿಸುತ್ತದೆ. 


2 





ಬೆಹೇಮೋತ್‌ ಕೆಲವರು ಇದನ್ನು ನೀರಾನೆಯಂತಲೂ ಬೃಹದಾಕಾರದ 
ಮೃಗವೆಂತಲೂ ಭಾವಿಸುತ್ತಾರೆ. 


ಯೋಬನು 40:23-41:26 710 


23 ನದಿಯು ತುಂಬಿಹರಿದರೂ ಅದು ಓಡಿಹೋಗು 
ಪುದಿಲ್ಲ ಜೋರ್ಡನ್‌ ನದಿಯು ಅದರ ಮುಖಕ್ಕೆ 
ರಭಸದಿಂದ ಬಡಿದರೂ ಅದಕ್ಕೆ ಭಯವಿಲ್ಲ. 

೫ ಅದರ ಕಣ್ಣುಗಳನ್ನು ಕುರುಡುಮಾಡಿ ಅದನ್ನು 
ಬಂಧಿಸುವುದಕ್ಕಾಗಲೀ ಕೊಂಡಿಗಳಿಂದ ಅದರ 
ಮೂಗಿಗೆ ಚುಚ್ಚುವುದಕ್ಕಾಗಲೀ ಯಾರಿಗೂ ಸಾಧ್ಯ 
ವಿಲ್ಲ. 





4 ""ಯೋಬನೇ, ನೀನು ಲಿವ್ಯಾತಾನನನ್ನು* 
ಗಾಳದಿಂದ ಹಿಡಿಯಬಲ್ಲೆಯಾ? ನೀನು 
ಅದರ ನಾಲಿಗೆಯನ್ನು ಅದುಮಿ ಹಗ್ಗದಿಂದ ಕಟ್ಟ 
ಬಲ್ಲೆಯಾ? 

2 ಅದರ ಮೂಗಿನ ಮೂಲಕ ಹಗ್ಗವನ್ನಾಗಲೀ 
ದವಡೆಗಳ ಮೂಲಕ ಕೊಂಡಿಯನ್ನಾಗಲೀ ಹಾಕ 
ಬಲ್ಲೆಯಾ? 

3 ತನ್ನನ್ನು ಸ್ವತಂತ್ರವಾಗಿ ಬಿಟ್ಟುಕೊಡಬೇಕೆಂದು 
ಅದು ನಿನ್ನನ್ನು ಬೇಡಿಕೊಳ್ಳುವುದೇ? ಅದು 
ನಯವಾದ ಪದಗಳಿಂದ ನಿನ್ನೊಂದಿಗೆ ಮಾತಾ 
ಡುತ್ತದೆಯೋ? 

1 ಅದು ನಿನ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳು 
ವುದೇ? ಸದಾಕಾಲ ನಿನ್ನ ಸೇವೆಮಾಡುವುದಾಗಿ 
ವಾಗ್ದಾನ ಮಾಡುವುದೇ? 

5 ನೀನು ಪಕ್ಸಿಯೊಂದಿಗೆ ಆಟವಾಡುವಂತೆ ಅದರ 
ಜೊತೆಯಲ್ಲಿ ಆಟವಾಡುವಿಯಾ? ನಿನ್ನ ದಾಸಿ 
ಯರು ಅದರೊಂದಿಗೆ ಆಟವಾಡಲೆಂದು ಹಗ್ಗ 
ದಿಂದ ಅದನ್ನು ಕಟ್ಟೆ ಹಾಕುವಿಯಾ? 

6 ಯೋಬನೇ, ಬೆಸ್ತರು ಅದನ್ನು ನಿನ್ನಿಂದ ಕೊಂಡು 
ಕೊಳ್ಳಲು ಪ್ರಯತ್ನಿಸುವರೇ? ಅವರು ಅದನ್ನು 
ವರ್ತಕರಿಗೆ ಮಾರುವುದಕ್ಕಾಗಿ ತುಂಡುತುಂಡಾಗಿ 
ಕತ್ತರಿಸುವರೇ? 

7 ನೀನು ಭರ್ಜಿಗಳನ್ನು ಎಸೆದು ಅದರ ಚರ್ಮಕ್ಕೂ 
ತಲೆಗೂ ನಾಟಿಸಬಲ್ಲೆಯಾ? 

8 ""ಯೋಬನೇ, ನೀನು ಅದರ ಮೇಲೆ ನಿನ್ನ 
ಕೈಯಿಟ್ಟು ನೋಡು. ಆ ಪ್ರಯಾಸದ ಹೋರಾಟ 
ವನ್ನು ನೆನಸಿಕೊಂಡರೆ ಅದನ್ನು ನೀನು ಮುಟ್ಟು 
ವುದೇ ಇಲ್ಲ. 

೨ ನೀನು ಅದನ್ನು ಸೋಲಿಸಬಹುದೆಂದು ಯೋಚಿಸಿ 
ಕೊಂಡಿದ್ದರೆ, ಇನ್ನಾದರೂ ಅದನ್ನು ಮರೆತುಬಿಡು! 
ಅದನ್ನು ನೋಡಿದರೇ ನಿನಗೆ ಭಯವಾಗುತ್ತದೆ! 





ಲಿವ್ಯಾತಾನ್‌ ಇದು ಹೀಬ್ರೂ ಹೆಸರು, ಇದು ಯಾವ ಪ್ರಾಣಿ ಎಂಬುದು 
ಸರಿಯಾಗಿ ಗೊತ್ತಿಲ್ಲ. ಇದು ಮೊಸಳೆಯಾಗಿದ್ದಿರಬಹುದು ಅಥವಾ 
ಮಹಾ ಸಮುದ್ರ ಪ್ರಾಣಿಯಾಗಿದ್ದಿರಬಹುದು. 





| ಅದನ್ನು ಕೋಪಗೊಳಿಸುವಷ್ಟು ಧೈರ್ಯಯಾರಿಗೂ 

ಇಲ್ಲ. ""ಹೀಗಿರುವಲ್ಲಿ ನನಗೆ ವಿರುದ್ಧವಾಗಿ ನಿಂತು 

ಕೊಳ್ಳುವಷ್ಟು ಶಕ್ತಿ ಯಾರಿಗಿದೆ? 

ನಾನು ಯಾರಿಗೂ ಯಾವ ಸಾಲವನ್ನೂ ತೀರಿಸ 

ಬೇಕಿಲ್ಲ ಆಕಾಶಮಂಡಲದ ಕೆಳಗಿರುವ ಸಮಸ್ತವೂ 

ನನ್ನದೇ. 

2°" ಯೋಬನೇ, ಲಿವ್ಯಾತಾನನ ಅಂಗಗಳನ್ನೂ ಶಕ್ತಿ 
ಯನ್ನೂ ಸೊಗಸಾದ ಅಕಾರನ್ನೂ ನಿನಗೆ 
ವರ್ಣಿಸುವೆನು. 

3 ಯಾವನೂ ಅದರ ಚರ್ಮವನ್ನು ಸುಲಿಯಲಾರನು. 

ಯಾವನೂ ಅದರ ದವಡೆಗಳಿಗೆ ಚುಚ್ಚಲಾರನು. 

ಬಲವಂತದಿಂದ ಅದರ ದವಡೆಗಳನ್ನು ತೆರೆಸಲು 

ಯಾರಿಗೂ ಸಾಧ್ಯವಿಲ್ಲ. ಅದರ ದವಡೆಹಲ್ಲುಗಳು 

ಜನರನ್ನು ಭಯಗೊಳಿಸುತ್ತವೆ. 

ಅದರ ಹಿಂಬದಿಯಲ್ಲಿ ಗುರಾಣಿಗಳ ಸಾಲುಗಳು 

ಒಂದಕ್ಕೊಂದು ಬಿಗಿಯಲ್ಪಟ್ಟು ಮುದ್ರಿತವಾಗಿವೆ. 

6 ಗಾಳಿಯೂ ಹಾದುಹೋಗದಂತೆ ಆ ಗುರಾಣಿಗಳು 

ಜೋಡಿಸಲ್ಪಟ್ಟಿವೆ. 

ಗುರಾಣಿಗಳು ಒಂದಕ್ಕೊಂದು ಅಂಟಿಕೊಂಡು 

ಬಿಡಿಸಲು ಅಸಾಧ್ಯವಾಗಿದೆ. 

ಅದರ ಸೀನಿನ ತುಂತುರುಗಳು ಥಳಥಳಿಸುತ್ತವೆ. 

ಅದರ ಕಣ್ಣುಗಳು ಮುಂಜಾನೆಯ ಬೆಳಕಿನಂತಿವೆ. 

೨ ಅದರ ಬಾಯಿಂದ ಉರಿಯುವ ಕೊಳ್ಳಿಗಳು 
ಹೊರಬರುತ್ತವೆ ಬೆಂಕಿಯ ಜ್ಹಾಲೆಗಳು ಹಾರುತ್ತವೆ. 


KN 


ಆ 


2 


೦೦ 


20 ಕಾದಮಡಕೆಯ ಕೆಳಗೆ ಉರಿಯುತ್ತಿರುವ ಆಪು 


ಹುಲ್ಲಿನಿಂದ ಬರುವ ಹೊಗೆಯಂತೆ ಅದರ ಮೂಗಿ 
ನಿಂದ ಹೊಗೆಯು ಹಾಯುವುದು. 


2! ಅದರ ಉಸಿರು ಇದ್ದಲ್ಲನ್ನು ಹೊತ್ತಿಸುವುದು; ಜ್ವಾಲೆ 


ಗಳು ಅದರ ಬಾಯೊಳಗಿಂದ ಹಾರುವುದು. 


2 ಅದರ ಕುತ್ತಿಗೆ ಬಹು ಶಕ್ತಿಯುತವಾಗಿದೆ; ಜನರು 


ಭಯಗೊಂಡು ಅದರ ಬಳಿಯಿಂದ ಓಡಿ 
ಹೋಗುವರು. 


ಚ ಅದರ ಚರ್ಮದಲ್ಲಿ ಯಾವ ಬಲಹೀನತೆಯೂ 


ಇಲ್ಲ. ಅದು ಕಬ್ಬಿಣದಂತೆ ಗಟ್ಟಿಯಾಗಿದೆ. 


2 ಅದರ ಹೃದಯ ಬಂಡೆಯಂತಿದೆ. ಅದಕ್ಕೆ ಭಯವೇ 


ಇಲ್ಲ. ಬೀಸುವ ಕೆಳಗಲ್ಲಿನಂತೆ ಅದು ಗಟ್ಟಿಯಾಗಿದೆ. 


3 ಅದು ಎದ್ದಾಗ ಬಲಿಷ್ಠರು ಭಯಪಡುವರು. ಅದು 


ತನ್ನ ಬಾಲವನ್ನು ತೂಗಿದರೆ ಅವರು ಓಡಿ 
ಹೋಗುವರು. 


20 ಅದಕ್ಕೆ ಬಡಿಯುವ ಖಡ್ಗ, ಭರ್ಜಿ ಈಟಿಗಳು 


ಹಿಂದಕ್ಕೆ ಪುಟಹಾರುತ್ತವೆ. ಯಾವ ಆಯುಧಗಳು 
ಅದನ್ನು ನೋಯಿಸಲಾರವು! 


27 ಅದು ಕಬ್ಬಿಣವನ್ನು ಒಣಹುಲ್ಲಿನಂತೆಯೂ 
ತಾಮ್ರವನ್ನು ಲೊಡ್ಡುಮರದಂತೆಯೂ ಮುರಿದು 
ಹಾಕುವುದು. 

3 ಬಾಣಗಳೂ ಅದನ್ನು ಓಡಿಸಲಾರವು. ಕವಣಿ 
ಕಲ್ಲುಗಳೂ ಅದಕ್ಕೆ ಒಣಹುಲ್ಲಿನಂತಿವೆ. 

2೨ ಅದು ತನಗೆ ಬಡಿದ ಮರದ ದೊಣ್ಣೆಯನ್ನು ಹುಲ್ಲು 
ಕಡ್ಡಿಯೆಂದು ಭಾವಿಸಿಕೊಳ್ಳುವುದು. ಮನುಷ್ಯರು 
ಬಿರುಸಾಗಿ ಎಸೆಯುವ ಭರ್ಜಿಗಳನ್ನು ಕಂಡು 
ನಗುತ್ತದೆ. 

30 ಅದರ ಕೆಳಭಾಗವು ಮಹಕೆಯ ಹರಿತವಾದ ಚೂರು 

ಗಳಂತಿವೆ. ಅದು ನಡೆಯುವಾಗ ಒಕ್ಕಣೆಯ ಸುತ್ತಿಗೆ 

ಯಂತೆ ಮಣ್ಣಿನಲ್ಲಿ ಕುಳಿಗಳನ್ನು ಮಾಡುತ್ತದೆ. 
ಮಡಕೆಯಲ್ಲಿ ಕುದಿಯುತ್ತಿರುವ ನೀರಿನಂತೆಯೂ 
ಮಡಕೆಯಲ್ಲಿ ಕುದಿಯುತ್ತಿರುವ ಎಣ್ಣೆಯಂತೆಯೂ 
ಅದು ನೀರನ್ನು ಕುದಿಸುವುದು. 

32 ಅದು ಈಜುವಾಗ ಅದರ ಹಿಂದೆ ಒಂದು ದಾರಿಯೇ 
ನಿರ್ಮಿತವಾಗುವುದು. ಅದು ನೀರನ್ನು ಕಲಕಿ ತನ್ನ 
ಹಿಂದೆ ಬಿಳಿನೊರೆಯನ್ನು ಉಂಟುಮಾಡುವುದು. 

3 ಭೂಮಿಯ ಮೇಲಿರುವ ಯಾವ ಪ್ರಾಣಿಯೂ 
ಅದರಂತಿಲ್ಲ. ಈ ಪ್ರಾ.ಣಿಯೊಂದೇ ಯಾವುದಕ್ಕೂ 
ಭಯಪಣಡದು. 

* ಅತ್ಯಂತ ಗರ್ವಿಷ್ಠ ಪ್ರಾಣಿಗಳನ್ನೂ ಅದು 
ಕಡೆಗಣಿಸುವುದು. ಅದು ಕ್ರೂರಪ್ರಾಣಿಗಳಿಗೆಲ್ಲಾ 
ರಾಜನಾಗಿದೆ.'' 


3 


ಯೆಹೋವನಿಗೆ ಯೋಬನ ಉತ್ತರ 

4) ಆಗ ಯೋಬನು ಯೆಹೋವನಿಗೆ ಪ್ರತ್ಯತ್ತರ 

ವಾಗಿ ಇಂತೆಂದನು; 

> "ಯೆಹೋವನೇ, ನೀನು ಪ್ರತಿಯೊಂದನ್ನೂ ಮಾಡ 
ಬಲ್ಲೆ ಎಂದು ನನಗೆ ಗೊತ್ತದೆ. ನೀನು ಮಾಡಿದ 
ಆಲೋಚನೆಗಳನ್ನು ಯಾವುದೂ ಬದಲಿಸ 
ಲಾರದು; ಯಾವುದೂ ನಿಲ್ಲಿಸಲಾರದು. 

3 ಯೆಹೋವನೇ, "ಈ ಮೂರ್ಹಸಂಗತಿಗಳನ್ನು 
ಹೇಳುತ್ತಿರುವ ಈ ಮೂಢನು ಯಾರು?' ಎಂದು 
ನೀನು ಪ್ರಶ್ನಿಸಿದೆ. ನನಗೆ ಅರ್ಥವಾಗಿಲ್ಲದ ಸಂಗತಿ 
ಗಳ ಬಗ್ಗೆಯೂ ನಾನು ತಿಳಿಯಲಾಗದಷ್ಟು ಆಶ್ಚ 
ರ್ಯಕರವಾದ ಅದ್ಬುತಕಾರ್ಯಗಳ ಬಗ್ಗೆಯೂ 
ನಾನು ಮಾತಾಡಿದ್ದೇನೆ. 

4 "ಯೆಹೋವನೇ, ನೀನು ನನಗೆ, "ಯೋಬನೇ, 
ಆಲಿಸು; ನಾನು ಮಾತಾಡುತ್ತೇನೆ. ನಾನು ನಿನಗೆ 
ಪ್ರಶ್ನೆಗಳನ್ನು ಕೇಳುತ್ತೇನೆ, ನೀನು ನನಗೆ ಉತ್ತರಿಸು' 
ಎಂದು ಹೇಳಿದೆ. 


711 


ಯೋಬನು 41:27-42:11 


5 ಯೆಹೋವನೇ, ಮೊದಲಾದರೋ ನಾನು ನಿನ್ನ 
ಬಗ್ಗೆ ಕೇಳಿದ್ದೆನು; ಈಗಲಾದರೋ ಕಣ್ಣಾರೆ ನಿನ್ನನ್ನು 
ಕಂಡಿದ್ದೇನೆ. 

6 ಯೆಹೋವನೇ, ನನ್ನ ವಿಷಯದಲ್ಲಿ ನನಗೇ ನಾಚಿಕೆ 
ಯಾಗಿದೆ. ನನಗೆ ಎಷ್ಟೋ ದುಃಖವಾಗಿದೆ. ನಾನು 
ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಕುಳಿತು 
ಕೊಳ್ಳುತ್ತೇನೆ. ನನ್ನ ಹೃದಯವನ್ನೂ ಜೀವಿತವನ್ನೂ 
ಮಾರ್ಪಡಿಸಿಕೊಳ್ಳುವುದಾಗಿ ನಾನು ನಿನಗೆ ವಾಗ್ದಾನ 
ಮಾಡುತ್ತೇನೆ.'' 


ಯೋಬನಿಗೆ ದೊರೆತ ಐಶ್ವರ್ಯ 

ಯೆಹೋವನು ಯೋಬನೊಂದಿಗೆ ಮಾತಾಡಿದ 
ಮೇಲೆ, ಎಲೀಫಜನೊಂದಿಗೆ ಮಾತಾಡಿದನು. ಎಲೀಫ 
ಜನು ತೇಮಾನ್‌ ಪಟ್ಟಣದವನಾಗಿದ್ದನು. ಯೆಹೋ 
ವನು, ಎಲೀಫಜನಿಗೆ, ""ನಾನು ನಿನ್ನ ಮೇಲೆಯೂ ನಿನ್ನ 
ಇಬ್ಬರು ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. 
ಯಾಕಂದರೆ ನೀವು ನನ್ನ ಬಗ್ಗೆ ಹೇಳಿದವುಗಳು ಸತ್ಯವಲ್ಲ. 
ಆದರೆ ಯೋಬನು ನನ್ನ ಬಗ್ಗೆ ಹೇಳಿದವುಗಳು ಸತ್ಯ 
ವಾಗಿವೆ. ಯೋಬನು ನನ್ನ ಸೇವಕ. ಆದ್ದರಿಂದ, ಈಗ 
ನೀವು (ಮೂವರು) ಏಳು ಹೋರಿಗಳನ್ನೂ ಏಳು ಟಗರು 
ಗಳನ್ನೂ ತೆಗೆದುಕೊಂಡು ನನ್ನ ಸೇವಕನಾದ ಯೋಬನ 
ಬಳಿಗೆ ಹೋಗಿ ಅವುಗಳನ್ನು ನಿಮಗೋಸ್ಕರ ಸರ್ವಾಂಗ 
ಹೋಮಮಾರಡಿರಿ. ನನ್ನ ಸೇವಕನಾದ ಯೋಬನು 
ನಿಮಗೋಸ್ಕರ ಪ್ರಾರ್ಥಿಸುವನು. ಆಗ ನಾನು ಅವನ 
ಪ್ರಾರ್ಥನೆಗೆ ಖಂಡಿತವಾಗಿ ಉತ್ತರಿಸುವೆನು; ನಿಮ್ಮ 
ಮೂರ್ಹ್ಪತನಕ್ಕೆ ಬರಬೇಕಾಗಿದ್ದ ದಂಡನೆಯನ್ನು ಮನ್ನಿಸು 
ವೆನು. ನೀವು ನನ್ನ ಬಗ್ಗೆ ಹೇಳಿದವುಗಳು ಸತ್ಯವಲ್ಲ; ಆದರೆ 
ನನ್ನ ಸೇವಕನಾದ ಯೋಬನು ಹೇಳಿದವುಗಳು ಸತ್ಯ 
ವಾಗಿವೆ.'' ಎಂದನು. 

೨ಆಗ ತೇಮಾನ್‌ ಪಟ್ಟಣದ ಎಲೀಫಜನೂ ಶೂಹ್ಯ 
ದೇಶದ ಬಿಲ್ಲದನೂ ನಾಮಾಥ್ಯ ದೇಶದ ಜೋಫರನೂ 
ಯೆಹೋವನಿಗೆ ವಿಧೇಯರಾದರು. ಯೆಹೋವನು 
ಯೋಬನ ಪ್ರಾರ್ಥನೆಗೆ ಉತ್ತರವನ್ನು ನೀಡಿದನು. 

ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ 
ಮೇಲೆ ಯೆಹೋವನು ಯೋಬನನ್ನು ಅಭಿವೃದ್ಧಿ 
ಪಡಿಸಿದನು. ಆತನು ಯೋಬನಿಗೆ, ಮೊದಲಿಗಿಂತ ಎರಡ 
ರಷ್ಟು ಹೆಚ್ಚಿಗೆ ಆಸ್ತಿಯನ್ನು ಕೊಟ್ಟನು. 11 ಯೋಬನ 
ಸಹೋದರ ಸಹೋದರಿಯರೂ ಅವನ ಪರಿಚಯಸ್ಥರೂ 
ಅವನ ಮನೆಗೆ ಬಂದರು; ಅವನೊಂದಿಗೆ ಊಟ ಮಾಡಿ 
ದರು; ಯೆಹೋವನು ಅವನಿಗೆ ಬಹಳ ಕಷ್ಟವನ್ನು 
ಬರಮಾಡಿದ್ದರಿಂದ ಅವರು ಮರುಕದಿಂದ ಅವನನ್ನು 
ಸಂತೈಸಿದರು. ಪ್ರತಿಯೊಬ್ಬರು ಯೋಬನಿಗೆ ಒಂದು 


ಯೋಬನು 42:12-17 


ಬೆಳ್ಳಿಯ ನಾಣ್ಯವನ್ನೂ ಒಂದು ಚಿನ್ನದ ಉಂಗುರವನ್ನೂ 
ಕೊಟ್ಟರು. 

''ಯಹೋವನು ಯೋಬನ ಜೀವಿತದ ಅಂತಿಮ 
ಸ್ಥಿತಿಯನ್ನು ಮೊದಲನೆ ಸ್ಥಿತಿಗಿಂತಲೂ ಹೆಚ್ಚಾಗಿ ಆಶೀರ್ವ 
ದಿಸಿದನು. ಯೋಬನಿಗೆ ಹದಿನಾಲ್ಕು ಸಾವಿರ ಕುರಿ 
ಗಳಿದ್ದವು; ಆರು ಸಾವಿರ ಒಂಟೆಗಳಿದ್ದವು; ಒಂದು ಸಾವಿರ 
ಜೊತೆ ಎತ್ತುಗಳಿದ್ದವು ಮತ್ತು ಒಂದು ಸಾವಿರ ಹೆಣ್ಣು ಕತ್ತೆ 
ಗಳಿದ್ದವು. ಅಲ್ಲದೆ ಯೋಬನು ಏಳು ಗಂಡು ಮಕ್ಕ 
ಳನ್ನೂ ಮೂವರು ಹೆಣ್ಣುಮಕ್ಕಳನ್ನೂ ಪಡೆದನು. 

ಯೋಬನು ಮೊದಲನೆ ಮಗಳಿಗೆ "ಯೆಮೀಮ' 
ಎಂತಲೂ, ಎರಡನೆಯವಳಿಗೆ "ಕೆಚೇಯ' ಎಂತಲೂ 


712 


ಮೂರನೆಯವಳಿಗೆ "ಕೆರೆನ್ಡಪ್ಪೂಕ್‌' ಎಂತಲೂ 
ಹೆಸರಿಟ್ಟನು. 15 ಯೋಬನ ಹೆಣ್ಣು ಮಕ್ಕಳು ಇಡೀ ದೇಶ 
ದಲ್ಲೇ ಅತ್ಯಂತ ಸೌಂದರ್ಯವುಳ್ಳ ಸ್ತ್ರೀಯರಾಗಿದ್ದರು. 
ಯೋಬನು ತನ್ನ ಗಂಡುಮಕ್ಕಳಿಗೆ ಆಸ್ತಿಯನ್ನು ಕೊಟ್ಟಂತೆ 
ತನ್ನ ಹೆಣ್ಣುಮಕ್ಕಳಿಗೂ ಕೊಟ್ಟನು. 

16 ಮೇಲೆ ಯೋಬನು ನೂರನಲವತ್ತು ವರ್ಷಗಳ 
ಕಾಲ ಬದುಕಿದ್ದನು. ಅವನು ತನ್ನ ಮಕ್ಕಳನ್ನೂ ಮೊಮ್ಮಕ್ಕ 
ಳನ್ನೂ ಮರಿಮಕ್ಕಳನ್ನೂ ಮರಿಮೊಮ್ಮಕ್ಕಳನ್ನೂ ಮರಿ 
ಮೊಮ್ಮಕ್ಕಳಿಗೆ ಹುಟ್ಟಿದ ಮಕ್ಕಳನ್ನೂ ಕಣ್ಣಾರೆಕಂಡನು. 
11ತರುವಾಯ ಯೋಬನು ಮುಪ್ಪಿನ ಮುದುಕನಾಗಿ 
ತೀರಿಕೊಂಡನು. 


713 


ಕೀರ್ತನೆಗಳು 


ಮೊದಲನೆ ಭಾಗ 
ಕೀರ್ತನೆ ॥ 

ಯಾವನು ದುಷ್ಟರ ಸಲಹೆಯನ್ನು ಅನುಸರಿಸದೆ, ಪಾಪಿ 
ಗಳಂತೆ ಜೀವಿಸದೆ, ದೇವರಿಗೆ ಅವಿಧೇಯರಾದ ಜನ 
ರೊಂದಿಗೆ ಸೇರದೆ ಇರುವನೋ ಅವನೇ ಭಾಗ್ಯ 
ವಂತನು. 
ನೀತಿವಂತನಾದ ಅವನು ಯೆಹೋವನ ಉಪದೇಶ 
ಗಳಲ್ಲಿ ಆನಂದಿಸುತ್ತಾ ಅವುಗಳನ್ನೇ ಹಗಲಿರುಳು 
ಧ್ಯಾನಿಸುವನು. 
ಅವನು ಕಾಲುವೆಗಳ ಬಳಿಯಲ್ಲಿ ಹುಲುಸಾಗಿ ಬೆಳೆದಿ 
ರುವ ಮರದಂತಿರುವನು. ಆ ಮರವು ತಕ್ಕಕಾಲದಲ್ಲಿ 
ಫಲಿಸುವುದು; ಬಾಡದ ಎಲೆಗಳಿಂದ ಯಾವಾಗಲೂ 
ತುಂಬಿರುವುದು. ಅಂತೆಯೇ ಅವನ ಕಾರ್ಯಗಳೆಲ್ಲಾ 
ಸಫಲವಾಗುವವು. 
ದುಷ್ಟರಾದರೊ ಹಾಗಲ್ಲ! ಅವರು ಗಾಳಿ ಬಡಿದು 
ಕೊಂಡು ಹೋಗುವ ಹೊಟ್ಟಿನಂತಿರುವರು. 
ನೀತಿವಂತರು ನ್ಯಾಯ ನಿರ್ಣಯಿಸುವಾಗ ಪಾಪಿ 
ಗಳಿಗೂ ದುಷ್ಟರಿಗೂ ಅಪರಾಧಿಗಳೆಂದು 
ತೀರ್ಪಾಗುವುದು. 
ಯೆಹೋವನು ನೀತಿವಂತರನ್ನು ಸಂರಕ್ಷಿಸುವನು; 
ದುಷ್ಟರನ್ನಾದರೊ ನಾಶಪಡಿಸುವನು. 


ಕೀರ್ತನೆ2 
ಅನ್ಯಜನಾಂಗಗಳು ಕೋಪಗೊಂಡಿರುವುದೇಕೆ? 
ಅವರು ಮೂರ್ಯತನದ ಸಂಚುಗಳನ್ನು ಮಾಡುತ್ತಿರು 
ವುದೇಕೆ? 
ಅವುಗಳ ರಾಜರುಗಳೂ ನಾಯಕರುಗಳೂ 
ಯೆಹೋವನಿಗೂ ಆತನಿಂದ ಅಭಿಷೇಕಿಸಲ್ಪಟ್ಟವ 
ನಿಗೂ ವಿರೋಧವಾಗಿ ಕೂಡಿಬಂದಿದ್ದಾರೆ. 
“ದೇವರಿಗೂ ಆತನು ಆಭಿಷೇಕಿಸಿದ ರಾಜನಿಗೂ 
ವಿರೋಧವಾಗಿ ದಂಗೆ ಎದ್ದು ಸ್ವತಂತ್ರರಾಗೋಣ'' 
ಎಂದು ಅವರು ಮಾತಾಡಿಕೊಳ್ಳುತ್ತಿದ್ದಾರೆ. 
ಆದರೆ ಒಡೆಯನೂ ಪರಲೋಕದ ರಾಜನೂ 
ಅವರನ್ನು ನೋಡಿ ನಗುವನು, 


5-6""ಇವನನ್ನು ರಾಜನನ್ನಾಗಿ ಅಭಿಷೇಕಿಸದವನು ನಾನೇ. 


ನನ್ನ ಪವಿತ್ರ ಪರ್ವತವಾದ ಚಿಯೋನಿನಲ್ಲಿ ಆಳುವ 
ವನು ಇವನೇ'' ಎಂದು ಅವರಿಗೆ ಕೋಪದಿಂದ ಉತ್ತರಿ 
ಸುವನು. ಆಗ ಅವರೆಲ್ಲರೂ ಭಯಗೊಳ್ಳುವರು. 
ಯೆಹೋವನ ಒಡಂಬಡಿಕೆಯ ಕುರಿತು ಹೇಳು 
ತ್ತಿರುವೆ. ಆತನು ನನಗೆ, ""ಈ ಹೊತ್ತು ನಾನು ನಿನಗೆ 
ತಂದೆಯಾದೆ! ನೀನೇ ನನ್ನ ಮಗನು. 

ನೀನು ಕೇಳಿಕೊಂಡರೆ ಅನ್ಯಜನಾಂಗಗಳನ್ನು ನಿನಗೆ 
ಅಧೀನಪಡಿಸುವೆನು. ಭೂಮಿಯ ಮೇಲಿರುವ ಜನರೆ 
ಲ್ಲರೂ ನಿನ್ನವರಾಗುವರು! 

ಕಬ್ಬಿಣದ ಸಲಾಕೆಯು ಮಣ್ಣಿನ ಮಡಿಕೆಯನ್ನು ನುಚ್ಚ) 
ನೂರು ಮಾಡುವಂತೆ ನೀನು ಅನ್ಯಜನಾಂಗಗಳನ್ನು 
ನಾಶಪಡಿಸುವೆ'' ಎಂದು ಹೇಳಿದನು. 





10 ಆದ್ದರಿಂದ ರಾಜರುಗಳೇ, ವಿವೇಕಿಗಳಾಗಿರಿ. ಅಧಿಪತಿ 


ಗಳೇ, ಬುದ್ಧಿಮಾತು ಗಳಿಗೆ ಕಿವಿಗೊಡಿರಿ. 


11 ಯೆಹೋವನಿಗೆ ಭಯಭಕ್ತಿಯಿಂದ ವಿಧೇಯರಾಗಿರಿ. 
12 ಆತನ ಮಗನಿಗೆ ನಂಬಿಗಸ್ತರಾಗಿರಿ. ಇಲ್ಲವಾದರೆ 


ಆತನು ಕೋಪದಿಂದ ನಿಮ್ಮನ್ನು ನಾಶಪಡಿಸುವನು. 
ಯೆಹೋವನನ್ನು ಆಶ್ರಯಿಸಿಕೊಂಡಿರುವವರು 
ಭಾಗ್ಯವಂತರೇ ಸರಿ! ಆದರೆ ಅನ್ಯಜನರು ಎಚ್ಚರಿಕೆ 
ಯಿಂದಿರಲಿ; ಆತನ ಕೋಪವು ಬೇಗನೆ ತೋರಿ 
ಬರಲಿದೆ. 


ಕೀರ್ತನೆ3 
ದಾವೀದನು ತನ್ನ ಮಗನಾದ ಅಬ್ದಾಲೋಮನಿಂದ 
ಓಡಿಹೋದಾಗ ರಚಿಸಲ್ಪಟ್ಟಿತು. ರಚನೆಗಾರ: ದಾವೀದ 


“ಯೆಹೋವನೇ, ನನಗೆ ವೈರಿಗಳು ಎಷ್ಟೋ ಹೆಚ್ಚಾ 


ಗಿದ್ದಾರೆ. ಎಷ್ಟೋ ಜನರು ನನಗೆ ಶತ್ರುಗಳಾಗಿ 
ನಿಂತಿದ್ದಾರೆ. 

ಅನೇಕರು ನನ್ನ ಬಗ್ಗೆ ಮಾತಾಡುತ್ತಾ ""ದೇವರು ಅವ 
ನನ್ನು ರಕ್ಚಿಸುವುದಿಲ್ಲ!'' ಎಂದು ಹೇಳುತ್ತಿದ್ದಾರೆ. 
ಆದರೆ ಯೆಹೋವನೇ, ನೀನೇ ನನ್ನ ಗುರಾಣಿ. ನೀನೇ 
ನನ್ನ ಗೌರವಕ್ಕೆ ಆಧಾರ. ನನ್ನನ್ನು ಜಯವೀರನನ್ನಾಗಿ 
ಮಾಡು. 


ಕೀರ್ತನೆಗಳು 3:4-6:1 


4 


ನಾನು ಯೆಹೋವನಿಗೆ ಪ್ರಾರ್ಥಿಸಲು, ಆತನು ತನ್ನ 
ಪವಿತ್ರ ಪರ್ವತದಿಂದ ಉತ್ತರಿಸುವನು. 
ಯೆಹೋವನು ನನ್ನನ್ನು ಕಾಪಾಡುವುದರಿಂದ ನಾನು 
ಸುಖವಾಗಿ ನಿದ್ರಿಸಿ ಎಚ್ಚರಗೊಳ್ಳುವೆನು. 

ಸಾವಿರಾರು ಶತ್ರು ಸೈನಿಕರು ನನ್ನನ್ನು ಮುತ್ತಿ 
ಕೊಂಡರೂ ನನಗೆ ಭಯವಿಲ್ಲ. 

ಯೆಹೋವನೇ, ಎದ್ದೇಳು! ನನ್ನ ದೇವರೇ, ಬಂದು 
ನನ್ನನ್ನು ರಕ್ಷಿಸು! ನೀನು ನನ್ನ ಶತ್ರುಗಳ ದವಡೆಗೆ 
ಬಡಿದರೆ ಅವರ ಹಲ್ಲುಗಳು ಉದುರಿಹೋಗುತ್ತವೆ. 
ಯೆಹೋವನು ತನ್ನ ಜನರನ್ನು ರಕ್ಷಿಸಬಲ್ಲನು. 
ಯೆಹೋವನೇ, ದಯವಿಟ್ಟು ನಿನ್ನ ಜನರಿಗೆ 
ಒಳ್ಳೆಯದನ್ನು ಮಾಡು. 


ಕೀರ್ತನೆ4 

ರಚನೆಗಾರ: ದಾವೀದ 
ನೀತಿಸ್ವರೂಪನಾದ ದೇವರೇ, ನನ್ನಪ್ರಾರ್ಥನೆಗೆ ಉತ್ತ 
ರಿಸು! ನನ್ನ ಮೊರೆಗೆ ಕಿವಿಗೊಟ್ಟು ನನ್ನನ್ನು ಕರುಣಿಸು! 
ಇಕ್ಕಟ್ಟುಗಳಿಂದ ನನ್ನನ್ನು ಬಿಡಿಸು! 
ಜನರೇ, ಇನ್ನೆಷ್ಟರವರೆಗೆ ನನ್ನ ಬಗ್ಗೆ ಕೆಟ್ಟದ್ದನ್ನು ಹೇಳು 
ವಿರಿ? ಅಸತ್ಯವನ್ನೇ ಪ್ರೀತಿಸುತ್ತಾ ನನ್ನ ಮೇಲೆ 
ಹೊರಿಸಲು ಸುಳ್ಳು ಅಪವಾದಗಳಿಗಾಗಿ ಯಾಕೆ 
ಹುಡುಕುತ್ತಿದ್ದೀರಿ? 
ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ 
ಪ್ರತ್ಯೇಕಿಸಿಕೊಂಡಿದ್ದಾನೆಂಬುದು ನಿಮಗೆ ತಿಳಿದಿರಲಿ. 
ನಾನು ಮೊರೆಯಿಡುವಾಗಲೆಲ್ಲಾ ಆತನು ನನಗೆ ಕಿವಿ 
ಗೊಡುತ್ತಾನೆ. 
ನೀವು ಕೋಪದಿಂದಿರುವಾಗ ಎಚ್ಚರಿಕೆಯಾಗಿದ್ದು 
ಪಾಪ ಮಾಡದಿರಿ. ಹಾಸಿಗೆಯ ಮೇಲಿರುವಾಗ 
ಹೃದಯಗಳನ್ನು ಪರೀಕ್ಷಿಸಿಕೊಳ್ಳಿರಿ. 
ದೇವರಿಗೆ ಯೋಗ್ಯವಾದ ಯಜ್ಞಗಳನ್ನು ಅರ್ಪಿಸಿರಿ; 
ಯೆಹೋವನಲ್ಲಿಯೇ ಭರವಸೆಯಿಡಿರಿ! 
""ನಮಗೆ ಒಳ್ಳೆಯದನ್ನು ಯಾರು ತೋರಿಸುವರು? 
ಯೆಹೋವನೇ, ನಿನ್ನ ಪ್ರಕಾಶಮಾನವಾದ ಮುಖ 
ವನ್ನು ನಾವು ನೋಡುವಂತಾಗಲಿ!'' ಎಂದು 
ಅನೇಕರು ಅಂದುಕೊಳ್ಳುವರು. 
ಧಾನ್ಯಗಳೂ ದ್ರಾಕ್ಸಿಯೂ ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ 
ಕಾಲದಲ್ಲಿ ಜನರಲ್ಲಿರುವ ಸಂತೋಷಕ್ಕಿಂತಲೂ ಅಧಿಕ 
ವಾದ ಆನಂದವನ್ನು ನೀನು ನನ್ನ ಹೃದಯದಲ್ಲಿ 
ತುಂಬಿರುವೆ. 
ನಾನು ಹಾಸಿಗೆಯ ಮೇಲೆ ಸಮಾಧಾನದಿಂದ ನಿದ್ರಿಸು 
ವೆನು. ಯಾಕಂದರೆ, ಯೆಹೋವನೇ, ನನ್ನನ್ನು 
ಕಾಪಾಡುವಾತನು ನೀನೇ. 


714 


ಕೀರ್ತನೆ5 
ರಚನೆಗಾರ: ದಾವೀದ 

1 ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು. ನನ್ನ 
ಆಲೋಚನೆಗಳಿಗೆ ಗಮನಕೊಡು. 

2 ನನ್ನ ರಾಜನೇ, ನನ್ನ ದೇವರೇ, ನಿನಗೇ ಮೊರೆ 
ಯಿಡುವೆನು. 

3 ಯೆಹೋವನೇ, ಪ್ರತಿಮುಂಜಾನೆ ನಿನಗೆ ಕಾಣಿಕೆ 
ಗಳನ್ನು ಅರ್ಪಿಸಿ ಸಹಾಯಕ್ಕಾಗಿ ಎದುರು ನೋಡು 
ವೆನು; ಪ್ರತಿಮುಂಜಾನೆ ನೀನು ನನ್ನ ಪ್ರಾರ್ಥನೆಗಳಿಗೆ 
ಕಿವಿಗೊಡುವೆ. 

4 ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. ನಿನ್ನ 
ಸನ್ನಿಧಿಯಲ್ಲಿ ದುಷ್ಟರು ಇರಲಾರರು. 

5 ನಿನ್ನನ್ನು ನಂಬದವರು ನಿನ್ನ ಬಳಿಗೆ ಬರಲಾರರು; 
ದುಷ್ಟರನ್ನು ನೀನು ದ್ವೇಷಿಸುವೆ. 

6 ಸುಳ್ಳಾಡುವವರನ್ನು ನೀನು ನಾಶಪಡಿಸುವೆ. ಕೊಲೆ 
ಗಾರರನ್ನೂ ಮೋಸಗಾರರನ್ನೂ ಯೆಹೋವನು 
ದ್ವೇಷಿಸುವನು. 

7 ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ 
ನಿನ್ನ ಆಲಯಕ್ಕೆ ಬರುವೆನು, ನಿನ್ನಲ್ಲಿ ಭಯಭಕ್ತಿ 
ಯುಳ್ಳವನಾಗಿ ನಿನ್ನ ಪವಿತ್ರ ಆಲಯದ ಕಡೆಗೆ ಅಡ್ಡ 
ಬೀಳುವೆನು. 

8 ಯೆಹೋವನೇ, ವೈರಿಗಳು ನನ್ನನ್ನು ಗಮನಿಸುತ್ತಿರು 
ವುದರಿಂದ ನಿನ್ನ ನೀತಿಯ ಮಾರ್ಗವನ್ನು ನನಗೆ 
ತೋರಿಸಿ, ನಿನ್ನ ಚಿತ್ತಾನುಸಾರವಾಗಿ ನನ್ನನ್ನು ನಡೆಸು. 

9 ಅವರ ಮಾತುಗಳಲ್ಲಿ ಸತ್ಯವೆಂಬುದೇ ಇಲ್ಲ. ಅವರ 
ಬಾಯಿಗಳು ಸವಿಮಾತುಗಳನ್ನಾಡಿದರೂ ಅವರ 
ಹೃದಯಗಳು ನಾಶಕರವಾದ ಗುಂಡಿಯಾಗಿವೆ. ಅವರ 
ಗಂಟಲು ತೆರದ ಸಮಾಧಿಗಳಂತಿವೆ. 

10 ದೇವರೇ, ಅವರನ್ನು ದಂಡಿಸು! ಅವರು ತಮ್ಮ ಬಲೆ 
ಗಳಿಗೇ ಸಿಕ್ಕಿಕೊಳ್ಳಲಿ. ಅವರು ನಿನಗೆ ವಿರೋಧವಾಗಿ 
ತಿರುಗಿದ್ದಾರೆ. ಅವರ ಅನೇಕ ಅಪರಾಧಗಳ ನಿಮಿತ್ತ 
ಅವರನ್ನು ದಂಡಿಸು. 

11 ದೇವರಲ್ಲಿ ಭರವಸವಿಟ್ಟಿರುವ ಜನರೆಲ್ಲರೂ ಸದಾ 
ಕಾಲ ಸಂತೋಷವಾಗಿರಲಿ. ನಿನ್ನ ಹೆಸರನ್ನು ಪ್ರೀತಿಸುವ 
ಜನರನ್ನು ಕಾಪಾಡಿ ಅವರಿಗೆ ಶಕ್ತಿಯನ್ನು ದಯ 
ಪಾಲಿಸು. 

12 ಯೆಹೋವನೇ, ನೀನು ನೀತಿವಂತರಿಗೆ ಒಳ್ಳೆಯದನ್ನೇ 
ಮಾಡುವೆ; ನೀನು ಅವರನ್ನು ವಿಶಾಲವಾದ ಗುರಾಣಿ 
ಯಂತೆ ಸಂರಕ್ಷಿಸುವೆ. 


ಕೀರ್ತನೆ6 
ರಚನೆಗಾರ :ದಾವೀದ 
1 ಯೆಹೋವನೇ, ಕೋಪದಿಂದ ನನ್ನನ್ನು ಶಿಕ್ಬಿಸಬೇಡ; 
ರೋಷದಿಂದ ನನ್ನನ್ನು ದಂಡಿಸಬೇಡ. 








10 


715 


ಯೆಹೋವನೇ, ನನ್ನನ್ನು ಕರುಣಿಸು! ನಾನು ರೋಗಿ 
ಯಾಗಿದ್ದೇನೆ, ಬಲಹೀನನಾಗಿದ್ದೇನೆ, ನನ್ನನ್ನು ಗುಣ 
ಪಡಿಸು! ನನ್ನ ಎಲುಬುಗಳು ನಡುಗುತ್ತಿವೆ. 

ನನ್ನ ಇಡೀ ದೇಹ ನಡುಗುತ್ತಿದೆ. ಯೆಹೋವನೆ, 
ನನ್ನನ್ನು ಗುಣಪಡಿಸಲು ಇನ್ನೆಷ್ಟುಕಾಲ ಬೇಕು? 
ಯೆಹೋವನೇ, ನನ್ನನ್ನು ಮತ್ತೆ ಬಲಪಡಿಸು! ನಿನ್ನ 
ಮಹಾ ಕೃಪೆಯಿಂದ ನನ್ನನ್ನು ರಕ್ಕಿಸು. 

ಸತ್ತವರು ನಿನ್ನನ್ನು ಜ್ಞಾಪಿಸಿಕೊಳ್ಳುವರೇ? ಸಮಾಧಿ 
ಗಳಲ್ಲಿರುವವರು ನಿನ್ನನ್ನು ಸ್ತುತಿಸುವರೇ? ಆದ್ದರಿಂದ 
ನನ್ನನ್ನು ಗುಣಪಡಿಸು! 

ಯೆಹೋವನೇ, ರಾತ್ರಿಯೆಲ್ಲಾ ನಿನಗೆ ಪ್ರಾರ್ಥಿಸಿ 
ದೆನು. ನನ್ನ ಹಾಸಿಗೆಯು ನನ್ನ ಕಣ್ಣೀರಿನಿಂದ ಒದ್ದೆ 
ಯಾಗಿದೆ. ನನ್ನ ಹಾಸಿಗೆಯಿಂದ ಕಣ್ಣೀರು ತೊಟ್ಟಿಕ್ಕು 
ತ್ತಿದೆ. ನಾನು ಅತ್ತು ಗೋಳಾಡಿ ಬಲಹೀನನಾಗಿದ್ದೇನೆ. 
ನನ್ನ ವೈರಿಗಳು ನನಗೆ ಅನೇಕ ತೊಂದರೆಗಳನ್ನು ಮಾಡಿ 
ರುವುದರಿಂದ ನನಗೆ ದುಃಖವೂ ಗೋಳಾಟವೂ 
ಉಂಟಾಗಿವೆ. ನನ್ನ ಕಣ್ಣುಗಳು ಬಲಹೀನಗೊಂಡಿವೆ; 
ಅತ್ತತ್ತು ಆಯಾಸಗೊಂಡಿವೆ. 

ದುಷ್ಟರೇ, ತೊಲಗಿಹೋಗಿರಿ. ಯಾಕೆಂದರೆ ಯೆಹೋ 
ವನು ನನ್ನ ಗೋಳಾಟಕ್ಕೆ ಕಿವಿಗೊಟ್ಟಿದ್ದಾನೆ. 
ಯೆಹೋವನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ. 
ಆತನು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಸದುತ್ತರ 
ವನ್ನು ದಯಪಾಲಿಸುವನು. 

ನನ್ನ ವೈರಿಗಳೆಲ್ಲ ಗಲಿಬಿಲಿಗೊಂಡು ನಿರಾಶ 
ರಾಗುವರು. ಇದ್ದಕ್ಕಿದ್ದಂತೆ ಅವಮಾನಿತರಾಗಿ 
ಹಿಂತಿರುಗುವರು. 





ಕೀರ್ತನೆ7 

ಬೆನ್ಯಾಮೀನ್‌ ಕುಲದವನಾದ ಕೂಷನ ಮಾತುಗಳ ವಿಷಯದಲ್ಲಿ 
ರಚಿಸಲ್ಪಟ್ಟಿದೆ. ರಚನೆಗಾರ: ದಾವೀದ 

ನನ್ನ ದೇವರಾದ ಯೆಹೋವನೇ, ನಿನ್ನನ್ನೇ ಆಶ್ರಯಿಸಿ 
ಕೊಂಡಿರುವೆ. ನನ್ನನ್ನು ಹಿಂದಟ್ಟುಕ್ತಿರುವವರಿಂದ 
ನನ್ನನ್ನು ತಪ್ಪಿಸಿ ಕಾಪಾಡು! 
ನೀನು ನನಗೆ ಸಹಾಯ ಮಾಡದಿದ್ದರೆ, ಸಿಂಹದ 
ಬಾಯಿಗೆ ಸಿಕ್ಕಿಕೊಂಡಿರುವ ಪ್ರಾಣಿಯಂತಾಗುವೆನು; 
ರಕ್ಷಣೆಯೇ ಇಲ್ಲದವನಾಗಿ ಸೀಳಿಹಾಕಲ್ಪಡುವೆನು. 
ನನ್ನ ದೇವರಾದ ಯೆಹೋವನೇ, ನಾನು ಯಾವ ಅಪ 
ರಾಧವನ್ನಾದರೂ ಮಾಡಿದ್ದರೆ, 
ಸ್ನೇಹಿತನೊಬ್ಬನಿಗೆ ಕೆಟ್ಟದ್ದೇನಾದರೂ ಮಾಡಿದ್ದರೆ, 
ಶತ್ರುವಿನಿಂದ ಅನ್ಯಾಯವಾಗಿ ಏನನ್ನಾದರೂ ದೋಚಿ 
ಕೊಂಡಿದ್ದರೆ, 
ಇವುಗಳಲ್ಲಿ ನಾನು ಯಾವುದನ್ನೇ ಮಾಡಿದ್ದರೂ, 
ಶತ್ರುವು ನನ್ನನ್ನು ಹಿಂದಟ್ಟಿ ಬಂದು ನನ್ನನ್ನು ಹಿಡಿದು 





ಕೀರ್ತನೆಗಳು 6:2-8:1 


ನೆಲಕ್ಕೆ ಕೆಡವಿ ತುಳಿಯಲ್ಲಿ; ನನ್ನ ಪ್ರಾಣವನ್ನು ಮಣ್ಣು 
ಪಾಲು ಮಾಡಲಿ. 

6 ಯೆಹೋವನೇ, ಎದ್ದೇಳು, ನಿನ್ನ ಕೋಪವನ್ನು 
ತೋರು! ನನ್ನ ವೈರಿಯು ಕೋಪಗೊಂಡಿದ್ದಾನೆ. ಅವ 
ನಿಗೆ ವಿರೋಧವಾಗಿ ಎದ್ದು ನಿಂತು ಹೋರಾಡು. ನನ್ನ 
ದೇವರೇ, ಎದ್ದೇಳು, ನ್ಯಾಯಕ್ಕಾಗಿ ಒತ್ತಾಯಿಸು! 

7 ಜನಾಂಗಗಳನ್ನು ನಿನ್ನ ಸುತ್ತಲೂ ಸೇರಿಸಿ ನಿನ್ನ ಉನ್ನತ 
ಸ್ಥಾನದಲ್ಲಿ ಆಸೀನನಾಗು. 

8 ಜನರಿಗೆ ನ್ಯಾಯತೀರಿಸು. ಯೆಹೋವನೇ, ನನಗೆ 
ನ್ಯಾಯತೀರಿಸು. ನನ್ನನ್ನು ನೀತಿವಂತನೆಂದೂ ನಿರಪ 
ರಾಧಿಯೆಂದೂ ನಿರೂಪಿಸು. 

9 ಕೆಟ್ಟವರನ್ನು ದಂಡಿಸು, ಒಳ್ಳೆಯವರಿಗೆ ಸಹಾಯ 
ಮಾಡು. ದೇವರೇ ನೀನು ಒಳ್ಳೆಯವನು; ಮನುಷ್ಯರ 
ಅಂತರಾಳವನ್ನು ನೀನು ಪರಿಶೋಧಿಸಬಲ್ಲೆ. 

10 ನನ್ನ ಗುರಾಣಿಯು ದೇವರೇ. ಆತನು ಯಥಾರ್ಥ 
ವಂತರನ್ನು ರಕ್ಷಿಸುವನು. 

11 ದೇವರು ನೀತಿವಂತನಾದ ನ್ಯಾಯಾಧೀಶನಾಗಿದ್ದಾನೆ. 
ಆತನು ದುಷ್ಟರ ವಿಷಯದಲ್ಲಿ ಯಾವಾಗಲೂ ಕೋಪ 
ವುಳ್ಳವನು. 

12 ಆತನು ತಾನು ಮಾಡಿದ ತೀರ್ಮಾನವನ್ನು ಬದ 
ಲಾಯಿಸುವುದಿಲ್ಲ. 

13 ದುಷ್ಟರನ್ನು ಶಿಕ್ಷಿಸಲು ಆತನು ಸಿದ್ಧನಾಗಿದ್ದಾನೆ.* 

14 ಕೆಲವರು ದುಷ್ಟಕಾರ್ಯಗಳನ್ನು ಮಾಡುವುದಕ್ಕಾ 
ಗಿಯೇ ಆಲೋಚಿಸುತ್ತಿರುವರು. ಅವರು ಸಂಚು 
ಗಳನ್ನು ಮಾಡುತ್ತಾ ಸುಳ್ಳಾಡುವರು. 

15 ಅವರು ಇತರರನ್ನು ಬಲೆಗೆ ಸಿಕ್ಕಿಸಿ ಕೇಡು ಮಾಡ 
ಬೇಕೆಂದಿದ್ದಾರೆ; ಆದರೆ ತಾವೇ ಆ ಬಲೆಗಳಿಗೆ ಸಿಕ್ಕಿ 
ಕೊಳ್ಳುವರು. 

16 ಅವರು ತಮ್ಮ ಕುಯುಕ್ತಿಗೆ ತಕ್ಕ ದಂಡನೆಯನ್ನು 
ಹೊಂದುವರು. ಅವರು ಇತರರ ವಿಷಯದಲ್ಲಿ ಕ್ರೂರ 
ವಾಗಿ ನಡೆದುಕೊಂಡರು. ಅವರು ಮಾಡಿದ 
ಹಿಂಸೆಯು ಅವರಿಗೇ ಸಂಭವಿಸುವುದು. 

17 ಯೆಹೋವನ ನ್ಯಾಯವಾದ ತೀರ್ಪಿಗಾಗಿ ಆತನನ್ನು 
ಕೊಂಡಾಹುವೆನು. ಮಹೋನ್ನತನಾದ ಯೆಹೋವನ 
ಹೆಸರನ್ನು ಸ್ತುತಿಸುವೆನು. 


ಕೀರ್ತನೆ 
ರಚನೆಗಾರ: ದಾವೀದ 
1 ನಮ್ಮ ಒಡೆಯನಾದ ಯೆಹೋವನೇ, ನಿನ್ನ ಹೆಸರು 
ಭೂಲೋಕದಲ್ಲೆಲ್ಲಾ ಅತಿಶಯವಾದದ್ದು. ನಿನ್ನ 





ಆತನು...ಸಿದ್ಧನಾಗಿದ್ದಾನೆ ಅಕ್ಬರಶಃ, ""ಆತನು ಹಿಂತಿರುಗಿಕೊಳ್ಳುವು 
ದಿಲ್ಲ. ಆತನು ತನ್ನ ಖಡ್ಗವನ್ನು ಹರಿತಗೊಳಿಸುವನು. ಆತನು ತನ್ನ ಬಿಲ್ಲನ್ನು 
ಹೂಡಿ ಗುರಿಯಿಟ್ಟಿದ್ದಾನೆ. ಆತನು ಮರಣಕರವಾದ ಆಯುಧವನ್ನು 
ಸಿದ್ಧಗೊಳಿಸಿದ್ದಾನೆ. ಆತನು ತನ್ನ ಅಗ್ನಿಬಾಣಗಳನ್ನು ಮಾಡಿದ್ದಾನೆ. 


ಕೀರ್ತನೆಗಳು 8:2-9:19 


ಹೆಸರು ಪರಲೋಕದಲ್ಲೆಲ್ಲಾ ನಿನ್ನನ್ನು ಮಹಿಮೆ 
ಪಡಿಸುವುದು. 

2 ಚಿಕ್ಕ ಮಕ್ಕಳ ಬಾಯಿಗಳೂ ಕೂಸುಗಳ ಬಾಯಿಗಳೂ 
ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತವೆ; ನಿನ್ನ ವೈರಿಗಳ 
ಬಾಯಿ ಮುಚ್ಚಿಸುವುದಕ್ಕಾಗಿಯೇ ನೀನು ಹೀಗೆ 
ಮಾಡಿರುವೆ. 

3 ನಿನ್ನ ಕೈಕೆಲಸವಾಗಿರುವ ಆಕಾಶ ಮಂಡಲವನ್ನೂ 
ನೀನು ಸೃಷ್ಟಿಸಿದ ಚಂದ್ರನಕ್ಟತ್ರಗಳನ್ನೂ ನೋಡಿ 
ಆಶ್ಚರ್ಯಗೊಳ್ಳುವೆನು. 

4 ಮನುಷ್ಯರಿಗೆ ನೀನೇಕೆ ಪ್ರಾಮುಖ್ಯತೆ ಕೊಡಬೇಕು? 
ನೀನೇಕೆ ಅವರನ್ನು ಜ್ಞಾಪಿಸಿಕೊಳ್ಳಬೇಕು? ಮನುಷ್ಯ 
ರಿಗೆ ನೀನೇಕೆ ಪ್ರಾಮುಖ್ಯತೆ ಕೊಡಬೇಕು? ನೀನೇಕೆ 
ಅವರನ್ನು ಗಣನೆಗೆ ತೆಗೆದುಕೊಳ್ಳಬೇಕು? 

5 ಆದರೆ ನೀನು ಮನುಷ್ಯರಿಗೆ ಪ್ರಾಮುಖ್ಯತೆ ಕೊಟ್ಟಿ 
ರುವೆ. ನೀನು ಅವರನ್ನು ದೇವದೂತರಿಗಿಂತ ಸ್ವಲ್ಪವೇ 
ಕಡಿಮೆಯಾಗಿ ಸೃಷ್ಟಿಸಿದೆ. ನೀನು ಅವರಿಗೆ ಪ್ರಭಾವ 
ವನ್ನೂ ಮಾನವನ್ನೂ ಕೀರಿಟವಾಗಿಟ್ಟಿರುವೆ. 

6 ನೀನು ಸೃಷ್ಟಿಸಿದ ಪ್ರತಿಯೊಂದರ ಮೇಲೂ ಅವರನ್ನು 
ಅಧಿಪತಿಯನ್ನಾಗಿ ಮಾಡಿರುವೆ. ನೀನು ಪ್ರತಿ 
ಯೊಂದನ್ನೂ ಅವರಿಗೆ ಅಧೀನಗೊಳಿಸಿರುವೆ. 

7 ಅವರು ಎಲ್ಲಾ ಪಶುಗಳ ಮೇಲೆಯೂ ಕಾಡುಪ್ರಾಣಿ 
ಗಳ ಮೇಲೆಯೂ ದೊರೆತನ ಮಾಡುವರು. 

8 ಆಕಾಶದ ಪಕ್ಷಿಗಳ ಮೇಲೆಯೂ ಸಾಗರದ ಮೀನುಗಳ 
ಮೇಲೆಯೂ ದೊರೆತನ ಮಾಹುವರು. 

9 ನಮ್ಮ ದೇವರಾದ ಯೆಹೋವನೇ, ನಿನ್ನ ಹೆಸರು 
ಭೂಲೋಕದಲ್ಲೆಲ್ಲಾ ಎಷ್ಟೋ ಅತಿಶಯವಾಗಿದೆ. 


ಕೀರ್ತನೆ9 
ರಚನೆಗಾರ: ದಾವೀದ 

1 ಯೆಹೋವನೇ, ಪೂರ್ಣಹೃದಯದಿಂದ ನಿನ್ನನ್ನು 
ಕೊಂಡಾಡುವೆನು. ನಿನ್ನ ಅದ್ಭುತಕಾರ್ಯಗಳನ್ನೆಲ್ಲಾ 
ವರ್ಣಿಸುವೆನು. 

2 ನಿನ್ನಲ್ಲಿ ಸಂತೋಷಿಸುತ್ತಾ ಉಲ್ಲಾಸಪಡುವೆನು. 
ಮಹೋನ್ನತನೇ, ದೇವರೇ, ನಿನ್ನ ಹೆಸರನ್ನೇ 
ಸಂಕೀರ್ತಿಸುವೆನು. 

3 ನನ್ನ ವೈರಿಗಳು ನಿನ್ನ ಎದುರಿನಿಂದ ಹಿಂತಿರುಗಿ ಓಡಿ 
ಹೋದರು. ಆದರೆ ಅವರು ಬಿದ್ದು ನಾಶವಾದರು. 

4 ನೀನು ನೀತಿವಂತನಾದ ನ್ಯಾಯಾಧಿಪತಿ. ಸಿಂಹಾಸನದ 
ಮೇಲೆ ಕುಳಿತು ನೀನು ನ್ಯಾಯತೀರಿಸುವೆ. ನೀನು ನನ್ನ 
ಮೊಕದ್ದಮೆಯನ್ನು ಕೇಳಿ ನನ್ನ ವಿಷಯದಲ್ಲಿ ತೀರ್ಪು 
ಮಾಡಿರುವೆ. 

5 ನೀನು ಜನಾಂಗಗಳನ್ನು ಟೀಕಿಸಿ ಆ ದುಷ್ಟರನ್ನು ನಾಶ 
ಮಾಡಿದೆ. ನೀನು ಅವರ ಹೆಸರುಗಳನ್ನು ಜೀವಿತರ 
ಪಟ್ಟಿಯಿಂದ ಶಾಶ್ವತವಾಗಿ ಅಳಿಸಿಹಾಕಿರುವೆ. 


716 


6 ವೈರಿಯು ಇಲ್ಲವಾದನು. ನೀನು ಅವರ ನಗರಗಳನ್ನು 
ನಾಶ ಮಾಡಿದೆ! ಈಗ ಹಾಳಾದ ಕಟ್ಟಡಗಳು ಮಾತ್ರ, 
ಉಳಿದಿವೆ. ದುಷ್ಟರನ್ನು ಜ್ಞಾಪಕಕ್ಕೆ ತರುವ ಯಾವುದೂ 
ಉಳಿದಿಲ್ಲ. 

7 ಯೆಹೋವನಾದರೋ ಶಾಶ್ವತವಾಗಿ ಆಳುವನು. 
ಆತನು ಭೂಲೋಕಕ್ಕೆ ನ್ಯಾಯದೊರಕಿಸುವುದಕ್ಕಾಗಿ 
ತನ್ನ ರಾಜ್ಯವನ್ನು ಬಲಗೊಳಿಸಿದ್ದಾನೆ. ಆತನು ಭೂನಿ 
ವಾಸಿಗಳಿಗೆಲ್ಲಾ ನ್ಯಾಯವಾಗಿ ತೀರ್ಪು ಮಾಡುವನು. 
ಆತನು ಜನಾಂಗಗಳಿಗೆಲ್ಲಾ ಯಥಾರ್ಥವಾಗಿ ತೀರ್ಪು 
ಮಾಡುವನು. 


9 ಯೆಹೋವನುಕುಗ್ಗಿಹೋದವರಿಗೆಆಶ್ರಯಸ್ಥಾನವೂ 
ಇಕ್ಕಟ್ಟಿನಲ್ಲಿರುವವರಿಗೆ ಆಶ್ರಯದುರ್ಗವೂ 
ಆಗಿದ್ದಾನೆ. 

10 ಯೆಹೋವನೇ, ನಿನ್ನ ಹೆಸರನ್ನು ಬಲ್ಲವರು ನಿನ್ನಲ್ಲಿ 
ಭರವಸೆಯಿಡುವರು. ಯಾಕೆಂದರೆ ನಿನ್ನ ಸಹಾಯ 
ಕ್ಕಾಗಿ ಬರುವವರನ್ನು ನೀನು ತೊರೆದುಬಿಡುವುದಿಲ್ಲ. 

11 ಜೀಯೋನಿನ ನಿವಾಸಿಗಳೇ, ಯೆಹೋವನನ್ನು 
ಸಂಕೀರ್ತಿಸಿರಿ. ಆತನ ಮಹತ್ಕಾರ್ಯಗಳನ್ನು ಜನಾಂಗ 
ಗಳವರಿಗೆ ಪ್ರಕಟಿಸಿರಿ. 

12 ಪ್ರಾಣಾಪರಾಧಕ್ಕೆ ಮುಯ್ಯಿತೀರಿಸುವ ಆತನು ಕುಗ್ಗಿ 
ಹೋದವರ ಮೊರೆಯನ್ನು ಮರೆಯದೆ ಅವರನ್ನು 
ಜ್ಞಾಪಿಸಿಕೊಂಡನು. 

13 "ಯೆಹೋವನೇ, ನನ್ನನ್ನು ಕರುಣಿಸು. ಇಗೋ, 
ವೈರಿಗಳು ನನಗೆ ಕೇಡುಮಾಡುತ್ತಿದ್ದಾರೆ. "ಮರಣ 
ದ್ಹಾರ' ದಿಂದ ತಪ್ಪಿಸಿ ಕಾಪಾಡು.'' 

14 ಆಗ ಜಿರುಸಲೇಮಿನ ದ್ವಾರಗಳ ಬಳಿಯಲ್ಲಿ ನಿನ್ನನ್ನು 
ಸಂಕೀರ್ತಿಸುವೆನು. ನೀನು ನನ್ನನ್ನು ರಕ್ಷಿಸಿದ್ದರಿಂದ 
ಹರ್ಷಿಸುವೆನು. 

15 ಅನ್ಯಜನಾಂಗಗಳವರು ತಾವು ತೋಡಿದ ಕುಣಿಗಳಲ್ಲಿ 
ತಾವೇ ಬಿದ್ದುಹೋಗುವರು; ತಾವು ಹಾಸಿದ ಬಲೆ 
ಗಳಲ್ಲಿ ತಾವೇ ಸಿಕ್ಕಿಬೀಳುವರು. 

16 ಯೆಹೋವನು ಅವರನ್ನು ಅವರ ಕುಯುಕ್ತಿ 
ಯಲ್ಲಿಯೇ ಸಿಕ್ಕಿಸಿದ್ದರಿಂದ ಆತನ ನೀತಿಯು ಪ್ರಖ್ಯಾತ 
ವಾಯಿತು. 

17 ದೇವರನ್ನು ಮರೆಯುವ ಜನರೆಲ್ಲ ಕೆಟ್ಟವರು. ಅವರು 
ಮರಣದ ಸ್ಥಳಕ್ಕೆ ಹೋಗುವರು. 

18 ಕೆಲವೊಮ್ಮೆ, ಇಕ್ಕಟ್ಟಿನಲ್ಲಿರುವವರನ್ನು ದೇವರು 
ಮರೆತಿರುವಂತೆ ಕಾಣುತ್ತದೆ; ಕುಗ್ಗಿಹೋದ ಅವರಿಗೆ 
ನಿರೀಕ್ಷೆಯೇ ಇಲ್ಲದಂತೆ ಕಂಡರೂ ದೇವರು 
ಅವರನ್ನು ಮರೆತುಬಿಡುವುದಿಲ್ಲ 

19 ಯೆಹೋವನೇ, ಎದ್ದೇಳು! ಜನಾಂಗಗಳಿಗೆ ನ್ಯಾಯ 
ತೀರಿಸು. ಅವರು ಬಲಿಷ್ಠರಾಗಕೂಡದು. 


20 


10 


11 


12 


717 


ಯೆಹೋವನೇ, ಅವರಿಗೆ ಭಯಹುಟ್ಟಿಸು; ತಾವು 
ಕೇವಲ ಮನುಷ್ಯರೆಂಬುದನ್ನು ಅವರು ಗ್ರಹಿಸಿ 
ಕೊಳ್ಳಲಿ. 


ಕೀರ್ತನೆ 10 
ಯೆಹೋವನೇ, ನೀನು ಬಹುದೂರವಾಗಿರುವು 
ದೇಕೆ? ಕಷ್ಟಕಾಲದಲ್ಲಿ ನೀನು ಮರೆಯಾಗಿರುವು 
ದೇಕೆ? 
ದುಷ್ಟರು ಗರ್ವಿಷ್ಠರಾಗಿ ಬಡವರನ್ನು ಹಿಂದಟ್ಟಿ 
ಹೋಗುತ್ತಿದ್ದಾರೆ; ಆ ದುಷ್ಟರ ಕುಯುಕ್ತಿಯಲ್ಲಿ 
ಅವರು ಸಿಕ್ಕಿ ಬೀಳುವರು. 
ಕೆಹುಕರು ತಮ್ಮ ಇಷ್ಟ ವಸ್ತುಗಳ ಬಗ್ಗೆ ಕೊಚ್ಚಿಕೊಳ್ಳು 
ವರು. ದುರಾಶೆಯುಳ್ಳ ಅವರು ದೇವರನ್ನು ಶಪಿಸುತ್ತಾ 
ಆತನ ಮೇಲೆ ತಮಗಿರುವ ದ್ವೇಷವನ್ನು ತೋರ್ಪಡಿಸಿ 
ಕೊಳ್ಳುವರು. 
ಆ ದುಷ್ಟರು ಗರ್ವದಿಂದ ದೇವರನ್ನು ತೊರೆದು 
ಬಿಡುವರು; ದುಷ್ಟಾಲೋಜನೆಗಳನ್ನು ಮಾಡುತ್ತಾ 
ದೇವರಿಲ್ಲದಂತೆ ವರ್ತಿಸುವರು. 
ಅವರು ಕುಯುಕ್ತಿಗಳನ್ನೇ ಮಾಡುತ್ತಾ ದೇವರ ಕಟ್ಟಳೆ 
ಗಳನ್ನೂ ಬುದ್ಧಿಮಾತುಗಳನ್ನೂ ಗಣನೆಗೆ ತೆಗೆದು 
ಕೊಳ್ಳುವುದಿಲ್ಲ. * ದೇವರ ವೈರಿಗಳು ಆತನ ಉಪದೇಶ 
ಗಳನ್ನು ಕಡೆಗಣಿಸುವರು. 
ಅವರು, ""ನಮ್ಮನ್ನು ಯಾವುದೂ ಕದಲಿಸದು; ನಮಗೆ 
ಕೇಹಾಗದಿರುವುದರಿಂದ ಸಂತೋಷವಾಗಿರೋಣ'' 
ಎಂದುಕೊಂಡಿದ್ದಾರೆ. 
ಅವರು ಯಾವಾಗಲೂ ಶಪಿಸುತ್ತಾರೆ; ಕೆಟ್ಟ ಮಾತು 
ಗಳನ್ನು ಆಡುತ್ತಾರೆ; ಕುಯುಕ್ತಿಗಳನ್ನು ಮಾಡುತ್ತಾರೆ. 
ಅವರು ನಿರಪರಾಧಿಗಳನ್ನು ಹಿಡಿದು ಕೊಲ್ಲಲು ಗುಪ್ತ 
ವಾದ ಸ್ಥಳಗಳಲ್ಲಿ ಅಡಗಿಕೊಂಡಿರುವರು; ಅಸಹಾಯ 
ಕರಿಗಾಗಿ ಎದುರು ನೋಡುವರು. 
ಅವರು ಬೇಟೆಯಾಡುವ ಸಿಂಹಗಳಂತಿದ್ದಾರೆ. ಅವರು 
ನಿಸ್ಸಹಾಯಕರ ಮೇಲೆ ಆಕ್ರಮಣ ಮಾಡಿ ತಮ್ಮ ಬಲೆ 
ಗಳಲಿ ಎಳೆದುಕೊಂಡು ಹೋಗುವರು. 
ಆ ದುಷ್ಟರು ಕುಗ್ಗಿಹೋದವರನ್ನು ಮತ್ತೆ ಮತ್ತೆ ಜಜ್ಜಿ 
ಹಾಕುವರು. 
ಆದ್ದರಿಂದ ಆ ನಿಸ್ಸಹಾಯಕರು, ""ದೇವರು ನಮ್ಮನ್ನು 
ಮರೆತುಬಿಟ್ಟಿದ್ದಾನೆ! ನಮಗೆ ಶಾಶ್ವತವಾಗಿ ವಿಮುಖ 
ನಾಗಿದ್ದಾನೆ! ನಮಗೆ ಸಂಭವಿಸುತ್ತಿರುವುದನ್ನು ಆತನು 
ನೋಡುವುದಿಲ್ಲ! ಎಂದು ಯೋಚಿಸತೊಡಗುವರು. 
ಯೆಹೋವನೇ, ಎದ್ದೇಳು, ಕಾರ್ಯನಿರತನಾಗು! 
ದೇವರೇ, ಆ ದುಷ್ಟರನ್ನು ದಂಡಿಸು! ನಿಸ್ಸಹಾಯ 
ಕರನ್ನು ಮರೆತುಬಿಹಬೇಡ! 





ಅವರು... ತೆಗೆದುಕೊಳ್ಳುವುದಿಲ್ಲ ಅಕ್ಬರಶಃ, ""ನಿನ್ನ ನ್ಯಾಯತೀರ್ಪು 
ಅವನಿಗಿಂತ ಬಹು ಉನ್ನತವಾಗಿದೆ.'' 


13 


14 


15 


16 
17 


18 


ಕೀರ್ತನೆಗಳು 9:20-11:6 


ದುಷ್ಟರು ದೇವರಿಗೆ ವಿರೋಧವಾಗಿ ಎದ್ದಿರುವು 
ದೇಕೆ? ಆತನು ತಮ್ಮನ್ನು ದಂಡಿಸುವುದಿಲ್ಲವೆಂದು 
ಅವರು ಆಲೋಚಿಸಿಕೊಂಡಿರುವುಡೇಕೆ? 
ಯೆಹೋವನೇ, ಆ ದುಷ್ಟರ ಕ್ರೂರವಾದ ಕಾರ್ಯ 
ಗಳನ್ನೂ ದುಷ್ಕಕ್ಕಗಳನ್ನೂ ನೀನು ಖಂಡಿತವಾಗಿ 
ನೋಡುವೆ. ಅವುಗಳನ್ನು ನೋಡಿ ಕಾರ್ಯನಿರತ 
ನಾಗು. ಅನೇಕ ತೊಂದರೆಗಳಲ್ಲಿ ಸಿಕ್ಕಿಕೊಂಡಿರು 
ವವರು ಸಹಾಯಕ್ಕಾಗಿ ನಿನ್ನ ಬಳಿಗೆ ಬರುವರು. ಅನಾ 
ಥರಿಗೆ ಸಹಾಯ ಮಾಡುವವನು ನೀನೇ. ಆದ್ದರಿಂದ 
ಅವರಿಗೆ ಸಹಾಯಮಾಹು! 

ಕೆಡುಕರನ್ನು ನಾಶಮಾಡು. ನಿನ್ನ ದೇಶದಿಂದ 
ಅವರನ್ನು ನಿರ್ಮೂಲಮಾಹು! 

ಅವರನ್ನು ನಿನ್ನ ದೇಶದಿಂದ ತೆಗೆದುಹಾಕು! 
ಯೆಹೋವನೇ, ಕುಗ್ಗಿಹೋದವರ ಕೋರಿಕೆಯನ್ನು 
ನೀನು ಕೇಳುವೆ. ಅವರ ಮೊರೆಗೆ ಕಿವಿಗೊಟ್ಟು 
ಅವರನ್ನು ಪ್ರೋತ್ಸಾಹಿಸುವೆ. 

ಯೆಹೋವನೇ, ಅನಾಥರನ್ನೂ ಕುಗ್ಗಿಸಲ್ಬಟ್ಟವರನ್ನೂ 
ಸಂರಕ್ಷಿಸು. ಆಗ ಕೇವಲ ಮನುಷ್ಯರಿಂದ ಅವರಿಗೆ 
ಭಯವಾಗದು. 


ಕೀರ್ತನೆ11 

ರಚನೆಗಾರ: ದಾವೀದ 
ನಾನು ಯೆಹೋವನನ್ನೇ ಆಶ್ರಯಿಸಿಕೊಂಡಿದ್ದೇನೆ. 
ಹೀಗಿರಲು, “ನಿನ್ನ ಬೆಟ್ಟಕ್ಕೆ ಪಕ್ಸಿಯಂತೆ ಹಾರಿ 
ಹೋಗು'' ಎಂದು ನೀವು ಹೇಳುವುದೇಕೆ? 
ದುಷ್ಟರು ಬೇಟೆಗಾರರಂತಿದ್ದಾರೆ; ಅವರು ಕತ್ತಲೆ 
ಯಲ್ಲಿ ಅವಿತುಕೊಂಡಿರುವರು; ಬಿಲ್ಲುಗಳಿಗೆ ಬಾಣ 
ಗಳನ್ನು ಹೂಡಿ ನೀತಿವಂತರ ಹೃದಯಕ್ಕೆ ನೇರವಾಗಿ 
ಹೊಡೆಯುವರು. 
ಅಸ್ತಿವಾರಗಳೇ ನಾಶವಾಗುತ್ತಿದ್ದರೆ ನೀತಿವಂತನು 
ಏನು ಮಾಡಲಾದೀತು? 
ಯೆಹೋವನು ತನ್ನ ಪವಿತ್ರ ಆಲಯದಲ್ಲಿದ್ದಾನೆ. 
ಆತನು ಪರಲೋಕದಲ್ಲಿ ತನ್ನ ಸಿಂಹಾಸನದ ಮೇಲೆ 
ಕುಳಿತುಕೊಂಡು ಮನುಷ್ಯರ ಕಾರ್ಯಗಳನ್ನು ಗಮನಿ 
ಸುತ್ತಿದ್ದಾನೆ. ಆತನ ಕಣ್ಣುಗಳು ಅವರನ್ನು ಪರಿ 
ಶೋಧಿಸುತ್ತಿವೆ. 
ಯೆಹೋವನು ನೀತಿವಂತರಿಗಾಗಿ ಹುಡುಕುವನು. 
ಆದರೆ ಆತನು ದುಷ್ಟರನ್ನೂ ಹಿಂಸಕರನ್ನೂ 
ತಿರಸ್ಕರಿಸುವನು. 
ಆ ದುಷ್ಟರ ಮೇಲೆ ಬೆಂಕಿಗಂಧಕಗಳ ಮಳೆಯನ್ನು 
ಆತನು ಸುರಿಸುವನು. ಅವರಿಗೆ ಸಿಕ್ಕುವುದೆಂದರೆ ಕಾದ 
ಉರಿಗಾಳಿಯೊಂದೇ. 


ಕೀರ್ತನೆಗಳು 11:7-14:7 


ಯೆಹೋವನು ನೀತಿಸ್ವರೂಪನಾಗಿದ್ದಾನೆ. ಆತನು 
ನ್ಯಾಯವನ್ನು ಪ್ರೀತಿಸುತ್ತಾನೆ. ನೀತಿವಂತರು ಆತನ 
ಮುಖವನ್ನು ನೋಹುವರು. 


ಕೀರ್ತನೆ 12 

ರಚನೆಗಾರ: ದಾವೀದ 
ಯೆಹೋವನೇ, ನನ್ನನ್ನು ರಕ್ಷಿಸು! ಒಳ್ಳೆಯವರೆಲ್ಲಾ 
ಕೊನೆಗೊಂಡರು. ಭೂನಿವಾಸಿಗಳಲ್ಲಿ ನಿಜವಾದ 
ವಿಶ್ವಾಸಿಗಳು ಉಳಿದೇ ಇಲ್ಲ. 
ಜನರು ತಮ್ಮ ನೆರೆಯವರಿಗೆ ಸುಳ್ಳು ಹೇಳುವರು. ಪ್ರತಿ 
ಯೊಬ್ಬರೂ ತಮ್ಮ ನೆರೆಯವರಿಗೆ ಸುಳ್ಳಿನಿಂದ ಮುಖ 
ಸ್ತುತಿ ಮಾಡುವರು. 
ಸುಳ್ಳಾಡುವ ಆ ತುಟಿಗಳನ್ನೂ ಕಟ್ಟುಕಥೆಗಳನ್ನು 
ಹೇಳುವ ಆ ನಾಲಿಗೆಗಳನ್ನೂ ಯೆಹೋವನು ಕತ್ತರಿಸಿ 
ಹಾಕಲಿ. 
"ನಾವು ಪ್ರಮುಖರಾಗಲು ನಮ್ಮ ಸುಳ್ಳುಗಳೇ ನಮಗೆ 
ಆಧಾರ. ನಮ್ಮ ನಾಲಿಗೆಗಳು ಇರುವಾಗ ನಮಗೆ 
ಒಡೆಯರಾಗಲು ಯಾರಿಗೆ ಸಾಧ್ಯ?'' ಎಂದು ಅವರು 
ಹೇಳುತ್ತಾರೆ. 
ಆದರೆ ಯೆಹೋವನು ಹೇಳುವುದೇನಂದರೆ: 
“ದುಷ್ಟರು ಕುಗ್ಗಿಹೋದವರಿಂದ ಕದ್ದುಕೊಂಡಿದ್ದಾರೆ. 
ಅಸಹಾಯಕರು ದುಃಖದಿಂದ ನಿಟ್ಟುಸಿರು ಬಿಡುತ್ತಿ 
ದ್ದಾರೆ. ಆದ್ದರಿಂದ ನಾನು ಎದ್ದು ನಿಂತು, ಆಯಾಸ 
ಗೊಂಡಿರುವ ಅವರನ್ನು ಕಾಪಾಡುವೆನು.'' 
ಯೆಹೋವನ ಮಾತುಗಳು ಬೆಂಕಿಯಲ್ಲಿ ಏಳು ಸಲ 
ಶುದ್ಧೀಕರಿಸಿದ ಬೆಳ್ಳಿಯಂತೆ ಸತ್ಯವಾಗಿವೆ. 
ಯೆಹೋವನೇ ಅಸಹಾಯಕರನ್ನು ಪರಿಪಾಲಿಸು. 
ಅವರನ್ನು ಶಾಶ್ವತವಾಗಿ ಸಂರಕ್ಷಿಸು. 
ಆ ದುಷ್ಟರು ಪ್ರಮುಖರಂತೆ ವರ್ತಿಸಿದರೂ ಅವರು 
ಕೇವಲ ನಕಲಿ ಆಭರಣಗಳಂತಿದ್ದಾರೆ. 





ಕೀರ್ತನೆ13 

ರಚನೆಗಾರ: ದಾವೀದ 
ಯೆಹೋವನೇ, ಇನ್ನೆಷ್ಟು ಕಾಲ ನನ್ನನ್ನು ಮರೆತಿ 
ರುಪಿ? ನನ್ನನ್ನು ಶಾಶ್ವತವಾಗಿ ಮರೆತುಬಿಹುವೆಯಾ? 
ಇನ್ನೆಷ್ಟು ಕಾಲ ನನಗೆ ಮರೆಯಾಗಿರುವೆ? 
ನಾನು ದುಃಖಕ್ರಾಂತನಾಗಿ ಇನ್ನೆಷ್ಟುಕಾಲ ಆಲೋಚಿ 
ಸುತ್ತಿರಬೇಕು? ನನ್ನ ವೈರಿಗಳು ಇನ್ನೆಷ್ಟುಕಾಲ ನನ್ನ 
ಮೇಲೆ ಜಯಗಳಿಸಬೇಕು? 
ನನ್ನ ದೇವರಾದ ಯೆಹೋವನೇ, ನನ್ನ ಮೇಲೆ ದೃಷ್ಟಿ 
ಯಿಟ್ಟು ಸದುತ್ತರವನ್ನು ದಯಪಾಲಿಸು. ಇಲ್ಲವಾದರೆ, 
ನಾನು ಸಾಯಲೇಬೇಕಾಗುವುದು! 


718 


4 ಆಗ ವೈರಿಯು, "ನಾನು ಅವನನ್ನು ಸೋಲಿಸಿದೆ|'' 
ಎಂದು ಹೇಳುತ್ತಾ ನನ್ನ ಬೀಳುವಿಕೆಯನ್ನು ಕಂಡು 
ಸಂತೋಷ ಪಡುವನು. 

5 ನಾನಂತೂ ನಿನ್ನ ಶಾಶ್ವತವಾದ ಪ್ರೀತಿಯಲ್ಲಿ ಭರವಸೆ 
ವಿಟ್ಟಿದ್ದೇನೆ. ನಿನ್ನ ರಕ್ಷಣೆಯ ನಿಮಿತ್ತ ನನ್ನ ಹೃದಯವು 
ಹರ್ಷಿಸುವುದು. 

6 ಯೆಹೋವನು ಮಹೋಪಕಾರಗಳನ್ನು ಮಾಡಿರುವು 
ದರಿಂದ ಆತನಿಗೆ ಹರ್ಷಗೀತೆಗಳನ್ನು ಹಾಡುವೆನು. 


ಕೀರ್ತನೆ14 
ರಚನೆಗಾರ: ದಾವೀದ 

1 ಮೂಢರು ತಮ್ಮ ಹೃದಯದಲ್ಲಿ, ""ದೇವರಿಲ್ಲ'' 
ಎಂದುಕೊಳ್ಳುವರು. ಮೂಢರು ಭಯಂಕರವಾದ 
ಅಸಹ್ಯ ಕೃತ್ಯಗಳನ್ನು ಮಾಡುವರು. ಅವರಲ್ಲಿ ಒಳ್ಳೆಯ 
ದನ್ನು ಮಾಡುವವರು ಇಲ್ಲವೇ ಇಲ್ಲ. 

2 ದೇವರಿಗಾಗಿ ಹುಡುಕುವ ಬುದ್ಧಿವಂತರು ಮನುಷ್ಯ 
ರಲ್ಲಿ ಇದ್ದಾರೋ ಎಂದು ಯೆಹೋವನು ಪರಲೋಕ 
ದಿಂದ ಮನುಷ್ಯರನ್ನು ನೋಡುವನು. 


3 ಆದರೆ ಪ್ರತಿಯೊಬ್ಬನೂ ದೇವರಿಗೆ ವಿಮುಖನಾಗಿ 
ದ್ದಾನೆ. ಎಲ್ಲರೂ ಕೆಟ್ಟುಹೋಗಿದ್ದಾರೆ. ಒಳ್ಳೆಯದನ್ನು 
ಮಾಡುವವನು ಇಲ್ಲ; ಒಬ್ಬನಾದರೂ ಇಲ್ಲ. 


4 ಅವರು ಅರ್ಥಮಾಡಿಕೊಳ್ಳುವುದಿಲ್ಲವೇ? ಅವರು 
ನನ್ನ ಜನರನ್ನು ಆಹಾರವನ್ನೋ ಎಂಬಂತೆ ನುಂಗಿ 
ಬಿಡುತ್ತಾರೆ. ಅವರು ಯೆಹೋವನನ್ನು 
ಆರಾಧಿಸುವುದೂ ಇಲ್ಲ. 


5-6 ಬಡವರ ಬುದ್ದಿಮಾತನ್ನು ಆ ದುಷ್ಟರು ಕೇಳುವುದಿಲ್ಲ. 
ಯಾಕೆಂದರೆ ಬಹವರು ಆಶ್ರಯಿಸಿಕೊಂಡಿರುವುದು 
ಯೆಹೋವನನ್ನೇ. ಆದರೆ ದೇವರು ನೀತಿವಂತ 
ರೊಂದಿಗಿದ್ದಾನೆ. ಆದ್ದರಿಂದ ದುಷ್ಟರು ಭಯಭ್ರಾಂತ 
ರಾಗುವರು. 

7 ಜೀಯೋನ್‌* ಪರ್ವತದ ಮೇಲಿರುವಾತನು 
ಇಸ್ರೇಲನ್ನು ರಕ್ಷಿಸುವನೇ? ಯೆಹೋವನ ಪ್ರಜಿಗಳು 
ಸೆರೆ ಒಯ್ಯಲ್ಪಟ್ಟು ಸೆರೆವಾಸದಲ್ಲಿದ್ದಾರೆ. ಯೆಹೋವ 
ನಾದರೊ ತನ್ನ ಪ್ರಜೆಗಳನ್ನು ಬಿಡಿಸಿಕೊಂಡು ಬರು 
ವನು; ಆಗ ಯಾಕೋಬರು ಉಲ್ಲಾಸಗೊಳ್ಳುವರು; 
ಇಸ್ರೇಲರು ಹರ್ಷಿಸುವರು. 





ಚಿಯೋನ್‌ ಯಾವ ಬೆಟ್ಟದ ಮೇಲೆ ಜಿರುಸಲೇಮ್‌ ಕಟ್ಟಲ್ಪಟ್ಟಿದೆಯೊಆ 
ಬೆಟ್ಟದ ಆಗ್ನೇಯ ಭಾಗ. ಕೆಲವು ಸಲ ಇದು, ಜೆರುಸಲೇಮಿನಲ್ಲಿ 
ವಾಸಿಸುತ್ತಿರುವ ದೇವರ ಜನರು ಎಂಬ ಅರ್ಥವನ್ನು ಕೊಡುತ್ತದೆ. 


719 ಕೀರ್ತನೆಗಳು 15:1-17:6 


ಕೀರ್ತನೆ 15 
ರಚನೆಗಾರ: ದಾವೀದ 
1 ಯೆಹೋವನೇ, ನಿನ್ನ ಪವಿತ್ರ ಗುಡಾರದಲ್ಲಿ* ಎಂಥ 
ವನು ವಾಸಿಸಬಲ್ಲನು? ನಿನ್ನ ಪವಿತ್ರ ಪರ್ವತದ 
ಮೇಲೆ ಎಂಥವನು ನೆಲಸಬಲ್ಲನು? 
2 ಅವನು ನಿರ್ದೋಷಿಯೂ ಒಳ್ಳೆಯ ಕಾರ್ಯಗಳನ್ನು 
ಮಾಡುವವನೂ ಹೃದಯದಿಂದ ಸತ್ಯವನ್ನು ಮಾತಾಡು 
ವವನೂ ಆಗಿರಬೇಕು. 





3 ಅವನು ಚಾಡಿ ಹೇಳದವನೂ ನೆರೆಯವರಿಗೆ ಕೇಡನ್ನು 
ಮಾಡದವನೂ ತನ್ನ ಸ್ವಂತ ಕುಟುಂಬದವರನ್ನು 


ನಿಂದಿಸದವನೂ ಆಗಿರಬೇಕು. 

4 ಅವನು ದೇವದೂಷಕರನ್ನು ತಿರಸ್ಕರಿಸುವವನೂ 
ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಗೌರವಿ 
ಸುವವನೂ ತನಗೆ ತೊಂದರೆಯಾದರೂ ಕೊಟ್ಟ 
ಮಾತಿಗೆ ತಪ್ಪ ದವನೂ ಆಗಿರಬೇಕು. 

5 ಅವನು ಕೊಟ್ಟ ಸಾಲಕ್ಕೆ ಬಡ್ಡಿಕೇಳದವನೂ ನಿರಪ 
ರಾಧಿಗೆ ಕೇಡುಮಾಡಲು ಲಂಚ ತೆಗೆದು 
ಕೊಳ್ಳದವನೂ ಆಗಿರಬೇಕು. ಹೀಗೆ ಜೀವಿಸುವವನು 
ದೇವರಿಗೆ ಸಮೀಪವಾಗಿಯೇ ಇರುತ್ತಾನೆ.* 


ಕೀರ್ತನೆ 16 
ರಚನೆಗಾರ: ದಾವೀದ 

1 ದೇವರೇ, ನನ್ನನ್ನು ಕಾಪಾಡು. ಯಾಕಂದರೆ ನಾನು 
ನಿನ್ನನ್ನೇ ಆಶ್ರಯಿಸಿಕೊಂಡಿರುವೆ. 

2 ನಾನು ಯೆಹೋವನಿಗೆ, ""ನೀನೇ ನನ್ನ ಒಡೆಯನು. 
ನನ್ನಲ್ಲಿರುವ ಒಳ್ಳೆಯದನ್ನೆಲ್ಲ ದಯಪಾಲಿಸಿದಾತನು 
ನೀನೇ'' ಎಂದು ಹೇಳಿದೆನು. 

3 ಯೆಹೋವನು ಭೂಲೋಕದಲ್ಲಿರುವ ತನ್ನ ಭಕ್ತರಿಗೆ 
ಅತಿಶಯವಾದವುಗಳನ್ನು ಮಾಡುವನು; ಅವರ 


ಮೇಲೆ ತನಗಿರುವ ನಿಜವಾದ ಪ್ರೀತಿಯನ್ನು 


ತೋರ್ಪಡಿಸುವನು. 

4 ಆದರೆ ಅನ್ಯದೇವರುಗಳನ್ನು ಆಶ್ರಯಿಸಿಕೊಂಡವರಿಗೆ 
ಕೇಡುಗಳು ಹೆಚ್ಚಾಗುತ್ತವೆ. ಅವರು ಆ ವಿಗ್ರಹಗಳಿಗೆ 
ಅರ್ಪಿಸುವ ರಕ್ತದ ಕಾಣಿಕೆಗಳಲ್ಲಿ ನಾನು ಪಾಲುಗಾರ 
ನಾಗುವುದಿಲ್ಲ, ಆ ವಿಗ್ರಹಗಳ ಹೆಸರುಗಳನ್ನೂ ನಾನು 
ಉಚ್ಛರಿಸುವುದಿಲ್ಲ. 





ಪವಿತ್ರ ಗುಡಾರ ಇಸ್ರೇಲ್‌ ಜನರು ದೇವರನ್ನು ಆರಾಧಿಸುತ್ತಿದ್ದ ವಿಶೇಷ 
ವಾದ ಸ್ಥಳ. ಇಲ್ಲಿ ಇದು ಬಹುಶಃ ಜಿರುಸಲೇಮಿನ ದೇವಾಲಯ ಎಂದು 
ಅರ್ಥಕೊಡುತ್ತದೆ. 


ಪವಿತ್ರ ಪರ್ವತ ಚಿಯೋನ್‌, ಯಾವ ಪರ್ವತಗಳ ಮೇಲೆ ಜೆರುಸಲೇಮ್‌. 
ಕಟ್ಟಲ್ಪಟ್ಟಿದೆಯೋ ಆ ಪರ್ವತಗಳಲ್ಲಿ ಇದೂ ಒಂದು. 


ಹೀಗೆ... ಸಮೀಪವಾಗಿಯೇ ಇರುತ್ತಾನೆ. ಅಕ್ಷರಶಃ ""ಅವನು ಎಂದಿಗೂ 
ಕದಲುವುದಿಲ್ಲ.'' 


5 ನನ್ನ ಪಾಲೂ ನನ್ನ ಪಾತ್ರೆಯೂ ಯೆಹೋವನಿಂದಲೇ 
ಬರುತ್ತವೆ. ಯೆಹೋವನೇ, ನನಗೆ ಆದಾರವಾಗಿದ್ದು 
ನನ್ನ ಪಾಲನ್ನು ದಯಪಾಲಿಸುವಾತನು ನೀನೇ. 

6 ನನ್ನ ಪಾಲು* ರಮಣೀಯವಾಗಿದೆ. ನನ್ನ ಸ್ವಾಸ್ತ್ಯವು” 
ಬಹು ಸುಂದರವಾಗಿದೆ. 

7 ನನ್ನ ಆಲೋಚನಾಕರ್ತನಾದ ಯೆಹೋವನನ್ನು 
ಕೊಂಡಾಡುವೆನು; ರಾತ್ರಿಯಲ್ಲಿಯೂ, ಆತನು ತನ್ನ 
ಆಲೋಚನೆಗಳನ್ನು ನನ್ನ ಅಂತರಾತ್ಮದಲ್ಲಿ 
ಬೇರೂರಿಸುವನು. 

8 ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿ 
ನಲ್ಲೇ ಇಟ್ಟುಕೊಂಡಿದ್ದೇನೆ; ಆತನು ನನ್ನ ಬಲಗಡೆ 
ಯಲ್ಲಿರುವುದರಿಂದ ನಾನೆಂದಿಗೂ ಕದಲುವುದಿಲ್ಲ. 

9 ಆದ್ದರಿಂದ ನನ್ನ ಹೃದಯವೂ ಆತ್ಮವೂ ಉಲ್ಲಾಸ 
ಪಡುತ್ತವೆ. ನನ್ನ ದೇಹವೂ ಸುರಕ್ಕಿತವಾಗಿರುವುದು. 

10 ಯಾಕಂದರೆ, ನೀನು ನನ್ನ ಆತ್ಮವನ್ನು ಪಾತಾಳದಲ್ಲಿ 

ಬಿಡುವುದಿಲ್ಲ ನಿನ್ನ ಪವಿತ್ರನನ್ನು ಸಮಾಧಿಯಲ್ಲಿ ಕೊಳೆ 

ಯಲು ಬಿಡುವುದಿಲ್ಲ. 

ನೀನು ನನಗೆ ಜೀವಮಾರ್ಗವನ್ನು ಉಪದೇಶಿಸುವೆ. 

ನಿನ್ನ ಸನ್ನಿಧಿಯಲ್ಲಿದ್ದರೆ ಪರಿಪೂರ್ಣ ಸಂತೋಷ 

ವಿರುಪ್ರದು; ನಿನ್ನ ಬಲಗಡೆಯಲ್ಲಿದ್ದರೆ ಶಾಶ್ವತವಾದ 
ಆನಂದವಿರುವುದು. 


1 


[EN 





ಕೀರ್ತನೆ17 
ಪ್ರಾರ್ಥನೆ, ರಚನೆಗಾರ: ದಾವೀದ 

1 ಯೆಹೋವನೇ, ನ್ಯಾಯವಾದ ನನ್ನ ಪ್ರಾರ್ಥನೆಗೆ ಕಿವಿ 
ಗೊಡು. ನನ್ನ ಮೊರೆಯನ್ನು ಆಲ್ಕೆಸು. ನನ್ನ ಯಥಾರ್ಥ 
ವಾದ ಪ್ರಾರ್ಥನೆಗೆ ಕಿವಿಗೊಡು. 

2 ನನ್ನ ಕುರಿತಾಗಿ ನ್ಯಾಯವಾದ ತೀರ್ಪು ನಿನ್ನಿಂದಲೇ 
ಬರಲಿ. ನೀನು ಸತ್ಯವನ್ನು ನೋಹಲಲ್ಲಾತನಾಗಿರುವೆ. 

3 ನೀನು ನನ್ನ ಅಂತರಾಳವನ್ನು ರಾತ್ರಿ, ಯೆಲ್ಲಾ ಪರೀಕ್ಬಿಸಿ 
ರುವೆ. ನೀನು ನನ್ನನ್ನು ಪ್ರಶ್ನಸಿದಾಗ ನನ್ನಲ್ಲಿ ಯಾವ 
ದೋಷವೂ ಕಂಡುಬರಲಿಲ್ಲ ನಾನು ಯಾವ. ತಪ್ಪನ್ನೂ 
ಮಾಡಿರಲಿಲ್ಲ. ಷ್ಠ 

4 ನಿನ್ನ ಆಜ್ಞೆಗಳಿಗೆ ವಿಧೇಯನಾಗಲು ನನ್ನಿಂದಾದಷ್ಟು 
ಪ್ರಯತ್ನಿಸಿದ್ದೇನೆ. 

5 ನಿನ್ನ ಜೀವಮಾರ್ಗದಲ್ಲೇ ಹೆಜ್ಜೆಯಿಡುತ್ತಾ ನಡೆಯು 
ತ್ತಿದ್ದೇನೆ. ನನ್ನ ಪಾದವು ತಪ್ಪು ದಾರಿಗೆ ಹೋಗಲಿಲ್ಲ. 

6 ದೇವರೇ, ನಾನು ನಿನ್ನನ್ನು ಕರೆದಾಗಲ್ಲೆಲ್ಲಾ ನೀನು 
ನನಗೆ ಉತ್ತರಿಸಿದೆ. ಆದ್ದರಿಂದ ಈಗಲೂ ನನಗೆ ಕಿವಿ 
ಗೊಡು. 





ಪಾಲು ಅಥವಾ "ಭೂಮಿಯ ಭಾಗ.'' 


ಸ್ವಾಸ್ತ್ಯ ಇದರ ಅರ್ಥ: ಪ್ರತಿಯೊಂದು ಯೆಹೂದ್ಯ ಕುಟುಂಬವು ದೇವ 
ರಿಂದ ಸ್ವೀಕರಿಸಿದ ಭೂಮಿ. 


ಕೀರ್ತನೆಗಳು 17:7-18:14 


7 ದೇವರೇ, ನಿನ್ನಲ್ಲಿ ಭರವಸೆಯಿಟ್ಟಿರುವ ಭಕ್ತರಿಗೆ 
ನೀನು ಸಹಾಯ ಮಾಡುವೆ; ಅವರು ನಿನ್ನ ಬಲಗಡೆ 
ಯಲ್ಲಿ ಸುರಕ್ಷಿತವಾಗಿರುವರು. ಆದ್ದರಿಂದ ನಿನ್ನ ಭಕ್ತ 
ನಾದ ನನ್ನ ಪ್ರಾರ್ಥನೆಗೂ ಕಿವಿಗೂಡು. 

8 ನಿನ್ನ ಕಣ್ಣಿನ ಗುಡ್ಡೆಯಂತೆ ನನ್ನನ್ನು ಸಂರಕ್ಷಿಸು. ನಿನ್ನ 
ರೆಕ್ಕೆಗಳ ಮರೆಯಲ್ಲಿ ನನ್ನನ್ನು ಅಡಗಿಸಿಕೊ. 

9 ಯೆಹೋವನೇ, ನನ್ನನ್ನು ನಾಶಮಾಡಬೇಕೆಂದಿರುವ 
ದುಷ್ಟರಿಂದ ನನ್ನನ್ನು ತಪ್ಪಿಸಿ ಕಾಪಾಡು. ನನಗೆ ಕೇಡು 
ಮಾಡಬೇಕೆಂದು ಸುತ್ತುಗಟ್ಟಿರುವ ಜನರಿಂದ ನನ್ನನ್ನು 
ಸಂರಕ್ಷಿಸು. 

10 ಆ ದುಷ್ಟರು ಗರ್ವಿಷ್ಠರಾಗಿದ್ದಾರೆ. ಅವರು ಜಂಬ 
ಕೊಚ್ಚಿಕೊಳ್ಳುತ್ತಾರೆ. 

11 ಅವರು ನನ್ನನ್ನು ಬೆನ್ನಟ್ಟಿ ಬಂದು ಸುತ್ತುಗಟ್ಟಿದ್ದಾರೆ; 
ಆಕ್ರಮಣಮಾಡಲು ಸಿದ್ಧರಾಗಿದ್ದಾರೆ. * 

12 ಅವರು ಬೇಟೆಗಾಗಿ ಕಾಯತ್ನಿರುವ ಸಿಂಹಗಳಂತಿ 
ದ್ದಾರೆ; ಅಡಗಿಕೊಂಡು ಹೊಂಚುಹಾಕುತ್ತಿರುವ 
ಪ್ರಾಯದ ಸಿಂಹಗಳಂತಿದ್ದಾರೆ. 

13 ಯೆಹೋವನೇ, ಎದ್ದೇಳು;* ವೈರಿಗಳ ಬಳಿಗೆ 
ಹೋಗು. ಅವರನ್ನು ಶರಣಾಗತರನ್ನಾಗಿ ಮಾಡು. 
ನಿನ್ನ ಖಡ್ಗವನ್ನು ಪ್ರಯೋಗಿಸಿ ದುಷ್ಟರಿಂದ ನನ್ನನ್ನು 
ರಕ್ಷಿಸು. 

14 ಯೆಹೋವನೇ, ಈ ಲೋಕಕ್ಕಾಗಿಯೇ ಜೀವಿಸುವ 
ಜನರಿಂದ ನನ್ನನ್ನು ತಪ್ಪಿಸಿ ಕಾಪಾಡು. ನಿನ್ನ 
ಸಹಾಯಕ್ಕಾಗಿ ಮೊರೆಯಿಡುವ ಅನೇಕರು ಕೊರತೆ 
ಯಲ್ಲಿದ್ದಾರೆ. ಅವರಿಗೆ ಆಹಾರವನ್ನು ಹೇರಳವಾಗಿ 
ದಯಪಾಲಿಸು. ಅವರ ಮಕ್ಕಳಿಗೂ ಮೊಮ್ಮಕ್ಕಳಿಗೂ 
ಬೇಕಾದದ್ದನ್ನೆಲ್ಲಾ ಒದಗಿಸಿ ಕೊಡು. 

15 ನಾನು ನ್ಯಾಯಕ್ಕಾಗಿ ಪ್ರಾರ್ಥಿಸಿದ್ದರಿಂದ ನನಗೆ ನಿನ್ನ 
ಮುಖದ ದರ್ಶನವಾಗುವುದು. ಎಚ್ಚೆತ್ತಾಗ ನಿನ್ನ 
ಸ್ವರೂಪ ದರ್ಶನದಿಂದ ತೃಪ್ತನಾಗಿರುವೆನು. 


ಕೀರ್ತನೆ 18 
ಯೆಹೋವನು ದಾವೀದನನ್ನು ಸೌಲನಿಂದಲೂ ಅವನ 
ಸೈನ್ವಗಳಿಂದಲೂ ರಕ್ಷಿಸಿದಾಗ ರಚಿಸಲ್ಪಟ್ಟಿತು. 
ರಚನೆಗಾರ: ದಾವೀದ 
1 ನನ್ನ ಬಲವಾದ ಯೆಹೋವನೇ, 
ತಿಸುವೆನು!'' 


“ನಿನ್ನನ್ನೇ 


8 





ಆಕ್ರಮಣಮಾಡಲು ಸಿದ್ಧರಾಗಿದ್ದಾರೆ ಅಕ್ಷರಶಃ ""ಅವರು ನೆಲದ ಮೇಲೆ 
ಬೀಳಿಸಲು ದೃಷ್ಟಿಯಿಟ್ಟಿದ್ದಾರೆ.'' 

ಯೆಹೋವನೇ, ಎದ್ದೇಳು, ಒಡಂಬಡಿಕೆಯ ಪೆಟ್ಟಿಯನ್ನು ಎತ್ತಿದಾಗ 
ಮತ್ತು ತಮ್ಮೊಂದಿಗೆ ಅದನ್ನು ಯುದ್ಧದೊಳಗೆ ತೆಗೆದುಕೊಂಡು 
ಹೋದಾಗ ಜನರು ಇದನ್ನು ಹೇಳಿದರು. ದೇವರು ಅವರೊಂದಿಗೆ 
ಇದ್ದನು ಎಂಬುದನ್ನು ಇದು ತೋರಿಸುತ್ತದೆ. ಅರಣ್ಯಕಾಂಡ 
10:35,36ನೆಯ ವಚನಗಳನ್ನು ನೋಡಿರಿ. 


720 


2 ಯೆಹೋವನು ನನ್ನ ಬಂಡೆಯೂ,* ನನ್ನ 
ಕೋಟೆಯೂ, ನನ್ನ ಆಶ್ರಯಗಿರಿಯೂ, ನನ್ನ ಗುರಾ 
ಣಿಯೂ, ನನ್ನ ರಕ್ಷಣಾ ಬಲವೂ, ನನ್ನ ದುರ್ಗವೂ 
ಆಗಿದ್ದಾನೆ. 

3 ಯೆಹೋವನಿಗೆ ಸ್ತೋತ್ರವಾಗಲಿ! ನಾನು ಆತನಿಗೆ 
ಮೊರೆಯಿಟ್ಟಾಗ ಆತನು ನನ್ನನ್ನು ವೈರಿಗಳಿಂದ 
ರಕ್ಷಿಸಿದನು. 

4 ಮರಣಕರವಾದ ಹಗ್ಗಗಳು ನನ್ನನ್ನು ಬಿಗಿದು 
ಕೊಂಡವು. ನಾಶಪ್ರವಾಹವು ನನ್ನನ್ನು ಪಾತಾಳಕ್ಕೆ” 
ಕೊಚ್ಚಿಕೊಂಡು ಹೋಗುತ್ತಿತ್ತು. 

5 ಪಾತಾಳದ ಹಗ್ಗಗಳು ನನ್ನನ್ನ ಬಿಗಿದುಕೊಂಡಿದ್ದವು. 
ಮರಣಕರವಾದ ಉರುಲುಗಳು ನನ್ನೆದುರಿನಲ್ಲಿದ್ದವು. 

6 ಆಗ ನಾನು ಸಹಾಯಕ್ಕಾಗಿ ಯೆಹೋವನನ್ನು ಕೂಗಿ 
ಕೊಂಡೆನು; ನನ್ನ ದೇವರಿಗೆ ಮೊರೆಯಿಟ್ಟೆನು. ಆತನು 
ತನ್ನ ಆಲಯದಲ್ಲಿ ನನ್ನ ಸ್ವರವನ್ನು ಕೇಳಿದನು; ನನ್ನ 
ಮೊರೆಗೆ ಕಿವಿಗೊಟ್ಟನು. 

7 ಆಗ ಆತನಿಗೆ ಸಿಟ್ಟೇರಿದ್ದರಿಂದ ಭೂಮಿಯು ಗಡ 
ಗಡನೆ ನಡುಗಿತು; ಭೂಮಿಯ ಬುನಾದಿಗಳು 
ಕಂಪಿಸಿದವು. 

8 ಆತನ ಮೂಗಿನಿಂದ ಹೊಗೆಯು ಬಂದಿತು; ಆತನ 
ಬಾಯಿಂದ ಅಗ್ನಿಜ್ಜಾಲೆಯೂ ಬೆಂಕಿಯ ಕಿಡಿಗಳೂ 
ಬಂದವು. 

9 ಆತನು ಆಕಾಶವನ್ನು ಹರಿದು ಕೆಳಗಿಳಿದು ಬಂದನು. 
ಆತನು ದಟ್ಟವಾದ ಕಪ್ಪುಮೋಡದ ಮೇಲೆ ನಿಂತು 
ಕೊಂಡನು. 

10 ಕೆರೂಬಿಗಳ ಮೇಲೆ ಆಸೀನನಾಗಿ ವಾಯುವೇ ತನ್ನ 
ರೆಕ್ಕೆಗಳೋ ಎಂಬಂತೆ ಹಾರಿಬಂದನು. 

11 ಆತನನ್ನು ಗುಡಾರದಂತೆ ಆವರಿಸಿಕೊಂಡಿದ್ದ ದಟ್ಟ 
ವಾದ ಕಪ್ಪುಮೋಡದಲ್ಲಿ ಆತನು ಮರೆಯಾದನು. 

12 ಬಳಿಕ, ಆತನ ಉಜ್ವಲವಾದ ಪ್ರಕಾಶವು ಮೋಡ 
ಗಳನ್ನು ಛೇದಿಸಿಕೊಂಡು ನುಗ್ಗಲು ಆಲಿಕಲ್ಲಿನ 
ಮಳೆಯು ಸುರಿಯಿತು; ಮಿಂಚುಗಳು ಹೊಳೆದವು. 

13 ಯೆಹೋವನು ಆಕಾಶದಲ್ಲಿ ಗುಡುಗಿದನು; ಮಹೋ 
ನ್ನತ ದೇವರು ತನ್ನ ಧ್ವನಿಯನ್ನು ಕೇಳುವಂತೆ 
ಮಾಡಿದನು. ಆಲಿಕಲ್ಲಿನ ಮಳೆಯು ಸುರಿಯಿತು; 
ಮಿಂಚುಗಳು ಹೊಳೆದವು. 

14 ಆತನು ಬಾಣಗಳನ್ನು ಎಸೆದು ವೈರಿಗಳನ್ನು ಚದರಿಸಿ 
ಬಿಟ್ಟನು; ಸಿಡಿಲು ಮಿಂಚುಗಳಿಂದ ಅವರನ್ನು ಕಳವಳ 
ಗೊಳಿಸಿದನು. 








ಬಂಡೆ ದೇವರ ಹೆಸರು. ಆತನು ಕೋಟೆಯಂತಿದ್ದಾನೆ ಅಥವಾ ಬಲವಾದ 
ಸುರಕ್ಷಿತ ಸ್ಥಳದಂತಿದ್ದಾನೆ ಎಂಬುದನ್ನು ಇದು ತೋರಿಸುತ್ತದೆ. 


ಪಾತಾಳ ಅಕ್ಬರಶಃ "'ಜನರು ಹಿಂತಿರುಗದ ಸ್ಥಳ'' ಅಥವಾ ಸಮಾಧಿ. 
ಬಾಣಗಳು ಅಂದರೆ ""ಮಿಂಚು.'' 


721 


15 ಯೆಹೋವನೇ, ನೀನು ಆಜ್ಞಾಪಿಸಿದಾಗ ಬಿರು 
ಗಾಳಿಯು ಬೀಸತೊಡಗಿ ನೀರನ್ನು ನೂಕಲು 
ಸಮುದ್ರದ ತಳವೇ ಕಾಣಿಸಿತು. ಭೂಮಿಯ ಅಸ್ತಿ 
ವಾರಗಳೂ ಕಾಣಿಸಿದವು. 

16 ಆತನು ಮೇಲಿಂದ ಕೈಚಾಚಿ ನನ್ನನ್ನು ರಕ್ಷಿಸಿದನು. 
ಆತನು ನನ್ನ ಕೈಹಿಡಿದು ನೀರಿನಿಂದ ಮೇಲೆತ್ತಿದನು. 

17 ನನ್ನನ್ನು ದ್ವೇಷಿಸುವ ವೈರಿಗಳು ನನಗಿಂತಲೂ ಬಲ 
ವಾಗಿಯೂ ಶಕ್ತರಾಗಿಯೂ ಇದ್ದರು; ಆತನು ನನ್ನನ್ನು 
ಅವರಿಂದ ರಕ್ಷಿಸಿದನು. 

18 ನಾನು ನನ್ನ ಕಷ್ಟದಲ್ಲಿದ್ದಾಗ ಅವರು ನನ್ನ ಮೇಲೆ ಆಕ್ರ 
ಮಣ ಮಾಡಲು, ಯೆಹೋವನು ನನಗೆ ಸಹಾಯಕ 
ನಾಗಿ ಬಂದನು. 

19 ಆತನು ನನ್ನನ್ನು ಪ್ರೀತಿಸುವುದರಿಂದ ನನ್ನನ್ನು ರಕ್ಷಿಸಿ 
ದನು; ನನ್ನನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕರೆದುಕೊಂಡು 
ಬಂದನು. 

20 ನಾನು ನಿರಪರಾಧಿಯಾಗಿದ್ದರಿಂದ ಯೆಹೋವನು 
ನನಗೆ ಪ್ರತಿಫಲ ನೀಡಿದನು; ನಾನು ತಪ್ಪನ್ನು ಮಾಡಿ 
ಲ್ಲದ ಕಾರಣ ನನಗೆ ಒಳ್ಳೆಯದನ್ನು ಮಾಡಿದನು. 

21 ಯಾಕಂದರೆ ನಾನು ಯೆಹೋವನಿಗೆ ವಿಧೇಯ 
ನಾಗಿದ್ದೆನು; ನನ್ನ ದೇವರ ವಿರೋಧವಾಗಿ ನಾನು 
ಪಾಪಮಾಡಲಿಲ್ಲ. 





22 ನಾನು ಆತನ ಕಟ್ಟಳೆಗಳನ್ನೂ ಆಜ್ಜೆಗಳನೂ 
ಆ 3 ಇ 3 


ಯಾವಾಗಲೂ ಜ್ಞಾ. ಪಿಸಿಕೊಳ್ಳುವೆ. 

23 ಆತನ ಎದುರಿನಲ್ಲಿ ನಿರ್ದೋಷಿಯಾಗಿದ್ದೆನು. 
ಪಾಪದಲ್ಲಿ ಬೀಳದಂತೆ ಎಚ್ಚರಿಕೆಯಾಗಿದ್ದೆನು. 

24 ಯೆಹೋವನ ದೃಷ್ಟಿಯಲ್ಲಿ ನಾನು ನೀತಿವಂತನೂ 
ನಿರಪರಾಧಿಯೂ ಆಗಿರುವುದರಿಂದ ಆತನು ನನಗೆ 
ತಕ್ಕ ಪ ಪ್ರತಿಫಲವನ್ನು ಕೊಟ್ಟನು. 

25 ಯೆಹೋವನೇ, ಸಿನ್ನನ್ನು' ನಿಜವಾಗಿಯೂ ಪ್ರೀತಿಸು 
ವವರನ್ನು ನೀನು ಶಾಶ್ವತವಾದ ಪ್ರಿ ಗರ ಪ್ರೀತಿ 
ಸುವೆ. ನಿನಗೆ ನಂಬಿಗೆಸ್ತರಾಗಿರುವವರಿಗೆ ನೀನೂ 
ನಂಬಿಗಸ್ಮನಾಗಿರುವೆ. 

26 ನೀನು ಒಳ್ಳೆಯವರಿಗೂ ಶುದ್ಧರಿಗೂ ಒಳ್ಳೆಯವ 
ನಾಗಿಯೂ ಪರಿಶುದ್ಧನಾಗಿಯೂ ಇರುವೆ; ದುಷ್ಟರಿ 
ಗಾದರೊ ಶತ್ರುವಾಗಿರುವೆ. 

27 ಯೆಹೋವನೇ, ನೀನು ದೀನರಿಗೆಸಹಾಯಮಾಡುವೆ. 
ಗರ್ವಿಷ್ಠರಿಗಾದರೊ ಅವಮಾನ ಮಾಡುವೆ. 

28 ಯೆಹೋವನೇ, ನನ್ನ ದೀಪವನ್ನು ಹೊತ್ತಿಸುವವನು 
ನೀನೇ. ನನ್ನ ದೇವರು ನನ್ನ ಸುತ್ತಲೂ ಇರುವ ಕತ್ತಲೆ 
ಯನ್ನು ಬೆಳಕನ್ನಾಗಿ ಮಾಡುವನು. 

29 ಯೆಹೋವನೇ, ನಿನ್ನ ಸಹಾಯದಿಂದ ನಾನು ಸೈನಿಕ 
ರೊಡನೆ ಓಡಬಲ್ಲೆ. ದೇವರ ಸಹಾಯದಿಂದ ನಾನು 
ಶತ್ರುಗಳ ಕೋಟೆಗಳನ್ನು ಹತ್ತುವೆನು. 





ಕೀರ್ತನೆಗಳು 18:15-44 


30 ದೇವರ ಮಾರ್ಗಗಳು ನಿಷ್ಕಳಂಕವಾಗಿವೆ; ಯೆಹೋ 
ಪನ ಮಾತುಗಳು ಸತ್ಯವಾಗಿವೆ. ಆತನು ತನ್ನಲ್ಲಿ ಭರವಸೆ 
ವಿಟ್ಟಿರುವವರನ್ನು ಸಂರಕ್ಕಿಸುವನು. 

31 ಯೆಹೋವನಲ್ಲದೆ ಬೇರೆ ಯಾವ ದೇವರೂ ಇಲ್ಲ. 
ನಮ್ಮ ದೇವರಲ್ಲದೆ ಬೇರೆ ಯಾವ ಬಂಡೆಯೂ ಇಲ್ಲ. 

32 ಆತನೇ, ನನಗೆ ಬಲವನ್ನು ಕೊಡುವನು; ಶುದ್ಧ ಜೀವನ 
ವನ್ನು ನಡೆಸಲು ನನಗೆ ಸಹಾಯಮಾಡುವನು. 

33 ಆತನು ನನ್ನ ಪಾದಗಳನ್ನು ಜಿಂಕೆಯಂತೆ* ವೇಗ 
ಗೊಳಿಸುವನು. ಆತನು ನನ್ನನ್ನು ಸ್ಥಿರಗೊಳಿಸುವನು; 
ಎತ್ತರವಾದ ಸ್ಥಳಗಳಲ್ಲಿ ಬೀಳದಂತೆ ದೃಢಪಡಿಸುವನು. 

34 ಆತನು ನನ್ನನ್ನು ಯುದ್ದಕ್ಕೆ ತರಬೇತಿಗೊಳಿಸುವನು. 
ಆದ್ದರಿಂದ ನನ್ನ ತೋಳುಗಳು ದೊಡ್ಡ ಬಿಲ್ಲಿನಿಂದ 
ಬಾಣವನ್ನು ಎಸೆಯಬಲ್ಲವು. ಆದ್ದರಿಂದ ನಾನು ಬಲ 
ವಾದ ಬಿಲ್ಲಿನ ತಂತಿಯನ್ನು ಎಸೆಯಬಲ್ಲೆ. 

35 ದೇವರೇ, ನಿನ್ನ ವಿಜಯದ ಗುರಾಣಿಯನ್ನು ನೀನು 
ನನಗೆ ಕೊಟ್ಟಿರುವೆ. ನಿನ್ನ ಬಲಗೈ ನನಗೆ ಆಧಾರ ನೀಡು 
ತ್ತದೆ. ನೀನು ನನ್ನನ್ನು ಪದೇಪದೇ ಬಲಗೊಳಿಸಿರುವೆ. 

36 ದೇವರೇ, ನಾನು ಮುಗ್ಗರಿಸದೆ ನಡೆಯಲು ನನ್ನ 
ಕಾಲುಗಳನ್ನೂ ಹರಡುಗಳನ್ನೂ ಬಲಗೊಳಿಸು; 

37 ಆಗ ನಾನು ಶತ್ರುಗಳನ್ನು ಬೆನ್ನಟ್ಟಿ ಹಿಡಿಯಲು ಶಕ್ತ 
ನಾಗುವೆ. ಅವರನ್ನು ನಾಶಮಾಹುವ ತನಕ ನಾನು 
ಹಿಂತಿರುಗಿ ಬರುವುದಿಲ್ಲ. 

38 ನಾನು ನನ್ನ ಶತ್ರುಗಳನ್ನು ಸೋಲಿಸಿ ಅವನನ್ನು ಏಳ 
ಲಾರದಂತೆ ಮಾಡುವೆನು; ನನ್ನ ಶತ್ರುಗಳು ನನ್ನ 
ಪಾದಗಳ ಕೆಳಗೇ ಇರುವರು. 

ದೇವರೇ, ಯುದ್ಧ ದಲ್ಲಿ ನೀನು ನನ್ನನ್ನು ಬಲಿಷ್ಠನನ್ನಾಗಿ 
ಮಾಡಿದೆ; ಎಲ್ಲಾ ಶತ್ರು ಗಳು ನನ್ನ ಎದುರಿನಲ್ಲಿ ಬೀಳು 
ವಂತೆ ಮಾಡಿದೆ. 

40 ನನ್ನ ಶತ್ರುಗಳಿಗೆ ಕತ್ತಿನ ಮೇಲೆ ಹೊಡೆದು ಕೆಳಗುರು 
ಳಿಸಲು ನೀನು ನನಗೆ ಅವಕಾಶನೀಡಿದೆ. 

41 ನನ್ನ ಶತ್ರುಗಳು ಸಹಾಯಕ್ಕಾಗಿ ಕೂಗಿಕೊಂಡರು. 
ಆದರೆ ಅವರನ್ನು ರಕ್ಷಿಸಲು ಯಾರೂ ಇರಲಿಲ್ಲ 
ಅವರು ಯೆಹೋವನನ್ನೂ ಕೂಗಿಕೊಂಡರು; ಆದರೆ 
ಆತನೂ ಅವರಿಗೆ ಉತ್ತರಿಸಲಿಲ್ಲ. 

42 ನನ್ನ ಶತ್ರುಗಳನ್ನು ಹೊಡೆದು ತುಂಡುತುಂಡು ಮಾಡು 
ವೆನು; ಜಜ್ಜಿ ಪುಡಿಪುಡಿ ಮಾಡುವೆನು; ಗಾಳಿ ಬಡಿದು 
ಕೊಂಡು ಹೋಗುವ ಧೂಳಿನಂತೆ ಅವರಾಗುವರು. 

43 ನನ್ನ ವಿರೋಧಿಗಳಿಂದ ನನ್ನನ್ನು ರಕ್ಷಿಸು. ಆ ಜನಾಂಗ 
ಗಳಿಗೆ ನನ್ನನ್ನು ನಾಯಕನನ್ನಾಗಿ ಮಾಡು. ನನಗೆ 
ಗೊತ್ತಿಲ್ಲದವರೂ ನನ್ನ ಸೇವೆಮಾಹುವರು. 

44 ಅವರು ನನ್ನ ಕುರಿತಾಗಿ ಕೇಳಿದ ಕೂಡಲೇ ವಿಧೇಯ 
ರಾಗುವರು. ಆ ವಿದೇಶಿಯರು ನನ್ನ ವಿಷಯದಲ್ಲಿ 
ಭಯದಿಂದಿರುವರು. 





ಜಿಂಕೆ ಅಕ್ಷರಶಃ ಹೆಣ್ಣು ಜಿಂಕೆ. 
ಯಿ ಣ 


ಕೀರ್ತನೆಗಳು 18:45-20:2 


45 ಆ ವಿದೇಶಿಯರು ಧೈರ್ಯವಿಲ್ಲದವರಾಗಿ ನಡುಗುತ್ತಾ 
ತಮ್ಮ ಕೋಟಿಗಳಿಂದ ಬರುವರು. 
46 ಯೆಹೋವನು ಜೀವಸ್ವರೂಪನಾಗಿದ್ದಾನೆ. ನನ್ನ ಬಂಡೆ 


ಯಾಗಿರುವ ಆತನನ್ನು ಸ್ತುತಿಸುವೆನು. ನನ್ನನ್ನು 


ರಕ್ಷಿಸುವ ದೇವರು ಮಹೋನ್ನತನಾಗಿದ್ದಾನೆ. 

47 ದೇವರು ನನ್ನ ವೈರಿಗಳನ್ನು ದಂಡಿಸಿ ಅವರನ್ನು ನನಗೆ 
ಅಧೀನಪಡಿಸಿದ್ದಾನೆ. 

48 ಯೆಹೋವನೇ, ಶತ್ರುಗಳಿಂದ ನೀನು ನನ್ನನ್ನು ಕಾಪಾ 
ಡಿದೆ, ನನ್ನ ವಿರೋಧಿಗಳನ್ನು ಸೋಲಿಸಲು ನೀನು 
ನನಗೆ ಸಹಾಯ ಮಾಡಿದೆ; ಕ್ರೂರಿಗಳಿಂದ ನನ್ನನ್ನು 
ರಕ್ಷಿಸಿದೆ. 

49 ಯೆಹೋವನೇ, ಈ ಕಾರಣದಿಂದ ನಾನು ನಿನ್ನನ್ನು 
ಜನಾಂಗಗಳ ಮಧ್ಯದಲ್ಲಿ ಸ್ತುತಿಸುವೆನು; ನಿನ್ನ ಹೆಸ 
ರನ್ನು ಕುರಿತು ಹಾಡುಗಳನ್ನು ಹಾಡುವೆನು. 

50 ಯೆಹೋವನು ತಾನು ನೇಮಿಸಿದ ರಾಜನಿಗೆ ಅನೇಕ 
ಯುದ್ಧ ಗಳಲ್ಲಿ ಜಯವನ್ನು ದಯಪಾಲಿಸುವನು; 
ತಾನು 'ಅಬಿಷೇಕಿಸಿದ ರಾಜನಿಗೆ ಶಾಶ್ವತವಾದ ಪಿ ಪ್ರೀತಿ 
ಯನ್ನು ತೋರುವನು. ಆತನು ದಾವೀವನಿಗೂ ಅವನ 
ಸಂತತಿಯವರಿಗೂ ಎಂದೆಂದಿಗೂ ನಂಬಿಗಸ್ತ 
ನಾಗಿರುವನು. 


ಕೀರ್ತನೆ 19 
ರಚನೆಗಾರ: ದಾವೀದ 
1 ಆಕಾಶಮಂಡಲವು ದೇವರ ಮಹಿಮೆಯನ್ನು ಪ್ರಕಟಿ 
ಸುವುದು. ಗಗನವು ಆತನ ಕೈಕೆಲಸವನ್ನು ತಿಳಿಸುವುದು. 
2 ಪ್ರತಿಯೊಂದು ದಿನವೂ ಅದರ ಕುರಿತು ಹೊಸ 
ವಿಷಯವನ್ನು ತಿಳಿಸುವುದು. ಪ್ರತಿಯೊಂದು 


ರಾತ್ರಿಯೂ ಅದರ ಕುರಿತು ಹೊಸ ಸಂಗತಿಯನ್ನು 


ಪ್ರಕಟಿಸುವುದು. 
3 ಅವುಗಳ ಮಾತಾಗಲೀ ನುಡಿಗಳಾಗಲೀ ಸ್ವರವಾಗಲೀ 
ನಮಗೆ ಕೇಳಿಸದು. 


4 ಆದರೆ ಅವುಗಳ ಸಂದೇಶವು ಭೂಲೋಕದಲ್ಲೆಲ್ಲಾ 


ಹರಡುತ್ತದೆ; ಭೂಮಿಯ ಕಟ್ಟಕಡೆಗಳವರೆಗೂ ವ್ಯಾಪಿ 
ಸುತ್ತದೆ. ಆಕಾಶವು ಸೂರ್ಯನಿಗೆ ಮನೆಯಂತಿದೆ. 

5 ಮದುವೆಯ ಮಂಟಪದಿಂದ ಆನಂದದಿಂದ ಬರುವ 
ಮದು ಮಗನಂತೆ ಸೂರ್ಯನು ಮುಂಜಾನೆ ಉದಯಿ 
ಸುವನು. ಕ್ರೀಹಾಪಟುವಿನಂತೆ ಸೂರ್ಯನು ಆಕಾಶ 
ದಲ್ಲಿ ಓಹಲಾರಂಭಿಸುವನು. 

6 ಸೂರ್ಯನು ಆಕಾಶದ ಒಂದು ಕಡೆಯಿಂದ ಉದ 
ಯಿಸಿ ಮತ್ತೊಂದು ಕೊನೆಗೆ ಓಡುತ್ತಾ ಹೋಗುವನು. 
ಅವನ ತಾಪಕ್ಕೆ ಯಾವುದೂ ಮರೆಯಾಗಿರಲಾರದು. 
ಯೆಹೋವನ ಉಪದೇಶಗಳು ಅದೇ ರೀತಿಯಲ್ಲಿವೆ. 


722 


7 ಯೆಹೋವನ ಉಪದೇಶಗಳು ನಿಷ್ಕಳಂಕವಾಗಿವೆ. 
ಅವು ದೇವಜನರಿಗೆ ಬಲವನ್ನು ಕೊಡುತ್ತವೆ. ಯೆಹೋ 
ವನ ಒಡಂಬಡಿಕೆಯು ಭರವಸೆಗೆ ಯೋಗ್ಯವಾಗಿದೆ. 
ಅದು ಮೂಢರನ್ನು ಜ್ಞಾನಿಗಳನ್ನಾಗಿ ಮಾಡುತ್ತದೆ. 

8 ಯೆಹೋವನ ಕಟ್ಟಳೆಗಳು ನೀತಿಯ ಕಟ್ಟಳೆಗಳಾಗಿವೆ. 
ಅವು ಮನಸ್ಸನ್ನು ಸಂತೋಷಗೊಳಿಸುತ್ತವೆ. ಯೆಹೋ 
ವನ ಅಜ್ಜಿ! ಗಳು "ಒಳ್ಳೆಯ ಆಜ್ಞೆ ಗಳಾಗಿವೆ. ಅವು ಕಣ್ಣು 
ಗಳಿಗೆ ಬೆಳಕನ್ನು ನೀಡುತ್ತವೆ. 

9 ಯೆಹೋವನಲ್ಲಿಡುವ ಭಯಭಕ್ತಿಯು ಪರಿಶುದ್ಧ 
ವಾಗಿದೆ; ಅದು ಶಾಶ್ವತವಾದದ್ದು. ಯೆಹೋವನ ವಿಧಿ 
ಗಳು ಯಥಾರ್ಥವಾಗಿವೆ; ಅವು ಯಾವಾಗಲೂ 
ನ್ಯಾಯಾನುಸಾರವಾಗಿವೆ. 

10 ಆತನ ಉಪದೇಶಗಳು ಬಂಗಾರಕ್ಕಿಂತಲೂ ಅಮೂಲ್ಯ 
ವಾಗಿವೆ; ಅಪ್ಪಟವಾದ ಜೀನುತುಪ್ಪಕ್ಕಿಂತಲೂ ಮಧುರ 
ವಾಗಿವೆ. 

11 ಆತನ ಉಪದೇಶಗಳು ಆತನ ಸೇವಕನನ್ನು ಎಚ್ಚರಿ 
ಸುತ್ತವೆ; ಅವುಗಳನ್ನು ಕೈಕೊಂಡು ನಡೆದರೆ ಒಳ್ಳೆಯ 
ದಾಗುವುದು. 

12 ಯೆಹೋವನೇ, ಯಾವನೂ ತನ್ನ ತಪ್ಪುಗಳನ್ನೆಲ್ಲಾ 
ತಿಳಿದುಕೊಳ್ಳುವುದಿಲ್ಲ. ಆದ್ದರಿಂದ ಗುಪ್ತ ಪಾಪಗಳನ್ನು 
ಮಾಡಲು ನನ್ನನ್ನು ಬಿಟ್ಟುಬಿಡಬೇಹ. 

13 ನನ್ನ ಇಷ್ಟಾನುಸಾರ ಪಾಪಮಾಡಲು ನನ್ನನ್ನು ಬಿಟ್ಟು 
ಬಿಡಬೇಡ. ಆ ಪಾಪಗಳು ನನ್ನನ್ನು ಆಳದಿರಲಿ. ನೀನು 
ಸಹಾಯಮಾಡಿದರೆ ನಾನು ಪರಿಶುದ್ಧನಾಗಿಯೂ 
ಪಾಪದಿಂದ ವಿಮುಕ್ತನಾಗಿಯೂ ಇರಲು ಸಾಧ್ಯ. 

14 ನನ್ನ ಮಾತುಗಳೂ ನನ್ನ ಆಲೋಚನೆಗಳೂ ನಿನಗೆ 
ಮೆಚ್ಚಿಕೆಯಾಗಿರಲಿ. ಯೆಹೋವನೇ, ನೀನೇ ನನ್ನ 
ಬಂಡೆಯಾಗಿರುವೆ.* ನನ್ನನ್ನು ರಕ್ಷಿ ಸುವಾತನು. 
ನೀನೇ. 





ಕೀರ್ತನೆ20 
ರಚನೆಗಾರ: ದಾವೀದ 

1 ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಮೊರೆಯನ್ನು 
ಕೇಳಲಿ. ಯಾಕೋಬನ ದೇವರು ನಿನ್ನ ಹೆಸರನ್ನು 
ಪ್ರಖ್ಯಾತಿಪಡಿಸಲಿ. 

2 ಆತನು ತನ್ನ ಪವಿತ್ರ ಸ್ಥಳದಿಂದ ನಿನಗೆ ಸಹಾಯ 
ಮಾಡಲಿ. ಚೀಯೋನಿನಿಂದ* ನಿನಗೆ ಆಧಾರ 
ನೀಡಲಿ. 





ಬಂಡೆ ಕೆಲವು ಸಲ, ಸೂರ್ಯನ ತಾಪದಿಂದ ತಪ್ಪಿಸಿಕೊಳ್ಳಲು ಜನರು 
ಆಶ್ರಯಿಸುವ ವಿಶಾಲವಾದ ಬಂಡೆ ಎಂಬರ್ಥವನ್ನು ಇದು ಕೊಡುತ್ತದೆ. 
ಇನ್ನೂ ಕೆಲವುಸಲ, ತಮ್ಮ ವೈರಿಗಳಿಂದ ತಪ್ಪಿಸಿಕೊಂಡು ಸಂರಕ್ಷಣೆಗಾಗಿ 
ಜನರು ಓಡಿಹೋಗುವ ಕೋಟೆ ಎಂಬರ್ಥವನ್ನು ಇದು ಕೊಡುತ್ತದೆ. 
ಚೀಯೋನ್‌ ಜಿರುಸಲೇಮ್‌ ಕಟ್ಟಲ್ಪಟ್ಟಿರುವ ಬೆಟ್ಟದ ಆಗ್ನೇಯ ಭಾಗ. 
ಕೆಲವು ಸಲ, ಜೆರುಸಲೇಮಿನಲ್ಲಿ ವಾಸಿಸುವ ದೇವ ಜನರು ಎಂಬರ್ಥ 
ವನ್ನು ಇದು ಕೊಡುತ್ತದೆ. 


723 


ನೀನು ಅರ್ಪಿಸಿದ ಕಾಣಿಕೆಗಳನ್ನೆಲ್ಲ ಆತನು ಜ್ಞಾಪಿಸಿ 
ಕೊಳ್ಳಲಿ. ನಿನ್ನ ಯಜ್ಞಗಳನ್ನೆಲ್ಲ ಆತನು ಸ್ವೀಕರಿಸಿ 
ಕೊಳ್ಳಲಿ. 

ಆತನು ನಿನ್ನ ಬಯಕೆಗಳನ್ನು ಈಡೇರಿಸಲಿ. ನಿನ್ನ 
ಆಲೋಚನೆಗಳನ್ನೆಲ್ಲ ನೆರವೇರಿಸಲಿ. 

ದೇವರು ನಿನಗೆ ಸಹಾಯ ಮಾಡುವಾಗ ಹರ್ಷಿಸು 
ವೆವು. ಆತನ ಹೆಸರನ್ನು ಕೊಂಡಾಡೋಣ. ಯೆಹೋ 
ವನು ನಿನ್ನ ಕೋರಿಕೆಗಳನ್ನೆಲ್ಲ ನೆರವೇರಿಸಲಿ. 
ಯೆಹೋವನು ತಾನು ಅಭಿಷೇಕಿಸಿದ ರಾಜನಿಗೆ 
ಸಹಾಯ ಮಾಡುತ್ತಾನೆಂದು ಈಗ ನನಗೆ ಗೊತ್ತಾ 
ಯಿತು. ದೇವರು ತಾನು ಆರಿಸಿಕೊಂಡ ರಾಜನಿಗೆ ಪರ 
ಲೋಕದಿಂದ ಉತ್ತರಿಸಿದನು; ತನ್ನ ಮಹಾಶಕ್ತಿಯಿಂದ 
ಅವನನ್ನು ರಕ್ಷಿಸಿದನು. 

ಕೆಲವರು ತಮ್ಮ ರಥಗಳಲ್ಲಿ ಭರವಸವಿಹುವರು. ಕೆಲ 
ವರು ತಮ್ಮ ಸೈನಿಕರುಗಳಲ್ಲಿ ಭರವಸವಿಡುವರು. 
ನಾವಾದರೊ ನಮ್ಮ ದೇವರಾದ ಯೆಹೋವನನ್ನೇ 
ಜ್ಞಾಪಿಸಿಕೊಳ್ಳುವೆವು. 

ಅವರು ಸೋತುಹೋದರು; ಯುದ್ದದಲ್ಲಿ ಸತ್ತು 
ಹೋದರು; ನಾವಾದರೊ ಜಯಗಳಿಸಿದೆವು! ನಾವು 
ಜಯಪ್ರದರಾಗಿ ನಿಂತುಕೊಳ್ಳುವೆವು! 

ಯಾಕಂದರೆ ಯೆಹೋವನು ತಾನು ಅಭಿಷೇಕಿಸಿದ 
ರಾಜನನ್ನು ರಕ್ಕಿಸಿದನು! ನಾವು ಸಹಾಯಕ್ಕಾಗಿ ಮೊರೆ 
ಯಿಟ್ಟಾಗ ಆತನು ಸದುತ್ತರವನ್ನು ದಯಪಾಲಿಸಿದನು. 





ಕೀರ್ತನೆ 21 

ರಚನೆಗಾರ: ದಾವೀದ 
ಯೆಹೋವನೇ, ನಿನ್ನ ಬಲವು ರಾಜನನ್ನು ಸಂತೋಷ 
ಗೊಳಿಸುವುದು. ನಿನ್ನ ರಕ್ಷಣೆಯು ಅವನನ್ನು ಹರ್ಷ 
ಗೊಳಿಸುವುದು. 
ರಾಜನು ನಿನ್ನಲ್ಲಿ ಪ್ರಾರ್ಥಿಸಿದಾಗ ನೀನು ಅವನ 
ಕೋರಿಕೆಗಳನ್ನೆಲ್ಲಾ ಈಡೇರಿಸಿದೆ. 
ನೀನು ರಾಜನನ್ನು ಬಹಳವಾಗಿ ಆಶೀರ್ವದಿಸಿರುವೆ. 
ಅವನ ತಲೆಗೆ ಬಂಗಾರದ ಕಿರೀಟವನ್ನು ತೊಡಿಸಿರುವೆ. 
ಅವನು ದೀರ್ಫಾಯುಷ್ಯನ್ನು ಕೇಳಿಕೊಂಡಾಗ ನೀನು 
ದಯಪಾಲಿಸಿದೆ. ದೇವರೇ, ನೀನು ರಾಜನಿಗೆ ಶಾಶ್ವತ 
ವಾದ ಜೀವಿತವನ್ನು ಅನುಗ್ರಹಿಸಿದೆ. 
ನೀನು ರಾಜನಿಗೆ ಜಯವನ್ನು ದೊರಕಿಸಿ ಅವನಿಗೆ 
ಗೌರವವನ್ನೂ ಹೊಗಳಿಕೆಯನ್ನೂ ಬರಮಾಡಿದೆ. 
ನೀನು ರಾಜನಿಗೆ ಶಾಶ್ವತವಾದ ಆಶೀರ್ವಾದವನ್ನು 
ಕೊಟ್ಟಿರುವೆ. ಅವನು ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ 
ಪಹುವನು. 
ರಾಜನು ಯೆಹೋವನಲ್ಲಿಯೇ ಭರವಸವಿಟ್ಟಿದ್ದಾನೆ; 
ಮಹೋನ್ನತನಾದ ದೇವರು ಅವನನ್ನು ನಿರಾಶೆಗೊಳಿ 
ಸುವುದಿಲ್ಲ. 


ಕೀರ್ತನೆಗಳು 20:3-22:8 


8 ದೇವರೇ, ನಿನ್ನ ಬಲಿಷ್ಠತನವನ್ನು ನಿನ್ನ ಶತ್ರುಗಳಿಗೆಲ್ಲ 
ನೀನು ತೋರಿಸುವೆ. ನೀನು ದ್ವೇಷಿಸುವವರನ್ನು ನಿನ್ನ 
ಶಕ್ತಿಯು ಸೋಲಿಸುವುದು. 

9 ಯೆಹೋವನೇ, ನೀನು ರಾಜನೊಂದಿಗಿರುವಾಗ 
ಅವನು ಉರಿಯುವ ಕುಲಿಮೆಯಂತಿರುವನು. ಅವನ 
ಕೋಪವು ಧಗಧಗಿಸುವ ಬೆಂಕಿಯಂತೆ ಸುಹುವುದು; 
ಅವನು ಶತ್ರುಗಳನ್ನು ನಾಶಮಾಡುವನು. 

10 ಅವನ ಶತ್ರುಗಳ ಕುಟುಂಬಗಳು ನಾಶವಾಗುತ್ತವೆ; 
ಅವು ಭೂಮಿಯ ಮೇಲೆ ಇಲ್ಲವಾಗುತ್ತವೆ. 

11 ಯಾಕಂದರೆ, ಅವರು ನಿನಗೆ ವಿರೋಧವಾಗಿ ದುರಾ 
ಲೋಚನೆಗಳನ್ನು ಮಾಡಿದರು. ಅವರು ಕುತಂತ್ರ 
ಗಳನ್ನು ಮಾಡಿದರೂ ಯಶಸ್ವಿಯಾಗಲಿಲ್ಲ. 

12 ನಿನ್ನ ಬಿಲ್ಲುಗಳಿಂದ ಬಾಣಗಳನ್ನು ನೀನು ಎಸೆಯು 
ವಾಗ ಅವರು ಬೆನ್ನುಕೊಟ್ಟು ಓಡಿಹೋಗುವರು. 

13 ಯೆಹೋವನೇ, ನಿನ್ನ ಪರಾಕ್ರಮಕ್ಕಾಗಿ ನಿನ್ನನ್ನು 
ಕೊಂಡಾಡುವೆನು. ನಿನ್ನ ಮಹತ್ವದ ಬಗ್ಗೆ ವಾದ್ಯ 
ನುಡಿಸುತ್ತಾ ಹಾಡುವೆವು. 


ಕೀರ್ತನೆ22 
ರಚನೆಗಾರ: ದಾವೀದ 

1 ನನ್ನ ದೇವರೇ, ನನ್ನ ದೇವರೇ! ಯಾಕೆ ನನ್ನನ್ನು 
ತೊರೆದಿರುವೆ? ನನ್ನನ್ನು ರಕ್ಷಿಸದೆ ಯಾಕೆ ಬಹುದೂರ 
ವಾಗಿರುವೆ! ಸಹಾಯಕ್ಕಾಗಿ ನಾನು ಗೋಳಾಡುತ್ತಿ 
ದ್ದರೂ ಕೇಳದೆ ಯಾಕೆ ಬಹುದೂರವಾಗಿರುವೆ? 

2 ನನ್ನ ದೇವರೇ, ಹಗಲಿನಲ್ಲಿ ನಾನು ನಿನ್ನನ್ನು ಕೂಗಿ 
ಕೊಂಡೆನು, ಆದರೂ ನೀನು ನನಗೆ ಉತ್ತರಿಸಲಿಲ್ಲ. 
ರಾತ್ರಿಯಲ್ಲೂ ನಿನ್ನನ್ನು ಕೂಗಿಕೊಳ್ಳುತ್ತಲೇ ಇದ್ದೆನು. 

3 ದೇವರೇ, ಪರಿಶುದ್ಧನು ನೀನೇ. ನೀನು ರಾಜನಂತೆ 
ಕುಳಿತಿರುವೆ. ಇಸ್ರೇಲರ ಸ್ತುತಿಗಳೇ ನಿನ್ನ ಸಿಂಹಾಸನ. 

4 ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸವಿಟ್ಟಿದ್ದರು. 
ಅವರು ನಿನ್ನಲ್ಲಿಯೇ ಭರವಸವಿಟ್ಟಿದ್ದರು. ನೀನು 
ಅವರನ್ನು ರಕ್ಷಿಸಿದೆ. 

5 ನಮ್ಮ ಪೂರ್ವಿಕರು ನಿನ್ನಲ್ಲಿ ಮೊರೆಯಿಟ್ಟಾಗ ಅವ 
ರನ್ನು ಶತ್ರುಗಳಿಂದ ಬಿಡಿಸಿದೆ. ನಿನ್ನಲ್ಲಿ ಭರವಸವಿಟ್ಟಿದ್ದ 
ಅವರಿಗೆ ನಿರಾಶೆಯಾಗಲಿಲ್ಲ. 

6 ಹೀಗಿರಲು, ನಾನು ಹುಳವೇ? ನಾನು ಮನುಷ್ಯ 
ನಲ್ಲವೇ? ನನ್ನ ವಿಷಯದಲ್ಲಿ ಜನರು ನಾಚಿಕೆ 
ಪಡುತ್ತಾರೆ. ಅವರು ನನ್ನನ್ನು ತಿರಸ್ಕರಿಸುತ್ತಾರೆ. 

7 ನನ್ನನ್ನು ನೋಡಿದವರೆಲ್ಲರೂ ಗೇಲಿಮಾಡುವರು. 
ಅವರು ಓರೆ ತುಟಿಮಾಡಿ ತಲೆಯಾಡಿಸುತ್ತಾ 

8 “ಯೆಹೋವನಿಗೆ ಮೊರೆಯಿಡು, ಆತನು ನಿನ್ನನ್ನು 
ರಕ್ಷಿಸಬಹುದು. ಆತನು ನಿನ್ನನ್ನು ಬಹಳವಾಗಿ ಇಷ್ಟ 





ಕೀರ್ತನೆಗಳು 22:9-23:2 


ಪಡುವುದಾದರೆ ನಿನ್ನನ್ನು ಖಂಡಿತವಾಗಿ ರಕ್ಕಿಸುವನು”' 
ಎನ್ನುತ್ತಾರೆ. 

9 ನಾನಂತೂ ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ. 
ಹುಟ್ಟಿದ ದಿನದಿಂದಲೂ ನನ್ನನ್ನು ಪರಿಪಾಲಿಸಿದವನು 
ನೀನೇ. ನಾನಿನ್ನೂ ತಾಯಿಯ ಎದೆಯಲ್ಲಿದ್ದಾಗ ನನಗೆ 
ಭರವಸೆ ನೀಡಿ ಸಂತೈಸಿದವನು ನೀನೇ. 

10 ಹುಟ್ಟಿದ ದಿನದಿಂದಲೂ ನೀನೇ ನನ್ನ ದೇವರಾಗಿರುವೆ. 

ತಾಯಿಯ ಗರ್ಭದಿಂದ ಬಂದಂದಿನಿಂದಲೂ ನನ್ನನ್ನು 

ಪರಿಪಾಲಿಸಿದವನು ನೀನೇ. 

ಹೀಗಿರಲು, ನನ್ನನ್ನು ತೊರೆಯಬೇಡ! ಆಪತ್ತು 

ಸಮೀಪಿಸಿದೆ. ನನಗೆ ಸಹಾಯ ಮಾಡಲು ಯಾರೂ 

ಇಲ್ಲ. 

12 ಜನರು ನನ್ನನ್ನು ಸುತ್ತುಗಟ್ಟಿದ್ದಾರೆ; ಅವರು ಬಲಿಷ್ಠ 
ವಾದ ಹೋರಿಗಳಂತಿದ್ದಾರೆ. 

13 ಪ್ರಾಣಿಯೊಂದನ್ನು ಸೀಳಿಹಾಕುತ್ತಾ ಗರ್ಜಿಸುವ ಸಿಂಹ 
ದಂತೆ ಅವರ ಬಾಯಿಗಳು ಅಗಲವಾಗಿ ತೆರೆದಿವೆ. 

14 ನೆಲದ ಮೇಲೆ ಸುರಿದ ನೀರಿನಂತೆ ನನ್ನ ಬಲವು ಇಲ್ಲ 
ವಾಗಿದೆ; ಮೂಳೆಗಳು ಸಡಿಲಗೊಂಡಿವೆ; ಹೃದಯವು 
ಮೇಣದಂತೆ ಕರಗಿಹೋಗಿದೆ. 

15 ನನ್ನ ಶಕ್ತಿಯು ಒಡೆದುಹೋದ ಮಡಿಕೆಯ ಒಣ 
ತುಂಡಿನಂತಿದೆ. ನನ್ನ ನಾಲಿಗೆಯು ಬಾಯಿಯ 
ಮೇಲ್ನಾಗಕ್ಕೆ ಅಂಟಿಕೊಳ್ಳುತಿದೆ. ನೀನು ನನನು 

ಬ ಕಠ ಸಂ ೩ 
ಮಣ್ಣಿಗೆ ಸೇರಿಸಿರುವೆ. 

16 ದುಷ್ಟರು ನಾಯಿಗಳಂತೆ ನನ್ನನ್ನು ಸುತ್ತಿಕೊಂಡಿದ್ದಾರೆ. 
ಅವರು ನನ್ನ ಕೈಗಳನ್ನೂ ಕಾಲುಗಳನ್ನೂ 
ತಿವಿದಿದ್ದಾರೆ.* 

17 ನನ್ನ ಮೂಳೆಗಳು ಎದ್ದುಕಾಣುತ್ತಿವೆ! ಜನರು ನನ್ನನ್ನು 
ದಿಟ್ಟಿಸಿ ನೋಡುತ್ತಿದ್ದಾರೆ! ಅವರು ನನ್ನನ್ನೇ 
ನೋಡುತ್ತಿದ್ದಾರೆ! 

18 ಅವರು ನನ್ನ ಮೇಲ್ಲೊದಿಕೆಯನ್ನು ಪಾಲು ಮಾಡಿ 
ಕೊಳ್ಳುವರು; ನನ್ನ ನಿಲುವಂಗಿಗಾಗಿ ಚೀಟು 
ಹಾಕುವರು. 

19 ಯೆಹೋವನೇ, ನನ್ನನ್ನು ತೊರೆಯಬೇಡ! ನೀನೇ 
ನನ್ನ ಬಲ! ಬೇಗನೆ ನನಗೆ ಸಹಾಯಮಾಹು! 

20 ಖಡ್ಗಕ್ಕೆ ಸಿಕ್ಕದಂತೆ ನನ್ನ ಜೀವವನ್ನು ರಕ್ಷಿಸು. ನನ್ನ 
ಅಮೂಲ್ಯವಾದ ಜೀವವು ನಾಯಿಗಳ ಪಾಲಾಗದಂತೆ 
ರಕ್ಷಿಸು. 

21 ನನ್ನನ್ನು ಸಿಂಹದ ಬಾಯಿಂದ ಬಿಡಿಸು; ಹೋರಿಯ 
ಕೊಂಬುಗಳಿಂದ ನನ್ನನ್ನು ಸಂರಕ್ಟಿಸು. 


1 


[EN 








ಅವರು ... ತಿವಿದಿದ್ದಾರೆ ಪುರಾತನ ಕಾಲದ ಗ್ರೀಕ್‌ ಅನುವಾದದ 
ಪ್ರಕಾರ, ""ಅವರು ನನ್ನ ಕೈಗಳನ್ನು ಮತ್ತು ಕಾಲುಗಳನ್ನು ತಿವಿದಿದ್ದಾರೆ.'' 
ಹೀಬ್ರೂವಿನಲ್ಲಿ, ""ತಿವಿದಿದ್ದಾರೆ'' ಎಂಬ ಪದವೇ ""ಸಿಂಹದಂತೆ'' 
ಎಂಬರ್ಥವನ್ನು ಕೊಡುತ್ತದೆ. 


724 


22 ನಿನ್ನ ಕುರಿತು ನನ್ನ ಸಹೋದರರಿಗೆ ಹೇಳುವೆನು; 
ಮಹಾ ಸಭೆಯಲ್ಲಿ ನಿನ್ನನ್ನು ಸ್ತುತಿಸುವೆನು. 

23 ಯೆಹೋವನನ್ನು ಆರಾಧಿಸುವವರೇ, ಆತನಿಗೆ 
ಸ್ತೋತ್ರ, ಮಾಡಿರಿ. ಇಸ್ರೇಲನ ಸಂತತಿಗಳವರೇ, 
ಯೆಹೋವನಿಗೆ ಘನ ಮಾನವನ್ನು ಸಲ್ಲಿಸಿರಿ. ಇಸ್ರೇ 
ಲರೇ, ಆತನಲ್ಲಿ ಭಯಭಕ್ತಿ ಯಿಂದಿರಿ. 

24 ಯಾಕೆಂದರೆ ಇಕ್ಕಟ್ಟಿನಲ್ಲಿರುವ ಬಡವರಿಗೆ ಆತನು 
ಸಹಾಯ ಮಾಡುತ್ತಾನೆ; ಅವರ ವಿಷಯದಲ್ಲಿ ಆತನು 
ನಾಚಿಕೊಳ್ಳವುದಿಲ್ಲ; ಆತನು ಅವರನ್ನು ದ್ವೇಷಿಸುವು 
ದಿಲ್ಲ. ಅವರು ಆತನನ್ನು ಕೂಗಿಕೊಳ್ಳುವಾಗ ಆತನು 
ಅವರಿಗೆ ಮರೆಯಾಗುವುದಿಲ್ಲ. 

25 ಯೆಹೋವನೇ, ನಿನ್ನ ಕಾರ್ಯಗಳಿಗಾಗಿ ಮಹಾಸಭೆ 
ಯಲ್ಲಿ ನಿನ್ನನ್ನು ಕೊಂಡಾಡುವೆನು; ನನ್ನ ಯಜ್ಞಗಳನ್ನು 
ನಿನ್ನ ಭಕ್ತರ ಮುಂದೆ ಸಲ್ಲಿಸುವೆನು. 

26 ಬಡವರು ತಿಂದು ತೃಪ್ತರಾಗುವರು. ಯೆಹೋವನಿ 
ಗಾಗಿ ಹುಡುಕುತ್ತಾ ಬಂದವರೇ, ಆತನಿಗೆ ಸ್ತೋತ್ರ, 
ಮಾಡಿರಿ! ನಿಮ್ಮ ಹೃದಯಗಳು ಯಾವಾಗಲೂ 
ಸಂತೋಷವಾಗಿರಲಿ!* 

27 ದೂರದೇಶಗಳಲ್ಲಿರುವ ಜನರೆಲ್ಲರೂ ಯೆಹೋವ 
ನನ್ನು ಜ್ಞಾಪಿಸಿಕೊಂಡು ಆತನ ಬಳಿಗೆ ಹಿಂತಿರುಗಲಿ. 
ವಿದೇಶಗಳಲ್ಲಿರುವ ಜನರೆಲ್ಲರೂ ಆತನನ್ನು 
ಆರಾದಿಸಲಿ. 

28 ಯಾಕಂದರೆ ಯೆಹೋವನೇ ರಾಜನು! ಆತನು 
ಜನಾಂಗಗಳನ್ನೆಲ್ಲಾ ಆಳುವನು. 

29 ಬಲಿಷ್ಠರೂ ದೃಥಕಾಯರೂ ತಿಂದು ದೇವರ ಮುಂದೆ 
ಅಡ್ಡ ಬೀಳುವರು. ಸಾಯುವವರೂ ಸತ್ತು ಹೋಗಿರು 
ವವರೂ ಆತನ ಮುಂದೆ ಅಡ್ಡಬೀಳುವರು. 

30 ಮುಂದಿನ ಕಾಲದಲ್ಲಿ ನಮ್ಮ ಸಂತತಿಗಳವರು 
ಯೆಹೋವನ ಸೇವೆಮಾಡುವರು. ಆತನ ಕುರಿತಾಗಿ 
ಯಾವಾಗಲೂ ಹೇಳು ತಿರುವರು. 

31 ಪ್ರತಿಯೊಂದು ತಲೆಮಾರಿನವರೂ ತಮ್ಮ ಮಕ್ಕಳಿಗೆ 
ಆತನ ಒಳ್ಳೆಯ ಕಾರ್ಯಗಳ ಬಗ್ಗೆ ಹೇಳುವರು.* 





ಕೀರ್ತನೆ23 
ರಚನೆಗಾರ: ದಾವೀದ 
1 ಯೆಹೋವನೇ ನನಗೆ ಕುರುಬನು. 
ಕೊರತೆಯೇ ಇಲ್ಲ. 
2 ಆತನು ನನ್ನನ್ನು ಹಸಿರುಗಾವಲುಗಳಲ್ಲಿ ತಂಗಿಸುವನು. 
ಪ್ರಶಾಂತವಾದ ನೀರಿನ ತೊರೆಗಳ ಬಳಿಯಲ್ಲಿ ನನ್ನನ್ನು 
ನಡೆಸುವನು. 


ನನಗೆ 





ಸಂತೋಷವಾಗಿರಲಿ ಅಕ್ಬರಶಃ "" ಜೀವಿಸಲಿ.'' 


ವಚನಗಳು 30-ತೆ1 ಈ ವಚನಗಳನ್ನು ಹೀಬ್ರೂ ಭಾಷೆಯಲ್ಲಿ ಅರ್ಥ 
ಮಾಡಿಕೊಳ್ಳಲು ಕಷ್ಟ 


725 ಕೀರ್ತನೆಗಳು 23:3-25:12 


ಆತನು ತನ್ನ ಹೆಸರಿಗೆ ತಕ್ಕಂತೆ ನನ್ನ ಪ್ರಾಣಕ್ಕೆ ಚೈತನ್ಯ 
ನೀಡಿ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುವನು. 
ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ 
ನೀನು ನನ್ನೊಂದಿಗಿರುವುದರಿಂದ ಭಯಪಡುವು 
ದಿಲ್ಲ. ನಿನ್ನ ದೊಣ್ಣೆಯೂ ಊರುಗೋಲೂ ನನ್ನನ್ನು 
ಸಂತೈಸುತ್ತವೆ. 

ವೈರಿಗಳ ಎದುರಿನಲ್ಲಿ ನೀನು ನನಗೆ ಔತಣವನ್ನು ಸಿದ್ದ 
ಪಡಿಸಿರುವೆ; ನನ್ನ ತಲೆಗೆ ಎಣ್ಣೆಯನ್ನು ಹಚ್ಚಿರುವೆ. ನನ್ನ 
ಪಾತ್ರೆಯು ತುಂಬಿ ಹೊರಸೂಸುತ್ತಿದೆ. 

ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲಾ ಶುಭವೂ 
ಕೃಪೆಯೂ ನನ್ನೊಂದಿಗಿರುತ್ತವೆ. ನನ್ನ ಜೀವಮಾನ 
ವೆಲ್ಲಾ ಯೆಹೋವನ ಆಲಯದಲ್ಲೇ ವಾಸಿಸುವೆನು. 


ಕೀರ್ತನೆ24 

ರಚನೆಗಾರ: ದಾವೀದ 
ಭೂಮಿಯೂ ಅದರಲ್ಲಿರುವ ಸಮಸ್ತವೂ ಯೆಹೋವ 
ನವೇ. ಲೋಕವೂ ಅದರ ನಿವಾಸಿಗಳೂ ಆತನವೇ. 
ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು 
ಆತನೇ. ಅದನ್ನು ಜಲರಾಶಿಗಳ ಮೇಲೆ ಕಟ್ಟಿದವನೂ 
ಆತನೇ. 
ಯೆಹೋವನ ಪರ್ವತವನ್ನು ಹತ್ತುವವನು ಎಂಥವ 
ನಾಗಿರಬೇಕು? ಆತನ ಪವಿತ್ರ, ಆಲಯದಲ್ಲಿ ನಿಂತು 
ಕೊಳ್ಳುವಂಥವರು ಎಂಥವರಾಗಿರಬೇಕು? 
ಅವರು ದುಷ್ಟಕಾರ್ಯಗಳನ್ನು ಮಾಡಿಲ್ಲದವರೂ 
ಶುದ್ಧ ಹೃದಯವುಳ್ಳವರೂ ನನ್ನ ಹೆಸರಿನಲ್ಲಿ ಮೋಸ 


10 ಮಹಿಮಾ ಸ್ವರೂಪನಾದ ಈ ರಾಜನು ಯಾರು? 
ಸರ್ವಶಕ್ತನಾದ ಯೆಹೋವನೇ ಆ ರಾಜನು. 
ಮಹಿಮಾ ಸ್ವರೂಪನಾದ ರಾಜನು ಆತನೇ. 


ಕೀರ್ತನೆ25 
ರಚನೆಗಾರ: ದಾವೀದ 
ಯೆಹೋವನೇ, ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ. 

2 ನನ್ನ ದೇವರೇ, ನಿನ್ನಲ್ಲಿ ಭರವಿಸವಿಟ್ಟಿದ್ದೇನೆ. ನನ್ನನ್ನು 
ನಿರಾಶೆಗೊಳಿಸಬೇಡ. ವೈರಿಗಳು ನನ್ನನ್ನು ನೋಡಿ 
ಗೇಲಿ ಮಾಡದಂತಾಗಲಿ! 

3 ನಿನ್ನಲ್ಲಿ ಭರವಸವಿಟ್ಟಿರುವವರು ನಿರಾಶರಾಗುವುದಿಲ್ಲ 
ದ್ರೋಹಿಗಳಾದರೊ ನಿರಾಶರಾಗುವರು. ಅವರಿಗೆ 
ಏನೂ ದೊರೆಯುವುದಿಲ್ಲ. 

4 ಯೆಹೋವನೇ ನಿನ್ನ ಮಾರ್ಗಗಳನ್ನು ನನಗೆ ಕಲಿಸು. 
ನಿನ್ನ ಮಾರ್ಗಗಳನ್ನು ನನಗೆ ಉಪದೇಶಿಸು. 

5 ನನಗೆ ಮಾರ್ಗದರ್ಶನ ನೀಡು; ನಿನ್ನ ಸತ್ಯಗಳನ್ನು 
ನನಗೆ ಉಪದೇಶಿಸು. ನೀನೇ ನನ್ನ ದೇವರು. ನೀನೇ 
ನನ್ನ ರಕ್ಟಕ. ಪ್ರತಿದಿನವೂ ನಿನ್ನಲ್ಲಿ ಭರವಸವಿಟ್ಟಿರುವೆ. 

6 ಯೆಹೋವನೇ, ನನಗೆ ಕರುಣೆ ತೋರಬೇಕೆಂಬು 
ದನ್ನು ಜ್ನಾಪಿಸಿಕೊ. ನಿನ್ನ ಶಾಶ್ವತವಾದ ಪ್ರೀತಿಯನ್ನು 
ನನಗೆ ತೋರಿಸು. 

7 ನಾನು ಯಾೌವನಸ್ಥನಾಗಿದ್ದಾಗ ಮಾಡಿದ ಪಾಪಗಳ 
ನ್ನಾಗಲಿ ಕೆಟ್ಟಕಾರ್ಯಗಳನ್ನಾಗಲಿ ಜ್ಞಾಪಿಸಿಕೊಳ್ಳ 
ಬೇಡ. ಯೆಹೋವನೇ, ನಿನ್ನ ಒಳ್ಳೆಯ ಹೆಸರಿನ ನಿಮಿತ್ತ 
ನನ್ನನ್ನು ಪ್ರೀತಿಯಿಂದ ಜ್ಞಾಪಿಸಿಕೊ. 








ಪ್ರಮಾಣ ಮಾಡದವರೂ ವಿಗ್ರಹಗಳನ್ನು ಆರಾಧಿಸ 
ದವರೂ ಆಗಿರಬೇಕು. 

ಅವರನ್ನು ಯೆಹೋವನು ಆಶೀರ್ವದಿಸಿ ಕಾಪಾಡು 
ವನು; ದೇವರು ಅವರನ್ನು ನಿರಪರಾಧಿಗಳೆಂದು 
ಪ್ರಕಟಿಸುವನು. 

ಆತನನ್ನು ಅನುಸರಿಸುವವರು ಇಂಥವರೇ. ಸಹಾಯ 
ಕ್ಕಾಗಿ ಯಾಕೋಬನ ದೇವರ ಬಳಿಗೆ ಹೋಗುವವರು 
ಇಂಥವರೇ. 

ಹೆಬ್ಬಾಗಿಲುಗಳೇ, ಉನ್ನತವಾಗಿರಿ! ಪುರಾತನ ದ್ವಾರ 
ಗಳೇ, ತೆರೆದುಕೊಂಡಿರಿ. ಮಹಿಮಾಸ್ವರೂಪನಾದ 
ರಾಜನು ಆಗಮಿಸುತ್ತಿದ್ದಾನೆ. 
ಮಹಿಮಾಸ್ವರೂಪನಾದ ಈ ರಾಜನು ಯಾರು? 
ಬಲಿಷ್ಠನೂ ಮಹಾಪರಾಕ್ರಮಿಯೂ ಆಗಿರುವ 
ಯೆಹೋವನೇ ಆತನು. 

ಹೆಬ್ಬಾಗಿಲುಗಳೇ, ಉನ್ನತವಾಗಿರಿ! ಪುರಾತನ ದ್ವಾರ 
ಗಳೇ, ತೆರೆದುಕೊಂಡಿರಿ. ಮಹಿಮಾ ಸ್ವರೂಪನಾದ 
ರಾಜನು ಆಗಮಿಸುತ್ತಿದ್ದಾನೆ. 





ನನ್ನ ಹೆಸರು ಅಕ್ಷರಶಃ, ನನ್ನ ಪ್ರಾಣ. 


8 ಯೆಹೋವನು ನಿಜವಾಗಿಯೂ ಒಳ್ಳೆಯವನು. 
ಆತನು ಪಾಪಿಗಳಿಗೆ ಜೀವಮಾರ್ಗವನ್ನು 
ಬೋಧಿಸುವನು. 

9 ಆತನು ದೀನರಿಗೆ ತನ್ನ ಮಾರ್ಗಗಳನ್ನು ಉಪದೇಶಿಸು 
ಪನು. ಆತನು ಅವರನ್ನು ತನ್ನ ನ್ಯಾಯಾನುಸಾರವಾಗಿ 
ನಡೆಸುವನು. 

10 ಯೆಹೋವನ ಒಡಂಬಡಿಕೆಯನ್ನೂ ವಾಗ್ದಾನಗ 
ಳನ್ನೂ* ಅನುಸರಿಸುವ ಜನರಿಗೆ ಆತನ ಮಾರ್ಗಗ 
ಳೆಲ್ಲ ಕರಣೆಯುಳ್ಳವೂ ಸತ್ಯವೂ ಆಗಿವೆ. 

11 ಯೆಹೋವನೇ, ನಾನು ಅನೇಕ ಪಾಪಗಳನ್ನು ಮಾಡಿ 
ದ್ದೇನೆ. ಆದರೆ ನೀನು ನಿನ್ನ ಹೆಸರಿನ ನಿಮಿತ್ತ ಅವು 
ಗಳನ್ನೆಲ್ಲಾ ಕ್ಷಮಿಸಿ ಬಿಟ್ಟಿ. 

12 ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಅತ್ಯು 
ತ್ತಮವಾದ ಜೀವಮಾರ್ಗವನ್ನು ತೋರಿಸುವನು. 





ಒಡಂಬಡಿಕೆ ಮತ್ತು ವಾಗ್ದಾನಗಳು ಬಹುಶಃ ಇದು ಮೋಶೆಯ ಧರ್ಮ 
ಶಾಸ್ತ್ರ ಅಂದರೆ ದೇವರು ಇಸ್ರೇಲ್‌ ಜನರೊಂದಿಗೆ ಮಾಡಿಕೊಂಡ 
ಒಡಂಬಡಿಕೆ. 


ಕೀರ್ತನೆಗಳು 25:13-27:3 


13 ಅವನು ಸುಖದಿಂದಿರುವನು. ಆತನು ವಾಗ್ದಾನ 
ಮಾಡಿದ ದೇಶವನ್ನು ಅವನ ಮಕ್ಕಳು 
ಅನುಭವಿಸುವರು. 

14 ಯೆಹೋವನು ತನಗೆ ವಿಧೇಯರಾಗಿರುವವರಿಗೆ ಆಪ್ತ 
ಮಿತ್ರ ನಂತಿರುವನು. ಆತನು ಅವರಿಗೆ ತನ್ನ ಒಹಂ 
ಬಡಿಕೆಯನ್ನು* ಉಪದೇಶಿಸುವನು. 

15 ನನ್ನ ಕಣ್ಣುಗಳು ಸಹಾಯಕ್ಕಾಗಿ ಯೆಹೋವನನ್ನೇ 
ದೃಷ್ಟಿಸುತ್ತಿವೆ. ಆತನು ನನ್ನನ್ನು ತೊಂದರೆಗಳಿಂದ 
ಖಂಡಿತವಾಗಿ ಬಿಡಿಸುವನು.* 

16 ಯೆಹೋವನೇ, ನಾನು ಬಾಧೆಪಡುವವನೂ ಒಬ್ಬಂಟಿ 
ಗನೂ ಆಗಿದ್ದೇನೆ. ನನಗೆ ಅಭಿಮುಖನಾಗಿ ಕರುಣೆ 
ತೋರು. 





17 ಇಕ್ಕಟ್ಟುಗಳಿಂದ ನನ್ನನ್ನು ಬಿಡಿಸು. ನನ್ನ ಸಮಸ್ಯೆಗಳನ್ನು 


ಪರಿಹರಿಸು. 
18 ಯೆಹೋವನೇ, ನನ್ನ ಸಂಕಟವನ್ನೂ ತೊಂದರೆ 
ಗಳನ್ನೂ ನೋಡು. ನನ್ನ ಪಾಪಗಳನ್ನೆಲ್ಲ ಕ್ಷಮಿಸು. 


19 ನನ್ನ ವೈರಿಗಳನ್ನೆಲ್ಲ ದೃಷ್ಟಿಸಿನೋಡು. ಅವರು ನನ್ನನ್ನು 


ದ್ವೇಷಿಸುತ್ತಾ ಕೇಡುಮಾಹಬೇಕೆಂದಿದ್ದಾರೆ. 

20 ದೇವರೇ, ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು. ನಾನು 
ನಿನ್ನಲ್ಲಿ ಭರವಸವಿಟ್ಟಿರುವುದರಿಂದ ನನ್ನನ್ನು ನಿರಾಶೆ 
ಗೊಳಿಸಬೇಡ. 

21 ದೇವರೇ, ನೀನು ನಿಜವಾಗಿಯೂ ಒಳ್ಳೆಯವನು. 
ನಾನು ನಿನ್ನಲ್ಲಿ ಭರವಸವಿಟ್ಟಿರುವೆ, ಆದ್ದರಿಂದ ನನ್ನನ್ನು 
ಕಾಪಾಡು. 

22 ದೇವರೇ, 
ಕಾಪಾಡು. 


ಸ್‌ ಳೆ ಳ್ಳ ೨) 2. 
ಇಸ್ರೇಲರನ್ನು ವೈರಿಗಳಿಂದ ತಪ್ಪಿಸಿ 


ಕೀರ್ತನೆ26 
ರಚನೆಗಾರ: ದಾವೀದ 
1 ಯೆಹೋವನೇ, ನನಗೆ ನ್ಯಾಯವನ್ನು ನಿರ್ಣಯಿಸು. 
ನನ್ನ ಜೀವಿತ ಶುದ್ಧವಾಗಿತ್ತೆಂದು ನಿರೂಪಿಸು. ನಾನು 
ಯೆಹೋವನಲ್ಲಿಯೇ ಭರವಸವಿಟ್ಟಿದ್ದೆನು. 


2 ಯೆಹೋವನೇ, ನನ್ನನ್ನು ಪರೀಕ್ಷಿಸಿ ತಿಳಿದುಕೊ. ನನ್ನ 


ಹೃದಯವನ್ನೂ ಮನಸ್ಸನ್ನೂ ಸೂಕ್ಷ್ಮವಾಗಿ ಪರಿ 
ಶೀಲಿಸು. 





3 ನಿನ್ನ ಶಾಶ್ವತ ಪ್ರೀತಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡಿ 
ದ್ದೇನೆ. ನಿನ್ನ ಸತ್ಯಕ್ಕನುಸಾರವಾಗಿ ಜೀವಿಸುವೆನು. 
ಒಡಂಬಡಿಕೆ ಅಕ್ಬರಶಃ ""ಪುರಾವೆ'' ದೇವರು ಮತ್ತು ಇಸ್ರೇಲ್‌ರ ನಡುವೆ 


ಆದ ಒಪ್ಪಂದಕ್ಕೆ ಚಪ್ಪಟೆ ಕಲ್ಲುಗಳ ಮೇಲೆ ಬರೆಯಲ್ಪಟ್ಟ ಹತು ಆಜ್ಲೆಗಳೇ 
ಬ ಕ್‌ು Kd ಬಟ ದಾ ದಂ 

ಪುರಾವೆಯಾಗಿದ್ದವು. 

ಆತನು ... ಬಿಡಿಸುವನು ಅಕ್ಬರಶಃ, 

ಬಲೆಯಿಂದ ಬಿಡಿಸುವನು.'' 


""ಆತನು ನನ್ನ ಕಾಲುಗಳನ್ನು 


726 


4 ಅಯೋಗ್ಯರಾದ ಅವರಲ್ಲಿ ನಾನೂ ಒಬ್ಬನಲ್ಲ. 
5 ಆ ದುಷ್ಟತಂಡಗಳನ್ನು ನಾನು ದ್ವೇಷಿಸುತ್ತೇನೆ. ಮೋಸ 


ಗಾರರ ಆ ತಂಡಗಳಿಗೆ ನಾನು ಸೇರುವುದಿಲ್ಲ. 


6 ಯೆಹೋವನೇ, ನಾನು ನಿನ್ನ ಯಜ್ಞವೇದಿಕೆಯ* 


ಸುತ್ತಲೂ ನಡೆಯಲು ನನ್ನ. ಕೈಗಳನ್ನು ತೊಳೆದು 
ಕೊಳ್ಳುತ್ತೇನೆ. 


7 ನಾನು ನಿನಗೆ ಸ್ತುತಿಗೀತೆಗಳನ್ನು ಹಾಡುವೆನು. ನಿನ್ನ 


ಅದ್ದು; ತಕಾರ್ಯಗಳ ಕುರಿತು ಹಾಡುವೆನು. 


8 ಯೆಹೋವನೇ, ನಿನ್ನ ಆಲಯವೂ* ನಿನ್ನ ಮಹಿಮ 


ಗುಡಾರವೂ ನನಗೆ ಎಷ್ಟೊ ಪ್ರಿ ಯವಾಗಿದೆ. 


9 ಆ ಪಾಪಿಗಳ ಗುಂಪಿನಲ್ಲಿ ನನ್ನನ್ನು ಸೇರಿಸಬೇಡ. ಆ 


ಕೊಲೆಗಾರರೊಡನೆ ನನ್ನನ್ನೂ ಕೊಲ್ಲಬೇಹ. 

10 ಅವರು ಜನರನ್ನು ವಂಚಿಸುವರು; ಕೆಟ್ಟಕಾರ್ಯ 
ಗಳನ್ನು ಮಾಡಲು ಲಂಚ ತೆಗೆದುಕೊಳ್ಳುವರು. 

11 ನಾನಾದರೊ ನಿರಪರಾಧಿ. ನನಗೆ ಕರುಣೆತೋರಿ 
ನನ್ನನ್ನು ರಕ್ಷಿಸು. 

12 ನಾನು ಎಲ್ಲಾ ಅಪಾಯಗಳಿಂದ ಪಾರಾಗಿದ್ದೇನೆ. 
ಯೆಹೋವನೇ, ನಿನ್ನ ಭಕ್ತರ ಸಭೆಯಲ್ಲಿ ನಿನ್ನನ್ನು 
ಕೊಂಡಾಡುವೆನು. 


ಕೀರ್ತನೆ27 
ರಚನೆಗಾರ: ದಾವೀದ 
| ಯೆಹೋವನೇ, ನೀನೇ ನನಗೆ ಬೆಳಕೂ ರಕ್ಟಕನೂ 
ಆಗಿರುವೆ. ನಾನು ಯಾರಿಗೂ ಭಯಪಹಬೇಕಿಲ್ಲ! 
ಯೆಹೋವನೇ, ನನ್ನ ಪ್ರಾಣಕ್ಕೆ ಆಶ್ರಯಸ್ಥಾನವೂ 
ನೀನೇ. ಆದ್ದರಿಂದ ನಾನು ಯಾರಿಗೂ ಹೆದರು 
ವುದಿಲ್ಲ! 


2 ದುಷ್ಟರು ನನ್ನನ್ನು ಕೊಲ್ಲಲು ಆಕ್ರಮಣಮಾಹುವಾಗ 


ತಾವೇ ಮುಗ್ಗರಿಸಿ ಬೀಳುವರು. 

3 ಮಹಾಸೈನ್ಯವೇ ನನಗೆ ಮುತ್ತಿಗೆ ಹಾಕಿದರೂ ನಾನು 
ಭಯಪಡುವುದಿಲ್ಲ. ಸೈನಿಕರು ನನ್ನ ಮೇಲೆ ಆಕ್ರಮಣ 
ಮಾಡಿದರೂ ನಾನು ಹೆದರುವುದಿಲ್ಲ. ಯಾಕೆಂದರೆ 
ನಾನು ಯೆಹೋವನಲ್ಲಿ ಭರವಸವಿಟ್ಟಿದ್ದೇನೆ. 





ಯಜ್ಞವೇದಿಕೆ ಈ ಕೀರ್ತನೆಗಾರನು ಯಾಜಕನೂ ಲೇವಿಯನೂ 
ಆಗಿದ್ದಿರಬೇಕೆಂದು ಇದು ಸೂಚಿಸುತ್ತದೆ. ಜನರನ್ನು ಸಭೆ ಸೇರಿಸುವು 
ದರಲ್ಲಿ ಇವನು ಕಾರ್ಯನಿರತನಾಗಿದ್ದಿರಬಹುದು (ವಚನ 12.) 
ಯಾಜಕರು ಮತ್ತು ಲೇವಿಯರು ಮಾತ್ರ ಸೇವೆಮಾಡಬಹುದಾದ 
ದೇವಾಲಯದ ಸ್ಥಳದಲ್ಲಿ ಇವನು ಸೇವೆ ಮಾಡುತ್ತಿದ್ದಿರಬಹುದು. 
ವಚನದ ಈ ಭಾಗವನ್ನು ""ನಾನು ಯಜ್ಞವೇದಿಕೆಯ ಸುತ್ತಲೂ ಜನರನ್ನು 
ಸೇರಿಸಲು ಸಾಧ್ಯವಾಗುವಂತೆ'' ಎಂದು ಸಹ ಅನುವಾದಿಸಬಹುದು. ಈ 
ರೀತಿ ಅನುವಾದ ಮಾಡಿದರೆ, ಈ ಕೀರ್ತನೆಗಾರನು ತನ್ನನ್ನು ಶುದ್ಧೀಕರಿಸಿ 
ಕೊಳ್ಳುತ್ತಿದ್ದದ್ದು ಕೇವಲ ಆರಾಧಕನಾಗಿಯೇ ಹೊರತು ಯಾಜಕನಾಗಲ್ಲ 
ಎಂಬ ಅರ್ಥವನ್ನು ಕೊಡುತ್ತದೆ. 


ಆಲಯ ಯೆಹೂದ್ಯರ ಆರಾಧನೆಗಾಗಿ ಜಿರುಸಲೇಮಿನಲ್ಲಿದ್ದ ವಿಶೇಷ 
ಕಟ್ಟಡ. 


727 


4 ನನ್ನ ಜೀವಮಾನವೆಲ್ಲಾ ಯೆಹೋವನ ಆಲಯದಲ್ಲಿ 
ವಾಸಿಸುತ್ತಾ ಆತನ ಸೌಂದರ್ಯವನ್ನು ವೀಕ್ಷಿಸುತ್ತಾ 
ಆತನ ಮಾರ್ಗದರ್ಶನವನು ಎದುರುನೋಡುತ್ತಾ 


ಇರ ಬೇಕೆಂಬ ಒಂದೇ ಒಂದು ಕೋರಿಕೆಯನ್ನು 
ಯೆಹೋವನಲ್ಲಿ ಕೇಳಿಕೊಂಡು ಅದನ್ನೇ ಎದುರು 
ನೋಡುತ್ತಿದ್ದೇನೆ. 

5 ನಾನು ಅಪಾಯದಲ್ಲಿರುವಾಗ ಯೆಹೋವನು 
ನನ್ನನ್ನು ಸಂರಕ್ಷಿಸುತ್ತಾನೆ; ತನ್ನ ಗುಡಾರದಲ್ಲಿ ನನ್ನನ್ನು 
ಅಡಗಿಸುತ್ತಾನೆ. ಸುರಕ್ಷಿತವಾದ ಸ್ಥಳಕ್ಕೆ ನನ್ನನ್ನು 
ಕೊಂಡೊಯ್ಯುವನು. 

6 ವೈರಿಗಳು ನನಗೆ ಮುತ್ತಿಗೆ ಹಾಕಿದ್ದರೂ ಅವರನ್ನು 
ಸೋಲಿಸಲು ಯೆಹೋವನು ನನಗೆ ಸಹಾಯ ಮಾಡು 
ವನು! ಆಗ ನಾನು ಆತನ ಗುಡಾರದಲ್ಲಿ ಉತ್ಸಾಹ ದ್ವನಿ 
ಯೊಡನೆ ಯಜ್ಞ! ಗಳನ್ನು ಅರ್ಪಿಸುವೆನು. ವಾದ್ಯಗಳನ್ನು 
ನುಡಿಸುತ್ತಾ ಆತನನ್ನು ಕೊಂಡಾಡುವೆನು. 

7 ಯೆಹೋವನೇ, ನನ್ನ ಸ್ವರವನ್ನು ಕೇಳಿ ನನಗೆ 
ಉತ್ತರಿಸು. ನನ್ನನ್ನು ಕರುಣಿಸು. 

8 ಯೆಹೋವನೇ, ನಾನು ನಿನ್ನೊಂದಿಗೆ ಹೃದಯ 
ಪೂರ್ವಕವಾಗಿ ಮಾತನಾಡಬೇಕೆಂದಿದ್ದೇನೆ. 
ದೇವರೇ, ನಾನು ನಿನ್ನ ಸನ್ನಿಧಿಗೆ ಬರುತ್ತೇನೆ. 

9 ಯೆಹೋವನೇ, ನನಗೆ ವಿಮಖನಾಗಬೇಡ; ನಿನ್ನ 
ಸೇವಕನನ್ನು ಕೋಪದಿಂದ ತಳ್ಳಿಬಿಡಬೇಡ. ನನ್ನ 
ದೇವರೇ, ನನ್ನ ರಕ್ಷಕನು ನೀನೇ. ನನ್ನನ್ನು ಕೈಬಿಡ 
ಬೇಡ! ತೊರೆದು ಬಿಡಬೇಡ! 

10 ತಂದೆತಾಯಿಗಳು ನನ್ನನ್ನು ತೊರೆದುಬಿಟ್ಟರೇನು; 
ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. 

11 ಯೆಹೋವನೇ, ನನಗೆ ವೈರಿಗಳಿರುವುದರಿಂದ ನಿನ್ನ 
ಮಾರ್ಗವನ್ನು ನನಗೆ ಉಪದೇಶಿಸಿ ನಿನ್ನ ಚಿತಾನುಸಾರ 
ವಾಗಿ ನನ್ನನ್ನು ನಡೆಸು. § 


12 ವೈರಿಗಳು "ನನ್ನ ಮೇಲೆ ಆಕ್ರಮಣ ಮಾಡಿದ್ದಾರೆ. ನನಗೆ 
ಕೇಡಾಗಲೆಂದು ಸುಳ್ಳು ಗಳನ್ನು ಹೇಳಿದ್ದಾ ಡೆ” 


13 ಯೆಹೋವನ ಒಳ್ಳೆಯತನವನ್ನು ಸಾಯವುದಕ್ಕಿಂತ 
ಮುಂಚೆ* ನೋಡುತ್ತೇನೆ ಎಂಬ ದೃಢನಂಬಿಕೆ 
ನನ್ನಲ್ಲಿದೆ. 

14 ಯೆಹೋವನ ಸಹಾಯಕ್ಕಾಗಿ ಕಾದುಕೊಂಡಿರಿ! ಬಲ 
ವಾಗಿಯೂ ಧೈರ್ಯವಾಗಿಯೂ ಇರಿ! ಯೆಹೋವನ 
ಸಹಾಯಕ್ಕಾಗಿ ಕಾದುಕೊಂಡಿರಿ! 





ಕೀರ್ತನೆ28 
ರಚನೆಗಾರ: ದಾವೀದ 
1 ಯೆಹೋವನೇ, ನೀನೇ ನನ್ನ ಬಂಡೆ. ಸಹಾಯಕ್ಕಾಗಿ 
ನಾನು ನಿನ್ನನ್ನು ಕೂಗಿಕೊಳ್ಳುತ್ತಿದ್ದೇನೆ. ನನ್ನ ಪ್ರಾರ್ಥನೆ 





ನಾನು ಸಾಯುವುದಕ್ಕಿಂತ ಮುಂಚೆ ಅಕ್ಬರಶಃ ""ಜೀವಿಸುವವರ ನಾಡಿ 
ನಲ್ಲಿ.” 


ಕೀರ್ತನೆಗಳು 27:4-29:1 


ಗಳಿಗೆ ಕಿವಿಗಳನ್ನು ಮುಚ್ಚಿಕೊಳ್ಳಬೇಡ. ಇಲ್ಲವಾದರೆ 
ಸತ್ತು ಸಮಾಧಿಯಲ್ಲಿರುವವರಂತೆ ಜನರು ನನ್ನನ್ನು 
ಪರಿಗಣಿಸುವರು. 

2 ಮಹಾಪವಿತ್ರ ಸ್ಥಳದ” ಕಡೆಗೆ ಕೈಯೆತ್ತಿ ಪ್ರಾರ್ಥಿಸು 
ವೆನು. ನಾನು ನಿನ್ನನ್ನು Bis ನನಗೆ ಕಿವಿ 
ಗೊಟ್ಟು ಕರುಣಿಸು. 

3 ನನ್ನನ್ನು ಆ ಕೆಟ್ಟವರೊಂದಿಗೆ ಲೆಕ್ಕಿಸಬೇಡ. ಅವರು 
ತಮ್ಮ ನೆರೆಯವರಿಗೆ "“ಸಮಾಧಾನವಾಗಲಿ'' ಎಂದು 
ಹರಿದರೂ ಅವರ ವಿರೋಧವಾಗಿ ಸಂಚುಗಳನ್ನು 
ಮಾಡುತ್ತಾರೆ.* 

4 ಅವರು ನೆರೆಯವರಿಗೆ ಕೇಡುಗಳನ್ನು ಮಾಡುವರು. 
ಆದ್ದರಿಂದ ಅವರಿಗೇ ಕೇಹಾಗುವಂತೆ ಮಾಡು. 
ಅವರಿಗೆ ತಕ್ಕ ದಂಡನೆಯನ್ನು ಕೊಡು. 

5 ಯೆಹೋವನ ಕಾರ್ಯಗಳನ್ನೂ ಆತನ ಕ್ಸೈ ಕೆಲಸ 
ಗಳನ್ನೂ ಕೆಡುಕರು ವಿವೇಚಿಸಿ ತಿಳಿದುಕೊಳ್ಳವುದಿಲ್ಲ. 
ಆದ್ದರಿಂದ ಆತನು ಅವರನ್ನು ದಂಡಿಸಿ ನಿತ್ಯನಾಶ 
ಮಾಡುವನು. 

6 ಯೆಹೋವನಿಗೆ ಸ್ತೋತ್ರವಾಗಲಿ! 
ಪ್ರಾರ್ಥನೆಯನ್ನು ಕೇಳಿದ್ದಾನೆ. 

7 ಯೆಹೋವನೇ ನನಗೆ ಬಲವೂ ಗುರಾಣಿಯೂ ಆಗಿ 
ದ್ದಾನೆ. ನಾನು ಆತನಲ್ಲಿ ಭರವಸವಿಟ್ಟಿರುವುದರಿಂದ 
ಆತನು ನನಗೆ ಸಹಾಯಮಾಡಿದನು. ಆದಕಾರಣ ನನ್ನ 
ಹೃದಯವು ಹರ್ಷಿಸುವುದು; ನಾನು ಸ್ತುತಿಗೀತೆಗಳನ್ನು 
ಹಾಡುತ್ತಾ ಆತನನ್ನು ಕೊಂಡಾಡುವೆನು. 

8 ಯೆಹೋವನು ತನ್ನ ಜನರಿಗೆ ಬಲವೂ ತಾನು ಆರಿಸಿ 
ಕೊಂಡ ಅರಸನಿಗೆ ಆಶ್ರಯದುರ್ಗವೂ ಆಗಿದ್ದಾನೆ. 

9 ದೇವರೇ, ನಿನ್ನ ಜನರನ್ನು ರಕ್ಷಿಸು, ನಿನ್ನ ಸ್ವಕೀಯ ಪ್ರಜೆ 
ಯನ್ನು ಆಶೀರ್ವದಿಸು! ಅವರಿಗೆ ಕುರುಬನಾಗಿದ್ದು 
ಸದಾಕಾಲ ಅವರನ್ನು ಪರಿಪಾಲಿಸು. 


ಆತನು ನನ್ನ 


ಕೀರ್ತನೆ29 
ರಚನೆಗಾರ: ದಾವೀದ 
1 ದೇವಪುತ್ರರೇ,* ಯೆಹೋವನನ್ನು ಸ್ತುತಿಸಿರಿ! ಆತನ 
ಮಹಿಮೆಯನ್ನೂ ಶಕ್ತಿಯನ್ನೂ ಸ್ತುತಿಸಿರಿ. 





ಮಹಾಪವಿತ್ರ ಸ್ಥಳ "ದೇವಾಲಯದ ಅಥವಾ ಪರಿಶುದ್ಧ ಗುಡಾರದ 
ಅತ್ಯಂತ ಮುಖ್ಯವಾದ ಭಾಗ. ಈ ಕೋಣೆಯಲ್ಲಿ ಒಡಂಬಡಿಕೆಯ ಪೆಟ್ಟಿ 
ಗೆಯಿತ್ತು ಮತ್ತು ಕೆರೂಬಿ ದೂತರಿದ್ದರು. ದೇವರು ಇಸ್ರೇಲರ ರಾಜನಾಗಿ 
ಕುಳಿತುಕೊಂಡ ಸಿಂಹಾಸನದಂತೆ ಇವುಗಳಿದ್ದವು. 


ಅವರು... ಮಾಡುತ್ತಾರೆ ಇದು ಶ್ಲೇಷ ಮಾತುಗಳ ಸರಣಿ. ಹೀಬ್ರೂ, 
ಭಾಷೆಯಲ್ಲಿ ""ನೆರೆಯವನು'' ಎಂಬ ಪದವು ""ದುಷ್ಟನು'' 
ಪದದಂತೆ ಕಂಡುಬರುತ್ತದೆ. ""ಸಮಾಧಾನ'' ಎಂಬಪದಕ್ಕೆ ಹೀಬ್ರೂ, 
ಭಾಷೆಯಲ್ಲಿ '"ಶಾಲೋಮ್‌'' ಎನ್ನುತ್ತಾರೆ. ಈ ಪದವನ್ನು ಒಬ್ಬರ 
ನ್ನೊಬ್ಬರು ಅಭಿನಂದಿಸುವಾಗ ಉಪಯೋಗಿಸುತ್ತಾರೆ. 


ಎಂಬ 


ದೇವಪುತ್ರರು ""ಯಾಜಕರು'' ಅಥವಾ '"ದೇವದೂತರು'' ಎಂಬರ್ಥ 
ವನ್ನು ಇದು ಕೊಡುತ್ತದೆ. 


ಕೀರ್ತನೆಗಳು 29:2-31:1 





2 ಯೆಹೋವನನ್ನು ಸ್ತುತಿಸುತ್ತಾ ಆತನ ಹೆಸರನ್ನು ಘನ 
ಪಡಿಸಿರಿ. ಪರಿಶುದ್ಧವಸ್ತ್ರಗಳನ್ನು ಧರಿಸಿಕೊಂಡು 
ಆತನನ್ನು ಆರಾಧಿಸಿರಿ.* 

3 ಯೆಹೋವನ ಸ್ವರವು ಸಮುದ್ರದ ಮೇಲೆ ಕೇಳಿ 
ಬರುವುದು. ಮಹಾಸಾಗರದ ಮೇಲಿನ ಗುಡುಗಿನಂತೆ 
ಮಹಿಮಾ ಸ್ವರೂಪನಾದ ದೇವರ ಸ್ವರವು ಕೇಳಿ 
ಬರುವುದು. 

4 ಯೆಹೋವನ ಸ್ವರವು ಆತನ ಶಕ್ತಿಯನ್ನೂ ಮಹಿಮೆ 
ಯನ್ನೂ ತೋರ್ಪಡಿಸುವುದು. 

5 ಯೆಹೋವನ ಸ್ವರವು ದೇವದಾರು ವೃಕ್ಚಗಳನ್ನು 
ತುಂಡು ತುಂಡು ಮಾಡುತ್ತದೆ. ಯೆಹೋವನು ಲೆಬ 
ನೋನಿನ ದೇವದಾರು ವೃಕ್ಚಗಳನ್ನೂ ಮುರಿದು 
ಹಾಕುವನು. 

6 ಯೆಹೋವನು ಲೆಬನೋನನ್ನು ನಡುಗಿಸಲು ಅದು 
ನರ್ತಿಸುತ್ತಿರುವ ಎಳೆಕರುವಿನಂತೆ ಕಾಣುತ್ತದೆ; 
ಸಿರ್ಯೋನ್‌ ಪರ್ವತವು* ಕಂಪಿಸುವಾಗ ಕುಣಿ 
ದಾಡುವ ಆಡಿನಮರಿಯಂತೆ ಕಾಣುತ್ತದೆ. 

7 ಯೆಹೋವನ ಸ್ವರಕ್ಕೆ ಮಿಂಚುಗಳು ಥಳಥಳನೆ 
ಹೊಳೆಯುತ್ತವೆ. 

8 ಯೆಹೋವನ ಸ್ವರದಿಂದ ಅರಣ್ಯವು ಕಂಪಿಸುವುದು. 
ಆತನ ಸ್ವರಕ್ಕೆ ಕಾಬೇಶ್‌ ಅರಣ್ಯ ವ್‌ ನಡುಗುವುದು. 

9 ಯೆಹೋವನ ಸ್ವರಕ್ಕೆ ಜಿಂಕೆಗಳು ಹೆದರಿಕೊಳ್ಳುತ್ತವೆ; 
ಕಾಡಿನ ಮರಗಳು ಓರೀದಾಗುತ್ತವೆ. ಆದರೆ ಆತನ 
ಆಲಯದಲ್ಲಿ ಜನರು ಆತನ ಮಹಿಮೆಯನ್ನು ಹಾಡಿ 
ಕೊಂಡಾಡುವರು. 

10 ಜಲಪ್ರಳಯದ ಕಾಲದಲ್ಲೂ ಯೆಹೋವನು ರಾಜ 
ನಾಗಿದ್ದನು. ಯೆಹೋವನು ಸದಾಕಾಲ ರಾಜ 
ನಾಗಿರುವನು. 

11 ಯೆಹೋವನು ತನ್ನ ಜನರಿಗೆ ಬಲವನ್ನು ದಯ 
ಪಾಲಿಸಲಿ. ಆತನು ತನ್ನ ಜನರಿಗೆ ಶಾಂತಿಯನ್ನು 
ಸ್ಥಾಪಿಸಲಿ. 





ಕೀರ್ತನೆ30 
ದೇವಾಲಯದ ಪ್ರತಿಷ್ಠೆಗಾಗಿ ರಚಿಸಲ್ಪಟ್ಟಿದೆ. 
ರಚನೆಗಾರ: ದಾವೀದ 
1 ಯೆಹೋವನೇ, ನನ್ನನ್ನು ಇಕ್ಕಟ್ಟುಗಳಿಂದ ಮೇಲೆತ್ತಿ 
ದವನು ನೀನೇ; ಶತ್ರುಗಳಿಗೆ ಸೋತುಹೋಗಿ ಅವರ 
ಹಾಸ್ಯಕ್ಕೆ ಗುರಿಯಾಗದಂತೆ ಮಾಡಿದವನು ನೀನೇ; 
ಆದ್ದರಿಂದ ನಿನ್ನನ್ನು ಕೊಂಡಾಡುವೆನು. 





ಪರಿಶುದ್ಧ ... ಆರಾಧಿಸಿರಿ ಅಥವಾ “ನಿಮ್ಮ ಮಹಿಮಾಪೂರಿತವಾದ 
ಪರಿಶುದ್ಧ ಬಟ್ಟೆಗಳನ್ನು ಧರಿಸಿಕೊಂಡು ಆತನ ಮುಂದೆ ಅಡ್ಡಬೀಳಿರಿ.'' 


ಸಿರ್ಯೋನ್‌ ಪರ್ವತ ಅಥವಾ, ""ಹರ್ಮೋನ್‌ ಬೆಟ್ಟ'' 


ಕಾದೇಶ್‌ ಅರಣ್ಯ ಸಿರಿಯಾದಲ್ಲಿರುವ ಒಂದು ಮರುಭೂಮಿ. 
"ಪರಿಶುದ್ಧ ಮರುಭೂಮಿ'' ಎಂಬ ಅರ್ಥವನ್ನು ಸಹ ಕೊಡಬಹುದು. 


728 


2 ನನ್ನ ದೇವರಾದ ಯೆಹೋವನೇ, ನಾನು ನಿನಗೆ 
ಪ್ರಾರ್ಥಿಸಿದಾಗ ನೀನು ನನ್ನನ್ನು ಗುಣಪಡಿಸಿದೆ. 

3 ಯೆಹೋವನೇ, ನೀನು ನನ್ನನ್ನು ಸಾವಿನಿಂದ ಬದುಕಿ 
ಸಿದೆ; ಪಾತಾಳಕ್ಕೆ ಇಳಿದುಹೋಗದಂತೆ ನನ್ನನ್ನು 
ಕಾಪಾಡಿದೆ.* 

4 ಯೆಹೋವನ ಭಕ್ತರೇ, ಆತನನ್ನು ಕೀರ್ತಿಸಿರಿ! ಆತನ 
ಪರಿಶುದ್ಧ ಹೆಸರನ್ನು ಕೊಂಡಾಡಿರಿ. 

5 ಆತನ ಕೋಪವು ಕ್ಚಣಮಾತ್ರ ವಿರುವುದು. ಆತನ 
ಪ್ರೀತಿಯಾದರೊ ಶಾಶ್ವತವಾದದ್ದು. ಸಂಜೆಯಲ್ಲಿ 
ದುಃಖದಿಂದ ಮಲಗಿಕೊಂಡರೂ ಮುಂಜಾನೆ ಹರ್ಷ 
ದಿಂದ ಎಚ್ಚರಗೊಳ್ಳುವೆನು. 

6 ನಾನು ಸುರಕ್ಷಿತವಾಗಿದ್ದಾಗ ನನಗೆ ಕೇಡೇ ಇಲ್ಲವೆಂದು 
ಕೊಂಡೆನು. 

7 ಯೆಹೋವನೇ, ನಾನು ನಿನ್ನ ಕೃಪೆಗೆ ಪಾತ್ರನಾಗಿದ್ದಾಗ 
ನನ್ನನ್ನು ಯಾವುದೂ ಸೋಲಿಸಲಾರದು ಎಂದು 
ಕೊಂಡೆನು. ಆದರೆ ನೀನು ನನಗೆ ವಿಮುಖನಾದಾಗ 
ಭಯದಿಂದ ನಡುಗತೊಡಗಿದೆ. 

8 ಯೆಹೋವನೇ, ನಾನು ನಿನಗೆ ಅಭಿಮುಖನಾಗಿ 
ಪ್ರಾರ್ಥಿಸಿದೆ; ಕರುಣೆ ತೋರು ಎಂದು ನಿನ್ನನ್ನು ಕೇಳಿ 
ಕೊಂಡೆ. 

9 "ದೇವರೇ, ನಾನು ಸತ್ತು ಸಮಾಧಿಯೊಳಗೆ ಹೋದರೆ, 
ಅದರಿಂದ ಒಳ್ಳೆಯದೇನಾದೀತು? ಸತ್ತವರು ಕೇವಲ 
ಕೊಳಕಿನಲ್ಲಿ ಬಿದ್ದಿರುವರು! ಅವರು ನಿನ್ನನ್ನು ಸ್ತುತಿಸು 
ವುದಿಲ್ಲ! ಶಾಶ್ವತವಾದ ನಿನ್ನ ನಂಬಿಗಸ್ತಿಕೆಯ ಕುರಿತು 
ಅವರು ಹೇಳುವುದಿಲ್ಲ. 

10 ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳಿ ನನಗೆ 
ಕರುಣೆ ತೋರು! ಯೆಹೋವನೇ, ನನಗೆ ಸಹಾಯ 
ಮಾಡು!'' ಎಂದು ಕೇಳಿಕೊಂಡೆನು. 

11 ಆಗ ನೀನು ನನಗೆ ಸಹಾಯ ಮಾಡಿ ನನ್ನ ಗೋಳಾಟ 
ವನ್ನು ಸಂತೋಷದ ನರ್ತನವನ್ನಾಗಿ ಮಾರ್ಪಡಿಸಿದೆ. 
ನನ್ನ ಶೋಕ ವಸ್ತ್ರಗಳನ್ನು ತೆಗೆದುಹಾಕಿ ಹರ್ಷ 
ವಸ್ತ್ರಗಳನ್ನು ಹೊದಿಸಿದೆ. 

12 ನಾನು ಮೌೌನವಾಗಿರದೆ ಸದಾಕಾಲ ನಿನ್ನನ್ನು ಸ್ತುತಿಸು 
ವೆನು. ನನ್ನ ದೇವರಾದ ಯೆಹೋವನೇ, ನಿನ್ನನ್ನು 
ಸದಾಕಾಲ ಸ್ತುತಿಸುವೆನು. 

ಕೀರ್ತನೆ31 
ರಚನೆಗಾರ: ದಾವೀದ 

1 ಯೆಹೋವನೇ, ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ. 
ನನ್ನನ್ನು ನಿರಾಶೆಗೊಳಿಸಬೇಡ. ಕರುಣೆತೋರಿ 
ನನ್ನನ್ನು ರಕ್ಷಿಸು. 





ನೀನು... ಕಾಪಾಡಿದೆ ""ಯೆಹೋವನೇ, ನೀನು ನನ್ನನ್ನು ಪಾತಾಳದಿಂದ 
ಮೇಲೆತ್ತಿದೆ. ಪಾತಾಳದಲ್ಲಿರುವವರನ್ನು ಸೇರದಂತೆ ನನ್ನನ್ನು ಕಾಪಾಡಿ 
ನನ್ನ ಆತ್ಮವನ್ನು ಚೈತ್ಯನ್ಯಗೊಳಿಸಿದೆ.'' 

ಹೆಸರು ಅಕ್ಬರಶಃ ""ನೆನಪು,'' ""ಜ್ಞಾಪಕಾರ್ಥ.'' 


729 


2 ನನಗೆ ಕಿವಿಗೊಡು. ಬೇಗನೆ ಬಂದು, ನನ್ನನ್ನು ರಕ್ಕಿಸು. 
ನನಗೆ ಬಂಡೆಯೂ ನನ್ನ ಆಶ್ರಯಸ್ಥಾನವೂ 
ಕೋಟೆಯೂ ಆಗಿದ್ದು ನನ್ನನ್ನು ಕಾಪಾಡು! 

3 ನೀನೇ ನನ್ನ ಬಂಡೆಯಾಗಿರುವುದರಿಂದ ನಿನ್ನ ಹೆಸರಿನ 
ಘನತೆಗಾಗಿ ನನ್ನನ್ನು ನಡೆಸು; ನನಗೆ ಮಾರ್ಗದರ್ಶನ 
ನೀಡು. 

4 ನನ್ನ ವೈರಿಗಳು ನನಗೆ ಬಲೆಬೀಸಿದ್ದಾರೆ. ಅವರ ಬಲೆಗೆ 
ಸಿಕ್ಕಿಬೀಳದಂತೆ ನನ್ನನ್ನು ರಕ್ಷಿಸು. ನೀನೇ ನನ್ನ ಆಶ್ರಯ 
ಸ್ಥಾನವಾಗಿರುವೆ. 

5 ಯೆಹೋವನೇ, ನಮ್ಮ ಭರವಸೆಗೆ ಯೋಗ್ಯನಾದ 
ದೇವರು ನೀನೊಬ್ಬನೇ. ನನ್ನ ಜೀವವನ್ನು ನಿನ್ನ 
ಕೈಗಳಲ್ಲಿ ಇಟ್ಟಿರುವೆ. ನನ್ನನ್ನು ರಕ್ಷಿಸು! 

6 ಸುಳ್ಳುದೇವರುಗಳನ್ನು ಪೂಜಿಸುವವರನ್ನು ನಾನು 
ದ್ವೇಷಿಸುವೆನು. ನಾನು ಯೆಹೋವನಲ್ಲಿಯೇ ಭರವಸ 
ವಿಡುವೆನು. 

7 ದೇವರೇ, ನಿನ್ನ ಕರುಣೆಯು ನನ್ನನ್ನು ಉಲ್ಲಾಸಗೊಳಿ 
ಸುವುದು. ನನ್ನ ಸಂಕಟವನ್ನು ನೀನು ನೋಡಿರುವೆ; 
ನನಗಿರುವ ಆಪತ್ತುಗಳು ನಿನಗೆ ತಿಳಿದಿವೆ. 

8 ವೈರಿಗಳು ನನ್ನನ್ನು ಸೆರೆಹಿಡಿದೊಯ್ಯಲು ನೀನು ಬಿಟ್ಟು 
ಕೊಡುವುದಿಲ್ಲ; ನನ್ನನ್ನು ಅವರ ಬಲೆಗಳಿಂದ ಬಿಡು 
ಗಡೆ ಮಾಡುವೆ. 

9 ಯೆಹೋವನೇ, ನನಗೆ ಅನೇಕ ಇಕ್ಕಟ್ಟುಗಳಿವೆ; 
ನನ್ನನ್ನು ಕರುಣಿಸು. ಅತ್ತು ಅತ್ತು ನನ್ನ ಕಣ್ಣುಗಳು 
ನೋಯುತ್ತಿವೆ, ನನ್ನ ಗಂಟಲು ನೋಯುತ್ತಿದೆ. 
ಹೊಟ್ಟೆಯೂ ನೋಯುತ್ತಿದೆ. 

10 ನನ್ನ ಜೀವಿತವು* ದುಃಖದಲ್ಲಿ ಕೊನೆಗೊಳ್ಳುತ್ತಿದೆ. 
ನನ್ನ ವರ್ಷಗಳು ನಿಟ್ಟುಸಿರಿನಲ್ಲೇ ಕಳೆದುಹೋಗುತ್ತಿವೆ. 
ನನ್ನ ಇಕ್ಕಟ್ಟುಗಳು ನನ್ನ ಶಕ್ತಿಯನ್ನು ಕುಂಡಿಸುತ್ತಿವೆ. 
ನನ್ನ ಬಲವು ನನ್ನನ್ನು ಬಿಟ್ಟುಹೋಗುತ್ತಿದೆ.* 

11 ವೈರಿಗಳು ನನ್ನನ್ನು ಕೀಳಾಗಿ ಕಾಣುತ್ತಿದ್ದಾರೆ; ನನ್ನ ನೆರೆ 
ಹೊರೆಯವರೂ ನನ್ನನ್ನು ನಿಂದಿಸುವರು; ನನ್ನ 
ಸಂಬಂಧಿಕರೂ ನನ್ನ ವಿಷಯದಲ್ಲಿ ಭಯಪಡುವರು; 
ನನ್ನನ್ನು ದಾರಿಯಲ್ಲಿ ಕಂಡರೂ ಕಾಣದಂತೆ ಹೊರಟು 
ಹೋಗುವರು. 

12 ಕಳೆದುಹೋದ ಉಪಕರಣದಂತೆ ಅವರು ನನ್ನನ್ನು 
ಮರೆತೇ ಬಿಟ್ಟಿದ್ದಾರೆ. 

13 ಜನರು ನನ್ನನ್ನು ಕುರಿತು ಭಯಂಕರವಾದ ಸಂಗತಿ 
ಗಳನ್ನು ಮಾತಾಡಿಕೊಳ್ಳುತ್ತಿದ್ದಾರೆ. ಅವರು ದಂಗೆ 
ಯೆದ್ದು ನನ್ನನ್ನು ಕೊಲ್ಲಬೇಕೆಂದುಕೊಂಡಿದ್ದಾರೆ. 





ಜೀವಿತ ಅಕ್ಬರಶಃ ಪ್ರಾಣ. 
[A 


ನನ್ನ ಬಲವು ನನ್ನನ್ನು ಬಿಟ್ಟುಹೋಗುತ್ತಿದೆ ಅಕ್ಷರಶಃ '"ನನ್ನ 
ಎಲುಬುಗಳು ಸವೆದುಹೋಗುತ್ತಿವೆ.'' 


ಕೀರ್ತನೆಗಳು 31:2-32:1 


14 ಯೆಹೋವನೇ, ನಾನಂತೂ ನಿನ್ನಲ್ಲೇ ಭರವಸ 
ವಿಟ್ಟಿದ್ದೇನೆ. ನೀನೇ ನನ್ನ ದೇವರು. 

15 ನನ್ನ ಜೀವವು ನಿನ್ನ ಕೈಗಳಲ್ಲಿದೆ ವೈರಿಗಳಿಂದ ನನ್ನನ್ನು 
ರಕ್ಷಿಸು. ನನ್ನನ್ನು ಅಟ್ಟಿಸಿಕೊಂಡು” ಬರುತ್ತಿರುವ ಜನ 
ರಿಂದ ನನ್ನನ್ನು ರಕ್ಷಿಸು. 

16 ದಯವಿಟ್ಟು ನಿನ್ನ ಸೇವಕನನ್ನು ಸ್ವೀಕರಿಸಿಕೊ. ಕರುಣೆ 
ಯಿಂದ ನನ್ನನ್ನು ರಕ್ಷಿಸು! 

17 ಯೆಹೋವನೇ, ನಾನು ನಿನ್ನಲ್ಲಿ ಪ್ರಾರ್ಥಿಸಿದೆನು. ಆದ್ದ 
ರಿಂದ ನಾನು ನಿರಾಶನಾಗುವುದಿಲ್ಲ. ಕೆಡುಕರಾ 
ದರೋ ನಿರಾಶರಾಗುವರು. ಅವರು ಮೌನವಾಗಿ 
ಸಮಾಧಿಗೆ ಹೋಗುವರು. 

18 ಕೆಹುಕರು ಜಂಬಕೊಚ್ಚುವರು; ಒಳ್ಳೆಯವರ ಬಗ್ಗೆ 
ಸುಳ್ಳುಗಳನ್ನು ಹೇಳುವರು. ಆ ಕೆಡುಕರು ದುರಹಂ 
ಕಾರಿಗಳಾಗಿದ್ದಾರೆ; ಅವರ ಸುಳ್ಳುತುಟಿಗಳಾದರೋ 
ಮೌನವಾಗಿರುತ್ತವೆ. 

19 ದೇವರೇ, ನೀನು ನಿನ್ನ ಭಕ್ತರಿಗಾಗಿ ಅಮೂಲ್ಯವಾದ 
ವುಗಳನ್ನು ಅಡಗಿಸಿಟ್ಟಿರುವೆ. ನಿನ್ನಲ್ಲಿ ಭರವಸವಿಟ್ಟ 
ರುವ ಜನರಿಗಾಗಿ ಎಲ್ಲರ ಮುಂದೆ ನೀನು ಮಾಡುವ 
ಒಳ್ಳೆಯ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. 

20ನೀತಿವಂತರಿಗೆ ಕೇಡು ಮಾಡಲು ಕೆಡುಕರು ಒಟ್ಟಾಗಿ 
ಸೇರಿದ್ದಾರೆ. ನೀನಾದರೋ ನೀತಿವಂತರನ್ನು ಮರೆ 
ಮಾಡಿ ಕಾಪಾಡುವೆ; ಅವರನ್ನು ನಿನ್ನ ಆಶ್ರಯದ 
ಸ್ಥಾನದಲ್ಲಿ ಅಡಗಿಸಿಡುವೆ. 

21 ಯೆಹೋವನಿಗೆ ಸ್ತೋತ್ರವಾಗಲಿ! ವೈರಿಗಳು ಈ 
ಪಟ್ಟಣಕ್ಕೆ ಮುತ್ತಿಗೆ ಹಾಕಿದಾಗ ಆತನು ತನ್ನ ಶಾಶ್ವತ 
ಪ್ರೀತಿಯನ್ನು ಆಶ್ಚರ್ಯಕರವಾಗಿ ತೋರಿದ್ದಾನೆ. 

22 ನಾನು ಭಯಗೊಂಡು, ""ದೇವರು ನನ್ನನ್ನು ತನ್ನ 
ಸಾನಿಧ್ಯದಿಂದ ಹೊರಗಟ್ಟಿದ್ದಾನೆ ''ಎಂದುಕೊಂಡೆನು. 
ಆದರೆ ನಾನು ನಿನ್ನನ್ನು ಕೂಗಿಕೊಂಡಾಗ ನೀನು 
ಕಿವಿಗೊಟ್ಟಿ 

23 ದೇವರ ಭಕ್ತರೇ, ನೀವು ಯೆಹೋವನನ್ನು ಪ್ರೀತಿಸಲೇ 
ಬೇಕು! ಆತನು ನಂಬಿಗಸ್ತರನ್ನು ಕಾಪಾಡುವನು; 
ಗರ್ವಿಷ್ಠರನ್ನಾದರೊ ದಂಡಿಸುವನು. 

24 ಯೆಹೋವನನ್ನು ನಿರೀಕ್ಬಿಸಿಕೊಂಡಿರುವವರೇ, ದೃಢ 
ವಾಗಿಯೂ ಧೈರ್ಯವಾಗಿಯೂ ಇರಿ. 





ಕೀರ್ತನೆ32 
ರಚನೆಗಾರ: ದಾವೀದ 
1 ಯಾವನ ಪಾಪಗಳು ಕೃಮಿಸಲ್ಪಟ್ಟಿವೆಯೋ ಯಾವನ 
ದ್ರೋಹಗಳು ಅಳಿಸಲ್ಪಟ್ಟಿವೆಯೋ ಅವನೇ ಧನ್ಯನು. 





ಅಟ್ಟಿಸಿಕೊಂಡು ಅಥವಾ "'ನನ್ನನ್ನು ಹಿಂಸಿಸುತ್ತಿರುವ'' ""ನನ್ನನ್ನು 
ನೋಯಿಸುತ್ತಿರುವ.'' 


ಕೀರ್ತನೆಗಳು 32:2-33:16 


2 ಯೆಹೋವನು ಯಾವನನ್ನು ದೋಷಿಯೆಂದು ಹೇಳು 
ವುದಿಲ್ಲವೋ ಯಾವನು ತನ್ನ ಗುಪ್ತಪಾಪಗಳನ್ನು ಅಡ 
ಗಿಸಿಟ್ಟು ಕೊಳ್ಳುವುದಿಲ್ಲವೊ ಅವನೇ ಧನ್ಯನು. 

3 ನಾನು ನನ್ನ ಪಾಪವನ್ನು ಅರಿಕೆಮಾಡದೆ ಇದ್ದಾಗ ದಿನ 
ವೆಲ್ಲಾ ಪಾಪದಿಂದ ನರಳಬೇಕಾಯಿತು; ವೇದನೆ 
ಯಿಂದ ನನ್ನ ಎಲುಬುಗಳೇ ಸವೆದು ಹೋಗು 
ವಂತಾಯಿತು. 

4 ಹಗಲಿರುಳು ನಿನ್ನ ಶಿಕ್ಲಾಹಸ್ತವು ನನ್ನ ಮೇಲೆ ಭಾರ 
ವಾಗಿತ್ತು. ನಾನು ಬೇಸಿಗೆಯಲ್ಲಿ ಒಣಗಿಹೋದ 
ಭೂಮಿಯಂತಾದೆನು. 

5 ಆಗನಾನು ನನ್ನ ಪಾಪಗಳನ್ನೆಲ್ಲ ಯೆಹೋವನಿಗೆ ಅರಿಕೆ 
ಮಾಡಲು ನಿರ್ಧರಿಸಿದೆನು. ಯೆಹೋವನೇ, ನಾನು 
ನನ್ನ ಪಾಪಗಳನ್ನು ಅರಿಕೆಮಾಡಿಕೊಂಡಾಗ, ನನ್ನ 
ಯಾವ ದೋಷವನ್ನೂ ನಿನಗೆ ಮರೆಮಾಡಲಿಲ್ಲ. 
ನೀನು ನನ್ನ ಪಾಪಗಳನ್ನು ಕ್ಚಮಿಸಿದೆ. 

6 ದೇವರೇ, ಈ ಕಾರಣದಿಂದಲೇ ನಿನ್ನ ಭಕ್ತರು ನಿನ್ನಲ್ಲಿ 
ಪ್ರಾರ್ಥಿಸಲಿ. ಆಪತ್ತುಗಳು ಮಹಾಪ್ರವಾಹದಂತೆ 
ಬಂದರೂ ಅವರನ್ನು ಮುಟ್ಟಲಾರವು. 

7 ನೀನು ನನಗೆ ಆಶ್ರಯದುರ್ಗವಾಗಿರುವೆ. ಇಕ್ಕಟ್ಟು 
ಗಳಲ್ಲಿ ನೀನು ನನ್ನನ್ನು ಸುತ್ತುವರಿದು ಕಾಪಾಡುವೆ. 
ಆದ್ದರಿಂದ ನಿನ್ನ ರಕ್ಷಣೆಯ ಕುರಿತು ಹಾಡಿ 
ಕೊಂಡಾಡುವೆ. 

8 ಯೆಹೋವನು ಇಂತೆನ್ನುತ್ತಾನೆ: ""ನಿನಗೆ ಜೀವ 
ಮಾರ್ಗವನ್ನು ಉಪದೇಶಿಸಿ ಮಾರ್ಗದರ್ಶನ ನೀಡು 
ವೆನು; ನಿನ್ನನ್ನು ಕಾಪಾಡಿ ನಿನಗೆ ಮಾರ್ಗದರ್ಶಿ 
ಯಾಗಿರುವೆನು. 

9 ಆದ್ದರಿಂದ ಕುದುರೆಯಂತಾಗಲೀ ಹೇಸರಕತ್ತೆ 
ಯಂತಾಗಲೀ ಮೂಢರಾಗಿರಬೇಡಿ. ಬಾರುಕಡಿ 
ವಾಣಗಳಿಲ್ಲದಿದ್ದರೆ ಅವು ನಿಮ್ಮ ಸ್ವಾಧೀನಕ್ಕೆ 
ಬರುವುದಿಲ್ಲ. 

10 ಕೆಡುಕರಿಗೆ ಅನೇಕ ಕೇಡುಗಳಾಗುತ್ತವೆ. ಆದರೆ 

ಯೆಹೋವನಲ್ಲಿ ಭರವಸವಿಟ್ಟಿರುವವರನ್ನು ಆತನ 

ಶಾಶ್ವತವಾದ ಪ್ರೀತಿಯು ಆವರಿಸಿಕೊಳ್ಳುವುದು. 
ನೀತಿವಂತರೇ, ಹರ್ಷಿನಿರಿ; ಯೆಹೋವನಲ್ಲಿ 
ಆನಂದಿಸಿರಿ. ಶುದ್ಧ ಹೃದಯವುಳ್ಳವರೇ, ಉಲ್ಲಾಸಿಸಿರಿ. 


1 


[EN 


ಕೀರ್ತನೆ33 
1 ನೀತಿವಂತರೇ, ಯೆಹೋವನಲ್ಲಿ ಉಲ್ಲಾಸಪಡಿರಿ. 
ಯಥಾರ್ಥವಂತರು ಆತನನ್ನು ಸ್ತುತಿಸುವುದು 
ಯೋಗ್ಯವಾಗಿದೆ. 


730 





3 ಆತನಿಗೆ ಹೊಸ ಹಾಡನ್ನು” ಹಾಡಿರಿ! ಹಾಪ್‌ ೯ವಾದ್ಯ 
ಗಳನ್ನು ಇಂಪಾಗಿ ನುಡಿಸುತ್ತಾ ಆನಂದದಿಂದ 
ಆರ್ಭಟಿಸಿರಿ. 

4 ಯೆಹೋವನ ವಾಕ್ಯವು ಸತ್ಯವಾದದ್ದು! ಆತನ ಕಾರ್ಯ 
ಗಳೆಲ್ಲಾ ಭರವಸೆಗೆ ಯೋಗ್ಯವಾಗಿವೆ. 

5 ಆತನು ನೀತಿಯನ್ನೂ ನ್ಯಾಯವನ್ನೂ ಪ್ರೀತಿಸುವನು. 
ಯೆಹೋವನ ಶಾಶ್ವತವಾದ ಪ್ರೀತಿಯು ಭೂಲೋಕ 
ವನ್ನೆಲ್ಲಾ ತುಂಬಿಕೊಂಡಿದೆ. 

6 ಯೆಹೋವನು ಆಜ್ಞಾಪಿಸಲು ಆಕಾಶವು ಸೃಷ್ಟಿ 
ಯಾಯಿತು! ಆತನ ಉಸಿರು ಭೂಮಿಯ ಮೇಲಿರುವ 
ಸಮಸ್ತವನ್ನು ಸೃಷ್ಟಿಸಿತು. 

7 ಆತನು ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು 
ನಿರ್ಮಿಸಿದನು; ಮಹಾಸಾಗರಕ್ಕೆ ಸ್ಥಳವನ್ನು ಗೊತ್ತು 
ಪಡಿಸಿದನು. 

8 ಭೂಲೋಕದವರೆಲ್ಲರೂ ಯೆಹೋವನಲ್ಲಿ ಭಯ 
ಭಕ್ತಿಯಿಂದಿರಲಿ. ಭೂನಿವಾಸಿಗಳೆಲ್ಲರೂ ಆತನಿಗೆ 
ಭಯಪಡಲಿ. 

9 ಯಾಕಂದರೆ ಆತನು ನುಡಿದಾಗ ಭೂಲೋಕವು ಸೃಷ್ಟಿ 
ಯಾಯಿತು; ಆತನು ಆಜ್ಞಾಪಿಸಿದಾಗ ಸಮಸ್ತವು 
ಉಂಟಾಯಿತು. 

10 ಯೆಹೋವನು ಜನಾಂಗಗಳ ಉದ್ದೇಶಗಳನ್ನು ವ್ಯರ್ಥ 
ಗೊಳಿಸಬಲ್ಲನು; ಅವರ ಆಲೋಜನೆಗಳನ್ನು ನಿಷ್ಪಲ 
ಮಾಡಬಲನು. 

11 ಆದರೆ ಯೆಹೋವನ ಯೋಜನೆಗಳು ಶಾಶ್ವತವಾಗಿವೆ. 
ಆತನ ಆಲೋಚನೆಗಳು ಸದಾಕಾಲಕ್ಕೂ ಒಳ್ಳೆಯ 
ದಾಗಿವೆ. 

12 ಯಾರಿಗೆ ಯೆಹೋವನು ದೇವರಾಗಿದ್ದಾನೋ 
ಅವರೇ ಧನ್ಯರು. ಯಾಕಂದರೆ ಆತನು ಅವರನ್ನು 
ಸ್ವಕೀಯರನ್ನಾಗಿ ಆರಿಸಿಕೊಂಡಿದ್ದಾನೆ. 

13 ಯೆಹೋವನು ಪರಲೋಕದಿಂದ ಮನುಷ್ಯರನ್ನು 
ದೃಷ್ಟಿಸಿ ನೋಡುವನು. 

14 ಆತನು ತನ್ನ ಮಹಾಸಿಂಹಾಸನದಿಂದ ಭೂನಿವಾಸಿ 
ಗಳೆಲ್ಲರನ್ನು ನೋಡುವನು. 

15 ಅವರೆಲ್ಲರ ಮನಸ್ಸುಗಳನ್ನು ಸೃಷ್ಟಿಸಿದವನು ಆತನೇ. 
ಅವರೆಲ್ಲರ ಆಲೋಜನೆಗಳು ಆತನಿಗೆ ತಿಳಿದಿವೆ. 

16 ಮಹಾಸೇನಾಬಲದಿಂದಲೇ ಯಾವ ಅರಸನಿಗೂ 
ಜಯವಾಗುವುದಿಲ್ಲ. ಭುಜಬಲದಿಂದಲೇ ಯಾವ 
ಯುದ್ಧ ವೀರನೂ ಸುರಕ್ಕಿತನಾಗಿರಲಾರನು. 





2 ಲೈರ್‌* ವಾದ್ಯವನ್ನು ನುಡಿಸುತ್ತಾ ಯೆಹೋವನನ್ನು 
ಸ್ತುತಿಸಿರಿ! ಹತ್ತುತಂತಿಗಳ ಹಾರ್ಪ್‌ವಾದ್ಯವನ್ನು 
ಬಾರಿಸುತ್ತಾ ಆತನನ್ನು ಕೊಂಡಾಡಿರಿ. 





ಲೈರ್‌ ಹಾರ್ಪ್‌ ವಾದ್ಯದಂತೆ ಹಲವಾರು ತಂತಿಗಳಿರುವ ವಾದ್ಯ. 


ಹೊಸ ಹಾಡು ದೇವರು ತನ್ನ ಜನರಿಗಾಗಿ ಯಾವುದಾದರೂ ಹೊಸದಾದ 
ಮತ್ತು ಅದ್ಬುತವಾದ ಕಾರ್ಯವನ್ನು ಮಾಡಿದಾಗಲೆಲ್ಲಾ ಅದರ ಬಗ್ಗೆ 
ಅವರು ಹೊಸ ಹಾಡನ್ನು ಬರೆಯುತ್ತಿದ್ದರು. ಆದ್ದರಿಂದ ದೇವರು ತನ್ನ 
ಜನರಿಗಾಗಿ ಹೊಸ ಕಾರ್ಯವನ್ನು ಮಾಡಿದ್ದಾನೆಂದು ಇದು 
ತೋರಿಸುತ್ತದೆ. 


731 


17 ಯುದ್ದದಲ್ಲಿ ದೊರೆಯುವ ಜಯ ಕುದುರೆಗಳಿಂದಲ್ಲ. 
ಅವುಗಳ ಬಲವು ನಿನ್ನನ್ನು ರಕ್ಷಿಸಲಾರದು. 

18 ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಲಕ್ಷಿ 
ಸುವನು. ಆತನ ಶಾಶ್ವತವಾದ ಪ್ರೀತಿಯು ಆತನ 
ಭಕ್ತರನ್ನು ಕಾಪಾಡುವುದು. 

19 ಅವರನ್ನು ಸಾವಿನಿಂದ ರಕ್ಷಿಸುವಾತನು ಆತನೇ. 
ಅವರು ಹಸಿವೆಯಿಂದಿರುವಾಗ ಆತನು ಅವರಿಗೆ ಶಕ್ತಿ 
ಕೊಡುವನು. 

20 ಆದ್ದರಿಂದ ಯೆಹೋವನಿಗಾಗಿಯೇ ಕಾದು 
ಕೊಂಡಿರುತ್ತೇವೆ. ಆತನೇ ನಮ್ಮ ಸಹಾಯಕನೂ 
ಗುರಾಣಿಯೂ ಆಗಿದ್ದಾನೆ. 

21 ದೇವರು ನನ್ನನ್ನು ಸಂತೋಷಗೊಳಿಸುವನು. ನಾನು 
ಆತನ ಪರಿಶುದ್ಧ ಹೆಸರಿನಲ್ಲಿಯೇ ಭರವಸವಿಟ್ಟಿದ್ದೇನೆ. 

22 ಯೆಹೋವನೇ, ನಾವು ನಿನ್ನನ್ನೇ ನಿರೀಕ್ಷಿಸಿ 
ಕೊಂಡಿದ್ದೇವೆ. ನಿನ್ನ ಶಾಶ್ವತವಾದ ಪ್ರೀತಿಯು ನಮ್ಮ 
ಮೇಲಿರಲಿ. 


ಕೀರ್ತನೆ34* 
ದಾವೀದನು ಹುಚ್ಚನಂತೆ ವರ್ತಿಸಿ ಅಬೀಮೆಲೆಕನಿಂದ 
ಹೊರಡಿಸಲ್ಪಟ್ಟಾಗ ರಚಿಸಲ್ಪಟ್ಟಿತು. 
ರಚನೆಗಾರ: ದಾವೀದ 

1 ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡು 
ವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯ 
ಲ್ಲಿರುವುದು. 

2 ದೀನರೇ, ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರು 
ವುದನ್ನು ಕೇಳಿ ಸಂತೋಷಪಡಿರಿ. 

3 ನನ್ನೊಂದಿಗೆ ಯೆಹೋವನನ್ನು ಸ್ತುತಿಸಿರಿ. ನಾವು 
ಒಟ್ಟಾಗಿ ಆತನ ಹೆಸರನ್ನು ಸನ್ಮಾನಿಸೋಣ. 

4 ನಾನು ಯೆಹೋವನ ಸನ್ನಿಧಿಯಲ್ಲಿ ಮೊರೆಯಿಟ್ಟಾಗ 
ಆತನು ನನಗೆ ಸಹಾಯಮಾಡಿದನು. ನನ್ನನ್ನು ಎಲ್ಲಾ 
ಭೀತಿಗಳಿಂದ ಬಿಡಿಸಿದನು. 

5 ಆತನನ್ನೇ ದೃಷ್ಟಿಸುವವರು ಸಹಾಯವನ್ನು ಹೊಂದಿ 
ಕೊಳ್ಳುವರು. * ಅವರಿಗೆ ಆಶಾಭಂಗವಾಗದು. 

6 ಕಷ್ಟದಲ್ಲಿದ್ದ ಈ ಬಡಮನುಷ್ಯನು ಮೊರೆಯಿಡಲು 
ಯೆಹೋವನು ಕೇಳಿ ಎಲ್ಲಾ ಇಕ್ಕಟ್ಟುಗಳಿಂದ 
ಬಿಡಿಸಿದನು. 

7 ಯೆಹೋವನ ಭಕ್ತರ ಸುತ್ತಲೂ ಆತನ ದೂತನು 
ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುವನು. 











ಕೀರ್ತನೆ 34 ಹಿಬ್ರೂವಿನಲ್ಲಿ ಈ ಕೀರ್ತನೆಯ ಪ್ರತಿಯೊಂದು ವಚನ 
ಹೀಬ್ರೂ ಅಕ್ಬರಮಾಲೆಗನುಸಾರವಾಗಿ ರಚಿತವಾಗಿದೆ. 


ಆತನನ್ನೇ ನ ಹೊಂದಿಕೊಳ್ಳುವರು ಅಕ್ಬರಶಃ "ಆತನ ಕಡೆಗೆ ನೋಡಿರಿ 
ಮತ್ತು ಹೊಳೆಯಿರಿ, ನಿಮ್ಮ ಮುಖವು ಕಳೆಗುಂದದಿರಲಿ!' 


ಕೀರ್ತನೆಗಳು 33:17-35:1 


8 ಯೆಹೋವನು ಎಷ್ಟು ಒಳ್ಳೆಯವನೆಂಬುದನ್ನು ಅನು 
ಭವದಿಂದಲೇ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿ 
ಕೊಂಡವರು ಎಷ್ಟೋ ಭಾಗ್ಯವಂತರು. 

9 ಯೆಹೋವನ ಜನರೇ, ಆತನನ್ನು ಆರಾಧಿಸಿರಿ. ಆತನ 
ಭಕ್ತರಿಗೆ ಬೇರೆ ಯಾವ ಆಶ್ರಯಸ್ಥಾನವೂ ಇಲ್ಲ. 

10 ಪ್ರಾಯದ ಸಿಂಹಗಳಿಗೂ ಹೊಟ್ಟೆಗಿಲ್ಲದಿರಬಹುದು. 
ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರು 
ಸುವರಗಳನ್ನು ಹೊಂದಿಕೊಳ್ಳುವರು. 

11 ಮಕ್ಕಳಿರಾ, ಬನ್ನಿರಿ, ನನ್ನ ಮಾತನ್ನು ಕೇಳಿರಿ; 
ಯೆಹೋವನಲ್ಲಿ ನಿಮಗಿರಬೇಕಾದ ಭಯಭಕ್ತಿ 
ಯನ್ನು ಕಲಿಸಿಕೊಡುವೆನು. 

12 ದೀರ್ಫಾಯುಷ್ಯವು ಬೇಕೋ? ಬಹುಕಾಲ ಸುಖ 
ವನ್ನು ಅನುಭವಿಸಬೇಕೋ? 

13 ಹಾಗಾದರೆ ಕೆಟ್ಟದನ್ನು ಮಾತಾಡದಂತೆ ನಾಲಿಗೆಯನ್ನು 
ಕಾದುಕೊಳ್ಳಿರಿ. ಸುಳ್ಳಾಹದಂತೆ ತುಟಿಗಳನ್ನು ಇಟ್ಟು 
ಕೊಳ್ಳಿರಿ. 

14 ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯವುಗಳನ್ನು ಮಾಡಿರಿ 
ಸಮಾಧಾನವನ್ನು ಬಯಸಿ ಅದನ್ನು ಪಡೆದುಕೊಳ್ಳಲು 
ಪ್ರಯತ್ನಿಸಿರಿ. 

15 ಯೆಹೋವನು ನೀತಿವಂತರನ್ನು ಕಾಪಾಡುವನು. 
ಆತನು ಅವರ ಪ್ರಾರ್ಥನೆಗಳಿಗೆ ಕಿವಿಗೊಡುವನು. 

16 ಕೆಹುಕರಿಗಾದರೊ ಯೆಹೋವನು ವಿರೋಧವಾಗಿ 
ರುವನು. ಆತನು ಅವರನ್ನು ಸಂಪೂರ್ಣವಾಗಿ ನಾಶ 
ಮಾಡುವನು. 

17 ಯೆಹೋವನಿಗೆ ಪ್ರಾರ್ಥಿಸಿರಿ, ಆತನು ನಿಮಗೆ ಕಿವಿ 
ಗೊಡುವನು; ನಿಮ್ಮನ್ನು ಎಲ್ಲಾ ಇಕ್ಕಟ್ಟುಗಳಿಂದ 
ರಕ್ಷಿಸುವನು. 

18 ಮನಗುಂದಿದವರಿಗೆ ಯೆಹೋವನು ಸಮೀಪವಾಗಿ 
ದ್ದಾನೆ; ಕುಗ್ಗಿಹೋದ ಅವರನ್ನು ಆತನು ರಕ್ಷಿಸುವನು. 

19 ನೀತಿವಂತರಿಗೆ ಅನೇಕ ಕಷ್ಟಗಳು ಬಂದರೂ ಯೆಹೋ 
ವನು ಅವೆಲ್ಲವುಗಳಿಂದ ಅವರನ್ನು ಬಿಡಿಸುವನು. 

20 ಆತನು ಅವರ ಎಲುಬುಗಳನ್ನೆಲ್ಲ ಕಾಪಾಡುವನು. 
ಅವುಗಳಲ್ಲಿ ಒಂದಾದರೂ ಮುರಿದು 
ಹೋಗುವುದಿಲ್ಲ. 

21 ದುಷ್ಟರಾದರೊ ಆಪತ್ತುಗಳಿಂದ ಸಾಯುವರು. 
ನೀತಿವಂತರ ವೈರಿಗಳು ನಾಶವಾಗುವರು. 

22 ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ರಕ್ಷಿಸು 
ವನು. ಆತನನ್ನು ಆಶ್ರಯಿಸಿಕೊಂಡಿರುವವರಲ್ಲಿ ಒಬ್ಬ 
ರಾದರೂ ನಾಶವಾಗುವುದಿಲ್ಲ. 


ಕೀರ್ತನೆ35 
ರಚನೆಗಾರ: ದಾವೀದ 
1 ಯೆಹೋವನೇ, ನನ್ನ ವ್ಯಾಜ್ಯಗಳಲ್ಲಿ ವಾದಿಸು! ನನ್ನ 
ಯುದ್ಧ ಗಳಲ್ಲಿ ಹೋರಾಡು! 


ಕೀರ್ತನೆಗಳು 35:2-27 


2 ಯೆಹೋವನೇ, ಗುರಾಣಿಗಳನ್ನು ಹಿಡಿದುಕೊಂಡು 
ನನಗೆ ಸಹಾಯಕನಾಗಿ ನಿಲ್ಲು, 

3 ಈಟಿಯನ್ನೂ ಭಲ್ಲೆಯನ್ನೂ* ತೆಗೆದುಕೊ. ನನ್ನನ್ನು 
ಬೆನ್ನಟ್ಟಿಕೊಂಡು ಬರುತ್ತಿರುವ ವೈರಿಗಳೊಡನೆ 
ಹೋರಾಡು. ""ನಾನು ನಿನ್ನನ್ನು ರಕ್ಷಿಸುತ್ತೇನೆ'' ಎಂಬ 
ಅಭಯವಚನ ನೀಡು. 

4 ನನ್ನನ್ನು ಕೊಲ್ಲಬೇಕೆಂದಿರುವವರು ನಿರಾಶೆಗೊಂಡು 
ನಾಚಿಕೆಗೀಡಾಗಲಿ. ನನಗೆ ಕೇಡು ಮಾಡಬೇಕೆಂದಿರು 
ವವರು ಅವಮಾನಗೊಂಡು ಓಡಿಹೋಗಲಿ. 

5 ಅವರು ಗಾಳಿಬಡಿದುಕೊಂಡು ಹೋಗುವ ಹೊಟ್ಟಿ 
ನಂತಾಗಲಿ; ಯೆಹೋವನ ದೂತನು ಅವರನ್ನು 
ಹಿಂದಟ್ಟಲಿ. 

6 ಯೆಹೋವನೇ, ಅವರ ರಸ್ತೆಯು ಕತ್ತಲಾಗಿರಲಿ; 
ಜಾರುತ್ತಿರಲಿ. ಯೆಹೋವನ ದೂತನು ಅವರನ್ನು 
ಹಿಂದಟ್ಟಲಿ. 

7 ನಾನು ನಿರಪರಾಧಿಯಾಗಿದ್ದರೂ ಅವರು ನನಗೆ ಬಲೆ 
ಯೊಡ್ಡಿದ್ದಾರೆ. ನಿಷ್ಕಾರಣವಾಗಿ ಅವರು ನನಗೆ ಬಲೆ 
ಯೊಡ್ಡಿದ್ದಾರೆ. 

8 ಅವರು ತಮ್ಮ ಬಲೆಗಳಿಗೆ ತಾವೇ ಸಿಕ್ಕಿಕೊಳ್ಳಲಿ; ತಾವು 
ತೋಡಿದ ಗುಂಡಿಯೊಳಗೆ ತಾವೇ ಮುಗ್ಗರಿಸಿ ಬೀಳಲಿ. 
ಇದ್ದಕ್ಕಿದಂತೆ ಅಪಾಯವು ಅವರನ್ನು ಹಿಡಿದುಕೊಳ್ಳಲಿ. 

9 ಆಗ ನಾನು ಯೆಹೋವನಲ್ಲಿ ಹರ್ಷಿಸುವೆನು. ಆತನು 
ನನ್ನನ್ನು ರಕ್ಷಿಸಿದ್ದರಿಂದ ಸಂತೋಷಪಡುವೆನು. 

10 ಯೆಹೋವನೇ, ಹೃದಯಪೂರ್ವಕವಾಗಿ ಹೇಳುವೆ, 
""ನಿನಗೆ ಸಮಾನರು ಇಲ್ಲವೇ ಇಲ್ಲ. ಬಡವರನ್ನು 
ಬಲಿಷ್ಠರಿಂದ ತಪ್ಪಿಸಿ ರಕ್ಚಿಸುವಾತನು ನೀನೇ. ಬಲಿಷ್ಠ 
ರನ್ನು ಸೂರೆಮಾಡಿ ಬಡವರಿಗೂ ಅಸಹಾಯಕರಿಗೂ 
ಕೊಡುವಾತನು ನೀನೇ.'' 

11 ಸುಳ್ಳುಸಾಕ್ಟಿಗಳು ನನಗೆ ಕೇಡು ಮಾಹಬೇಕೆಂದಿದ್ದಾರೆ. 
ನನಗೆ ತಿಳಿಯದ ವಿಷಯಗಳ ಮೇಲೆ ಅವರು ಪ್ರಶ್ನೆ 
ಗಳನ್ನು ಕೇಳುವರು. 

12 ನಾನು ಅವರಿಗೆ ಉಪಕಾರಗಳನ್ನು ಮಾಡಿದ್ದರೂ 
ಅವರು ನನಗೆ ಅಪಕಾರಗಳನ್ನೇ ಮಾಡುತ್ತಾರೆ. 
ಯೆಹೋವನೇ, ನನಗೆ ಯೋಗ್ಯವಾದವುಗಳನ್ನು 
ದಯಪಾಲಿಸು. 

13 ಅವರು ಅಸ್ವಸ್ಥರಾಗಿದ್ದಾಗ ನಾನು ದುಃಖಪಟ್ಟೆನು; 
ಉಪವಾಸ ಮಾಡಿದೆನು. ನಾನು ಅವರಿಗೋಸ್ಕರ 
ಪ್ರಾರ್ಥಿಸಿದ್ದಕ್ಕೆ ಇದು ನನಗೆ ಪ್ರತಿಫಲವೇ? 

14 ಅವರು ಅಸ್ವಸ್ಥರಾಗಿದ್ದಾಗ ಶೋಕವಸ್ತ್ರಗಳನ್ನು ಧರಿಸು 
ತ್ತಿದ್ದೆನು. ಅವರನ್ನು ನನ್ನ ಸ್ನೇಹಿತರಂತೆಯೂ ಸಹೋ 
ದರರಂತೆಯೂ ಉಪಚರಿಸಿದೆನು. ತಾಯಿ ಸತ್ತದ್ದ 
ಕ್ಕಾಗಿ ದುಃಖಿಸುವವನಂತೆ ನಾನು ತಲೆಬಾಗಿ ಅತ್ತೆನು. 














ಭಲ್ಲೆ ಈಟಿಯಂಥ ಒಂದು ಆಯುಧ. 


732 


15 ಆದರೆ ನಾನು ಆಪತ್ತಿನಲ್ಲಿದ್ದಾಗ ಅವರು ನನ್ನನ್ನು ಗೇಲಿ 
ಮಾಡಿದರು, ಅವರು ನನ್ನ ನಿಜವಾದ ಸ್ನೇಹಿತರಲ್ಲ. 
ಅವರ ಪರಿಚಯವೂ ನನಗಿರಲಿಲ್ಲ. ಅವರು ನನ್ನ 
ಸುತ್ತಲೂ ಸೇರಿಬಂದು ನನ್ನ ಮೇಲೆ ಆಕ್ರಮಣ 
ಮಾಡಿದರು. 

16 ಅವರು ಕೆಟ್ಟಮಾತಿನಿಂದ ನನ್ನನ್ನು ಹಾಸ್ಯಮಾಡಿದರು; 
ನನ್ನ ಮೇಲಿನ ಕೋಪದಿಂದ ಹಲ್ಲುಕಡಿದರು. 

17 ನನ್ನ ಒಡೆಯನೇ, ಇವುಗಳನ್ನು ಇನ್ನೆಷ್ಟುಕಾಲ 
ನೋಡುತ್ತಾ ಇರುವೆ? ಅವರು ನನ್ನನ್ನು ನಾಶ 
ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ನನ್ನ ಪ್ರಾಣವನ್ನು 
ರಕ್ಷಿಸು. ಸಿಂಹಗಳಂತಿರುವ ಆ ದುಷ್ಟರಿಂದ ನನ್ನ ಪ್ರಿಯ 

18 ನಿನ್ನನ್ನು ಮಹಾಸಭೆಯಲ್ಲಿ ಸ್ತುತಿಸುವೆನು; ಬಲಿಷ್ಠರ 
ಸಮೂಹದಲ್ಲಿ ನಿನ್ನನ್ನು ಕೊಂಡಾಡುವೆನು. 

19 ಸುಳ್ಳುಗಾರರಾದ ನನ್ನ ವೈರಿಗಳು ಇನ್ನು ಮೇಲೆ ಹಿಗ್ಗ 
ಲಾರರು. ನನ್ನ ವೈರಿಗಳು ತಮ್ಮ ಒಳಸಂಚುಗಳಿಗೆ 
ಖಂಡಿತವಾಗಿ ದಂಡಿಸಲ್ಪಹಡುವರು . 

20 ನನ್ನ ವೈರಿಗಳು ಶಾಂತಿಸ್ಥಾಪನೆಗಾಗಿ ಯಾವ ಆಲೋಚ 
ನೆಗಳನ್ನೂ ಮಾಡುತ್ತಿಲ್ಲ. ಈ ದೇಶದಲ್ಲಿ ಶಾಂತಿ 
ಯಿಂದಿರುವ ಜನರಿಗೆ ಕೇಡುಮಾಡಲು ಅವರು ಒಳ 
ಸಂಚುಗಳನ್ನು ಮಾಡುತ್ತಿದ್ದಾರೆ. 

21 ನನ್ನ ವೈರಿಗಳು ನನ್ನನ್ನು ದೂಷಿಸುವರು. ""ಆಹಾ! 
ನೀನು ಮಾಡುತ್ತಿರುವುದು ನಮಗೆ ಗೊತ್ತು!” 
ಎನ್ನುವರು. 

22 ಯೆಹೋವನೇ, ಇದೆಲ್ಲವನ್ನೂ ನೀನು ನೋಡಿರುವೆ, 
ಆದ್ದರಿಂದ ಸುಮ್ಮನಿರಬೇಡ ನನ್ನ ಕೈ ಬಿಡಬೇಡ. 

23 ಎಚ್ಚರಗೊಳ್ಳು! ಎದ್ದೇಳು! ನನ್ನ ದೇವರೇ, ಯೆಹೋ 
ವನೇ, ನನಗಾಗಿ ಹೋರಾಡು; ನನಗೆ ನ್ಯಾಯವನ್ನು 
ದೊರಕಿಸು. 

24 ನನ್ನ ದೇವರಾದ ಯೆಹೋವನೇ, ನಿನ್ನ ನೀತಿಗನು 
ಸಾರವಾಗಿ ನನಗೆ ನ್ಯಾಯದೊರಕಿಸು. ಅವರು ನನ್ನನ್ನು 
ನೋಡಿ ನಗಲು ಆಸ್ಪದಕೊಡಬೇಡ. 

25 ಅವರು, ""ಆಹಾ! ನಾವು ಬಯಸಿದ್ದನ್ನೇ ಪಡೆದೆವು!'' 
ಎಂದು ಹೇಳಲು ಅವಕಾಶಕೊಡಬೇಡ'' ನಾವು ಅವ 
ನನ್ನು ನಾಶ ಮಾಡಿದೆವು!'' ಎಂದು ಹೇಳಲು ಅವರಿಗೆ 
ಆಸ್ಪದಕೊಡಬೇಡ. 

26 ನನ್ನ ವೈರಿಗಳಿಲ್ಲಾ ಅವಮಾನಕ್ಕೂ ನಾಚಿಕೆಗೂ ಗುರಿ 
ಯಾಗಲಿ. ನನಗೆ ಕೇಡಾದಾಗ ಅವರು ಸಂತೋಷ 
ಪಟ್ಟರು; ತಮ್ಮನ್ನು ನನಗಿಂತಲೂ ಉತ್ತಮರೆಂದು 
ಭಾವಿಸಿಕೊಂಡರು! ಆದ್ದರಿಂದ ಅವರನ್ನು ಅವಮಾ 
ನವೂ ನಾಚಿಕೆಯೂ ಆವರಿಸಿಕೊಳ್ಳಲಿ. 

27 ನನಗೆ ನ್ಯಾಯ ದೊರೆಯಲೆಂದು ಅಪೇಕ್ಟಿಸುವವರು 
ಸಂತೋಷಪಡಲಿ. ""ಯೆಹೋವನು ಎಷ್ಟೋ 








733 


ದೊಡ್ಡವನು! ಆತನು ತನ್ನ ಸೇವಕನಿಗೆ ಅತ್ಯುತ್ತಮ 
ವಾದುದನ್ನೇ ಮಾಡಿದನು'' ಎಂದು ಅವರು 
ಹೇಳುತ್ತಲೇ ಇರಲಿ. 


28 ನಿನ್ನ ನೀತಿಯ ಕುರಿತು ನಾನು ಜನರಿಗೆ ಹೇಳುವೆನು; 
ಪ್ರತಿದಿನವೂ ನಿನ್ನನ್ನು ಸ್ತುತಿಸುವೆನು. 


ಕೀರ್ತನೆ36 
ರಚನೆಗಾರ: ದಾವೀದ 
1 ದುಷ್ಟನು ಪಾಪದಿಂದ ಪ್ರಭಾವಿತನಾಗಿ, "'ನಾನು ದೇವ 
ರಿಗೆ ಭಯಪಡುವುದೂ ಇಲ್ಲ. ಆತನನ್ನು ಗೌರವಿಸು 
ವುದೂ ಇಲ್ಲ'' ಎಂದುಕೊಳ್ಳುವನು. 


2 ಅವನು ತನ್ನನ್ನು ವಂಚಿಸಿಕೊಳ್ಳುವನು. ಅವನು ತನ್ನ 


ತಪ್ಪುಗಳನ್ನು ಕಾಣುವುದೂ ಇಲ್ಲ ಅವುಗಳಿಗಾಗಿ ಕ್ಷಮೆ 
ಯನ್ನು ಕೇಳುವುದೂ ಇಲ್ಲ. 

3 ಅವನ ಮಾತುಗಳು ಕೇವಲ ಸುಳ್ಳುಗಳಾಗಿವೆ. ಅವನು 
ಜ್ಞಾನಿಯಾಗುವುದೂ ಇಲ್ಲ ಒಳ್ಳೆಯದನ್ನು ಕಲಿತು 
ಕೊಳ್ಳುವುದೂ ಇಲ್ಲ. 

4 ರಾತ್ರಿ, ಯಲ್ಲಿ ಅವನು ಕೇಡನ್ನೇ ಆಲೋಚಿಸುವನು. 
ಮರುದಿನ” ಮುಂಜಾನೆ ಎದ್ದಾಗ, ಒಳ್ಳೆಯದನ್ನು 
ಮಾಡದೆ ಕೇಡನ್ನು ಮಾಡಲು ಸಿದ್ಧನಾಗಿರುವನು. 

5 ಯೆಹೋವನೇ, ನಿನ್ನತ್ರ ಪ್ರೀತಿಯು ಆಕಾಶಕ್ಕಿ ಂತಲೂ 
ಉನ್ನತವಾಗಿದೆ. ನಿನ್ನ ನಂಬಿಗಸಿಕೆಯು ಮೇಘಗಳಿ 
ಗಿಂತಲೂ ಎತ್ತರವಾಗಿದೆ. 

6 ನಿನ್ನ ನೀತಿಯು ಅತ್ಯು ನ್ನತವಾದ ಬೆಟ್ಟಕ್ಕಿಂತಲೂ* 
ಎತ್ತರವಾಗಿದೆ. ನಿನ್ನ" ಸಾ ಿಯವು ಸಹಾಸಾಗರ 


ಕ್ಕಿಂತಲೂ ಆಳವಾಗಿದೆ. ಉಹೋವನೇ, ಮನುಷ್ಯ 


ರನ್ನೂ ಪ್ರಾ ್ರಾಣಿಗಳನ್ನೂ ಕಾಪಾಡುವಾತನು ನೀನೇ. 

ಕ ನಿನ್ನ ಶಾಶ್ವತವಾದ ಪಿ ಪ್ರೀತಿಗಿಂತ ಅಮೂಲ್ಯವಾದದ್ದು 
ಬೇರೊಂದಿಲ್ಲ. ಜೂ ದೇವದೂತರೂ ನಿನ್ನನ್ನೇ 
ಆಶ್ರಯಿಸಿಕೊಳ್ಳುವರು. 

8 ನಿನ್ನ ಆಲಯದ ಸಮೃದ್ಧಿಯಿಂದ ಅವರು ನವ ಚೈತನ್ಯ 
ವನ್ನು ಪಡೆದುಕೊಳ್ಳುವರು. ನಿನ್ನ ಶ್ರೇಷ್ಠ ನದಿಯಲ್ಲಿ 
ಕುಡಿಯಲು ಅವರಿಗೆ ಆಸ್ಪದ ನೀಡು. 

9 ಜೀವಬುಗ್ಗೆಯು ನಿನ್ನ ಬಳಿಯಿಂದ ಹರಿಯುವುದು! 
ನಾವು ಬೆಳಕನ್ನು ನೋಡುವುದು ನಿನ್ನ ಬೆಳಕಿನಿಂದಲೇ. 

10 ನಿನ್ನನ್ನು ಅರಿತುಕೊಂಡವರ ಮೇಲೆ ನಿನ್ನ ಪ್ರೀತಿಯು 
ನೆಲೆಸಿರಲಿ. ಯಥಾರ್ಥವಂತವರಿಗೆ ಒಳ್ಳೆಯದನ್ನು 
ಮಾಡು. 

11 ಗರ್ವಿಷ್ಟರ ಬಲೆಗೆ ನನ್ನನ್ನು ಬೀಳಿಸಬೇಡ; ದುಷ್ಟರ 
ಕೈಹಿಡಿತಕ್ಕೆ ನನ್ನನ್ನು ಸಿಕ್ಕಿಸಬೇಡ. 

12 “ದುಷ್ಟರು ಬಿದ್ದು ಜಜ್ಜಲ್ಪಟ್ಟದ್ದು ಇಲ್ಲಿಯೇ. ಅವರು 
ಮತ್ತೆಂದಿಗೂ ಮೇಲೇಳುವುದಿಲ್ಲ'' ಎಂದು ಅವರ 
ಸಮಾಧಿಯ ಮೇಲೆ ಬರೆಯಿಸು. 





ಅತ್ಯುನ್ನತವಾದ ಬೆಟ್ಟ ಅಕ್ಬರಶಃ, ''ದೇವರ ಪರ್ವತ ಶ್ರೇಣಿ.'' 


ಕೀರ್ತನೆಗಳು 35:28-37:14 


ಕೀರ್ತನೆ37 
ರಚನೆಗಾರ: ದಾವೀದ 

1 ದುಷ್ಟರನ್ನು ನೋಡಿ ಉರಿಗೊಳ್ಳಬೇಡ. ಕೆಡುಕರನ್ನು 
ಕಂಡು ಹೊಟ್ಟೆಕಿಚ್ಚು ಪಡಬೇಡ. 

2 ದುಷ್ಟರು ಹುಲ್ಲಿನಂತೆಯೂ 
ಬೇಗನೆ ಒಣಗಿಹೋಗುವರು. 

3 ನೀನು ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯ 
ಕಾರ್ಯಗಳನ್ನು ಮಾಡಿದರೆ, ದೀರ್ಪುಕಾಲ 
ಬದುಕುವೆ; ಭೂಮಿಯ ಅನೇಕ ಫಲಗಳನ್ನು 
ಅನುಭವಿಸುವೆ. 

4 ಯೆಹೋವನಿಗೆ ಸಂತೋಷದಿಂದ ಸೇವೆಮಾಡು. 
ನಿನಗೆ ಬೇಕಾದುದನ್ನು ಆತನೇ ಕೊಡುವನು. 

5 ಯೆಹೋವನನ್ನು ಆಶ್ರಯಿಸಿಕೊ. ಆತನಲ್ಲಿ ಭರವಸ 
ವಿಡು. ನಿನಗೆ ಅಗತ್ಯವಾದದ್ದನ್ನು ಆತನೇ 
ಮಾಡುವನು. 

6 ನಿನ್ನ ನೀತಿಯೂ ನ್ತಾ ್ಯ್ಯಯವೂ ಮಧಾಹ್ನದ ಸೂರ್ಯ 
ನಂತೆ ಪ್ರಕಾಶಿಸಲಿ. 

7 ಯೆಹೋವನಲ್ಲಿ ಭರವಸವಿಟ್ಟು ಆತನ ಸಹಾಯಕ್ಕಾಗಿ 
ಕಾದುಕೊಂಡಿರು. ಕೆಡುಕರ ಅಭಿವೃದ್ಧಿಯನ್ನು ಕಂಡು 
ಉರಿಗೊಳ್ಳಬೇಡ. ಕೆಡುಕರ ಕುಯುಕ್ತಿಗಳು ನೆರ 
ವೇರಿದರೂ ಹೊಟ್ಟೇಕಿಚ್ಚುಪಡಬೇಡ. 

8 ಕೋಪದಿಂದಿರಬೇಡ! ರೋಷದಿಂದಿರಬೇಡ! ಉರಿ 
ಗೊಳ್ಳಬೇಡ! ಅವು ನಿನ್ನನ್ನು ಕೆಡುಕಿಗೆ ನಡೆಸುತ್ತವೆ. 

9 ದುಷ್ಟರಾದರೋ ನಾಶವಾಗುವರು. ಯೆಹೋವನಲ್ಲಿ 
ಮೊರೆಯಿಡುವವರಾದರೋ ವಾಗ್ದಾನ ಮಾಡಲ್ಪಟ್ಟ 
ಭೂಮಿಯನ್ನು ಪಡೆದುಕೊಳ್ಳುವರು. 

10 ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟರು ಇರುವುದೇ ಇಲ್ಲ. 
ನೀನು ಅವರಿಗಾಗಿ ಹುಡುಕಿದರೂ ಅವರು 


ಸೊಪ್ಪಿನಂತೆಯೂ 


ಸಿಕ್ಕುವುದಿಲ್ಲ! 

11 ವಾಗ್ದಾನ ಮಾಡಲ್ಪಟ್ಟ ಭೂಮಿಯನ್ನು ದೀನರು 
ಪಡೆದುಕೊಳ್ಳುವರು; ಸಮಾಧಾನವನ್ನು 
ಅನುಭವಿಸುವರು. 


12 ದುಷ್ಟರು ನೀತಿವಂತರ ವಿರುದ್ಧ ದುರಾಲೋಚನೆ 
ಗಳನ್ನು ಮಾಹುವರು. ನೀತಿವಂತರ ಮೇಲೆ ತಮ 
ಗಿರುವ ಕೋಪದಿಂದ ಅವರು ಹಲು ಕಡಿಯುವರು. 

13 ಆದರೆ ನಮ್ಮ ಒಡೆಯನು ಆ ದುಷ್ಟರನ್ನು ನೋಡಿ 
ನಗುವನು. ಅವರಿಗೆ ಬರಲಿರುವ ಆಪತು ಗಳು ಆತನಿಗೆ 
ತಿಳಿದಿವೆ. ದ 

14 ಕೆಡುಕರು ಖಹ್ಗಗಳನ್ನು ಕೈಗೆತ್ತಿಕೊಳ್ಳುವರು; ತಮ್ಮ 
ಬಿಲ್ಲುಗಳಿಗೆ ಬಾಣಗಳನ್ನು ಹೂಡಿ ಗುರಿಯಿಡುವರು. 
ಅವರು ಬಹವರನ್ನೂ ಅಸಹಾಯಕರನ್ನೂ ಒಳ್ಳೆಯ 
ವ ರನ್ನೂ ಯಥಾರ್ಥವಂತ ರನ್ನೂ ಕೊ ಲ್ಲ 
ಬೇಕೆಂದಿದ್ದಾರೆ. 


ಕೀರ್ತನೆಗಳು 37:15-38:4 


15 ಆದರೆ ಅವರ ಬಿಲ್ಲುಗಳು ಮುರಿದು ಹೋಗುತ್ತವೆ. 
ಅವರ ಖಡ್ಗಗಳು ಅವರ ಹೃದಯಗಳಿಗೇ ನಾಟಿ 
ಕೊಳ್ಳುತ್ತವೆ. 

16 ದುಷ್ಟನ ಶ್ರೀಮಂತಿಕೆಗಿಂತಲೂ ನೀತಿವಂತನ ಬಹ 
ತನವೇ ಮೇಲು. 

17 ಯಾಕಂದರೆ ದುಷ್ಟರು ನಾಶವಾಗುವರು. ನೀತಿವಂತ 
ರನ್ನಾದರೋ ಯೆಹೋವನು ಪರಿಪಾಲಿಸುವನು. 

18 ಯೆಹೋವನು ತನ್ನ ಭಕ್ತರನ್ನು ಅವರ ಜೀವಮಾನ 
ಪೂರ್ತಿ ಕಾಪಾಡುವನು. ಅವರ ಭೂಮಿಯು ಸದಾ 
ಕಾಲ ಅವರದೇ ಆಗಿರುವುದು. 

19 ಆಪತ್ಕಾಲದಲ್ಲಿ ನೀತಿವಂತರು ನಾಶವಾಗುವುದಿಲ್ಲ. 
ಬರಗಾಲದಲ್ಲಿಯೂ ಅವರಿಗೆ ಕೊರತೆ 
ಯಿರುವುದಿಲ್ಲ. 

20 ದುಷ್ಟರಾದರೊ ಯೆಹೋವನ ವೈರಿಗಳಾಗಿದ್ದಾರೆ. 
ಅವರು ನಾಶವಾಗುವರು. ಅವರ ಕಣಿವೆಗಳು ಒಣಗಿ 
ಸುಟ್ಟು ಹೋಗುತ್ತವೆ; ಅವರು ಹೊಗೆಯಂತೆ ಇಲ್ಲ 
ವಾಗುವರು. 

21 ದುಷ್ಟನು ತಾನು ಮಾಡಿದ ಸಾಲವನ್ನು ತೀರಿಸುವುದಿಲ್ಲ. 
ನೀತಿವಂತನಾದರೊ ಬೇರೆಯವರಿಗೆ ಉದಾರವಾಗಿ 
ಕೊಡುವನು. 

22 ನೀತಿವಂತರು ಆಶೀರ್ವದಿಸಿದರೆ, ವಾಗ್ದಾನ ಮಾಡ 
ಲ್ಪಟ್ಟ ಭೂಮಿಯನ್ನು ಜನರು ಪಡೆದುಕೊಳ್ಳುವರು. 
ಆದರೆ ಅವರು ಶಪಿಸಿದರೆ, ಜನರು ನಾಶವಾಗುವರು. 

23 ಯೆಹೋವನು ನೀತಿವಂತನನ್ನು ತನ್ನ ಮಾರ್ಗದಲ್ಲಿ 
ನಡೆಸುವನು ಮತ್ತು ಅವನನ್ನು ಮೆಚ್ಚಿಕೊಳ್ಳುವನು. 

24 ಅವನು ಎಡವಿದರೂ ಬೀಳುವುದಿಲ್ಲ; ಯಾಕಂದರೆ 
ಯೆಹೋವನು ಅವನ ಕೈಹಿಡಿದುಕೊಂಡಿದ್ದಾನೆ. 

25 ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ. 
ನೀತಿವಂತರನ್ನು ದೇವರು ತೊರೆದುಬಿಟ್ಟಿದ್ದನ್ನಾಗಲೀ 
ಅವನ ಮಕ್ಕಳು ಆಹಾರಕ್ಕಾಗಿ ಬೇಡುವುದನ್ನಾಗಲಿ 
ನಾನೆಂದೂ ಕಾಣಲಿಲ್ಲ. 

26 ನೀತಿವಂತನು ಬೇರೆಯವರಿಗೆ ಉದಾರವಾಗಿ ಕೊಡು 
ವನು. ಅವನ ಮಕ್ಕಳು ಆಶೀರ್ವಾದ ಹೊಂದುವರು. 

27 ನೀನು ಕೆಟ್ಟದ್ದನ್ನು ಮಾಡದೆ ಒಳ್ಳೆಯದನ್ನೇ ಮಾಡಿದರೆ 
ಸದಾಕಾಲ ಬದುಕುವೆ. 

28 ಯೆಹೋವನು ನ್ಯಾಯವನ್ನು ಪ್ರೀತಿಸುವನು. ಆತನು 
ತನ್ನ ಭಕ್ತರನ್ನು ತೊರೆದುಬಿಡದೆ ಅವರನ್ನು ಯಾವಾ 
ಗಲೂ ಕಾಪಾಹುವನು. ದುಷ್ಟರನ್ನಾದರೋ ಆತನು 
ನಾಶ ಮಾಡುವನು. 

29 ದೇವರು ವಾಗ್ದಾನ ಮಾಡಿದ ಭೂಮಿಯನ್ನು ನೀತಿ 
ಪಂತರು ಪಡೆದುಕೊಂಡು ಅಲ್ಲಿ ಸದಾಕಾಲ 
ವಾಸಿಸುವರು. 





734 


30 ನೀತಿವಂತನು ಒಳ್ಳೆಯ ಬುದ್ಧಿವಾದ ಹೇಳುವನು. 
ಅವನ ತೀರ್ಮಾನಗಳು ನ್ಯಾಯಬದ್ಧವಾಗಿರುತ್ತವೆ. 

31 ಯೆಹೋವನ ಉಪದೇಶವು ನೀತಿವಂತನ ಹೃದಯ 
ದಲಿರುತ ದೆ. ಅವನು ನೀತಿ ಮಾರ್ಗದಲ್ಲಿ 
ನಡೆಯವನು. | 

32 ಕೆಹುಕರಾದರೋ ನೀತಿವಂತರಿಗೆ ಕೇಡುಮಾಡಲು 
ಹೊಂಚುಹಾಕುವರು. 

33 ಆದರೆ ಯೆಹೋವನು ನೀತಿವಂತರನ್ನು ತೊರೆದು 
ಬಿಡುವುದಿಲ್ಲ. ನೀತಿವಂತರಿಗೆ ಅಪರಾಧಿಗಳೆಂದು 
ತೀರ್ಪಾಗಲು ಆತನು ಬಿಡುವುದಿಲ್ಲ. 

34 ಯೆಹೋವನನ್ನೇ ನಿರೀಕ್ಷಿಸಿಕೊಂಡು ಆತನ ಮಾರ್ಗ 
ವನ್ನು ಅನುಸರಿಸಿರಿ. ಆಗ ಆತನು ನಿಮ್ಮನ್ನು ಜಯ 
ಶಾಲಿಗಳನ್ನಾಗಿ ಮಾಡುವನು; ದೇವರು ವಾಗ್ದಾನ 
ಮಾಡಿದ ಭೂಮಿಯನ್ನು ನೀವು ಪಡೆದುಕೊಳ್ಳುವಿರಿ. 

35 ಮಹಾದುಷ್ಟನನ್ನು ನಾನು ನೋಡಿದ್ದೇನೆ. ಅವನು 
ಮಹಾವೃಕ್ಷದಂತೆ ಬಲಿಷ್ಠನಾಗಿದ್ದನು. 

36 ಸ್ವಲ್ಪಕಾಲದ ಮೇಲೆ ಅವನು ಇಲ್ಲವಾದನು. ನಾನು 
ಅವನಿಗಾಗಿ ಹುಡುಕಿದರೂ ಅವನು ಸಿಕ್ಕಲಿಲ್ಲ. 

37 ಪವಿತ್ರರನ್ನೂ ಯಥಾರ್ಥರನ್ನೂ ಗಮನಿಸು. ಶಾಂತಿ 
ಪ್ರಿಯರು ಅನೇಕ ಸಂತಾನಗಳನ್ನು ಹೊಂದಿ 
ಕೊಳ್ಳುವರು. 

38 ಧರ್ಮಶಾಸ್ತ್ರವನ್ನು ಉಲ್ಲಂಘಫಿ'ಸುವವರು ಸಂಪೂರ್ಣ 
ವಾಗಿ ನಾಶವಾಗುವರು. ಅವರ ಮಕ್ಕಳೂ ನಾಶ 
ವಾಗುವರು. 

39 ಯೆಹೋವನು ನೀತಿವಂತರನ್ನು ಕಾಪಾಡುತ್ತಾನೆ. 
ಅವರು ಆಪತ್ತಿನಲ್ಲಿರುವಾಗ ಆತನೇ ಅವರಿಗೆ ಆಶ್ರಯ 
ಸ್ಥಾನವಾಗಿದ್ದಾನೆ. 

40 ಯೆಹೋವನು ನೀತಿವಂತರಿಗೆ ಸಹಾಯಕನಾಗಿ 
ಅವರನ್ನು ರಕ್ಷಿಸುತ್ತಾನೆ. ನೀತಿವಂತರು ಆತನನ್ನು 
ಆಶ್ರಯಿಸಿಕೊಂಡಾಗ ಆತನು ಅವರನ್ನು ದುಷ್ಟರಿಂದ 
ತಪ್ಪಿಸಿ ಕಾಪಾಡುವನು. 


ಕೀರ್ತನೆ38 
ಜ್ಞಾಪಕಾರ್ಥ ಸೈೆವೇದ್ವ ಸಮರ್ಪಣೆಯ ಹಾಡು. 
ರಚನೆಗಾರ: ದಾವೀದ 

1 ಯೆಹೋವನೇ, ಕೋಪದಿಂದ ನನ್ನನ್ನು ಖಂಡಿಸ 
ಬೇಡ. ರೋಷದಿಂದ ನನ್ನನ್ನು ಶಿಸ್ತುಗೊಳಿಸಬೇಡ. 

2 ನಿನ್ನಿಂದ ನನಗೆ ನೋವಾಗಿದೆ. ನಿನ್ನ ಬಾಣಗಳು ನನಗೆ 
ನಾಟಿಕೊಂಡಿವೆ. 

3 ನೀನು ಶಿಕ್ಲಿಸಿದ್ದರಿಂದ ನನ್ನ ಇಡೀ ದೇಹ ಹುಣ್ಣಾಗಿದೆ. 
ನಾನು ಪಾಪಮಾಡಿದ್ದರಿಂದ ನನ್ನ ಎಲುಬುಗಳೆಲ್ಲ 
ನೋಯುತ್ತಿವೆ. 

4 ನಾನು ಅಪರಾಧಿಯಾಗಿದ್ದೇನೆ. ನನ್ನ ಅಪರಾಧಗಳು 
ನನ್ನ ಭುಜಗಳ ಮೇಲೆ ಭಾರವಾದ ಹೊರೆಯಂತಿವೆ. 


735 


5 ನಾನೊಂದು ಮೂರ್ಬ್ಯ ಕೆಲಸವನ್ನು ಮಾಡಿದೆನು. 
ಈಗ ನನಗೆ ಕೀವು ಸೋರಿ ದುರ್ವಾಸನೆಯಿಂದಿರುವ 
ಹುಣ್ಣುಗಳಾಗಿವೆ. 

6 ನಾನು ಬಾಗಿ ಕುಗ್ಗಿಹೋಗಿದ್ದೇನೆ. ನಾನು ದಿನವೆಲ್ಲಾ 
ನಿರುತ್ಸಾಹನಾಗಿದ್ದೇನೆ. 

7 ನನಗೆ ಜ್ವರವಿದೆ, ನನ್ನ ಇಡೀ ದೇಹ ನೋಯುತ್ತಿದೆ. 

8 ನನಗೆ ಬಹಳ ನೋವಿರುವುದರಿಂದ ಜೋಮು ಹಿಡಿ 
ದಂತಿದೆ. ಹೃದಯದ ವೇದನೆಯಿಂದ ಅರಚಿ 
ಕೊಳ್ಳುತ್ತಾ ಇದ್ದೇನೆ. 

9 ನನ್ನ ಒಡೆಯನೇ, ನೀನು ನನ್ನ ನರಳಾಟವನ್ನು ಕೇಳಿ 
ರುಪೆ. ನನ್ನ ನಿಟ್ಟುಸಿರುಗಳು ನಿನಗೆ ಮರೆಯಾಗಿಲ್ಲ. 

10 ನನ್ನ ಹೃದಯದ ವೇದನೆಯಿಂದ ಶಕ್ತಿಯು ಕುಂದಿ 
ಹೋಗಿದೆ; ನನ್ನ ದೃಷ್ಟಿಯು ಹಿಂಗಿಹೋಗಿದೆ. 

11 ನಾನು ಅಸ್ವಸ್ಥನಾಗಿರುವುದರಿಂದ ನನ್ನ ಸ್ನೇಹಿತ 
ರಾಗಲೀ ನೆರೆಯವರಾಗಲೀ ನನ್ನನ್ನು ನೋಡಲು 
ಬರುವುದಿಲ್ಲ. ನನ್ನ ಕುಟುಂಬದವರು ನನ್ನ 
ಸಮೀಪಕ್ಕೂ ಬರುವುದಿಲ್ಲ. 

12 ನನ್ನ ವೈರಿಗಳು ನನಗೆ ಬಲೆಗಳನ್ನು ಒಡ್ಡಿದ್ದಾರೆ; ನನ್ನ 
ನಾಶನದ ಕುರಿತು ಅವರು ಮಾತಾಡುತ್ತಿದ್ದಾರೆ; ದಿನ 
ವೆಲ್ಲಾ ಕುತಂತ್ರವನ್ನು ಮಾಡುತ್ತಿದ್ದಾರೆ. 

13 ಆದರೆ ನಾನು ಕಿವುಡನಂತೆ ಕೇಳದವನಾಗಿದ್ದೇನೆ. 
ಮೂಕನಂತೆ ಮಾತಾಹದವನಾಗಿದ್ದೇನೆ. 

14 ನಾನು ಕಿವಿಕೇಳಿಸದವನಂತೆಯೂ ಪ್ರತ್ಯುತ್ತರ ಕೊಹ 
ಲಾರದವನಂತೆಯೂ ಆದೆನು. 

15 ಯೆಹೋವನೇ, ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. 
ನನ್ನ ಒಡೆಯನಾದ ದೇವರೇ, ನನಗೆ ಉತ್ತರ ನೀಡು. 

16 ನಾನು ಏನೇ ಹೇಳಿದರೂ ವೈರಿಗಳು ನನ್ನನ್ನು ನೋಡಿ 
ನಗುವರು. ನನ್ನ ಕಾಯಿಲೆಯು ಪಾಪದ ಫಲವೆಂದು 
ಹೇಳುವರು. 

17 ನಾನು ಅಪರಾಧಿಯೆಂದು ನನಗೆ ಗೊತ್ತಿದೆ; ನನ್ನ 
ನೋವನ್ನು ಮರೆಯಲಾರೆ. 

18 ನನ್ನ ಅಪರಾಧಗಳನ್ನು ನಿನಗೆ ಅರಿಕೆ ಮಾಡಿಕೊಂಡಿ 
ದ್ದೇನೆ. ನನ್ನ ಪಾಪಗಳಿಗಾಗಿ ಪಶ್ಚಾತಾಪಪಟ್ಟಿದ್ದೇನೆ. 

19 ನನ್ನ ವೈರಿಗಳು ಚುರುಕಾಗಿಯೂ ಬಲಶಾಲಿಗ 
ಳಾಗಿಯೂ ಇದ್ದಾರೆ. ಅವರು ಎಷ್ಟೋ ಸುಳ್ಳುಗಳನ್ನು 
ಹೇಳಿದರು. 

20 ನಾನು ಉಪಕಾರವನ್ನು ಮಾಡಿದ್ದರೂ ನನ್ನ ವೈರಿಗಳು 
ನನಗೆ ಅಪಕಾರವನ್ನೇ ಮಾಡುವರು. ನಾನು ಒಳ್ಳೆಯ 
ದನ್ನು ಮಾಡಬೇಕೆಂದರೂ ಅವರು ನನ್ನನ್ನು 
ವಿರೋಧಿಸುತ್ತಾರೆ. 

21 ಯೆಹೋವನೇ, ನನ್ನನ್ನು ಕೈಬಿಡಬೇಡ! ನನ್ನ 
ದೇವರೇ, ನನ್ನ ಸಮೀಪದಲ್ಲೇ ಇರು! 





ಕೀರ್ತನೆಗಳು 38:5-39:12 


22 ಯೆಹೋವನೇ, ನನ್ನ ರಕ್ಸಕನೇ, ಬೇಗನೆ ಬಂದು 
ನನಗೆ ಸಹಾಯಮಾಡು! 


ಕೀರ್ತನೆ39 
ರಚನೆಗಾರ: ದಾವೀದ 

1 "ನಾನು ಜಾಗರೂಕನಾಗಿ ಮಾತಾಡುವೆ. ನನ್ನ ನಾಲಿಗೆ 
ನನ್ನನ್ನು ಪಾಪಕ್ಕೆ ಸಿಕ್ಕಿಸದಂತೆ ನೋಡಿಕೊಳ್ಳುವೆ. 
ದುಷ್ಟರ ಮಧ್ಯದಲ್ಲಿ ಬಾಯಿಮುಚ್ಚಿಕೊಂಡಿರುವೆ'' 
ಎಂದುಕೊಂಡೆನು. 

2 ನಾನು ಮಾೌನವಾಗಿದ್ದೆನು. ಒಳ್ಳೆಯದನ್ನೂ ಹೇಳದೆ 
ಸುಮ್ಮನಿದ್ದೆನು. ಆದರೆ ನನ್ನ ವೇದನೆಯು 
ಹೆಚ್ಚಾಯಿತು. 

3 ನಾನು ಬಹು ಕೋಪಗೊಂಡಿದ್ದೆ. ಅದರ ಕುರಿತು 
ಆಲೋಚಿಸಿದಷ್ಟೂ ಕೋಪವು ಅಧಿಕವಾಯಿತು. ಆಗ 
ನಾನು ಬಾಯಿತೆರೆದು, 

4 ಯೆಹೋವನೇ, ನನ್ನ ಗತಿಯನ್ನು ತಿಳಿಸು! ನನ್ನ ಈ 
ಅಲ್ಪ ಜೀವಿತವು ಇನ್ನೆಷ್ಟು ಕಾಲವಿರುವುದು? ನಾನೆಷ್ಟು 
ಕಾಲ ಬದುಕುವೆ? 

5 ನೀನು ನನಗೆ ಕೇವಲ ಅಲ್ಪಾಯುಷ್ಯವನ್ನು ಕೊಟ್ಟಿ 
ರುವೆ. ನನ್ನ ಅಲ್ಪ ಜೀವಿತವು ನಿನ್ನ ದೃಷ್ಟಿಯಲ್ಲಿ ಗಣ 
ನೆಗೂಬಾರದು. ಮನುಷ್ಯನ ಜೀವಿತವು ಕೇವಲ 
ಮೋಡದಂತೆ ಕ್ಷಣಿಕವಾಗಿದೆ. ಯಾವನೂ ಸದಾಕಾಲ 
ಬದುಕುವುದಿಲ್ಲ! 

6 ನಮ್ಮ ಜೀವಿತವು ಕೇವಲ ಕನ್ನಡಿಯ ಪ್ರತಿಬಿಂಬ 
ದಂತಿದೆ. ನಾವು ಗಡಿಬಿಡಿಯಿಂದ ಆಸ್ತಿಯನ್ನು ಕೂಡಿಸಿ 
ಟ್ವುಕೊಳ್ಳುತ್ತೇವೆ. ನಾವು ಸತ್ತ ಮೇಲೆ ಅವು ಯಾರ 
ಪಾಲಾಗುವುದೊ ನಮಗೆ ತಿಳಿಯದು. 

7 ಯೆಹೋವನೇ, ನನಗಿರುವ ನಿರೀಕ್ಷೆ ಯಾವುದು? 
ನನ್ನ ನಿರೀಕ್ಷೆಯು ನೀನೇ. 

8 ನನ್ನ ಎಲ್ಲಾ ಅಪರಾಧಗಳಿಂದ ನನ್ನನ್ನು ಬಿಡಿಸು. 
ಮೂರ್ಯರ ನಿಂದೆಗೆ ನನ್ನನ್ನು ಗುರಿಮಾಡಬೇಡ. 

9 ನಾನು ಬಾಯಿತೆರೆದು ಮಾತಾಡುವುದಿಲ. ನೀನು 
ನ್ಯಾಯಕ್ಕೆ ತಕ್ಕಂತೆ ಮಾಡಿರುವೆ. ತ 

10 ನನ್ನನ್ನು ಶಿಕ್ಚಿಸುವುದನ್ನು ನಿಲ್ಲಿಸು. ಇಲ್ಲವಾದರೆ, ನಾನು 
ಸತ್ತೇ ಹೋಗುವೆನು. 

11 ನೀನು ಅಪರಾಧಗಳಿಗೆ ತಕ್ಕಂತೆ ಜನರನ್ನು ದಂಡಿಸಿ, 
ನಿನ್ನ ಜೀವಮಾರ್ಗವನ್ನು ಅವರಿಗೆ ಉಪದೇಶಿಸುವೆ. 
ನುಸಿಯು ಬಟ್ಟೆಯನ್ನು ತಿಂದುಬಿಹುವಂತೆ ಜನರಿಗೆ 
ಇಷ್ಟವಾದವುಗಳನ್ನು ನೀನು ನಾಶಮಾಡುವೆ. ಹೌದು, 
ನಮ್ಮ ಜೀವಿತಗಳು ಬೇಗನೆ ಕಣ್ಮರೆಯಾಗುವ ಒಂದು 
ಚಿಕ್ಕ ಮೋಡದಂತಿವೆ. 

12 ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳು! ನನ್ನ 
ಮೊರೆಗೆ ಕಿವಿಗೊಹು! ನನ್ನ ಕಣ್ಣೀರನ್ನು ನೋಡು! 





ಕೀರ್ತನೆಗಳು 39:13-41:2 


736 


ನಾನು ಈ ಜೀವಿತವನ್ನು ಕೇವಲ ಒಬ್ಬ ಪ್ರಯಾಣಿಕ 9 ವಿಜಯದ ಶುಭವಾರ್ತೆಯನ್ನು ನಾನು ಮಹಾ ಸಭೆ 


ನಂತೆ ನಿನ್ನೊಂದಿಗೆ ಸಾಗಿಸುತ್ತಿರುವೆ. ನನ್ನ ಎಲ್ಲಾ 


ಪೂರ್ವಿಕರಂತೆ, ನಾನು ಇಲ್ಲಿ ಕೇವಲ ಸ್ವಲ್ಪಕಾಲ 
ಜೀವಿಸುವೆನು. 

13 ನೀನು ಕೋಪದಿಂದ ನನ್ನ ಕಡೆಗೆ ನೋಡಬೇಡ! 
ಸಾಯವುದಕ್ಕಿಂತ ಮೊದಲು ನನಗೆ ಸಂತೋಷವಿರಲಿ. 
ಇನ್ನು ಸ್ವಲ್ಪಕಾಲದಲ್ಲಿ ನಾನು ಇಲ್ಲವಾಗುವೆನು! 


ಕೀರ್ತನೆ 40 


ರಚನೆಗಾರ: ದಾವೀದ 


1 ನಾನು ಯೆಹೋವನಿಗೋಸ್ಕರ ತಾಳ್ಮೆಯಿಂದ ನಿರೀಕ್ಷ 


ಸಿದೆನು; ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಕೇಳಿದನು. 

2 ಆತನು ನನ್ನನ್ನು ನಾಶನದ ಗುಂಡಿಯೊಳಗಿಂದ* 
ಎತ್ತಿದನು. ಆತನು ನನ್ನನ್ನು ಕೆಸರಿನ ಸ್ಥಳದಿಂದ” 
ಮೇಲೆತ್ತಿ ಬಂಡೆಯ ಮೇಲಿರಿಸಿದನು; ದೃಢವಾಗಿ ಹೆಜ್ಜಿ 
ಯಿಡುವಂತೆ ಮಾಡಿದನು. 

3 ಆತನು ನನ್ನ ಬಾಯಲ್ಲಿ ಹೊಸ ಕೀರ್ತನೆಯನ್ನು 
ಹುಟ್ಟಿಸಿದ್ದಾನೆ. ಅದು ನನ್ನ ದೇವರ ಸ್ತುತಿಗೀತೆ. ನನಗೆ 
ಸಂಭವಿಸಿದವುಗಳನ್ನು ಅನೇಕರು ನೋಡಿ ಯೆಹೋ 
ವನಲ್ಲಿ ಭರವಸವಿಟ್ಟು ಆತನನ್ನು ಆರಾಧಿಸುವರು. 

4 ಯಾವನು ಯೆಹೋವನಲ್ಲಿ 'ಭರವಸವಿಟ್ಟಿದ್ದಾನೊ 
ಅವನೇ ಧನ್ಯನು. ಸಹಾಯಕ್ಕಾಗಿ ವಿಗ್ರ ಹಗಳ ಕಡೆಗೂ 
ಸುಳ್ಳು ದೇವರುಗಳ ಕಡೆಗೂ ತಿರುಗಿಕೊಳ್ಳದವನೇ 
ಭಾಗ್ಯವಂತನು. 

5 ಯೆಹೋವನೇ, ನಮ್ಮ ದೇವರೇ, ನೀನು ಅನೇಕ ಮಹ 
ತ್ಕಾರ್ಯಗಳನ್ನು ಮಾಡಿರುವೆ! ನಮ್ಮ ವಿಷಯದಲ್ಲಿ 
ನಿನಗೆ ಅತಿಶಯವಾದ ಆಲೋಜಚನೆಗಳಿವೆ. ಅವು 
ಗಳನ್ನು ಏವರಿಸಿ ಹೇಳಲು ಸಾಧ್ಯವಿಲ್ಲ; ಅವು 
ಅಸಂಖ್ಯಾ ತವಾಗಿವೆ. 

6 ನಾನು ಗ್ರ ಹಿಸಿಕೊಂಡಿದ್ದೇನಂದರೆ, ನಿನಗೆ ಯಜ್ಞ 
ಗಳಾಗಲೇ ಧಾನ್ಯಸಮಪ 'ಣೆಗಳಾಗಲೀ ಸರ್ವಾಂಗ 
ARETE ಪಾಪಪರಿಹಾರಕ ಯಜ್ಞಗ 
ಳಾಗಲೀ ನಿನಗೆ ಬೇಕಿಲ್ಲ. 

7 ಆದ್ದರಿಂದ ನಾನು, ""ಇಗೋ, ಬರುತ್ತಿದ್ದೇನೆ. ನನ್ನ 
ವಿಷಯವಾಗಿ ಗ ಗ್ರಂಥದಲ್ಲಿ ಇದನ್ನು ಬರೆಯಲಾಗಿದೆ. 

8 ನನ್ನ ದೇವರೇ, ನಿನ್ನ ಚಿತ್ತಾನುಸಾರವಾಗಿ ಮಾಡು 
ತ್ತೇನೆ. ನಿನ್ನ ಉಪದೇಶಗಳನ್ನು ನನ್ನ ಹೃದಯದಲ್ಲಿಟ್ಟು 
ಕೊಂಡಿದ್ದೇನೆ'' ಅಂದೆನು. 








ನಾಶನದ ಗುಂಡಿಯೊಳಗಿಂದ '"ಸಿಯೊಲ್‌''ಗೆ ಮತ್ತೊಂದು ಹೆಸರು 
"ಮರಣದ ಸ್ಥಳ.'' 


ಕೆಸರಿನ ಸ್ಥಳದಿಂದ ಅನೇಕ ಪುರಾತನ ಕಥೆಗಳಲ್ಲಿ ಮರಣದ ಸ್ಥಳವಾದ 
ಸಿಯೊಲ್‌ ಸುತ್ತಲೆಲ್ಲಾ ಕೆಸರಿನಿಂದ ಕೂಡಿರುವ ಕತ್ತಲಾದ ಸ್ಥಳವೆಂದು 
ಹೇಳಲಾಗಿದೆ. ಸಾಮಾನ್ಯವಾಗಿ ಸತ್ತಜನರನ್ನು ನೆಲದೊಳಗೆ ಹೂಳುವುದೇ 
ಇದಕ್ಕೆ ಕಾರಣ. 


2 ಯೆಹೋವನು ಅವನ ಪ್ರಾಣವನ್ನು 


ಯಲ್ಲಿ ತಿಳಿಸಿದೆನು. ಯೆಹೋವನೇ, ನಾನು ಬಾಯಿ 
ಮುಚ್ಚಿಕೊಂಡಿರುವುದಿಲ್ಲ ಅದು ನಿನಗೆ ತಿಳಿದೇ ಇದೆ. 

10 ನಿನ್ನ ನೀತಿಕಾರ್ಯಗಳ ಕುರಿತು ನಾನು ಹೇಳಿದೆನು. 
ಅವುಗಳನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳಲಿಲ್ಲ. 
ನಿನ್ನ ನಂಬಿಗಸ್ತಿಕೆಯನ್ನೂ ರಕ್ಷ ಹಣೆಯನ್ನು ನಾನು 
ಅವರಿಗೆ ತಿಳಿಸುವನು. ನಿನ್ನಪ್ಪ ಪ್ರೀತಿಯನ್ನೂ ನಿನ್ನ ಸತ್ಯತೆ 
ಯನ್ನೂ ಮಹಾ ಸಭೆಯಲ್ಲಿ ಹೇಳುವೆನು. 

11 ಯೆಹೋವನೇ, ನಿನ್ನ ಕರುಣೆಯನ್ನು ನನಗೆ ದೂರ 
ಮಾಡಬೇಡ. ನಿನ್ನ ದಯೆಯೂ ನಂಬಿಗಸ್ತಿಕೆಯೂ 
ನನ್ನನ್ನು ಸಂರಕ್ಷಿಸಲಿ.'' 

12 ದುಷ್ಟರು ನನ್ನನ್ನು ಸುತ್ತುಗಟ್ಟಿದ್ದಾರೆ ಅವರು ಅಸಂಖ್ಯಾ 
ತರಾಗಿದ್ದಾರೆ. ನನ್ನ ಪಾಪಗಳು ನನ್ನನ್ನು ಹಿಡಿದಿರುವು 
ದರಿಂದ ಅವುಗಳಿಂದ ತಪ್ಪಿಸಿಕೊಳ್ಳಲಾರೆ. ನನ್ನ ತಲೆಯ 
ಕೂದಲುಗಳಿಗಿಂತಲೂ ನನ್ನ ಪಾಪಗಳು ಹೆಚ್ಚಾಗಿವೆ. 
ನಾನು ಧೈರ್ಯವನ್ನು ಕಳೆದುಕೊಂಡಿರುವೆ. 

13 ಯೆಹೋವನೇ, ನನ್ನನ್ನು ರಕ್ಚಿಸು! ಬೇಗನೆ ಬಂದು 
ನನ್ನನ್ನು ಕಾಪಾಡು! 

14 ಆ ದುಷ್ಟರು ನನ್ನನ್ನು ಕೊಲ್ಲಬೇಕೆಂದಿದ್ದಾರೆ. 
ಯೆಹೋವನೇ, ಅವರಿಗೆ ನಾಚಿಕೆಯನ್ನೂ ನಿರಾಶೆ 
ಯನ್ನೂ ಬರಮಾಡು. ನನಗೆ ಕೇಡುಮಾಡಬೇಕೆಂದಿ 
ರುವ ಅವರು ನಾಚಿಕೆಯಿಂದ ಓಡಿ ಹೋಗಲಿ! 

15 ನನ್ನನ್ನು ಗೇಲಿಮಾಡುವ ಆ ದುಷ್ಟರು ತಮಗಾಗುವ 
ಅವಮಾನದಿಂದ ಗಾಬರಿಗೊಳ್ಳಲಿ! 

16 ಆದರೆ ನಿನ್ನ ದರ್ಶನವನ್ನು ಬೇಡುವವರು ಉಲ್ಲಾಸ 
ದಿಂದ ಸಂತೋಷಪಡಲಿ. ನಿನ್ನ ರಕ್ಷಣೆಯಲ್ಲಿ ಆನಂದಿ 
ಸುವವರು, "ಯೆಹೋವನಿಗೆ ಸ್ತೋತ್ರವಾಗಲಿ'' 
ಎಂದು ಯಾವಾಗಲೂ ಹೇಳಲಿ. 

17 ಒಡೆಯನೇ, ನಾನು ಕೇವಲ ಬಡವನೂ ಅಸಹಾ 
ಯಕನೂ ಆಗಿರುವೆ. ನನಗೆ ಸಹಾಯಮಾಡಿ ನನ್ನನ್ನು 
ರಕ್ಕಿಸು. ನನ್ನ ದೇವರೇ, ತಡಮಾಡಬೇಡ. 


ಕೀರ್ತನೆ41 
ರಚನೆಗಾರ: ದಾವೀದ 

1 ಯಾವನು ಬಡಜನರನ್ನು ಅಭಿವೃದ್ಧಿಪಡಿಸುವನೊ 

ಅವನೇ ಧನ್ಯನು. ಯೆಹೋವನು ಅವನನ್ನು ಆಪತ್ಕಾ 

ಲದಲ್ಲಿ ರಕ್ಷಿಸುವನು. 
ಕಾಪಾಡಿ 
ರಕ್ಕಿಸುವನು. ಅವನು ಭೂಮಿಯ ಮೇಲೆ ಧನ್ಯನೆನಸಿ 
ಕೊಳ್ಳುವನು. ಯೆಹೋವನೇ, ಅವನನ್ನು ಶತ್ರುಗಳ 
ಕೈಗೆ ಕೊಡಬೇಡ. 





ಬಡಜನರು... ಪಡೆದುಕೊಳ್ಳುವನು ಅಥವಾ, ""ಬಹಜನರಿಗೆ 


ಉಪದೇಶಿಸುವವನು ಧನ್ಯನೇ ಸರಿ.'' 


737 


3 ಅವನು ಕಾಯಿಲೆಯಿಂದ ಹಾಸಿಗೆಯಲ್ಲಿರುವಾಗ 
ಯೆಹೋವನು ಅವನಿಗೆ ಬಲವನ್ನು ಕೊಡುವನು. 
ಅವನು ಕಾಯಿಲೆಯಿಂದ ಹಾಸಿಗೆಯಲ್ಲಿದ್ದರೂ 
ಯೆಹೋವನು ಅವನನ್ನು ಗುಣಪಡಿಸುವನು! 

4 ನಾನು ಆತನಿಗೆ, "ಯೆಹೋವನೇ, ನನಗೆ ದಯೆ 
ತೋರು. ನಾನು ನಿನಗೆ ವಿರೋಧವಾಗಿ ಪಾಪಮಾಡಿ 
ದ್ದೇನೆ, ಆದರೂ ನನ್ನನ್ನು ಕೃಮಿಸಿ ಗುಣಪಡಿಸು'' 
ಎಂದು ಹೇಳಿದೆ. 

5 ನನ್ನ ಶತ್ರುಗಳು ನನ್ನನ್ನು ದೂಷಿಸುತ್ತಾ ""ಅವನು 
ಯಾವಾಗ ಸಾಯುತ್ತಾನೆ, ಅವನ ಹೆಸರು ಯಾವಾಗ 
ಅಳಿದು ಹೋಗುತ್ತದೆ'' ಎಂದು ಹೇಳುತ್ತಿದ್ದಾರೆ. 

6 ನನ್ನನ್ನು ನೋಡಲು ಬಂದವರು ಕಪಟದ ಮಾತಾಡು 
ವರು; ಅವರು ನನ್ನ ಸಮಾಚಾರವನ್ನು ಸಂಗ್ರಹಿಸಿ 
ಕೊಂಡು ಸುಳ್ಳು ಸುದ್ದಿಯನ್ನು ಹಬ್ಬಿಸುವರು. 

7 ನನ್ನ ವೈರಿಗಳು ನನಗೆ ವಿರೋಧವಾಗಿ ಗುಟ್ಟಾಗಿ 
ಮಾತಾಡಿಕೊಳ್ಳುವರು; ನನಗೆ ಕೇಡು ಮಾಡಲು 
ಆಲೋಚಿಸುವರು. 

8 ""ಅವನು ಯಾವುದೊ ತಪ್ಪು ಮಾಡಿರುವುದರಿಂದ ಅವ 
ನಿಗೆ ಕಾಯಿಲೆ ಬಂದಿದೆ, ಅವನಿಗೆ ಗುಣವಾಗುವುದೇ 
ಇಲ್ಲ'' ಎಂದು ಅವರು ಹೇಳುತ್ತಾರೆ. 

9 ನನ್ನ ಆಪ್ತಸ್ನೇಹಿತನೊಂದಿಗೆ ಊಟ ಮಾಡುತ್ತಿದ್ದನು; 
ಅವನಲ್ಲಿ ಭರವಸವಿಟ್ಟಿದ್ದೆನು, ಆದರೆ ಈಗ ಅವನೇ 
ನನಗೆ ವಿರೋಧವಾಗಿ ಎದ್ದಿದ್ದಾನೆ. 

10 ಯೆಹೋವನೇ, ದಯವಿಟ್ಟು ನನಗೆ ದಯೆತೋರು; 
ನನ್ನನ್ನು ಏಳಮಾಹು; ಆಗ ನಾನು ಅವರಿಗೆ ಮುಯ್ಯಿ 
ತೀರಿಸುವೆನು. 

11 ನನಗೆ ಕೇಡು ಮಾಡಲು ವೈರಿಗೆ ನೀನು ಅವಕಾಶ 
ಕೊಡದಿದ್ದರೆ, ನೀನು ನನ್ನನ್ನು ಸ್ವೀಕರಿಸಿಕೊಂಡಿರುವೆ 
ಎಂದು ತಿಳಿದುಕೊಳ್ಳುವೆನು. 

12 ನಿರಪರಾಧಿಯಾದ ನನಗೆ ಸಹಾಯಮಾಡು. ನಿನ್ನ 
ಸನ್ನಿಧಿಯಲ್ಲಿ ಯಾವಾಗಲೂ ನಿನ್ನ ಸೇವೆಮಾಡಲು 
ನನಗೆ ಅವಕಾಶ ಮಾಡಿಕೊಡು. 

13 ಇಸ್ರೇಲರ ದೇವರಾದ ಯೆಹೋವನನ್ನು ಕೊಂಡಾ 
ಡಿರಿ! ಆತನು ಯಾವಾಗಲೂ ಇದ್ದವನು; ಯಾವಾ 
ಗಲೂ ಇರುವವನು. ಆಮೆನ್‌, ಆಮೆನ್‌! 


ಎರಡನೆ ಭಾಗ 


ಕೀರ್ತನೆ42 
ರಚನೆಗಾರರು : ಕೋರಹೀಯರು 
1 ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆ 
ಗಳನ್ನು ಬಯಸುವಂತೆಯೇ ನನ್ನ ಆತ್ಮವು ನಿನ್ನನ್ನು 
ಬಯಸುತ್ತದೆ. 





ಕೀರ್ತನೆಗಳು 41:3-43:1 


2 ನನ್ನ ಆತ್ಮವು ಜೀವಸ್ವರೂಪನಾದ ದೇವರಿಗಾಗಿ 
ಬಾಯಾರಿದೆ. ನಾನು ಯಾವಾಗ ಆತನನ್ನು 
ಸಂಧಿಸುವೆನು? 

3 “ನಿನ್ನ ದೇವರು ಎಲ್ಲಿ?'' ಎಂದು ನನ್ನ ವೈರಿಗಳು 
ಯಾವಾಗಲೂ ಗೇಲಿಮಾಡುವುದರಿಂದ ಹಗಲಿರುಳು 
ಕಣ್ಣೀರೇ ನನಗೆ ಆಹಾರವಾಯಿತು. 

4 ಆಗ ನಾನು, ಹಬ್ಬದ ಉತ್ಸಾಹದಲ್ಲಿ ಜನಸಮೂಹ 
ದೊಡನೆ ಹರ್ಷಿಸುತ್ತಾ ಸ್ತುತಿಗೀತೆಗಳನ್ನು ಹಾಡುತ್ತಾ 
ಅವರನ್ನು ದೇವಾಲಯಕ್ಕೆ ಮುನ್ನಡೆಸುತ್ತಿದ್ದದ್ದನ್ನು ನೆನ 
ಪಿಗೆ ತಂದುಕೊಂಡು ಹೃದಯಲ್ಲಿ ಕೊರಗುವೆನು. 

5 ನನ್ನಾತ್ಮವೇ, ನೀನೇಕೆ ವ್ಯಸನದಿಂದಿರಬೇಕು? 
ನೀನೇಕೆ ಅಷ್ಟು ಬೇಸರಗೊಂಡಿರಬೇಕು? ದೇವ 
ರನ್ನೇ ನರೀಕ್ಷಿಸಿಕೊಂಡಿರು. ಆತನು ನನ್ನನ್ನು ರಕ್ಷಿಸು 
ವನು. ಆತನನ್ನು ಸ್ತುತಿಸುವ ಅವಕಾಶವು ನನಗೆ 
ದೊರೆಯುವುದು. 

6 ನನ್ನ ದೇವರೇ, ನಾನು ಕುಗ್ಗಿಹೋಗಿದ್ದೇನೆ. ಆದ್ದರಿಂದ 
ಹೆರ್ಮೊನ್‌ ಪರ್ವತದಲ್ಲಿಯೂ ಜೋರ್ಡನ್‌ 
ನದಿಯ ಪ್ರದೇಶದಲ್ಲಿಯೂ ಮಿಸ್ಸಾರ್‌ ಬೆಟ್ಟದ 
ಲ್ಲಿಯೂ* ನಾನು ನಿನ್ನನ್ನು ಜ್ಞಾಪಿಸಿಕೊಳ್ಳುವೆನು. 

7 ಜಲಪಾತದ ಘೋಷದಂತೆಯೂ ಪ್ರವಾಹದ ಘರ್ಜನೆ 
ಯಂತೆಯೂ ಇಕ್ಕಟ್ಟುಗಳು ನನಗೆ ಬಂದಿವೆ. ಸಮು 
ದ್ರದ ಅಲೆಗಳಂತೆ ದುಃಖವು ನನ್ನನ್ನು ಆವರಿಸಿ 
ಕೊಂಡಿದೆ. 

8 ಹಗಲಲ್ಲಿ ಯೆಹೋವನು ನನಗೆ ನಿಜಪ್ರೀತಿಯನ್ನು 
ತೋರುವುದರಿಂದ ಜೀವಸ್ವರೂಪನಾದ ಆತನಿಗೆ ಪ್ರತಿ 
ರಾತ್ರಿಯಲ್ಲಿಯೂ ನೂತನ ಕೀರ್ತನೆಯನ್ನು 
ಹಾಡುವೆ; ಆತನಲ್ಲಿ ಪ್ರಾರ್ಥಿಸುವೆ. 

9 ನನ್ನ ಬಂಡೆಯಾದ ದೇವರಿಗೆ, ""ನೀನು ನನ್ನನ್ನು 
ಯಾಕೆ ಮರೆತುಬಿಟ್ಟೆ? ನನ್ನ ಶತ್ರುಗಳ ಕ್ರೂರತೆ 
ಯಿಂದ ನಾನೇಕೆ ಸಂಕಟಪಡಬೇಕು?'' ಎಂದು 
ಕೇಳುವೆ. 

10 ನನ್ನ ವಿರೋಧಿಗಳು ಸತತವಾಗಿ, “ನಿನ್ನ ದೇವರು 
ಎಲ್ಲಿ?” ಎಂದು ಕೇಳುವುದರಿಂದ ನನ್ನ ಮೂಳೆಗಳು 
ಮುರಿದಂತಾಗಿವೆ. 

11 ನನ್ನ ಆತ್ಮವೇ, ನೀನು ವ್ಯಸನದಿಂದಿರುವುದೇಕೆ? ಗಲಿ 
ಬಿಲಿಗೊಂಡಿರುವುದೇಕೆ? ದೇವರನ್ನು ನಿರೀಕ್ಷಿಸು; 
ನನ್ನ ರಕ್ಸಕನೂ ದೇವರೂ ಆಗಿರುವ ಆತನನ್ನು 
ಸ್ತುತಿಸುತ್ತಲೇ ಇರುವೆನು. 








ಕೀರ್ತನೆ43 
1 ದೇವರೇ, ನನ್ನನ್ನು ನಿರಪರಾಧಿಯೆಂದು ತೀರ್ಪು 
ನೀಡು. ವ್ಯಾಜ್ಯದಲ್ಲಿ ನನ್ನ ಪರವಾಗಿಯೂ ಅನ್ಯ 





ಮಿಸ್ಸಾರ್‌ ಬೆಟ್ಟ ಅಥವಾ ಶಿಖರ. 


ಕೀರ್ತನೆಗಳು 43:2-44:23 


ಜನಾಂಗಗಳಿಗೆ ವಿರೋಧವಾಗಿಯೂ ವಾದಿಸು. 
ಸುಳ್ಳುಗಾರರಿಂದಲೂ ಕೆಡುಕರಿಂದಲೂ ನನ್ನನ್ನು 
ರಕ್ಷಿಸು. 

2 ದೇವರೇ, ನೀನೇ ನನಗೆ ಆಶ್ರಯಸ್ಥಾನವಾಗಿರುವೆ! 
ನೀನು ನನ್ನನ್ನು ಯಾಕೆ ಕೈಬಿಟ್ಟಿರುವೆ? ಶತ್ರುಬಾಧೆ 
ಯಿಂದ ನಾನೇಕೆ ದುಃಖಿಸುತ್ತಾ ಸಂಕಟಪಡಬೇಕು? 

3 ನಿನ್ನ ಬೆಳಕೂ ಸತ್ಯವೂ ನನ್ನ ಮೇಲೆ ಪ್ರಕಾಶಿಸಲಿ. ನಿನ್ನ 
ಬೆಳಕೂ ಸತ್ಯವೂ ನನಗೆ ಮಾರ್ಗದರ್ಶನ ನೀಹಲಿ. 








ಅವು ನನ್ನನ್ನು ನಿನ್ನ ಪವಿತ್ರ ಪರ್ವತಕ್ಕೂ ನಿನ್ನ 


ನಿವಾಸಕ್ಕೂ ನಡೆಸುತ್ತವೆ. 

4 ನನ್ನ ದೇವರೇ, ನಿನ್ನ ಯಜ್ಞವೇದಿಕೆಯ ಬಳಿಗೆ ಬರು 
ವೆನು. ನನ್ನ ಸಂತೋಷಕ್ಕೆ ನೀನೇ ಆಧಾರನಾಗಿರುವೆ. 
ದೇವರೇ, ನನ್ನ ದೇವರೇ, ಹಾರ್ಪ್‌ವಾದ್ಯವನ್ನು 
ಬಾರಿಸುತ್ತಾ ನಿನ್ನನ್ನು ಕೊಂಡಾಡುವೆನು. 

5 ನಾನು ಬಹು ವ್ಯಸನದಿಂದಿರುವುದೇಕೆ? ನಾನು ಬಹು 
ಗಲಿಬಿಲಿಗೊಂಡಿರುವುದೇಕೆ? ನಾನು ದೇವರನ್ನೇ 
ನಿರೀಕ್ಷಿಸುವೆನು. ಆತನೇ ನನಗೆ ರಕ್ಷಕನೂ ದೇವರೂ 
ಆಗಿರುವುದರಿಂದ ಆತನನ್ನು ಸ್ಮುತಿಸುತ್ತಲೇ 
ಇರುವೆನು. 


ಕೀರ್ತನೆ44 
ರಚನೆಗಾರರು: ಕೋರಹೀಯರು 

1 ದೇವರೇ, ಪೂರ್ವಕಾಲದಲ್ಲಿ ನೀನು ಮಾಡಿದ 
ಮಹತ್ಕಾರ್ಯಗಳ ಕುರಿತು ಕೇಳಿದ್ದೇವೆ. ಅವುಗಳ 
ಕುರಿತು ನಮ್ಮ ಪೂರ್ವಿಕರೇ ನಮಗೆ ತಿಳಿಸಿದರು. 

2 ದೇವರೇ, ನಿನ್ನ ಮಹಾಶಕ್ತಿಯಿಂದ ನೀನು ಈ ದೇಶ 
ವನ್ನು ಅನ್ಯಜನಾಂಗಗಳಿಂದ ನಮಗೆ ಕೊಟ್ಟಿರುವೆ. ಆ 
ವಿದೇಶಿಯರನ್ನು ನೀನು ಜಜ್ಜಿಹಾಕಿದೆ. ಈ ದೇಶದಿಂದ 
ನೀನು ಅವರನ್ನು ಹೊರಡಿಸಿಬಿಟ್ಟೆ. 

3 ಈ ದೇಶವು ನಮಗೆ ದೊರೆತದ್ದು ನಮ್ಮ ಪೂರ್ವಿಕರ 
ಖಡ್ಗಗಳಿಂದಲ್ಲ. ಅವರನ್ನು ಜಯಶಾಲಿಗಳನ್ನಾಗಿ 
ಮಾಡಿದ್ದು ಅವರ ಭುಜಬಲವಲ್ಲ. ನಮ್ಮ ಪೂರ್ವಿಕ 
ರೊಂದಿಗೆ ನೀನಿದ್ದುದರಿಂದ ಅವರಿಗೆ ಜಯವು ದೊರೆ 
ಯಿತು. ದೇವರೇ, ನಿನ್ನ ಮಹಾಶಕ್ತಿಯು ಅವರನ್ನು 
ರಕ್ಷಿಸಿತು. ಅವರ ಮೇಲೆ. ನಿನಗಿದ್ದ ಪ್ರಿ ಪ್ರೀತಿಯನ್ನು ತನ 
ತೋರಿಸಿತು. 

4 ನನ್ನ ದೇವರೇ, ನೀನೇ ನನ್ನ ರಾಜನು. ಆಜ್ಞಾಪಿಸಿ 
ಯಾಕೋಬನಿಗೆ ಜಯವನ್ನು ದಯಪಾಲಿಸು. 

5 ನಿನ್ನ ಸಹಾಯದಿಂದಲೇ ನಮ್ಮ ಶತ್ರುಗಳನ್ನು 
ಹಿಂದಟ್ಟುವೆವು. ನಿನ್ನ ಹೆಸರಿನಿಂದ, ನಮ್ಮ ಶತ್ರುಗಳ 
ಮೇಲೆ ನಡೆದಾಡುವೆವು. 

6 ನನ್ನ ಬಿಲ್ಲುಬಾಣಗಳಲ್ಲಿ ನಾನು ಭರವಸವಿಡುವುದಿಲ್ಲ. 
ನನ್ನ ಖಡ್ಗವು ನನ್ನನ್ನು ರಕ್ಷಿಸಲಾರದು. 


738 


7 ನೀನು ನಮ್ಮನ್ನು ಈಜಿಷ್ಟಿನಿಂದ ಬಿಡುಗಡೆ ಮಾಡಿದೆ. 
ನಮ್ಮ ಶತ್ರುಗಳನ್ನು ನಾಚಿಕೆಗೆ ಗುರಿಮಾಡಿದೆ. 

8 ದಿನವೆಲ್ಲಾ ದೇವರನ್ನು ಕೊಂಡಾಡಿದೆವು. ನಿನ್ನ 
ಹೆಸರನ್ನು ಸದಾಕಾಲ ಸ್ತುತಿಸುವೆವು. 

9 ಆದರೆ, ದೇವರೇ ಈಗ ನೀನು ನಮ್ಮನ್ನು ಕೈಬಿಟ್ಟಿರುವೆ. 
ನಮ್ಮನ್ನು ಅವಮಾನಕ್ಕೆ ಗುರಿಮಾಡಿರುವೆ. ನೀನು 
ನಮ್ಮೊಂದಿಗೆ ಯುದ್ದಕ್ಕೆ ಬರಲಿಲ್ಲ. 

10 ನಮ್ಮ ವೈರಿಗಳು ನಮ್ಮನ್ನು ಹಿಂದಟ್ಟುವಂತೆ ಮಾಡಿದೆ. 
ನಮ್ಮ ವೈರಿಗಳು ನಮ್ಮ ಐಶ್ವರ್ಯವನ್ನು ತೆಗೆದು 
ಕೊಂಡರು. 

11 ಕೊಯ್ಯಲ್ಪಹುವ ಕುರಿಗಳೊ ಎಂಬಂತೆ ನೀನು 
ನಮ್ಮನ್ನು ಅವರಿಗೆ ಒಪ್ಪಿಸಿಕೊಟ್ಟಿರುವೆ; ಅನ್ಯ 
ಜನಾಂಗಗಳ ಮಧ್ಯದಲ್ಲಿ ಚದರಿಸಿ ಬಿಟ್ಟಿರುವೆ. 

12 ನಿನ್ನ ಜನರನ್ನು ಅತ್ಯಲ್ಪ ಬೆಲೆಗೆ ಮಾರಿಬಿಟ್ಟೆ. ಬೆಲೆಯ 
ಬಗ್ಗೆ ವಾದವನ್ನೂ ನು ಮಾಡಲಿಲ್ಲ. 

13 ನೀನು ನಮ್ಮ; ನ್ನು ನೆರೆಹೊರೆಯವರಿಗೆ ತಮಾಷೆಯ 
ನ್ನಾಗಿ ಮಾಡಿರುವೆ. ನಮ್ಮ ನೆರೆಹೊರೆಯವರು 
ನಮ್ಮನ್ನು ಕಂಡು ನಗುತ್ತಾರೆ; ನಮ್ಮನ್ನು ಗೇಲಿ 
ಮಾಹುತಾರೆ. 

14 ನಾವು ಜನರಿಗೆ ಗಾದೆಯ ಮಾತಾಗಿದ್ದೇವೆ. ಸ್ವದೇಶ 
ವನ್ನು ಹೊಂದಿಲ್ಲದವರು ಸಹ ನಮ್ಮನ್ನು ಕಂಡು ತಲೆ 
ಯಾಡಿಸುತಾ ನಗುತಾರೆ. 

15 ನಾಚಿಕೆಯು ನನ್ನನ್ನು ಕವಿದುಕೊಂಡಿದೆ. ಅವಮಾನವು 
ದಿನವೆಲ್ಲಾ ನನ್ನೆದುರಿನಲ್ಲೇ ಇದೆ. 

16 ನನ್ನ ವೈರಿಗಳ ಮತ್ತು ದೂಷಕರ ನಿಂದೆಯ ಮಾತುಗಳು 
ನನ್ನೆದುರಿನಲ್ಲಿ ಇವೆ. 

17 ನಾವು ನಿನ್ನನ್ನು ಮರೆತಿಲ್ಲದಿದ್ದರೂ ನಾವು ನಿನ್ನೊಂದಿಗೆ 
ಮಾಡಿಕೊಂಡ ಒಡಂಬಡಿಕೆಯನ್ನು ಉಲ್ಲಂಘಿಸಿಲ್ಲ 
ದಿದ್ದರೂ ಇವೆಲ್ಲಾ ನಮಗೆ ಬಂದಿವೆ. 

18 ನಾವು ನಿನಗೆ ವಿಮುಖರಾಗದೆ ನಿನ್ನನ್ನೇ 
ಹಿಂಬಾಲಿಸಿದೆವು. 

19 ಆದರೆ ನರಿಗಳು ವಾಸಿಸುವ ಈ ಸ್ಥಳದಲ್ಲಿ ನೀನು 
ನಮ್ಮನ್ನು ಜಜ್ಜಿಹಾಕಿರುವೆ. ಮರಣದಂತೆ ಕತ್ತಲಾ 
ಗಿರುವ ಈ ಸ್ಥಳದಲ್ಲಿ ನೀನು ನಮ್ಮನ್ನು ತೊರೆದು 
ಬಿಟ್ಟಿರುವೆ. 

20 ನಮ್ಮ ದೇವರ ಹೆಸರನ್ನು ನಾವು ಮರೆತುಬಿಟ್ಟೆವೋ? 
ಅನ್ಯ "ಹೀವರುಗಳಿಗೆ ಸಾ ಪ್ರಾರ್ಥಿಸಿದವೋ? ಇಲ್ಲ! 

21 ದೇವರಿಗೆ ಇವು ಖಂಡಿತವಾಗಿ ತಿಳಿದಿವೆ. ನಮ್ಮ ಅಂತ 
ರಾಳದ ರಹಸ್ಯಗಳನ್ನು ಸಹ ಆತನು ಬಲ್ಲನು. 

22 ದಿನವೆಲ್ಲಾ ನಾವು ಕೊಲೆಗೆ ಗುರಿಯಾಗಿದ್ದೇವೆ; 
ಕೊಯ್ಲುರಿಗಳಂತೆ ಪರಿಗಣಿಸಲ್ಪಟ್ಟಿದ್ದೇವೆ. 

23 ನನ್ನ ಒಡೆಯನೇ ಎದ್ದೇಳು! ನೀನು ನಿದ್ರಿಸುತ್ತಿರುವು 
ದೇಕೆ? ಎದ್ದೇಳು! ನಮ್ಮನ್ನು ಶಾಶ್ವತವಾಗಿ ಕೈಬಿಡ 
ಬೇಹ. 


739 


24 ನೀನು ನಮಗೆ ಮರೆಯಾಗಿರುವುದೇಕೆ? ನೀನು ನಮ್ಮ 


ನೋವುಗಳನ್ನೂ ತೊಂದರೆ ಗಳನ್ನೂ ಮರೆತು 
ಬಿಟ್ಟಿರುವೆಯಾ? 


25 ನಾವು ಧೂಳಿಗೆ ತಳ್ಳಲ್ಪಟ್ಟವರಾಗಿದ್ದೇವೆ. ನಮ್ಮ 


ಹೊಟ್ಟೆಯು ನೆಲಕ್ಕೆ ಹತ್ತಿಕೊಂಡಿದೆ. 
26 ಎದ್ದು ಸಹಾಯಮಾಡು! ನಿನ್ನ ಶಾಶ್ವತವಾದ ಪ್ರೀತಿಯ 
ನಿಮಿತ್ತ ನಮ್ಮನ್ನು ರಕ್ಷಿಸು. 


ಕೀರ್ತನೆ45 
ರಚನೆಗಾರರು: ಕೋರಹೀಯರು 

1 ಒಂದು ದಿವ್ಯ ವಿಷಯವನ್ನು ಹೇಳಲು ನನ್ನ ಹೃದಯವು 
ತವಕಪಡುತ್ತದೆ; ನನ್ನ ರಾಜನನ್ನು ಕುರಿತು ಸುಂದರ 
ವಾದ ಗೀತೆಯೊಂದನ್ನು ರಜಿಸುವೆ. ನನ್ನ ನಾಲಿಗೆಯು 
ಕವಿಯ ಲೇಖನಿಯಂತೆ ಸಿದ್ದವಾಗಿವೆ. 

2 ನೀನು ಎಲ್ಲರಿಗಿಂತಲೂ ಅತಿಸುಂದರನಾಗಿರುವೆ. ನಿನ್ನ 
ಮಾತುಗಳು ಮನೋಹರವಾಗಿವೆ. ದೇವರ ಆಶೀ 
ರ್ವಾದವು ನಿನ್ನ ಮೇಲೆ ಸದಾಕಾಲವಿರುವುದು. 


3 ನಿನ್ನ ಖಡ್ಗವನ್ನು ಕಟ್ಟಕೋ. ನಿನ್ನ ಮಹಿಮಾವಸ್ತ್ರವನ್ನು 


ಧರಿಸಿಕೋ. 

4 ನೀನು ವೈಭವಯುತವಾಗಿ ಕಾಣುತ್ತಿರುವೆ! ಒಳ್ಳೆಯದ 
ಕ್ಕಾಗಿಯೂ ನ್ಯಾಯಕ್ಕಾಗಿಯೂ ಹೋರಾಡಿ ಗೆಲ್ಲು 
ಶಕ್ತಿಯುತವಾದ ನಿನ್ನ ಬಲತೋಳಿನಿಂದ ಮಹತ್ಕಾ 
ರ್ಯಗಳನ್ನು ಮಾಡು. 

5 ನಿನ್ನ ಬಾಣಗಳು ತೀಕ್ಷ್ಣವಾಗಿವೆ. ಅವು ನಿನ್ನ ಶತ್ರುಗಳ 
ಎದೆಗೆ ನಾಟಿಕೊಳ್ಳುತ್ತವೆ; ಶತ್ರುಗಳು ನಿನ್ನ ಕಣ್ಣೆದು 
ರಿನಲ್ಲೆ ನೆಲಕ್ಕುರುಳುವರು. 

6 ದೇವರೇ,* ನಿನ್ನ ಸಿಂಹಾಸನವು ಶಾಶ್ವತವಾದದ್ದು. 
ಒಳ್ಳೆಯತನವು ನಿನ್ನ ರಾಜದಂಡವಾಗಿದೆ. 

7 ನೀನು ನೀತಿಯನ್ನು ಪ್ರೀತಿಸುವೆ; ದುಷ್ಟತವನ್ನು ದ್ವೇಷಿ 
ಸುವೆ. ಆದ್ದರಿಂದ ನಿನ್ನ ದೇವರಾಗಿರುವಾತನು ನಿನ್ನನ್ನು 
ನಿನ್ನ ಸ್ನೇಹಿತರಿಗೆ ರಾಜನನ್ನಾಗಿ ಆರಿಸಿ 
ಕೊಂಡಿದ್ದಾನೆ. * 

8 ನಿನ್ನ ಬಟ್ಟೆ] ಗಳು ಪರಿಮಳ ದ ದ್ರವ್ಯಗಳಾದ ಗೋಲರಸ, 
ಅಗರು ಮತ್ತು dA ಕೂಡಿವೆ. ಗಜದಂತ 
ದಿಂದ ಶೃಂಗರಿಸಿರುವ ಅರಮನೆಗಳಲ್ಲಿ ನಿನ್ನನ್ನು 
ಸಂತೋಷ ಪಡಿಸಲು ವಾದ್ಯಗಳನ್ನು ನುಡಿಸುವರು. 








ದೇವರೇ ದೇವರನ್ನು ರಾಜನಂತೆ ವರ್ಣಿಸಿರುವ ಹಾಡು ಎಂಬ ಅರ್ಥ 
ವನ್ನು ಇದು ಕೊಡಬಹುದು ಅಥವಾ ಇಲ್ಲಿ ಲೇಖಕನು '"ದೇವರು'' 
ಎಂಬ ಪದವನ್ನು ರಾಜನಿಗೆ ಶಿರೋನಾಮೆಯಾಗಿ ಉಪಯೋಗಿಸಿರ 
ಬಹುದು. 


ನಿನ್ನ ಸ್ನೇಹಿತರಿಗೆ... ಆರಿಸಿಕೊಂಡಿದ್ದಾನೆ ಅಕ್ಬರಶಃ, ನಿನ್ನ ಮೇಲೆ ಮತ್ತು 
ನಿನ್ನ ಸ್ನೇಹಿತರ ಮೇಲೆ ಆನಂದ ತೈಲವನ್ನು ಸುರಿದಿದ್ದಾನೆ. ರಾಜರನ್ನು, 
ಯಾಜಕರನ್ನು, ಮತ್ತು ಪ್ರವಾದಿಗಳನ್ನು ಅಭಿಷೇಕಿಸುವದಕ್ಕಾಗಿ 
ವಿಶೇಷವಾದ ಈ ತೈಲವನ್ನು ದೇವಾಲಯದಲ್ಲಿ ಇಟ್ಟಿರುತ್ತಿದ್ದರು. 


ಕೀರ್ತನೆಗಳು 44:24-46:4 


9 ನಿನ್ನ ಸ್ತ್ರೀಪರಿವಾರದಲ್ಲಿರುವವರು ರಾಜಕುಮಾರಿ 
ಯರೇ. ನಿನ್ನ ಪಟ್ಟದರಾಣಿಯು ಓಫೀರ್‌ ದೇಶದ 
ಬಂಗಾರದಿಂದ ಮಾಡಿದ ಕಿರೀಟವನ್ನು ಧರಿಸಿ 
ಕೊಂಡು ನಿನ್ನ ಬಲಗಡೆಯಲ್ಲಿ ನಿಂತಿರುವಳು. 

10-11 ರಾಣಿಯೇ, ನನಗೆ ಕಿವಿಗೊಡು. ಸೂಕ್ಷ್ಮವಾಗಿ 
ಗಮನಿಸಿ ಅರ್ಥಮಾಡಿಕೊ. ಸ್ವಜನರನ್ನೂ ತೌರುಮನೆ 
ಯನ್ನೂ ಮರೆತುಬಿಡು. ಆಗ ರಾಜನು ನಿನ್ನ ಸೌಂದ 
ರ್ಯವನ್ನು ಮೆಚ್ಚಿಕೊಳ್ಳುವನು. ಅವನು ನಿನಗೆ ಹೊಸ 
ಯಜಮಾನನಾಗಿರುವನು. ಆದ್ದರಿಂದ ನೀನು 
ಅವನನ್ನು ಗೌರವಿಸಬೇಕು.* 

12 ತೂರ್‌ ಪಟ್ಟಣದ ಶ್ರೀಮಂತರು ನಿನ್ನನ್ನು ಸಂಧಿಸಲು 
ನಿನಗಾಗಿ ಉಡುಗೊರೆಗಳನ್ನು ತರುವರು. 

13 ಅಂತಃಪುರದಲ್ಲಿ ರಾಜಕುಮಾರಿಯು ವೈಭವದಿಂದಿರು 
ವಳು; ಆಕೆಯು ಜರತಾರಿಯ ವಸ್ತ್ರವನ್ನು ಧರಿಸಿ 
ಕೊಂಡಿದ್ದಾಳೆ. 

14 ಆಕೆಯು ಕಸೂತಿರಚಿತವಾದ ವಸ್ತ್ರಗಳನ್ನು ಧರಿಸಿ 
ಕೊಂಡು ತನ್ನ ಸಖಿಯರಾದ ಕನ್ಯಾ ಪರಿವಾರದೊಡನೆ 
ರಾಜನ ಬಳಿಗೆ ಬರುವಳು. 

15 ಅವರು ಸಂತೋಷದಿಂದಲೂ ಉಲ್ಲಾಸದಿಂದಲೂ 
ರಾಜನ ಅರಮನೆಯೊಳಕ್ಕೆ ಪ್ರವೇಶಿಸುವರು. 

16 ರಾಜನೇ, ನಿನ್ನ ಗಂಡುಮಕ್ಕಳು ನಿನ್ನ ತರುವಾಯ 
ಆಡಳಿತಮಾಡುವರು; ನೀನು ಅವರನ್ನು ನಿನ್ನ ದೇಶ 
ದಲ್ಲೆಲ್ಲಾ ಅಧಿಪತಿಗಳನ್ನಾಗಿ ನೇಮಿಸುವೆ. 

17 ನಾನು ನಿನ್ನ ಹೆಸರನ್ನು ಯಾವಾಗಲೂ ಪ್ರಖ್ಯಾತಿ 
ಪಡಿಸುವೆನು; ಜನಾಂಗಗಳು ನಿನ್ನನ್ನು ಸದಾಕಾಲ 
ಕೊಂಡಾಡುವರು. 


ಕೀರ್ತನೆ46 
ರಚನೆಗಾರ; ಕೋರಹೀಯರು. 

1 ದೇವರು ನಮಗೆ ಆಶ್ರಯವೂ ಬಲವೂ ಆಗಿದ್ದಾನೆ. 
ಆತನು ಆಪತ್ತಿನಲ್ಲಿ ನಮಗೆ ಸಹಾಯಮಾಡಲು ಸದಾ 
ಸಿದ್ಧನಾಗಿರುವನು. 

2 ಆದ್ದರಿಂದ ಭೂಮಿಯು ನಡುಗಿದರೂ ಬೆಟ್ಟಗಳು 
ಸಮುದ್ರದೊಳಗೆ ಮುಳುಗಿಹೋದರೂ ನಮಗೇನೂ 
ಭಯವಿಲ್ಲ. 

3 ಸಮುದ್ರಗಳು ಭೋರ್ಗರೆಯುತ್ತಾನೊರೆಕಾರಿದರೂ 
ಅವುಗಳ ಅಲ್ಲೋಲಕಲ್ಲೋಲಗಳಿಂದ ಬೆಟ್ಟಗಳು 
ನಡುಗಿದರೂ ನಮಗೇನೂ ಭಯವಿಲ್ಲ. 

4 ಒಂದು ನದಿ ಅದೆ; ಅದರ ಕಾಲುವೆಗಳು ಮಹೋನ್ನತ 
ನಾದ ದೇವರ ಪವಿತ್ರ, ಪಟ್ಟಣವಾಗಿರುವ ದೇವ 
ನಗರವನ್ನು ಸಂತೋಷಪಡಿಸುತ್ತದೆ. 








ಗೌರವಿಸಬೇಕು ಅಕ್ಬರಶಃ "ಅವನಿಗೆ ತಲೆಬಾಗಬೇಕು.' 


ಕೀರ್ತನೆಗಳು 46:5-48:9 740 


5 ದೇವರು ಆ ಪಟ್ಟಣದಲ್ಲಿದ್ದಾನೆ, ಆದ್ದರಿಂದ 6 
ಅದೆಂದಿಗೂ ನಾಶವಾಗುವುದಿಲ್ಲ ಸೂರ್ಯೋದಯ 
ಕ್ಕಿಂತ ಮೊದಲೇ ದೇವರು ಅದರ ಸಹಾಯಕ್ಕಾಗಿ 7 
ಬರುವನು. 

6 ಆತನು ಗರ್ಜಿಸಲು, ಜನಾಂಗಗಳು ಭಯದಿಂದ 8 
ನಡುಗುತ್ತವೆ, ರಾಷ್ಟ್ರಗಳು ಬಿದ್ದುಹೋಗುತ್ತವೆ; 
ಭೂಮಿಯು ಕರಗಿ ಹೋಗುವುದು. 

7 ಸರ್ವಶಕ್ತನಾದ ಯೆಹೋವನು ನಮ್ಮೊಂದಿಗಿದ್ದಾನೆ. 
ಯಾಕೋಬನ ದೇವರು ನಮ್ಮ ಆಶ್ರಯದುರ್ಗ 
ವಾಗಿದ್ದಾನೆ. 

8 ಬನ್ನಿರಿ, ಯೆಹೋವನ ಕಾರ್ಯಗಳನ್ನು ನೋಡಿರಿ; 
ಭೂಮಿಯ ಮೇಲೆ ಆತನು ಮಾಡುತ್ತಿರುವ ಭಯಂ 
ಕರವಾದ ಕಾರ್ಯಗಳನ್ನು ನೋಡಿರಿ. 

9 ಇಡೀ ಪ್ರಪಂಚದಲ್ಲಿ ಆತನು ಯುದ್ಧವನ್ನು ನಿಲ್ಲಿಸು | 
ವನು; ಬಿಲ್ಲುಗಳನ್ನೂ ಗುರಾಣಿಗಳನ್ನೂ* ಮುರಿದು 
ಹಾಕುವನು; ಗುರಾಣಿಗಳನ್ನು ಬೆಂಕಿಯಿಂದ ಸುಟ್ಟು 
ಹಾಕುವನು. 2 

10 ದೇವರು ಇಂತೆನ್ನುವನು: ""ಹೋರಾಡುವುದನ್ನು 

ನಿಲ್ಲಿಸಿ, ನಾನೇ ದೇವರೆಂಬುದನ್ನು ಕಲಿತುಕೊಳ್ಳಿ! 

ನಾನು ಜನಾಂಗಗಳನ್ನು ಸೋಲಿಸುವೆನು! ಇಡೀ 

ಲೋಕವನ್ನು ಹತೋಟಿಗೆ ತೆಗೆದುಕೊಳ್ಳುವೆನು!'' 3 

ಸರ್ವಶಕ್ತನಾದ ಯೆಹೋವನು ನಮ್ಮೊಂದಿಗಿದ್ದಾನೆ. 

ಯಾಕೋಬನ ದೇವರು ನಮಗೆ ಆಶ್ರಯದುರ್ಗ 
ವಾಗಿದ್ದಾನೆ. 


1 


[EN 


ಕೀರ್ತನೆ47 
ರಚನೆಗಾರರು: ಕೋರಹೀಯರು 6 

1 ಸರ್ವಜನಾಂಗಗಳೇ, ಚಪ್ಪಾಳೆ ತಟ್ಟಿರಿ; ದೇವರಿಗೆ 
ಆನಂದ ಘೋಷಮಾಡಿರಿ! 

2 ಮಹೋನ್ನತನಾದ ಯೆಹೋವನು ಭಯಂಕರ 
ನಾಗಿದ್ದಾನೆ. ಆತನು ಭೂಲೋಕಕ್ಕೆಲ್ಲಾ ಮಹಾರಾಜ 
ನಾಗಿದ್ದಾನೆ. 

3 ಆತನು ಜನಾಂಗಗಳನ್ನು ಸೋಲಿಸಲು ನಮಗೆ 
ಸಹಾಯ ಮಾಡಿ ಅವುಗಳನ್ನು ನಮಗೆ ಅಧೀನ 
ಪಡಿಸಿದ್ದಾನೆ. 

4 ದೇವರು ಈ ದೇಶವನ್ನು ನಮಗೋಸ್ಕರವಾಗಿ ಆರಿಸಿ 
ಕೊಂಡನು; ತನಗೆ ಪ್ರಿಯರಾದ ಯಾಕೋಬನ ವಂಶ 
ಸ್ಥರಿಗಾಗಿ ಆತನು ಮನೋಹರವಾದ ಈ ದೇಶವನ್ನು 
ಆರಿಸಿ ಕೊಂಡನು. 


ದೇವರನ್ನು ಸಂಕೀರ್ತಿಸಿರಿ, ಸಂಕೀರ್ತಿಸಿರಿ. ನಮ್ಮ 
ರಾಜನನ್ನು ಸಂಕೀರ್ತಿಸಿರಿ, ಸಂಕೀರ್ತಿಸಿರಿ. 

ದೇವರು ಇಡೀಲೋಕಕ್ಕೆ ರಾಜನಾಗಿದ್ದಾನೆ; ಆತನಿಗೆ 
ಸ್ತುತಿಗೀತೆಗಳನ್ನು ಹಾಡಿರಿ. 

ದೇವರು ತನ್ನ ಪರಿಶುದ್ಧ ಸಿಂಹಾಸನದ ಮೇಲೆ ಕುಳಿತು 
ಕೊಂಡಿದ್ದಾನೆ; ದೇವರು ಎಲ್ಲಾ ಜನಾಂಗಗಳನ್ನು 
ಆಳುವನು. 

ಜನಾಂಗಗಳ ನಾಯಕರು ಅಬ್ರಹಾಮನ ದೇವಜನ 
ರೊಡನೆ ಕೂಡಿಬರುವರು. ಎಲ್ಲಾ ಜನಾಂಗಗಳ ಎಲ್ಲಾ 
ನಾಯಕರುಗಳು ದೇವರಿಗೆ ಅಧೀನರಾಗಿದ್ದಾರೆ. 
ದೇವರು ಅವರಿಗೆ ಸರ್ವಾಧಿಕಾರಿ! 


ಕೀರ್ತನೆ48 

ರಚನೆಗಾರರು: ಕೋರಹೀಯರು 
ಯೆಹೋವನೇ ಮಹೋನ್ನತನು. ನಮ್ಮ ದೇವರನ್ನು 
ಆತನ ಪವಿತ್ರ ಪರ್ವತ ಪಟ್ಟಣದಲ್ಲಿ ಜನರು ಬಹಳ 
ವಾಗಿ ಕೊಂಡಾಹುವರು. 
ದೇವರ ಪವಿತ್ರ ಪಟ್ಟಣವು ರಮ್ಯವಾಗಿದೆ. ಭೂಲೋಕ 
ದಲ್ಲೆಲ್ಲಾ ಇರುವ ಜನರನ್ನು ಅದು ಸಂತೋಷಗೊಳಿ 
ಸುವುದು. ಸಿಯೋನ್‌ ಪರ್ವತವೇ ದೇವರ ನಿಜವಾದ 
ಪರ್ವತ.* ಅದೇ ಆ ಮಹಾರಾಜನ ಪರ್ವತ. 
ದೇವರು ಆ ಪಟ್ಟಣಗಳ ಅರಮನೆಗಳಲ್ಲಿ, ತಾನೇ 
ಆಶ್ರ, ಯದುರ್ಗವೇದು ಹೆಸುರುವಾಸಿಯಾಗಿದ್ದಾನೆ. 
ಒಮ್ಮೆ ಕೆಲವು ರಾಜರು ಒಟ್ಟಾಗಿ ಸೇರಿಬಂದರು. ಆ 
ಪಟ್ಟಣದ ಮೇಲೆ ಧಾಳಿ ಮಾಡಲೆಂದು ಅವರೆಲ್ಲ 
ಅದರತ ನಡೆದರು. 
ಆದರೆ ಅವರು ಅದನ್ನು ಕಂಡಾಗ ದಿಗ್ರೈಮೆಗೊಂಡರು; 
ಭಯದಿಂದ ಓಡಿಹೋದರು. 
ಭಯವು ಅವರನ್ನು ಪ್ರಸವ ವೇದನೆಯಂತೆ ಆವರಿಸಿ 
ಕೊಂಡಿತು. 
ಪೂರ್ವದ ಬಿರುಗಾಳಿಯಿಂದ ಒಡೆದುಹೋದ 
ಹಡಗುಗಳಂತೆ ನೀನು ಅವರನ್ನು ನಾಶಮಾಡಿದೆ. 
ಹೌದು, ಆ ರಾಜರುಗಳಿಗೆ ಸಂಭವಿಸಿದ್ದನ್ನು ನಾವು 
ಕಿವಿಯಾರೆ ಕೇಳಿದಂತೆಯೇ ಕಣ್ಣಾರೆಯೂ ಕಂಡೆವು. 
ನಮ್ಮ ದೇವರೂ ಸರ್ವಶಕ್ಕನೂ ಆಗಿರುವ 
ಯೆಹೋವನ ಪಟ್ಟಣದಲ್ಲಿ ನಾವು ಅದನ್ನು ನೋಡಿ 
ದ್ದೇವೆ. ದೇವರು ಆ ಪಟ್ಟಣವನ್ನು ಶಾಶ್ವತವಾಗಿ ಭದ್ರ 
ಗೊಳಿಸುವನು. 
ದೇವರೇ, ನಿನ್ನ ಆಲಯದಲ್ಲಿ ನಿನ್ನ ಶಾಶ್ವತ ಪ್ರೀತಿಯ 
ಕುರಿತು ಧ್ಯಾನಿಸುವೆವು. 








5 ಆನಂದಘೋಷದೊಡನೆಯೂ ತುತ್ತೂರಿಗಳ ದ್ವನಿ 


ದೇವರ ನಿಜವಾದ ಪರ್ವತ ಅಕ್ಬರಶಃ “ಅತ್ಯಂತ ಎತ್ತರವಾದ 





ಯೊಡನೆಯೂ ಸಿಂಹಾಸನಾರೂಢನಾಗುವನು. ಜಾಪೋನ್‌.'' ಕಾನಾನ್ಯರ ಪುರಾಣದ ಪ್ರಕಾರ ಜಾಪೋನ ಎತ್ತರ 





ವಾದ ಪರ್ವತವಾಗಿತ್ತು ಮತ್ತು ಒಲಂಪಸ್‌ ಬೆಟ್ಟದಂತೆ ದೇವರುಗಳ 


ಗುರಾಣಿಗಳನ್ನು ಅಥವಾ ರಥಗಳನ್ನು ಪವಿತ್ರ ಬೆಟ್ಟವಾಗಿತ್ತು. 


741 


10 ದೇವರೇ, ನೀನು ಪ್ರಖ್ಯಾತನಾಗಿರುವೆ. ಭೂಮಿಯ 
ಮೇಲೆಲ್ಲಾ ಜನರು ನಿನ್ನನ್ನು ಕೊಂಡಾಡುವರು. ನೀನು 
ಎಷ್ಟು ಒಳ್ಳೆಯವನೆಂಬುದು ಪ್ರತಿಯೊಬ್ಬರಿಗೂ 
ತಿಳಿದಿದೆ. 

11 ನಿನ್ನ ನ್ಯಾಯ ನಿರ್ಣಯಗಳಿಂದ ಸಿಯೋನ್‌ 
ಪರ್ವತವು ಹರ್ಷಿಸಲಿ; ಯೆಹೂದರ ಊರುಗಳು 
ಉಲ್ಲಾಸಿಸಲಿ. 

12 ಚೀಯೋನಿನ ಸುತ್ತಲೂ ಸಂಚರಿಸಿ, ಆ ಪಟ್ಟಣವನ್ನು 
ನೋಡಿರಿ. ಅದರ ಬುರುಜುಗಳನ್ನು ಎಣಿಸಿರಿ. 

13 ಅದರ ಕೋಟೆಗಳನ್ನು ನೋಡಿರಿ. ಚೀಯೋನಿನ ಅರ 
ಮನೆಗಳನ್ನು ಹೊಗಳಿರಿ. ಆಗ ನೀವು ನಿಮ್ಮ ಮುಂದಿನ 
ಸಂತತಿಯವರಿಗೆ ಅದರ ಬಗ್ಗೆ ಹೇಳಲಲ್ಲಿರಿ. 

14 ಈ ದೇವರೇ ಎಂದೆಂದಿಗೂ ನಮ್ಮ ದೇವರು! ನಮ್ಮನ್ನು 
ಶಾಶ್ವತವಾಗಿ ನಡೆಸುವಾತನು ಆತನೇ! 





ಕೀರ್ತನೆ49 
ರಿರಚನೆಗಾರರು : ಕೋರಹೀಯರು 

1 ಸರ್ವಜನಾಂಗಗಳೇ, ಕೇಳಿರಿ. ಭೂನಿವಾಸಿಗಳಿಲ್ಲರೇ, 
ಆಲಿಸಿರಿ. 

2 ಸಾಮಾನ್ಯರೇ, ಅಧಿಪತಿಗಳೇ, 
ಶ್ರೀಮಂತರೇ, ಕೇಳಿರಿ. 

3 ನಾನು ನಿಮಗೆ ಸುಜ್ಜಾನವನ್ನೂ ವಿವೇಕವನ್ನೂ 
ಬೋಧಿಸುವೆನು. 

4 ನಾನು ಅವುಗಳನ್ನು ಕಿವಿಗೊಟ್ಟು ಕೇಳಿದ್ದೇನೆ. ನಾನು 
ಹಾರ್ಪ್‌ವಾದ್ಯವನ್ನು ನುಡಿಸುತ್ತಾ ಅವುಗಳನ್ನು 
ನಿಮಗಾಗಿ ಹಾಡುವೆನು. 

5 ಆಪತ್ತು ಬಂದಾಗ ನಾನೇಕೆ ಭಯಪಡಬೇಕು? 
ದುಷ್ಟರು ನನ್ನನ್ನು ಆವರಿಸಿ ಮೋಸದಿಂದ ಹಿಡಿಯಲು 
ಪ್ರಯತ್ನಿಸುವಾಗ ನಾನೇಕೆ ಭಯಪಡಬೇಕು? 

6 ತಮ್ಮ ಸ್ವಂತ ಬಲದಲ್ಲಿಯೂ ಐಶ್ವರ್ಯದಲ್ಲಿಯೂ 
ಭರವಸೆ ಇಟ್ಟಿದ್ದಾರೆ; ಅವರು ಬುದ್ದಿಹೀನರಾಗಿದ್ದಾರೆ. 

7 ಯಾವ ಮಾನವ ಸ್ನೇಹಿತನೂ ನಿನ್ನನ್ನು ರಕ್ಕಿಸಲಾರನು. 
ಅಲ್ಲದೆ ದೇವರಿಗೆ ಈಡನ್ನು ಕೊಟ್ಟು ನಿನ್ನನ್ನು ಬಿಡಿಸಿ 
ಕೊಳ್ಳಲಾರನು. 

8 ಸ್ವಂತ ಪ್ರಾಣವನ್ನು ಖರೀದಿಸಲು ಬೇಕಾಗುವಷ್ಟು ಹಣ 
ಯಾವನಿಗೂ ದೊರೆಯವುದಿಲ್ಲ. 

9 ಸದಾಕಾಲ ಬದುಕುವ ಹಕ್ಕನ್ನು ಖರೀದಿಸಲು ಮತ್ತು 
ತನ್ನ ಸಮಾಧಿಯಲ್ಲಿ ತನ್ನ ಸ್ವಂತ ದೇಹ ಕೊಳೆಯದಂತೆ 
ಮಾಡಲು ಬೇಕಾಗುವಷ್ಟು ಹಣವನ್ನು ಯಾವನೂ 
ಪಡೆದುಕೊಳ್ಳಲಾರನು. 

10 ಬುದ್ದಿಹೀನರೂ ಮೂಢರೂ ಸಾಯುವಂತೆ ಜ್ಞಾನಿ 
ಗಳೂ ಸಾಯುವರು. ಅವರು ಸತ್ತಾಗ ಅವರ ಆಸ್ತಿಯು 
ಬೇರೆಯವರ ಪಾಲಾಗುವುದು. 


ಬಡವರೇ, 





ಕೀರ್ತನೆಗಳು 48:10-50:3 


11 ಸಮಾಧಿಯೇ ಅವರ ಶಾಶ್ವತವಾದ ಹೊಸ ಮನೆ. 
ಅವರೆಷ್ಟೇ ಭೂಆಸ್ತಿಯನ್ನು ಹೊಂದಿದ್ದರೂ ಅದ 
ರಿಂದೇನೂ ಪ್ರಯೋಜನವಿಲ್ಲ. 

12 ಜನರು ಐಶ್ವರ್ಯವಂತರಾಗಿದ್ದರೂ ಭೂಲೋಕ 
ದಲ್ಲಿ ಶಾಶ್ವತವಾಗಿ ಇರಲಾಗದು. ಎಲ್ಲರೂ ಪ್ರಾಣಿ 
ಗಳಂತೆಯೇ ಸಾಯುವರು. 

13 ತಮ್ಮ ಐಶ್ವರ್ಯವನ್ನು ಮೆಚ್ಚಿಕೊಂಡಿರುವ ಬುದ್ಧಿ 
ಹೀನರಿಗೆ ಇದೇ ಗತಿ. 

14 ಅವರು ಕುರಿಗಳಂತಿದ್ದಾರೆ. ಸಮಾಧಿಯೇ ಅವರ 
ಕೊಟ್ಟಿಗೆ. ಮರಣವೇ ಅವರ ಕುರುಬ. ಒಂದು 
ಮುಂಜಾನೆ, ಅವರ ದೇಹಗಳು ಅವರ ಮನೆಗಳಿಂದ 
ದೂರವಾಗಿ ಸಮಾಧಿಯಲ್ಲಿ ಕೊಳೆಯುತ್ತಿರಲು, ನೀತಿ 
ವಂತರು ಜಯಶಾಲಿಗಳಾಗಿರುವರು. 

15 ಆದರೆ ದೇವರು ಈಹುಕೊಟ್ಟು ನನ್ನ ಪ್ರಾಣವನ್ನು 
ರಕ್ಷಿಸುವನು. ಆತನು ನನ್ನನ್ನು ತನ್ನೊಂದಿಗಿರಲು 
ಕೊಂಡೊಯ್ಯುವಾಗ ನನ್ನನ್ನು ಸಮಾಧಿಯ ಬಲ 
ದಿಂದ ರಕ್ಷಿಸುವನು. 

16 ಜನರು ಐಶ್ವರ್ಯವಂತರಾಗಿದ್ದ ಮಾತ್ರಕ್ಕೆ ನೀವು 
ಅವರಿಗೆ ಭಯಪಡಬೇಕಿಲ್ಲ. ಜನರು ಭವ್ಯವಾದ ಮನೆ 
ಗಳಲ್ಲಿದ್ದ ಮಾತ್ರಕ್ಕೆ ನೀವು ಅವರಿಗೆ ಭಯಪಹಬೇಕಿಲ್ಲ 

17 ಅವರು ಸಾಯುವಾಗ ತಮ್ಮೊಂದಿಗೆ ಏನನ್ನೂ ತೆಗೆದು 
ಕೊಂಡು ಹೋಗಲಾರರು. ಅವರ ವೈಭವವು ಅವ 
ರೊಂದಿಗೆ ಹೋಗಲಾರದು. 

18 ಐಶ್ವರ್ಯವಂತನು ತನ್ನ ವಿಷಯದಲ್ಲಿ ಉಬ್ಬಿ 
ಕೊಂಡಿದ್ದರೂ ಜನರು ಅವನನ್ನು ಹೊಗಳುತ್ತಿದ್ದರೂ 

19 ಸತ್ತು ತನ್ನ ಪೂರ್ವಿಕರ ಬಳಿ ಸೇರುವ ಕಾಲ ಅವನಿಗೆ 
ಬಂದೇ ಬರುವುದು. ಅವನು ಹಗಲಿನ ಬೆಳಕನ್ನು 
ಮತ್ತೆಂದಿಗೂ ನೋಡಲಾರ. 

20 ಅರ್ಥಮಾಡಿಕೊಳ್ಳಲಾರದವನು ಎಷ್ಟೇ ಐಶ್ವರ್ಯ 
ವಂತನಾಗಿದ್ದರೂ ಪ್ರಾಣಿಗಳಂತೆಯೇ ನಾಶ 
ವಾಗುವನು. 


ಕೀರ್ತನೆ50 
ರಚನೆಗಾರ: ಆಸಾಫ 

1 ದೇವಾಧಿದೇವನಾದ ಯೆಹೋವನು ಪೂರ್ವದಿಂದ 
ಪಶ್ಚಿಮದವರೆಗೂ ಇರುವ ಭೂನಿವಾಸಿಗಳೆಲ್ಲರನ್ನು 
ತನ್ನ ಸನ್ನಿಧಿಗೆ ಬರಲು ಆಜ್ಞಾಪಿಸುವನು. 

2 ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಚೀಯೋನಿ 
ನಲ್ಲಿ ದೇವರು ಪ್ರಕಾಶಿಸುತ್ತಾನೆ. 

3 ನಮ್ಮ ದೇವರು ಬರುತ್ತಿದ್ದಾನೆ; ಆತನು ಸುಮ್ಮನಿರುವು 
ದಿಲ್ಲ. ಆತನ ಮುಂಭಾಗದಲ್ಲಿ ಬೆಂಕಿಯು ಪ್ರಜ್ವಲಿಸು 
ವುದು. ಆತನ ಸುತ್ತಲೂ ಬಿರುಗಾಳಿ ಬೀಸುವುದು. 


ಕೀರ್ತನೆಗಳು 50:4-51:8 


4 ಯೆಹೋವನು ತನ್ನ ಜನರಿಗೆ ನ್ಯಾಯವಿಚಾರಣೆಗಾಗಿ 
ಭೂಮ್ಯಾಕಾಶಗಳನ್ನು ಸಾಕ್ಷಿಗಳಾಗಿ ಕರೆಯುವನು. 

5 ದೇವರು ಇಂತೆನ್ನುವನು: "ನನ್ನೊಡನೆ ಯಜ್ಞದ 
ಮೂಲಕ ಒಡಂಬಡಿಕೆ ಮಾಡಿಕೊಂಡ ನನ್ನ ಪವಿತ್ರ 
ಪ್ರಜೆಗಳೇ ನನ್ನ ಸುತ್ತಲೂ ಸೇರಿ ಬನ್ನಿರಿ'' ಎಂದು 
ಆಜ್ಞಾಪಿಸುವನು. 

6 ದೇವರೊಬ್ಬನೇ, ನ್ಯಾಯಾಧಿಪತಿ; ಆತನು ನೀತಿಸ್ವರೂ 
ಪನೆಂದು ಆಕಾಶಮಂಡಲವು ಘೋಷಿಸುವುದು. 

7 ದೇವರು ಇಂತೆನ್ನುತ್ತಾನೆ: ""ನನ್ನ ಜನರೇ, ಇಸ್ರೇಲರೇ, 
ನನಗೆ ಕಿವಿಗೊಡಿರಿ! ನಾನು ನಿಮಗೆ ವಿರುದ್ಧವಾಗಿ 
ಸಾಕ್ಸಿ ಹೇಳುವೆನು. ದೇವರಾದ ನಾನೇ, ನಿಮ್ಮ 
ದೇವರು! 

8 ನಿಮ್ಮ ಯಜ್ಞಗಳ ಬಗ್ಗೆ ನಾನು ದೂರು ಹೇಳುತ್ತಿಲ್ಲ. 
ಇಸ್ರೇಲರಾದ ನೀವು ನನಗೆ ಸರ್ವಾಂಗ ಹೋಮ 
ಗಳನ್ನು ನಿತ್ಯವೂ ಅರ್ಪಿಸುತ್ತಲೇ ಇದ್ದೀರಿ. 

9 ನಿಮ್ಮ ಮನೆಗಳಿಂದ ನಾನು ಹೋರಿಗಳನ್ನು ತೆಗೆದು 
ಕೊಳ್ಳುವುದಿಲ್ಲ; ನಿಮ್ಮ ದೊಡ್ಡಿಗಳಿಂದ ಆಡುಗಳನ್ನು 
ತೆಗೆದುಕೊಳ್ಳುವುದಿಲ್ಲ. 

10 ನನಗೆ ಆ ಪಶುಗಳ ಅಗತ್ಯವಿಲ್ಲ. ಕಾಡಿನಲ್ಲಿರುವ ಸರ್ವ 
ಮೃಗಗಳೂ ಗುಡ್ಡಗಳ ಮೇಲಿರುವ ಸಾವಿರಾರು 
ಪಶುಗಳು ನನ್ನವೇ. 

11 ಅತ್ಯಂತ ಉನ್ನತವಾದ ಬೆಟ್ಟಗಳ ಮೇಲಿರುವ ಪಕ್ಷಿ 
ಗಳಿಲ್ಲಾ ನನಗೆ ಗೊತ್ತುಂಟು. ಬೆಟ್ಟಗಳ ಮೇಲೆ ಚಲಿ 
ಸುವ ಜೀವ ಜಂತುಗಳೆಲ್ಲಾ ನನ್ನವೇ. 

12 ನನಗೆ ಹಸಿವೆಯಾಗಿದ್ದರೆ, ಆಹಾರಕ್ಕಾಗಿ ನಿಮ್ಮನ್ನು 
ಕೇಳಬೇಕಿಲ್ಲ. ಲೋಕವೂ ಅದರಲ್ಲಿರುವ ಸಮಸ್ತವೂ 
ನನ್ನದೇ. 

13 ನಾನು ಹೋರಿಗಳ ಮಾಂಸವನ್ನು ತಿನ್ನುವೆನೇ? ನಾನು 
ಆಡುಗಳ ರಕ್ತವನ್ನು ಕುಡಿಯುವೆನೇ?'' 

ಕೃತಜ್ಞತಾಯಜ್ಞಗಳನ್ನು ದೇವರಿಗೆ ಅರ್ಪಿಸಿರಿ. ನೀವು 
ಮಾಡಿಕೊಂಡ ಹರಕೆಗಳನ್ನು ಮಹೋನ್ನತನಿಗೆ 
ಸಲ್ಲಿಸಿರಿ. 

15 ದೇವರು ಇಂತೆನ್ನುತ್ತಾನೆ: "ಆಪತ್ಕಾಲಗಳಲ್ಲಿ ನನಗೆ 
ಮೊರೆಯಿಡಿರಿ! ನಾನು ನಿಮಗೆ ಸಹಾಯ ಮಾಡು 
ವೆನು, ಆಗ ನೀವು ನನ್ನನ್ನು ಸನ್ಮಾನಿಸುವಿರಿ.'' 

16 ದೇವರು ದುಷ್ಟರಿಗೆ ಇಂತೆನ್ನುವನು: “ನೀವು ನನ್ನ 
ಕಟ್ಟಳೆಗಳ ಕುರಿತು ಮಾತಾಡುವಿರಿ; ನನ್ನ ಒಹಂ 
ಬಡಿಕೆಯ ಕುರಿತು ಮಾತಾಡುವಿರಿ. 

17 ಹೀಗಿರಲು ನೀವು ನನ್ನ ತಿದ್ದುಪಡಿಯನ್ನು ದ್ವೇಷಿಸು 
ಪುದೇಕೆ? ನಾನು ಹೇಳುವುದನ್ನು ನೀವು ತುಚ್ಛೀಕರಿಸು 
ವುದೇಕೆ? 

18 ನೀವು ಕಳ್ಳನನ್ನು ಕಂಡು ಅವನೊಂದಿಗೆ ಸೇರಿಕೊಳ್ಳಲು 
ಓಡಿಹೋಗುವಿರಿ; ವ್ಯಭಿಚಾರಿಗಳ ಒಡನಾಟ 
ಮಾಡುವಿರಿ. 


742 


19 ನಿಮ್ಮ ಬಾಯಿಂದ ಕೇಡನ್ನು ಕಲ್ಲಿಸುವಿರಿ. ನಿಮ್ಮ 
ನಾಲಿಗೆಯಿಂದ ಮೋಸವನ್ನು ನೇಯುವಿರಿ. 

20 ಬೇರೆಯವರ ಮೇಲೆಯೂ ನಿಮ್ಮ ಸಹೋದರರ 
ಮೇಲೆಯೂ ಕೆಟ್ಟದ್ದನ್ನು ಹೇಳುತ್ತಲೇ ಇರುತ್ತೀರಿ. 

21 ನೀವು ಹೀಗೆ ಮಾಡಿದರೂ ನಾನು ಮೌನವಾಗಿದ್ದೆನು. 
ಆದ್ದರಿಂದ ನಾನೂ ನಿಮ್ಮಂಥವನೆಂದು ನೀವು ಆಲೋ 
ಚಿಸಿಕೊಂಡಿರಿ. ಈಗಲಾದರೋ ನಾನು ಮೌನವಾಗಿ 
ರುವುದಿಲ್ಲ! ಎಲ್ಲವನ್ನು ನಿಮಗೆ ವಿವರಿಸಿ ನಿಮ್ಮ 
ಮುಂದೆಯೇ ನಿಮ್ಮನ್ನು ಟೀಕಿಸುವೆನು! 

22 ದೇವರನ್ನು ಮರೆತುಬಿಟ್ಟವರೇ, ಇದನ್ನು ಗಮನಕ್ಕೆ 
ತಂದುಕೊಳ್ಳಿರಿ. ಇಲ್ಲವಾದರೆ ತುಂಡು ತುಂಡು 
ಮಾಹುವೆನು; ಯಾರೂ ನಿಮ್ಮನ್ನು ರಕ್ಷಿಸಲಾರರು! 

23 ನನಗೆ ಕೃತಜ್ಞತಾಯಜ್ಞವನ್ನು ಅರ್ಪಿಸುವವನೇ ನನ್ನನ್ನು 
ಸನ್ಮಾನಿಸುವವನು. ಆದರೆ ನೀತಿವಂತನಾಗಿ ಜೀವಿಸುವ 
ವನಿಗೆ ನನ್ನ ರಕ್ಷಣಾಶಕ್ತಿಯನ್ನು ತೋರಿಸುವೆನು.'' 





ಕೀರ್ತನೆ 51 
ದಾವೀದನು ಬತ್ತೆ ಬಳೊಂದಿಗೆ ವ್ಯಭಿಚಾರ ಮಾಡಿದಾಗ 
ಪ್ರವಾದಿಯಾದ ನಾತಾನನು ದಾವೀದನ ಬಳಿಗೆ ಹೋಗಿ ದೇವರ 
ಸ್ಯಾಯತೀರ್ಪನ್ನು ಹೇಳುತ್ತಾನೆ. ಆಗ ಈ ಕೀರ್ತನೆ ರಚಿಸಲ್ಪ ಟ್ವಿತು. 
ರಚನೆಗಾರ: ದಾವೀದ 

1 ಪ್ರೀತಿಸ್ವರೂಪನಾದ ದೇವರೇ, ನನಗೆ ಕರುಣೆ 
ತೋರು; ಕರುಣಾನಿಧಿಯೇ, ನನ್ನ ಪಾಪಗಳನ್ನೆಲ್ಲಾ 
ಅಳಿಸಿಹಾಕು. 

2 ನನ್ನ ದೋಷವನ್ನು ತೊಳೆದುಬಿಡು. ನನ್ನ ಪಾಪವನ್ನು 
ಪರಿಹರಿಸಿ ನನ್ನನ್ನು ಮತ್ತೆ ಶುದ್ದೀಕರಿಸು! 

3 ನಾನು ಪಾಪಮಾಡಿದ್ದೇನೆಂದು ನನಗೆ ಗೊತ್ತಿದೆ. ಆ 
ಪಾಪಗಳು ನನ್ನ ಮುಂದೆಯೇ ಇವೆ. 

4 ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿದ್ದನ್ನೇ ಮಾಡಿದ್ದೇನೆ. ಹೌದು, 
ನಾನು ಪಾಪ ಮಾಡಿದ್ದು ನಿನಗೇ. ನಾನು ತಪ್ಪಿತಸ್ಥ 
ನೆಂತಲೂ ನೀನು ನೀತಿವಂತನೆಂತಲೂ ಜನರಿಗೆ 
ಗೊತ್ತಾಗಲೆಂದೇ ಇವುಗಳನ್ನು ಅರಿಕೆಮಾಡಿಕೊಳ್ಳುತ್ತಿ 
ದ್ದೇನೆ. ನಿನ್ನ ತೀರ್ಪುಗಳು ನ್ಯಾಯಬದ್ಧವಾಗಿವೆ. 

5 ಹುಟ್ಟಿದಂದಿನಿಂದ ನಾನು ಪಾಪಿಯೇ. ಮಾತೃಗರ್ಭ 
ದಿಂದ ನಾನು ದ್ರೋಹಿಯೇ. 

6 ದೇವರೇ, ನಾನು ನಿನಗೆ ನಂಬಿಗಸ್ತನಾಗಿರ 
ಬೇಕೆಂಬುದೇ ನಿನ್ನ ಅಪೇಕ್ಷೆ. ಆದ್ದರಿಂದ ಸುಜ್ಞಾನದ 
ರಹಸ್ಯಗಳನ್ನು ನನಗೆ ಉಪದೇಶಿಸು. 

7 ಹಿಸ್ಸೋಪ್‌ ಗಿಡದ ಬರಲಿನಿಂದ ನನ್ನನ್ನು ತೊಳೆದು 
ಶುದ್ಧೀಕರಿಸು; ನಾನು ಹಿಮಕ್ಕಿಂತಲೂ ಬಿಳುಪಾಗುವ 
ತನಕ ನನ್ನನ್ನು ತೊಳೆ! 

8 ನನ್ನಲ್ಲಿ ಆನಂದವನ್ನೂ ಉಲ್ಲಾಸವನ್ನೂ ಬರಮಾಡು. 
ನೀನು ಜಜ್ಜಹಾಕಿದ ಮೂಳೆಗಳು ಮತ್ತೆ ಉಲ್ಲಾಸಿಸಲಿ! 





743 


9 ನನ್ನ ಪಾಪಗಳನ್ನು ನೋಡಬೇಡ! ಅವುಗಳನ್ನೆಲ್ಲ ಅಳಿಸಿ 
ಬಿಡು! 

10 ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು! 
ನನ್ನ ಆತ್ಮವನ್ನು ಮತ್ತೆ ಬಲಗೊಳಿಸು! 

11 ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಿಬಿಡಬೇಡ! ನಿನ್ನಪವಿ 
ತ್ರಾತ್ಮನನ್ನು ನನ್ನಿಂದ ತೆಗೆಯಬೇಡ! 

12 ನಿನ್ನ ರಕ್ಟಣೆಯಿಂದುಂಟಾಗುವ ಆನಂದವನ್ನು ನನಗೆ 
ಕೊಡು! ನಿನಗೆ ವಿಧೇಯನಾಗಿರಲು ನನ್ನ ಮನಸ್ಸನ್ನು 
ದೃಢಪಡಿಸು. 

13 ನಿನ್ನ ಜೀವಮಾರ್ಗವನ್ನು ನಾನು ಪಾಪಿಗಳಿಗೆ ಉಪ 
ದೇಶಿಸುವೆನು; ಆಗ ಅವರು ನಿನ್ನ ಬಳಿಗೆ ಹಿಂತಿರುಗಿ 
ಬರುವರು. 

14 ದೇವರೇ, ನನ್ನನ್ನು ಮರಣದಂಡನೆಯಿಂದ ತಪ್ಪಿಸು. 
ನನ್ನ ದೇವರೇ, ನನ್ನನ್ನು ರಕ್ಷಿಸುವಾತನು ನೀನೇ. ನಿನ್ನ 
ಒಳ್ಳೆಯ ತನವನ್ನು ಕುರಿತು ನಾನು ಹಾಡುವೆನು! 

15 ನನ್ನ ಯೆಹೋವನೇ, ನನ್ನ ಬಾಯಿ ತೆರೆದು ನಿನ್ನನ್ನು 
ಕೊಂಡಾಡುವೆನು. 

16 ನಿನಗೆ ನಿಜವಾಗಿಯೂ ಬೇಕಾದದ್ದು ಯಜ್ಞಗಳಲ್ಲ. 
ಹೀಗಿರಲು ನಿನಗೆ ಇಷ್ಟವೇ ಇಲ್ಲದ ಯಜ್ಞಗಳನ್ನು 
ನಾನೇಕೆ ಅರ್ಪಿಸಲಿ! 

17 ದೇವರೇ, ನೀನು ಅಪೇಕ್ಟಿಸುವ ಯಜ್ಞ ದೀನ ಮನಸ್ಸೇ. 
ದೀನತೆಯೂ ವಿಧೇಯತೆಯೂ ಉಳ್ಳ ಹೃದಯವನ್ನು 
ನೀನು ತಿರಸ್ಕರಿಸುವುದಿಲ್ಲ. 

18 ಚೀಯೋನಿಗೆ ಕರುಣೆ ತೋರಿ ಜೆರುಸಲೇಮಿನ 
ಕೋಟಿಗಳನ್ನು ಮತ್ತೆ ನಿರ್ಮಿಸು. 

19 ಆಗ ಜನರು ಯಜ್ಞಗಳನ್ನೂ ಸರ್ವಾಂಗ ಹೋಮ 
ಗಳನ್ನೂ ಅರ್ಪಿಸಿ ನಿನಗೆ ಸಂತೋಷವನ್ನು ಉಂಟು 
ಮಾಹುವರು. ಜನರು ನಿನ್ನ ಯಜ್ಞವೇದಿಕೆಯ ಮೇಲೆ 
ಹೋರಿಗಳನ್ನು ಮತ್ತೆ ಅರ್ಪಿಸುವರು. 


ಕೀರ್ತನೆ52 
ಎದೋಮ್ಯನಾದ ದೋಯೇಗನು ಸೌಲನ ಬಳಿಗೆ ಹೋಗಿ, 
“ದಾವೀದನು ಅಹೀಮೆಲೆಕನ ಮನೆಯಲ್ಲಿದ್ದಾನೆ'' ಎಂದು 
ತಿಳಿಸಿದಾಗ ರಚಿಸಲ್ಪಟ್ಟ ಕೇರ್ತನೆಯಿದು. 
ರಚನೆಗಾರ: ದಾವೀದ 

1 ದುಷ್ಟಾಧಿಕಾರಿಯೇ, ನಿನ್ನ ದುಷ್ಕೃತ್ಯಗಳ ಕುರಿತು ಜಂಬ 
ಪಡುವುದೇಕೆ? ದೇವರ ದೃಷ್ಟಿಗೆ ನೀನು ಅಸಹ್ಯಕರ 
ವಾಗಿರುವೆ. 

2 ಮೋಸಗಾರನೇ, ನಿನ್ನ ನಾಲಗೆಯು ಹರಿತವಾದ ಕ್ರ್‌ರ 
ಕತ್ತಿಯಂತಿದ್ದು ನಾಶನದ ಸಂಚು ಗಳನ್ನೇ 
ಮಾಡುವುದು. 

3 ಒಳ್ಳೆಯದಕ್ಕಿಂತಲೂ ಕೆಟ್ಟದ್ದನ್ನೇ ನೀನು ಹೆಚ್ಚು 


ಕೀರ್ತನೆಗಳು 51:9-53:4 


ಪ್ರೀತಿಸುವೆ. ನಿನಗೆ ಸತ್ಯಕ್ಕಿಂತಲೂ ಸುಳ್ಳೇ ಇಷ್ಟ. 

4 ಮೋಸದ ನಾಲಿಗೆಯೇ, ಹಾನಿಕರವಾದ ಮಾತುಗಳೇ 
ನಿನಗೆ ಇಷ್ಟ. 

5 ದೇವರು ನಿನ್ನನ್ನು ಶಾಶ್ವತವಾಗಿ ನಾಶಮಾಡುವನು, 
ಗಿಡವನ್ನು ಬೇರು ಸಹಿತ ಕಿತ್ತು ಹಾಕುವಂತೆ ಆತನು 
ನಿನ್ನನ್ನು ಹಿಡಿದು ನಿನ್ನ ಮನೆಯೊಳಗಿಂದ* ಎಳೆದು 
ಹಾಕುವನು, 

6 ಒಳ್ಳೆಯವರು ಇದನ್ನು ಕಂಡು ದೇವರಲ್ಲಿ ಭಯಭಕ್ತಿ 
ಉಳ್ಳವರಾಗುವರು. ಅವರು ನಿಮ್ಮನ್ನು ನೋಡಿ 
ನಗುತ್ತಾ ಹೀಗೆನ್ನುವರು: 

7 "ದೇವರ ಮೇಲೆ ಅವಲಂಬಿಸಿಕೊಳ್ಳದ ಇವನಿಗೆ 
ಏನಾಯಿತು? ತನ್ನ ಐಶ್ವರ್ಯವೂ ಸುಳ್ಳುಗಳೂ 
ತನ್ನನ್ನು ಕಾಪಾಡುತ್ತವೆ ಎಂದು ಭಾವಿಸಿಕೊಂಡವನು 
ಇವನೇ.'' 

8 ನಾನಾದರೊ ದೇವರ ಆಲಯದ ಅಂಗಳದಲ್ಲಿ 
ಹಸಿರಸಿರಾಗಿ ಬೆಳೆಯವ ಆಲೀವ್‌ ಮರದಂತಿದ್ದೇನೆ. 
ನಾನು ದೇವರ ಶಾಶ್ವತವಾದ ಪ್ರೀತಿಯಲ್ಲೇ 
ಯಾವಾಗಲೂ ಭರವಸವಿಟ್ಟಿರುವೆ. 

9 ದೇವರೇ, ನಿನ್ನ ಕಾರ್ಯಗಳಿಗಾಗಿ ನಾನು ನಿನ್ನನ್ನು 
ಎಂದೆಂದಿಗೂ ಕೊಂಡಾಡುವೆನು. ನಿನ್ನ ಹೆಸರಿನಲ್ಲೇ 
ಭರವಸವಿಟ್ಟಿರುವೆ; ಯಾಕಂದರೆ ನಿನ್ನ ಹೆಸರು 
ಎಷ್ಟೋ ಒಳ್ಳೆಯದು. ನಿನ್ನ ಪವಿತ್ರ, ಜನರ ಸನ್ನಿಧಿಯಲ್ಲಿ 
ನಿನ್ನನ್ನು ಕೊಂಡಾಡುವೆನು. 


ಕೀರ್ತನೆ53 
ರಚನೆಗಾರ: ದಾವೀದ 

1 ಮೂಢನು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದು 
ಕೊಳ್ಳುವನು. ಅವರು ಕೆಟ್ಟುಹೋಗಿದ್ದಾರೆ; ದುಷ್ಕೃತ್ಯ 
ಗಳನ್ನು ನಡೆಸುವವರಾಗಿದ್ದಾರೆ. ಅವರು ಒಳ್ಳೆಯದನ್ನು 
ಮಾಡುವುದೇ ಇಲ್ಲ. 

2 ಮನುಷ್ಯರಲ್ಲಿ ತನಗೋಸ್ಕರ ಹುಡುಕುತ್ತಿರುವ ಬುದ್ಧಿ 
ಪಂತರು ಇದ್ದಾರೊ ಎಂದು ದೇವರು ಪರಲೋಕ 
ದಿಂದ ನೋಡುತ್ತಿದ್ದಾನೆ. 

3 ಆದರೆ ಪ್ರತಿಯೊಬ್ಬರೂ ದೇವರಿಗೆ ವಿಮುಖರಾಗಿ 
ದ್ದಾರೆ. ಪ್ರತಿಯೊಬ್ಬನೂ ಕೆಟ್ಟುಹೋಗಿದ್ದಾನೆ. 
ಯಾವನೂ ಒಳ್ಳೆಯದನ್ನು ಮಾಡುತ್ತಿಲ್ಲ. ಇಲ್ಲ ಒಬ್ಬ 
ನಾದರೂ ಮಾಡುತ್ತಿಲ್ಲ! 

4 ದೇವರು ಇಂತೆನ್ನುತ್ತಾನೆ: "ಆ ದುಷ್ಟರಿಗೆ ಖಂಡಿತವಾಗಿ 
ಸತ್ಯವು ತಿಳಿದಿದೆ! ಆದರೆ ಅವರು ನನ್ನಲ್ಲಿ ಪ್ರಾರ್ಥಿಸು 
ತ್ಲಿಲ್ಲ ಆಹಾರ ತಿನ್ನುವಂತೆ ಅವರು ನನ್ನ ಜನರನ್ನು ನಾಶ 
ಮಾಡಲು ಸಿದ್ಧರಾಗಿದ್ದಾರೆ.'' 





ಮನೆಯೊಳಗಿಂದ ಇದರ ಅರ್ಥ ದೇಹ. ದೇವರು ಈ ವ್ಯಕ್ತಿಯನ್ನು 
ಕೊಲ್ಲುತ್ತಾನೆ ಎಂದು ತಿಳಿಸುವ ಪದ್ಯರೂಪವಿದು. 


ಕೀರ್ತನೆಗಳು 53:5-55:18 


5 ಆ ದುಷ್ಟರು ಹಿಂದೆಂದೂ ಭಯಗೊಂಡಿಲ್ಲದ ರೀತಿ 
ಯಲ್ಲಿ ಭಯಭ್ರಾಂತರಾಗುವರು! ಅವರು ಇಸ್ರೇಲರ 
ಶತ್ರುಗಳು. ದೇವರು ಅವರನ್ನು ತಿರಸ್ಕರಿಸಿದ್ದಾನೆ. ಆದ್ದ 
ರಿಂದ ದೇವಜನರು ಅವರನ್ನು ಸೋಲಿಸುವರು, 
ದೇವರು ಆ ದುಷ್ಟರ ಎಲುಬುಗಳನ್ನು ಚದರಿಸಿ 
ಬಿಡುವನು. 

6 ಚೀಯೋನ್‌ ಪರ್ವತದ ಮೇಲಿರುವಾತನು ಇಸ್ರೇಲಿಗೆ 
ಜಯವನ್ನು ತರುವನು! ಆಗ ದೇವರು ತನ್ನ ಜನರನ್ನು 
ಸೆರೆವಾಸದಿಂದ ಬರಮಾಡುವನು. ಯಾಕೋಬನೇ 
ಉಲ್ಲಾನಿಸು! ಇಸ್ರೇಲೇ ಬಹುಸಂತೋಷಪಡು. 


ಕೀರ್ತನೆ54 
ಜಿಫೆಂಬ ಸ್ಥಳದವರು ಸೌಲನ ಬಳಿಗೆ ಹೋಗಿ ""ದಾವೀದನು 
ನಮ್ಮಲ್ಲಿ ಅಡಗಿಕೊಂಡಿದ್ದಾನೆ '' ಎಂದು ತಿಳಿಸಿದಾಗ ರಚಿಸಲ್ಪಟ್ಟ 
ಕೇರ್ತನೆಯಿದು. ರಚನೆಗಾರ: ದಾವೀದ 

1 ದೇವರೇ, ನಿನ್ನ ಹೆಸರಿನಿಂದ ನನ್ನನ್ನು ರಕ್ಷಿಸು! ನಿನ್ನ 
ಮಹಾಶಕ್ತಿಯಿಂದ ನನ್ನನ್ನು ಬಿಡಿಸು. 

2 ದೇವರೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನನ್ನ 
ಮಾತಗಳನ್ನು ಕೇಳು. 

3 ದೇವರ ಕುರಿತು ಆಲೋಚಿಸದ ಅನ್ಯರು ನನಗೆ 
ವಿರೋಧವಾಗಿ ತಿರುಗಿದ್ದಾರೆ. ಆ ಬಲಾತ್ಕಾರಿಗಳು 
ನನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ. 

4 ಇಗೋ, ನನ್ನ ದೇವರೇ ನನಗೆ ಸಹಾಯಮಾಡುವನು. 
ನನ್ನ ಒಡೆಯನೇ ನನಗೆ ಆಧಾರ ನೀಡುವನು. 

5 ನನಗೆ ವಿರೋಧವಾಗಿ ತಿರುಗಿರುವ ಜನರನ್ನು ನನ್ನ 
ದೇವರು ದಂಡಿಸುವನು. ದೇವರು ನನಗೆ ನಂಬಿಗಸ್ತ 
ನಾಗಿದ್ದಾನೆ. ಆತನು ಅವರನ್ನು ನಾಶಮಾಹುವನು. 

6 ದೇವರೇ, ನಾನು ನಿನಗೆ ಸ್ವಇಚ್ಛೆಯಿಂದ ಯಜ್ಞಗಳನ್ನು 
ಅರ್ಪಿಸುವೆನು. ಯೆಹೋವನೇ, ನಿನ್ನ ಒಳ್ಳೆಯ 
ಹೆಸರನ್ನು ನಾನು ಕೊಂಡಾಡುವೆನು. 

7 ಯಾಕಂದರೆ ನನ್ನೆಲ್ಲಾ ಆಪತ್ತುಗಳಿಂದ ರಕ್ಷಿಸಿದಾತನು 
ನೀನೇ. ನನ್ನ ವೈರಿಗಳಿಗಾದ ಸೋಲನ್ನು ನಾನು 
ಕಣ್ಣಾರೆ ಕಂಡೆನು. 





ಕೀರ್ತನೆ55 
ರಚನೆಗಾರ: ದಾವೀದ 

1 ದೇವರೇ, ನನ್ನ ಪ್ರಾರ್ಥನೆಯನ್ನು ಕೇಳು. ನನ್ನ 
ವಿಜ್ಞಾಪನೆಗೆ ಕಿವಿಗೊಡು. 

2 ನನ್ನ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯ 
ಪಾಲಿಸು. ನಾನು ನಿನ್ನೊಂದಿಗೆ ಮಾತಾಡುವೆನು; ನನ 
ಗಾಗಿರುವ ದುಃಖವನ್ನು ನಿನ್ನ ಮುಂದೆ ತೋಡಿ 
ಕೊಳ್ಳುವೆನು. 


744 


3 ನನ್ನ ವೈರಿ ನನ್ನ ಬಗ್ಗೆ ಕೆಟ್ಟದ್ದನ್ನೇ ಹೇಳಿದನು. ಆ 
ದುಷ್ಟನು ನನ್ನ ಮೇಲೆ ಅಬ್ಬರಿಸಿದನು. ನನ್ನ ವೈರಿಗಳು 
ಕೋಪದಿಂದ ನನ್ನ ಮೇಲೆ ಆಕ್ರಮಣ ಮಾಡಿದರು. 
ಅವರು ನನ್ನ ಮೇಲೆ ಆಪತ್ತುಗಳನ್ನು ಬರಮಾಡಿದರು. 

4 ನನ್ನ ಹೃದಯ ಬಡಿತವು ಮಿತಿಮೀರಿದೆ; ಮರಣ 
ಭಯವು ನನ್ನನ್ನು ಆವರಿಸಿಕೊಂಡಿದೆ. 

5 ನಾನು ಭಯದಿಂದ ನಡುಗುತ್ತಿದ್ದೇನೆ. ನಾನು ದಿಗಿಲು 
ಗೊಂಡಿದ್ದೇನೆ. 

6 ಆಹಾ, ನನಗೆ ಪಾರಿವಾಳದಂತೆ ರೆಕ್ಕೆಗಳಿದ್ದರೆ, ನಾನು 
ಹಾರಿಹೋಗಿ ಆಶ್ರಯ ಸೇರಿಕೊಳ್ಳುತ್ತಿದ್ದೆನು. 

7 ನಾನು ಅರಣ್ಯದಲ್ಲಿ ಬಹು ದೂರಕ್ಕೆ ಹಾರಿ 
ಹೋಗುತ್ತಿದ್ದನು. 

8 ನಾನು ಓಡಿಹೋಗಿ ಹಾನಿಕರವಾದ ಈ ಬಿರುಗಾಳಿ 
ಯಿಂದ ತಪ್ಪಿಸಿಕೊಳ್ಳುತ್ತಿದ್ದೆನು. 

9-10 ನನ್ನ ಒಡೆಯನೇ, ಅವರ ಸುಳ್ಳುಗಳನ್ನು ನಿಲ್ಲಿಸು. 
ಈ ಪಟ್ಟಣದಲ್ಲಿ ಹಿಂಸೆಯೂ ಕಲಹವೂ ಕಾಣುತ್ತಿದೆ. 
ಹಗಲಿರುಳು, ಈ ನಗರದಲ್ಲೆಲ್ಲಾ ಅಪರಾಧ ಮತ್ತು 
ಬಲಾತ್ಕಾರಗಳು ತುಂಬಿಕೊಂಡಿವೆ. 

11 ಬೀದಿಗಳಲ್ಲಿ ಅಪರಾಧಗಳು ಅತಿಯಾಗಿವೆ. ಜನರು 
ಎಲ್ಲೆಲ್ಲಿಯೂ ಸುಳ್ಳು ಹೇಳಿ ಮೋಸಮಾಡುತ್ತಿದ್ದಾರೆ. 
12 ನನಗೆ ಅವಮಾನ ಮಾಡುವವನು ವೈರಿಯಾಗಿದ್ದಿದ್ದರೆ 
ತಾಳಿಕೊಳ್ಳಬಹುದಿತ್ತು ನನ್ನ ಮೇಲೆ ಆಕ್ರಮಣ 
ಮಾಡುವವರು ನನ್ನ ಶತ್ರುಗಳಾಗಿದ್ದಿದ್ದರೆ ಅಡಗಿ 

ಕೊಳ್ಳಬಹುದಿತ್ತು. 

13 ಆದರೆ ನನಗೆ ಕೇಡು ಮಾಡುತ್ತಿರುವವನು ನನ್ನ 
ಸಂಗಡಿಗನಾದ ನೀನೇ; ನನ್ನ ಸಹೋದ್ಯೋಗಿಯೂ 
ನನ್ನ ಸ್ನೇಹಿತನೂ ಆದ ನೀನೇ. 

14 ನಾವು ಜನಸಮೂಹದ ನಡುವೆ ದೇವಾಲಯಕ್ಕೆ 
ಹೋಗುವಾಗ, ಗುಟ್ಟಾದ ವಿಷಯಗಳನ್ನು ಮಾತಾ 
ುತ್ತಿದ್ದೆವಲ್ಲಾ! 

15 ನನ್ನ ಶತ್ರುಗಳಿಗೆ ಮರಣವು ಇದ್ದಕ್ಕಿದ್ದಂತೆ ಬರಲಿ! 
ಭೂಮಿಯು ಬಾಯ್ದೆರೆದು ಅವರನ್ನು ಜೀವಂತವಾಗಿ 


ಮುಂಗಿಬಿಡಲಿ! ಯಾಕಂದರೆ ಅವರು ಒಟ್ಟಾಗಿ 
ಸೇರಿ ಅಂಥಾ ಬಯಂಕರವಾದವುಗಳನ್ನು 
ಆಲೋಚಿಸುವರು. 


16 ನಾನು ಸಹಾಯಕ್ಕಾಗಿ ದೇವರಲ್ಲಿ ಮೊರೆಯಿಡುವೆನು. 
ಯೆಹೋವನು ನನಗೆ ಉತ್ತರಕೊಡುವನು. 

17 ನಾನು ದೇವರೊಂದಿಗೆ ಸಾಯಂಕಾಲದಲ್ಲಿಯೂ 
ಮುಂಜಾನೆಯಲ್ಲಿಯೂ ಮ ಧ್ಯಾಹ್ನದಲ್ಲಿಯೂ 
ಮಾತಾಡುವೆನು. ನನಗಾಗಿರುವ ದುಃಖವನ್ನು ಆತನಿಗೆ 
ಹೇಳಿಕೊಳ್ಳುವೆನು. ಆತನು ನನಗೆ ಕಿವಿಗೊಡುವನು! 

18 ನಾನು ಅನೇಕ ಯುದ್ದಗಳಲ್ಲಿ ಹೋರಾಡಿದ್ದೇನೆ. 
ಆದರೆ ಪ್ರತಿಸಲವೂ ದೇವರು ನನ್ನನ್ನು ಪಾರುಮಾಡಿ, 
ಸುರಕ್ಷಿತವಾಗಿ ಬರಮಾಡಿದನು. 


745 


19 ದೇವರು ನನಗೆ ಕಿವಿಗೊಡುವನು. ನಿತ್ಯಕಾಲದ 
ರಾಜನು ನನಗೆ ಸಹಾಯ ಮಾಡುವನು. 

20 ನನ್ನ ವೈರಿಗಳು ತಮ್ಮ ಜೀವಿತಗಳನ್ನು ಪರಿವರ್ತಿಸಿ 
ಕೊಳ್ಳುವುದಿಲ್ಲ. 
ಬಕ್ತಿಯಿಲ್ಲ. 

21 ನನ್ನ ವೈರಿಗಳು ತಮ್ಮ ಸ್ನೇಹಿತರ ಮೇಲೆಯೇ ಆಕ್ರಮಣ 
ಮಾಡುವರು; ತಮ್ಮ ಒಡಂಬಡಿಕೆಗಳನ್ನು ತಾವೇ 
ಉಲ್ಲಂಘಿ'ಸುವರು. 

22 ನನ್ನ ವೈರಿಗಳು ನಯ ನಾಜೂಕಿನಿಂದ ಶಾಂತಿಯ 
ಕುರಿತು ಮಾತಾಡುವರು; ಅಂತರಂಗದಲ್ಲಿಯೇ 
ಯುದ್ಧಗಳ ಕುರಿತು ಆಲೋಚಿಸುವರು. ಅವರ 
ಮಾತುಗಳು ಎಣ್ಣೆಯಂತೆ ನುಣುಪಾಗಿದ್ದರೂ 
ಬಿಚ್ಚುಗತ್ತಿಗಳೇ ಸರಿ. 

23 ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. 
ಆತನು ನಿನ್ನನ್ನು ಉದ್ದಾರ ಮಾಡುವನು. ಸಜ್ಜನರಿಗೆ 
ಸೋಲಾಗಲು ಯೆಹೋವನೆಂದಿಗೂ ಬಿಡನು. 

24 ದೇವರೇ, ನೀನು ದುಷ್ಟರನ್ನು ಪಾತಾಳಕ್ಕೆ ದಬ್ಬಿ 
ಬಿಡುವೆ. ಕೊಲೆಪಾತಕರೂ ವಂಚಕರೂ ತಮ್ಮ ಅರ್ಧಾ 
ಯುಷ್ಯವೂ ಬದುಕರು. ನಾನಾದರೊ ನಿನ್ನನ್ನೇ 
ನಂಬಿಕೊಂಡಿರುವೆನು. 





ಕೀರ್ತನೆ56 
ಗತ್‌ ಎಂಬ ಊರಲ್ಲಿ ಫಿಲಿಷ್ಟಿಯರು ಸೆರೆಹಿಡಿದಾಗ ರಚಿಸಿಲ್ಪಟ್ಟೆತು. 
ರಚನೆಗಾರ: ದಾವೀದ. 

1 ದೇವರೇ, ನನ್ನನ್ನು ಕರುಣಿಸು; ವೈರಿಗಳು ನನ್ನ ಮೇಲೆ 
ಆಕ್ರಮಣಮಾಡಿದ್ದಾರೆ. ಅವರು ಸತತವಾಗಿ ನನ್ನನ್ನು 
ಬೆನ್ನಟ್ಟಿ ಹೋರಾಡುತ್ತಿದ್ದಾರೆ. 

2 ನನ್ನ ವೈರಿಗಳು ಸತತವಾಗಿ ನನ್ನ ಮೇಲೆ ಆಕ್ರಮಣ 
ಮಾಡುವರು. ಅವರಲಿರುವ ಹೋರಾಟಗಾರರು 
ಅಸಂಖ್ಯಾತ. ಈ 

3 ನಾನು ಭಯಗೊಂಡಾಗ, ನಿನ್ನಲ್ಲೇ ಭರವಸೆ ಇಹುವೆ. 

4 ನಾನು ದೇವರಲ್ಲಿ ಭರವಸೆ ಇಟ್ಟ ಕ್ವಿರುವುದರಿಂದ ಜನ 
ರಿಗೆ ಭಯಪಡುವುದಿಲ್ಲ ಕ್ಷಣಿಕ ಮಾನವನು ನನ 
ಗೇನು ಮಾಡಬಲ್ಲನು? ಡೇವರ ವಾಗ್ದಾನಕ್ಕಾಗಿ 
ಅತನನ್ನು ಕೊಂಡಾಡುವೆನು. 

5 ನನ್ನ ವೈರಿಗಳು ನನ್ನ ಮಾತುಗಳಿಗೆ ಅಪಾರ್ಥ 
ಮಾಡುವರು. ನನಗೆ ಕೇಡು ಮಾಡಬೇಕೆಂದೇ ಅವರು 
ಯಾವಾಗಲೂ ಯೋಚಿಸುವರು. 

6 ಅವರು ಒಟ್ಟುಗೂಡಿ ನನ್ನನ್ನು ಕೊಲ್ಲಲು ನನ್ನ ಹೆಜ್ಜೆ 
ಯನ್ನೇ ಹಿಂಬಾಲಿಸಿಕೊಂಡು ಬರುತ್ತಾರೆ. 

7 ದೇವರೇ, ಅವರ ಧುಷ್ಠತನು ನಿಮಿತ್ತ ಅವರನ್ನು ಸೆರೆ 
ಯಾಳುಗಳಾಗಿ ಕಳುಹಿಸು. ಅವರು ಅನ್ಯ ಜನಾಂಗಗಳ 
ಕೋಪವನ್ನು ಅನುಭವಿಸುವಂತೆ ಹೊರಗಟ್ಟು 


ಅವರಿಗೆ ದೇವರಲ್ಲಿ ಭಯ, 


ಕೀರ್ತನೆಗಳು 55:19-57:6 


8 ನನಗಾಗಿರುವ ದುಃಖವು ನಿನಗೆ ಗೊತ್ತಿದೆ. ನಾನು 
ಎಷ್ಟು ಅತ್ತಿರುವೆನೆಂದು ನಿನಗೆ ಗೊತ್ತಿದೆ. ನನ್ನ 
ಕಣ್ಣೀರಿಗೆ ನೀನು ಖಂಡಿತವಾಗಿ ಲೆಕ್ಕವಿಟ್ಟಿರುವೆ. 

9 ಆದ್ದರಿಂದ, ಸಹಾಯಕ್ಕಾಗಿ ನಾನು ನಿನಗೆ ಮೊರೆ 
ಯಿಡುವಾಗ ನನ್ನ ಶತ್ರುಗಳನ್ನು ಸೋಲಿಸು. ನೀನು 
ಮಾಡಬಲ್ಲೆ ಎಂದು ನನಗೆ ಗೊತ್ತಿದೆ; ನೀನೇ ದೇವರು! 

10 ನಾನು ದೇವರನ್ನು ಆತನ ವಾಗ್ದಾನಕ್ಕಾಗಿ ಕೊಂಡಾಡು 
ವೆನು. ಯೆಹೋವನು ನನಗೆ ಮಾಡಿರುವ ವಾಗ್ದಾನ 
ಕ್ಕಾಗಿ ನಾನು ಆತನನ್ನು ಕೊಂಡಾಡುವೆನು. 

11 ನಾನು ದೇವರಲ್ಲಿ ಭರವಸವಿಟ್ಟಿರುವುದರಿಂದ ಭಯ 
ಪಡುವುದಿಲ್ಲ. ಜನರು ನನಗೇನೂ ಮಾಡಲಾರರು. 

12 ದೇವರೇ, ನಾನು ನಿನಗೆ ವಿಶೇಷ ಹರಕೆಗಳನ್ನು ಮಾಡಿ 
ದ್ದೇನೆ. ನಾನು ಮಾಡಿದ ಹರಕೆಗಳನ್ನು ಸಲ್ಲಿಸುವೆನು. 
ನಾನು ನಿನಗೆ ಕೃತಜ್ಞತಾ ಕಾಣಿಕೆಯನ್ನು ಅರ್ಪಿಸುವೆನು. 

13 ಯಾಕಂದರೆ ನೀನು ನನ್ನನ್ನು ಮರಣದಿಂದ ರಕ್ಷಿಸಿದೆ; 
ನೀನು ನನ್ನನ್ನು ಸೋಲಿನಿಂದ ತಪ್ಪಿಸಿದೆ. ಆದ್ದರಿಂದ, 
ಜೀವಂತರಾಗಿರುವ ಜನರು ಮಾತ್ರ, ನೋಡ 
ಬಹುದಾದ ಬೆಳಕಿನಲ್ಲಿ ನಾನು ದೇವರನ್ನು 
ಆರಾಧಿಸುವೆನು. 


ಕೀರ್ತನೆ57 
ಗುಹೆಯಲ್ಲಿ ಸೌಲನಿಂದ ಪಾರಾದಾಗ ರಚಸಲ್ಪಟ್ಟಿ ್ರ. 
ರಚನೆಗಾರ: ದಾವೀದ 

1 ದೇವರೇ, ನನ್ನನ್ನು ಕರುಣಿಸು, ನನ್ನನ್ನು ಕನಿಕರಿಸು. 
ನನ್ನ ಆತ್ಮವು ನಿನ್ನನ್ನೇ ಆಶ್ರಯಿಸಿಕೊಂಡಿದೆ. ಆಪತ್ತು 
ಕೊನೆಗೊಳ್ಳುವತನಕ ಸಂರಕ್ಷಣೆಗಾಗಿ ನಿನ್ನ ರೆಕ್ಕೆಗಳ 
ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. 

2 ಸಹಾಯಕ್ಕಾಗಿ ಮಹೋನ್ನತನಾದ ದೇವರಿಗೆ ಮೊರೆ 
ಯಿಡುವೆನು. ಆತನು ನನ್ನ ಕೊರತೆಗಳನ್ನೆಲ್ಲಾ 
ನೀಗಿಸುವನು. 

3 ಆತನು ಪರಲೋಕದಿಂದ ನನಗೆ ಸಹಾಯ ಮಾಡಿ, 
ನನ್ನನ್ನು ಕಾಡಿಸುವವರನ್ನು ಸೋಲಿಸುವನು. ದೇವರು 


ಜಾ | » 
ತನ್ನ ಪ್ರೀತಿಯನ್ನೂ ನಂಬಿಗಸ್ತಿಕೆಯನ್ನೂ 
ತೋರ್ಪಡಿಸುವನು. 


4 ನನ್ನ ಪ್ರಾಣವು ಅಪಾಯದಲ್ಲಿದೆ. ನನ್ನ ಶತ್ರುಗಳು 
ನನ್ನನ್ನು ಮುತ್ತಿಕೊಂಡಿದ್ದಾರೆ. ಅವರು ಸಿಂಹಗಳಂತಿ 
ದ್ದಾರೆ. ಅವರ ಹಲ್ಲುಗಳು ಬಾಣಗಳಂತಿವೆ; ಅವರ 
ನಾಲಿಗೆಗಳು ಹರಿತವಾದ ಖಡ್ಗಗಳಂತಿವೆ. 

5 ದೇವರೇ, ಪರಲೋಕದಲ್ಲಿ ನಿನ್ನ ಪ್ರಭಾವವು ಮೆರೆ 
ಯಲಿ. ನಿನ್ನ ಮಹಿಮೆಯು ಭೂಮಂಹಲವನ್ನೆಲ್ಲಾ 
ಆವರಿಸಿಕೊಳ್ಳಲಿ. 

6 ನನ್ನನ್ನು ಬಂಧಿಸಲು ನನ್ನ ವೈರಿಗಳು ನನಗೆ ಬಲೆಯೊಡ್ಡಿ 
ದ್ದಾರೆ. ನನ್ನನ್ನು ಬೀಳಿಸಲು ಕುಣಿ ತೋಡಿದರು. 
ಆದರೆ ಅವರೇ ಅದರಲ್ಲಿ ಬಿದ್ದುಹೋದರು. 


ಕೀರ್ತನೆಗಳು 57:7-59:10 746 


7 ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ; ನನ್ನ 8 
ಹೃದಯವು ದೃಢವಾಗಿದೆ. ನಾನು ವಾದ್ಯ ಬಾರಿಸುತ್ತಾ 
ಹಾಡುವೆನು. 

8 ನನ್ನ ಮನವೇ, ಎಚ್ಚರಗೊಳ್ಳು! ಹಾರ್ಪ್‌ ಮತ್ತು ಲೈರ್‌ 9 
ವಾದ್ಯಗಳೇ, ಎಚ್ಚರಗೊಳ್ಳಿರಿ. ಸಂಕೀರ್ತನೆಯಿಂದ 


ಬಸವನಹುಳಗಳು ದಾರಿಯಲ್ಲೇ ಕರಗಿಹೋಗುವಂತೆ 
ಅವರೂ ಕರಗಿಹೋಗಲಿ. ಗರ್ಭದಲ್ಲೇ ಸತ್ತುಹೋದ 
ಮಗುವಿನಂತೆ ಅವರು ಹಗಲನ್ನು ಕಾಣದಂತಾಗಲಿ. 
ಒಲೆಯಲ್ಲಿ ಉರಿದುಹೋಗುವ ಮುಳ್ಳುಕಡ್ಡಿಗಳಂತೆ 
ಅವರು ಬೇಗನೆ ನಾಶವಾಗಲಿ. 


ಸೂರ್ಯೋದಯವನ್ನು ಎದುರುಗೊಳ್ಳೋಣ. 10 ದುಷ್ಟರಿಗಾಗುವ ಪ್ರತಿದಂಡನೆಯನ್ನು ನೀತಿವಂತರು 


9 ನನ್ನ ಒಡೆಯನೇ, ಜನಾಂಗಗಳ ನಡುವೆ ನಿನ್ನನ್ನು 
ಕೊಂಡಾಡುವೆನು. ಎಲ್ಲಾ ದೇಶಗಳಲ್ಲಿ ನಿನಗೆ ಸ್ತುತಿ 


ಕಂಡು ಹರ್ಷಿಸುವರು; ಆ ದುಷ್ಟರ ರಕ್ತದಲ್ಲಿ 
ಕಾಲಾಡಿಸುವರು. 


ಗೀತೆಗಳನ್ನು ಹಾಡುವೆನು. 11 ಆಗ ಜನರೆಲ್ಲರು, ""ನೀತಿವಂತರಿಗೆ ಪ್ರತಿಫಲ ಸಿಕ್ಕೇ 


10 ಯಾಕಂದರೆ ನಿನ್ನ ಪ್ರೀತಿಯು ಮುಗಿಲನ್ನು ಮುಟ್ಟು 
ವಷ್ಟೂ ನಿನ್ನ ನಂಬಿಗಸ್ಲಿಕೆಯು ಆಕಾಶವನ್ನು ನಿಲುಕು 
ವಷ್ಟೂ ದೊಡ್ಡದಾಗಿದೆ. 

11 ದೇವರೇ, ಪರಲೋಕದಲ್ಲಿ ನಿನ್ನ ಪ್ರಭಾವವು ಮೆರೆ 
ಯಲಿ. ನಿನ್ನ ಮಹಿಮೆಯು ಭೂಮಂಡಲವನ್ನೆಲ್ಲಾ 
ಆವರಿಸಿಕೊಳ್ಳಲಿ. 


ಕೀರ್ತನೆ 58 
ರಚನೆಗಾರ: ದಾವೀದ 

1 ಅಧಿಪತಿಗಳೇ, ನಿಮ್ಮ ತೀರ್ಪುಗಳು ನ್ಯಾಯವಾಗಿ 2 
ವೆಯೋ? ನ್ಯಾಯಾಧಿಪತಿಗಳೇ, ನಿಮ್ಮ ತೀರ್ಪುಗಳು 
ಯಥಾರ್ಥವಾಗಿವೆಯೋ? 3 

2 ಇಲ್ಲ, ನಿಮ್ಮ ಆಲೋಜನೆಗಳೆಲ್ಲಾ ದುಷ್ಟತನವೇ; 
ನೀವು ಭೂಲೋಕದಲ್ಲಿ ತೂಗಿಕೊಡುವುದು 
ಆನ್ಯಾಯವನ್ನೇ. 

3 ಆ ದುಷ್ಟರು ಹುಟ್ಟಿದಾಕ್ಟಣದಿಂದ ತಪ್ಪನ್ನು ಮಾಡ 
ತೊಡಗಿದರು. ಅವರು ಹುಟ್ಟಿದಂದಿನಿಂದ ಸುಳ್ಳುಗಾರ 
ರಾಗಿದ್ದಾರೆ. 

4 ಅವರ ಕೋಪವು ನಾಗರಹಾವಿನ ವಿಷದಷ್ಟೇ ಅಪಾಯ 
ಕರ.* ಕಿವುಡು ನಾಗರಹಾವಿನಂತೆ ಅವರು ಸತ್ಯಕ್ಕೆ ಕಿವ 
ಗೊಡುವುದಿಲ್ಲ. 

5 ಕಿವುಡು ನಾಗರಹಾವುಗಳು ಹಾವಾಡಿಗರ ಕೊಳಲ 
ನಾದವನ್ನು ಕೇಳಲಾರವು. ಆ ದುಷ್ಟರು ದುಷ್ಟಾ 
ಲೋಚನೆಗಳನ್ನು ಮಾಡುವಾಗ ಕಿವುಡು ನಾಗರ 
ಹಾವುಗಳಂತಿರುವರು. 

6 ಯೆಹೋವನೇ, ಅವರು ಸಿಂಹಗಳಂತಿದ್ದಾರೆ. 8 
ಯೆಹೋವನೇ, ಅವರ ಹಲ್ಲುಗಳನ್ನು ಮುರಿದು 
ಹಾಕು. 

7 ಹರಿದು ಕಾಣದೆ ಹೋಗುವ ನೀರಿನಂತೆ ಆ ಜನರು 
ಕಾಣದೆ ಹೋಗಲಿ. ಹಾದಿಯ ಮೇಲಿರುವ ಕಳೆಯಂತೆ 
ಅವರು ಜಜ್ಜಿ ಹೋಗಲಿ. 








ವಿಷದಷ್ಟೇ ಅಪಾಯಕರ ಇದು ಶಬ್ದ ಚಮತ್ಕಾರ. ಹೀಬ್ರೂ ಪದ 
"ಬಿಸಿಕೋಪ''ವು ""ಸುಹುವ ವಿಷವು'' ಎಂಬಂತೆ ಉಚ್ಛರಿಸಲ್ಪಡುತ್ತದೆ. 


ಸಿಕ್ಕವುದು; ಲೋಕಕ್ಕೆ ತೀರ್ಪು ನೀಡುವ ದೇವರಿರು 
ವುದು ಸತ್ಯವೇ ಸರಿ'' ಎಂದು ಹೇಳುವರು. 


ಕೀರ್ತನೆ59 
ಸೌಲನು ದಾವೀದನನ್ನು ಕೊಲ್ಲಲು ಮುತ್ತಿಗೆ ಹಾಕಿದಾಗ 
ರಚಿಸಲ್ಪಟ್ಟಿತು. ರಚನೆಗಾರ: ದಾವೀದ 
ದೇವರೇ, ನನ್ನ ವೈರಿಗಳಿಂದ ನನ್ನನ್ನು ಬಿಡಿಸು. ನನಗೆ 
ವಿರೋಧವಾಗಿ ಎದ್ದಿರುವ ಜನರಿಂದ ನನ್ನನ್ನು 
ಸಂರಕ್ಷಿಸು. 
ಆ ದುಷ್ಟರಿಂದ ನನ್ನನ್ನು ವಿಮೋಚಿಸು. ಆ ಕೊಲೆಪಾತಕ 
ರಿಂದ ನನ್ನನ್ನು ರಕ್ಷಿಸು. 
ಇಗೋ, ನನ್ನನ್ನು ಕೊಲ್ಲಲು ಬಲಿಷ್ಠರು ಹೊಂಚು 
ಹಾಕಿದ್ದಾರೆ. ಆದರೆ ನಾನು ಪಾಪವನ್ನಾಗಲೀ ಅಪ 
ರಾಧವನ್ನಾಗಲೀ ಮಾಡಿಲ್ಲ. 
ಅವರು ನನ್ನ ಮೇಲೆ ಆಕ್ರಮಣ ಮಾಡಲು ಬರುತ್ತಿ 
ದ್ಹಾರೆ, ಆದರೆ ನಾನೇನು ತಪ್ಪು ಮಾಡಿಲ್ಲ. 
ಯೆಹೋವನೇ, ಸ್ವತಃ ನೀನೇ ಬಂದು ನೋಡು! 
ಸರ್ವಶಕ್ತನಾದ ಯೆಹೋವನೇ, ಇಸ್ರೇಲರ ದೇವರೇ, 
ಎದ್ದೇಳು! ಅವರನ್ನು ದಂಡಿಸು! ಆ ದುಷ್ಟ ದ್ರೋಹಿ 
ಗಳಿಗೆ ಕರುಣೆಯನ್ನೇ ತೋರಬೇಡ. 
ಗುರುಗುಟ್ಟುತ್ತಾ ಬೀದಿಗಳಲ್ಲಿ ಅಡ್ಡಾಡುವ ನಾಯಿಗ 
ಳಂತೆ ಅವರು ಸಾಯಂಕಾಲದಲ್ಲಿ ಪಟ್ಟಣದಲ್ಲೆಲ್ಲಾ 
ಸುತ್ತಾಡುತ್ತಾರೆ. 
ತಮ್ಮ ನಾಲಿಗೆಗಳೇ ಆಯುಧಗಳೊ ಎಂಬಂತೆ ಅಪ 
ಮಾನಕರವಾದ ನುಡಿಗಳನ್ನು ಬೊಗಳುತ್ತಾರೆ. 
ಯಾರು ಕೇಳಿಸಿ ಕೊಂಡರೂ ಅವರಿಗೆ ಚಿಂತೆಯಿಲ್ಲ. 
ಯೆಹೋವನೇ, ಅವರನ್ನು ನೋಡಿ ನಗು. ಅವರೆ 
ಲ್ಲರನ್ನು ಅಪಹಾಸ್ಯ ಮಾಡು. 
ನನ್ನ ಬಲವೇ, ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. 
ದೇವರೇ, ಬೆಟ್ಟಗಳ ಶಿಖರದಲ್ಲಿರುವ ಆಶ್ರಯದುರ್ಗ 
ನೀನೇ. 





10 ದೇವರು ನನ್ನನ್ನು ಪ್ರೀತಿಸುವನು; ನನ್ನ ಜಯಕ್ಕೆ 





ಆತನೇ ಸಹಾಯಮಾಡುವನು. ನನ್ನ ಶತ್ರುಗಳನ್ನು 
ಸೋಲಿಸಲು ಆತನೇ ನನಗೆ ನೆರವು ನೀಡುವನು. 


747 


11 ಯೆಹೋವನೇ, ಅವರನ್ನು ಕೇವಲ ಕೊಲ್ಲಬೇಡ, 
ಇಲ್ಲವಾದರೆ, ನನ್ನ ಜನರು ಮರೆತುಬಿಡಬಹುದು. 
ನನ್ನ ಒಡೆಯನೇ, ಸಂರಕ್ಟಕನೇ, ಅವರನ್ನು ಚದರಿಸಿ 
ಬಿಡು; ನಿನ್ನ ಬಲದಿಂದ ಅವರನ್ನು ಸೋಲಿಸಿಬಿಡು. 

12 ಆ ದುಷ್ಟರು ಶಪಿಸುತ್ತಾರೆ, ಸುಳ್ಳಾಡುತ್ತಾರೆ. ಅವರ 
ಮಾತುಗಳ ನಿಮಿತ್ತವೇ ಅವರನ್ನು ದಂಡಿಸು. ಅವರು 
ತಮ್ಮ ಗರ್ವದಿಂದಲೇ ಸಿಕ್ಕಿಬೀಳಲಿ. 

13 ನೀನು ಅವರನ್ನು ಕೋಪದಿಂದ ನಾಶಮಾಡು. ಅವ 


ರನ್ನು ಸಂಪೂರ್ಣವಾಗಿ ನಾಶಮಾಡು. ಇಸ್ರೇಲನ್ನು 


ಆಳುತ್ತಿರುವವನು ನೀನೇ ಎಂದು ಆಗ ಲೋಕದವ 
ರಿಗೆಲಾ ಗೊತಾ ಗುವುದು. 

14 ಅವರು ಪ್ರತಿ ಸಾಯಂಕಾಲ ಬಂದು ಗುರುಗುಟ್ಟುವ 
ನಾಯಿಗಳಂತೆ ಪಟ್ಟಣದಲ್ಲೆಲ್ಲಾ ಅಣ್ಡಾಡುವರು. 

15 ಅವರು ಊಟಕ್ಕಾಗಿ ಹುಡುಕಾಡಿದರೂ ಸಿಕ್ಕುವುದಿಲ್ಲ: 
ಮಲಗಲು ಸ್ಥಳವೂ ಸಿಕ್ಕುವುದಿಲ್ಲ. 

16 ನಾನಾದರೋ ಮುಂಜಾನೆ ನಿನಗೆ ಸ್ತುತಿಗೀತೆಗಳನ್ನು 
ಹಾಡುವೆ; ನಿನ್ನ ಪ್ರಿ ಪ್ರೀತಿಯ ಕುರಿತು ಕೊಂಡಾಡುವೆನು: 
ಯಾಕಂದರೆ “ಇಕ್ಕಟ್ಟಿನಲ್ಲಿ ನೀನೇ ನನಗೆ ಆಶ್ರಯ 
ದುರ್ಗ ವಾಗಿರುವೆ. 

17 ನಾನು ನಿನಗೆ ಸ್ತುತಿಗೀತೆಗಳನ್ನು ಹಾಡುವೆ. 
ಯಾಕಂದರೆ ನೀನೇ ನನಗೆ ಆಶ್ರಯದುರ್ಗ 
ವಾಗಿರುವೆ. ನನ್ನನ್ನು ಪ್ರಿ ಪ್ರೀತಿಸುವ ದೇವರು ನೀನೇ!. 


ಕೀರ್ತನೆ60 
ದಾವೀದನು ಅರಾಮ್‌ ಸಹಾರಾಯಿಮ್‌ ಮತ್ತು ಅರಾಮ್‌ 
ಜೋಬಾ ಎಂಬುವರೊಂದಿಗೆ ಹೋರಾಡಿದಾಗ ಮತ್ತು 
ಯೋವಾಬನು ಹಿಂತಿರುಗಿ ಬಂದು ಉಪ್ಪಿನ ಕಣಿವೆಯಲ್ಲಿ 
ಎದೋಮ್ಯರ12,000 ಮಂದಿ ಸೈನಿಕರನ್ನು ಸೋಲಿಸಿದಾಗ 
ರಚಿಸಲ್ಪಟ್ಟಿತು. ರಚನೆಗಾರ: ದಾವೀದ 


1 ದೇವರೇ, ನೀನು ನಮ್ಮನ್ನು ಕೋಪದಿಂದ ಕೈಬಿಟ್ಟ 


ರುವೆ; ನಮ್ಮನ್ನು ನಾಶಗೊಳಿಸಿರುವೆ. ನಮ್ಮನ್ನು ಮತ್ತೆ 
ಪುನರ್‌ ಸ್ಥಾಪಿಸು. 

2 ನೀನು ಭೂಮಿಯನ್ನು ನಡುಗಿಸಿ ಸೀಳಿಬಿಟ್ಟಿರುವೆ. 
ನಮ್ಮ ದೇಶವು ಕುಸಿದುಬೀಳುತ್ತಿದೆ; ಅದನ್ನು ಸರಿ 
ಪಡಿಸು. 

3 ನೀನು ನಿನ್ನ ಜನರಿಗೆ ಅನೇಕ ಕಷ್ಟ ಗಳನ್ನು ಕೊಟ್ಟಿರುವೆ. 
ನಾವು ಕುಔದವರಂತೆ ತೂರಾಡುತ್ತಾ ಬೀಳುತ್ತ ಸೇವ. 

4 ನಿನ್ನ ಆರಾಧಕರನ್ನು ನೀನು ಎಚ್ಚ ರಿಸುವ. ಈಗ. ಅವರು 
ಶತ್ರು ಗಳಿಂದ ಪಾರುಗಬಹುದು 

5 ನಿನ್ನ ಮಹಾಶಕ್ತಿ ಯಿಂದ ನಮ್ಮ] ನ್ನು ರಕ್ಷಿ: ಸು! ನನ್ನ 
ಪಾ ್ರಾರ್ಥನೆ ಗೆ ಉತ್ತ ರನೀಡಿ ನಿನ್ನ ಪ್ರಿ ಪ್ರಿಯರನ್ನು ರಕ್ಷಿಸು! 

6 ದೇವರು ತನ್ನ ಆಲಯದೊಳಗೆ ತಂಬ "ನಾನು 
ಅವರಿಗೆ ಶೆಖೆಮನ್ನು ಕೊಡುವೆನು; ಸುಕ್ಕೋತ್‌ 
ಕಣಿವೆಯನ್ನೂ ಅವರಿಗೆ ಕೊಡುವೆನು. 


ಕೀರ್ತನೆಗಳು 59:11-62:2 


7 ಗಿಲ್ಯಾದ್‌ ಮತ್ತು ಮನಸ್ಸೆ ನನ್ನವೇ. ಎಫ್ರಾ,ಯೀಮ್‌ 
ನನ್ನ ಶಿರಸ್ತ್ರಾಣ. ಯೆಹೂದ ನನ್ನ ರಾಜದಂಹ. 

8 ಮೋವಾಬ್‌ ನನ್ನ ಸ್ನಾನಪಾತ್ರೆ. ಎದೋಮ್‌ ನನ್ನ 
ಪಾದರಕ್ಷೆಗಳ ಸ್ಥಳ. ನಾನು ಫಿಲಿಷ್ಟಿಯರನ್ನು ಸೋಲಿಸಿ 
ಜಯಘೋಷ ಮಾಡುವೆ.'' 

9-10 ದೇವರೇ, ನೀನು ನಮ್ಮನ್ನು ಕೈಬಿಟ್ಟಿರುವೆ. ನೀನು 
ನಮ್ಮ ಸೈನ್ಯಗಳ ಸ ಬರಲಿಲ್ಲ. ಹೀಗಿರಲು, 
ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಕ್ಕೆ 'ನನ್ನನ್ನು ನಡೆಸು 
ವವರು ಯಾರು? ಎದೋಮಿನ ವಿರುದ್ಧ ನನ್ನನ್ನು 
ನಡೆಸುವವರು ಯಾರು? 

11 ದೇವರೇ, ವೈರಿಗಳನ್ನು ಸೋಲಿಸಲು ನಮಗೆ ಸಹಾಯ 
ಮಾಡು! ಜನರು ನಮಗೆ ಸಹಾಯಮಾಡಲಾರರು! 

12 ದೇವರೊಬ್ಬನೇ ನಮ್ಮನ್ನು ಬಲಗೊಳಿಸಬಲ್ಲನು. 
ಆತನೊಬ್ಬನೇ ನಮ್ಮ ಶತ್ರುಗಳನ್ನು ಸೋಲಿಸಬಲ್ಲನು! 


ಕೀರ್ತನೆ61 
ರಚನೆಗಾರ: ದಾವೀದ 

1 ದೇವರೇ, ನನ್ನ ಮೊರೆಯನ್ನು 
ಪ್ರಾರ್ಥನೆಗೆ ಕಿವಿಗೊಡು. 

2 ನಾನೆಲ್ಲೇ ಇದ್ದರೂ, ಎಷ್ಟೇ ಬಲಹೀನನಾಗಿದ್ದರೂ 
ಸಹಾಯಕ್ಕಾಗಿ ನಿನಗೇ ಮೊರೆಯಿಡುವೆನು! ಅತ್ಯುನ್ನತ 
ವಾದ ಆಶ್ರಯ ಗಿರಿಗೆ ನನ್ನನ್ನು ಹತ್ತಿಸು. 

3 ನೀನೇ ನನ್ನ ಆಶ್ರಯಸ್ಥಾನ; ಶತ್ರುಗಳಿಂದ ಕಾಪಾಡುವ 
ಭದ್ರವಾದ ಬುರುಜು. 

4 ನಿನ್ನ ಗುಡಾರದಲ್ಲಿ ಸದಾಕಾಲ ವಾಸಿಸುವುದಕ್ಕೂ, ನಿನ್ನ 
ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವುದಕ್ಕೂ 
ತವಕ ಪಡುತಿರುವೆ. 

5 ದೇವರೇ, ನನ್ನ ಹರಕೆಗಳನ್ನೆಲ್ಲಾ ನೀನು ಕೇಳಿರುವೆ. 
ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಬರುವ ಸ್ವಾಸ್ಯವನ್ನು 
ನೀನು ನನಗೆ ಕೊಟ್ಟಿರುವೆ. 

6 ರಾಜನಿಗೆ ದೀರ್ಫಾಯುಷ್ಯವನ್ನು ದಯಪಾಲಿಸು. 
ಅವನು ಸದಾಕಾಲ ಜೀವಿಸಲಿ! 

7 ಅವರು ದೇವರೊಂದಿಗೆ ಸದಾಕಾಲ ಜೀವಿಸಲಿ! ನಿನ್ನ 
ನಿಜಪ್ರೀತಿಯಿಂದ ಅವನನ್ನು ಸಂರಕ್ಷಿಸು. 

8 ಆಗ ನಾನು ನಿನ್ನ ಹೆಸರನ್ನು ಸದಾಕಾಲ ಕೊಂಡಾಡು 
ವೆನು. ನನ್ನ ಹರಕೆಗಳನ್ನು ಪ್ರತಿದಿನವೂ ಸಲ್ಲಿಸುವೆನು. 


ಕೇಳು. ನನ್ನ 


ಕೀರ್ತನೆ 62 
ರಚನೆಗಾರ: ದಾವೀದ 
1 ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರು 
ವುದು. ಆತನಿಂದಲೇ ನನಗೆ ರಕ್ಟಣೆಯಾಗುವುದು. 
2 ದೇವರು ನನಗೆ ಬಂಡೆಯೂ ರಕ್ಷಣೆಯೂ 
ಕೋಟೆಯೂ ಆಗಿದ್ದಾನೆ. ನಾನೆಂದಿಗೂ ಕದಲೆನು. 


ಕೀರ್ತನೆಗಳು 62:3-64:7 


3 ಇನ್ನೆಷ್ಟರವರೆಗೆ ನೀವು ನನ್ನ ಮೇಲೆ ಆಕ್ರಮಣ ಮಾಡು 
ವಿರಿ? ನಾನು ಬಾಗಿದ ಗೋಡೆಯಂತೆಯೂ ಬೀಳಲಿ 
ರುವ ಪ್ರಾಕಾರದಂತೆಯೂ ಇದ್ದೇನೆ. 

4 ನನ್ನನ್ನು ಉನ್ನತಸ್ಥಾನದಿಂದ ಕೆಳಗಿಳಿಸಬೇಕೆಂದು 
ಅವರು ಕುತಂತ್ರ ಮಾಡುತ್ತಿದ್ದಾರೆ. ನನ್ನ ಕುರಿತು 
ಸುಳ್ಳಾಡುವುದು ಅವರಿಗೆ ಸಂತೋಷ. ಬಾಯಿಂದ 
ಆಶೀರ್ವದಿಸಿ, ಹೃದಯದಲ್ಲಿ ಶಪಿಸುವರು. 

5 ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು. 
ನನ್ನ ನಿರೀಕ್ಷೆ ದೇವರಲ್ಲಿಯೇ. 

6 ಆತನೇ ನನಗೆ ಬಂಡೆಯೂ ರಕ್ಷಣೆಯೂ ಆಶ್ರಯ 
ದುರ್ಗವೂ ಆಗಿದ್ದಾನೆ. 

1 ನನ್ನ ರಕ್ಷಣೆಯೂ ಮಾನವೂ ದೇವರೇ. ಆತನೇ ನನಗೆ 
ಭದ್ರವಾದ ದುರ್ಗವೂ ಆಶ್ರಯಸ್ಥಾನವೂ ಆಗಿದ್ದಾನೆ. 

8 ಜನರೇ, ಯಾವಾಗಲೂ ದೇವರನ್ನೇ ನಂಬಿಕೊಂಡಿರಿ. 
ನಿಮ್ಮ ಕಷ್ಟಗಳನ್ನೆಲ್ಲಾ ಆತನಿಗೆ ಹೇಳಿಕೊಳ್ಳಿರಿ. ಆತನೇ 
ನಮ್ಮ ಆಶ್ರಯಸ್ಥಾನ. 

9 ಸಾಮಾನ್ಯರು ಕೇವಲ ಉಸಿರಷ್ಟೇ. ಶ್ರೇಷ್ಠರು ಕೇವಲ 
ಕ್ಷಣಕಾಲವಷ್ಟೇ. ತೂಗಿನೋಡಿದರೆ ಅವರು ಕೇವಲ 
ಶೂನ್ಯ; ಉಸಿರಿಗಿಂತಲೂ ಹಗುರ. 

10 ಅನ್ಯಾಯದಿಂದ ಸಂಪಾದಿಸಿದ್ದರಲ್ಲಿ ನಂಬಿಕೆ ಇಡ 


ಬೇಡಿ. ಕದ್ದವಸ್ತುಗಳಲ್ಲಿ ಜಂಬಪಡಬೇಡಿ. ಐಶ್ವ 


ರ್ಯವು ಅಧಿಕವಾಗುತ್ತಿದ್ದರೂ ಅದರಲ್ಲಿ ಮನಸ್ಸಿಹ 
ಬೇಡಿ. 


1 "ಶಕ್ತಿಯು ದೇವರಿಂದಲೇ'' ಎಂದು ದೇವರು 
ನುಡಿದಿದ್ದಾನೆ. 
12 ನನ್ನ ಒಡೆಯನೇ, ನೀನು ಪಿ ಪ್ರೀತಿಸ್ವರೂಪನಾಗಿರುವೆ. 


ಪ್ರ ಪ್ರತಿಯೊಬ್ಬರಿಗೆ ಅವನವನ ಕೃತ್ಯ ಗಳಿಗೆ ತಕ್ಕ ಪ ಪ್ರತಿ 
ಫಲವನ್ನು ಕೊಡುವವನು ನೀನೇ. 


ಕೀರ್ತನೆ63 
ದಾವೀದನು ಯೆಹೂದದ ಅರಣ್ಯದಲ್ಲಿದ್ದಾಗ ರಚಿಸಲ್ಪಟ್ಟಿತು. 
ರಚನೆಗಾರ: ದಾವೀದ 
1 ದೇವರೇ, ನೀನೇ ನನ್ನ ದೇವರು. ನಿನಗಾಗಿ ಕುತೂ 
ಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣ 
ಗಿದ ಭೂಮಿಯಂತೆ ನನ್ನ ಆತ್ಮವು ನಿನಗಾಗಿ ಬಾಯಾ 
ರಿದೆ; ನನ್ನ ದೇಹವು ನಿನಗಾಗಿ ಒಯಸಿದೆ. 
2 ಹೌದು, ನಿನ್ನನ್ನು ನಿನ್ನಾಲಯದಲ್ಲಿ ನೋಡಿದ್ದೇನೆ, 
ನಿನ್ನ ಶಕ್ತಿಯನ್ನೂ ಮಹಿಮೆಯನ್ನೂ ಕಂಡಿದ್ದೇನೆ. 
3 ನಿನ್ನ ಪ್ರೀತಿಯು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ತುಟಿ 
ಗಳು ನಿನ್ನನ್ನು ಕೊಂಡಾಡುತ್ತವೆ. 
4 ಹೌದು, ನನ್ನ ಜೀವಮಾನವೆಲ್ಲಾ ನಿನ್ನನ್ನು ಕೊಂಡಾ 
ಡುವೆನು. ನಿನ್ನ ಹೆಸರಿನಲ್ಲಿ ಕೈಮುಗಿದು 
ಪ್ರಾರ್ಥಿಸುವೆನು. 


748 


5 ಮೃಷ್ಟಾನ್ನವನ್ನು ತಿಂದಿರುವವನಂತೆ ತೃಪ್ತನಾಗಿರು 
ವೆನು. ನನ್ನ ಬಾಯಿ ನಿನ್ನನ್ನು ಕೊಂಡಾಡುವುದು. 

6 ಹಾಸಿಗೆಯ ಮೇಲೆ ಮಲಗಿರುವಾಗಲೂ ನಿನ್ನನ್ನು 
ಜ್ಞಾ, ಪಿಸಿಕೊಳ್ಳು ವೆನು. ಮ ಧ್ಯರಾತ್ರಿ, ಯಲ್ಲಿ ಯೂ. 
ನಿನ್ನನ್ನು ನೆನಸಿಕೊಳ್ಳುವೆನು. 

7 ನಿಜವಾಗಿಯೂ ನೀನೇ ನನಗೆ ಸಹಾಯಕ. ನಿನ್ನ 
ರೆಕ್ಕೆಗಳ ಮರೆಯಲ್ಲಿ ಆನಂದಘೋಷಮಾಡುವೆನು. 

8 ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡಿರುವುದು. ನಿನ್ನ 
ಬಲಗೈ ನನ್ನ ಕೈಹಿಡಿದು ನಡೆಸುವುದು. 

9 ನನ್ನನ್ನು ಕೊಲ್ಲಬೇಕೆಂದಿರುವವರು ಪಾತಾಳಕ್ಕೆ 
ಇಳಿದು ಹೋಗುವರು. 

10 ಅವರು ಖಡ್ಗಗಳಿಂದ ಕೊಲ್ಲಲ್ಪಡುವರು. ಅವರ 
ಶವಗಳು ನರಿಗಳ ಪಾಲಾಗುವವು. 

11 ರಾಜನಾದರೊ ತನ್ನ ದೇವರಲ್ಲಿಯೇ ಸಂತೋಷಿ 
ಸುವನು. ಹರಕೆಹೊತ್ತು ಅವನಿಗೆ ವಿಧೇಯರಾಗಿರು 
ವವರು ದೇವರನ್ನು ಕೊಂಡಾಹುವರು, ಯಾಕಂದರೆ 
ಆಸುಳ್ಳುಗಾರರನ್ನೆಲ್ಲಾ ಆತನು ಸೋಲಿಸಿದ್ದಾನೆ. 


ಕೀರ್ತನೆ64 
ರಚನೆಗಾರ: ದಾವೀದ 

1 ದೇವರೇ, ನನಗೆ ಕಿವಿಗೊಡು. ವೈರಿಯು ನನಗೆ 
ಬೆದರಿಕೆ ಹಾಕಿದ್ದಾನೆ. ನನ್ನ ಪ್ರಾಣವನ್ನು ರಕ್ಷಿಸು. 

2 ನನ್ನ ಶತ್ರುಗಳ ಒಳಸಂಚುಗಳಿಂದ ನನ್ನನ್ನು ಸಂರಕ್ಷಿಸು. 
ಆ ದುಷ್ಟರಿಗೆ ಸಿಕ್ಕದಂತೆ ನನ್ನನ್ನು ಮರೆಮಾಡು. 

3 ಅವರು ನನ್ನ ಬಗ್ಗೆ ಕಡುಸುಳ್ಳುಗಳನ್ನು ಹೇಳಿದ್ದಾರೆ. 
ಅವರ ನಾಲಿಗೆಗಳು ಹರಿತವಾದ ಖಡ್ಗಗಳಂತಿವೆ. ಅವರ 
ಮಾತುಗಳು ವಿಷಬಾಣಗಳಂತಿವೆ. 

4 ಗುಪ್ತಸ್ಥಳಗಳಲ್ಲಿ ಅಡಗಿಕೊಂಡಿದ್ದು ನಿರ್ಭಯ 
ದಿಂದ ನೀತಿವೆಂತನ ಮೇಲೆ ಆ ಬಾಣಗಳನ್ನು 
ಎಸೆಯುತಾರೆ. 

5 ಕೇಡು ಮಾಡಲು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿ 
ಬಲೆಯೊಡ್ಡಲು ಆಲೋಚಿಸುವರು. ""ತಮ್ಮ ಬಲೆಗಳು 
ಯಾರಿಗೂ ಕಾಣುವುದಿಲ'' ಎಂದು ಮಾತಾಡಿ 
ಕೊಳ್ಳುವರು. ತ 

6 ಅವರು ತಮ್ಮ ಬಲೆಗಳನ್ನು ಅಡಗಿಸಿಟ್ಟಿದ್ದಾರೆ; ಬೇಟೆ 
ಗಳಿಗಾಗಿ ಎದುರುನೋಡುತ್ತಿದ್ದಾರೆ. (ಜನರು 
ಕುತಂತ್ರಿಗಳಾಗಿದ್ದರೆ, ಅವರ ಆಲೋಚನೆಯನ್ನು 
ತಿಳಿದುಕೊಳ್ಳುವುದು ಬಹು ಕಷ್ಟ.) 

7 ಆದರೆ ದೇವರು ತನ್ನ "'ಬಾಣಗಳನ್ನು'' ಎಸೆಯಲು 
ಇದ್ದಕ್ಕಿದ್ದಂತೆ ದುಷ್ಟರು ಗಾಯಗೊಳ್ಳುವರು. 





ನಿರ್ಭಯದಿಂದ ಅಥವಾ ಅಗೌರವದಿಂದ. 

ಅವರು... ಬಹುಕಷ್ಟ ಅಥವಾ, “ಅವರು ದುಷ್ಟ ಯೋಜನೆಗಳಿಗಾಗಿ 
ಎದುರು ನೋಡುತ್ತಾ, ನಮ್ಮಲ್ಲಿ ಸಂಪೂರ್ಣವಾದ ಯೋಜನೆಯಿದೆ'' 
ಎನ್ನುತ್ತಾರೆ. 


749 


8 ದುಷ್ಟರು ಬೇರೆಯವರಿಗೆ ಕೇಡು ಮಾಡಲು 
ಆಲೋಚಿಸುವರು. ಆದರೆ ಆ ಕೇಹುಗಳು ಅವರಿಗೇ 
ಸಂಭವಿಸುವಂತೆ ದೇವರು ಮಾಡುವನು. ಆಗ ಅವ 
ರನ್ನು ಕಂಡ ಪ್ರತಿಯೊಬ್ಬನೂ ಆಶ್ಚರ್ಯದಿಂದ ತಲೆ 
ಯಾಡಿಸುವನು. 

9 ದೇವರ ಕಾರ್ಯವನ್ನು ಜನರು ಕಂಡು ಅದರ ಬಗ್ಗೆ 
ಬೇರೆಯವರಿಗೂ ತಿಳಿಸುವರು. ಹೀಗೆ ಪ್ರತಿ 
ಯೊಬ್ಬರೂ ದೇವರ ಬಗ್ಗೆ ಹೆಚ್ಚಾಗಿ ಕಲಿತುಕೊಂಡು 
ಆತನಲ್ಲಿ ಭಯ ಬಕ್ತಿಯುಳ್ಳವರಾಗುವರು. 

10 ನೀತಿವಂತನು ಯೆಹೋವನಲ್ಲಿ ಸಂತೋಷಿಸುತ್ತಾ ಆತ 
ನನ್ನೇ ಆಶ್ರಯಿಸಿಕೊಳ್ಳುವನು. ಯಥಾರ್ಥವಂತರು 
ಯೆಹೋವನನ್ನು ಕೊಂಡಾಡುವರು. 


ಕೀರ್ತನೆ 65 
ರಚನೆಗಾರ: ದಾವೀದ 

1 ದೇವರೇ, ಜೀಯೋನಿನಲ್ಲಿ ನಾವು ನಿನ್ನನ್ನು ಸ್ತುತಿ 
ಸುವೆವು. ನಾವು ಮಾಡಿದ ಹರಕೆಗಳನ್ನು ನಿನಗೆ 
ಸಲ್ಲಿಸುವೆವು. 

2 ಪ್ರಾರ್ಥನೆಯನ್ನು ಕೇಳುವಾತನೇ, ಜನರೆಲ್ಲರೂ ನಿನ್ನ 
ಬಳಿಗೆ ಬರುವರು. 

3 ನಮ್ಮ ಪಾಪಗಳು ಹೊರಲಾರದಷ್ಟು ಭಾರವಾಗಿವೆ; 
ನಮ್ಮನ್ನು ಆ ಪಾಪಗಳಿಂದ ಬಿಡಿಸು. 

4 ನಿನ್ನ ಸೇವಕರನ್ನು ಆರಿಸಿಕೊಂಡಾತನು ನೀನೇ. ನಿನ್ನಾ 
ಲಯಕ್ಕೆ ಬಂದು ನಿನ್ನನ್ನು ಆರಾಧಿಸಲು ನಮ್ಮನ್ನು 
ಆರಿಸಿಕೊಂಡಾತನು ನೀನೇ. ನಿನ್ನ ಮಹಾಪವಿತ್ರ 
ಆಲಯದ ಸೌಭಾಗ್ಯದಿಂದ ನಾವು ಉಲ್ಲಾಸ 
ಗೊಂಡಿದ್ದೇವೆ. 

5 ನಮ್ಮ ರಕ್ಬಕನಾದ ದೇವರೇ, ನೀತಿವಂತರ ಪ್ರಾರ್ಥ 
ನೆಗೆ ಸದುತ್ತರವನ್ನು ದಯಪಾಲಿಸು; ಅವರಿಗೋಸ್ಕರ 
ಮಹತ್ಕಾರ್ಯಗಳನ್ನು ನಡೆಸು. ಸರ್ವಭೂನಿವಾಸಿಗಳ 
ನಂಬಿಕೆಗೆ ನೀನೇ ಆಧಾರ. 

6 ಸ್ವಬಲದಿಂದ ಪರ್ವತಗಳನ್ನು ನಿರ್ಮಿಸಿದಾತನು 
ದೇವರೇ. ಆತನು ""ಶೌರ್ಯ'' ಎಂಬ ನಡುಕಟ್ಟನ್ನು 
ಬಿಗಿದುಕೊಂಡಿದ್ದಾನೆ. 

7 ಭೋರ್ಗರೆಯುವ ಸಮುದ್ರವನ್ನೂ ಅನ್ಯಜನಾಂಗ 
ಗಳ ದಂಗೆಯನ್ನೂ ಶಾಂತಗೊಳಿಸುವಾತನು ದೇವರೇ. 

8 ಭೂಲೋಕದಾದ್ಯಂತದಲ್ಲಿರುವ ಜನರು ನಿನ್ನ ಮಹ 
ತ್ಕಾರ್ಯಗಳಿಂದ ಆಶ್ಚರ್ಯಚಕಿತರಾಗಿದ್ದಾರೆ. 
ಸೂರ್ಯೋದಯವೂ ಸೂರ್ಯಾಸ್ತಮಾನವೂ 
ನಮ್ಮನ್ನು ಹರ್ಷಗೊಳಿಸುತ್ತವೆ. 

9 ದೇವರೇ, ಭೂಪಾಲಕನು ನೀನೇ. ಭೂಮಿಗೆ ನೀರೆ 
ರೆದು ಹದಗೊಳಿಸುವಾತನು ನೀನೇ. ತೊರೆಗಳನ್ನು 
ತುಂಬಿಸಿ ಸುಗ್ಗಿಯನ್ನು ಬರಮಾಡುವಾತನು ನೀನೇ. 


ಕೀರ್ತನೆಗಳು 64:8-66:12 


10 ಉತ್ತಿರುವ ಹೊಲಗಳ ಮೇಲೆ ಮಳೆ ಸುರಿಸಿ, ಹೆಂಟೆ 
ಗಳನ್ನು ಕರಗಿಸಿ, ಭೂಮಿಯನ್ನು ಮೃದುಗೊಳಿಸಿ, ಎಳೆ 
ಸಸಿಗಳನ್ನು ಬೆಳೆಸುವಾತನು ನೀನೇ. 

11 ಹೊಸವರ್ಷವನ್ನು ಸಮೃದ್ಧಿಕರವಾದ ಸುಗ್ಗಿಯೊಂದಿಗೆ 
ಆರಂಭಿಸುವಾತನು ನೀನೇ. ಅನೇಕ ಬೆಳೆಗಳಿಂದ 
ಬಂಡಿಗಳನ್ನು ತುಂಬಿಸುವಾತನು ನೀನೇ. 

12 ಅರಣ್ಯವೂ ಬೆಟ್ಟಗಳೂ ಹುಲ್ಲಿನಿಂದ ಆವೃತವಾಗಿವೆ. 

13 ಹುಲ್ಲುಗಾವಲುಗಳು ಕುರಿಗಳಿಂದ ತುಂಬಿಹೋಗಿವೆ. 
ಕಣಿವೆಗಳು ದಾನ್ಯದಿಂದ ತುಂಬಿತುಳುಕುತ್ತಿವೆ. 
ಎಲ್ಲರೂ ಹಾಡುತ್ತಾ ಆನಂದಘೋಷ 
ಮಾಡುತ್ತಿದ್ದಾರೆ. 


ಕೀರ್ತನೆ66 
ಸ್ತುತಿಗೀತೆ 

1 ಸರ್ವಭೂನಿವಾಸಿಗಳೇ, ದೇವರಿಗೆ ಜಯಘೋಷ 
ಮಾಡಿರಿ! 

2 ಆತನ ಹೆಸರಿನ ಮಹಿಮೆಯನ್ನು ಕೀರ್ತಿಸಿರಿ. ಸ್ತುತಿ 
ಗೀತಗಳಿಂದ ಆತನನ್ನು ಸನ್ಮಾನಿಸಿರಿ. 

3 ದೇವರೇ, ನಿನ್ನ ಕಾರ್ಯಗಳು ಎಷ್ಟು ಅದ್ಭುತವಾಗಿವೆ! 
ನಿನ್ನ ಮಹಾಶಕ್ತಿಯಿಂದಾಗಿ ಶತ್ರುಗಳು ನಿನಗೆ ಭಯ 
ಪಟ್ಟು ಅಡ್ಡಬೀಳುವರು. 

4 ಇಡೀಲೋಕವೇ ನಿನ್ನನ್ನು ಆರಾಧಿಸಲಿ. ಪ್ರತಿ 
ಯೊಬ್ಬರೂ ನಿನ್ನ ಹೆಸರನ್ನು ಕೀರ್ತಿಸಲಿ. 

5 ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ; 
ಅತ್ಯಾದ್ಭುತವಾ ಗಿವೆ ಆತನ ಕಾರ್ಯಗಳು! 

6 ಆತನು ಸಮುದ್ರವನ್ನು ಒಣನೆಲವನ್ನಾಗಿ ಮಾಡಿದನು. 
ಆತನ ಜನರು ಕಾಲುನಡಿಗೆಯಿಂದ ನದಿಯನ್ನು 
ದಾಟಿದರು. 


7 ದೇವರು ಪ್ರಪಂಚವನ್ನು ತನ್ನ ಮಹಾಶಕ್ತಿಯಿಂದ 
ಆಳುತ್ತಾನೆ. ಆತನು ಎಲ್ಲರನ್ನೂ ಗಮನಿಸುತ್ತಾನೆ. 
ಆತನ ವಿರುದ್ಧ ದಂಗೆಯೇಳಲು ಯಾರಿಗೂ ಆಗದು. 

8 ಜನರೇ, ನಮ್ಮ ದೇವರನ್ನು ಕೊಂಡಾಡಿರಿ. ಆತನಿಗೆ 
ಸುತಿಗೀತೆಗಳನ್ನು ಹಾಡಿರಿ. 

9 ನಮಗೆ ಜೀವಕೊಟ್ಟವನು ಆತನೇ. ನಮ್ಮನ್ನು 
ಕಾಪಾಡುವವನೂ ಆತನೇ. 

10 ಜನರು ಬೆಳ್ಳಿಯನ್ನು ಬೆಂಕಿಯಿಂದ ಶೋಧಿಸುವಂತೆ 
ದೇವರು ನಮ್ಮನ್ನು ಪರೀಕ್ಷಿಸಿದನು. 

11 ದೇವರೇ, ನೀನು ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದೆ. 
ನೀನು ನಮಗೆ ಭಾರದ ಹೊರೆಗಳನ್ನು ಹೊರಿಸಿದೆ; 

12 ಶತ್ರುಗಳು ನಮ್ಮ ಮೇಲೆ ನಡೆಯಮಾಡಿದೆ. ನೀನು 
ನಮ್ಮನ್ನು ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ 


ಕೀರ್ತನೆಗಳು 66:13-68:13 


ಹಾಯಿಸಿದೆ. ಆದರೂ ಸುರಕ್ಬಿತಸ್ಥಳಕ್ಕೆ ನಮ್ಮನ್ನು 
ತಂದು ಸೇರಿಸಿದೆ. 

13-14 ಆದ್ದರಿಂದ ನಿನ್ನಾಲಯಕ್ಕೆ ಬಂದು ಯಜ್ಞಗಳನ್ನು 
ನಿನಗೆ ಸಮರ್ಪಿಸುವೆನು. ನಾನು ಇಕ್ಕಟ್ಟಿನಲ್ಲಿದ್ದಾಗ 
ಸಹಾಯಕ್ಕಾಗಿ ನಿನ್ನನ್ನು ಕೂಗಿಕೊಂಡಾಗ ಮಾಡಿದ 
ಹರಕೆಗಳನ್ನು ಸಲ್ಲಿಸುವೆನು. 

15 ಪಾಪಪರಿಹಾರಕ ಯಜ್ಞಗಳನ್ನು ನಿನಗೆ ಅರ್ಪಿಸುವೆನು; 
ಟಗರುಗಳನ್ನೂ ಧೂಪವನ್ನೂ ಅರ್ಪಿಸುವೆನು; 
ಹೋರಿಗಳನ್ನೂ ಹೋತಗಳನ್ನೂ ಅರ್ಪಿಸುವೆನು. 

16 ದೇವಭಕ್ತರೆಲ್ಲರೂ, ಬನ್ನಿರಿ ದೇವರು ನನಗೋಸ್ಕರ 
ಮಾಡಿರುವುದನ್ನು ನಿಮಗೆ ತಿಳಿಸುವೆನು. 

17 ನಾನು ಆತನಿಗೆ ಪ್ರಾರ್ಥಿಸಿದೆನು; ಆತನನ್ನು 
ಸ್ತುತಿಸಿದೆನು. 

18 ನನ್ನ ಶುದ್ಧಹೃದಯವನ್ನು ಕಂಡು ಯೆಹೋವನು ಕಿವಿ 
ಗೊಟ್ಟನು. 

19 ದೇವರು ನನ್ನ ಮೊರೆಯನ್ನು ಕೇಳಿದನು; ನನ್ನ 
ಪ್ರಾರ್ಥನೆಯನ್ನು ಆಲಿಸಿದನು. 

20 ದೇವರಿಗೆ ಸ್ತೋತ್ರವಾಗಲಿ! ಆತನು ನನಗೆ ವಿಮುಖ 
ನಾಗದೆ, ನನ್ನ ಪ್ರಾರ್ಥನೆಯನ್ನು ಆಲಿಸಿ, ತನ್ನ ಪ್ರೀತಿ 
ತೋರಿದನು! 


ಕೀರ್ತನೆ 67 
ಸ್ತು ತಿಗೀತೆ 


1 ದೇವರೇ, ನನ್ನನ್ನು ಕರುಣಿಸಿ ಆಶೀರ್ವದಿಸು. ಪ್ರಸನ್ನ 
ಮುಖದಿಂದ ನಮ್ಮನ್ನು ನೋಡು. 

2 ದೇವರೇ, ಸರ್ವಭೂನಿವಾಸಿಗಳು ನಿನ್ನನ್ನು ತಿಳಿದು 
ಕೊಳ್ಳಲಿ. ಜನರಿಗೆ ನಿನ್ನಿಂದಾಗುವ ರಕ್ಷಣೆಯನ್ನು 
ಸರ್ವಜನಾಂಗಗಳೂ ಕಾಣಲಿ. 


3 ದೇವರೇ, ಜನರು ನಿನ್ನನ್ನು ಕೊಂಡಾಡಲಿ! ಜನರೆ 
ಲ್ಲರೂ ನಿನ್ನನ್ನು ಸ್ತುತಿಸಲಿ! 

4 ಎಲ್ಲಾ ಜನಾಂಗಗಳು ಸಂತೋಷದಿಂದ ಉಲ್ಲಾಸಿಸಲಿ. 
ಯಾಕಂದರೆ ಜನರಿಗೆ ನ್ಯಾಯವಾದ ತೀರ್ಪುಮಾಹು 
ವಾತನು ನೀನೇ; ಪ್ರತಿಯೊಂದು ಜನಾಂಗವನ್ನು ಆಳು 
ವಾತನು ನೀನೇ. 


5 ದೇವರೇ, ಜನರು ನಿನ್ನನ್ನು ಕೊಂಡಾಡಲಿ! ಜನರೆ 
ಲ್ಲರೂ ನಿನ್ನನ್ನು ಸ್ತುತಿಸಲಿ! 

6 ದೇವರೇ, ನಮ್ಮ ದೇವರೇ, ನಮ್ಮನ್ನು ಆಶೀರ್ವದಿಸು. 
ನಮ್ಮ ಭೂಮಿಯು ಮಹಾಸುಗ್ಗಿಯನ್ನು ಕೊಡಲಿ. 

7 ದೇವರು ನಮ್ಮನ್ನು ಆಶೀರ್ವದಿಸಲಿ. ಸರ್ವಭೂನಿ 
ವಾಸಿ ಗಳೆಲ್ಲರೂ ಆತನಲ್ಲಿ ಭಯಭಕ್ತಿವುಳ್ಳವರಾಗಲಿ. 


750 


ಕೀರ್ತನೆ68 
ರಚನೆಗಾರ: ದಾವೀದ 

1 ದೇವರೇ, ಎದ್ದೇಳು! ನಿನ್ನ ವೈರಿಗಳನ್ನು ಚದರಿಸಿಬಿಡು. 
ಆತನ ಶತ್ರುಗಳೆಲ್ಲಾ ಆತನಿಗೆ ಬೆಂಗೊಟ್ಟು ಓಡಿ 
ಹೋಗಲಿ. 

2 ಗಾಳಿ ಬಡಿದುಕೊಂಡು ಹೋಗುವ ಹೊಗೆಯಂತೆ 
ನಿನ್ನ ಶತ್ರು,ಗಳು ಚದರಿಹೋಗಲಿ. ಬೆಂಕಿಯಲ್ಲಿ ಕರಗಿ 
ಹೋಗುವ ಮೇಣದಂತೆ ನಿನ್ನ ಶತ್ರುಗಳು ನಾಶ 
ವಾಗಲಿ. 

3 ನೀತಿವಂತರಾದರೋ ದೇವರ ಸನ್ನಿಧಿಯಲ್ಲಿ ಹರ್ಷಿ 
ಸಲಿ; ಅವರು ಉಲ್ಲಾಸಿಸುತ್ತಾ ಸಂತೋಷವಾಗಿರಲಿ! 

4 ದೇವರಿಗೆ ಗಾಯನ ಮಾಡಿರಿ; ಆತನ ಹೆಸರನ್ನು 
ಕೊಂಡಾಡಿರಿ. ಅರಣ್ಯದಲ್ಲಿ ರಥದ ಮೇಲೆ ಸವಾರಿ 
ಮಾಡುತ್ತಾ ಬರುವಾತನಿಗೆ ಹಾದಿಯನ್ನು ಸಿದ್ಧ 
ಗೊಳಿಸಿರಿ. ಆತನ ಹೆಸರು ಯಾಹು.* ಆತನ 
ಹೆಸರನ್ನು ಕೊಂಡಾಡಿರಿ! 

5 ದೇವರು ತನ್ನ ಪವಿತ್ರ ಆಲಯದಲ್ಲಿ, ಅನಾಥರಿಗೆ 
ತಂದೆಯೂ ವಿಧವೆಯರಿಗೆ ಪಾಲಕನೂ ಆಗಿದ್ದಾನೆ. 

6 ದೇವರು ಒಬ್ಬಂಟಿಗರಿಗೆ ಸಂಸಾರವನ್ನು ದಯ 
ಪಾಲಿಸುವನು. ಆತನು ತನ್ನ ಜನರನ್ನು ಸೆರೆಯಿಂದ 
ಬಿಡಿಸಿ ಸಂತೋಷಗೊಳಿಸುವನು. ದೇವದ್ರೋಹಿಗ 
ಳಾದರೊ ಉರಿ ಬಿಸಿಲಿನ ಸೆರೆಯಲ್ಲಿ ಉಳಿಯುವರು. 

7 ದೇವರೇ, ನಿನ್ನ ಜನರನ್ನು ಈಜಿಷ್ಟಿನಿಂದ ನಡೆಸಿದೆ. 
ನೀನು ಅರಣ್ಯದಲ್ಲಿ ಅವರ ಮುಂದೆ ಪ್ರಯಾಣ 
ಮಾಡುತ್ತಿರಲು, 

8 ಭೂಮಿಯೇ ಕಂಪಿಸಿತು. ಇಸ್ರೇಲರ ದೇವಾಧಿ 
ದೇವನು ಸೀನಾಯಿ ಬೆಟ್ಟಕ್ಕೆ ಬಂದಾಗ ಆಕಾಶವೇ 
ಕರಗಿಹೋಯಿತು. 

9 ದೇವರೇ, ನೀನು ಮಳೆ ಸುರಿಸಿ, ಒಣಗಿ ಕೃಶವಾಗಿದ್ದ, 
ಭೂಮಿಯನ್ನು ಫಲವತ್ತು ಮಾಡಿದೆ. 

10 ನಿನ್ನ ಜನರು ಆ ನಾಡಿನಲ್ಲಿ ನೆಲಸಿದರು. ದೇವರೇ, 
ಅಲ್ಲಿಯ ಬಡಜನರಿಗೆ ನೀನು ಶ್ರೇಷ್ಠವಾದವುಗಳನ್ನೇ 
ನೀಡಿದೆ. 

11 ದೇವರು ಆಜ್ಞಾಪಿಸಲು ಅನೇಕರು ಈ ಸುವಾರ್ತೆ 
ಯನ್ನು ಸಾರಲು ಹೋದರು: 

12 “ಬಲಿಷ್ಠ ರಾಜರುಗಳ ಸೈನ್ಯಗಳು ಓಡಿಹೋಗುತ್ತಿವೆ! 
ಸೈನಿಕರು ಯುದ್ಧದಿಂದ ತಂದ ಕೊಳ್ಳಿ ವಸ್ತುಗಳನ್ನು 
ಮನೆಯಲ್ಲಿದ್ದ ಸ್ತ್ರೀಯರು ಹಂಚಿಕೊಳ್ಳುವರು. ಕುರಿ 
ಹಟ್ಟಿಯೊಳಗೆ ಇದ್ದವರೂ ಐಶ್ವರ್ಯವನ್ನು ಪಾಲು 
ಮಾಡಿಕೊಳ್ಳುವರು. 

13 ಬಂಗಾರದ ಗರಿಗಳಿಂದ ಥಳಥಳಿಸುವ ಬೆಳ್ಳಿ ಹೊದಿಸಿ 
ರುವ ಪಾರಿವಾಳದ ರೆಕ್ಕೆಗಳನ್ನು ಅವರು ಪಡೆದು 
ಕೊಳ್ಳುವರು.'' 





ಯಾಹು '"ಯೆಹೋವ'' ಎಂಬ ಹೆಸರಿನ ಮತ್ತೊಂದು ರೂಪ. 


751 


14 ಸಲ್ಮೋನ್‌ ಪರ್ವತದ ಮೇಲೆ ದೇವರು ಶತ್ರು, 
ರಾಜರುಗಳನ್ನು ಚದರಿಸಿಬಿಟ್ಟನು. ಅವರು ಸುರಿ 
ಯುತ್ತಿರುವ ಹಿಮದಂತಿದ್ದರು. 

15 ಬಾಷಾನ್‌ ಬೆಟ್ಟವು ಅನೇಕ ಶಿಖರಗಳುಳ್ಳ ಮಹಾ 
ಪರ್ವತ. 

16 ಬಾಷಾನ್‌ ಪರ್ವತವೇ, ಚೀಯೋನ್‌ ಪರ್ವತವನ್ನು, 
ನೀನು ಕೀಳಾಗಿ ಕಾಣುವುದೇಕೆ? ಯೆಹೋವನು 
ತನಗೆ ಪ್ರಿಯವಾದ ಚೀಯೋನ್‌ ಪರ್ವತವನ್ನೇ ತನ್ನ 
ಶಾಶ್ವತ ವಾಸ ಸ ಸ್ಥಾನವಾಗಿ ಆರಿಸಿಕೊಂಡಿದ್ದಾನೆ. 

17 ಯೆಹೋವನು ಪವಿತ್ರವಾದ ಚೀಯೋನ್‌ ಪರ್ವತಕ್ಕೆ 
ಬರುತ್ತಾನೆ. ಆತನ ಹಿಂದೆ ಆತನ ಲಕ್ಟಾಂತರ 
ರಥಗಳಿವೆ. 

18 ಆತನು ಸೆರೆಯಾಳುಗಳನ್ನು ನಡೆಸಿಕೊಂಡು ಬೆಟ್ಟದ 
ಮೇಲೇರಿ ಹೋದನು; ತನಗೆ ದ್ರೋಹಮಾಡಿದ ಜನ 
ರಿಂದ ಆತನು ಕಷ್ಟಗಳನ್ನು ತೆಗೆದುಕೊಳ್ಳುವನು. ದೇವ 


ರಾದ ಯೆಹೋವನು ಮೇಲೇರಿಹೋದದ್ದು ಅಲ್ಲಿ 


ವಾಸಿಸುವುದಕ್ಕಾಗಿಯೇ. 

19 ನಮ್ಮ ಅನುದಿನದ ಭಾರಗಳನ್ನು 
ಯೆಹೋವನಿಗೆ ಸ್ಲೋತ್ರವಾಗಲಿ! 
ರಕ್ಷಿಸುವವನು ಆತನೇ. 

20 ಆತನೇ ನಮ್ಮ ದೇವರು. ನಮ್ಮನ್ನು ರಕ್ಕಿಸುವ ದೇವರು 
ಆತನೇ. ನಮ್ಮ ದೇವರಾದ ಯೆಹೋವನು ನಮ್ಮನ್ನು 
ಮರಣದಿಂದ ರಕ್ಕಿಸುವನು. 

21 ದೇವರು ತನ್ನ ವೈರಿಗಳ ಶಿರಸ್ಸುಗಳನ್ನೂ ಪಾಪದಲ್ಲಿ 
ಜೀವಿಸುವವರ ತಲೆಗಳನ್ನೂ ಜಜ್ಜಿ ಬಿಡುವನು. 

22 ನನ್ನ ಯೆಹೋವನು ಇಂತೆಂದನು: " "ನಾನು ಪೂರ್ವ 
ದಿಕ್ಕಿನಲ್ಲಿ ರುವ ಬಾಷಾನಿನಿಂದಲೂ ಪಶ್ಚಿಮ* ಡಿಕ್ಕಿ 
ನಿಂದಲೂ ಶತ್ರು, ವನ್ನು ಹಿಡಿದುತರುವೆನು. 


ಹೊರುವ 
ನಮ್ಮನ್ನು 


23 ಆಗ ನೀನು ಅವರ "ರಕ್ತದಲ್ಲಿ ಕಾಲಾಡಿಸುವೆ. ನಿನ್ನ 


ನಾಯಿಗಳು ಅವರ ರಕ್ತವನ್ನು ನೆಕ್ಕುತ್ತವೆ.'' 


24 ಇಗೋ, ದೇವರು ವಿಜಯದ ಮೆರವಣಿಗೆಯನ್ನು 


ನಡೆಸಿಕೊಂಡು ಹೋಗುತ್ತಿದ್ದಾನೆ. ನನ್ನ ರಾಜನಾದ 


ಪರಿಶುದ್ಧ ದೇವರು ವಿಜಯದ ಮೆರವಣಿಗೆಯನ್ನು 


ನಡೆಸಿಕೊಂಡು ಹೋಗುತ್ತಿದ್ದಾನೆ. 

25 ಮುಂಭಾಗದಲ್ಲಿ ಗಾಯಕರೂ ಹಿಂಭಾಗದಲ್ಲಿ ವಾದ್ಯ 
ಬಾರಿಸುವವರೂ ಸುತ್ತಲು ದಮ್ಮಡಿ ಬಡಿಯುವ 
ಯುವತಿಯರು ಹೋಗುತ್ತಿದ್ದಾರೆ. 

26 ಮಹಾಸಭೆಯಲ್ಲಿ ದೇವರಿಗೆ ಸ್ತೋತ್ರವಾಗಲಿ! 
ಇಸ್ರೇಲ್‌ ಜನರೇ, ಯೆಹೋವನಿಗೆ ಸ್ತೋತ್ರಮಾಡಿರಿ! 


27 ಅವರನ್ನು ಮುನ್ನಡೆಸಿಕೊಂಡು ಹೋಗುವವರಲ್ಲಿ 


ಮೊದಲನೆಯದಾಗಿ ಬೆನ್ಯಾಮೀನನ ಚಿಕ್ಕ ಕುಲವಿದೆ; 
ಅದರ ನಂತರ ಯೆಹೂದನ ಮಹಾಕುಲವಿದೆ. ಅದರ 








ಪಶ್ಚಿಮ ಅಕ್ಬರಶಃ , 'ಸಮುದ್ರ.' 


ಕೀರ್ತನೆಗಳು 68:14-69:4 


ನಂತರ ಜೆಬುಲೋನ್‌ ಮತ್ತು ನಫಾ ಲಿ ಕುಲಗಳ 
ನಾಯಕರು ಇದ್ದಾರೆ. 

28 ದೇವರೇ, ನಿನ್ನ ಬಲವನ್ನು ನಮಗೆ ತೋರಿಸು! ಹಿಂದಿನ 
ಕಾಲದಲ್ಲಿ ನಮಗಾಗಿ ಮಾಡಿದ ಬಲಪ ಪ್ರಯೋಗವನ್ನು 
ನಮಗೆ ತೋರಿಸು. 

29 ರಾಜರುಗಳು ತಮ್ಮ ಕಾಣಿಕೆಗಳನ್ನು ತೆಗೆದುಕೊಂಡು 
ಜೆರುಸಲೇಮಿನ ನಿನ್ನಾಲಯಕ್ಕೆ ಬರುವರು. 

30 ಕೋಲಿನಿಂದ ಬಡಿದು ನಿನಗೆ ಬೇಕಾದದ್ದನ್ನೆಲ್ಲಾ ಆ 
ಪ್ರಾಣಿಗಳಿಂದ ಮಾಡಿಸು. ಆ ಜನಾಂಗಗಳಲ್ಲಿರುವ 
"““ಹೋರಿಗಳು'' ಮತ್ತು ""ಹಸುಗಳು'' ನಿನಗೆ ವಿಧೇ 
ಯವಾಗಿರುವಂತೆ ಮಾಡು. ನೀನು ಆ ಜನಾಂಗ 
ಗಳನ್ನು ಯುದ್ಧದಲ್ಲಿ ಸೋಲಿಸಿರುವುದರಿಂದ ಅವರು 
ನಿನಗೆ ಬೆಳ್ಳಿಯನ್ನು ತಂದು ಕೊಡುವಂತೆ ಮಾಡು. 

31 ಅವರು ಈಜೆಪ್ಪಿನಿಂದ ಐಶ್ವರ್ಯವನ್ನು ನಿನಗೆ ತಂದು 
ಕೊಡುವಂತೆ ಮಾಡು. ದೇವರೇ ಇಥಿಯೋಪಿಯ 
ದವರು ತಮ್ಮ ಐಶ್ವರ್ಯವನ್ನು ನಿನಗೆ ತಂದುಕೊಡು 
ವಂತೆ ಮಾಡು. 

32 ಭೂರಾಜರುಗಳೇ, ದೇವರಿಗೆ ಗಾಯನ ಮಾಡಿರಿ! 
ನಮ್ಮ ಯೆಹೋವನಿಗೆ ಸ್ತುತಿಗೀತೆಗಳನ್ನು ಹಾಡಿರಿ! 
33 ದೇವರಿಗೆ ಗಾಯನ ಮಾಡಿರಿ! ಆತನು ಮಹೋನ್ನತ 
ವಾದ ಆಕಾಶದಲ್ಲಿ ರಥಾಶ್ವರೂಢನಾಗಿ ಸವಾರಿ 

ಮಾಡುವನು. ಆತನ ಗರ್ಜನೆಗೆ ಕಿವಿಗೊಡಿರಿ! 

34 ದೇವರ ಬಲವನ್ನು ಕೊಂಡಾಡಿರಿ. ಆತನ ಗಾಂಭೀ 
ರ್ಯವು ಇಸ್ರೇಲಿನ ಮೇಲಿದೆ. ಆತನ ಶಕ್ತಿಯು 
ಆಕಾಶಗಳಲ್ಲಿ ವ್ಯಾ ಖಿಸಿದೆ. 

35 ದೇವರೇ, ನಿನ್ನ 'ಪರಿಶುದ್ದಾಲಯದಲ್ಲಿರುವ ನೀನು 
ಅದ್ಭುತ ಸ್ವರೂಪನಾಗಿರುವೆ. ಇಸ್ರೇಲರ ದೇವರು ತನ್ನ 
ಜನರಿಗೆ ಬಲವನ್ನೂ ಶಕ್ತಿಯನ್ನೂ ದಯಪಾಲಿಸುವ. 
ದೇವರಿಗೆ ಸ್ತೋತ್ರ! 


ಕೀರ್ತನೆ69 
ರಚನೆಗಾರ: ದಾವೀದ 

1 ದೇವರೇ, ನನ್ನನ್ನು ರಕ್ಷಿಸು! ನನ್ನ ಬಾಯವರೆಗೂ 
ನೀರು ಏರಿಬಂದಿದೆ. 

2 ನಿಂತುಕೊಳ್ಳಲು ನೆಲೆ ಸಿಕ್ಕುತ್ತಿಲ್ಲ; ಆಳವಾದ ಕಳ್ಳುಸುಬಿ 
ನಲ್ಲಿ ಮುಳುಗಿಹೋಗುತ್ತಿದ್ದೇನೆ. ನಾನು ಆಳವಾದ 
ನೀರಿನಲ್ಲಿದ್ದೇನೆ. ಅಲೆಗಳು ನನ್ನ ಸುತ್ತಲೂ ಬಡಿ 
ಯುತ್ತಿವೆ. ನಾನು ಮುಳುಗಿಹೋಗುತ್ತಿರುವೆ. 

3 ಸಹಾಯಕ್ಕಾಗಿ ಕೂಗಿಕೂಗಿ ಬಲಹೀನನಾಗಿರುವೆ. 
ನನ್ನ ಗಂಟಲು ನೋಯುತ್ತಿದೆ. ನಿನ್ನ ಸಹಾಯಕ್ಕಾಗಿ 
ಎದುರು ನೋಡುತ್ತಾ ನನ್ನ ಕಣ್ಣುಗಳು 
ನೋಯುತ್ತಿವೆ. 

4 ಶತ್ರುಗಳು ನನ್ನ ತಲೆಕೂದಲುಗಳಿಗಿಂತ ಹೆಚ್ಚಾ 
ಗಿದ್ದಾರೆ. ಆವರು ನಿಷ್ಕಾರಣವಾಗಿ ನನ್ನನ್ನು 


ಕೀರ್ತನೆಗಳು 69:5-34 


ದ್ವೇಷಿಸುತ್ತಾರೆ; ನನ್ನನ್ನು ನಾಶಮಾಹಲು ಬಹು 
ಪ್ರಯತ್ನ ಮಾಡುತ್ತಿದ್ದಾರೆ. ನನ್ನ ಶತ್ರುಗಳು ನನ್ನ ಬಗ್ಗೆ 
ಸುಳ್ಳು ಹೇಳುವರು. ನಾನು ಕದ್ದಿಲ್ಲದಿದ್ದರೂ ಸುಳ್ಳು 
ಅಪವಾದ ಹೊರಿಸಿ ನನ್ನಿಂದ ದಂಡ ವಸೂಲಿ 
ಮಾಡಿದರು. 

5 ದೇವರೇ, ನಾನೇನೂ ತಪ್ಪುಮಾಡಿಲ್ಲವೆಂದು ನಿನಗೆ 
ಗೊತ್ತಿದೆ. ನನ್ನ ಪಾಪಗಳನ್ನು ನಿನಗೆ ಮರೆಮಾಡಲು 
ನನ್ನಿಂದಾಗದು. 

6 ನನ್ನ ಯೆಹೋವನೇ, ಸರ್ವಶಕ್ತನಾದ ಯೆಹೋವನೇ, 
ನಿನ್ನ ಹಿಂಬಾಲಕರಿಗೆ ನನ್ನಿಂದ ನಾಚಿಕೆಯಾಗದಿರಲಿ. 
ಇಸ್ರೇಲರ ದೇವರೇ, ನಿನ್ನ ಆರಾಧಕರಿಗೆ ನನ್ನಿಂದ 
ಅವಮಾನವಾಗದಿರಲಿ. 

7 ನಾಚಿಕೆಯು ನನ್ನ ಮುಖವನ್ನು ಕವಿದಿದೆ. ನಿನ 
ಗೋಸ್ಕರವಾಗಿ ಈ ನಾಚಿಕೆಯನ್ನು ಹೊತ್ತು 
ಕೊಂಡಿದ್ದೇನೆ. 

8 ನನ್ನ ಸಹೋದರರು ನನ್ನನ್ನು ಅಪರಿಚಿತನಂತೆ ಕಾಣು 
ತ್ತಾರೆ. ನನ್ನ ತಾಯಿಯ ಪುತ್ರರು ನನ್ನನ್ನು ಪರಕೀಯ 
ನಂತೆ ಕಾಣುತ್ತಾರೆ. 

9 ನಿನ್ನ ಆಲಯಾಭಿಮಾನವು ನನ್ನನ್ನು ದಹಿಸುತ್ತಿದೆ. 
ನಿನ್ನನ್ನು ಗೇಲಿ ಮಾಡುವ ಜನರಿಂದ ನನಗೆ ಅವಮಾನ 
ವಾಗುತ್ತಿದೆ. 

10 ನಾನು ಅಳುತ್ತಾ ಉಪವಾಸಮಾಡುವೆನು. ಅವರು 
ಅದಕ್ಕೂ ನನ್ನನ್ನು ಗೇಲಿಮಾಡುವರು. 

11 ನಾನು ಶೋಕವಸ್ತ್ರವನ್ನು ಧರಿಸಿಕೊಂಡದ್ದು ಗಾದೆಯ 
ಮಾತಾಯಿತು. 

12 ಅವರು ನನ್ನ ಬಗ್ಗೆ ಬಹಿರಂಗ ಸ್ಥಳಗಳಲ್ಲಿ ಮಾತಾಡು 
ವರು. ಕುಡುಕರು ನನ್ನ ವಿಷಯದಲ್ಲಿ ಹಾಡನ್ನು 
ರಚಿಸುವರು. 

13 ಯೆಹೋವನೇ, ನಾನಾದರೋ, ನಿನಗೆ ಮೊರೆಯಿಟ್ಟಿ 
ದ್ದೇನೆ: ನಿನ್ನ ಕೃಪೆಗೆ ತಕ್ಕ ಕಾಲ ಇದೇ. ದೇವರೇ, ನಿನ್ನ 
ಮಹಾ ಪ್ರೀತಿಯಿಂದಲೂ ನಿಶ್ಚಿತವಾದ ರಕ್ಷಣೆ 
ಯಿಂದಲೂ ನನಗೆ ಉತ್ತರಿಸು. 

14 ನನ್ನನ್ನು ಕಳ್ಳುಸುಬಿನಿಂದ ಮೇಲೆತ್ತು. ಮುಳುಗಿ 
ಹೋಗಲು ಬಿಡಬೇಡ. ನನ್ನನ್ನು ದ್ವೇಷಿಸುವ ಜನ 
ರಿಂದ ನನ್ನನ್ನು ರಕ್ಷಿಸು. ಈ ಆಳವಾದ ನೀರಿನಿಂದ 
ನನ್ನನ್ನು ರಕ್ಷಿಸು. 

15 ಅಲೆಗಳು ನನ್ನನ್ನು ಮುಳುಗಿಸಲು ಬಿಡಬೇಡ. ಆಳ 
ವಾದ ಹಳ್ಳವು ನನ್ನನ್ನು ಎಳೆದುಕೊಳ್ಳಲು ಬಿಡಬೇಡ. 
ಸಮಾಧಿಯು ನನ್ನನ್ನು ನುಂಗಲು ಬಿಡಬೇಡ. 

16 ಯೆಹೋವನೇ, ನಿನ್ನ ಪ್ರೀತಿ ಎಷ್ಟೋ ಒಳ್ಳಿಯದು. 
ನಿನ್ನ ಪೂರ್ಣಪ್ರೀತಿಯಿಂದ ನನಗೆ ಉತ್ತರಿಸು. ನಿನ್ನ 
ಪೂರ್ಣ ಕರುಣೆಯಿಂದ ನನ್ನ ಕಡೆಗೆ ತಿರುಗಿ ಸಹಾಯ 
ಮಾಡು. 





752 


17 ನಿನ್ನ ಸೇವಕನಿಗೆ ವಿಮುಖನಾಗಬೇಡ. ನಾನು ಆಪತ್ತಿ 
ನಲ್ಲಿದ್ದೇನೆ! ಬೇಗನೆ ನನಗೆ ಸಹಾಯಮಾಡು! 

18 ಬಂದು ನನ್ನ ಪ್ರಾಣವನ್ನು ರಕ್ಷಿಸು. ನನ್ನ ಶತ್ರುಗಳಿಂದ 
ನನ್ನನ್ನು ವಿಮೋಚಿಸು. 

19 ನನ್ನ ನಾಚಿಕೆ ನಿನಗೆ ಗೊತ್ತಿದೆ. ಶತ್ರುಗಳು ನನಗೆ 
ಮಾಡಿದ ಅವಮಾನ ನಿನಗೆ ಗೊತ್ತಿದೆ. ಅವರು ಮಾಡಿ 
ದ್ಹನ್ನೆಲ್ಲಾ ನೀನು ಕಣ್ಣಾರೆ ನೋಡಿರುವೆ. 

20 ನಾಚಿಕೆಯು ನನ್ನನ್ನು ಜಜ್ಜಿಹಾಕಿದೆ! ನಾನು ನಾಚಿಕೆ 
ಯಿಂದ ಸಾಯುವಂತಿದ್ದೇನೆ. ಕರುಣಾಳುಗಳನ್ನು 
ನಿರೀಕ್ಷಿಸಿದೆ, ಆದರೆ ಯಾರೂ ದೊರೆಯಲಿಲ್ಲ. ಸಂತೈ 
ಸುವವರನ್ನು ಹಾರೈಸಿದೆ, ಆದರೆ ಯಾರೂ ಸಿಗಲಿಲ್ಲ. 

21 ಅವರು ನನಗೆ ಕೊಟ್ಟದ್ದು ವಿಷ ಆಹಾರವಲ್ಲ. ಅವರು 
ನನಗೆ ಕೊಟ್ಟದ್ದು ಹುಳಿರಸ, ದ್ರಾಕ್ಟಾರಸವಲ್ಲ. 

22 ಅವರ ಮೇಜಿನ ಮೇಲಿರುವ ಆಹಾರ, ಪಾನೀಯಗಳು 
ಅವರಿಗೆ ವಿಷವಾಗಲಿ. 

23 ಅವರು ಕುರುಹರಾಗಲಿ; ಅವರ ಬೆನ್ನುಗಳು 
ಗೂನಾಗಲಿ. 

24 ನಿನ್ನ ಕೋಪವನ್ನೆಲ್ಲಾ ಅವರು ಅನುಭವಿಸಲಿ. 

25 ಅವರ ಮನೆಗಳು ಬರಿದಾಗಲಿ; ಅವುಗಳಲ್ಲಿ ಯಾರೂ 
ವಾಸಿಸದಂತಾಗಲಿ. 

26 ಅವರನ್ನು ದಂಡಿಸು. ಆಗ ಅವರು ಓಡಿಹೋಗುವರು. 
ಅಲ್ಲದೆ ಅವರಿಗಾದ ನೋವುಗಳು, ಗಾಯಗಳು ಅವರ 
ಆಡಿಕೆಗೆ ಕಾರಣವಾಗುವವು. 

27 ಅವರ ದುಷ್ಕತ್ಯಗಳಿಗಾಗಿ ಅವರನ್ನು ದಂಡಿಸು. ನಿನ್ನ 
ರಕ್ಷಣೆಯಲ್ಲಿ ಅವರಿಗೆ ಪಾಲುಕೊಡಬೇಡ. 

28 ಜೀವಬಾಧ್ಯರ ಪುಸ್ತಕದಿಂದ ಅವರ ಹೆಸರುಗಳನ್ನು 
ಅಳಿಸಿಬಿಡು. ನೀತಿವಂತರ ಹೆಸರುಗಳೊಂದಿಗೆ ಅವರ 
ಹೆಸರುಗಳನ್ನು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯ 
ಬೇಹ. 

29 ನಾನು ನೋವಿನಿಂದ ದುಃಖಗೊಂಡಿರುವೆ. ದೇವರೇ, 
ನನ್ನನ್ನು ಮೇಲೆತ್ತಿ ರಕ್ಷಿಸು! 

30 ನಾನು ದೇವರ ಹೆಸರನ್ನು ಹಾಡಿ ಕೊಂಡಾಡುವೆನು; 
ಕೃತಜ್ಞತಾ ಗೀತೆಯೊಂದಿಗೆ ಆತನನ್ನು ಸ್ತುತಿಸುವೆನು. 

31 ಇದು ಯೆಹೋವನಿಗೆ ಹೋರಿಗಳ ಸರ್ವಾಂಗ 
ಹೋಮಕ್ಕಿಂತಲೂ ಬಹು ಪ್ರಿಯವಾದದ್ದು. 

32 ದೇವರನ್ನು ಆರಾಧಿಸಲು ಬಂದ ಬಡವರೇ, ಇದನ್ನು 
ಕೇಳಿ ಹರ್ಷಿಸಿರಿ. 

33 ಯೆಹೋವನು ಬಡವರಿಗೂ ನಿಸ್ಸಹಾಯಕರಿಗೂ ಕಿವಿ 
ಗೊಡುತ್ತಾನೆ. ಸೆರೆಯಲ್ಲಿರುವ ತನ್ನ ಜನರನ್ನು ಸಹ 
ಕಡೆಗಣಿಸುವುದಿಲ್ಲ. 

34 ಭೂಮ್ಯಾಕಾಶಗಳೇ, ಸಮುದ್ರವೇ, ಸಮುದ್ರ 
ದಲ್ಲಿರುವ ಸಮಸ್ತವೇ, ಯೆಹೋವನನ್ನು ಸ್ತುತಿಸಿರಿ! 








753 


35 ಯೆಹೋವನು ಚೀಯೋನನ್ನು ರಕ್ಕಿಸುವನು! ಆತನು 
ಯೆಹೂದದ ಪಟ್ಟಣಗಳನ್ನು ಮತ್ತೆ ಕಟ್ಟುವನು. ಆತನ 
ಜನರು ಅಲ್ಲಿ ವಾಸವಾಗಿದ್ದು ಸ್ವದೇಶವಾಗಿ ಮಾಡಿ 
ಕೊಳ್ಳುವರು! 

36 ಆತನ ಸೇವಕರ ಸಂತತಿಗಳವರು ಆ ದೇಶವನ್ನು 


ಕೀರ್ತನೆಗಳು 69:35-71:22 


7 ನಾನು ಅನೇಕರಿಗೆ ಮಾದರಿಯಾಗಿದ್ದೇನೆ. 
ಯಾಕಂದರೆ ನೀನೇ ನನ್ನ ಶಕ್ತಿಗೆ ಆಧಾರ. 
8 ದಿನವೆಲ್ಲಾ ನಿನ್ನ ಅದ್ದುತಕಾರ್ಯಗಳ ಬಗೆ ನಿನ್ನನ್ನು 
೧೧ 8 ಬ ಗಿ ೩ 
ಸ್ತುತಿಸಿಕೊಂಡಾಡುವೆನು. 
9 ವೃದ್ಧಾಪ್ಯದಲ್ಲಿ ನನ್ನನ್ನು ತಳ್ಳಿಬಿಹಬೇಹ. ಬಲವು ಕುಂದಿ 





ಪಡೆದುಕೊಳ್ಳುವರು. ಆತನ ಹೆಸರನ್ನು ಪ್ರೀತಿಸುವ 
ಜನರು ಅಲ್ಲಿ ವಾಸಿಸುವರು. 


ಕೀರ್ತನೆ70 
ಜ್ಞಾಪಕಾರ್ಥ ನೈವೇದ್ಯ ಸಮರ್ಪಣೆಯ ಹಾಡು. 
ರಚನೆಗಾರ: ದಾವೀದ 

1 ದೇವರೇ, ನನ್ನನ್ನು ರಕ್ಷಿಸು! ದೇವರೇ, ಬೇಗನೆ ನನಗೆ 
ಸಹಾಯಮಾಹು! 

2 ನನ್ನನ್ನು ಕೊಲ್ಲಲು ಪ್ರಯತ್ನಿಸುವವರು ನಿರಾಶೆ 
ಗೊಂಡು ಅಪಮಾನ ಹೊಂದಲಿ. ನನಗೆ ಕೇಡು 
ಮಾಡಬೇಕೆಂದಿರುವವರು ಅವಮಾನಗೊಂಡು ಓಡಿ 
ಹೋಗಲಿ. 

3 ನನ್ನನ್ನು ಗೇಲಿಮಾಡುವವರು ಸೋಲಿನಿಂದ 
ಅವಮಾನಕ್ಕೀಡಾಗಲಿ. 

4 ನಿನ್ನ ಆರಾಧಕರೆಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ 
ಸಂತೋಷಿಸಲಿ. ನಿನ್ನ ರಕ್ಷಣೆಯಲ್ಲಿ ಆನಂದಿಸುವವರು 
ನಿನ್ನನ್ನು ಯಾವಾಗಲೂ ಕೊಂಡಾಡಲಿ. 

5 ನಾನಾದರೋ ಬಡವನೂ ನಿಸ್ಸಹಾಯಕನೂ ಆಗಿ 
ರುವೆ! ದೇವರೇ, ಬೇಗನೆ, ಬಂದು ನನ್ನನ್ನು ರಕ್ಕಿಸು! 
ಯೆಹೋವನೇ, ನನ್ನನ್ನು ಬಿಡುಗಡೆ ಮಾಡಬಲ್ಲವನು 
ನೀನೊಬ್ಬನೇ. ಯೆಹೋವನೇ ತಡಮಾಡಬೇಡ! 


ಕೀರ್ತನೆ71 

1 ಯೆಹೋವನೇ, ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ; 
ಎಂದಿಗೂ ಆಶಾಭಂಗಪಡಿಸಬೇಡ. 

2 ನೀನು ನೀತಿವಂತನಾಗಿರುವುದರಿಂದ ನನ್ನನ್ನು 
ರಕ್ಷಿಸುವೆ; ಬಿಹುಗಡೆಮಾಹುವೆ. ನನಗೆ ಕಿವಿಗೊಟ್ಟು 
ನನ್ನನ್ನು ರಕ್ಷಿಸು. 

3 ನೀನೇ ನನ್ನ ಸಂರಕ್ಷಣೆಯ ಆಶ್ರಯಗಿರಿಯಾಗಿರು. 
ನನ್ನನ್ನು ರಕ್ಷಿಸಲು ಆಜ್ಞಾಪಿಸು. ನೀನೇ ನನ್ನ 
ಬಂಡೆಯೂ ಕೋಟೆಯೂ ಆಗಿರುವೆ. 

4 ನನ್ನ ದೇವರೇ, ದುಷ್ಟರಿಂದಲೂ ಕ್ರೂರವಾದ ಕೆಟ್ಟವ 
ರಿಂದಲೂ ನನ್ನನ್ನು ರಕ್ಷಿಸು. 

5 ನನ್ನ ಒಡೆಯನೇ, ನನ್ನ ಬಾಲ್ಯದಿಂದಲೂ ನೀನೇ ನನ್ನ 
ನಿರೀಕ್ಷೆಯೂ ಭರವಸವೂ ಆಗಿರುವೆ. 

6 ನಾನು ಹುಟ್ಟಿದಂದಿನಿಂದಲೂ ನಿನ್ನನ್ನೇ ಆಶ್ರಯಿಸಿ 
ಕೊಂಡಿದ್ದೇನೆ. ನಾನು ಜನಿಸಿದಂದಿನಿಂದಲೂ ನೀನೇ 
ನನಗೆ ಆಧಾರವಾಗಿರುವೆ. ನಾನು ನಿನ್ನನ್ನು 
ಕೊಂಡಾಡುತ್ತಲೇ ಇರುವೆನು. 





ಹೋಗುತ್ತಿರುವಾಗ ಕೈಬಿಡಬೇಡ. 

10 ನನ್ನ ಶತ್ರುಗಳು ಒಟ್ಟುಗೂಡಿ ನನ್ನನ್ನು ಕೊಲ್ಲಲು 
ಆಲೋಚಿಸಿಕೊಂಡಿದ್ದಾರೆ. 

11 "ದೇವರು ಅವನನ್ನು ಕೈಬಿಟ್ಟಿದ್ದಾನೆ; ಬೆನ್ನಟ್ಟಿ ಅವನನ್ನು 
ಹಿಡಿಯಿರಿ; ಅವನಿಗೆ ಸಹಾಯಕರೇ ಇಲ್ಲ'' ಎಂದು 
ಅವರು ಹೇಳಿಕೊಳ್ಳುತ್ತಿದ್ದಾರೆ. 

12 ದೇವರೇ, ನನಗೆ ದೂರವಾಗಿರಬೇಡ. ನನ್ನ ದೇವರೇ, 
ಬೇಗನೇ ನನ್ನನ್ನು ರಕ್ಷಿಸು! 

13 ನನ್ನ ಶತ್ರುಗಳನ್ನು ಸೋಲಿಸಿ ಸಂಪೂರ್ಣವಾಗಿ ನಾಶ 
ಮಾಡು! ನನಗೆ ಕೇಡುಮಾಹಬೇಕೆಂದಿರುವ ಅವರಿಗೆ 
ನಾಚಿಕೆಯೂ ಅವಮಾನವೂ ಆವರಿಸಿಕೊಳ್ಳಲಿ. 

14 ನಾನಂತೂ ನಿನ್ನಲ್ಲೇ ಭರವಸವಿಟ್ಟಿರುವೆ. ನಿನ್ನನು 
ಹೆಚ್ಚೆಚ್ಚಾಗಿ ಕೊಂಡಾಡುತ್ತಿರುವೆ. 

15 ನಿನ್ನ ಒಳ್ಳೆಯತನವನ್ನೂ ರಕ್ಷಣೆಯನ್ನೂ ನಾನು ಹಗ 
ಲೆಲ್ಲಾ ಹೇಳುತ್ತಲೇ ಇರುವೆನು. ಅವು ವರ್ಣಿಸಲ 
ಸಾಧ್ಯವಾಗಿವೆ. 

16 ನನ್ನ ಒಡೆಯನಾದ ಯೆಹೋವನೇ, ನಿನ್ನ ಘನತೆಯ 
ಕುರಿತು ಹೇಳುತ್ತಲೇ ಇರುವೆನು. ನಿನ್ನೊಬ್ಬನ ಒಳ್ಳೆಯ 
ತನವನ್ನು ಕುರಿತು ಮಾತಾಡುತ್ತಲೇ ಇರುವೆನು. 

17 ದೇವರೇ, ಬಾಲ್ಯದಿಂದಲೂ ನೀನೇ ನನಗೆ ಉಪ 
ದೇಶಕನಾಗಿರುವೆ. ನಿನ್ನ ಅದ್ಬುತಕಾರ್ಯಗಳ ಕುರಿತು 
ಇಂದಿನ ವರೆಗೂ ಪ್ರಚುರಪಡಿಸುತ್ತಿದ್ದೇನೆ. 

18 ನಾನು ವೃದ್ಧನಾಗಿರುವೆ; ನನ್ನ ಕೂದಲೂ ನರೆತು 
ಹೋಗಿದೆ. ನನ್ನ ದೇವರೇ, ನನ್ನನ್ನು ಕೈಬಿಡಬೇಡ. ನಿನ್ನ 
ಬಲವನ್ನೂ ಪ್ರತಾಪವನ್ನೂ ಮುಂದಿನ ತಲೆ 
ಮಾರುಗಳವರಿಗೆಲ್ಲಾ ಪ್ರಕಟಿಸುವೆನು. 

19 ದೇವರೇ, ನಿನ್ನ ನೀತಿಯು ಆಕಾಶಕ್ಕಿಂತಲೂ ಉನ್ನತ 
ವಾಗಿದೆ. ನೀನು ಅದ್ಭುತಕಾರ್ಯಗಳನ್ನು ಮಾಡಿರುವೆ. 
ದೇವರೇ, ನಿನ್ನಂಥ ದೇವರು ಬೇರೆಲ್ಲೂ ಇಲ್ಲ. 

20 ನನ್ನನ್ನು ಅನೇಕ ಕಷ್ಟಹಿಂಸೆಗಳಿಗೆ ಗುರಿಮಾಡಿದಾತನು 
ನೀನೇ. ಆದರೆ ಅವೆಲ್ಲವುಗಳಿಂದ ನೀನು ನನ್ನನ್ನು 
ರಕ್ಷಿಸಿ ಜೀವಂತವಾಗಿ ಉಳಿಸಿದೆ. ಆಪತ್ತುಗಳಿಂದ 
ನಾನೆಷ್ಟೇ ಮುಳುಗಿಹೋಗಿದ್ದರೂ ಮೇಲೆತ್ತಿದಾತನು 
ನೀನೇ. 

21 ನೀನು ನನ್ನ ಘನತೆಯನ್ನು ಮೊದಲಿಗಿಂತಲೂ 
ಹೆಚ್ಚಿಸುವೆ. ನೀನೇ ನನ್ನನ್ನು ಸಂತೈಸುವೆ. 

22 ನಾನು ಹಾರ್ಪ್‌ವಾದ್ಯವನ್ನು ನುಡಿಸುತ್ತಾ ನಿನ್ನನ್ನು 
ಕೊಂಡಾಡುವೆನು. ನನ್ನ ದೇವರೇ, ನಿನ್ನ 


ಕೀರ್ತನೆಗಳು 71:23-73:3 


ನಂಬಿಗಸ್ತಿಕೆಯನ್ನು ಕೊಂಡಾಡುವೆನು. ಇಸ್ರೇಲಿನ 
ಪರಿಶುದ್ದನೇ, ಲೈರ್‌ ವಾದ್ಯವನ್ನು ನುಡಿಸುತ್ತಾ ನಿನ್ನನ್ನು 
ಭಜಿಸುವೆನು. 

23 ನೀನು ನನ್ನನ್ನು ರಕ್ಷಿಸಿದ್ದ! ರಿಂದ ನನ್ನ ಪ್ರಾಣವು 
ಉಲ್ಲಾಸಗೊಂಡಿದೆ. ನನ್ನ ತುಟಿಗಳಿಂದ ನನ್ನನ್ನು ಹಾಡಿ 
ಕೊಂಡಾಡುವೆನು. 

24 ನನ್ನ ನಾಲಿಗೆಯು ನಿನ್ನ ಒಳ್ಳೆಯತನದ ಬಗ್ಗೆ ಹಾಡು 
ತ್ತಲೇ ಇರುವುದು. ನನ್ನನ್ನು ಕೊಲ್ಲಬೇಕೆಂದಿರು 
ವವರು ಸೋತು ಹೋಗಿ ಅವಮಾನಕ್ಕೀಹಾಗುವರು. 


ಕೀರ್ತನೆ72 
ರಚನೆಗಾರ: ಸೊಲೊಮೋನ 

1 ದೇವರೇ, ನಿನ್ನಂತೆ ನ್ಯಾಯವಾಗಿ ತೀರ್ಪುನೀಡಲು 
ರಾಜನಿಗೆ ಕಲಿಸಿಕೊಡು. ನಿನ್ನ ನೀತಿಯನ್ನು ಕಲಿತು 
ಕೊಳ್ಳಲು ರಾಜಕುಮಾರನಿಗೆ ಸಹಾಯಮಾಡು. 

2 ನಿನ್ನ ಜನರಿಗೆ ನೀತಿಯಿಂದಲೂ ನಿನ್ನ ಬಡಜನರಿಗೆ 
ನ್ಯಾಯವಾಗಿ ತೀರ್ಪು ಮಾಡಲು ಅವನಿಗೆ ಸಹಾಯ 
ಮಾಡು. 

3 ದೇಶದಲ್ಲೆಲ್ಲಾ ಶಾಂತಿಯೂ ನ್ಯಾಯವೂ ನೆಲೆಸಿರಲಿ. 

4 ರಾಜನು ಬಡವರಿಗೆ ನ್ಯಾಯ ದೊರಕಿಸಿಕೊಹಲಿ; 
ನಿಸ್ಸಹಾಯಕರಿಗೆ ಸಹಾಯಮಾಡಲಿ. ಅವರಿಗೆ ಕೇಡು 
ಮಾಡುವವರನ್ನು ರಾಜನು ದಂಡಿಸಲಿ. 

5 ಸೂರ್ಯಚಂದ್ರರು ಆಕಾಶದಲ್ಲಿ ಇರುವವರೆಗೂ 


ಜನರು ರಾಜನಿಗೆ ಭಯಪಡಹಲಿ; ಅವನನ್ನು 


ಗೌರವಿಸಲಿ. 

6 ಹುಲ್ಲುಗಾವಲಿನ ಮೇಲೆ ಸುರಿಯುವ ಮಳೆ 
ಯಂತೆಯೂ ಭೂಮಿಯನ್ನು ಹದಗೊಳಿಸುವ ಹಿತ 
ವಾದ ಮಳೆಯಂತೆಯೂ ನೀನು ಅವನಿಗೆ ಸಹಾಯಕ 
ನಾಗಿರು. 

7 ಅವನ ಆಹಳಿತದ ದಿನಗಳಲ್ಲಿ ನೀತಿಯು ವೃದ್ಧಿ 
ಯಾಗಲಿ. ಚಂದ್ರ, ನಿರುವವರೆಗೂ ಶಾಂತಿ ನೆಲಸಿರಲಿ” 

8 ಅವನ ರಾಜ್ಯವು ಸಮುದ್ರದಿಂದ ಸಮುದ್ರ, ದವರೆಗೂ 
(ಯೂಫ್ರೇಟೀಸ್‌) ನದಿಯಿಂದ ಭೂಮಿಯ ಬಹು 
ದೂರದ ಸ್ಥಳದವರೆಗೂ ಬೆಳೆಯಲಿ. 


9 ಅರಣ್ಯದಲ್ಲಿ ವಾಸಿಸುತ್ತಿರುವ ಜನರು ಅವನಿಗೆ ಅಡ್ಡ 
ಬೀಳಲಿ. ಅವನ ವೈರಿಗಳೆಲ್ಲ ಅವನ ಮುಂದೆ ಬಿದ್ದು 


ಮಣ್ಣುಮುಕ್ಕಲಿ. 

10 ತಾರ್ಷೀಷ್‌ನ ರಾಜರುಗಳೂ ಬಹುದೂರದ ದೇಶಗ 
ಳವರೂ ಅವನಿಗೆ ಉಡುಗೊರೆಗಳನ್ನು ಕೊಡಲಿ. 
ಶೆಬಾ ಮತ್ತು ಸೆಬಾ ಪ್ರಾಂತ್ಯಗಳ ರಾಜರುಗಳು 
ಅವನಿಗೆ ಕಪ್ಪಗಳನ್ನು ಸಲ್ಲಿಸಲಿ. 

11 ಅರಸರುಗಳೆಲ್ಲಾ ನಮ್ಮ ರಾಜನಿಗೆ ಅಡ್ಡಬೀಳಲಿ. 
ಜನಾಂಗಗಳೆಲ್ಲಾ ಅವನ ಸೇವೆಮಾಡಲಿ. 


754 


12 ನಮ್ಮ ರಾಜನು ನಿಸ್ಸಹಾಯಕರಿಗೆ ಸಹಾಯ 
ಮಾಡುವನು. ನಮ್ಮ ರಾಜನು ಬಡವರಿಗೂ ಅಸಹಾ 
ಯಕರಿಗೂ ಸಹಾಯ ಮಾಡುವನು. 

13 ಬಡವರೂ ಅಸಹಾಯಕರೂ ಅವನನ್ನೇ ಅವಲಂಭಿಸಿ 
ಕೊಳ್ಳುವರು. ರಾಜನು ಅವರ ಪ್ರಾಣಗಳನ್ನು 
ಕಾಪಾಡುವನು. 

14 ಕ್ರೂರಿಗಳಿಂದ ಅವರನ್ನು ತಪ್ಪಿಸಿ ರಕ್ಷಿಸುವನು. ಆ 
ಬಡವರ ಜೀವಗಳು ರಾಜನಿಗೆ ಅಮೂಲ್ಯವಾಗಿವೆ. 

15 ರಾಜನು ಬಹುಕಾಲ ಬಾಳಲಿ! ಅವನಿಗೆ ಶೆಬಾ ಪ್ರಾಂತ್ಯ 
ದಿಂದ ಬಂಗಾರವು ಬರಲಿ. ರಾಜನಿಗೋಸ್ಕರ 
ಯಾವಾಗಲೂ ಪ್ರಾರ್ಥಿಸಿರಿ. ಪ್ರತಿದಿನವೂ ಅವನನ್ನು 
ಆಶೀರ್ವದಿಸಿರಿ. 

16 ಹೊಲಗಳು ಯಥೇಚ್ಚವಾಗಿ ಧಾನ್ಯಬೆಳೆಯಲಿ. ಬೆಟ್ಟ 
ಗಳು ಬೆಳೆಗಳಿಂದ ತುಂಬಿಹೋಗಲಿ. ಹೊಲಗಳು ಲೆಬ 
ನೋನಿನಲ್ಲಿರುವ ಹೊಲಗಳಂತೆ ಫಲವತ್ತಾಗಿರಲಿ. 
ಬಯಲುಗಳು ಹುಲ್ಲಿನಿಂದ ಆವೃತವಾಗಿರುವಂತೆ 
ಪಟ್ಟಣಗಳು ಜನರಿಂದ ತುಂಬಿಹೋಗಲಿ. 

17 ರಾಜನು ಎಂದೆಂದಿಗೂ ಪ್ರಸಿದ್ಧನಾಗಿರಲಿ. 
ಸೂರ್ಯನು ಇರುವವರೆಗೂ ಜನರು ಅವನ ಹೆಸ 
ರನ್ನು ಜ್ಞಾಪಿಸಿಕೊಳ್ಳಲಿ. ಅವನಿಂದ ಜನರಿಗೆ ಆಶೀ 
ರ್ವಾದವಾಗಲಿ. ಜನರೆಲ್ಲರೂ ಅವನನ್ನು 
ಆಶೀರ್ವದಿಸಲಿ. 

18 ಇಸ್ರೇಲರ ದೇವರಾದ ಯೆಹೋವನನ್ನು ಕೊಂಡಾ 
ಡಿರಿ. ಅಂಥ ಅದ್ಭ್ಬುತಕಾರ್ಯಗಳನ್ನು ದೇವರೊಬ್ಬನೇ 
ಮಾಡಬಲ್ಲನು! 

19 ಆತನ ಪ್ರ ಭಾವಪೂರ್ಣವಾದ ಹೆಸರನ್ನು ಎಂದೆಂ 
ದಿಗೂ ಕೊಂಡಾಡಿರಿ! ಆತನ ಮಹಿಮೆ ಭೂಲೋಕವ 
ನ್ನೆಲ್ಲಾ ತುಂಬಿಕೊಳ್ಳಲಿ! ಆಮೆನ್‌, ಆಮೆನ್‌! 

20 ಇಷಯನ ಮಗನಾದ ದಾವೀದನ ಪ್ರಾರ್ಥನೆಗಳು 
ಇಲ್ಲಿಗೆ ಮುಕ್ಕಾಯಗೊಂಡವು. 


ಮೂರನೆ ಭಾಗ 


ಕೀರ್ತನೆ73 
ಸ್ತುತಿಗೀತೆ 
ರಚನೆಗಾರ: ಆಸಾಫ 
1 ದೇವರು ಇಸ್ರೇಲಿಗೆ ಒಳ್ಳಯವನೇ ನಿಜ! ಶುದ್ಧ 
ಹೃದಯವುಳ್ಳವರಿಗೆ ದೇವರು ಒಳ್ಳೆಯವನೇ ಸರಿ! 
2 ಆಗ ನನ್ನ ಕಾಲುಗಳು ಜಾರಿದವು; ನನ್ನ ಹೆಜ್ಜೆಗಳು 
ತಪ್ಪಿದವು. 
3 ದುಷ್ಟರ ಏಳಿಗೆಯನ್ನು ಕಂಡು ಗರ್ವಿಷ್ಠರ ಮೇಲೆ 
ಅಸೂಯೆಗೊಂಡೆನು. 


755 


4 ಅವರು ಆರೋಗ್ಯವಂತರಾಗಿದ್ದಾರೆ. ಜೀವನೋಪಾ 
ಯಕ್ಕಾಗಿ ಅವರು ಹೋರಾಡಬೇಕಿಲ್ವ.್‌ 

5 ಆ ಗರ್ವಿಷ್ಠರು ನಮ್ಮ, ೦ತೆ ಕಷ್ಟ: ಪಡುವುದಿಲ್ಲ. ಅವರಿಗೆ 
ಜೇರೆಯವರಂತೆ ತೊಂದರೆಗಳಿಲ್ಲ. 

6 ಆದ್ದರಿಂದ ಗರ್ವವು ಅವರಿಗೆ ಆಭರಣವಾಗಿದೆ; 
ದ್ವೇಷವು ಅವರಿಗೆ ಉಹುಪಾಗಿದೆ. 


7 ಅವರ ಕಣ್ಣುಗಳು ಕೊಬ್ಬಿವೆ; ಅವರ ಮನಸು ದುಷ 
ಣ ಬ ಜು ರ 


ಲ್ಪನೆಗಳಿಂದ ತುಂಬಿತುಳುಕುತ್ತದೆ. 


8 ಅವರು ಗೇಲಿಮಾಡುತ್ತಾ ಬೇರೆಯವರ ವಿರುದ್ಧ ಕೆಟ್ಟ 


ದ್ದನ್ನೇ ಮಾತಾಡುವರು. ಗರ್ಪಿಷ್ಠರಾದ ಅವರು ಬೇರೆ 
ಯವರ ಮೇಲೆ ಬಲಾತ್ಕಾರ ನಡೆಸಲು ಸಂಚು 
ಮಾಡುವರು. 

9 ಆ ಗರ್ವಿಷ್ಠರು ತಮ್ಮನ್ನು ದೇವರುಗಳೆಂದು ಭಾವಿಸಿ 
ಕೊಂಡಿದ್ದಾರೆ, ತಾವೇ ಭೂಮಿಯ ಅಧಿಪತಿಗಳೆಂದು 
ಆಲೋಚಿಸಿಕೊಂಡಿದ್ದಾರೆ. 

10 ಆದ್ದರಿಂದ ದೇವರ ಮಕ್ಕಳೂ ಅವರ ಪಕ್ಷ ಹಿಡಿಯು 
ವರು; ಅವರು ಹೇಳಿದಂತೆಯೇ ಮಾಡುವರು. 

1 ""ನಮ್ಮ ಕಾರ್ಯಗಳು ದೇವರಿಗೆ ಗೊತ್ತಿಲ್ಲ! ಮಹೋ 
ನ್ನತನಾದ ದೇವರಿಗೆ ಗೊತ್ತೇ ಇಲ್ಲ!'' ಎಂದು ಆ 
ದುಷ್ಟರು ಹೇಳಿಕೊಳ್ಳುವರು. 

12 ಆ ಗರ್ವಿಷ್ಠರು ದುಷ್ಟರೇ ಸರಿ! 
ಐಶ್ವರ್ಯವು ಹೆಚ್ಚಾಗುತ್ತಲೇ ಇದೆ. 

13 ಹೀಗಿರಲು, ನನ್ನ ಹೃದಯವನ್ನು ನಾನೇಕೆ ನಿರ್ಮಲ 


ಆದರೂ ಅವರ 


ಗೊಳಿಸಿಕೊಳ್ಳಲಿ? ನನ್ನ ಕೈಗಳನ್ನು ನಾನೇಕೆ ಸ್ವಚ್ಛ 


ಗೊಳಿಸಿಕೊಳ್ಳಲಿ? 
14 ದೇವರೇ ದಿನವೆಲ್ಲಾ ನಾನು ಕಷ್ಟಪಡುತ್ತಿರುವೆ. ಪ್ರತಿ 


ಮುಂಜಾನೆಯೂ ನೀನು ನನ್ನನ್ನು ಶಿಕ್ಟಿಸುವೆ. 

15 ಇವುಗಳ ಬಗ್ಗೆ ನಾನು ಬೇರೆಯವರಿಗೆ ಹೇಳ 
ಬೇಕೆಂದಿದ್ದೆ. ಒಂದು ವೇಳೆ ಹೇಳಿದ್ದರೆ, ನಿನ್ನ ಜನರಿಗೆ 
ದ್ರೋಹಿಯಾಗುತ್ತಿದ್ದೆ. 

16-17 ಇವುಗಳನ್ನು ಅರ್ಥಮಾಡಿಕೊಳ್ಳಲು ನಾನು ಬಹಳ 
ವಾಗಿ ಪ್ರಯತ್ನಿಸಿದರೂ ನಿನ್ನಾಲಯಕ್ಕೆ ಹೋಗುವ 
ವರೆಗೂ ಕಷ್ಟಕರವಾಗಿತ್ತು. ಆದರೆ ನಿನ್ನಾಲಯಕ್ಕೆ 
ಹೋದಮೇಲೆ ನನಗೆ ಅರ್ಥವಾಯಿತು. 

18 ನೀನು ಅವರನ್ನು ಅಪಾಯಕರವಾದ ಪರಿಸ್ಥಿತಿಯಲ್ಲಿ 
ಇಟ್ಟಿರುವೆ. ಅವರು ಸುಲಭವಾಗಿ ಬಿದ್ದು ನಾಶ 
ವಾಗುವರು. 

19 ಇದ್ದಕ್ಕಿದ್ದಂತೆ ಆಪತ್ತು ಬರುವುದು, ಆಗ ಆ ಗರ್ವಿಷ್ಠರು 
ನಾಶವಾಗುವರು. ಭಯಂಕರವಾದ ಸಂಗತಿಗಳು 
ಅವರಿಗೆ ಸಂಭವಿಸುತ್ತವೆ; ಆಗ ಅವರು ಅಂತ್ಯ 
ಗೊಳ್ಳುವರು. 





ಅವರು ಹೋರಾಹಬೇಕಿಲ್ಲ ಅಕ್ಬರಶಃ 
ನಿರ್ಬಾಧಕವಾಗಿದೆ.' 


"ಅವರ ಮರಣವು 


ಕೀರ್ತನೆಗಳು 73:4-74:6 


20 ಯೆಹೋವನೇ, ನಾವು ನಿದ್ರೆಯಿಂದ ಎಚ್ಚರ 
ಗೊಂಡಾಗ ಮರೆತುಬಿಡುವ ಕನಸಿನಂತಿದ್ದಾರೆ ಆ 
ಜನರು. ನಾವು ಕನಸಿನಲ್ಲಿ ಕಾಣುವ ರಾಕ್ಚಸರಂತೆ 
ನೀನು ಅವರನ್ನು ಮಾಯಗೊಳಿಸುವೆ. 

21-22 ನಾನು ಬಹು ಮೂಢನಾಗಿದ್ದೆ. ಶ್ರೀಮಂತರ ಕುರಿ 
ತಾಗಿಯೂ ದುಷ್ಟರ ಕುರಿತಾಗಿಯೂ ಆಲೋಚಿಸಿ 
ಗಲಿಬಿಲಿಗೊಂಡೆ. ದೇವರೇ, ನಾನು ನಿನ್ನ ಮೇಲೆ 
ಕೋಪಗೊಂಡಿದ್ದೆನು; ಬೇಸರಗೊಂಡಿದ್ದೆನು! ನಾನು 
ಮೂಢಪಶುವಿನಂತೆ ವರ್ತಿಸಿಡೆನು. 

23 ನಾನು ಯಾವಾಗಲೂ ನಿನ್ನ ಸಂಗಹವಿದ್ದೇನೆ. ನನ್ನ 
ಕೈಯನ್ನು ಹಿಡಿದುಕೊ. 

24 ನನಗೆ ಉಪದೇಶಿಸುತ್ತಾ ನನ್ನನ್ನು ಮುನ್ನಡೆಸು. ಬಳಿಕ 
ನಿನ್ನ ಮಹಿಮೆಗೆ ನನ್ನನ್ನು ಸೇರಿಸಿಕೊ. 

25 ಪರಲೋಕದಲ್ಲಿ ನೀನಲ್ಲದೆ ನನಗೆ ಬೇರೆ ಯಾರ 
ಅಗತ್ಯವಿದೆ? ಈ ಲೋಕದಲ್ಲಿ ನಿನ್ನನ್ನಲ್ಲದೆ ಬೇರೆ 
ಯಾರನ್ನು ಬಯಸಲಿ? 

26 ನನ್ನ ಹೃದಯವೂ ದೇಹವೂ ನಾಶವಾಗುತ್ತವೆ; ಆದರೆ 
ಎಂದೆಂದಿಗೂ ನೀನೇ ನನಗೆ ಆಶ್ರಯಸ್ಥಾನವೂ ನನ್ನ 
ದೇವರೂ ಆಗಿರುವೆ. 

27 ನಿನ್ನನ್ನು ತೊರೆದುಬಿಟ್ಟವರು ನಾಶವಾಗುವರು. ನಿನಗೆ 
ದ್ರೋಹಮಾಡಿದವರನ್ನೆಲ್ಲ ನೀನು ನಾಶಮಾಹುವೆ. 
28 ನನಗಾದರೋ ದೇವರ ಸಮೀಪದಲ್ಲಿರುವುದೇ 
ಭಾಗ್ಯ ವಾಗಿದೆ. ನನ್ನ ಒಡೆಯನಾದ ಯೆಹೋವನನ್ನು 
ನನ್ನ ಆಶ್ರಯಸ್ಥಾನವನ್ನಾಗಿ ಮಾಡಿಕೊಂಡಿರುವೆ. 
ದೇವರೇ, ನಿನ್ನ ಎಲ್ಲಾ ಕಾರ್ಯಗಳ ಕುರಿತಾಗಿ 

ಹೇಳಲು ಬಂದಿರುವೆ. 


ಕೀರ್ತನೆ74 
ರಚನೆಗಾರ: ಆಸಾಫ 

1 ದೇವರೇ, ನಮ್ಮನ್ನು ಶಾಶ್ವತವಾಗಿ ಕೈಬಿಟ್ಟಿರುವೆಯಾ? 
ನಿನ್ನ ಜನರ ಮೇಲೆ ಇನ್ನೂ ಕೋಪದಿಂದಿರುವೆಯಾ? 

2 ಬಹುಕಾಲದ ಹಿಂದೆ ನೀನು ಕೊಂಡುಕೊಂಡ ನಿನ್ನ 
ಜನರನ್ನು ಜ್ಞಾಪಿಸಿಕೊ. ನೀನು ನಮ್ಮನ್ನು ರಕ್ಷಿಸಿದೆ. 
ನಾವು ನಿನ್ನವರೇ. ನೀನು ವಾಸಿಸಿದ ಚೀಯೋನ್‌ 
ಪರ್ವತವನ್ನು ಜ್ಞಾ ಪಿಸಿಕೊ. 

3 ಬಹುಕಾಲದಿಂದ ಹಾಳುಬಿದ್ದಿರುವ ಕಟ್ಟಡಗಳ ಬಳಿಗೆ 
ಆಗಮಿಸು. ಶತ್ರುವು ನಾಶಮಾಡಿದ ನಿನ್ನ ಪವಿತ್ರ ಸ್ಥಳಕ್ಕೆ 
ಹಿಂತಿರುಗಿ ಬಾ. 

4 ಆಲಯದಲ್ಲಿ ಶತ್ರುಗಳು ಯುದ್ಧಾರ್ಭಟ ಮಾಡಿ 
ದರು. ಆಲಯದಲ್ಲಿ ತಮ್ಮ ಧ್ವಜಾರೋಹಣ ಮಾಡಿ 
ತಮ್ಮ ಜಯವನ್ನು ಸೂಚಿಸಿದರು. 

5 ಶತ್ರು ಸೈನಿಕರಾದರೋ ಕಳೆಗುದ್ದಲಿಯಿಂದ ಕಳೆ 
ಕೀಳುತ್ತಿರುವ ಜನರಂತಿದ್ದಾರೆ. 

6 ನಿನ್ನಾಲಯದ ಕೆತ್ತನೆ ಕೆಲಸಗಳನ್ನು ಅವರು ಕೊಡಲಿ 
ಗಳಿಂದಲೂ ಮಚ್ಚುಗತ್ತಿಗಳಿಂದಲೂ ಕತ್ತರಿಸಿ 
ಹಾಕಿದರು. 








ಕೀರ್ತನೆಗಳು 74:7-76:1 


7 ಆ ಸೈನಿಕರು ನಿನ್ನ ಪವಿತ್ರ, ಸ್ಥಳವನ್ನು ಸುಟ್ಟು ನೆಲಸಮ 
ಮಾಡಿದರು. ಆ ಆಲಯವು ನಿನ್ನ ನಾಮ ಘನತೆಗಾಗಿ 
ಕಟ್ಟಲ್ಪಟ್ಟಿತ್ತಲ್ಲಾ! 

8 ನಮ್ಮನ್ನು ಸಂಪೂರ್ಣವಾಗಿ ಜಜ್ಜಿಹಾಕಲು ಶತ್ರುಗಳು 
ನಿರ್ಧರಿಸಿ ದೇಶದ ಪ್ರತಿಯೊಂದು ಪವಿತ್ರ ಸ್ಥಳವನ್ನೂ 
ಸುಟ್ಟುಹಾಕಿದರು. 

9 ನಮ್ಮ ಯಾವ ಚಿಹ್ನೆಗಳೂ ನಮಗೆ ಕಾಣಲಿಲ್ಲ ಪ್ರವಾದಿ 
ಗಳಲ್ಲಿ ಯಾರೂ ಉಳಿದಿಲ್ಲ. ಯಾರಿಗೂ ದಿಕ್ಕೇ 
ತೋಚುತ್ತಿಲ್ಲ. 

10 ದೇವರೇ, ಇನ್ನೆಷ್ಟರವರೆಗೆ ಶತ್ರುಗಳು ನಮ್ಮನ್ನು ಗೇಲಿ 
ಮಾಡುತ್ತಿರಬೇಕು? ನಿನ್ನ ಹೆಸರಿಗೆ ಅವರು ಅವಮಾನ 
ಮಾಡುತ್ತಲೇ ಇರಬೇಕೇ? 

11 ನೀನು ನಮ್ಮನ್ನು ಬಹು ಕಠಿಣವಾಗಿ ದಂಡಿಸಿದ್ದೇಕೆ? 
ನಿನ್ನ ಮಹಾಶಕ್ತಿಯಿಂದ ನಮ್ಮನ್ನು ಸಂಪೂರ್ಣವಾಗಿ 
ನಾಶಮಾಡಿರುವಿಯಲ್ಲಾ! 

12 ದೇವರೇ, ಬಹುಕಾಲದಿಂದ ನೀನು ನಮ್ಮ ರಾಜ. ಈ 
ದೇಶದಲ್ಲಿ ಅನೇಕ ಯುದ್ಧಗಳನ್ನು ಗೆಲ್ಲಲು ನೀನು 
ನಮಗೆ ಸಹಾಯಮಾಡಿದೆ. 

13 ಮಹಾಶಕ್ತಿಯಿಂದ ಕೆಂಪು ಸಮುದ್ರವನ್ನು ಇಬ್ಬಾಗ 
ಮಾಡಿದಾತನು ನೀನೇ. 

14 ಸಮುದ್ರದಲ್ಲಿ ಮಹಾ ತಿಮಿಂಗಲಗಳ ತಲೆಗಳನ್ನು ಜಜ್ಜಿ 
ಹಾಕಿದಾತನು ನೀನೇ. ಲಿವ್ಯಾತಾನನ ತಲೆಗಳನ್ನು ಜಜ್ಜಿ 
ಹಾಕಿ ಪ್ರಾಣಿಗಳಿಗೆ ಆಹಾರವನ್ನಾಗಿ ಮಾಡಿದಾತನು 
ನೀನೇ. 

15 ತೊರೆಗಳೂ ನದಿಗಳೂ ಹರಿಯುವಂತೆ ಮಾಡು 
ವಾತನು ನೀನೇ. ನದಿಗಳನ್ನು ಒಣಗಿಸುವಾತನೂ 
ನೀನೇ. 

16 ನೀನು ಹಗಲನ್ನೂ ರಾತ್ರಿಯನ್ನೂ ನಿನ್ನ ಹತೋಟಿ 
ಯಲ್ಲಿಟ್ಟುಕೊಂಡಿರುವೆ. ಸೂರ್ಯನನ್ನೂ ಚಂದ್ರ 
ನನ್ನೂ ಸೃಷ್ಟಿಮಾಡಿದಾತನು ನೀನೇ. 

17 ಭೂಮಿಯ ಮೇಲೆ ಮೇರೆಗಳನ್ನು ಹಾಕಿರುವಾತನು 
ನೀನೇ. ಬೇಸಿಗೆಕಾಲವನ್ನೂ ಚಳಿಕಾಲವನ್ನೂ 
ನಿರ್ಮಿಸಿದಾತನು ನೀನೇ. 

18 ದೇವರೇ, ಇವುಗಳನ್ನೆಲ್ಲಾ ಜ್ಞಾಪಿಸಿಕೊ. ವೈರಿಯು 
ನಿನಗೆ ಮಾಡಿದ ಅವಮಾನವನ್ನು ನೆನಸಿಕೊ! ಆ 
ಮೂರ್ಯರು ನಿನ್ನ ನಾಮವನ್ನು ದ್ವೇಷಿಸುತ್ತಾರೆ. 

19 ದೇವರೇ, ನಿನ್ನ ಪಾರಿವಾಳವನ್ನು ಆ ದುಷ್ಟ ಪ್ರಾಣಿಗಳು 
ತೆಗೆದುಕೊಳ್ಳದಿರಲಿ. ನಿನ್ನ ಬಹಜನರನ್ನು ಮರೆತೇ 
ಬಿಡಬೇಡ. 

20 ನಮ್ಮ ಒಹಂಬಡಿಕೆಯನ್ನು ಜ್ಞಾಪಿಸಿಕೊ. ಈ ದೇಶದ 
ಕತ್ತಲೆಯ ಸ್ಥಳಗಳಲ್ಲೆಲ್ಲಾ ಹಿಂಸೆಯೂ ತುಂಬಿ 
ಕೊಂಡಿದೆ. 





756 


21 ದೇವರೇ, ನಿನ್ನ ಜನರಿಗೆ ಅವಮಾನವಾಗಿದೆ. ಅವರಿಗೆ 
ಕೇಡಾಗಲು ಬಿಡಬೇಡ. ನಿನ್ನ ಬಡಜನರೂ ನಿಸ್ಸಹಾ 
ಯಕರೂ ನಿನ್ನನ್ನು ಕೊಂಡಾಡಲಿ. 

22 ದೇವರೇ, ಎದ್ದು ಹೋರಾಡು! ನಿನಗೆ ಸವಾಲೊಡ್ಡಿದ 
ಆ ಮೂಢರನ್ನು ಜ್ಞಾಪಿಸಿಕೊ! 

23 ನಿನ್ನ ವೈರಿಗಳ ಆರ್ಬಟವನ್ನು ಮರೆತುಬಿಡಬೇಡ. 
ಅವರು ನಿನಗೆ ಪದೇಪದೇ ಅವಮಾನಮಾಡಿದರು. 


ಕೀರ್ತನೆ75 
ಸ್ತುತಿಗೀತೆ 
ರಚನೆಗಾರ: ಆಸಾಫ 

1 ದೇವರೇ, ನಿನ್ನನ್ನು ಕೊಂಡಾಡುವೆವು! ನಿನ್ನ ಹೆಸರನ್ನು 
ಸ್ತುತಿಸುವೆವು; ಯಾಕಂದರೆ ನೀನು ನನ್ನ ಸಾಮಿಪ್ಯ 
ದಲ್ಲಿರುವೆ; ನಿನ್ನ ಮಹತ್ಕಾರ್ಯಗಳ ಬಗ್ಗೆ ಜನರು 
ಹೇಳುತ್ತಲೇ ಇದ್ದಾರೆ. 

2 ದೇವರು ಇಂತೆನ್ನುತ್ತಾನೆ: ""ನಾನು ನ್ಯಾಯತೀರ್ಪಿ 
ಗಾಗಿ ತಕ್ಕ ಸಮಯವನ್ನು ಗೊತ್ತುಪಡಿಸುವೆ; ನೀತಿ 
ಯಿಂದಲೇ ತೀರ್ಪುಕೊಡುವೆ. 

3 ಭೂಮಿಯು ಅದರ ಮೇಲಿರುವ ಸಮಸ್ತದೊಡನೆ 
ನಡುಗುತ್ತಿದ್ದರೂ ಭೂಸ್ತಂಭಗಳನ್ನು ಸ್ಥಿರಗೊಳಿಸು 
ವಾತನು ನಾನೇ.'' 

4-5""ಗರ್ವಿಷ್ಠರೇ, "ಕೊಚ್ಚಿಕೊಳ್ಳಬೇಡಿ' ದುಷ್ಟರೇ, 
"ಅಹಂಕಾರಪಹಬೇಡಿ!''' ಎಂದು ಹೇಳುವೆನು. 

6 ಭೂಲೋಕದ ಯಾವ ಶಕ್ತಿಯೂ ಮನುಷ್ಯನನ್ನು 
ಉದ್ಧಾರ ಮಾಡಲಾರದು. 

7 ನ್ಯಾಯಾಧಿಪತಿಯು ದೇವರೇ. ಯಾರನ್ನು ಉದ್ದಾರ 
ಮಾಡಬೇಕು ಎಂಬ ನಿರ್ಣಯವನ್ನು ತೆಗೆದುಕೊಳ್ಳು 
ವಾತನು ದೇವರೇ. ದೇವರು ಒಬ್ಬನನ್ನು ಉನ್ನತಿ 
ಗೇರಿಸುವನು; ಮತ್ತೊಬ್ಬನನ್ನು ಅವನತಿಗಿಳಿಸುವನು. 

8 ಯೆಹೋವನ ಕೈಯಲ್ಲಿ ಪಾತ್ರೆಯಿದೆ. ಆ ಪಾತ್ರೆಯು 
ವಿಷದ್ರಾಕ್ಟಾರಸದಿಂದ ತುಂಬಿದೆ. ಆತನು ದಂಡನೆ 
ಯೆಂಬ ಆ ವಿಷದ್ರಾಕ್ಟಾರಸವನ್ನು ಸುರಿಯುವನು; 
ದುಷ್ಟರು ಕೊನೆಯ ತೊಟ್ಟಿನವರೆಗೂ ಅದನ್ನು 
ಕುಡಿಯುವರು! 

9 ನಾನು ಇವುಗಳ ಬಗ್ಗೆ ಜನರಿಗೆ ಹೇಳುತ್ತಲೇ ಇರು 
ವೆನು; ಇಸ್ರೇಲರ ದೇವರನ್ನು ಸಂಕೀರ್ತಿಸುವೆನು. 

10 ದುಷ್ಟರಿಂದ ಅಧಿಕಾರವನ್ನು ಕಿತ್ತುಕೊಂಡು ಒಳ್ಳೆಯ 
ವರಿಗೆ ಅದನ್ನು ಒಪ್ಪಿಸಿಕೊಡುವೆನು. 


ಕೀರ್ತನೆ76 
ಸ್ತುತಿಗೀತೆ ರಚನೆಗಾರ: ಆಸಾಫ 
1 ಯೆಹೂದದ ಜನರು ದೇವರನ್ನು ಬಲ್ಲವರೇ ಸರಿ! 
ಇಸ್ರೇಲಿನ ಜನರು ಆತನ ನಾಮವನ್ನು 
ಗೌರವಿಸುವರು. 


757 


2 ದೇವಾಲಯವು ಸಾಲೇಮಿನಲ್ಲಿದೆ.* ದೇವಾಲಯವು 
ಸಿಯೋನ್‌ ಬೆಟ್ಟದ ಮೇಲಿದೆ. 

3 ಆಸ್ಥಳದಲ್ಲಿ ದೇವರು ಬಿಲ್ಲುಬಾಣಗಳನ್ನೂ ಗುರಾಣಿ 
ಗಳನ್ನೂ ಖಡ್ಗಗಳನ್ನೂ ಇತರ ಯುದ್ಧಾಯುಧ 
ಗಳನ್ನೂ ನುಚ್ಚುನೂರು ಮಾಡಿದ್ದಾನೆ. 

4 ದೇವರೇ, ಶತ್ರುಗಳನ್ನು ಸೋಲಿಸಿ ಬೆಟ್ಟಗಳಿಂದ 
ಇಳಿದು ಬರುವಾಗ ನೀನು ತೇಜೋಮಯ 
ನಾಗಿರುವೆ. 

5 ಆ ಸೈನಿಕರು ತಾವೇ ಶಕ್ತಿವಂತರೆಂದುಕೊಂಡಿದ್ದರು. 
ಆದರೆ ಈಗ ಅವರು ಬಯಲುಗಳಲ್ಲಿ ಸತ್ತುಬಿದ್ದಿದ್ದಾರೆ. 
ಅವರು ಧರಿಸಿಕೊಂಡಿದ್ದವುಗಳನ್ನೆಲ್ಲ ಸುಲಿಗೆ ಮಾಡ 
ಲಾಗಿದೆ. ಆ ಸೈನಿಕರಲ್ಲಿ ಯಾರೂ ತಮ್ಮನ್ನು ಸಂರಕ್ಷಿಸಿ 
ಕೊಳ್ಳಲಾಗಲಿಲ್ಲ. 

6 ಯಾಕೋಬನ ದೇವರು ಆ ಸೈನಿಕರನ್ನು ಗದರಿಸಲು 
ರಥಾಶ್ವಗಳ ಸೇನೆಯು ಮೂರ್ಛೆಗೊಂಡಿತು. 

7 ದೇವರೇ, ನೀನು ಭಯಂಕರನೇ ಸರಿ! ನೀನು ಕೋಪ 
ಗೊಂಡಿರುವಾಗ ನಿನಗೆ ವಿರೋಧವಾಗಿ ಯಾರು 
ನಿಂತುಕೊಳ್ಳಬಲ್ಲರು? 

8-9 ಯೆಹೋವನು ಎದ್ದು ನಿಂತು ತನ್ನ ನ್ಯಾಯತೀರ್ಪನ್ನು 
ಪ್ರಕಟಿಸಿದನು. ದೇವರು ಲೋಕದ ದೀನರನ್ನು ರಕ್ಷಿಸಿ 
ದನು. ಆತನು ಪರಲೋಕದಿಂದ ತೀರ್ಮಾನ ನೀಡು 
ತ್ತಿರಲು ಭೂಲೋಕವೆಲ್ಲಾ ಭಯದಿಂದ ಸ್ತಬ್ದ 
ವಾಯಿತು. 

10 ದೇವರೇ, ನೀನು ದುಷ್ಟರನ್ನು ದಂಡಿಸುವಾಗ ಜನರು 
ನಿನ್ನನ್ನು ಕೊಂಡಾಡುವರು; ನಿನ್ನ ಕೋಪವನ್ನು 
ತೋರಿಸುವಾಗ ಅಳಿದುಳಿದವರು ಬಲಿಷ್ಠರಾಗುವರು. 

11 ದೇವರಾದ ಯೆಹೋವನಿಗೆ ಹರಕೆಗಳನ್ನು ಮಾಡಿದ 
ವರೇ, ನಿಮ್ಮ ಹರಕೆಗಳನ್ನು ಸಲ್ಲಿಸಿರಿ. ಸರ್ವಭೂನಿ 
ವಾಸಿಗಳೇ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಿ. 

12 ಆತನು ಮಹಾನಾಯಕರುಗಳನ್ನು ಸೋಲಿಸುವನು. 
ಭೂ ರಾಜರುಗಳೆಲ್ಲಾ ಆತನಿಗೆ ಭಯಪಡುವರು. 


ಕೀರ್ತನೆ77 
ರಚನೆಗಾರ: ಆಸಾಫ 
1 ನಾನು ಸ್ವರವೆತ್ತಿ ದೇವರಿಗೆ ಮೊರೆಯಿಡುವೆನು. 
ದೇವರೇ, ಸ್ವರವೆತ್ತಿ ಮೊರೆಯಿಡುವೆನು, ನನಗೆ 
ಕಿವಿಗೊಡು. 
2 ನನ್ನ ಯೆಹೋವನೇ, ಇಕ್ಕಟ್ಟಿನಲ್ಲಿ ನಿನ್ನನ್ನು ಕರೆದೆನು; 
ರಾತ್ರಿಯೆಲ್ಲಾ ನಿನಗಾಗಿ ಕೈಚಾಚಿಕೊಂಡಿದ್ದೆನು. ಆದರೆ 
ನನ್ನ ಮನಸ್ಸು ಸಮಾಧಾನಗೊಳ್ಳಲಿಲ್ಲ. 





ಸಾಲೇಮ್‌ ಜಿರುಸಲೇಮಿನ ಮತ್ತೊಂದು ಹೆಸರು. ಈ ಹೆಸರಿನ ಅರ್ಥ, 
""ಶಾಂತಿ.'' 


ಕೀರ್ತನೆಗಳು 76:2-77:17 


3 ನಾನು ದೇವರನ್ನೇ ಧ್ಯಾನಿಸುತ್ತಾ ನನ್ನ ವ್ಯಥೆಯನ್ನು 
ಹೇಳಿಕೊಳ್ಳಬಯಸಿದೆ. ಆದರೂ ನನ್ನಿಂದಾಗದು. 

4 ನೀನು ನನಗೆ ನಿದ್ರೆಮಾಡಗೊಡಿಸಲಿಲ್ಲ. ನಾನು ಬಹು 
ಗಲಿಬಿಲಿಗೊಂಡಿದ್ದರಿಂದ ನಿನ್ನೊಂದಿಗೆ ಮಾತಾಡ 
ಲಾಗಲಿಲ್ಲ. 

5 ಹಿಂದಿನಕಾಲದ ಬಗ್ಗೆ ಯೋಚಿಸತೊಡಗಿದೆನು. ಬಹು 
ಕಾಲದ ಹಿಂದೆ ನಡೆದ ಸಂಗತಿಗಳ ಬಗ್ಗೆ ಯೋಚಿಸ 
ತೊಡಗಿದೆನು. 

6 ರಾತ್ರಿಯಲ್ಲಿ, ನಾನು ಮಾಡುತ್ತಿದ್ದ ಗಾನವನ್ನು ನೆನಸಿ 
ಕೊಳ್ಳುವನು; ಆಂತರ್ಯದಲ್ಲಿ ಮಾತಾಡುತ್ತಾ ಅರ್ಥ 
ಮಾಡಿಕೊಳ್ಳಲು ಪ್ರಯತ್ನಿಸುವೆನು. 

7 ನಾನು ಆಶ್ಚರ್ಯದಿಂದ ಹೀಗಂದುಕೊಳ್ಳುವೆನು: 
""ನಮ್ಮ ಯೆಹೋವನು ನಮ್ಮನ್ನು ಶಾಶ್ವತವಾಗಿ ಕೈಬಿಟ್ಟಿ 
ರುವನೇ? ಆತನು ನಮ್ಮನ್ನು ಮತ್ತೆಂದಾದರೂ 
ಅಪೇಕ್ಬಿಸುವನೇ? 

8 ದೇವರ ಕೃಪಾವಾತ್ಸಲ್ಯವು ಎಂದೆಂದಿಗೂ ನಿಂತು 
ಹೋಯಿತೇ? ಆತನು ನಮ್ಮೊಂದಿಗೆ ಮತ್ತೆಂದೂ 
ಮಾತಾಡುವುದಿಲ್ಲವೇ? 

9 ದೇವರು ಕರುಣೆಯನ್ನು ಮರೆತುಬಿಟ್ಟಿರುವನೇ? 
ಆತನ ಕನಿಕರವು ಬದಲಾವಣೆ ಹೊಂದಿ ಕೋಪ 
ವಾಗಿರುವುದೇ?'' 

10 ಬಳಿಕ ನಾನು ಹೀಗೆ ಆಲೋಚಿಸಿಕೊಂಡೆ: ""ಮಹೋ 
ನ್ನತನಾದ ದೇವರು ತನ್ನ ಶಕ್ತಿಯನ್ನು ಕಳೆದು 
ಕೊಂಡನೇ?' ಎಂಬುದೇ ನನ್ನನ್ನು ಕಾಡಿಸುವ ಪ್ರಶ್ನೆ” 

11 ಯೆಹೋವನೇ, ನಿನ್ನ ಕಾರ್ಯಗಳನ್ನು ಜ್ಞಾಪಿಸಿಕೊಳ್ಳು 
ವೆನು. ಬಹುಕಾಲದ ಹಿಂಡೆ ನೀನು ಮಾಡಿದ ಅದ್ಭುತ 
ಕಾರ್ಯಗಳನ್ನು ಜ್ಞಾಪಿಸಿಕೊಳ್ಳುವೆನು. 

12 ನಿನ್ನ ಕಾರ್ಯಗಳನ್ನೆಲ್ಲಾ ಧ್ಯಾನಿಸುವೆನು; ನಿನ್ನಕಾರ್ಯ 
ಗಳ ಕುರಿತಾಗಿ ಆಲೋಚಿಸುವೆನು. 

13 ದೇವರೇ, ನಿನ್ನ ಮಾರ್ಗಗಳು ಪರಿಶುದ್ಧವಾಗಿವೆ. 
ದೇವರೇ, ನಿನ್ನಂತೆ ಮಹತ್ವವುಳ್ಳವರು ಬೇರೆ ಯಾರೂ 
ಇಲ್ಲ. 

14 ಅದ್ದುತಕಾರ್ಯಗಳನ್ನು ಮಾಡಿದ ದೇವರು ನೀನೇ. 
ನೀನು ಜನರಿಗೆ ನಿನ್ನ ಮಹಾಶಕ್ತಿಯನ್ನು ತೋರಿಸಿದೆ. 

15 ನೀನು ನಿನ್ನ ಶಕ್ತಿಯಿಂದ ನಿನ್ನ ಜನರನ್ನು ರಕ್ಷಿಸಿದೆ. 
ಯಾಕೋಬನ ಮತ್ತು ಯೋಸೇಫನ ಸಂತತಿಯ 
ವರನ್ನು ನೀನು ರಕ್ಷಿಸಿದೆ. 

16 ದೇವರೇ, ನಿನ್ನನ್ನು ಕಂಡು ನೀರು ಭಯಗೊಂಡಿತು. 
ಆಳವಾದ ನೀರು ಭಯದಿಂದ ನಡುಗಿತು. 

17 ದಟ್ಟವಾದ ಕಪ್ಪುಮೋಡಗಳು ಮಳೆಗರೆದವು. ಜನರಿಗೆ 
ಮೇಘಮಂಡಲದಿಂದ ಗುಡುಗು ಕೇಳಿಸಿತು. ನಿನ್ನ 
ಮಿಂಚಿನ ಬಾಣಗಳು ಆ ಮೋಡಗಳಲ್ಲಿ ಹಾರಿದವು. 


ಕೀರ್ತನೆಗಳು 77:18-78:23 


18 ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು. ಮಿಂಚು 
ಗಳು ಭೂಮಂಡಲವನ್ನು ಬೆಳಗಿಸಿದವು. ಭೂಮಿಯು 
ಅಲ್ಲಾಡಿ ಕಂಪಿಸಿತು. 

19 ನೀನು ಸಮುದ್ರದಲ್ಲಿ ಮಾರ್ಗಮಾಡಿದೆ; ಆಳವಾದ 
ಜಲರಾಶಿಗಳನ್ನು ದಾಟಿದೆ. ಆದರೆ ನಿನ್ನ ಹೆಜ್ಜೆಯ 
ಗುರುತು ಕಾಣಲೇ ಇಲ್ಲ 

20 ಕುರುಬನು ಕುರಿಹಿಂಡನ್ನು ಕರೆದೊಯ್ಯುವಂತೆ ನಿನ್ನ 
ಪ್ರಜೆಯನ್ನು ಕರೆದೊಯ್ಯಲು ಮೋಶೆಯನ್ನೂ 
ಆರೋನನನ್ನೂ ಉಪಯೋಗಿಸಿದೆ. 


ಕೀರ್ತನೆ78 
ರಚನೆಗಾರ: ಆಸಾಫ 

1 ನನ್ನ ಜನರೇ, ನನ್ನ ಉಪದೇಶಗಳಿಗೆ ಕಿವಿಗೊಡಿರಿ; 
ನನ್ನ ನುಡಿಗಳನ್ನು ಲಾಲಿಸಿರಿ. 

2 ನಾನು ಬಾಯ್ದೆರೆದು ಸಾಮ್ಯರೂಪವಾಗಿ ಉಪದೇಶಿ 
ಸುವೆನು; ಪೂರ್ವಕಾಲದ ಗೂಡಾರ್ಥಗಳನ್ನು ಹೊರ 
ಪಡಿಸುವೆನು. 

3 ನಾವು ಅವುಗಳನ್ನು ಕಿವಿಯಾರೆ ಕೇಳಿದ್ದೇವೆ. ನಮ್ಮ 
ಪೂರ್ವಿಕರೇ ಅವುಗಳನ್ನು ನಮಗೆ ಹೇಳಿದರು. 

4 ನಾವು ಅವುಗಳನ್ನು ಮರೆಯುವುದೇ ಇಲ್ಲ. ನಮ್ಮ 
ಜನರು ಕೊನೆಯ ತಲೆಮಾರಿನವರೆಗೂ ಅವುಗಳನ್ನು 
ಹೇಳುತಲೇ ಇರುವರು. ನಾವೆಲ್ಲರೂ ಯೆಹೋವನ 
ಪರಾಕ್ರಮವನ್ನೂ ಅದ್ಭುತಕಾರ್ಯಗಳನ್ನೂ 
ಹೇಳುತಾ ಕೊಂಡಾಡುವೆವು. 

5 ಆತನು ಯಾಕೋಬನೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಂಡನು. ಆತನು ಇಸ್ರೇಲರಿಗೆ ಧರ್ಮಶಾಸ್ತ್ರ 
ವನ್ನು ಕೊಟ್ಟನು. ಆತನು ನಮ್ಮ ಪೂರ್ನಿಕರಿಗೆ ಅಜ್ಜಿ 
ಗಳನ್ನು ಕೊಟ್ಟನು. ನಿಮ್ಮ ಸಂತತಿಗಳವರಿಗೆ ಧರ್ಮ 
ಶಾಸ್ತ್ರವನ್ನು ಉಪದೇಶಿಸಿರಿ ಎಂದು ಆತನು ನಮ್ಮ 
ಪೂರ್ವಿಕರಿಗೆ ಹೇಳಿದನು. 

6 ಹೊಸ ತಲೆಮಾರುಗಳವರು ಬೆಳೆದು ದೊಡ್ಡವರಾ 
ದಾಗ ತಮ್ಮ ಮಕ್ಕಳಿಗೆ ಅವುಗಳನ್ನು ಹೇಳಿಕೊಡುವರು. 
ಹೀಗೆ ಜನರು ಕೊನೆಯ ತಲೆಮಾರಿನವರೆಗೂ ಧರ್ಮ 
ಶಾಸ್ತ್ರವನ್ನು ತಿಳಿದಿರುವರು. 

7 ಆಗ ಅವರೆಲ್ಲರೂ ದೇವರಲ್ಲಿ ಭರವಸೆ ಇಡುವರು. 
ದೇವರ ಮಹತ್ಕಾರ್ಯಗಳನ್ನು ಅವರು ಮರೆಯು 
ವುದೇ ಇಲ್ಲ ಅವರು ಜಾಗ್ರತೆಯಿಂದ ದೇವರ ಅಜ್ಜಿ 
ಗಳಿಗೆ ವಿಧೇಯರಾಗುವರು. 

8 ಜನರು ತಮ್ಮ ಮಕ್ಕಳಿಗೆ ದೇವರ ಆಜ್ಞೆಗಳನ್ನು ಉಪ 
ದೇಶಿಸಿದರೆ, ಮಕ್ಕಳು ತಮ್ಮ ಪೂರ್ವಿಕರಂತಾಗುವು 
ದಿಲ್ಲ. ಅವರ ಪೂರ್ವಿಕರು ದೇವರಿಗೆ ವಿಮುಖರಾಗಿ 
ಆತನಿಗೆ ವಿಧೇಯರಾಗಲಿಲ್ಲ. ಅವರು ಮೊಂಡರಾಗಿ 
ದ್ದರು. ಅವರು ದೇವರಿಗೆ ನಂಬಿಗಸ್ತರಾಗಿರಲಿಲ್ಲ. 


758 


9 ಎಫ್ರಾಯಿಮ್‌ ಕುಲದವರು ಬಿಲ್ಲುಗಳಿಂದ ಸುಸಜ್ಜಿತ 
ರಾಗಿದ್ದರು. ಆದರೆ ಅವರು ಯುದ್ಧದಿಂದ ಓಡಿ 
ಹೋದರು. 

10 ದೇವರೊಂದಿಗೆ ಮಾಡಿಕೊಂಡಿದ್ದ ಒಡಂಬಡಿಕೆ 
ಯನ್ನು ಅವರು ಪಾಲಿಸಲಿಲ್ಲ. ಅವರು ಆತನ ಉಪ 
ದೇಶಗಳಿಗೆ ವಿಧೇಯರಾಗಲಿಲ್ಲ. 

11 ದೇವರ ಮಹತ್ಕಾರ್ಯಗಳನ್ನೂ ಆತನು ಅವರಿಗೆ 
ತೋರಿಸಿದ ಸೂಚಕಕಾರ್ಯಗಳನ್ನೂ ಎಫ್ರಾ,ಯಿಮಿನ 
ಜನರು ಮರೆತುಬಿಟ್ಟರು. 

12 ಈಜಿಪ್ಟಿನ ಸೋನ್‌ ಪ್ರದೇಶದಲ್ಲಿ ಅವರ ಪೂರ್ವಿಕ 
ರಿಗೆ ದೇವರು ತನ್ನ ಮಹಾಶಕ್ತಿಯನ್ನು ತೋರಿಸಿದನು. 

13 ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗಮಾಡಿ 
ಅವರನ್ನು ದಾಟಿಸಿದನು. ಅವರ ಎರಹು ಕಡೆಗಳಲ್ಲಿ 
ನೀರು ಬಲವಾದ ಗೋಡೆಯಂತೆ ನಿಂತುಕೊಂಡಿತು. 

14 ಹಗಲಿನಲ್ಲಿ ಮೋಡದಿಂದಲೂ ಇರುಳಿನಲ್ಲಿ ಬೆಂಕಿಯ 
ಬೆಳಕಿನಿಂದಲೂ ಅವರನ್ನು ಮುನ್ನಡಿಸಿದನು. 

15 ದೇವರು ಅರಣ್ಯದಲ್ಲಿ ಬಂಡೆಯನ್ನು ಸೀಳಿ ನೀರನ್ನು 
ಸಮೃದ್ಧಿಕರವಾಗಿ ಒದಗಿಸಿದನು. 

16 ಆತನು ಬಂಡೆಯಿಂದ ನೀರನ್ನು ನದಿಯಂತೆ ಬರ 
ಮಾಡಿದನು. 

17 ಆದರೂ ಅವರು ಅರಣ್ಯದಲ್ಲಿ ಮಹೋನ್ನತನಾದ 
ಆತನ ವಿರೋಧವಾಗಿ ಪಾಪಮಾಡುತ್ತಾ ಬಂದರು. 

18 ಬಳಿಕ ಅವರು ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಲು 
ಇಷ್ಟಪದಾರ್ಥವನ್ನು ಕೇಳಿ ದೇವರನ್ನೇ ಪರೀಕ್ಷೆ 
ಗೊಡ್ಡಿದರು. 

19 ಅವರು ಆತನಿಗೆ ವಿರೋಧವಾಗಿ ಮಾತಾಡಿ, ದೇವರು 
ನಮಗೆ ಅರಣ್ಯದಲ್ಲಿ ಆಹಾರವನ್ನು ಕೊಡಬಲ್ಲನೇ? 
20 ಆತನು ಬಂಡೆಯನ್ನು ಹೊಡೆದಾಗ ನೀರು ಪ್ರವಾಹ 
ದಂತೆ ಹೊರಬಂದದ್ದೇನೊ ನಿಜ! ಆದರೆ ಆತನು 
ನಮಗೆ ರೊಟ್ಟಿಯನ್ನೂ ಮಾಂಸವನ್ನೂ ಕೊಡ 

ಬಲ್ಲನೇ!'' ಎಂದು ಹೇಳಿದರು. 

21 ಆ ಜನರು ಹೇಳಿದ್ದನ್ನು ಕೇಳಿ ಯೆಹೋವನು ಕೋಪ 
ಗೊಂಡನು. ಆತನು ಯಾಕೋಬ್ಯರ ಮೇಲೆಯೂ 
ಇಸ್ರೇಲರ ಮೇಲೆಯೂ ಕೋಪಗೊಂಡನು. 

22 ಯಾಕಂದರೆ ಜನರು ಆತನಲ್ಲಿ ಭರವಸೆ ಇಡಲಿಲ್ಲ. 
ದೇವರು ತಮ್ಮನ್ನು ರಕ್ಷಿಸಬಲ್ಲನೆಂದು ಅವರು 
ನಂಬಲಿಲ್ಲ. 

23 ಆಗ ಆತನು ಉನ್ನತದಲ್ಲಿರುವ ಮೇಘಗಳನ್ನು 
ತೆರೆದನು, ಅವರ ಆಹಾರಕ್ಕಾಗಿ ಮನ್ನವನ್ನು* 
ಮಳೆಗರೆಸಿದನು. 





ಮನ್ನ ಇಸ್ರೇಲರು ಅರಣ್ಯದಲ್ಲಿ ನಲವತ್ತು ವರ್ಷಗಳ ಕಾಲ ಅಲೆಮಾರಿ 
ಗಳಾಗಿದ್ದಾಗ, ದೇವರು ಅವರಿಗಾಗಿ ಕಳುಹಿಸಿದ ವಿಶೇಷವಾದ ಆಹಾರ. 


759 


24 ಆಕಾಶದ ದ್ವಾರಗಳು ತೆರೆದು ಆಕಾಶದ ಉಗ್ರಾಣ 
ದಿಂದ ಧಾನ್ಯವು ಸುರಿದಂತೆ ಮನ್ನವು ಸುರಿಯಿತು. 
25 ಜನರು ದೇವದೂತರ ಆಹಾರವನ್ನು ತಿಂದರು. ಅವ 


ರನ್ನು ತೃಪ್ತಿಗೊಳಿಸುವುದಕ್ಕಾಗಿ ಆತನು ಆಹಾರವನ್ನು 


ಹೇರಳವಾಗಿ ಒದಗಿಸಿದನು. 

26 ಬಳಿಕ ಯೆಹೋವನು ಪೂರ್ವದಿಂದ ಬಲವಾದ ಗಾಳಿ 
ಬೀಸುವಂತೆ ಮಾಡಿದನು. ಆಗ ಲಾವಕ್ಕಿಗಳು ಮಳೆ 
ಯಂತೆ ಅವರಿದ್ದಲ್ಲಿಗೆ ಬಂದು ಬಿದ್ದವು. 

27 ಆತನು ತೇಮಾನಿನಿಂದ ಗಾಳಿಬೀಸುವಂತೆ ಮಾಡಿ 
ದಾಗ ಪಕ್ಚಿಗಳು ಅಸಂಖ್ಯಾತವಾಗಿದ್ದರಿಂದ ನೀಲಿಯಾ 
ಕಾಶವು ಕತ್ತಲೆಯಾಯಿತು. 

28 ಪಕ್ಚಿಗಳು ಪಾಳೆಯದ ಮಧ್ಯಭಾಗದಲ್ಲಿ ಆ ಜನರ 
ಗುಡಾರಗಳ ಸುತ್ತಲೆಲ್ಲಾ ಬಿದ್ದವು. 

29 ಅವರಿಗೆ ತಿನ್ನಲು ಹೇರಳವಾಗಿತ್ತು. ಆದರೆ ತಮ್ಮ 
ಆಸೆಗಳೇ ತಮ್ಮನ್ನು ಪಾಪಕ್ಕೆ ನಡೆಸುವಂತೆ ಅವರು 
ಮಾಡಿದರು. 

30 ಅವರು ತಮ್ಮ ಆಸೆಗಳನ್ನು ತಮ್ಮ ಹತೋಟಿಯಲ್ಲಿಟ್ಟು 
ಕೊಳ್ಳಲಿಲ್ಲ. ಆ ಲಾವಕ್ಕಿಗಳ ರಕ್ತವನ್ನು ಪೂರ್ತಿಯಾಗಿ 
ತೆಗೆಯುವ ಮೊದಲೇ ಅವುಗಳ ಮಾಂಸವನ್ನು ತಿಂದು 
ಬಿಟ್ಟರು. 

31 ಆಗ ಆತನು ಅವರ ಮೇಲೆ ಬಹು ಕೋಪಗೊಂಡು, 
ಅವರಲ್ಲಿ ಅನೇಕರನ್ನು ಕೊಂದುಹಾಕಿದನು. ದೃಢ 


ಕಾಯರಾಗಿದ್ದ ಆನೇಕ ಯುವಕರಿಗೆ ಆತನು ಸಾವನ್ನು 


ಬರಮಾಡಿದನು. 

32 ಆದರೂ ಅವರು ಪಾಪ ಮಾಡುತ್ತಾ ಬಂದರು. ಆತನ 
ಅದ್ಬುತಕಾರ್ಯಗಳನ್ನು ಅವರು ನಂಬದೆಹೋದರು. 

33 ಆದ್ದರಿಂದ ಆತನು ಆಪತ್ತುಗಳನ್ನು ಬರಮಾಡಿ ಅವರ 
ಅಯೋಗ್ಯ ಜೀವಿತಗಳನ್ನು ಉಸಿರಿನಂತೆ ಅಂತ್ಯ 
ಗೊಳಿಸಿದನು. 

34 ಅವರಲ್ಲಿ ಕೆಲವರನ್ನು ದೇವರು ಕೊಂದಾಗಲೆಲ್ಲಾ 
ಉಳಿದವರು ಆತನ ಕಡೆಗೆ ತಿರುಗಿಕೊಂಡು ಓಡಿ 
ಬರುತ್ತಿದ್ದರು. 

35 ದೇವರೇ ತಮ್ಮ 
ಮಹೋನ್ನತನಾದ ದೇವರೇ ತಮ್ಮ 
ನೆಂಬುದನ್ನೂ ಅವರು ಜ್ಞಾಪಿಸಿಕೊಳ್ಳುತ್ತಿದ್ದರು. 

36 ಆದರೆ ಅವರು ಯಥಾರ್ಥವಾಗಿರದೆ ಸುಳ್ಳಾಡಿದರು. 

37 ಅವರ ಹೃದಯಗಳು ಆತನಲ್ಲಿ ನಲೆಗೊಂಡಿರಲಿಲ್ಲ. 
ಆತನ ಬಡಂಬಡಿಕೆಗೆ ನಂಬಿಗಸ್ತರಾಗಿರಲಿಲ್ಲ. 

38 ಆದರೆ ಆತನು ಅವರಿಗೆ ಕರುಣೆ ತೋರಿ ಅವರ ಪಾಪ 
ಗಳನ್ನು ಕ್ಚಮಿಸಿದನು. ಆತನು ಅವರನ್ನು ನಾಶ 
ಮಾಡಲಿಲ್ಲ. ಅನೇಕ ಸಲ ಆತನು ತನ್ನ ಕೋಪವನ್ನು 
ತಡೆಯುತ್ತಾ ಬಂದನು; ತಾನು ಬಹು ಕೋಪ 
ಗೊಳ್ಳದಂತೆ ನೋಡಿಕೊಂಡನು. 





ರಕ್ಷಕ 
[A 


ಆಶ್ರಯಸ್ಥಾನವೆಂಬುದನ್ನೂ 


ಕೇರ್ತನೆಗಳು 78:24-51 


39 ಅವರು ಕೇವಲ ಮನುಷ್ಯರೆಂಬುದನ್ನು ಆತನು 
ಜ್ಞಾಪಿಸಿಕೊಂಡನು. ಜನರಾದರೋ ಬೀಸಿದ ನಂತರ 
ಹಿಂತಿರುಗಿ ಬಾರದ ಗಾಳಿಯಂತಿದ್ದಾರೆ. 

40 ಅಯ್ಯೋ, ಅವರು ಅರಣ್ಯದಲ್ಲಿ ಆತನಿಗೆ ವಿರುದ್ಧವಾಗಿ 
ಅನೇಕಸಲ ದಂಗೆ ಎದ್ದರು. ಆತನನ್ನು ಬಹಳವಾಗಿ 
ನೋಯಿಸಿದರು. 

41 ಪದೇಪದೇ ಅವರು ಆತನ ತಾಳ್ಮೆಯನ್ನು ಪರೀಕ್ಷಿ 
ಸಿದರು. ಅವರು ಇಸ್ರೇಲರ ಪರಿಶುದ್ಧನನ್ನು ಬಹಳ 
ವಾಗಿ ನೋಯಿಸಿದರು. 

42 ಅವರು ಆತನ ಶಕ್ತಿಯನ್ನು ಮರೆತುಬಿಟ್ಟರು. ಅನೇಕ 
ಸಲ ಆತನು ತಮ್ಮನ್ನು ಶತ್ರುಗಳಿಂದ ರಕ್ಷಿಸಿದ್ದನ್ನು 
ಅವರು ಮರೆತುಬಿಟ್ಟರು. 

43 ಈಜಿಷ್ಟಿನಲ್ಲಿಯೂ ಸೋನ್‌ ಬಯಲುಗಳಲ್ಲಿಯೂ 
ಮಾಡಿದ ಅದ್ಬುತಕಾರ್ಯಗಳನ್ನು ಅವರು ಮರೆತು 
ಬಿಟ್ಟರು. 

44 ಆತನು ನದಿಗಳನ್ನು ರಕ್ತವನ್ನಾಗಿ ಪರಿವರ್ತಿಸಿದನು! 
ಈಜಿಪ್ಟಿನವರಿಗೆ ನೀರನ್ನು ಕುಡಿಯಲಾಗಲಿಲ್ಲ. 

45 ಆತನು ಹಿಂಹುಹಿಂಡು ಹುಳಗಳನ್ನು ಕಳುಹಿಸಿದನು; 
ಅವು ಈಜಿಪ್ಟಿನ ಜನರನ್ನು ಕಚ್ಚಿದವು. ಆತನು ಕಪ್ಪೆ 
ಗಳನ್ನು ಕಳುಹಿಸಿದನು; ಅವು ಈಜಿಪ್ಟಿನವರ ಜೀವಿತ 
ಗಳನ್ನು ಹಾಳು ಮಾಡಿದವು. 

46 ಆತನು ಅವರ ಬೆಳೆಗಳನ್ನು ಜಿಟ್ಟಿಹುಳಗಳಿಗೂ ಇತರ 
ಗಿಡಗಳನ್ನು ಮಿಹತೆಗಳಿಗೂ ಕೊಟ್ಟನು. 

47 ಈಜಿಪ್ಟ್‌ ಜನರ ದ್ರಾಕ್ಲಾಲತೆಗಳನ್ನು ನಾಶಮಾಡಲು 
ಆತನು ಆಲಿಕಲ್ಲು ಮಳೆಸುರಿಸಿದನು; ಅವರ ಮರ 
ಗಳನ್ನು ನಾಶಮಾಡಲು ಮಂಜುಮಳೆಯನ್ನು 
ಸುರಿಸಿದನು. 

48 ಆತನು ಅವರ ಪ್ರಾ ್ರಾ,ಣಿಗಳನ್ನು ಆಲಿಕಲ್ಲಿನಿಂದಲೂ 
ಅವರ ದನಕರುಗಳನ್ನು ಸಿಡಿಅನಿಂದಲೂ ಕೊಂದು 
ಹಾಕಿದನು. 

49 ಆತನು ಈಜಿಪ್ಟ್‌ ಜನರಿಗೆ ತನ್ನ ಭಯಂಕರವಾದ 
ಕೋಪವನ್ನು ತೋರಿದನು. ಆತನು ತನ್ನ ಸಂಹಾರ 
ದೂತನನ್ನು ಅವರಿಗೆ ವಿರೋಧವಾಗಿ ಕಳುಹಿಸಿದನು. 

50 ಆತನು ತನ್ನ ಕೋಪವನ್ನು ತೋರಿಸಿದನು. ಅವರಲ್ಲಿ 
ಯಾರೂ ಬದುಕದಂತೆ ಆತನು ಮಾಡಿದನು. ಮರಣ 
ಕರವಾದ ರೋಗದಿಂದ ಅವರಿಗೆ ಸ ಸಾವನ್ನು ಬರ 
ಮಾಡಿದನು. 

51 ಈಜಿಪ್ಟಿನವರ ಎಲ್ಲಾ ಚೊಚ್ಚಲು ಗಂಡುಮಕ್ಕಳನ್ನು 
ಆತನು ಕೊಂದುಹಾಕಿದನು. ಹಾಮನ*್‌ ಕುಲಕ್ಕೆ 
ಸೇರಿದ ಪ್ರತಿಯೊಬ್ಬ ಚೊಚ್ಚಲ ಮಗನನ್ನು ಆತನು 
ಕೊಂದುಹಾಕಿದನು. 








ಹಾಮ ಈಜಿಪ್ಟಿನವರು ಹಾಮನ ಸಂತತಿಯವರು. ಆದಿಕಾಂಡ 10:6- 
10ನ್ನು ನೋಡಿರಿ. 


ಕೀರ್ತನೆಗಳು 78:52-79:5 


52 ಬಳಿಕ ಆತನು ಕುರುಬನಂತೆ ಇಸ್ರೇಲನ್ನು ನಡೆಸಿದನು. 
ಆತನು ತನ್ನ ಜನರನ್ನು ಕುರಿಗಳಂತೆ ಅರಣ್ಯದಲ್ಲಿ 
ನಡೆಸಿದನು. 

53 ಆತನು ಅವರಿಗೆ ಮಾರ್ಗದರ್ಶನ ಮಾಡುತ್ತಾ ಸುರಕ್ಷಿತ 
ವಾಗಿ ಮುನ್ನಡೆಸಿದನು. ಆತನ ಜನರು ಯಾವುದಕ್ಕೂ 
ಭಯಪಡುವ ಅಗತ್ಯವಿರಲಿಲ್ಲ. ಅವರ ಶತ್ರುಗಳನ್ನು 
ಆತನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿದನು. 

54 ಆತನು ತನ್ನ ಜನರನ್ನು ತನ್ನ ಪವಿತ್ರನಾಡಿಗೂ ತನ್ನ 
ಭುಜಬಲದಿಂದ ತೆಗೆದುಕೊಂಡ ಪರ್ವತಕ್ಕೂ 
ನಡೆಸಿದನು. 

55 ಆ ನಾಡಿನ ಜನಾಂಗಗಳನ್ನು ಆತನು ಬಲವಂತವಾಗಿ 
ಹೊರಗಟ್ಟಿದನು. ಆತನು ಇಸ್ರೇಲಿನ ಪ್ರತಿಯೊಂದು 
ಕುಲಕ್ಕೂ ಆ ನಾಡಿನಲ್ಲಿ ಪಾಲು ಕೊಟ್ಟನು; ಆ ನಾಡಿನ 
ಮನೆಗಳಲ್ಲಿ ಅವರನ್ನು ನೆಲೆಗೊಳಿಸಿದನು. 

56 ಆದರೆ ಇಸ್ರೇಲರು ಮಹೋನ್ನತನಾದ ದೇವರನ್ನು 
ಪರೀಕ್ಷಿಸಿ ಆತನನ್ನು ಬಹಳವಾಗಿ ನೋಯಿಸಿದರು. 
ಅವರು ಆತನ ಆಜ್ಜಿಗಳಿಗೆ ವಿಧೇಯರಾಗಲಿಲ್ಲ. 

57 ಇಸ್ರೇಲರು ಆತನಿಗೆ ವಿಮುಖರಾದರು; ತಮ್ಮ ಪೂರ್ವಿ 
ಕರಂತೆಯೇ ಆತನಿಗೆ ವಿರೋಧವಾಗಿ ತಿರುಗಿದರು. 
ತಿರುಗುಬಾಣದಂತೆ ತಮ್ಮ ದಿಕ್ಕನ್ನು ಬದಲಾಯಿಸಿ 
ಕೊಂಡರು. 

58 ಇಸ್ರೇಲರು ಎತ್ತರವಾದ ಸ್ಥಳಗಳನ್ನು* ನಿರ್ಮಿಸಿ, 
ಆತನನ್ನು ಕೋಪಗೊಳಿಸಿದರು. ಸುಳ್ಳುದೇವರುಗಳ 
ವಿಗ್ರಹಗಳನ್ನು ರೂಪಿಸಿ ಅತನನ್ನು ರೇಗಿಸಿದರು. 

59 ದೇವರು ಇದನ್ನು ತಿಳಿದು ಬಹು ಕೋಪಗೊಂಡನು, 
ಆತನು ಇಸ್ರೇಲನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದನು! 

60 ಶೀಲೋವಿನಲ್ಲಿದ್ದ ತನ್ನ ಪವಿತ್ರ ಗುಡಾರವನ್ನು ಆತನು 
ತೊರೆದುಬಿಟ್ಟನು. ಅವರ ಮಧ್ಯದಲ್ಲಿ ಆತನು ವಾಸ 
ಮಾಡಿದ್ದು ಆ ಗುಡಾರದಲ್ಲಿಯೇ. 

61 ಆತನು ತನ್ನ ಜನರನ್ನು ಇತರ ಜನಾಂಗಗಳ ವಶಕ್ಕೆ 
ಕೊಟ್ಟನು. ಶತ್ರುಗಳು ಆತನ ""ಸುಂದರವಾದ ಆಭರ 
ಣವನ್ನು” ತೆಗೆದುಕೊಂಡರು. 

62 ಆತನು ತನ್ನ ಜನರಿಗೆ ವಿರೋಧವಾಗಿ ತನ್ನ ಕೋಪ 
ವನ್ನು ತೋರಿದನು. ಯುದ್ಧದಲ್ಲಿ ಅವರಿಗೆ ಮರಣ 
ವಾಗುವಂತೆ ಮಾಡಿದನು. 

63 ಯುವಕರು ಬೆಂಕಿಯ ಪಾಲಾದರು. ಅವರಿಗೆ ನಿಶ್ಚಿತಾ 
ರ್ಥವಾಗಿದ್ದ ಕನ್ಯೆಯರು ವಿವಾಹಗೀತೆಯನ್ನು 
ಹಾಡಲಿಲ್ಲ. 

64 ಯಾಜಕರು ಕೊಲ್ಲಲ್ಪಟ್ಟರು. ಆದರೆ ವಿಧವೆಯರು 
ಅವರಿಗಾಗಿ ಗೋಳಾಡಲಿಲ್ಲ. 





ಎತ್ತರವಾದ ಸ್ಥಳಗಳು ದೇವರನ್ನು ಅಥವಾ ಸುಳ್ಳುದೇವರುಗಳನ್ನು 
ಆರಾಧಿಸುತ್ತಿದ್ದ ಸ್ಥಳ, ಸಾಮಾನ್ಯವಾಗಿ ಈ ಸ್ಥಳಗಳು ಬೆಟ್ಟಗುಡ್ಡಗಳ 
ಮೇಲಿರುತ್ತಿದ್ದವು. 


760 


65 ಕೊನೆಗೆ, ನಿದ್ದೆಯಿಂದ ಎಚ್ಚರಗೊಳ್ಳುತ್ತಿರುವ ಮನುಷ್ಯ 
ನಂತೆಯೂ ಅಮಲಿಳಿದು ಎಚ್ಚರಗೊಳ್ಳುತ್ತಿರುವ ಸೈನಿಕ 
ನಂತೆಯೂ ನಮ್ಮ ಯೆಹೋವನು ಎದ್ದನು. 

66 ಆತನು ತನ್ನ ಶತ್ರುಗಳನ್ನು ಸದೆಬಡಿದು ಸೋಲಿಸಿದನು. 
ಆತನು ತನ್ನ ಶತ್ರುಗಳನ್ನು ಸೋಲಿಸಿ ಅವರನ್ನು ನಿತ್ಯ 
ನಿಂದೆಗೆ ಗುರಿಮಾಡಿದನು. 

67 ಆದರೆ ಆತನು ಯೋಸೇಫನ ಕುಲವನ್ನು ತಿರಸ್ಕರಿ 
ಸಿದನು. ಎಫ್ರಾ,ಯೀಮನ ಕುಲವನ್ನೂ ಆತನು ಆರಿಸಿ 
ಕೊಳ್ಳಲಿಲ್ಲ. 

68 ಆತನು ಯೆಹೊದಕುಲವನ್ನೇ ಆರಿಸಿಕೊಂಡನು 
ಆತನು ತನ್ನ ಪ್ರಿಯ ಚೀಯೋನ್‌ ಪರ್ವತವನ್ನೇ ಆರಿಸಿ 
ಕೊಂಡನು. 

69 ಆತನು ತನ್ನ ಪವಿತ್ರಾ,ಲಯವನ್ನು ಆ ಪರ್ವತದ ಮೇಲೆ 
ಕಟ್ಟಿ ಅದನ್ನು ಭೂಮಿಯಂತೆ ಶಾಶ್ವತಗೊಳಿಸಿದನು. 

70 ಆತನು ದಾವೀದನನ್ನು ತನ್ನ ವಿಶೇಪ ಸೇವಕನನ್ನಾಗಿ 
ಆರಿಸಿಕೊಂಡನು. ದಾವೀದನು ಕುರಿಹಟ್ಟಿಗಳನ್ನು 

71 ಆತನು ದಾವೀದನಿಗೆ ಕುರಿಗಳನ್ನು ಪರಿಪಾಲನೆ 
ಮಾಡುವ ಕೆಲಸದಿಂದ ತೆಗೆದುಹಾಕಿ ತನ್ನ ಜನರಾದ 
ಯಾಕೋಬ್ಯರನ್ನೂ ತನ್ನ ಆಸ್ತಿಯಾದ ಇಸ್ರೇಲರನ್ನು 
ಪರಿಪಾಲಿಸುವ ಉದ್ಯೋಗವನ್ನು ಕೊಟ್ಟನು. 

72 ದಾವೀದನು ಶುದ್ದಹೃದಯದಿಂದಲೂ ಬಹು ವಿವೇಕ 
ದಿಂದಲೂ ಇಸ್ರೇಲರನ್ನು ನಡೆಸಿದನು. 


ಕೀರ್ತನೆ79 
ಸ್ತುತಿಗೀತೆ 
ರಚನೆಗಾರ: ಆಸಾಫ 

1 ಡೇವರೇ, ಅನ್ಯಜನಾಂಗಗಳು ನಿನ್ನ ಜನರಿಗೆ ಮುತ್ತಿಗೆ 
ಹಾಕಿದ್ದಾರೆ. ಅವರು ನಿನ್ನ ಪವಿತ್ರಾಲಯವನ್ನು ಹೊಲೆ 
ಮಾಡಿದರು; ಜಿರುಸಲೇಮನ್ನು ನಾಶಮಾಡಿದರು. 

2 ಅವರು ನಿನ್ನ ಸೇವಕರ ದೇಹಗಳನ್ನು ಕ್ರೂರಪಕ್ಷಿಗಳಿಗೆ 
ಆಹಾರಮಾಡಿದರು. ಅವರು ನಿನ್ನ ಭಕ್ತರ ದೇಹ 
ಗಳನ್ನು ಕ್ರೂರ ಪ್ರಾಣಿಗಳಿಗೆ ಹಾಕಿದರು. 

3 ರಕ್ತವು ನೀರಿನಂತೆ ಹರಿಯುವ ತನಕ ಶತ್ರುಗಳು ನಿನ್ನ 
ಜನರನ್ನು ಕೊಂದುಹಾಕಿದರು. ಶವಗಳನ್ನು ಹೂಳಲು 
ಯಾರು ಉಳಿದಿಲ್ಲ. 

4 ನಮ್ಮ ನೆರೆಹೊರೆಯ ದೇಶಗಳವರು ನಮಗೆ ಅವ 
ಮಾನ ಮಾಡಿದರು. ನಮ್ಮ ಸುತ್ತಮುತ್ತಲಿನ ಜನರೆ 
ಲ್ಲರೂ ನಮ್ಮನ್ನು ನೋಡಿ ನಗುತ್ತಾ ಗೇಲಿಮಾಡಿದರು. 

5 ದೇವರೇ, ಇನ್ನೆಷ್ಟರವರೆಗೆ ನೀನು ನಮ್ಮ ಮೇಲೆ 
ಕೋಪದಿಂದಿರುವೆ? ನಿನ್ನ ಕೋಪಾಗ್ನಿಯು ಉರಿ 
ಯುತ್ತಲೇ ಇರಬೇಕೇ? 





761 


6 ನಿನ್ನನ್ನು ಅರಿಯದ ಜನಾಂಗಗಳ ಮೇಲೆಯೂ ನಿನ್ನ 
ಹೆಸರನ್ನು ಆರಾಧಿಸದ ಜನಾಂಗಗಳ ಮೇಲೆಯೂ ನಿನ್ನ 
ರೌದ್ರವನ್ನು ಸುರಿದುಬಿಡು. 

7 ಯಾಕಂದರೆ ಆ ಜನಾಂಗಗಳು ಯಾಕೋಬ್ಯರನ್ನೂ 
ಅವರ ದೇಶವನ್ನೂ ನಾಶಮಾಡಿದರು. 

8 ನಮ್ಮ ಪೂರ್ವಿಕರು ಮಾಡಿದ ಪಾಪಕ್ಕೆ ಬರಬೇಕಾದ 
ದಂಡನೆಯನ್ನು ನಮ್ಮ ಮೇಲೆ ಬರಗೊಡಿಸಬೇಹ. 
ಬೇಗನೆ ನಿನ್ನ ಕರುಣೆಯನ್ನು ನಮಗೆ ತೋರು! ನೀನು 
ನಮಗೆ ಎಷ್ಟೋ ಅಗತ್ಯವಾಗಿರುವೆ! 

9 ನಮ್ಮ ರಕ್ಷಕನಾದ ದೇವರೇ, ನಮಗೆ ಸಹಾಯ 
ಮಾಡು! ನಿನ್ನ ಹೆಸರಿನ ಘನತೆಗಾಗಿ ನಮಗೆ ಸಹಾಯ 
ಮಾಡು! ನಮ್ಮನ್ನು ರಕ್ಷಿಸಿ ನಿನ್ನ ಹೆಸರಿನ ಘನತೆ 
ಗೋಸ್ಕರ ನಮ್ಮ ಪಾಪಗಳನ್ನು ಅಳಿಸಿಬಿಡು. 

10 ಅನ್ಯಜನಾಂಗಗಳು, “ನಿಮ್ಮ ದೇವರು ಎಲ್ಲಿ? ಆತನು 
ನಿಮಗೆ ಸಹಾಯಮಾಡಲಾರನೇ?'' ಎಂದು 
ಹೇಳಲು ಅವಕಾಶಕೊಡಬೇಡ. ದೇವರೇ, ಅವರು 
ನಿನ್ನ ಸೇವಕರನ್ನು ಕೊಂದದ್ದಕ್ಕಾಗಿ ನಮ್ಮ ಕಣ್ಣೆದುರಿ 
ನಲ್ಲಿಯೇ ಅವರನ್ನು ದಂಡಿಸು. 

11 ದಯವಿಟ್ಟು ಸೆರೆಯಾಳುಗಳ ಗೋಳಾಟಕ್ಕೆ ಕಿವಿ 
ಗೊಡು! ಸಾಯಲಿರುವವರನ್ನು ನಿನ್ನ ಮಹಾಶಕ್ತಿ 
ಯಿಂದ ಕಾಪಾಡು. 

12 ಒಡೆಯನೇ, ನಮ್ಮ ಸುತ್ತಮುತ್ತಲಿನ ಜನರು ಮಾಡಿದ 
ಕಾರ್ಯಗಳಿಗಾಗಿ ಅವರನ್ನು ಏಳರಷ್ಟು ದಂಡಿಸು. 
ನಿನಗೆ ಅವಮಾನಮಾಡಿದ್ದರಿಂದ ಅವರನ್ನು ದಂಡಿಸು. 

13 ನಾವು ನಿನ್ನ ಜನರೂ ನೀನು ಪಾಲಿಸುವ ಮಂದೆಯೂ 
ಆಗಿದ್ದೇವೆ. ನಾವು ನಿನ್ನನ್ನು ಎಂದೆಂದಿಗೂ ಕೊಂಡಾ 
ಡುವೆವು. ನಿನ್ನನ್ನು ಸದಾಕಾಲ ಸ್ತುತಿಸುವೆವು. 


ಕೀರ್ತನೆ 80 
ಸ್ತುತಿಗೀತೆ 
ರಚನೆಗಾರ: ಆಸಾಫ 

1 ಇಸ್ರೇಲನ್ನು ಕಾಯುವ ಕುರುಬನೇ ಯೋಸೇಫನ 
ಜನರನ್ನು ಕುರಿಮಂದೆಯಂತೆ ನಡೆಸುವಾತನೇ, 
ಕೆರೂಬಿ ದೂತರ ಮೇಲೆ ರಾಜನಂತೆ ಕುಳಿತಿರು 
ವಾತನೇ, ಕಿವಿಗೊಹು. ನಾವು ನಿನ್ನನ್ನು ನೋಡು 
ವಂತಾಗಲಿ. 

2 ಇಸ್ರೇಲನ್ನು ಕಾಯುವ ಕುರುಬನೇ, ನಿನ್ನ ಮಹತ್ವ 
ವನ್ನು ಎಫ್ರಾ,ಯೀಮನಿಗೂ ಬೆನ್ಯಾಮೀನನಿಗೂ 
ಮನಸ್ಸೆಗೂ ತೋರಿಸು. ಬಂದು ನಮ್ಮನ್ನು ರಕ್ಷಿಸು. 

3 ದೇವರೇ, ನಮ್ಮನ್ನು ಮತ್ತೆ ಸ್ವೀಕರಿಸು. ನಮ್ಮನ್ನು 
ರಕ್ಷಿ; ಸು! ನಮ್ಮನ್ನು ಸ್ವೀಕರಿಸು! 

4 ಸರ್ವಶಕ್ತನಾದ ಯೆಹೋವನೇ, ಇನ್ನೆಷ್ಟರವರೆಗೆ 
ನಮ್ಮ ಮೇಲೆ ಕೋಪದಿಂದಿರುವೆ? ನಮ್ಮ ಪ್ರಾರ್ಥನೆ 
ಗಳಿಗೆ ಯಾವಾಗ ಕಿವಿಗೊಡುವೆ? 


ಕೀರ್ತನೆಗಳು 79:6-80:17 


5 ನಿನ್ನ ಜನರಿಗೆ ಕಣ್ಣೀರನ್ನು ಆಹಾರವನ್ನಾಗಿ ಮಾಡಿ 
ರುವೆ. ನಿನ್ನ ಜನರಿಗೆ ಕಣ್ಣೀರು ತುಂಬಿರುವ ಪಾತ್ರೆ, 
ಗಳನ್ನು ಕೊಟ್ಟಿರುವೆ. ಕಣ್ಣೀರೇ ಅವರಿಗೆ ಕುಡಿಯುವ 
ನೀರಾಗಿದೆ. 

6 ಸುತ್ತಲಿನ ಜನಾಂಗಗಳಿಗೆ ನಮ್ಮನ್ನು ಯುದ್ಧಕ್ಕೆ ಕಾರಣ 
ವನ್ನಾಗಿ ಮಾಡಿರುವೆ. ಶತ್ರುಗಳು ನಮ್ಮನ್ನು ನೋಡಿ 
ನಗುವರು. 

7 ಸರ್ವಶಕ್ತನಾದ ದೇವರೇ, ನಮ್ಮನ್ನು ಮತ್ತೆ ಸ್ವೀಕರಿಸು. 
ನಮ್ಮನ್ನು ಸ್ವೀಕರಿಸು. ನಮ್ಮನ್ನು ರಕ್ಚಿ; ಸು. 

8 ಹಿಂದಿನ ಕಾಲದಲ್ಲಿ ನೀನು ನಮ್ಮನ್ನು ಅಮೂಲ್ಯವಾದ 
ಸಸಿಯಂತೆ ನೋಡಿಕೊಂಡೆ. ನಿನ್ನ ""ದ್ರಾಕ್ಟಾಲತೆ'' 
ಯನ್ನು ಈಜಿಪ್ಪಿನಿಂದ ತೆಗೆದುಕೊಂಡು ಬಂದೆ. ನೀನು 
ಬೇರೆ ಜನರನ್ನು ಈ ನಾಡಿನಿಂದ ಹೊರಗಟ್ಟಿ ನಿನ್ನ 
""ದ್ರಾಕ್ಬಾಲತೆ''ಯನ್ನು ನೆಟ್ಟೆ, 

9 ""ದ್ರಾಕ್ಬಾಲತೆ''ಯು ಬೆಳೆಯಲೆಂದು ಭೂಮಿಯನ್ನು 
ಹದಮಾಡಿದೆ. ಅದರ ಬೇರುಗಳು ಬಲವಾಗಿ ಬೆಳೆ 
ಯಲು ಸಹಾಯಮಾಡಿದೆ. ಬಹುಬೇಗನೆ ""ದ್ರಾಕ್ಟಾ 
ಲತೆ'' ಯು ದೇಶದಲ್ಲೆಲ್ಲಾ ಹಬ್ಬಿಕೊಂಡಿತು. 

10 ಅದರ ನೆರಳಿನಿಂದ ಬೆಟ್ಟಗಳು ಕವಿದುಕೊಂಡವು. 
ಅದರ ಎಲೆಗಳ ನೆರಳಿನಿಂದ ದೇವದಾರು ವೃಕ್ಷಗಳು 
ಕವಿದುಕೊಂಡವು. 

11 ಅದರ ಬಳ್ಳಿಗಳು ಮೆಡಿಟರೇನಿಯನ್‌ ಸಮುದ್ರದ 
ವರೆಗೂ ಹಬ್ಬಿಕೊಂಡವು. ಅದರ ರೆಂಬೆಗಳು 
ಯೂಫ್ರೇಟೀಸ್‌ ನದಿಯವರೆಗೂ ಹಬ್ಬಿಕೊಂಡವು. 

12 ನಿನ್ನ ""ದ್ರಾಕ್ಲಾಲತೆ''ಯ ಸಂರಕ್ಷಣೆಗಾಗಿ ಕಟ್ಟಿದ್ದ 
ಗೋಡೆಗಳನ್ನು ನೀನು ಕೆಡವಿಬಿಟ್ಟದ್ದೇಕೆ? ಈಗ 
ಅದರ ಸಮೀಪದಲ್ಲಿ ಹೋಗುವ ಪ್ರತಿಯೊಬ್ಬರೂ 
ಅದರ ಹಣ್ಣುಗಳನ್ನು ತೆಗೆದುಕೊಳ್ಳುವರು. 

13 ಕಾಡುಹಂದಿಗಳು ಬಂದು ನಿನ್ನ "'ದ್ರಾಕ್ಟಾಲತೆ''ಯ 
ಮೇಲೆ ನಡೆಯುತ್ತವೆ. ಕಾಡುಪ್ರಾಣಿಗಳು ಬಂದು 
ಅವುಗಳ ಎಲೆಗಳನ್ನು ತಿನ್ನುತ್ತವೆ. 

14 ಸರ್ವಶಕ್ತನಾದ ದೇವರೇ, ಹಿಂತಿರುಗಿ ಬಾ. ಪರ 
ಲೋಕದಿಂದ ನಿನ್ನ ""ದ್ರಾಕ್ಬಾಲತೆ'' ಯನ್ನು ನೋಡಿ 
ಅದನ್ನು ಸಂರಕ್ಷಿಸು. 

15 ನಿನ್ನ ಸ್ವಂತ ಕೈಗಳಿಂದ ನೀನು ನೆಟ್ಟ ""ದ್ರಾಕ್ಟಾಲತೆ'' 
ಯನ್ನು ನೋಡು. ನೀನು ಬೆಳೆಸಿದ ಎಳೆಸಸಿಯನ್ನು* 
ನೋಡು. 

16 ನಿನ್ನ ""ದ್ರಾಕ್ಟಾಲತೆ'' ಯು ಒಣಗಿದ ಗೊಬ್ಬರದಂತೆ 
ಬೆಂಕಿಯಿಂದ ಸುಟ್ಟುಹೋಗಿದೆ. ನೀನು ಅದರ ಮೇಲೆ 
ಕೋಪಗೊಂಡು ನಾಶಮಾಡಿದೆ. 

17 ನಿನ್ನ ಬಲಗಡೆಯಲ್ಲಿ ನಿಂತಿರುವ ನಿನ್ನ ಮಗನ ಕಡೆಗೆ 
ಕೈಚಾಚು. ನೀನು ಬೆಳೆಸಿದ ಮಗನ ಕಡೆಗೆ ಕೈಚಾಚು. 








ಎಳೆಸಸಿ ಅಕ್ಷರಶಃ ""ಮಗನು.'' 


ಕೀರ್ತನೆಗಳು 80:18-82:7 


18 ಅವನು ನಿನ್ನನ್ನು ಮತ್ತೆ ತ್ಯಜಿಸುವುದಿಲ್ಲ. ಅವನು ಬದು 
ಕಲಿ, ಆಗ ಅವನು ನಿನ್ನ ಹೆಸರನ್ನು ಆರಾಧಿಸುವನು. 
19 ಸರ್ವಶಕ್ತನಾದ ಯೆಹೋವ ದೇವರೇ, ನಮ್ಮ ಬಳಿಗೆ 
ಹಿಂತಿರುಗಿ ಬಾ, ನಮ್ಮನ್ನು ಸ್ವೀಕರಿಸು. ನಮ್ಮನ್ನು 

ರಕ್ಷಿಸು. 


ಕೀರ್ತನೆ81 
ರಚನೆಗಾರ: ಆಸಾಫ 

1 ನಮಗೆ ಬಲಪ್ರದನಾಗಿರುವ ದೇವರಿಗೆ ಸಂತಸದಿಂದ 
ಹಾಡಿರಿ. ಇಸ್ರೇಲಿನ ದೇವರಿಗೆ ಆನಂದಘೋಷ 
ಮಾಡಿರಿ. 

2 ವಾದ್ಯವನ್ನು ಮುಡಿಸಲಾರಂಭಿಸಿರಿ; ದಮ್ಮಡಿಯನ್ನು 
ಬಡಿಯಿರಿ. ಇಂಪಾದ ಹಾರ್ಪ್‌ ಮತ್ತು ಲೈರ್‌ ವಾದ್ಯ 
ಗಳನ್ನು ಬಾರಿಸಿರಿ. 

3 ಅಮಾವಾಸ್ಯೆಯಲ್ಲಿಯೂ* ನಮ್ಮ ರಜಾಕಾಲವಾದ 
ಪೂರ್ಣಿಮೆಯಲ್ಲಿಯೂ ತುತ್ತೂರಿಯನ್ನು ಊದಿರಿ. 

4 ಇದು ಇಸ್ರೇಲರಿಗೆ ಕಟ್ಟಳೆಯಾಗಿದೆ. ದೇವರು 
ಯಾಕೋಬನಿಗೆ ಈ ಆಜ್ಞೆಯನ್ನು ಕೊಟ್ಟನು. 

5 ಆತನು ಯೋಸೇಫನನ್ನು* ಈಜಿಷ್ಟಿನಿಂದ ಬಿಡಿಸಿ 
ಕೊಂಡು ಬಂದಾಗ ಅವನೊಂದಿಗೆ ಈ ಒಡಂಬಡಿಕೆ 
ಯನ್ನು ಮಾಡಿಕೊಂಡನು. ಈಜಿಪ್ಟಿನಲ್ಲಿ ನಾವು 
ಕೇಳಿದ್ದು ನಮಗೆ ಅರ್ಥವಾಗದ ಭಾಷೆಯನ್ನೇ! 

6 ಆತನು ಇಂತೆನ್ನುತ್ತಾನೆ: ""ನಿಮ್ಮ ಹೆಗಲಿನಿಂದ ಹೊರೆ 
ಯನ್ನು ತೆಗೆದುಹಾಕಿದೆನು. ಕೆಲಸಗಾರರ ಬುಟ್ಟಿ 
ಯನ್ನು ನೀವು ಬಿಸಾಕುವಂತೆ ಮಾಡಿದೆನು. 

7 ನೀವು ಆಪತ್ತಿನಲ್ಲಿದ್ದಾಗ ಸಹಾಯಕ್ಕಾಗಿ ಮೊರೆ 
ಯಿಟ್ಟಿರಿ. ಆಗ ನಾನು ನಿಮ್ಮನ್ನು ಬಿಡಿಸಿದೆನು. ನಾನು 
ಕಾರ್ಮೋಡದಲ್ಲಿ ಮರೆಯಾಗಿದ್ದರೂ ನಿಮಗೆ 
ಉತ್ತರಿಸಿದೆನು. ನಾನು ನಿಮ್ಮನ್ನು ಮೆರೀಬಾದ ನೀರಿ 
ನಿಂದ ಪರೀಕ್ಬಿಸಿದೆನು.'' 

8 "ನನ್ನ ಜನರೇ, ನನಗೆ ಕಿವಿಗೊಡಿರಿ, ನಾನು ನಿಮಗೆ 
ಒಡಂಬಡಿಕೆಯನ್ನು ಕೊಡುತ್ತಿರುವೆ. ಇಸ್ರೇಲೇ, 
ದಯವಿಟ್ಟು ಕಿವಿಗೊಡು! 

9 ಪರದೇಶದವರು ಆರಾಧಿಸುವ ಯಾವ ಸುಳ್ಳು 
ದೇವರುಗಳನ್ನೂ ಪೂಜಿಸಬೇಡ. 

10 ಯೆಹೋವನಾದ ನಾನೇ ನಿನ್ನ ದೇವರು. ನಿನ್ನನ್ನು 
ಈಜಿಪ್ಪಿನಿಂದ ಕರೆದುಕೊಂಡು ಬಂದ ದೇವರು 





ಅಮವಾಸ್ಯೆ ಇದು ಹೀಬ್ರೂ, ತಿಂಗಳ ಮೊದಲನೆ ದಿನವಾಗಿತ್ತು. ಈ 
ದಿನಗಳಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ವಿಶೇಷ ಕೂಟಗಳನ್ನು 
ನಡೆಸಲಾಗುತ್ತಿತ್ತು. 

ಯೋಸೇಫ್‌ ಇಲ್ಲಿ ಇದರ ಅರ್ಥ: ಯೋಸೇಫನ ಕುಟುಂಬ, ಇಸ್ರೇಲಿನ 
ಜನರು. 


762 


ನಾನೇ. ಇಸ್ರೇಲೇ, ನಿನ್ನ ಬಾಯನ್ನು ತೆರೆ, ಆಗ ನಾನು 
ನಿನಗೆ ತಿನ್ನಿಸುವೆನು. 

11 ""ಆದರೆ ನನ್ನ ಜನರು ನನಗೆ ಕಿವಿಗೊಡಲಿಲ್ಲ. 
ಇಸ್ರೇಲರು ನನಗೆ ವಿಧೇಯರಾಗಲಿಲ್ಲ. 

12 ಆದ್ದರಿಂದ ತಮ್ಮ ಇಷ್ಟಾನುಸಾರ ಮಾಡಲೆಂದು ಅವ 
ರನ್ನು ಬಿಟ್ಟುಕೊಟ್ಟೆ ಇಸ್ರೇಲ್‌ ತನ್ನ ಇಷ್ಟಾನುಸಾರ 
ಮಾಡಿತು. 

13 ನನ್ನ ಜನರು ನನಗೆ ಕಿವಿಗೊಟ್ಟು ನನ್ನ ಚಿತ್ನಾನು 
ಸಾರವಾಗಿ ಜೀವಿಸಿದರೆ 

14 ಅವರ ಶತ್ರುಗಳನ್ನು ಸೋಲಿಸುವೆನು; ಇಸ್ರೇಲಿಗೆ 
ಕೇಡು ಮಾಡುವವರನ್ನು ದಂಡಿಸುವೆನು.'' 

15 ಯೆಹೋವನ ಶತ್ರುಗಳು ಭಯದಿಂದ ನಹುಗುವರು. 
ಅವರು ಶಾಶ್ವತವಾಗಿ ದಂಡಿಸಲ್ಪಹುವರು. 

16 ದೇವರು ತನ್ನ ಜನರಿಗೆ ಉತ್ತಮವಾದ ಗೋಧಿಯನ್ನು 
ಒದಗಿಸುವನು. ಬಂಡೆಯಾಗಿರುವ ಆತನು ತನ್ನ 
ಜನರಿಗೆ ಜೀನುತುಪ್ಪವನ್ನು ಸಂತೃಪ್ತಿಯಾಗುವ ತನಕ 
ಕೊಡುವನು. 


ಕೀರ್ತನೆ82 
ಸ್ಮುತಿಗೀತೆ ರಚನೆಗಾರ: ಆಸಾಫ 

1 ದೇವಾದಿದೇವನು ತನ್ನ ಸಭೆಯಲ್ಲಿ* ನಿಂತುಕೊಂಡು 
ದೇವರುಗಳಿಗೆ ನ್ಯಾಯತೀರ್ಪು ನೀಡುವನು. 

2 ದೇವರು ಇಂತೆನ್ನುತ್ತಾನೆ: ಇನ್ನೆಷ್ಟರವರೆಗ ಅನ್ಯಾಯ 
ವಾಗಿ ತೀರ್ಪು ಕೊಡುತ್ತೀರಿ? ಇನ್ನೆಷ್ಟರವರೆಗೆ ದುಷ್ಟ 
ರನ್ನು ದಂಡಿಸದೆ ಬಿಡುಗಡೆ ಮಾಡುತ್ತೀರಿ?” 

3 "ಅನಾಥರ ಮತು ಬಡಜನರ ಪರವಾಗಿ ವಾದಿಸಿರಿ. 
ಅನ್ಯಾಯಕ್ಕೆ ಒಳಗಾಗಿರುವ ಬಡವರ ಹಕ್ಕುಗಳನ್ನು 
ಸಂರಕ್ಕಿಸಿರಿ. 

4 ಬಡವರಿಗೆ ಮತು ಅಸಹಾಯಕರಿಗೆ ಸಹಾಯ 
ಮಾಡಿರಿ. ಅವರನ್ನು ದುಷ್ಟರಿಂದ ರಕ್ಸಿಸಿರಿ. 

5 ""ಅವರಿಗೆ ಏನೂ ಗೊತಿಲ್ಲ. ಅವರಿಗೆ ಏನೂ ಅರ್ಥ 
ವಾಗುವುದಿಲ್ಲ! ತಾವು ಮಾಡುತಿರುವುದೂ ಅವರಿಗೆ 
ತಿಳಿಯದು. "ಅವರ ಪ್ರಪಂಚವು ಅವರ ಸುತ್ತಲೂ 
ಕುಸಿದು ಬೀಳುತ್ತಿದೆ!'' 

6 ನಾಯಕರಾದ ನಿಮಗೆ ನಾನು ಹೇಳುವುದೇನೆಂದರೆ: 
“ನೀವು ದೇವರುಗಳು. ನೀವು ಮಹೋನ್ನತನಾದ 
ದೇವರ ಪುತ್ರರು. 

7 ಆದರೆ ಎಲ್ಲಾ ಜನರಂತೆ ನೀವೂ ಸಾಯುವಿರಿ. 
ಬೇರೆಲ್ಲಾ ನಾಯಕರುಗಳಂತೆಯೇ ನೀವು 
ಸಾಯುವಿರಿ.'' 





ದೇವಾದಿದೇವನು ತನ್ನ ಸಭೆಯಲ್ಲಿ ಇಲ್ಲಿ ಇದರರ್ಥ, ಇಸ್ರೇಲ್‌ 
ನಾಯಕರುಗಳ ಸಭೆಯಲ್ಲಿ ಎಂದಿರಬಹುದು. ಅನೇಕಸಲ, ನಾಯಕ 
ರನ್ನು ಮತ್ತು ರಾಜರುಗಳನ್ನು ದೇವರುಗಳಿಂದು ಕರೆಯಲಾಗಿದೆ. 


763 


8 ದೇವರೇ ಎದ್ದೇಳು! ನೀನೇ ನ್ಯಾಯಾಧೀಶನಾಗಿರು! 
ಎಲ್ಲಾ ಜನಾಂಗಗಳಿಗೆ ನೀನೇ ನಾಯಕನಾಗಿರು! 


ಕೀರ್ತನೆ83 
ಸ್ತುತಿಗೀತೆ 
ರಚನೆಗಾರ: ಆಸಾಫ 

1 ದೇವರೇ, ಸುಮ್ಮನಿರಬೇಡ! ನಿನ್ನ ಕಣ್ಣುಗಳನ್ನು 
ಮುಚ್ಚಿಕೊಳ್ಳಬೇಹ. ದೇವರೇ, ದಯವಿಟ್ಟು 
ಮಾತನಾಡು. 

2 ದೇವರೇ, ನಿನ್ನ ಶತ್ರುಗಳು ನಿನಗೆ ವಿರೋಧವಾಗಿ 
ಸಂಚುಮಾಡುತ್ತಿದ್ದಾರೆ. ಬಹುಬೇಗನೆ ಅವರು 
ಆಕ್ರಮಣ ಮಾಡಲಿದ್ದಾರೆ. 

3 ನಿನ್ನ ಜನರಿಗೆ ವಿರೋಧವಾಗಿ ರಹಸ್ಯ ಯೋಜನೆ 
ಗಳನ್ನು ಮಾಡುತ್ತಿದ್ದಾರೆ. ನಿನ್ನ ಪ್ರಿಯರ ವಿರೋಧ 
ವಾಗಿ ಅವರು ಸಂಚು ಮಾಡುತ್ತಿದ್ದಾರೆ. 

4 ಅವರು ಹೀಗೆಂದುಕೊಳ್ಳುತ್ತಿದ್ದಾರೆ: “ಬನ್ನಿರಿ, 
ಅವರನ್ನು ಸಂಪೂರ್ಣವಾಗಿ ನಾಶಮಾಡೋಣ. ಆಗ 
“ಇಸ್ರೇಲ್‌ ''ಎಂಬ ಹೆಸರೇ ಅಳಿದು 
ಹೋಗುವುದು." 

5 ನಿನಗೂ ನೀನು ನಮ್ಮೊಂದಿಗೆ ಮಾಡಿಕೊಂಡ 
ಒಪ್ಪಂದಕ್ಕೂ ವಿರೋಧವಾಗಿ ಅವರೆಲ್ಲರೂ ಒಂದು 
ಗೂಡಿದ್ದಾರೆ. 

6-7 ಅವರು ಯಾರೆಂದರೆ: ಎದೋಮ್ಯರು, ಇಷ್ಮಾಯೇ 
ಲ್ಯರು, ಮೋವಾಬ್ಯರು ಮತ್ತು ಹಗ್ರೀಯ ಸಂತತಿ 
ಯವರು, ಗೆಬಾಲ್ಯರು ಅಮ್ಮೋನಿಯರು, ಅಮಾಲೇ 
ಕ್ಯರು, ಫಿಲಿಷ್ಟಿಯರು ಮತ್ತು ತೂರ್‌ ಸಂಸ್ಥಾನದ 
ವರು. ಇವರೆಲರೂ ನಮಗೆ ವಿರೋಧವಾಗಿ ಸೇರಿ 
ಬಂದಿದ್ದಾರೆ. ಕ 

8 ಅಶೂರ್ಯದವರು ಸಹ ಅವರೊಡನೆ ಸೇರಿಕೊಂಡು 
ಲೋಟನ ಸಂತತಿಯವರನ್ನು ಪ್ರಬಲರನ್ನಾಗಿ 
ಮಾಡಿದ್ದಾರೆ. 

9 ನೀನು ಮಿದ್ಯಾನ್ಯರನ್ನೂ ಕೀಷೋನ್‌ ನದಿಯ 
ಸಮೀಪದಲ್ಲಿ ಸೀಸೆರನನ್ನೂ ಯಾಬೀನನನ್ನೂ 
ಸೋಲಿಸಿದಂತೆ ಅವರನ್ನು ಸೋಲಿಸು. 

10 ನೀನು ಅವರನ್ನು ಎಂದೋರಿನಲ್ಲಿ ಸೋಲಿಸಿದೆ. ಅವರ 
ದೇಹಗಳು ನೆಲದ ಮೇಲೆ ಕೊಳೆತುಹೋದವು. 

11 ದೇವರೇ, ಶತ್ರುಗಳ ನಾಯಕರುಗಳನ್ನು ಸೋಲಿಸು. 
ನೀನು ಓರೇಬ್‌ ಮತ್ತು ಜೀಬ್‌ ಪ್ರಾಂತ್ಯಗಳಿಗೆ ಮಾಡಿ 
ದಂತೆಯೇ ಅವರಿಗೆ ಮಾಡು. ನೀನು ಜೀಬಹ ಮತ್ತು 
ಚೆಲ್ಕುನ್ನ ಪ್ರಾಂತ್ಯಗಳಿಗೆ ಮಾಡಿದಂತೆಯೇ ಅವರಿಗೆ 
ಮಾಡು. 

12 ದೇವರೇ, ಅವರು ನಿನ್ನ ನಾಡಿನಿಂದ ನಮ್ಮನ್ನು ಹೊರ 
ಗಟ್ಟಬೇಕೆಂದಿದ್ದರು. 


ಕೀರ್ತನೆಗಳು 82:8-84:7 


13 ಗಾಳಿಗೆ ತೂರಿಹೋಗುವ ಮೊಟಕುಬೇರಿನ ಕಳೆ 
ಯಂತೆ ಅವರನ್ನು ಮಾಡು. ಗಾಳಿಯು ಹೊಟ್ಟನ್ನು 
ಚದರಿಸುವಂತೆ ಅವರನ್ನು ಚದರಿಸು. 

14 ಕಾಡನ್ನು ನಾಶಮಾಡುವ ಬೆಂಕಿಯಂತೆಯೂ ಬೆಟ್ಟ 
ಗಳನ್ನು ಸುಟ್ಟುಹಾಕುವ ಕಾಳ್ಗಿಚ್ಚಿನಂತೆಯೂ ಅವರನ್ನು 
ನಾಶಮಾಡು. 

15 ಬಿರುಗಾಳಿಯಿಂದ ಕೊಚ್ಚಿಕೊಂಡು ಹೋಗುವ 
ಧೂಳಿನಂತೆ ಅವರನ್ನು ಬೆನ್ನಟ್ಟಿಹೋಗು. ಸುಂಟರ 
ಗಾಳಿಯಂತೆ ಅವರನ್ನು ನಡುಗಿಸು. 

16 ಯೆಹೋವನೇ, ತಾವು ನಿಜವಾಗಿಯೂ ಬಲಹೀನ 
ರೆಂಬುದನ್ನು ಅವರು ಕಲಿತುಕೊಳ್ಳುವಂತೆ ಮಾಡು; 
ಆಗ ಅವರು ನಿನ್ನ ಹೆಸರನ್ನು ಆರಾಧಿಸಬೇಕೆನ್ನುವರು. 

17 ಅವರನ್ನು ಭಯವೂ ನಾಚಿಕೆಯೂ ಕವಿದುಕೊಂಡೇ 
ಇರಲಿ. ಅವರು ಅವಮಾನಗೊಂಡು ನಾಶವಾಗಲಿ. 

18 ಆಗ ಅವರು ನೀನೊ ಬ್ಹನೇ ದೇವರೆಂದೂ ನಿನ್ನ ಹೆಸರು 
ಯೆಹೋವನೆಂದೂ ತಿಳಿದುಕೊಳ್ಳುವರು. 
ಭೂಲೋಕಕ್ಕೆಲ್ಲಾ ಮಹೋನ್ನತನಾದ ದೇವ 
ರೊಬ್ಬನೇ ದೇವರೆಂದು ಅವರು ಅರಿತುಕೊಳ್ಳುವರು. 


ಕೀರ್ತನೆ84 
ರಚನೆಗಾರರು: ಕೋರಹೀಯರು 

1 ಸರ್ವಶಕ್ತನಾದ ಯೆಹೋವನೇ, ನಿನ್ನ ಆಲಯವು 
ಎಷ್ಟೋ ರಮ್ಯವಾಗಿದೆ. 

2 ಯೆಹೋವನೇ, ನಿನ್ನ ಆಲಯದೊಳಗೆ ಪ್ರವೇಶಿಸಲು 
ಕಾತುರಗೊಂಡಿರುವೆ. ನನ್ನ ಅಂಗಾಂಗಗಳಿಲ್ಲಾ ಜೀವ 
ಸ್ವರೂಪನಾದ ದೇವರೊಂದಿಗೆ ಇರಲು 
ಬಯಸುತ್ತಿವೆ. 

3 ಸರ್ವಶಕ್ತನಾದ ಯೆಹೋವನೇ, ನನ್ನ ರಾಜನೇ, ನನ್ನ 
ದೇವರೇ, ಗುಬ್ಬಚ್ಚಿಗಳಿಗೂ ಪಾರಿವಾಳಗಳಿಗೂ ನಿನ್ನ 
ಆಲಯದಲ್ಲಿ ಗೂಡುಗಳಿವೆ. ನಿನ್ನ ಯಜ್ಞವೇದಿಕೆಯ 
ಸಮೀಪದಲ್ಲಿಯೇ ಗೂಡುಕಟ್ಟಿಕೊಂಡು ಮರಿ 
ಮಾಡುತ್ತವೆ. 

4 ನಿನ್ನಾಲಯದಲ್ಲಿ ವಾಸಿಸುವವರು ಭಾಗ್ಯವಂತರೇ ಸರಿ! 
ಅವರು ನಿನ್ನನ್ನು ಸ್ತುತಿಸುತ್ತಲೇ ಇರುವರು, 

5 ನಿನ್ನ ಶಕ್ತಿಯನ್ನೇ ಆಶ್ರಯಿಸಿಕೊಂಡು ಚೀಯೋನ್‌ 
ಪರ್ವತಕ್ಕೆ ಯಾತ್ರಿಕರಾಗಿ ಬರಲು ಬಯಸುವವರು 
ಎಷ್ಟೋ ಭಾಗ್ಯವಂತರು. 

6 ಒರತೆಯನ್ನಾಗಿ ಮಾಡಿರುವ ಬಾಕಾ ಕಣಿವೆಯ 
ಮೂಲಕ ಅವರು ಪ್ರಯಾಣಮಾಡುವರು. 
ಮುಂಗಾರು ಮಳೆಯು ಅದನ್ನು ನೀರಿನ ಕೊಳ್ಳಗ 
ಳಿಂದ ಸಮೃದ್ಧಿಗೊಳಿಸುವುದು. 

7 ಜನರು ದೇವರನ್ನು ಸಂದರ್ಶಿಸಲು ಊರಿಂದ 
ಊರಿಗೆ ಪ್ರಯಾಣ ಮಾಡುತ್ತಾ ಚೀಯೋನಿಗೆ 
ಬರುವರು. 


ಕೀರ್ತನೆಗಳು 84:8-86:7 


8 ಸರ್ವಶಕ್ತ ಯೆಹೋವದೇವರೇ, ನನ್ನ ಪ್ರಾರ್ಥನೆಗೆ 
ಕಿವಿಗೊಡು. ಯಾಕೋಬನ ದೇವರೇ, ನನ್ನ 
ಮೊರೆಯನ್ನು ಕೇಳು. 

9 ದೇವರೇ, ನಮಗೆ ಗುರಾಣಿಯಾಗಿರುವವನನ್ನು 
ನೋಡು. ನೀನು ಇಭಿಪೇಕಿಸಿದವನಿಗೆ ಕರುಣೆ 
ತೋರು. 

10 ಬೇರೊಂದು ಸ್ಥಳದಲ್ಲಿ ಸಾವಿರ ದಿನಗಳಿರುವುದ 
ಕ್ಕಿಂತಲೂ ನಿನ್ನಾಲಯದಲ್ಲಿ ಒಂದು ದಿನವಿರುವುದೇ 
ಉತ್ತಮ. ದುಷ್ಟರ ಮನೆಯಲ್ಲಿ ವಾಸಿಸುವುದ 
ಕ್ಕಿಂತಲೂ ನನ್ನ ದೇವರ ಆಲಯದಲ್ಲಿ ದ್ವಾರಪಾಲಕ 
ನಾಗಿರುವುದೇ ಉತ್ತಮ.* 

11 ಯೆಹೋವನು ನಮ್ಮ ಸಂರಕ್ಷಕನೂ ಮಹಿಮಾ 
ಪೂರ್ಣನಾದ ರಾಜನೂ ಆಗಿದ್ದಾನೆ.* ದೇವರು 
ನಮಗೆ ದಯೆಯನ್ನೂ ಘನತೆಯನ್ನೂ ಆನುಗ್ರಹಿಸು 
ವನು. ಯೆಹೋವನು ಎಲ್ಲಾ ಒಳ್ಳೆಯವುಗಳನ್ನು ತನ್ನ 
ಭಕ್ತರಿಗೆ ಕೊಡುವನು. 

12 ಸರ್ವಶಕ್ತನಾದ ಯೆಹೋವನೇ, ನಿನ್ನಲ್ಲಿ ಭರವಸ 
ವಿಡುವವರು ಭಾಗ್ಯವಂತರೇ ಸರಿ! 


ಕೀರ್ತನೆ85 
ಸ್ತುತಿಗೀತೆ ರಚನೆಗಾರರು : ಕೋರಹೀಯರು 

1 ಯೆಹೋವನೇ, ನಿನ್ನ ದೇಶಕ್ಕೆ ಕರುಣೆತೋರು. 
ಯಾಕೋಬನ ಜನರು ಪರದೇಶದಲ್ಲಿ ಸೆರೆಯಾಳು 
ಗಳಾಗಿದ್ದಾರೆ. ಅವರನ್ನು ಸ್ನದೇಶಕ್ಕೆ ಮತೆ ಕರೆದು 

ಗ ೩'ವ ರ ೨೦ 

ಕೊಂಡು ಬಾ. 

2 ನಿನ್ನ ಜನರನ್ನು ಕ್ಚಮಿಸು! ಅವರ ಪಾಪಗಳನ್ನು 
ಅಳಿಸಿಬಿಡು! 

3 ನಿನ್ನ ರೌದ್ರವನ್ನು ತೊರೆದುಬಿಡು. ಉಗ್ರಕೋಪ 
ದಿಂದಿರಬೇಡ. 

4 ನಮ್ಮ ರಕ್ಷಕನಾದ ದೇವರೇ, ನಮ್ಮ ಮೇಲೆ ನಿನಗಿರುವ 
ಕೋಪವನ್ನು ತೊರೆದು ನಮ್ಮನ್ನು ಮತ್ತೆ ಸ್ವೀಕರಿಸು. 

5 ನಮ್ಮ ಮೇಲೆ ಸದಾಕಾಲ ಕೋಪದಿಂದಿರುವೆಯಾ? 

6 ದಯವಿಟ್ಟು ನಮ್ಮನ್ನು ಮತ್ತೆ ಜೀವಿಸಮಾಡು! ನಿನ್ನ 
ಜನರನ್ನು ಸಂತೋಷಗೊಳಿಸು. 

7 ಯೆಹೋವನೇ, ನಮ್ಮ ಮೇಲೆ ನಿನಗಿರುವ ಪ್ರೀತಿ 
ಯನ್ನು ತೋರಿಸು. ನಮ್ಮನ್ನು ರಕ್ಷಿಸು. 

8 ದೇವರಾದ ಯೆಹೋವನು ಹೇಳಿದ್ದು ನನಗೆ 
ಕೇಳಿಸಿತು. ತನ್ನ ಜನರಿಗೂ ತನ್ನ ಸದ್ದಕ್ತರಿಗೂ ಶಾಂತಿ 








ದುಷ್ಟರು ಭಾ ಉತ್ತಮ ಅಥವಾ "ದುಷ್ಟರ ಗುಹುರಗಳಲ್ಲಿ ವಾಸಿಸುವುದ 
ಕ್ಕಿಂತ ನನ್ನ ದೇವರ ಆಲಯದ ಬಾಗಿಲ ಬಳಿಯಲ್ಲಿ ಕುಳಿತುಕೊಂಡು 
ಭಿಕ್ಷೆ ಬೇಡುವುದೇ ಉತ್ತಮ.'' 


ಸಂರಕ್ಟಕನೂ ... ರಾಜನಾಗಿದ್ದಾನೆ ಅಕ್ಬರಶಃ ""ಸೂರ್ಯ ಮತ್ತು 
ಗುರಾಣಿ.'' 


764 


ಇರುವುದೆಂದು ಆತನು ಹೇಳಿದನು. ಆದ್ದರಿಂದ 
ಅವರು ತಮ್ಮ ಮೂಢಜೀವನಕ್ಕೆ ಹೋಗಕೂಡದು. 

9 ದೇವರು ತನ್ನ ಭಕ್ತರನ್ನು ರಕ್ಸಿಸುವಕಾಲ ಸಮೀಪ 
ವಾಗಿದೆ. ನಾವು ಸ್ವದೇಶದಲ್ಲಿ ಗೌರವದೊಂದಿಗೆ 
ನೆಲೆಸುವ ಸಮಯ ಹತ್ತಿರವಾಗಿದೆ. 

10 ದೇವರ ನಿಜಪ್ರೀತಿಯು ಆತನ ಭಕ್ತರನ್ನು ಸಂಧಿ 
ಸುತ್ತದೆ. ನೀತಿಯೂ ಸಮಾಧಾನವೂ ಅವರಿಗೆ 
ಮುದ್ದಿಡುತ್ತವೆ. 

11 ನಿವಾಸಿಗಳೆಲ್ಲರೂ ದೇವರಿಗೆ ನಂಬಿಗಸ್ತರಾಗಿರುವರು. 
ಪರಲೋಕದ ದೇವರು ಅವರಿಗೆ ಒಳ್ಳೆಯವ 
ನಾಗಿರುವನು.* 

12 ಯೆಹೋವನು ನಮಗೆ ಒಳ್ಳೆಯವುಗಳನ್ನು ಹೇರಳ 
ವಾಗಿ ಒದಗಿಸುವನು. ಭೂಮಿಯು ಒಳ್ಳೆಯ 
ಬೆಳೆಗಳನ್ನು ಬೆಳೆಯಿಸುವುದು. 

13 ನೀತಿಯು ಆತನ ಮುಂದೆ ಹೋಗುತ್ತಾ ಆತನಿಗಾಗಿ 
ಹಾದಿಯನ್ನು ಸಿದ್ದಪಡಿಸುವುದು. 





ಕೀರ್ತನೆ86 
ಪ್ರಾರ್ಥನೆ ರಚನೆಗಾರ: ದಾವೀದ 

1 ನಾನು ಬಡವನೂ ನಿಸ್ಸಹಾಯಕನೂ ಆಗಿದ್ದೇನೆ. 
ಯೆಹೋವನೇ, ದಯವಿಟ್ಟು ನನಗೆ ಕಿವಿಗೊಡು; ನನ್ನ 
ಪ್ರಾರ್ಥನೆಗೆ ಉತ್ತರಿಸು. 

2 ಯೆಹೋವನೇ, ನಾನು ನಿನ್ನ ಭಕ್ತನು! ದಯವಿಟ್ಟು 
ನನ್ನನ್ನು ಸಂರಕ್ಷಿಸು! ನಾನು ನಿನ್ನ ಸೇವಕನು, ನೀನು 
ನನ್ನ ದೇವರು. ನಾನು ನಿನ್ನಲ್ಲಿ ಭರವಸವಿಟ್ಟಿರುವೆ, 
ಅದ್ದರಿಂದ ನನ್ನನ್ನು ರಕ್ಷಿಸು. 

3 ನನ್ನ ಯೆಹೋವನೇ, ನನಗೆ ಕರುಣೆತೋರು. ನಾನು 
ದಿನವೆಲ್ಲಾ ನಿನಗೆ ಪ್ರಾರ್ಥಿಸುತ್ತಿದ್ದೇನೆ. 

4 ಯೆಹೋವನೇ, ನನ್ನ ಜೀವಿತವನ್ನು ನಿನ್ನ ಕೈಗಳಲ್ಲಿ 
ಟ್ವಿದ್ದೇನೆ. ನಿನ್ನ ಸೇವಕನಾದ ನನ್ನನ್ನು ಸಂತೋಷ 
ಗೊಳಿಸು. 

5 ಯೆಹೋವನೇ, ನೀನು ಒಳ್ಳೆಯವನೂ ಕರುಣಾ 
ಮಯನೂ ಆಗಿರುವೆ. ನಿನ್ನ ಜನರು ಸಹಾಯಕ್ಕಾಗಿ 
ನಿನಗೆ ಮೊರೆಯಿಡುವರು. ನೀನು ಅವರನ್ನು ನಿಜ 
ವಾಗಿಯೂ ಪ್ರೀತಿಸುವಿ. 

6 ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳು. 
ಕರುಣೆಗೋಸ್ಕರ ಮೊರೆಯಿಡುತ್ತಿರುವ ನನಗೆ 
ಕಿವಿಗೊಡು. 

7 ಯೆಹೋವನೇ, ಆಪತ್ತಿನ ಸಮಯದಲ್ಲಿ ನಿನಗೆ 
ಪ್ರಾರ್ಥಿಸುತ್ತಿದ್ದೇನೆ. ನೀನು ಉತ್ತರವನ್ನು ದಯ 
ಪಾಲಿಸುವೆಯೆಂದು ನನಗೆ ಗೊತ್ತಿದೆ. 





ನಿವಾಸಿ... ಒಳ್ಳೆಯವನಾಗಿರುವನು ಅಕ್ಷರಶಃ, ನಿಷ್ಠತೆಯು ಭೂಮಿ 
ಯಿಂದ ಉದಯಿಸುವುದು ಮತ್ತು ಒಳ್ಳೆಯತನವು ಆಕಾಶದಿಂದ ಕೆಳಗೆ 


765 


8 ದೇವರೇ, ನಿನ್ನಂತೆ ಬೇರೆ ಯಾರೂ ಇಲ್ಲ. ನೀನು 
ಮಾಡಿರುವ ಕಾರ್ಯಗಳನ್ನು ಬೇರೆ ಯಾರೂ ಮಾಡ 
ಲಾರರು. 

9 ಯೆಹೋವನೇ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಸೃಷ್ಟಿಸಿ 
ದವನು ನೀನೇ. ಅವರೆಲ್ಲರೂ ಬಂದು ನಿನ್ನನ್ನು ಆರಾ 
ಧಿಸಲಿ. ಅವರೆಲ್ಲರೂ ನಿನ್ನ ಹೆಸರನ್ನು ಸನ್ಮಾನಿಸಲಿ. 

10 ದೇವರೇ, ನೀನು ಮಹೋನ್ನತನಾಗಿರುವೆ! ನೀನು 
ಅದ್ಬುತಕಾರ್ಯಗಳನ್ನು ಮಾಡುವಾತನಾಗಿರುವೆ! 
ನೀನೇ, ಹೌದು, ನೀನೊಬ್ಬನೇ ದೇವರು! 

11 ಯೆಹೋವನೇ, ನಿನ್ನ ಮಾರ್ಗಗಳನ್ನು ನನಗೆ ಉಪ 
ದೇಶಿಸು. ನಾನು ಜೀವಿಸುತ್ತಾ ನಿನ್ನ ಸತ್ಯತೆಗಳಿಗೆ 
ವಿಧೇಯನಾಗುವೆನು. ನಿನ್ನ ಹೆಸರನ್ನು ಆರಾಧಿಸಲು 
ನನಗೆ ಸಹಾಯಮಾಡು. ನನ್ನ ಜೀವನದಲ್ಲಿ ಅದೇ 
ಅತ್ಯಂತ ಮುಖ್ಯವಾದದ್ದು ಕ 

12 ನನ್ನ ದೇವರಾದ ಯೆಹೋವನೇ ಪೂರ್ಣಹೃದಯ 
ದಿಂದ ನಿನ್ನನ್ನು ಸ್ತುತಿಸುವೆನು; ನಿನ್ನ ಹೆಸರನ್ನು 
ಎಂದೆಂದಿಗೂ ಸನ್ಮಾನಿಸುವೆನು! 

13 ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿರುವೆ. 
ನೀನು ನನ್ನನ್ನು ಪಾತಾಳದಿಂದ ರಕ್ಷಿಸಿದೆ. 

14 ದೇವರೇ, ಅಹಂಕಾರಿಗಳು ನನಗೆ ವಿರೋಧವಾಗಿ 
ಎದ್ದಿದ್ದಾರೆ. ಕ್ರೂರಜನರು ಗುಂಪುಕೂಡಿಕೊಂಡು 
ನನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ. ಅವರು 
ನನ್ನನ್ನು ಗೌರವಿಸುವುದಿಲ್ಲ. 

15 ಯೆಹೋವನೇ, ಕನಿಕರವೂ ದಯೆಯೂ ಉಳ್ಳ 
ದೇವರು ನೀನೇ. ನೀನು ತಾಳಿ ಸ್ಲಿಯುಳ್ಳವನೂ ನಂಬಿ 
ಗಸ್ತನೂ ಪ್ರೀತಿಪೂರ್ಣನೂ ಆಗಿರುವೆ. 

16 ನನ್ನ ಮೊರೆಗೆ ಕಿವಿಗೊಟ್ಟು ಕರುಣೆತೋರು. ನಿನ್ನ 
ಸೇವಕನಾದ ನನಗೆ ಬಲವನ್ನು ದಯಪಾಲಿಸು. ನಿನ್ನ 
ಗುಲಾಮನಾದ ನನ್ನನ್ನು ರಕ್ಷಿಸು. 

17 ಯೆಹೋವನೇ ನೀನು ನನಗೆ ಮಾಡಲಿರುವ 
ಸಹಾಯಕ್ಕಾಗಿ ಸೂಚನೆಯೊಂದನ್ನು ತೋರಿಸು. ನನ್ನ 
ಶತ್ರುಗಳು ಆ ಸೂಚನೆಯನ್ನು ಕಂಡು ನಿರಾಶ 
ರಾಗುವರು. ನೀನು ನನ್ನ ಪ್ರಾರ್ಥನೆಗೆ ಕಿವಿಗೊಟ್ಟು 








ಸಹಾಯ ಮಾಡಲಿರುವಿಯೆಂದು ಅದು 
ತೋರಿಸುತ್ತದೆ. 
ಕೀರ್ತನೆ87 
ಸ್ತುತಿಗೀತೆ 


ರಚನೆಗಾರರು : ಕೋರಹೀಯರು 
1 ದೇವರು ತನ್ನ ಆಲಯವನ್ನು ಜೆರುಸಲೇಮಿನ ಪವಿತ್ರ 
ಪರ್ವತಗಳ ಮೇಲೆ ಕಟ್ಟಿದ್ದಾನೆ. 
2 ಯೆಹೋವನು ಚೀಯೋನಿನ ಬಾಗಿಲುಗಳನ್ನು ಇಸ್ರೇ 
ಲಿನ ಇತರ ಸ್ಥಳಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವನು. 


ಕೀರ್ತನೆಗಳು 86:8-88:9 


ದೇವರ ಪಟ್ಟಣವೇ, ಜನರು ನಿನ್ನ ಬಗ್ಗೆ ಆಶ್ಚರ್ಯಕರ 
ವಾದ ಸಂಗತಿಗಳನ್ನು ಹೇಳುವರು. 

ದೇವಜನರು ಪ್ರಪಂಚದ ಅನೇಕ ಕಡೆಗಳಲ್ಲಿ ಈಗ 
ವಾಸವಾಗಿದ್ದಾರೆ. ಅವರಲ್ಲಿ ಕೆಲವರು ಈಜಿಪ್ಟಿನ 
ಲ್ಲಿಯೂ, ಬಾಬಿಲೋನಿನಲ್ಲಿ ಯೂ ನೆಲೆಸಿದ್ದಾರೆ. 
ಇನ್ನು ಕೆಲವರು ಫಿಲಿಷ್ಟಿಯದಲ್ಲಿಯೂ ತೂರಿನ 
ಲ್ಲಿಯೂ ಇಥಿಯೋಪಿಯದಲ್ಲಿಯೂ ನೆಲೆಸಿದ್ದಾರೆ. 
ಚೀಯೋನಿನಲ್ಲಿ ಜನಿಸಿದ ಪ್ರತಿಯೊಬ್ಬರೂ ದೇವರಿಗೆ 
ಗೊತ್ತು ಮಹೋನ್ನತನಾದ ದೇವರೇ ಆ ಪಟ್ಟಣವನ್ನು 
ಕಟ್ಟಿದನು. 

ದೇವರು ತನ್ನ ಜನರೆಲ್ಲರ ಬಗ್ಗೆ ಪಟ್ಟಿ ಮಾಡಿದ್ದಾನೆ. 
ಪ್ರತಿಯೊಬ್ಬನ ಹುಟ್ಟಿದ ಸ್ಥಳವು ದೇವರಿಗೆ ತಿಳಿದಿದೆ. 
ದೇವರ ಮಕ್ಕಳು ಹಬ್ಬಗಳನ್ನು ಆಚರಿಸಲು ಜಿರುಸ 
ಲೇಮಿಗೆ ಹೋಗುವರು. ಅವರು ಸಂತೋಷದಿಂದ 





ಹಾಡುತ್ತಾ ಕುಣಿದಾಡುವರು. ""ಒಳ್ಳೆಯವುಗಳೆಲ್ಲ 
ಬರುವುದು ಜೆರುಸಲೇಮಿನಿಂದಲೇ'' ಎಂದು 
ಅವರು ಹೇಳುವರು. 
ಕೀರ್ತನೆ 88 
ಸ್ತುತಿಗೀತೆ 
ರಚನೆಗಾರರು : ಕೋರಹೀಯರಿಗೆ ಸೇರಿದ ಚೇರಹ 
ಕುಟುಂಬದ ಹೇಮಾನ. 


ಯೆಹೋವದೇವರೇ, ನೀನೇ ನನ್ನ ರಕ್ಟಕನು. ಹಗಲಿ 
ರುಳು ನಿನಗೆ ಪ್ರಾರ್ಥಿಸುತ್ತಿದ್ದೇನೆ. 

ನನ್ನ ಪ್ರಾರ್ಥನೆಗಳಿಗೆ ದಯವಿಟ್ಟು ಗಮನಕೊಡು. 
ಕರುಣೆಗೋಸ್ಕರ ನಾನಿಡುವ ಮೊರೆಗಳನ್ನು ಆಲಿಸು. 
ನನ್ನ ಜೀವವು ನೋವಿನಿಂದ ತುಂಬಿಹೋಯಿತು. 
ಮರಣವು ನನಗೆ ಸಮೀಪವಾಗಿದೆ. 

ಜನರು ನನ್ನನ್ನು ಸತ್ತವನಂತೆಯೂ ಬದುಕಲಾರದ 
ಬಲಹೀನನಂತೆಯೂ ಪರಿಗಣಿಸಿದ್ದಾರೆ. 

ಸತ್ತವರ ಮಧ್ಯದಲ್ಲಿ ನನಗಾಗಿ ಹುಡುಕು. ಸಮಾಧಿ 
ಯಲ್ಲಿ ಬಿದ್ದಿರುವ ಶವದಂತಾಗಿದ್ದೇನೆ, ನೀನು ಮರೆತು 
ಬಿಟ್ಟ ಸತ್ತ ಜನರಂತೆ ಆಗಿದ್ದೇನೆ. ನಿನ್ನಿಂದಲೂ ನಿನ್ನ 
ಪರಿಪಾಲನೆಯಿಂದಲೂ ದೂರವಾದವನಾಗಿದ್ದೇನೆ. 
ನೀನು ನನ್ನನ್ನು ಪಾತಾಳಕ್ಕೆದಬ್ಬಿರುವೆ; ನನ್ನನ್ನು 
ಕತ್ತಲೆಯ ಸ್ಥಳಕ್ಕೆ ನೂಕಿರುವೆ. 

ನೀನು ನನ್ನ ಮೇಲೆ ಕೋಪಗೊಂಡಿದ್ದರಿಂದಲೇ 
ನನ್ನನ್ನು ಶಿಕ್ಚಿಸಿದೆ. 

ಸ್ನೇಹಿತರು ನನ್ನನ್ನು ತೊರೆದುಬಿಟ್ಟರು. ಹೊಲೆಯಾದ 
ಮನುಷ್ಯನಂತೆ ಅವರೆಲ್ಲರೂ ನನ್ನನ್ನು ದೂರ 
ಮಾಡಿದ್ದಾರೆ. ನನ್ನನ್ನು ಮನೆಯೊಳಗೆ ದಬ್ಬಿ ಬೀಗ 
ಹಾಕಿದ್ದಾರೆ; ನಾನು ಹೊರಗೆ ಹೋಗಲಾರೆನು. 

ನನ್ನ ಎಲ್ಲಾ ಸಂಕಟಗಳಿಂದ ಅತ್ತುಅತ್ತು ನನ್ನ ಕಣ್ಣು 
ಗಳು ನೋಯುತ್ತಿವೆ. ಯೆಹೋವನೇ, ನಾನು ನಿನಗೆ 


ಕೀರ್ತನೆಗಳು 88:10-89:19 


ಎಡಬಿಡದೆ ಪ್ರಾರ್ಥಿಸುವೆನು! ನನ್ನ ಕೈಗಳನ್ನು ಎತ್ತಿ 
ನಿನಗೆ ಪ್ರಾರ್ಥಿಸುವೆನು! 

10 ಯೆಹೋವನೇ, ಸತ್ತ ಜನರಿಗಾಗಿ ನೀನು ಮಹತ್ಕಾ 
ರ್ಯಗಳನ್ನು ಮಾಡುವಿಯಾ? ಇಲ್ಲ! ದೆವ್ವಗಳು ಎದ್ದು 
ನಿಂತು ನಿನ್ನನ್ನು ಕೊಂಡಾಡುತ್ತವೆಯೋ? ಇಲ್ಲ! 

11 ಸತ್ತ ಜನರು ತಮ್ಮ ಸಮಾಧಿಗಳಲ್ಲಿ ನಿನ್ನ ಪ್ರೀತಿಯ ಬಗ್ಗೆ 
ಮಾತಾಡಲಾರರು. ಸತ್ತವರು, ಸತ್ತವರಲೋಕದಲ್ಲಿ 
ನಿನ್ನ ನಂಬಿಗಸ್ಲಿಕೆಯ ಬಗ್ಗೆ ಮಾತಾಡಲಾರರು. 

12 ಸತ್ತು ಕತ್ತಲೆಯಲ್ಲಿ ಬಿದ್ದಿರುವ ಜನರು ನಿನ್ನ ಅದ್ಬುತ 
ಕಾರ್ಯಗಳನ್ನು ನೋಡಲಾರರು. ಸತ್ತವರು, ಮರೆ 
ಯಲ್ಪಟ್ಟವರ ಲೋಕದಲ್ಲಿ ನಿನ್ನ ನೀತಿಯ ಬಗ್ಗೆ 
ಮಾತಾಡಲಾರರು. 

13 ಯೆಹೋವನೇ, ನಿನ್ನ ಸಹಾಯಕ್ಕಾಗಿ ಮೊರೆಯಿ 
ಡುತ್ತಿದ್ದೇನೆ. ಪ್ರತಿ ಮುಂಜಾನೆಯೂ ನಿನಗೆ 
ಪ್ರಾರ್ಥಿಸುತ್ತಿದ್ದೇನೆ. 

14 ಯೆಹೋವನೇ, ನೀನು ನನ್ನನ್ನು ತೊರೆದು ಬಿಟ್ಟೆ 
ದ್ದೇಕೆ? ನೀನು ನನಗೆ ಕಿವಿಗೊಡದಿರುವುದೇಕೆ? 

15 ನಾನು ಚಿಕ್ಕಂದಿನಿಂದಲೂ ಬಲಹೀನನಾಗಿದ್ದೇನೆ 
ಮತ್ತು ಕಾಯಿಲೆಯವನಾಗಿದ್ದೇನೆ. ನಿನ್ನ ಕೋಪದಿಂದ 
ನಾನು ಸಂಕಟಪಡುತ್ತಿರುವೆ. ನಾನು ನಿಸ್ಸಹಾಯಕ 
ನಾಗಿರುವೆ. 

16 ನೀನು ನನ್ನ ಮೇಲೆ ಕೋಪಗೊಂಡಿದ್ದರಿಂದ ನಿನ್ನ 
ದಂಡನೆಯು ನನ್ನನ್ನು ಕೊಲ್ಲುತ್ತಿದೆ. 

17 ಬಾಧೆಗಳೂ ನೋವುಗಳೂ ಯಾವಾಗಲೂ 
ನನ್ನೊಂದಿಗಿವೆ. ಬಾಧೆಗಳಿಂದಲೂ ನೋವುಗ 
ಳಿಂದಲೂ ಮುಳುಗಿ ಹೋಗುತ್ತಿದ್ದೇನೆ. 

18 ಯೆಹೋವನೇ, ಸ್ನೇಹಿತರೆಲ್ಲರನ್ನೂ ಪ್ರಿಯರನ್ನೂ 
ನೀನು ನನ್ನಿಂದ ದೂರಮಾಡಿದೆ. ಕೇವಲ ಕತ್ತಲೆ 
ಯೊಂದೇ ನನ್ನೊಂದಿಗೆ ಉಳಿದುಕೊಂಡಿದೆ. 


ಕೀರ್ತನೆ 89 
ರಚನೆಗಾರ; ಚೇ'ಹನ ಕುಟುಂಬದ ಏತಾನ 

1 ಯೆಹೋವನೇ, ನಿನ್ನ ಪ್ರೀತಿಯನ್ನೂ ನಂಬಿಗಸ್ತಿಕೆ 
ಯನ್ನೂ ಸದಾಕಾಲ ಹಾಡಿ ಕೊಂಡಾಡುವೆನು! 

2 ನಿನ್ನ ಶಾಶ್ವತ ಪ್ರೀತಿಯಲ್ಲಿ ನನಗೆ ದೃಥವಾದ ನಂಬಿಕೆ 
ಯಿದೆ. ನಿನ್ನ ನಂಬಿಗಸ್ತಿಕೆಯು ಆಕಾಶಗಳಂತೆ ಶಾಶ್ಚತ 
ವಾಗಿದೆ. 

3 ಆತನು ಹೇಳಿದ್ದೇನಂದರೆ: ""ನಾನು ಆರಿಸಿಕೊಂಡ 
ರಾಜನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿ 
ಕೊಂಡೆನು. ನನ್ನ ಸೇವಕನಾದ ದಾವೀದನಿಗೆ ಒಂದು 
ವಾಗ್ದಾನವನ್ನು ಮಾಡಿದೆನು; ಅದೇನೆಂದರೆ, 

4 ದಾವೀದನೇ, ನಿನ್ನ ಕುಟುಂಬವನ್ನು ಶಾಶ್ವತ 
ಗೊಳಿಸುವೆನು, ನಿನ್ನ ರಾಜ್ಯವನ್ನೂ ಶಾಶ್ವತ 
ಗೊಳಿಸುವೆನು.'' 


766 


5 ಯೆಹೋವನೇ, ನಿನ್ನ ಮಹತ್ಕಾರ್ಯಗಳ ಕುರಿತು 
ಆಕಾಶಮಂಡಲವು ಸ್ತುತಿಸುತ್ತಿದೆ. ಪರಿಶುದ್ಧರ 
ಸಭೆಯು ಅವುಗಳ ಕುರಿತು ಹಾಡಿಕೊಂಡಾಹುವುದು. 

6 ಪರಲೋಕದಲ್ಲಿ ಯಾವನೂ ಯೆಹೋವನಿಗೆ ಸಮಾ 
ನನಲ್ಲ. ಯಾವ ದೇವರುಗಳನ್ನೂ ಯೆಹೋವನಿಗೆ 
ಹೋಲಿಸಲಾಗದು. 

7 ದೇವರು ಪರಿಶುದ್ಧರ ಸಭೆ ಸೇರಿಸುವನು. ಆ ದೇವ 
ದೂತರೆಲ್ಲಾ ಆತನ ಸುತ್ತಲೂ ಸೇರಿಬರುವರು. 
ಅವರು ದೇವರಲ್ಲಿ ಭಯಜಭಕ್ತಿಯಿಂದಿರುವರು. 
ಆತನಿಗೆ ಭಯಪಡುತ್ತಾ ಆತನ ಸನ್ನಿಧಿಯಲ್ಲಿ ನಿಂತು 
ಕೊಳ್ಳುವರು. 

8 ಸರ್ವಶಕ್ತನಾದ ಯೆಹೋವ ದೇವರೇ, ನಿನ್ನಂತೆ ಬೇರೆ 
ಯಾರೂ ಇಲ್ಲ. ನೀನು ನಮ್ಮ ಸಂಪೂರ್ಣಭರವಸೆಗೆ 
ಯೋಗ್ಯನಾಗಿರುವೆ. 

9 ಸಮುದ್ರವು ನಿನ್ನ ಅಧೀನದಲ್ಲಿದೆ. ಅದರ ರೋಷದ 
ಅಲೆಗಳನ್ನು ನೀನು ಶಾಂತಗೊಳಿಸುವೆ. 

10 ರಹಾಬನನ್ನು ಸೋಲಿಸಿದಾತನು ನೀನೇ. ನಿನ್ನ ಭುಜ 
ಬಲದಿಂದ ನೀನು ಶತ್ರುಗಳನ್ನು ಚದರಿಸಿಬಿಟ್ಟಿ 

11 ದೇವರೇ, ಭೂಮ್ಯಾಕಾಶಗಳಲ್ಲಿರುವುದೆಲ್ಲಾ ನಿನ್ನವೇ. 
ಪ್ರಪಂಚವನ್ನೂ ಅದರಲ್ಲಿರುವ ಸಮಸ್ತವನ್ನೂ ಸೃಷ್ಟಿಸಿ 
ದಾತನು ನೀನೇ. 

12 ಉತ್ತರ, ದಕ್ಷಿಣ ದಿಕ್ಕುಗಳನ್ನೂ ಪ್ರತಿಯೊಂದನ್ನೂ 
ಸೃಷ್ಟಿಸಿದಾತನು ನೀನೇ. ತಾಬೋರ್‌ ಮತ್ತು 
ಹೆರ್ಮೋನ್‌ ಬೆಟ್ಟಗಳು ನಿನ್ನ ಹಸರನ್ನು 
ಸಂಕೀರ್ತಿಸುತ್ತವೆ. 

13 ದೇವರೇ, ಬಲವು ನಿನ್ನಲ್ಲೇ ಇದೆ. ನಿನ್ನ ಬಲವು ಮಹಾ 
ಬಲವೇ ಸರಿ! ಜಯವಂತೂ ನಿನ್ನದೇ! 

14 ನಿನ್ನ ರಾಜ್ಯವು ಸತ್ಯದ ಮೇಲೆಯೂ ನ್ಯಾಯದ 
ಮೇಲೆಯೂ ಕಟ್ಟಲ್ಪಟ್ಟಿದೆ. ನಿನ್ನ ಸಿಂಹಾಸನದ ಮುಂದೆ 
ಪ್ರೀತಿಯೂ ನಂಬಿಗಸ್ತಿಕೆಯೂ ಸೇವಕರುಗಳಾಗಿವೆ. 

15 ಯೆಹೋವನೇ, ನಿನ್ನ ಸದ್ಭಕ್ತರು ನಿಜವಾಗಿಯೂ 
ಸಂತೋಷವಾಗಿದ್ದಾರೆ. ಅವರು ನಿನ್ನ ಕರುಣೆಯ 
ಬೆಳಕಿನಲ್ಲಿ ವಾಸಿಸುತ್ತಿದ್ದಾರೆ. 

16 ನಿನ್ನ ಹೆಸರು ಅವರನ್ನು ಯಾವಾಗಲೂ ಸಂತೋಷ 
ಗೊಳಿಸುತ್ತದೆ. ಅವರು ನಿನ್ನ ನೀತಿಯನ್ನು 
ಸ್ತುತಿಸುವರು. 

17 ನೀನೇ ಅವರ ಅದ್ಭುತ ಶಕ್ತಿಯಾಗಿರುವೆ. ಅವರ 
ಶಕ್ತಿಯು ನಿನ್ನಿಂದಲೇ ಬರುತ್ತದೆ. 

18 ಯೆಹೋವನೇ, ನೀನೇ ನಮ್ಮ ಸಂರಕ್ಟಕನು. 
ಇಸ್ರೇಲಿನ ಪರಿಶುದ್ಧನೇ ನಮ್ಮ ರಾಜನು. 

19 ನೀನು ನಿನ್ನ ಸದ್ದಕ್ತರೊಂದಿಗೆ ದರ್ಶನದಲ್ಲಿ ಮಾತಾಡಿ 
ದ್ವೇನೆಂದರೆ: ""ಯುದ್ಧವೀರನೊಬ್ಬನಿಗೆ ಬಲವನ್ನು 


767 


ಅನುಗ್ರಹಿಸಿದೆ. ಜನಸಮೂಹದಿಂದ ಒಬ್ಬ ಯೌವನ 
ಸ್ಥನನ್ನು ಆರಿಸಿಕೊಂಡು ಗಣ್ಯವ್ಯಕ್ತಿಯನ್ನಾಗಿ ಮಾಡಿದೆ. 


20 ನನ್ನ ಸೇವಕನಾದ ದಾವೀದನನ್ನು ಕಂಹುಕೊಂಡೆ. ನನ್ನ 


ವಿಶೇಷವಾದ ಎಣ್ಣೆಯಿಂದ ಅವನನ್ನು ಅಭಿಷೇಕಿಸಿದೆ. 

21 ನನ್ನ ಬಲಗೈಯಿಂದ ದಾವೀದನಿಗೆ ಬೆಂಬಲನೀಡಿದೆ, 
ನನ್ನ ಶಕ್ತಿಯಿಂದ ಅವನನ್ನು ಬಲಗೊಳಿಸಿದೆ. 

22 ನಾನು ಆರಿಸಿಕೊಂಡ ರಾಜನನ್ನು ಸೋಲಿಸಲು ಶತ್ರು, 
ವಿಗೆ ಆಗಲಿಲ್ಲ. ಅವನನ್ನು ಸೋಲಿಸಲು ದುಷ್ಟಜನರಿಗೆ 
ಆಗಲಿಲ್ಲ. 

23 ನಾನು ಅವನ ಶತ್ರುಗಳನ್ನು ಮುಗಿಸಿದೆನು. ನಾನು 


ಆರಿಸಿಕೊಂಡ ರಾಜನ ಮೇಲೆ ದ್ವೇಷಕಾರಿದ ಜನರನ್ನು 


ಸೋಲಿಸಿದೆನು. 

24 ನಾನು ಆರಿಸಿಕೊಂಡ ರಾಜನನ್ನು ಯಾವಾಗಲೂ 
ಪ್ರೀತಿಸುವೆನು; ಅವನಿಗೇ ಬೆಂಬಲ ನೀಹುವೆನು. 
ನಾನು ಅವನನ್ನು ಯಾವಾಗಲೂ ಬಲಗೊಳಿಸುವೆನು. 

25 ನಾನು ಆರಿಸಿಕೊಂಡ ರಾಜನನ್ನು ಸಮುದ್ರದ ಮೇಲೆ 
ಅಧಿಕಾರಿಯನ್ನಾಗಿ ನೇಮಿಸುವೆನು. ಅವನು ನದಿ 
ಗಳನ್ನು ಹತೋಟಿಯಲ್ಲಿಡುವನು. 

26 ಅವನು ನನಗೆ, "ನೀನೇ ನನ್ನ ತಂದೆ ; ನೀನೇ ನನ್ನ 
ದೇವರು. ನೀನೇ ನನ್ನ ಬಂಡೆ; ನೀನೇ ನನ್ನ ರಕ್ಟಕ ' 
ಎಂದು ಹೇಳುವನು. 

27 ನಾನು ಅವನನ್ನು ನನ್ನ ಚೊಚ್ಚಲುಮಗನನ್ನಾಗಿ 
ಮಾಡುವೆನು. ಅವನು ಭೂಲೋಕದಲ್ಲಿ ಮಹಾರಾಜ 
ನಾಗಿರುವನು. 

28 ನಾನು ಆರಿಸಿಕೊಂಡ ರಾಜನನ್ನು ನನ್ನ ಪ್ರೀತಿಯು 
ಸದಾಕಾಲ ಸಂರಕ್ಟಿಸುವುದು. ನಾನು ಅವನೊಂದಿಗೆ 
ಮಾಡಿಕೊಂಡಿರುವ ಒಡಂಬಡಿಕೆಯು ಎಂದಿಗೂ 
ಕೊನೆಯಾಗದು. 

29 ಅವನ ಕುಟಂಬವು ಶಾಶ್ವತವಾಗಿರುವುದು. ಅವನ 
ರಾಜ್ಯವು ಆಕಾಶಗಳಿರುವವರೆಗೂ ಇರುವುದು. 


30 ಅವನ ಸಂತತಿಯವರು ನನ್ನ ಧರ್ಮಶಾಸ್ತವನ್ನು 
ವ ಸ್ರ 


ತೊರೆದು ಬಿಟ್ಟು ನನ್ನ ಆಜ್ಞೆಗಳಿಗೆ ಅವಿಧೇಯರಾದರೆ 
ಅವರನ್ನು ಶಿಕ್ಷಿಸುವೆನು. 

31 ನಾನು ಆರಿಸಿಕೊಂಡ ರಾಜನ ಸಂತತಿಯವರು ನನ್ನ 
ಕಟ್ಟಳೆಗಳನ್ನು ಉಲ್ಲಂಘಿಸಿ ನನ್ನ ಆಜ್ಞೆಗಳನ್ನು 
ಅಲಕ್ಷಿಸಿದರೆ, 

32 ಅವರನ್ನು ಬಹು ಕಠಿಣವಾಗಿ ಶಿಕ್ಚಿಸುವೆನು. 

33 ಆದರೆ ಅವರ ಮೇಲೆ ನನಗಿರುವ ಪ್ರೀತಿಯು 
ಎಂದಿಗೂ ನಿಂತು ಹೋಗುವುದಿಲ್ಲ. ನಾನು ಅವರಿಗೆ 
ಯಾವಾಗಲೂ ನಂಬಿಗಸ್ತನಾಗಿರುವೆನು. 

34 ನಾನು ದಾವೀದನೊಂದಿಗೆ ಮಾಡಿಕೊಂಡಿರುವ 
ಒಹಂಬಡಿಕೆಯನ್ನು ಮುರಿದುಹಾಕುವುದೂ ಇಲ್ಲ. 
ಬದಲಾಯಿಸುವುದೂ ಇಲ್ಲ. 


ಕೀರ್ತನೆಗಳು 89:20-51 


35 ನನ್ನ ಪವಿತ್ರತ್ವದ ಮೇಲೆ ಆಣೆಯಿಟ್ಟು ದಾವೀದನಿಗೆ 
ವಿಶೇಷವಾದ ವಾಗ್ದಾನವನ್ನು ಮಾಡಿದೆನು. ನಾನು 
ದಾವೀದನಿಗೆ ಸುಳ್ಳುಗಾರನಾಗುವುದಿಲ್ಲ. 

36 ದಾವೀದನ ಕುಟುಂಬವು ಶಾಶ್ವತವಾಗಿರುವುದು. 
ಅವನ ರಾಜ್ಯವು ಸೂರ್ಯನು ಇರುವವರೆಗೂ 
ಇರುವುದು. 

37 ಅದು ಚಂದ್ರನಂತೆ ಶಾಶ್ವತವಾಗಿರುವುದು. ಈ 
ಒಪ್ಪಂದಕ್ಕೆ ಆಕಾಶವೇ ಸಾಕ್ಟಿ, ಈ ಒಪ್ಪಂದವು ನಂಬಿಕೆಗೆ 
ಯೋಗ್ಯವಾಗಿದೆ.'' 

38 ಆದರೆ ನೀನು ಆರಿಸಿಕೊಂಡ ರಾಜನ ಮೇಲೆ ನೀನು 
ಕೋಪಗೊಂಡಿದ್ದರಿಂದಲೇ ಅವನನ್ನು ಒಬ್ಬಂಟಿಗನ 
ನ್ನಾಗಿ ಬಿಟ್ಟುಬಿಟ್ಟಿ. 

39 ನೀನು ನಿನ್ನ ಒಡಂಬಡಿಕೆಯನ್ನು ತಿರಸ್ಕರಿಸಿ ಅವನ 
ಕಿರೀಟವನ್ನು ನೆಲದ ಮೇಲೆ ಎಸೆದುಬಿಟ್ಟೆ. 

40 ಅವನ ಪಟ್ಟಣದ ಗೋಡೆಗಳನ್ನು ಕೆಡವಿಹಾಕಿದೆ; 
ಅವನ ರಕ್ಷಣಾದುರ್ಗಗಳನ್ನೆಲ್ಲ ನಾಶಮಾಡಿದೆ. 

41 ಅವನ ನೆರೆಹೊರೆಯವರು ಅವನನ್ನು ನೋಡಿ 
ನಗುವರು. ದಾರಿಯಲ್ಲಿ ಹಾದುಹೋಗುವವರು 
ಅವನಿಂದ ವಸ್ತುಗಳನ್ನು ಕದ್ದುಕೊಳ್ಳುವರು. 

42 ಅವನ ಶತ್ರುಗಳಿಗೆಲ್ಲಾ ನೀನು ಸಂತೋಷವನ್ನುಂಟು 
ಮಾಡಿರುವೆ. ಅವನ ಶತ್ರುಗಳಿಗೆ ಯುದ್ಧದಲ್ಲಿ ಜಯ 
ವಾಗುವಂತೆ ಮಾಡಿದೆ. 

43 ತಮ್ಮನ್ನು ರಕ್ಷಿಸಿಕೊಳ್ಳಲು ನೀನು ಅವರಿಗೆ ಸಹಾಯ 
ಮಾಡಿದೆ. ನಿನ್ನ ರಾಜನಿಗಾದರೊ ಯುದ್ಧದಲ್ಲಿ 
ಗೆಲ್ಲಲು ಸಹಾಯಮಾಡಲಿಲ್ಲ. 

44 ನೀನು ಅವನ ಪವಿತ್ರ, ಸಿಂಹಾಸನವನ್ನು ನೆಲಕ್ಕೆ 
ಉರುಳಿಸಿಬಿಟ್ಟೆ.. 

45 ನೀನು ಅವನ ಜೀವಿತವನ್ನು ಮೊಟಕುಗೊಳಿಸಿ 
ಅವನಿಗೆ ಅವಮಾನ ಮಾಡಿದೆ. 

46 ಯೆಹೋವನೇ, ಇನ್ನೆಷ್ಟರವರೆಗೆ ನೀನು ನಮಗೆ ಮರೆ 
ಯಾಗಿರುವೆ? ನಿನ್ನ ಕೋಪಾಗ್ನಿಯು ನಮ್ಮ ಮೇಲೆ 
ಶಾಶ್ವತವಾಗಿ ಉರಿಯುವುದೊ? 

47 ನಮ್ಮ ಜೀವಿತಕಾಲ ಸ್ವಲ್ಪವೆಂಬುದನ್ನು ಜ್ಞಾಪಿಸಿಕೊ. 
ನಾವು ಸ್ವಲ್ಪಕಾಲ ಬಡು ಸಾಯುವುದಕ್ಕೂ ಗಿಯೇ 
ನೀನು ನಮ್ಮನ್ನು ಸೃಷ್ಟಿಸಿದೆ. 

48 ಮರಣ ಹೊಂದದೆ ಚಿರಂಜೀವಿಯಾಗಿರುವವನು 
ಯಾರೂ ಇಲ್ಲ. ಯಾವ ವ್ಯಕ್ತಿಯೂ ಸಮಾಧಿಯಿಂದ 
ತಪ್ಪಿಸಿಕೊಳ್ಳಲಾರನು. 

49 ಯೆಹೋವನೇ, ಹಿಂದಿನಕಾಲದಲ್ಲಿ ನೀನು ತೋರಿದ 
ಪ್ರೀತಿ ಎಲ್ಲಿ ಹೋಯಿತು? ದಾವೀದನ ಕುಟುಂಬಕ್ಕೆ 
ನಂಬಿಗಸ್ತನಾಗಿರುತ್ತೇನೆಂದು ನೀನು ವಾಗ್ದಾನ 
ಮಾಡಿದೆಯಲ್ಲಾ! 

50-51 ಯೆಹೋವನೇ ನಿನ್ನ ಸೇವಕನಿಗೆ ಜನರು ಮಾಡಿದ 
ಅವಮಾನವನ್ನು ದಯವಿಟ್ಟು ಜ್ಞಾಪಿಸಿಕೊ. 





ಕೀರ್ತನೆಗಳು 89:52-91:11 


ಯೆಹೋವನೇ, ನಿನ್ನ ಶತ್ರುಗಳಿಂದ ಅವಮಾನಕರ 
ವಾದ ಮಾತುಗಳನ್ನು ನಾನು ಕೇಳಬೇಕಾಯಿತು. 
ನೀನು ಆರಿಸಿಕೊಂಡ ರಾಜನನ್ನು ಅವರು ಅವಮಾನ 
ಮಾಡಿದರು! 

52 ಯೆಹೋವನನ್ನು ಎಂದೆಂದಿಗೂ ಕೊಂಡಾಡಿರಿ! 
ಆಮೆನ್‌, ಅಮೆನ್‌! 


ನಾಲ್ಲನೆ ಭಾಗ 
ಕೀರ್ತನೆ90 
ಪ್ರಾರ್ಥನೆ ರಚನೆಗಾರ: ದೇವಮನುಷ್ಯನಾದ ಮೋಶೆ 

1 ಯೆಹೋವನೇ, ತಲತಲಾಂತರಗಳಿಂದಲೂ ನೀನೇ 
ನಮ್ಮ ವಾಸಸ್ಥಾನ. 

2 ಬೆಟ್ಟಗಳು ಹುಟ್ಟುವುದಕ್ಕಿಂತ ಮೊದಲಿಂದಲೂ 
ಭೂಮಿಯೂ ಅದರ ದೇಶಗಳೂ ನಿರ್ಮಾಣವಾಗು 
ವುದಕ್ಕಿಂತ ಮೊದಲಿನಿಂದಲೂ ನೀನೇ ದೇವರು. 
ಯಾವಾಗಲೂ ದೇವರಾಗಿದ್ದಾತನು ನೀನೇ! 
ಯಾವಾಗಲೂ ದೇವರಾಗಿರುವಾತನೂ ನೀನೇ! 

3 ಜನರಿಗೆ ಜನ್ಮ ನೀಡುವಾತನೂ ನೀನೇ; ಅವರನ್ನು 
ಮತ್ತೆ ಧೂಳನ್ನಾಗಿ ಮಾಡುವಾತನೂ ನೀನೇ. 

4 ಸಾವಿರ ವರುಷಗಳು ನಿನಗೆ ಗತಿಸಿಹೋದ ನಿನ್ನೆ 
ಯಂತೆಯೂ ರಾತ್ರಿಯ ಜಾವದಂತೆಯೂ ಇವೆ. 

5 ನೀನು ನಮ್ಮನ್ನು ಗುಡಿಸಿಹಾಕುವೆ. ನಮ್ಮ ಜೀವನವು 
ಕನಸಿನಂತಿದೆ; ಹೊತ್ತಾರೆಯಲ್ಲಿ ನಾವು ಇಲ್ಲ 
ವಾಗುತ್ತೇವೆ. ನಾವು ಹುಲ್ಲಿನಂತಿದ್ದೇವೆ. 

6 ಹೊತ್ತಾರೆಯಲ್ಲಿ ಹುಲ್ಲು ಚಿಗುರತೊಹಗಿದರೂ 
ಸಾಯಂಕಾಲದೊಳಗೆ ಒಣಗಿಹೋಗುತದೆ. 

7 ದೇವರೇ, ನಿನ್ನ ಕೋಪದಿಂದ ನಾವು ನಾಶವಾದೆವು. 
ನಿನ್ನ ರೌದ್ರವು ನಮ್ಮನ್ನು ಭಯಗೊಳಿಸಿದೆ. 

8 ನಮ್ಮ ಪಾಪಗಳೆಲ್ಲಾ ನಿನಗೆ ತಿಳಿದಿವೆ. ದೇವರೇ, ನಮ್ಮ 
ರಹಸ್ಯಪಾಪಗಳೆಲ್ಲಾ ನಿನ್ನ ಮುಂದೆ ಬಟ್ಟಬಯ 
ಲಾಗಿವೆ. 

9 ನಿನ್ನ ಕೋಪವು ನಮ್ಮ ಜೀವನವನ್ನು ಕೊನೆಗೊಳಿಸ 
ಬಲ್ಲದು. ನಮ್ಮ ಜೀವಿತಗಳು ಪಿಸುಮಾತಿನಂತೆ ತೀರಿ 
ಹೋದವು. 

10 ನಮ್ಮ ಆಯುಷ್ಕಾಲವು ಎಪ್ಪತ್ತು ವರ್ಷ; ಬಲಹೆಚ್ಚಿದರೆ 
ಎಂಭತ್ತು ವರ್ಷ. ಕಷ್ಟಸಂಕಟಗಳೇ ಅದರ ಆಡಂಬರ. 
ಬಹು ಬೇಗನೆ ನಮ್ಮ ಜೀವಿತಗಳು ಕೊನೆಗೊಳ್ಳುತ್ತವೆ! 
ನಾವು ಹಾರಿಹೋಗುತ್ತೇವೆ. 

11 ದೇವರೇ, ನಿನ್ನ ಕೋಪದ ಪೂರ್ಣ ಬಲವನ್ನು 
ಯಾರೂ ತಿಳಿಯರು. ನಿನ್ನಲ್ಲಿ ನಮಗಿರುವ ಭಯ 
ಭಕ್ತಿಯು ನಿನ್ನ ಕೋಪದಷ್ಟೇ ದೊಡ್ಡದಾಗಿವೆ. 

12 ನಮ್ಮ ಜೀವಿತಗಳು ಕೊಂಚವೇ ಎಂಬುದನ್ನು ನಮಗೆ 
ಕಲಿಸು. ಆಗ ನಾವು ವಿವೇಕಿಗಳಾಗುವೆವು. 





768 


13 ಯೆಹೋವನೇ, ನಮ್ಮ ಬಳಿಗೆ ಹಿಂತಿರುಗಿ ಬಾ. ನಿನ್ನ 
ಸೇವಕರಿಗೆ ಕರುಣೆತೋರು. 

14 ಪ್ರತಿ ಮುಂಜಾನೆ ನಿನ್ನ ಪ್ರೀತಿಯಿಂದ ನಮ್ಮನ್ನು 
ತುಂಬಿಸು. ಆಗ ಜೀವಮಾನವೆಲ್ಲಾ ಉಲ್ಲಾಸಿಸಿ 
ಹರ್ಷಿಸುವೆವು. 

15 ನೀನು ನಮಗೆ ಬಹು ದುಃಖವನ್ನೂ ಕಷ್ಟಗಳನ್ನೂ ಬರ 
ಮಾಡಿದೆ. ಈಗ ನಮ್ಮನ್ನು ಸಂತೋಷಗೊಳಿಸು. 

16 ನೀನು ನಿನ್ನ ಸೇವಕರುಗಳಿಗಾಗಿ ಮಾಡಬಲ್ಲ ಅದ್ಭುತ 
ಕಾರ್ಯಗಳನ್ನು ನಾವು ನೋಡುವಂತಾಗಲಿ. 

17 ನಮ್ಮ ದೇವರಾದ ಯೆಹೋವನೇ, ನಮಗೆ ಕರುಣೆ 
ತೋರು. ನಮ್ಮ ಕೆಲಸಕಾರ್ಯಗಳು ನಮಗೆ ಫಲ 
ನೀಡಲಿ; ನಮ್ಮ ಕಾರ್ಯಗಳನ್ನು ಆತನು ಸಫಲ 
ಪಡಿಸಲಿ. 

ಕೀರ್ತನೆ91 

1 ಮಹೋನ್ನತನ ಮೊರೆಹೊಕ್ಕಿರುವವನು ಸರ್ವಶಕ್ತನ 
ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. 

2 ನಾನು ಯೆಹೋವನಿಗೆ, ""ನೀನೇ ನನ್ನ ಆಶ್ರಯ 
ಸ್ಥಾನವೂ, ನನ್ನ ಕೋಟೆಯೂ, ನಾನು ಭರವಸ 
ವಿಟ್ಟಿರುವ ನನ್ನ ದೇವರೂ'' ಎಂದು ಹೇಳುವೆನು. 

3 ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ 
ವಾದ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. 

4 ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹೊದಗಿಸಿ 
ಕೊಳ್ಳುವನು. ಆತನ ರೆಕ್ಕೆಗಳನ್ನು ನೀನು ಆಶ್ರಯಿಸಿ 
ಕೊಳ್ಳುವೆ. ಆತನ ನಂಬಿಗಸ್ತಿಕೆಯು ನಿನಗೆ 
ಗುರಾಣಿಯೂ ಕೋಟೆಯೂ ಆಗಿದೆ. 

5 ಇರುಳಲ್ಲಿ ನೀನು ಯಾವುದಕ್ಕೂ ಭಯಪಹಬೇಕಿಲ್ಲ; 
ಹಗಲಲ್ಲಿ ಶತ್ರುಗಳ ಬಾಣಗಳಿಗೂ ನೀನು ಹೆದರ 
ಬೇಕಿಲ್ಲ 

6 ಕತ್ತಲೆಯಲ್ಲಿ ಬರುವ ರೋಗಗಳಿಗಾಗಲೀ ಮಧ್ಯಾಹ್ನ 
ದಲ್ಲಿ ಬರುವ ಭಯಂಕರ ಕಾಯಿಲೆಗಳಿಗಾಗಲೀ 
ನೀನು ಹೆದರಬೇಕಿಲ್ಲ. 

7 ನೀನು ಸಾವಿರ ವೈರಿಗಳನ್ನು ಸೋಲಿಸುವೆ. ನಿನ್ನ ಬಲಗೈ 
ಹತ್ತು ಸಾವಿರ ಶತ್ರು, ಸೈನಿಕರನ್ನು ಸೋಲಿಸುವುದು. 
ನಿನ್ನ ಶತ್ರು/ಗಳಿಗೆ ನಿನ್ನನ್ನು ಮುಟ್ಟಲೂ ಸಾಧ್ಯವಾಗದು. 

8 ನೀನು ಅದನ್ನು ಕಣ್ಣಾರೆಕಂಡು ದುಷ್ಟರಿಗೆ ದಂಡನೆ 
ಯಾಯಿತೆಂದು ತಿಳಿದುಕೊಳ್ಳುವೆ. 

9 ಯಾಕೆಂದರೆ ನಿನ್ನ ಭರವಸವು ಯೆಹೋವನಲ್ಲಿಯೇ. 
ನಿನ್ನ ಆಶ್ರಯಸ್ಥಾನವು ಮಹೋನ್ನತನಾದ ದೇವರೇ. 

10 ಯಾವ ಕೇಹೂ ನಿನಗೆ ಸಂಭವಿಸದು. ನಿನ್ನ ಮನೆಯಲ್ಲಿ 
ಯಾವ ರೋಗಗಳೂ ಇರದು. 

11 ನೀನು ಹೋದಲ್ಲೆಲ್ಲಾ ನಿನ್ನನ್ನು ಕಾಯಲು ಆತನು ತನ್ನ 
ದೂತರಿಗೆ ಆಜ್ಞಾಪಿಸುವನು. 


769 


12 ನಿನ್ನ ಪಾದಗಳು ಕಲ್ಲಿಗೆ ತಗಲದಂತೆ ದೇವದೂತರು 
ಗಳು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. 

13 ಸಿಂಹಗಳ ಮೇಲೆಯೂ ಮತ್ತು ವಿಷಸರ್ಪಗಳ 
ಮೇಲೆಯೂ ನಡೆಯಲು ನೀನು ಶಕ್ತನಾಗಿರುವೆ. 

14 ಯೆಹೋವನು ಹೇಳುವುದೇನೆಂದರೆ: ""ನನ್ನಲ್ಲಿ ಭರ 
ವಸವಿಡುವವನನ್ನು ರಕ್ಷಿಸುವೆನು; ನನ್ನ ಹೆಸರನ್ನು 
ಆರಾಧಿಸುವ ಭಕ್ತರನ್ನು ಸಂರಕ್ಷಿಸುವೆನು. 

15 ನನ್ನ ಭಕ್ತರು ಸಹಾಯಕ್ಕಾಗಿ ಮೊರೆಯಿಹುವಾಗ, 
ಸದುತ್ತರವನ್ನು ದಯಪಾಲಿಸುವೆನು. ಆಪತ್ತಿನ 
ಲ್ಲಿಯೂ ನಾನು ಅವರೊಂದಿಗಿರುವೆನು; ಅವರನ್ನು 
ತಪ್ಪಿಸಿ ಘನಪಡಿಸುವೆನು. 

16 ನನ್ನ ಭಕ್ತರಿಗೆ ದೀರ್ಫಾಯುಷ್ಯವನ್ನು ನೀಡಿ 
ಕಾಪಾಡುವೆನು.'' 


ಕೀರ್ತನೆ92 
ಸಬ್ಬತ್‌** ದಿನದ ಸ್ತುತಿಗೀತೆ 

1 ಯೆಹೋವನೇ, ನಿನ್ನನ್ನು ಸ್ತುತಿಸುವುದೂ ಮಹೋನ್ನ 
ತನಾದ ದೇವರೇ, ನಿನ್ನ ಹೆಸರನ್ನು ಕೊಂಡಾಡುವುದೂ 
ಯುಕ್ತವಾಗಿದೆ. 

2 ಹತ್ತು ತಂತಿವಾದ್ಯಗಳನ್ನೂ ಹಾರ್ಪ್‌ ಮತ್ತು ಲೈರ್‌ 
ವಾದ್ಯಗಳನ್ನೂ ನುಡಿಸುತ್ತಾ ನಿನ್ನ ಪ್ರೀತಿಯ ಕುರಿತು 
ಮುಂಜಾನೆಯಲ್ಲಿಯೂ ನಿನ್ನ ನಂಬಿಗಸ್ತಿಕೆಯ 
ಕುರಿತು ರಾತ್ರಿಯಲ್ಲಿಯೂ ಹಾಡುವುದು ಯುಕ್ತ 
ವಾಗಿದೆ. 

4 ಯೆಹೋವನೇ, ನಿನ್ನ ಕಾರ್ಯಗಳಿಂದ ನಮ್ಮನ್ನು ನಿಜ 
ವಾಗಿಯೂ ಸಂತೋಷಗೊಳಿಸಿರುವೆ. ಅವುಗಳ 
ಕುರಿತು ನಾವು ಹರ್ಷದಿಂದ ಹಾಡುವೆವು. 

5 ಯೆಹೋವನೇ, ನೀನು ಅಂತಹ ಮಹಾಕಾರ್ಯ 
ಗಳನ್ನು ಮಾಡಿರುವೆ. ನಿನ್ನ ಆಲೋಚನೆಗಳನ್ನು ಗ್ರಹಿಸಿ 
ಕೊಳ್ಳಲು ನಮ್ಮಿಂದಾಗದು. 

6 ನಿನಗೆ ಹೋಲಿಸಿದರೆ, ಜನರು ದಡ್ಡ ಪ್ರಾಣಿಗ 
ಳಂತಿದ್ದಾರೆ. ನಾವು ಯಾವುದನ್ನೂ ಅರ್ಥಮಾಡಿಕೊಳ್ಳ 
ಲಾಗದ ಮೂಢರಂತಿದ್ದೇವೆ. 

7 ದುಷ್ಟರು ಹುಲ್ಲಿನಂತೆ ಬದುಕಿ ಸಾಯುವರು. ಅವರ 
ನಿರರ್ಥಕ ಕಾರ್ಯಗಳು ನಿತ್ಯ ನಾಶವಾಗುತ್ತವೆ. 

8 ಯೆಹೋವನೇ, ನೀನಾದರೊ ಸದಾಕಾಲ ಸನ್ಮಾನ 
ಹೊಂದುವೆ. 

9 ಯೆಹೋವನೇ, ನಿನ್ನ ಶತ್ರುಗಳಲ್ಲ ನಾಶವಾಗುವರು 
ಕೆಟ್ಟ ಕಾರ್ಯಗಳನ್ನು ಮಾಡುವ ಅವರೆಲ್ಲರೂ ನಾಶ 
ವಾಗುವರು. 

10 ನನ್ನನ್ನಾದರೋ ನೀನು ಬಲಿಷ್ಠನನ್ನಾಗಿ ಮಾಡುವೆ. 
ನಾನು ಬಲವಾದ ಕೊಂಬುಗಳುಳ್ಳ ಟಗರಿ 





ಸಬ್ಬತ್‌ ಶನಿವಾರ. ಇದು ಯೆಹೂದ್ಯರಿಗೆ ವಿಶೇಷವಾದ ವಿಶ್ರಾಂತಿಯ 
ಮತ್ತು ಆರಾಧನೆಯ ದಿನ. 


ಕೀರ್ತನೆಗಳು 91:12-94:2 


ನಂತಿರುವೆನು. ನನ್ನನ್ನು ವಿಶೇಷವಾದ ಕಾರ್ಯ 
ಕ್ಕೋಸ್ಕರ ಆರಿಸಿಕೊಂಡಾತನು ನೀನೇ. ನಿನ್ನ ಚೈತನ್ಯ 
ತೈಲವನ್ನು ನನ್ನ ಮೇಲೆ ಸುರಿದಾತನು ನೀನೇ. 

11 ವೈರಿಗಳು ನನ್ನ ಸುತ್ತಲೂ ಸೇರಿ ಬಂದಿದ್ದಾರೆ ಅವರು 
ಆಕ್ರಮಣಕ್ಕೆ ಸಿದ್ಧವಾಗಿರುವ ದೊಡ್ಡ ಹೋರಿಗ 
ಳಂತಿದ್ದಾರೆ. ಅವರು ನನ್ನ ಬಗ್ಗೆ ಹೇಳುತ್ತಿರುವುದೂ 
ನನಗೆ ಕೇಳುತ್ತಿದೆ. 

12-13 ನೀತಿವಂತರಾದರೋ ಯೆಹೋವನ ಆಲಯ 
ದಲ್ಲಿ ಬೆಳೆಯುತ್ತಿರುವ ಲೆಬನೋನಿನ ದೇವದಾರು 
ವೃಕ್ಚದಂತಿರುವರು. ನೀತಿವಂತರಾದರೋ ನಮ್ಮ 
ದೇವಾಲಯದ ಅಂಗಳದಲ್ಲಿ ಮೊಗ್ಗುಬಿಡುತ್ತಿರುವ 
ಖರ್ಜೂರದ ಮರಗಳಂತಿರುವರು. ಅವರು ಮುಷ್ಟಿ 
ನಲ್ಲಿಯೂ ಪುಷ್ಟಿಯಾಗಿ ಬೆಳೆದಿರುವ ಎಳೆಮರಗಳಂತೆ 
ಫಲಿಸುವರು. 

14 ಯೆಹೋವನು ಒಳ್ಳೆಯವನೆಂಬುವುದಕ್ಕೆ ಅವರು 
ದೃಷ್ಟಾಂತವಾಗಿರುವರು. 

15 ಆತನೇ ನನ್ನ ಬಂಡೆ. ಆತನು ಎಂದಿಗೂ ತಪ್ಪು 
ಮಾಡನು. 

ಕೀರ್ತನೆ93 

1 ಯೆಹೋವನೇ ರಾಜನು. ಆತನು ವೈಭವವನ್ನೂ ಬಲ 
ವನ್ನೂ ವಸ್ತ್ರದಂತೆ ಧರಿಸಿಕೊಂಡಿದ್ದಾನೆ. ಆತನು ಸಿದ್ದ 
ನಾಗಿರುವುದರಿಂದ ಇಡೀ ಪ್ರಂಪಚವೇ ಸುರಕ್ಷಿತ 
ವಾಗಿರುವುದು. ಅದು ಕದಲುವುದೇ ಇಲ್ಲ. 

2 ದೇವರೇ, ಆದಿಯಿಂದಲೂ ನಿನ್ನ ರಾಜ್ಯವು ಶಾಶ್ವತ 
ವಾಗಿದೆ. ಆದಿಯಿಂದಲೂ ಇರುವಾತನು 
ನೀನೊಬ್ಬನೇ! 

3 ಯೆಹೋವನೇ, ನದಿಗಳ ಶಬ್ದವು ಮೊರೆಯುತ್ತಿದೆ. 
ರಭಸದಿಂದ ಬಡಿಯುತ್ತಿರುವ ಅಲೆಗಳು ಭೋರ್ಗರೆ 
ಯುತ್ತಿವೆ. 

4 ಬಿರುಸಾಗಿ ಬಡಿಯುತ್ತಿರುವ ಸಮುದ್ರದ ಅಲೆಗಳು 
ಭೋರ್ಗರೆಯುತ್ತಾ ಪ್ರಬಲವಾಗಿವೆ. ಆದರೆ ಉನ್ನತ 
ದಲ್ಲಿರುವ ಯೆಹೋವನು ಅದಕ್ಕಿಂತ ಎಷ್ಟೋ ಬಲಿಷ್ಠ 
ನಾಗಿದ್ದಾನೆ. 

5 ಯೆಹೋವನೇ, ನಿನ್ನ ಕಟ್ಟಳೆಗಳು ಶಾಶ್ವತವಾಗಿವೆ. ನಿನ್ನ 
ಪವಿತ್ರಾಲಯವು ಬಹುಕಾಲದವರೆಗೆ ಇರುತ್ತದೆ. 


ಕೀರ್ತನೆ94 
1 ಯೆಹೋವನೇ, ನೀನು ಸೇಡುತೀರಿಸಿಕೊಳ್ಳುವ 
ದೇವರು! ಸೇಡು ತೀರಿಸಿಕೊಳ್ಳುವ ದೇವರೇ 
ಪ್ರತ್ಯಕ್ಷನಾಗು! 
2 ಇಡೀಲೋಕದ ನ್ಯಾಯಾಧಿಪತಿ ನೀನೇ. ಅಹಂಕಾರಿ 
ಗಳಿಗೆ ತಕ್ಕ ದಂಡನೆಯನ್ನು ಕೊಡು. 


ಕೀರ್ತನೆಗಳು 94:3-95:10 





3 ಯೆಹೋವನೇ, ದುಷ್ಟಜನರು ಎಷ್ಟರವರೆಗೆ ಪರಿ 


770 


18 ಯೆಹೋವನೇ, ಜಾರಿಹೋಗುತ್ತಿರುವೆ ಎಂದು ಮೊರೆ 





ಹಾಸ್ಯ ಮಾಡುವರು? ಇನ್ನಷ್ಟರವರೆಗೆ ಪರಿಹಾಸ್ಯ 
ಮಾಡುವರು? 

4 ಆ ಅಪರಾಧಿಗಳು ತಮ್ಮ ದುಷ್ಕೃತ್ಯಗಳ ಬಗ್ಗೆ ಇನ್ನೆಷ್ಟರ 
ವರೆಗೆ ಜಂಬಕೊಚ್ಚಿಕೊಳ್ಳುವರು? 

5 ಯೆಹೋವನೇ, ಅವರು ನಿನ್ನ ಜನರಿಗೆ ಕೇಡು 
ಮಾಡಿದ್ದಾರೆ. ಅವರು ನಿನ್ನ ಜನರನ್ನು ಹಿಂಸೆ 
ಪಡಿಸಿದ್ದಾರೆ. 

6 ನಮ್ಮ ದೇಶದಲ್ಲಿ ವಾಸವಾಗಿರುವ ವಿಧವೆಯರನ್ನೂ 
ವಿಧೇಶಿಯರನ್ನೂ ಆ ದುಷ್ಟರು ಕೊಲ್ಲುತ್ತಾರೆ. ಅವರು 
ಅನಾಥ ಮಕ್ಕಳನ್ನೂ ಕೊಲೆಮಾಡುವರು. 

7 ಆ ದುಷ್ಕತ್ಯಗಳು ಯೆಹೋವನಿಗೆ ಕಾಣದೆಂದು 
ಅವರು ಹೇಳಿಕೊಳ್ಳುತ್ತಾರೆ. ಅವುಗಳು ಇಸ್ರೇಲಿನ 
ದೇವರಿಗೆ ತಿಳಿಯದೆಂದು ಅವರು ಹೇಳುತ್ತಾರೆ. 

8 ದುಷ್ಟರೇ, ನೀವು ಮೂಢರಾಗಿದ್ದೀರಿ! ನೀವು ಪಾಠ 
ವನ್ನು ಕಲಿತುಕೊಳ್ಳುವುದು ಯಾವಾಗ? ದುಷ್ಟರೇ 
ನೀವು ಬಹು ದಡ್ಡರಾಗಿದ್ದೀರಿ! ಅರ್ಥಮಾಡಿಕೊಳ್ಳಲು 
ನೀವು ಪ್ರಯತ್ನಿಸಬೇಕು. 

9 ಕಿವಿಗಳನ್ನು ಸೃಷ್ಟಿಸಿದಾತನಿಗೆ ಕೇಳುವುದಿಲ್ಲವೇ? ಕಣ್ಣು 
ಗಳನ್ನು ಸೃಷ್ಟಿಸಿದಾತನಿಗೆ ಕಾಣುವುದಿಲ್ಲವೇ? 

10 ಜನಾಂಗಗಳನ್ನು ಶಿಕ್ಸಿಸುವಾತನು ದೇವರೇ. ಜನರಿಗೆ 
ಉಪದೇಶಿಸುವವನೂ ಆತನೇ. 

11 ಮನುಷ್ಯರ ಆಲೋಚನೆಗಳೆಲ್ಲಾ ಆತನಿಗೆ ತಿಳಿದಿದೆ. 
ಮನುಷ್ಯರು ಕೇವಲ ಉಸಿರೆಂಬುದು ಆತನಿಗೆ 
ತಿಳಿದಿದೆ. 

12 ಯೆಹೋವನಿಂದ ಶಿಕ್ಸಿಸಲ್ಪಡುವವನು ಭಾಗ್ಯವಂತನೇ 
ಸರಿ. ದೇವರು ಅವನಿಗೆ ನೀತಿ ಮಾರ್ಗವನ್ನು ಉಪ 
ದೇಶಿಸುವನು. 

13 ಆಪತ್ತಿನಲ್ಲಿಯೂ ಸಮಾಧಾನದಿಂದಿರಲು ನೀನು 
ಅವನಿಗೆ ಸಹಾಯಮಾಹಡುವೆ. ದುಷ್ಟರು ಸಮಾಧಿಗಳಿಗೆ 
ಸೇರುವವರೆಗೆ ಸಮಾಧಾನದಿಂದಿರಲು ನೀನು 
ಅವನಿಗೆ ನೆರವು ನೀಹುವೆ. 

14 ಯೆಹೋವನು ತನ್ನ ಜನರನ್ನು ತೊರೆದುಬಿಡುವು 
ದಿಲ್ಲ. ಆತನು ತನ್ನ ಜನರನ್ನು ನಿಸ್ಸಹಾಯಕರನ್ನಾಗಿ 
ಮಾಡುವುದಿಲ್ಲ. 

15 ನ್ಯಾಯವು ನೀತಿಯೊಂದಿಗೆ ಮರಳಿ ಬರುವುದು. ಆಗ 
ಜನರು ಒಳ್ಳೆಯವರೂ ಯಥಾರ್ಥವಂತರೂ 
ಆಗುವರು. 

16 ದುಷ್ಟರಿಗೆ ವಿರೋಧವಾಗಿ ಯಾರೂ ನನಗೆ ಸಹಾಯ 
ಮಾಡಲಿಲ್ಲ. ದುಷ್ಕೃತ್ಯಗಳನ್ನು ಮಾಡುವವರ ವಿರುದ್ದ 
ವಾಗಿ ಯಾರೂ ನನ್ನೊಂದಿಗೆ ನಿಂತುಕೊಳ್ಳಲಿಲ್ಲ. 

17 ಯೆಹೋವನು ನನಗೆ ಸಹಾಯಮಾಡಿಲ್ಲದಿದ್ದರೆ, 
ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದೆನು. 





ಯಿಟ್ಟಾಗ ಆತನು ನನಗೆ ಆಧಾರ ನೀಡಿದನು. 

19 ನಾನು ಚಿಂತೆಗಳಿಂದ ಗಲಿಬಿಲಿಗೊಂಡಿದ್ದಾಗ ನೀನು 
ನನ್ನನ್ನು ಸಂತೈಸಿ ಸಂತೋಷಪಡಿಸಿದೆ. 

20 ದೇವರೇ, ಮೋಸಗಾರರಾದ ನ್ಯಾಯಾಧೀಶರಿಗೆ 
ಸಹಾಯ ಮಾಡಬೇಡ. ಅವರು ಕಾನೂನನ್ನು 
ಡೊಂಕು ಮಾಡಿ ಜನರನ್ನು ಹಿಂಸಿಸುವರು. 

21 ಅವರು ನೀತಿವಂತರಿಗೆ ಎದುರಾಗಿ ನಿರಪರಾಧಿಗಳಿಗೆ 
ಮರಣದಂಡನೆ ವಿಧಿಸುವರು. 

22 ನನಗಾದರೋ ಯೆಹೋವನು ಪರ್ವತದ ಮೇಲಿ 
ರುವ ಆಶ್ರಯಸ್ಥಾನವಾಗಿದ್ದಾನೆ. ನನ್ನ ಬಂಡೆಯಾಗಿ 
ರುವ ದೇವರು ನನಗೆ ಆಶ್ರಯಗಿರಿಯಾಗಿದ್ದಾನೆ! 

23 ಆತನು ಆ ದುಷ್ಟ ನ್ಯಾಯಾಧೀಶರನ್ನು ಅವರ ದುಷ್ಕತ್ಯ 
ಗಳ ನಿಮಿತ್ತ ದಂಡಿಸುವನು. ಅವರ ಪಾಪಗಳ ನಿಮಿತ್ತ 
ದೇವರು ಅವರನ್ನು ನಾಶಮಾಹುವನು. ನಮ್ಮ ದೇವ 
ರಾದ ಯೆಹೋವನು ಆ ದುಷ್ಟ ನ್ಯಾಯಾಧೀಶರನ್ನು 
ನಾಶಮಾಡುವನು. 


ಕೀರ್ತನೆ95 

1 ಬನ್ನಿರಿ, ನಾವು ಯೆಹೋವನನ್ನು ಸ್ತುತಿಸೋಣ! 
ನಮಗೆಬಂಡೆಯಾಗಿರುವಾತನನ್ನುಕೊಂಡಾಡೋಣ. 

2 ಆತನಿಗೆ ಕೃತಜ್ಞತಾಸ್ತುತಿ ಮಾಡೋಣ. ಸ್ತುತಿಗೀತೆ 
ಗಳೊಡನೆ ಆನಂದಘೋಷ ಮಾಡೋಣ. 

3 ಯಾಕಂದರೆ ಯೆಹೋವನು ಮಹಾದೇವರಾಗಿ 
ದ್ದಾನೆ! ಆತನು ದೇವರುಗಳಿಗೆಲ್ಲಾ ಮಹಾರಾಜ 
ನಾಗಿದ್ದಾನೆ. 

4 ಭೂಮಿಯ ಆಳವೂ ಉನ್ನತೋನ್ನತವಾದ ಶಿಖರ 
ಗಳೂ ಆತನವೇ. ಸಮುದ್ರವು ಆತನದೇ. ಅದನ್ನು 
ಸೃಷ್ಟಿಸಿದಾತನು ಆತನೇ. ಭೂಮಿಯೂ ಆತನ 


ಕೈಕೆಲಸವೇ. 

6 ಬನ್ನಿರಿ, ಆತನಿಗೆ ಅಡ್ಡಬಿದ್ದು ಆರಾಧಿಸೋಣ. 
ಕಾ ಸ್‌, ಚ 
ನಮ್ಮನ್ನು ಸೃಷ್ಟಿಸಿದ ಯೆಹೋವನನ್ನು 
ಕೊಂಡಾಡೋಣ. 


7 ನಮ್ಮ ದೇವರು ಆತನೇ, ನಾವು ಆತನವರೇ. ಆತನ 
ಸ್ವರಕ್ಕೆ ಕಿವಿಗೊಡುವುದಾದರೆ ಇಂದೇ ನಾವು ಆತನ 
ಮಂದೆಯಾಗುತ್ತೇವೆ. 

8 ದೇವರು ಇಂತೆನ್ನುತ್ತಾನೆ: ""ನೀವು ಮೆರೀಬದಲ್ಲಿಯೂ 
ಮಸ್ಸಾ ಮರುಭೂಮಿಯಲ್ಲಿಯೂ ಮಾಡಿದಂತೆ 
ಮೊಂಡರಾಗಿರಬೇಡಿ. 

9 ನಿಮ್ಮ ಪೂರ್ವಿಕರು ನನ್ನನ್ನು ಪರೀಕ್ಟಿಸಿದರು. ನನ್ನ 
ಮಹತ್ಕಾರ್ಯಗಳನ್ನು ನೋಡಿದ್ದರೂ ನನ್ನನ್ನು 
ಪರೀಕ್ಷಿಸಿದರು. 

10 ನಲವತ್ತು ವರ್ಷಗಳ ಕಾಲ ನಾನು ಅವರೊಂದಿಗೆ 
ತಾಳ್ಮೆಯಿಂದಿದ್ದೆನು, ಅವರು ನಂಬಿಗಸ್ತರಲ್ಲವೆಂದು 


771 


ನನಗೆ ತಿಳಿದಿತ್ತು. ಅವರು ನನ್ನ ಉಪದೇಶಗಳನ್ನು 
ಅನುಸರಿಸಲಿಲ್ಲ. 

11 ಆದ್ದರಿಂದ ನಾನು ಕೋಪಗೊಂಡು ನನ್ನ 
ವಿಶ್ರಾಂತಿಯ ನಾಡನ್ನು ಅವರು ಪ್ರವೇಶಿಸಕೂಡ 
ದೆಂದು ನಾನು ಪ್ರಮಾಣ ಮಾಡಿದೆನು.'' 


ಕೀರ್ತನೆ96 

1 ಯೆಹೋವನ ನೂತನ ಕಾರ್ಯಗಳ ಕುರಿತಾಗಿ ಹೊಸ 
ಹಾಡನ್ನು ಹಾಡಿರಿ! ಭೂಲೋಕವೆಲ್ಲಾ ಯೆಹೋವ 
ನನ್ನು ಹಾಡಿಕೊಂಡಾಹಲಿ. 

2 ಯೆಹೋವನಿಗೆ ಹಾಡಿರಿ! ಆತನ ಹೆಸರನ್ನು ಸ್ತುತಿಸಿರಿ! 
ಶುಭವಾರ್ತೆಯನ್ನು ಹೇಳಿರಿ! ಆತನ ರಕ್ಷಣೆಯನ್ನು 
ಪ್ರತಿದಿನವೂ ಸಾರಿ ಹೇಳಿರಿ! 

3 ಆತನ ಮಹಿಮೆಯನ್ನು ಜನಾಂಗಗಳಿಗೆ ಪ್ರಕಟಿಸಿರಿ. 
ಆತನ ಅಮೋಘ ಕಾರ್ಯಗಳ ಕುರಿತು ಜನರಿಗೆ ಸಾರಿ 
ಹೇಳಿರಿ. 

4 ಯೆಹೋವನು ದೊಡ್ಡವನೂ ಸ್ತುತಿಗೆ ಯೋಗ್ಯನೂ 
ಆಗಿದ್ದಾನೆ. ಬೇರೆಲ್ಲ ದೇವರುಗಳಿಗಿಂತ ಆತನೇ 
ಭಯಂಕರನು. 

5 ಅನ್ಯಜನಾಂಗಗಳ ದೇವರುಗಳೆಲ್ಲಾ ಕೇವಲ ಪ್ರತಿಮೆ 
ಗಳಾಗಿವೆ. ನಮ್ಮ ಯೆಹೋವನಾದರೋ ಆಕಾಶ 
ಮಂಡಲವನ್ನು ಸೃಷ್ಟಿಸಿದಾತನು. 

6 ಆತನ ಎದುರಿನಲ್ಲಿ ಮಹಿಮೆಯೂ ವೈಭವವೂ ಕಂಗೊ 
ಳಿಸುತ್ತಿವೆ. ಆತನ ಪವಿತ್ರಾಲಯದಲ್ಲಿ ಶಕ್ತಿಯೂ 
ಸೌಂದರ್ಯವೂ ತುಂಬಿಕೊಂಡಿವೆ. 

7 ಭೂಜನಾಂಗಗಳೇ, ಸ್ತುತಿಗೀತೆಗಳನ್ನು ಹಾಡುತ್ತಾ 
ಯೆಹೋವನನ್ನು ಮಹಿಮೆಪಡಿಸಿರಿ. 

8 ಯೆಹೋವನ ಹೆಸರನ್ನು ಸ್ತುತಿಸಿರಿ. ನಿಮ್ಮ ಕಾಣಿಕೆ 
ಗಳನ್ನು ತೆಗೆದುಕೊಂಡು ದೇವಾಲಯಕ್ಕೆ ಹೋಗಿರಿ. 

9 ಯೆಹೋವನನ್ನು ಆತನ ಸುಂದರವಾದ ಆಲಯದಲ್ಲಿ 
ಆರಾಧಿಸಿರಿ. ಭೂನಿವಾಸಿಗಳೆಲ್ಲರೇ, ಆತನನ್ನೇ 
ಆರಾಧಿಸಿರಿ. 

10 ಯೆಹೋವನೇ ರಾಜನೆಂದು ಜನಾಂಗಗಳಿಗೆ ಪ್ರಕ 
ಟಿಸಿರಿ. ಭೂಮಿಯು ಸ್ಥಿರವಾಗಿರುವುದು. ಯೆಹೋ 
ವನೇ ನೀತಿಯಿಂದ ಅದನ್ನು ಆಳುವನು. 

11 ಆಕಾಶಮಂಡಲವೇ, ಸಂತೋಷಪಡು! 
ಭೂಮಿಯೇ, ಉಲ್ಲಾಸಪಡು! ಸಮುದ್ರವೇ ಮತ್ತು 
ಸಮುದ್ರದೊಳಗಿರುವ ಸರ್ವಸ್ವವೇ, ಆನಂದಘೋಷ 
ಮಾಡಿರಿ! 

12 ಹೊಲಗಳೇ ಮತ್ತು ಅವುಗಳ ಮೇಲೆ ಬೆಳೆದಿರುವ 
ಸಮಸ್ತವೇ, ಸಂತೋಷದಿಂದಿರಿ! ಅರಣ್ಯದ ಮರಗಳೇ, 
ಹಾಡಿರಿ ಮತ್ತು ಸಂಶೋಷಪಡಿರಿ! 








ಕೀರ್ತನೆಗಳು 95:11-98:2 


13 ಯಾಕಂದರೆ ಲೋಕವನ್ನು ಆಳಲು ಯೆಹೋವನು 
ಬರುತ್ತಿದ್ದಾನೆ. ಆತನು ಲೋಕವನ್ನು ನ್ಯಾಯ 
ನೀತಿಗಳಿಂದ ಆಳುವನು. 


ಕೀರ್ತನೆ9೨7 

1 ಯೆಹೋವನು ಆಳುತ್ತಿರುವನು! ಭೂಮಿಯು 
ಸಂತೋಷಿಸಲಿ. ದೂರದೇಶಗಳೆಲ್ಲಾ ಹರ್ಷಿಸಲಿ. 

2 ಕಾರ್ಮೋಡಗಳು ಆತನನ್ನು ಕವಿದುಕೊಂಡಿವೆ. 
ನೀತಿಯೂ ನ್ಯಾಯವೂ ಆತನ ರಾಜ್ಯದ ಬಲವಾಗಿವೆ. 

3 ಬೆಂಕಿಯು ಆತನ ಮುಂದೆ ಹೋಗಿ ಆತನ ಶತ್ರು, 
ಗಳನ್ನು ನಾಶಮಾಡುವುದು. 

4 ಆತನ ಮಿಂಚು ಆಕಾಶದಲ್ಲಿ ಹೊಳೆಯುತ್ತದೆ. ಜನರು 
ಅದನ್ನು ನೋಡಿ ಭಯಗೊಂಡಿದ್ದಾರೆ. 

5 ಯೆಹೋವನ ಎದುರಿನಲ್ಲಿ ಬೆಟ್ಟಗಳು ಮೇಣದಂತೆ 
ಕರಗಿಹೋಗುತ್ತವೆ. ಸಾರ್ವಭೌಮನ ಎದುರಿನಲ್ಲಿ 
ಅವು ಕರಗಿಹೋಗುತ್ತವೆ. 

6 ಆಕಾಶಗಳೇ, ಆತನ ನೀತಿಯ ಕುರಿತು ಹೇಳಿರಿ! 
ದೇವರ ಮಹಿಮೆಯನ್ನು ಪ್ರತಿಯೊಬ್ಬನೂ ಕಾಣಲಿ! 

7 ಜನರು ತಮ್ಮ ವಿಗ್ರಹಗಳನ್ನು ಪೂಜಿಸುವರು. ಅವರು 
ತಮ್ಮ ""ದೇವರುಗಳ'' ಬಗ್ಗೆ ಜಂಬಕೊಚ್ಚುವರು. 
ಆದರೆ ಅವರು ನಾಚಿಕೆಗೀಡಾಗುವರು. ಅವರ 
""ದೇವರುಗಳು'' ಯೆಹೋವನಿಗೆ ಅಡ್ಡಬಿದ್ದು 


ಅರಾಧಿಸುತ್ತವೆ. 
8 ಜೀಯೋನೇ, ಕೇಳಿ ಸಂತೋಷಪಡು! ಯೆಹೊದದ 
ಪಟ್ಟಣಗಳೇ, ಆನಂದಿಸಿರಿ. ಯಾಕಂದರೆ 


ಯೆಹೋವನ ತೀರ್ಪುಗಳು ನ್ಯಾಯವಾಗಿವೆ. 

9 ಮಹೋನ್ನತನಾದ ಯೆಹೋವನೇ, ಭೂಲೋಕದ 
ಸರ್ವಾಧಿಪತಿ ನೀನೇ. ಎಲ್ಲಾ ದೇವರುಗಳಲ್ಲಿ ನೀನೇ 
ಮಹೋನ್ನತನು. 

10 ಯೆಹೋವನನ್ನು ಪ್ರೀತಿಸುವವರೇ, ದುಷ್ಟತನವನ್ನು 
ದ್ವೇಷಿಸಿರಿ. ದೇವರು ತನ್ನ ಭಕ್ತರನ್ನು ಸಂರಕ್ಸಿಸುವನು. 
ದೇವರು ತನ್ನ ಸದ್ದಕ್ತರನ್ನು ಕೆಹುಕರಿಂದ ರಕ್ಷಿಸುವನು. 

11 ಬೆಳಕೂ ಸಂತೋಷವೂ ನೀತಿವಂತರ ಮೇಲೆ 
ಪ್ರಾಕಾಶಿಸುತ್ತವೆ. 

12 ನೀತಿವಂತರೇ, ಯೆಹೋವನಲ್ಲಿ ಸಂತೋಷಪಡಿರಿ! 
ಆತನ ಪವಿತ್ರ ಹೆಸರನ್ನು ಸನ್ಮಾನಿಸಿರಿ! 





ಕೀರ್ತನೆ98 
ಸ್ತುತಿಗೀತೆ 
1 ಯೆಹೋವನಿಗೆ ಹೊಸಹಾಡನ್ನು ಹಾಡಿರಿ. ಆತನು 
ಅಮೋಘವಾದ ಕಾರ್ಯಗಳನ್ನು ಮಾಡಿದ್ದಾನೆ! 
2 ಆತನ ಬಲಗೈಯೂ ಪರಿಶುದ್ಧ ಬಾಹುವೂ ಆತನಿಗೆ 
ಜಯವನ್ನು ಉಂಟುಮಾಡಿವೆ. 





ಕೀರ್ತನೆಗಳು 98:3-101:4 772 


3 ಯೆಹೋವನು ತನ್ನ ರಕ್ಪಣಾಶಕ್ತಿಯನ್ನು ಜನಾಂಗ 
ಗಳಿಗೆ ತೋರಿದನು. ಆತನು ತನ್ನ ನೀತಿಯನ್ನು ಅವರಿಗೆ 
ಪ್ರಕಟಿಸಿದ್ದಾನೆ. 7 

4 ಇಸ್ರೇಲರ ಕಡೆಗಿದ್ದ ಆತನ ಪ್ರೀತಿ ಸತ್ಯತೆಗಳನ್ನು ಆತನ 
ಜನರು ಜ್ಞಾಪಿಸಿಕೊಂಡಿದ್ದಾರೆ. ದೂರದೇಶಗಳ 
ಜನರು ನಮ್ಮ ದೇವರ ರಕ್ಪಣಾಶಕ್ತಿಯನ್ನು 8 
ಕಂಡಿದ್ದಾರೆ. 

5 ಭೂನಿವಾಸಿಗಳೆಲ್ಲರೇ, ಯೆಹೋವನಿಗೆ ಆನಂದ 
ಘೋಷ ಮಾಡಿರಿ. ಆತನಿಗೆ ಸ್ತುತಿಗೀತೆಗಳನ್ನು 
ಹಾಡಿರಿ! 9 

6 ಹಾರ್ಪ್‌ ವಾದ್ಯಗಳೊಡನೆ, ಯೆಹೋವನನ್ನು 
ಕೊಂಡಾಡಿರಿ. ಹಾರ್ಪ್‌ವಾದ್ಯಗಳನ್ನು ನುಡಿಸುತ್ತಾ 
ಆತನನ್ನು ಸ್ತುತಿಸಿರಿ. 

7 ತುತ್ತೂರಿಗಳನ್ನೂ ಕೊಂಬುಗಳನ್ನೂ ಊದಿರಿ. ನಮ್ಮ 
ರಾಜನಾದ ಯೆಹೋವನಿಗೆ ಆನಂದಘೋಷ 
ಮಾಡಿರಿ! 

8 ಸಮುದ್ರವೂ ಭೂಮಿಯೂ ಅವುಗಳಲ್ಲಿರುವ 1 
ಸಮಸ್ತವೂ ಗಟ್ಟಿಯಾಗಿ ಹಾಡಲಿ. 

9 ನದಿಗಳೇ, ಚಪ್ಪಾಳೆ ತಟ್ಟಿರಿ ! ಬೆಟ್ಟಗಳೇ, ಒಟ್ಟಾಗಿ 2 
ಹಾಡಿರಿ! 

10 ಯೆಹೋವನ ಎದುರಿನಲ್ಲಿ ಹಾಡಿರಿ, ಯಾಕಂದರೆ 
ಆತನು ಭೂಲೋಕವನ್ನು ಆಳಲು* ಬರುತ್ತಿದ್ದಾನೆ. 3 
ಆತನು ಪ್ರಪಂಚವನ್ನು ನ್ಯಾಯವಾಗಿ ಆಳುತ್ತಾನೆ. 
ಆತನು ಜನರನ್ನು ನೀತಿಯಿಂದ ಆಳುತ್ತಾನೆ. 


ಕೀರ್ತ ನೆ99 

1 ಯೆಹೋವನೇ ರಾಜನು! ಜನಾಂಗಗಳು ಭಯದಿಂದ 
ನಡುಗಲಿ. ಆತನು ಕೆರೂಬಿಗಳ ಮೇಲೆ ರಾಜನಂತೆ 
ಕುಳಿತುಕೊಂಡಿದ್ದಾನೆ. ಭೂಮಿಯು ಭಯದಿಂದ  ; 
ನಡುಗಲಿ. 

2 ಚೇಯೋನಿನ ಯೆಹೋವನು ದೊಡ್ಡವನು! ಆತನು 
ಜನಾಂಗಗಳಿಗೆಲ್ಲಾ ಮಹಾನಾಯಕನಾಗಿದ್ದಾನೆ. 

3 ಅವರೆಲ್ಲರೂ ನಿನ್ನ ಭಯಂಕರವಾದ ಹೆಸರನ್ನು 
ಕೊಂಡಾಡಲಿ. ಆತನೇ ಪರಿಶುದ್ಧನು. 

4 ಶಕ್ತಿಪೂರ್ಣನಾದ ರಾಜನು ನ್ಯಾಯವನ್ನು ಪ್ರೀತಿಸು | 
ವನು. ದೇವರೇ, ನೀತಿಯನ್ನು ಸೃಷ್ಟಿಸಿದಾತನು ನೀನೇ. 
ಯಾಕೋಬ್ಯರಲ್ಲಿ ನ್ಯಾಯನೀತಿಗಳನ್ನು ಸ್ಥಾಪಿಸಿ 
ದವನು ನೀನೇ. 

5 ನಮ್ಮ ದೇವರಾದ ಯೆಹೋವನನ್ನು ಕೊಂಡಾಡಿರಿ, 
ಆತನ ಪವಿತ್ರ, ಪಾದಪೀಠಕ್ಕೆ * ಅಡ್ಡಬೀಳಿರಿ. 

6 ಮೋಶೆಯೂ ಆರೋನನೂ ದೇವರ ಯಾಜಕರು 
ಗಳಾಗಿದ್ದರು. ಸಮುವೇಲನೂ ಆತನ ಹೆಸರಿನಲ್ಲಿ 





ಆಳಲು ಅಥವಾ ನ್ಯಾಯತೀರಿಸಲು. 


ಪಾದಪೀಠ ಬಹುಶಃ ಇದು ದೇವಾಲಯವನ್ನು ಸೂಚಿಸುತ್ತದೆ. 


ಪ್ರಾರ್ಥಿಸಿದನು. ಆತನು ಅವರೆಲ್ಲರ ಪ್ರಾರ್ಥನೆಗಳಿಗೆ 
ಉತ್ತರಿಸಿದನು. 

ಆತನು ಮೇಘಸ್ತಂಭದಿಂದ ಅವರೊಂದಿಗೆ ಮಾತಾಡಿ 
ದನು. ಅವರು ಆಜ್ಞೆಗಳಿಗೆ ವಿಧೇಯರಾದರು. ಆತನು 
ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟನು. 

ನಮ್ಮ ದೇವರಾದ ಯೆಹೋವನೇ, ನೀನು ಅವರ 
ಪ್ರಾರ್ಥನೆಗಳಿಗೆ ಉತ್ತರಿಸಿದೆ. ನೀನು ಕ್ಹಮಿಸುವ ದೇವ 
ರೆಂದೂ ದುಷ್ಕತ್ಯಗಳಿಗೆ ದಂಡಿಸುವವನೆಂದೂ ಅವರಿಗೆ 
ತೋರ್ಪಡಿಸಿದೆ. 

ನಮ್ಮ ದೇವರಾದ ಯೆಹೋವನನ್ನು ಕೊಂಡಾಡಿರಿ. 
ಆತನ ಪವಿತ್ರ ಪರ್ವತದ ಕಡೆಗೆ ಅಡ್ಡಬಿದ್ದು ಆತನನ್ನು 
ಆರಾಧಿಸಿರಿ. ನಮ್ಮ ದೇವರಾದ ಯೆಹೋವನೇ 
ಪರಿಶುದ್ಧನು! 


ಕೀರ್ತನೆ 100 

ಕೃತಜ್ಞತಾಸ್ತುತಿಗೀತೆ 
ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಗಾಯನ 
ಮಾಡಿರಿ! 
ಯೆಹೋವನ ಸೇವೆಯನ್ನು ಸಂತೋಷದಿಂದ 
ಮಾಡಿರಿ; ಹರ್ಷಗೀತೆಗಳೊಡನೆ ಆತನ ಸನ್ನಿಧಿಗೆ 
ಬನ್ನಿರಿ! 
ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. 
ನಮ್ಮನ್ನು ಸೃಷ್ಟಿಸಿದವನು ಆತನೇ. ನಾವು ಆತನ 
ಪ್ರಜೆಯೂ ಮಂದೆಯೂ ಆಗಿದ್ದೇವೆ. 
ಕೃತಜ್ಞತಾಗೀತೆಗಳೊಡನೆ ಆತನ ಪಟ್ಟಣಕ್ಕೆ ಬನ್ನಿರಿ. 
ಸ್ತುತಿಗೀತೆಗಳೊಡನೆ ಆತನ ಆಲಯಕ್ಕೆ ಬನ್ನಿರಿ. 
ಆತನನ್ನು ಸನ್ಮಾನಿಸುತ್ತಾ ಆತನ ಹೆಸರನ್ನು 
ಕೊಂಡಾಡಿರಿ. 
ಯೆಹೋವನು ಒಳ್ಳೆಯವನು! ಆತನ ಪ್ರೀತಿಯು 
ಶಾಶ್ವತವಾದದ್ದು, ಆತನ ನಂಬಿಗಸ್ತಿಕೆಯು ನಿರಂತರ 
ವಾದದ್ದು. 


ಕೀರ್ತನೆ101 

ರಚನೆಗಾರ: ದಾವೀದ 
ಆತನ ಪ್ರೀತಿಯನ್ನೂ ನೀತಿಯನ್ನೂ ಹಾಡಿಹರಸು 
ವೆನು. ಯೆಹೋವನೇ, ನಿನಗೆ ಗಾಯನ ಮಾಡುವೆನು. 
ನಾನು ಎಚ್ಚರಿಕೆಯಿಂದ ಪರಿಶುದ್ಧನಾಗಿ ಜೀವಿಸು 
ವೆನು; ನನ್ನ ಮನೆಯಲ್ಲೂ ಪರಿಶುದ್ಧನಾಗಿರುವೆನು. 
ನೀನು ನನ್ನ ಬಳಿಗೆ ಬರುವುದು ಯಾವಾಗ? 
ನನ್ನ ಎದುರಿನಲ್ಲಿ ಯಾವ ವಿಗ್ರಹಗಳೂ ಇಲ್ಲ ನಿನಗೆ 
ದ್ರೋಹಮಾಡುವವರು ನನಗೆ ಅಸಹ್ಯ. ನಾನು 
ಅವರಂತೆ ಮಾಡುವುದಿಲ್ಲ! 
ನಾನು ನಿನಗೆ ಯಥಾರ್ಥನಾಗಿರುವೆನು; ದುಷ್ಟ 
ಕಾರ್ಯಗಳನ್ನು ಮಾಡುವುದಿಲ್ಲ. 


773 


5 ನೆರೆಯವನ ಕುರಿತು ಗುಟ್ಟಾಗಿ ಚಾಡಿ ಹೇಳುವವನನ್ನು 
ನಾನು ತಡೆಯುವೆನು. ಗರ್ವಪಡುವುದಕ್ಕಾಗಲೀ 
ತಮ್ಮನ್ನೇ ಉತ್ತಮರೆಂದು ಭಾವಿಸಿಕೊಳ್ಳುವುದಕ್ಕಾ 
ಗಲೀ ನಾನು ಅವರಿಗೆ ಅವಕಾಶಕೊಡುವುದಿಲ. 

6 ನಂಬಿಗಸರಿಗಾಗಿ ದೇಶದಲೆಲ್ಲಾ ಹುಡುಕಿ ನೋಡು 
ತ್ತೇನೆ. ನನ್ನ ಸೇವಗೆ ಅವರನ್ನೇ ನೇಮಿಸಿಕೊಳ್ಳುವೆನು. 
ಪರಿಶುದ್ಧರು ಮಾತ್ರ ನನ್ನ ಸೇವಕರಾಗಿರಲು ಸಾಧ್ಯ. 

7 ನನ್ನ ಮನೆಯಲ್ಲಿ ವಾಸಿಸುವ ಸುಳ್ಳುಗಾರರಿಗೆ ಅವಕಾಶ 
ಕೊಡುವುದಿಲ್ಲ. ನನ್ನ ಸಮೀಪದಲ್ಲಿ ಇರುವುದಕ್ಕೂ 
ನಾನು ಅವರಿಗೆ ಆಸ್ಪದ ಕೊಡುವುದಿಲ್ಲ. 

8 ಈ ದೇಶದಲ್ಲಿರುವ ದುಷ್ಟರನ್ನು ನಾನು ನಾಶ 
ಮಾಡುತ್ತೇನೆ. ಯೆಹೋವನ ಪಟ್ಟಣದಿಂದ 
ಕೆಡುಕರನ್ನು ಓಡಿಸುತ್ತೇನೆ. 


ಕೀರ್ತನೆ102 
ಹಿಂಸೆಸಂಕಟಗಳಲ್ಲಿರುವವನ ಪ್ರಾರ್ಥನೆ 

1 ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳು. 
ಸಹಾಯಕ್ಕಾಗಿ ನಾನಿಡುವ ಮೊರೆಯನ್ನು ಲಾಲಿಸು. 

2 ಯೆಹೋವನೇ, ನಾನು ಆಪತ್ತುಗಳಲ್ಲಿರುವಾಗ ನನಗೆ 
ವಿಮುಖನಾಗಬೇಡ, ನನಗೆ ಕಿವಿಗೊಡು. ಸಹಾಯ 
ಕ್ಕಾಗಿ ಮೊರೆಯಿಡುವಾಗ ಬೇಗನೆ ಸದುತ್ತರವನ್ನು 
ದಯಪಾಲಿಸು. 

3 ನನ್ನ ಜೀವಮಾನವು ಹೊಗೆಯಂತೆ ಕಣ್ಮರೆಯಾಗು 
ತ್ತಿದೆ. ನನ್ನ ಜೀವಿತವು ನಂದಿಹೋಗುತ್ತಿರುವ ಬೆಂಕಿ 
ಯಂತಿದೆ. 

4 ನಾನು ನಿರ್ಬಲನಾಗಿ ಒಣಗಿ ಹೋಗುತ್ತಿರುವ ಹುಲ್ಲಿ 
ನಂತಿದ್ದೇನೆ. ನಾನು ಊಟವನ್ನೂ ಮರೆತು 
ಬಿಡುವೆನು. 

5 ದುಃಖದಿಂದ ಕ್ಷೀಣನಾಗುತ್ತಿದ್ದೇನೆ. 

6 ಅರಣ್ಯದಲ್ಲಿರುವ ಗೂಬೆಯಂತೆ ಒಬ್ಬಂಟಿಗನಾಗಿ 
ದ್ದೇನೆ. ಪಾಳುಬಿದ್ದ ಕಟ್ಟಡಗಳಲ್ಲಿರುವ ಗೂಬೆಯಂತೆ 
ನಾನು ಒಬ್ಬಂಟಿಗನಾಗಿದ್ದೇನೆ. 

7 ನನಗೆ ನಿದ್ರೆಯೂಬಾರದು. ಮೇಲ್ಭಾವಣಿಗೆಯ 
ಮೇಲಿರುವ ಏಕಾಂಗಿಯಾದ ಪಕ್ಚಿಯಂತೆ ನಾನಿದ್ದೇನೆ. 

$8 ನನ್ನ ವೈರಿಗಳು ನನಗೆ ಅವಮಾನ ಮಾಡುತ್ತಲೇ 
ಇರುವರು. ಅವರು ನನ್ನನ್ನು ದೃಷ್ಟಾಂತಮಾಡಿ 
ಶಪಿಸುವರು. 

9 ನನ್ನ ದುಃಖವೇ ನನಗೆ ಆಹಾರವಾಯಿತು. ಕಣ್ಣೀರು 
ನನ್ನ ಪಾನೀಯದೊಳಗೆ ತೊಟ್ಟಿಕ್ಕುತ್ತಿದೆ. 

10 ನೀನು ನನ್ನ ಮೇಲೆ ಕೋಪಗೊಂಡಿರುವುದೇ ಅದಕ್ಕೆ 
ಕಾರಣ. ನೀನು ನನ್ನನ್ನು ಮೇಲೆತ್ತಿ ಎಸೆದು 
ಬಿಟ್ಟೆಯಲ್ಲಾ! 

11 ನನ್ನ ಜೀವಮಾನವು ಸಂಜೆಯ ನೆರಳಿನಂತೆ ಕೊನೆ 
ಗೊಂಡಿದೆ. ನಾನು ಒಣಗಿ ಸಾಯುತ್ತಿರುವ ಹುಲ್ಲಿ 
ನಂತಿದ್ದೇನೆ. 


ಕೀರ್ತನೆಗಳು 101:5-102:26 


12 ಯೆಹೋವನೇ, ನೀನಾದರೊ ಎಂದೆಂದಿಗೂ ಜೀವಿ 
ಸುವೆ! ನಿನ್ನ ಹೆಸರು ಶಾಶ್ವತವಾದದ್ದು! 

13 ನೀನು ಎದ್ದು ಚೀಯೋನನ್ನು ಸಂತೈಸುವೆ. ನೀನು 
ಚೀಯೋನಿಗೆ ದಯೆತೋರುವ ಕಾಲ ಬರುತ್ತಿದೆ. 

14 ನಿನ್ನ ಸೇವಕರು ಆಕೆಯ (ಜೆರುಸಲೇಮಿನ) ಕಲ್ಲು 
ಗಳನ್ನು ಪ್ರೀತಿಸುವರು. ಅವರು ಆ ಪಟ್ಟಣದ ಧೂಳನ್ನು 
ಇಷ್ಟಪಡುವರು! 

15 ಜನರು ಯೆಹೋವನ ಹೆಸರನ್ನು ಆರಾಧಿಸುತ್ತಾರೆ. 
ದೇವರೇ, ಭೂರಾಜರುಗಳೆಲ್ಲಾ ನಿನ್ನನ್ನು 
ಸನ್ಮಾನಿಸುವರು. 

16 ಯಾಕಂದರೆ, ಯೆಹೋವನು ಚೀಯೋನನ್ನು ಮತ್ತೆ 
ಕಟ್ಟುವನು. ಜನಾಂಗಗಳು ಆಕೆಯ (ಜೆರುಸ 
ಲೇಮಿನ) ವೈಭವವನ್ನು ಮತ್ತೆ ನೋಡುವರು. 

17 ಆತನು ನಿರ್ಗತಿಕರ ಪ್ರಾರ್ಥನೆಗಳಿಗೆ ಉತ್ತರ 
ಕೊಡುವನು. ಅವರ ಪೊರೆಗಳನ್ನು ಆತನು 
ತಿರಸ್ಕರಿಸುವುದಿಲ್ಲ. 

18 ಮುಂದಿನ ತಲೆಮಾರುಗಳವರಿಗಾಗಿ ಇವುಗಳನ್ನು 
ಬರೆದಿಡಿ. ಮುಂದಿನ ಕಾಲದಲ್ಲಿ ಅವರು ಯೆಹೋವ 
ನನ್ನು ಸ್ತುತಿಸುತ್ತಾರೆ. 

19 ಯೆಹೋವನು ಉನ್ನತದಲ್ಲಿರುವ ತನ್ನ ಪರಿಶುದ್ಧ ಸ್ಥಳ 
ದಿಂದ ಕೆಳಗೆ ನೋಡುತ್ತಾನೆ. ಆತನು ಪರಲೋಕ 
ದಿಂದ ಭೂಮಿಯನ್ನು ನೋಡುತ್ತಾನೆ. 

20 ಆತನು ಸೆರೆಯಾಳುಗಳ ಪ್ರಾರ್ಥನೆಗಳನ್ನು ಕೇಳು 
ತ್ತಾನೆ. ಮರಣದಂಡನೆಗೆ ಒಳಗಾದವರನ್ನು ಆತನು 
ಬಿಡಿಸುತ್ತಾನೆ. 

21 ಆಗ ಚೀಯೋನಿನಲ್ಲಿರುವ ಜನರು ಯೆಹೋವನ 
ಕುರಿತು ಪ್ರಕಟಿಸುವರು: ಅವರು ಆತನ ಹೆಸರನ್ನು 
ಜಿರುಸಲೇಮಿನಲ್ಲಿ ಸುತಿಸುವರು. 

22 ಜನಾಂಗಗಳು ಒಟ್ಟುಗೂಡಿ ಬರುವವು. ರಾಜ್ಯಗಳು 
ಯೆಹೋವನ ಸೇವೆಮಾಡಲು ಬರುವವು. 

23 ನನ್ನ ಬಲವು ಕುಂದಿಹೋಯಿತು. ನನ್ನ ಆಯು 
ಷ್ಕಾಲವು ಕಡಿಮೆಯಾಯಿತು. 

24 ಆದ್ದರಿಂದ ನಾನು ಇಂತೆಂದೆನು: ""ಯೌವನಸ್ಥ 
ನಾಗಿರುವಾಗಲೇ ನನ್ನನ್ನು ಸಾಯಿಸಬೇಡ. ದೇವರೇ, 
ನೀನು ಶಾಶ್ವತವಾಗಿ ಜೀವಿಸುವೆ! 

25 ಬಹುಕಾಲದ ಹಿಂದೆ, ನೀನು ಪ್ರಪಂಚವನ್ನು ಸೃಷ್ಟಿ 
ಮಾಡಿದೆ. ನೀನು ಆಕಾಶವನ್ನು ನಿನ್ನ ಕೈಗಳಿಂದ 
ನಿರ್ಮಿಸಿದೆ! 

26 ಲೋಕವೂ ಆಕಾಶವೂ ಕೊನೆಗೊಳುತ್ತವೆ. ನೀನಾ 
ದರೊ ಶಾಶ್ವತವಾಗಿರುವೆ! ಅವು ಬಟ್ಟೆಗಳಂತೆ ಹಳೆಯ 
ದಾಗುತ್ತವೆ. ನೀನು ಅವುಗಳನ್ನು ಉಡುಪುಗಳಂತೆ 
ಬದಲಾಯಿಸುವೆ. ಅವುಗಳೆಲ್ಲಾ ಬದಲಾಗುತ್ತವೆ. 








ಕೀರ್ತನೆಗಳು 102:27-104:3 


27 ದೇವರೇ, ನೀನಾದರೊ ಎಂದಿಗೂ ಬದಲಾಗು 
ಪುದಿಲ್ಲ. ನೀನು ಎಂದೆಂದಿಗೂ ಜೀವಿಸುವೆ! 

28 ನಾವು ನಿನ್ನ ಸೇವಕರಾಗಿದ್ದೇವೆ. ಇಲ್ಲಿ ನಮ್ಮ ಮಕ್ಕಳು 
ವಾಸವಾಗಿರುತ್ತಾರೆ; ಅವರ ಸಂತತಿಗಳವರೂ ನಿನ್ನನ್ನು 
ಆರಾಧಿಸಲು ಇಲ್ಲಿರುತ್ತಾರೆ.'' 


ಕೀರ್ತನೆ103 
ರಚನೆಗಾರ; ದಾವೀದ 

1 ನನ್ನ ಆತ್ಮವೇ, ಯೆಹೋವನನ್ನು ಕೊಂಡಾಡು! ನನ್ನ 
ಸರ್ವಾಂಗಗಳೇ, ಆತನ ಪವಿತ್ರ, ಹೆಸರನ್ನು 
ಕೊಂಡಾಡಿರಿ! 

2 ನನ್ನ ಆತ್ಮವೇ, ಯೆಹೋವನನ್ನು ಕೊಂಡಾಡು! ಆತನ 
ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡಿ. 

3 ಆತನು ನಮ್ಮೆಲ್ಲರ ಪಾಪಗಳನ್ನು ಕೃಮಿಸುವನು; ನಮ್ಮ 
ಕಾಯಿಲೆಗಳನ್ನೆಲ್ಲಾ ವಾಸಿಮಾಡುವನು. 

4 ಆತನು ನಮ್ಮ ಜೀವವನ್ನು ನಾಶನದಿಂದ ರಕ್ಷಿಸಿ ನಮಗೆ 
ಪ್ರೀತಿಯನ್ನೂ ಕನಿಕರವನ್ನೂ ತೋರುವನು. 

5 ಆತನು ನಮಗೆ ಸುವರಗಳನ್ನು ಹೇರಳವಾಗಿ ದಯ 
ಪಾಲಿಸುವನು. ಹದ್ದಿಗೆ ಬರುವಂತೆಯೇ ನಮಗೆ 
ಯೌವನವನ್ನು ಬರಮಾಡುತ್ತಾನೆ. 

6 ಯೆಹೋವನು ನೀತಿವಂತನಾಗಿದ್ದಾನೆ. ಕುಗ್ಗಿಹೋದ 
ವರಿಗೆ ಆತನು ನ್ಯಾಯ ದೊರಕಿಸುವನು. 

7 ಆತನು ತನ್ನ ಕಟ್ಟಳೆಗಳನ್ನು ಮೋಶೆಗೆ ಉಪ 
ದೇಶಿಸಿದನು; ತನ್ನ ಮಹತ್ಕಾರ್ಯಗಳನ್ನು ಇಸ್ರೇಲರಿಗೆ 
ತೋರಿಸಿದನು. 

8 ಯೆಹೋವನು ಕನಿಕರವುಳ್ಳವನೂ ಕೃಪಾಪೂರ್ಣನೂ 
ತಾಳ್ಮೆಯುಳ್ಳವನೂ ಪ್ರೀತಿಪೂರ್ಣನೂ ಆಗಿದ್ದಾನೆ. 

9 ಆತನು ಯಾವಾಗಲೂ ಟೇಕಿಸುವವನಲ. ಆತನು 
ನಮ್ಮ ಮೇಲೆ ನಿತ್ಯವೂ ಕೋಪವಾಗಿರುವವನಲ್ಲ, 

10 ನಾವು ದೇವರಿಗೆ ವಿರೋಧವಾಗಿ ಪಾಪಮಾಡಿದೆವು. 
ಆದರೂ ತಕ್ಕ ದಂಡನೆಯನ್ನು ಆತನು ನಮಗೆ 
ಕೊಡಲಿಲ್ಲ. 

11 ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತ 
ವಾಗಿದೆಯೋ ಆತನ ಮಹಾಪ್ರೀತಿಯು ಆತನ ಭಕ್ತರ 
ಮೇಲೆ ಅಷ್ಟೇ ಅಪಾರವಾಗಿದೆ. 

12 ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟೋ ದೂರವಿರುವಂತೆ 
ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆದು ದೂರ 
ಮಾಡಿದ್ದಾನೆ. 

13 ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು 
ತನ್ನ ಭಕ್ತರನ್ನು ಕನಿಕರಿಸುವನು. 

14 ಆತನು ನಮ್ಮನ್ನು ಸಂಪೂರ್ಣವಾಗಿ ಬಲ್ಲನು. ನಾವು 
ಮುಣ್ಣಿನಿಂದ ನಿರ್ಮಾಣಗೊಂಡದ್ದೂ ಆತನಿಗೆ 
ತಿಳಿದಿದೆ. 


774 


15 ನಮ್ಮ ಜೀವಮಾನಗಳು ಕೊಂಚವೆಂಬುದು ಆತನಿಗೆ 
ಗೊತ್ತಿದೆ. ನಮ್ಮ ಜೀವಮಾನಗಳು ಹುಲ್ಲಿನಂತಿವೆ 
ಎಂಬುದೂ ಆತನಿಗೆ ತಿಳಿದಿದೆ. 

16 ನಾವು ಅಡವಿಯ ಚಿಕ್ಕ ಹೂವಿನಂತಿದ್ದೇವೆ ಎಂಬುದು 
ಆತನಿಗೆ ಗೊತ್ತಿದೆ. ನಮ್ಮ ಹೂವು ಬೇಗನೆ ಬೆಳೆದರೂ 
ಬಿಸಿಗಾಳಿ ಬೀಸಿದಾಗ ಒಣಗಿ ಹೋಗುವುದು. ಬಳಿಕ, 
ಅದು ಬೆಳೆದ ಸ್ಥಳವನ್ನೂ ಗುರುತಿಸಿಲಾಗದು. 

17 ಆದರೆ ಯೆಹೋವನು ತನ್ನ ಭಕ್ತರನ್ನು ಪ್ರೀತಿಸುತ್ತಲೇ 
ಬಂದನು. ಇನ್ನು ಮುಂದೆಯೂ ಪ್ರೀತಿಸುತ್ತಲೇ 
ಇರುವನು. ಆತನು ಅವರ ಮಕ್ಕಳಿಗೂ ಮೊಮ್ಮಕ್ಕ 
ಳಿಗೂ ಒಳ್ಳೆಯವನಾಗಿರುವನು. 

18 ಆತನ ಒಡಂಬಡಿಕೆಗೆ ವಿಧೇಯರಾಗುವ ಜನರಿಗೆ 
ಆತನು ಒಳ್ಳೆಯವನಾಗಿದ್ದಾನೆ. ಆತನ ಆಜ್ಞೆಗಳಿಗೆ 
ವಿಧೇಯರಾಗುವ ಜನರಿಗೆ ಆತನು ಒಳ್ಳೆಯವ 
ನಾಗಿದ್ದಾನೆ. 


19 ಯೆಹೋವನ ಸಿಂಹಾಸನವು ಪರಲೋಕದಲ್ಲಿದೆ. 
ಆತನು ಸಮಸ್ತವನ್ನು ಆಳುವನು. 

20 ದೇವದೂತರೇ, ಆತನ ಮಾತಿಗೆ ಕಿವಿಗೊಡುವವರೇ, 
ಆತನ ಆಜ್ಞೆಗಳಿಗೆ ವಿಧೇಯರಾಗುವ ಬಲಿಷ್ಠ ಸೈನಿ 
ಕರೇ, ಯೆಹೋವನನ್ನು ಕೊಂಡಾಡಿರಿ. 

21 ಆತನ ಸೈನ್ಯಗಳಿಲ್‌, ಚಿತ್ತವನ್ನು ನೇರವೇರಿಸುವ ಸೇವ 
ಕರೇ, ಯೆಹೋವನನ್ನು ಕೊಂಡಾಡಿರಿ. 

22 ಸರ್ವಸ್ಥಳಗಳಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದಾತನು 
ಯೆಹೋವನೇ ಸರ್ವಸ್ಥಳಗಳಲ್ಲಿರುವ ಸಮಸ್ತಕ್ಕೂ 
ದೇವರೇ ಅದಿಪತಿ. ಅವುಗಳೆಲ್ಲಾ ಆತನನ್ನು ಕೊಂಡಾ 
ಡಲಿ! ನನ್ನ ಆತ್ಮವೇ, ಯೆಹೋವನನ್ನು ಕೊಂಡಾಡು! 





ಕೀರ್ತನೆ104 

1 ನನ್ನ ಆತ್ಮವೇ, ಯೆಹೋವನನ್ನು ಕೊಂಡಾಹು! 
ಯೆಹೋವನೇ, ನನ್ನ ದೇವರೇ, ನೀನು ಬಹಳ ದೊಡ್ಡ 
ವನು! ನೀನು ಮಹಿಮೆಯನ್ನೂ ಘನತೆಯನ್ನೂ ಧರಿಸಿ 
ಕೊಂಡಿರುವೆ. 

2 ನೀನು ಬೆಳಕನ್ನು ನಿಲುವಂಗಿಯಂತೆ ಧರಿಸಿ 
ಕೊಂಡಿರುವೆ ನೀನು ಆಕಾಶಮಂಡಲವನ್ನು ಪರದೆ 
ಯಂತೆ ಹರಡಿರುವೆ. 

3 ನಿನ್ನ ಮನೆಯನ್ನು ಅವುಗಳ ಮೇಲೆ ಕಟ್ಟಿರುವೆ. ದಟ್ಟ 
ವಾದ ಮೋಡಗಳನ್ನು ರಥಗಳನ್ನಾಗಿ ಮಾಡಿಕೊಂಡು 
ಗಾಳಿಯ ರೆಕ್ಕೆಗಳ ಮೇಲೆ ಆಕಾಶದಲ್ಲಿ ಸಂಚರಿಸುವೆ. 





ಸೈನ್ಯಗಳೇ ಈ ಪದ, “ಸೈನ್ಯಗಳು,'' ""ದೇವದೂತರು,'' ಅಥವಾ ""ನಕ್ಚತ್ರ, 
ಗಳು ಮತ್ತು ಗ್ರಹಗಳು'' ಎಂಬರ್ಥಗಳನ್ನು ಕೊಡುತ್ತದೆ. 


775 


4 ಗಾಳಿಯನ್ನು ನಿನ್ನ ದೂತರನ್ನಾಗಿಯೂ ಬೆಂಕಿಯನ್ನು 


ನಿನ್ನ ಸೇವಕರನ್ನಾಗಿಯೂ ಮಾಡಿರುವೆ.* 

5 ಭೂಮಿಯನ್ನು ನೀನು ಅಸ್ಲಿವಾರದ ಮೇಲೆ ಕಟ್ಟಿರುವು 
ದರಿಂದ ಅದೆಂದಿಗೂ ನಾಶವಾಗದು. 

6 ನೀನು ಭೂಮಿಗೆ ನೀರನ್ನು ಕಂಬಳಿಯಂತೆ ಹೊದಿಸಿ 
ರುವೆ. ಅದು ಬೆಟ್ಟಗಳನ್ನು ಮುಚ್ಚಿಕೊಂಡಿತು. 

7 ನೀನು ಆಜ್ಞಾಪಿಸಲು ಅದು ಓಡಿಹೋಯಿತು. 
ದೇವರೇ, ನೀನು ನೀರಿನತ್ತ ಘರ್ಜಿಸಲು ಅದು ಓಡಿ 
ಹೋಯಿತು. 

8 ಜಲರಾಶಿಗಳು ಬೆಟ್ಟಗಳಿಂದ ಇಳಿದು ಕಣಿವೆಗಳಿಗೂ 
ನೀನು ಗೊತ್ತುಪಡಿಸಿದ ಸ್ಥಳಗಳಿಗೂ ಹರಿದು 
ಹೋದವು. 

9 ನೀನು ಸಮುದ್ರಗಳಿಗೆ ಮೇರೆಗಳನ್ನು ಗೊತ್ತುಪಡಿಸಿ 
ರುವುದರಿಂದ ನೀರಿನಿಂದ ಭೂಮಿಯು ಮತ್ತೆಂದಿಗೂ 
ಆವೃತವಾಗದು. 

10 ನೀನು ನೀರನ್ನು ಬುಗ್ಗೆಗಳಿಂದ ತೊರೆಗಳಿಗೆ ಹರಿಯ 
ಮಾಹುವೆ. ಬೆಟ್ಟದ ತೊರೆಗಳ ಮೂಲಕ ನೀರು 
ಹರಿದು ಹೋಗುವುದು. 


11 ತೊರೆಗಳು ಎಲ್ಲಾ ಕಾಡುಪ್ರಾಣಿಗಳಿಗೆ ನೀರನ್ನು 


ಕೊಡುತ್ತವೆ. ಕಾಡುಕತ್ತೆಗಳು ಸಹ ನೀರಿಗಾಗಿ ಅಲ್ಲಿಗೆ 
ಬರುತ್ತವೆ. 


12 ಕಾಡುಪಕ್ಸಿಗಳು ಬಂದು ನೀರಿನ ಹಳ್ಳಗಳ ಬಳಿಯಲ್ಲಿ 
ವಾಸಿಸುತ್ತವೆ. ಸಮೀಪದ ಮರಗಳ ಕೊಂಬೆಗಳಲ್ಲಿ 


ವಾಸವಾಗಿದ್ದು ಗಾನಮಾಡುತ್ತವೆ. 

13 ಆತನು ಬೆಟ್ಟ? ಗಳ ಮೇಲೆ ಮಳೆಯನ್ನು ಸುರಿಸುವನು. 
ಆತನ ಸೃಷ್ಟಿಗಳು ಭೂಮಿಗೆ ಅಗತ್ಯವಾದ ಪ್ರತಿ 
ಯೊಂದನ್ನೂ ಒದಗಿಸುತ್ತವೆ. 

14 ನೀನು ಪಶುಗಳಿಗೋಸ್ಕರ ಹುಲ್ಲನ್ನು ಬೆಳೆಯ 
ಮಾಡುವೆ. ನಾವು ದುಡಿದು ಬೆಳೆಸುವುದಕ್ಕಾಗಿ ಸಸಿ 
ಗಳನ್ನು ಕೊಟ್ಟಿ ರುವೆ. ಅವು ಬೆಳೆದು ನಮಗೆ 
ಆಹಾರವನ್ನು ಒದಗಿಸುತ್ತವೆ. 

15 ನಮ್ಮ ನ್ನು ಸಂತೋಷಪಡಿಸುವ ದಾ 





ದ್ರಾಕ್ಸಾ ರಸವನೂ 


ನಮ್ಮ ಚರ್ಮವನ್ನು ಮೃದುಗೊಳಸುವೆ* ಎಣ್ಣೆ 


ಯನ್ನೂ ನಮ್ಮನ್ನು ಬಲ ಳಿಸುವ ಆಹಾರವನ್ನೂ 
ನಮಗೆ "ಜೀವರು ಕೊಡುತ್ತಾನೆ. 

16 ಲೆಬನೋನಿನ ದೇವದಾರು ವೃಕ್ಷಗಳು ಯೆಹೋವ 
ನವೇ, ಅವುಗಳನ್ನು ನೆಟ್ಟಾತನು ಯೆಹೋವನೇ. 
ಆತನೇ ಅವುಗಳಿಗೆ ಬೇಕಾದ ನೀರನ್ನು ಒದಗಿಸುವನು. 


17 ಪಕ್ಷಿಗಳು ಗೂಹುಗಳನ್ನು ಆ ಮರಗಳಲ್ಲಿ ಕಟ್ಟಿ 
ಬ. ಲ್ಲ ೧೧ ಛ 


ಕೊಳ್ಳುತ್ತವೆ. ದೊಡ್ಡ ಕೊಕ್ಕರೆಗಳು ತುರಾಯಿ 
ಮರಗಳಲ್ಲಿ ಜೀವಿಸುತ್ತವೆ. 





ಗಾಳಿಯನ್ನು... ಮಾಡಿರುವೆ ಬಹುಶಃ ಕೆರೂಬಿ ಮತ್ತು ಸೆರಾಫಿ ಎಂಬ 
ಎರಡು ಬಗೆಯ ದೂತರುಗಳ ಬಗ್ಗೆ ಇದು ತಿಳಿಸುತ್ತಿರಬಹುದು. ಸೆರಾಫ್‌ 
ಎಂಬ ಹೀಬ್ರೂ ಭಾಷೆಯ ಪದದ ಅರ್ಥ ""ಬೆಂಕಿ.'' 
ನಮ್ಮನ್ನು ... ಮೃದುಗೊಳಿಸುವ ಅಕ್ಬರಶಃ 
ಕಾಂತಿಯನ್ನುಂಟುಮಾಡುವನು.'' 


"ನಮ್ಮ ಮುಖಕ್ಕೆ 


ಕೀರ್ತನೆಗಳು 104:4-32 


18 ಎತ್ತರವಾದ ಬೆಟ್ಟಗಳು ಜಿಂಕೆಗಳಿಗೆ ವಾಸಸ್ಥಳವಾಗಿವೆ. 
ದೊಡ್ಡ ಬಂಡೆಗಳು ಬೆಟ್ಟದ ಮೊಲಗಳಿಗೆ ಆಶ್ರಯ 
ಸ್ಥಾನಗಳಾಗಿವೆ. 

19 ವಿಶೇಷಕಾಲಗಳ ಸೂಚನೆಗಾಗಿ ನೀನು ನಮಗೆ ಚಂದ್ರ 
ನನ್ನು ಕೊಟ್ಟಿರುವೆ. ಸೂರ್ಯನಿಗೆ ತಾನು ಮುಳುಗತಕ್ಕ 
ಸಮಯವು ಯಾವಾಗಲೂ ತಿಳಿದಿದೆ. 

20 ನೀನು ಕತ್ತಲೆಯನ್ನು ರಾತ್ರಿಯನ್ನಾಗಿ ಮಾಡಿದೆ. 
ಕಾಡು ಪ್ರಾಣಿಗಳು ರಾತ್ರಿಯಲ್ಲಿ ಹೊರಬಂದು ಸುತ್ತ 
ಮುತ ಓಡಾಹುತವೆ. 

21 ಸಿ ಸಿಂಹಗಳು ಬೇಟೆಯಾಡುವಾಗ ಆಹಾರಕ್ಕಾಗಿ ದೇವ 
ರನ್ನು ಕೇಳಿಕೊಳ್ಳುತ್ತಿವೆಯೊ ಎಂಬಂತೆ ಘರ್ಜಿಸುತ್ತವೆ. 

22 ಸೂರ್ಯನು ಮೇಲೇರುವಾಗ, ಪ್ರಾಣಿಗಳು ತಮ್ಮ 
ಗುಹೆಗಳಿಗೆ ಹೋಗಿ ವಿಶ್ರ ಮಿಸಿಕೊಳ್ಳುತ್ತವೆ. 

23 ಬಳಿಕ ಜನರು ಕೆಲಸ ಕಾರ್ಯಗಳಿಗಾಗಿ ಹೊರಟು 
ಸಾಯಂಕಾಲದವರೆಗೂ ದುಡಿಯುವರು. 

24 ಯೆಹೋವನೇ, ನೀನು ಅನೇಕ ಆಶ್ಚರ್ಯಕರವಾದ 
ಕಾರ್ಯಗಳನ್ನು ಮಾಡಿರುವೆ. ನೀನು ಸೃಷ್ಟಿಸಿದ ವಸ್ತು 
ಗಳಿಂದ ಭೂಮಿಯು ತುಂಬಿಹೋಗಿದೆ. ನಿನ್ನ ಪ್ರತಿ 
ಯೊಂದು ಕಾರ್ಯದಲ್ಲೂ ನಿನ್ನ ಜ್ಞಾನವನ್ನು ಕಾಣ 
ಬಲ್ಲವು. 

25 ಇಗೋ ವಿಶಾಲವಾದ ಸಮುದ್ರವನ್ನು ನೋಡು 
ಅದರೊಳಗೆ ಅನೇಕ ಬಗೆಯ ದೊಡ್ಡಜೀವಿಗಳೂ 
ನಾನಾಬಗೆಯ ಚಿಕ್ಕ ಜೀವಿಗಳೂ ಅಸಂಖ್ಯಾತವಾಗಿವೆ. 

26 ನೀನು ಸೃಷ್ಟಿಸಿದ ಲಿವ್ಯಾತಾನನು ಸಮುದ್ರದಲ್ಲಿ ಆಟ 
ವಾಡುತ್ತಿದ್ದರೂ ಹಡಗು ಸಮುದ್ರದ ಮೇಲೆ 
ಸಂಚರಿಸುವುದು. 

27 ಈ ಜೀವಿಗಳೆಲ್ಲಾ ನಿನ್ನನ್ನು ಅವಲಂಭಿಸಿಕೊಂಡಿವೆ ಅವು 
ಗಳಿಗೆ ಸರಿಸಮಯದಲ್ಲಿ ಆಹಾರವನ್ನು ಕೊಡು 
ವಾತನು ನೀನೇ. 

28 ಸರ್ವಜೀವಿಗಳಿಗೆ ಆಹಾರವನ್ನು ಕೊಡುವಾತನು 
ನೀನೇ. ನೀನು ಕೈತೆರೆದು ಒಳ್ಳೆಯ ಆಹಾರವನ್ನು 
ಕೊಡಲು ಅವು ತಿಂದು ತೃಪ್ತಿಯಾಗುತ್ತವೆ. 

29 ನೀನು ಅವುಗಳಿಗೆ ವಿಮುಖನಾದಾಗ ಅವು ಭಯ 
ಗೊಳ್ಳುತ್ತವೆ. ಅವುಗಳ ಶ್ವಾಸವು ಹೋಗಿ ಬಲಹೀನತೆ 
ಯಿಂದ ಸತ್ತು ಮತ್ತೆ ಮಣ್ಣಾಗುತ್ತವೆ. 

30 ನಿನ್ನ ಜೀವಶ್ವಾಸವನ್ನು ಊದುವಾಗ ಅವು ಸೃಷ್ಟಿ 
ಯಾಗುತ್ತವೆ. ನೀನು ಭೂಮಿಯನ್ನು ಮತ್ತೆ ನೂತನ 
ಪಡಿಸುವೆ. 

31 ಯೆಹೋವನ ಮಹಿಮೆಯು ಶಾಶ್ವತವಾಗಿರಲಿ! 
ಯೆಹೋವನು ತಾನು ಸೃಷ್ಟಿಸಿದವುಗಳಲ್ಲಿ ಆನಂದಿಸಲಿ. 

32 ಆತನು ಭೂಮಿಯ ಕಡೆಗೆ ನೋಡಿದರೆ ಸಾಕು, 
ಭೂಮಿಯು ನಡುಗುವುದು; ಆತನು ಬೆಟ್ಟಗಳನ್ನು 
ಮುಟ್ಟಿದರೆ ಸಾಕು, ಅವು ಜ್ವಾಲಾಮುಖಿಗಳಾಗುತ್ತವೆ. 


ಕೀರ್ತನೆಗಳು 104:33-105:27 


33 ನನ್ನ ಜೀವಮಾನವೆಲ್ಲಾ ನಾನು ಯೆಹೋವನಿಗೆ ಗಾನ 


776 


12 ಅಬ್ರಹಾಮನ ಕುಟುಂಬವು ಚಿಕ್ಕದಾಗಿದ್ದಾಗ ಅವರು 





ಮಾಡುವೆನು. ನಾನು ಬದುಕಿರುವವರೆಗೂ ಆತನನ್ನು 
ಸಂಕೀರ್ತಿಸುವೆನು. 

34 ನಾನು ಹೇಳಿದ ಈ ವಿಷಯಗಳು ಆತನನ್ನು ಸಂತೋಷ 
ಗೊಳಿಸಲಿ. ಯೆಹೋವನಲ್ಲಿ ಸಂತೋಷಿಸುವೆನು. 

35 ಪಾಪವು ಭೂಮಿಯಿಂದ ಕಾಣದೆಹೋಗಲಿ. 
ದುಷ್ಟರು ಎಂದೆಂದಿಗೂ ನಿರ್ಮೂಲವಾಗಲಿ. ನನ್ನ 
ಆತ್ಮವೇ, ಯೆಹೋವನನ್ನು ಸ್ತುತಿಸು! ಯೆಹೋವ 
ನನ್ನು ಕೊಂಡಾಡು! 





ಕೀರ್ತನೆ105 

1 ಯೆಹೋವನಿಗೆ ಕೃತಜ್ಞತಾಸ್ತುತಿಮಾಡಿರಿ. ಆತನ 
ಹೆಸರನ್ನು ಆರಾಧಿಸಿರಿ. ಆತನ ಅದ್ಭುತಕಾರ್ಯಗಳ 
ಕುರಿತು ಜನಾಂಗಗಳಿಗೆ ಸಾರಿ ಹೇಳಿರಿ. 

2 ಯೆಹೋವನಿಗೆ ಗಾನಮಾಡಿರಿ ಆತನನ್ನು ಸಂಕೀರ್ತಿ 
ಸಿರಿ. ಆತನ ಮಹತ್ಕಾರ್ಯಗಳ ಕುರಿತು ಕೊಂಡಾಡಿರಿ. 

3 ಆತನ ಪವಿತ್ರ ನಾಮದಲ್ಲಿ ಹೆಮ್ಮೆಪಡಿರಿ. ಯೆಹೋವನ 
ಆರಾಧಕರೇ, ಸಂತೋಷಪಡಿರಿ. 

4 ಯೆಹೋವನನ್ನೂ ಆತನ ಬಲವನ್ನೂ ಆಶ್ರಯಿಸಿ 
ಕೊಳ್ಳಿರಿ ಸಹಾಯಕ್ಕಾಗಿ ಆತನ ಬಳಿಗೇ ಹೋಗಿರಿ. 

5 ಆತನ ಅದ್ದುತಕಾರ್ಯಗಳನ್ನು ಜ್ಞಾಪಿಸಿಕೊಳ್ಳಿರಿ ಆತನ 
ಮಹತ್ಕಾರ್ಯಗಳನ್ನು ವಿವೇಕದ ನಿರ್ಧಾರಗಳನ್ನೂ 
ಜ್ಞಾಪಿಸಿಕೊಳ್ಳಿರಿ. 

6 ನೀವು ಆತನ ಸೇವಕನಾದ ಅಬ್ರಹಾಮನ ಸಂತತಿಯವ 
ರಾಗಿದ್ದೀರಿ; ಆತನು ಆರಿಸಿಕೊಂಡ ಯಾಕೋಬನ 
ಸಂತತಿಯವರಾಗಿದ್ದೀರಿ. 

7 ಯೆಹೋವನೇ ನಮ್ಮ ದೇವರು. ಆತನು ಇಡೀ 
ಪ್ರಪಂಚವನ್ನು ಆಳುವನು.* 

8 ಆತನು ತನ್ನ ಒಡಂಬಡಿಕೆಯನ್ನು ಯಾವಾಗಲೂ 
ಜ್ಞಾಪಿಸಿಕೊಳ್ಳುವನು. ಆತನು ತನ್ನ ಆಜ್ಞೆಗಳನ್ನು 
ಸಾವಿರ ತಲೆವಾರುಗಳವರೆಗೂ ಜ್ಞಾಪಿಸಿ 
ಕೊಳ್ಳುವನು. 

9 ಆತನು ಅಬ್ರಹಾಮನೊಹನೆ ಒಡಂಬಡಿಕೆ ಮಾಡಿ 
ಕೊಂಡನು. ಆತನು ಇಸಾಕನಿಗೆ ವಾಗ್ದಾನ 
ಮಾಡಿದನು. 

10 ಆತನು ಅದನ್ನು ಯಾಕೋಬನಿಗೆ (ಇಸ್ರೇಲನಿಗೆ) 
ಕಟ್ಟಳೆಯನ್ನಾಗಿ ಮಾಡಿದನು. ದೇವರು ಇಸ್ರೇಲ 
ನೊಂದಿಗೆ ತನ್ನ ಶಾಶ್ವತವಾದ ಒಡಂಬಡಿಕೆಯನ್ನು 
ಮಾಡಿಕೊಂಡನು. 

11""ನಾನು ನಿನಗೆ ಕಾನಾನ್‌ ದೇಶವನ್ನು ಕೊಡುವೆನು. 
ಆ ದೇಶವು ನಿನ್ನದಾಗಿರುತ್ತದೆ '' ಎಂದು ಆತನು 
ಹೇಳಿದನು. 








ಯೆಹೋವನೇ ... ಆಳುವನು ಅಕ್ಬರಶಃ '"ಆತನ ಆಜ್ಞೆಗಳು ಇಡೀ 
ಪ್ರಪಂಚದಲ್ಲಿವೆ.'' 


ಪ್ರಯಾಣಿಕರಂತೆ ಕಾನಾನಿನಲ್ಲಿ ವಾಸವಾಗಿದ್ದಾಗ, 
ಆತನು ಅವರಿಗೆ ಈ ವಾಗ್ದನವನ್ನು ಮಾಡಿದನು. 

13 ಅವರು ದೇಶದಿಂದ ದೇಶಕ್ಕೂ ರಾಜ್ಯದಿಂದ 
ರಾಜ್ಯಕ್ಕೂ ಪ್ರಯಾಣಮಾಡಿದರು. 

14 ಆದರೆ ಅವರಿಗೆ ಯಾರಿಂದಲೂ ಅನ್ಯಾಯವಾಗದಂತೆ 
ನೋಡಿಕೊಂಡನು. ಅವರನ್ನು ನೋಯಿಸಕೂಡ 
ದೆಂದು ಆತನು ರಾಜರುಗಳಿಗೆ ಎಚ್ಚರಿಕೆ ನೀಡಿದನು. 

15 "ನಾನು ಆರಿಸಿಕೊಂಡಿರುವ ಜನರಿಗೆ ಕೇಡುಮಾಡ 
ಬೇಡಿ. ನನ್ನ ಪ್ರವಾದಿಗಳಿಗೆ ಯಾವ ಕೆಟ್ಟದ್ದನ್ನೂ ಮಾಡ 
ಬೇಡಿ ಎಂದು ಆತನು ಹೇಳಿದನು. 

16 ದೇವರು ಆ ದೇಶಕ್ಕೆ ಬರಗಾಲವನ್ನು ಬರಮಾಡಿದನು. 
ಜನರಿಗೆ ತಿನ್ನುವುದಕ್ಕೂ ಸಾಕಷ್ಟು ಆಹಾರವಿರಲಿಲ್ಲ. 

17 ಆದರೆ ದೇವರು ಯೋಸೇಫನನ್ನು ಅವರಿಗಿಂತ 
ಮುಂಚಿತವಾಗಿ ಕಳುಹಿಸಿಕೊಟ್ಟನು. ಯೋಸೇಫನನ್ನು 
ಗುಲಾಮತನಕ್ಕೆ ಮಾರಲಾಯಿತು. 

18 ಅವರು ಯೋಸೇಫನ ಕಾಲುಗಳನ್ನು ಹಗ್ಗಗಳಿಂದ ಕಟ್ಟಿ 
ದರು; ಅವನ ಕೊರಳಿಗೆ ಕಬ್ಬಿಣದ ಬೇಡಿಯನ್ನು 
ಹಾಕಿದರು. 

19 ಅವನ ಪ್ರವಾದನೆಯು ನೆರವೇರುವವರೆಗೆ ಅವನು 
ಗುಲಾಮನಾಗಿದ್ದನು. ಯೋಸೇಫನು ಸತ್ಯವಂತ 
ನೆಂದು ಯೆಹೋವನ ಸಂದೇಶವು ನಿರೂಪಿಸಿತು. 

20 ಆದ್ದರಿಂದ ಈಜಿಪ್ಟಿನ ರಾಜನು ಅವನನ್ನು ಬಿಡುಗಡೆ 
ಮಾಡಿದನು. ಆ ದೇಶದ ರಾಜನು ಅವನನ್ನು ಸೆರೆಮನೆ 
ಯಿಂದ ಬಿಡಿಸಿದನು. 

21 ಅರಮನೆಯ ಮೇಲ್ವಿಚಾರಕನನ್ನಾಗಿ ನೇಮಿಸಿದನು. 
ರಾಜನ ಆಸ್ತಿಯನ್ನೆಲ್ಲಾ ಯೋಸೇಫನು ನೋಡಿ 
ಕೊಂಡನು. 

22 ಯೋಸೇಫನು ಇತರ ನಾಯಕರುಗಳಿಗೆ ಸಲಹೆ 
ಗಳನ್ನು ಕೊಟ್ಟನು; ಹಿರಿಯರಿಗೆ ಉಪದೇಶಿಸಿದನು. 
23 ಬಳಿಕ ಇಸ್ರೇಲನು ಈಜಿಷ್ಟಿಗೆ ಬಂದನು. ಯಾಕೋ 

ಬನು ಹಾಮನ ದೇಶದಲ್ಲಿ ವಾಸಿಸಿದನು. 

24 ಯಾಕೋಬನ ಕುಟುಂಬ ಬಹು ದೊಡ್ಡದಾಯಿತು. 
ಅವರು ಈಜಿಷ್ಟಿನವರಿಗಿಂತಲೂ ಬಲಿಷ್ಠರಾದರು. 

25 ಆದ್ದರಿಂದ ಈಜಿಪ್ಟಿನವರು ಯಾಕೋಬನ ಕುಟುಂಬ 
ವನ್ನು ದ್ವೇಷಿಸತೊಡಗಿದರು. ಅವರು ತಮ್ಮ ಗುಲಾ 
ಮರ ವಿರೋಧವಾಗಿ ಸಂಚುಗಳನ್ನು ಮಾಡ 
ತೊಡಗಿದರು. 

26 ಆದ್ದರಿಂದ ದೇವರು ತನ್ನ ಸೇವಕನಾದ ಮೋಶೆ 
ಯನ್ನೂ ತಾನು ಆರಿಸಿಕೊಂಡ ಯಾಜಕನಾದ 
ಆರೋನನನ್ನೂ ಕಳುಹಿಸಿದನು. 

27 ಹಾಮನ ದೇಶದಲ್ಲಿ ದೇವರು ಅನೇಕ ಮಹತ್ಕಾರ್ಯ 
ಗಳನ್ನು ಮೋಶೆ ಆರೋನರ ಮೂಲಕವಾಗಿ 
ಮಾಡಿದನು. 





777 


28 ದೇವರು ಕಾರ್ಗತ ತಲೆಯನ್ನು ಕಳುಹಿಸಿದನು; ಆದರೂ 
ಈಜಿಪ್ಟಿ ನವರು ಆತನಿಗೆ ಕಿವಿಗೊಡಲಿಲ್ಲ 

29 ಆದ್ದ ರಂದ ಆತನು ನೀರನ್ನು ರಕ್ತವನ್ನಾಗಿ ಮಾರ್ಪಡಿ 
ಸಿದನು, ಆಗ ಅವರ ಮೀನುಗಳೆಲಾ ಸತು ಹೋದವು. 

30 ಬಳಿಕ ಈಜಿಪ್ಟಿನವರ ದೇಶವು ಕಪ್ಪೆಗಳೆಂದ ತುಂಬಿ 
ಹೋಯಿತು. ರಾಜನು ಮಲಗುವ ಕೋಣೆ 
ಯಲ್ಲಿಯೂ ಕಪ್ಪೆಗಳಿದ್ದವು. 

31 ದೇವರು ಆಜ್ಞಾಪಿಸಲು ವಿಷದ ಹುಳುಗಳೂ ಹೇನು 
ಗಳೂ ಬಂದವು. ಅವು ಎಲೆಲ್ಲಿಯೂ ಹರಡಿ 
ಕೊಂಡವು. ಕ್‌ 

32 ಆತನು ಮಳೆಯನ್ನು ಕಲ್ಮಳೆಯನ್ನಾಗಿ ಪರಿವರ್ತಿಸಿ 
ದನು. ಅವರ ದೇಶದಲ್ಲಿ ಸಿಡಿಲುಗಳು ಹೊಡೆದವು. 

33 ದೇವರು ಅವರ ದ್ರಾಕ್ಟಾಲತೆಗಳನ್ನೂ ಅಂಜೂರದ 
ಮರಗಳನ್ನೂ ನಾಶಮಾಡಿದನು. ಅವರ ದೇಶದ 
ಪ್ರತಿಯೊಂದು ಮರವನ್ನೂ ಆತನು ನಾಶಮಾಡಿದನು. 

34 ಆತನು ಆಜ್ಞಾಪಿಸಲು ಮಿಡತೆಗಳೂ ಜಿಟ್ಟಿಹುಳುಗಳೂ 
ಅಸಂಖ್ಯಾತವಾಗಿ ಬಂದವು. 

35 ಮಿಡತೆಗಳೂ ಜಿಟ್ಟಿಹುಳುಗಳೂ ದೇಶದಲ್ಲಿದ್ದ ಸಸಿಗಳ 
ನ್ನೆಲ್ಲಾ ತಿಂದುಬಿಟ್ಟವು. ಭೂಮಿಯ ಮೇಲಿದ್ದ ಬೆಳೆ 
ಗಳನ್ನೆಲ್ಲಾ ಅವು ತಿಂದುಬಿಟ್ಟವು. 

36 ಬಳಿಕ ದೇವರು ಈಜಿಪ್ಟ್‌ ದೇಶದ ಎಲ್ಲಾ ಚೊಚ್ಚಲು 
ಗಂಡು ಮಕ್ಕಳನ್ನು ಕೊಂದುಹಾಕಿದನು. 

37 ಆತನು ತನ್ನ ಜನರನ್ನು ಈಜಿಷ್ಟಿನಿಂದ ಕರೆದುಕೊಂಡು 
ಹೋದನು. ಅವರು ತಮ್ಮೊಂದಿಗೆ ಬೆಳ್ಳಿಬಂಗಾರ 
ಗಳನ್ನು ತೆಗೆದುಕೊಂಡು ಬಂದರು. ದೇವಜನರಲ್ಲಿ 
ಯಾರೂ ಎಡವಿ ಬೀಳಲಿಲ್ಲ. 

38 ದೇವಜನರು ಈಜೆಪ್ಪಿನಿಂದ ಹೊರಟಾಗ ಸಂತೋಷ 


ಕೇರ್ತನೆಗಳು 105:28-106:10 


44 ಅನ್ಯಜನರು ವಾಸವಾಗಿದ್ದ ದೇಶವನ್ನು ದೇವರು ತನ್ನ 
ಜನರಿಗೆ ಕೊಟ್ಟನು. ಅನ್ಯಜನರು ದುಡಿದು ಸಂಪಾದಿ 
ಸಿದ್ದವುಗಳನ್ನು ದೇವಜನರು ಪಡೆದುಕೊಂಡರು. 

45 ತನ್ನ ಜನರು ತನ್ನ ಕಟ್ಟಳೆಗಳಿಗೆ ವಿಧೇಯರಾಗಲೆಂದೂ 
ತನ್ನ ಉಪದೇಶಗಳನ್ನು ಎಚ್ಚರಿಕೆಯಿಂದ ಪಾಲಿಸ 
ಲೆಂದೂ ಆತನು ಹೀಗೆ ಮಾಡಿದನು. ಯೆಹೋವ 
ನನ್ನು ಕೊಂಡಾಡಿರಿ. 


ಕೀರ್ತನೆ106 

1 ಯೆಹೋವನನ್ನು ಸ್ತುತಿಸಿರಿ! ಯೆಹೋವನು ಒಳ್ಳೆಯ 
ವನು! ಆತನಿಗೆ ಕೃತಜ್ಞತಾಸ್ತುತಿಮಾಡಿರಿ. ಆತನ 
ಪ್ರೀತಿಯು ಶಾಶ್ವತವಾದದ್ದು! 

2 ಯೆಹೋವನ ಮಹತ್ವವನ್ನು ಸಂಪೂರ್ಣವಾಗಿ ವರ್ಣಿ 
ಸಲು ಯಾರಿಗೂ ಆಗದು; ಆತನನ್ನು ಸಂಪೂರ್ಣವಾಗಿ 
ಸ್ತುತಿಸುವುದಕ್ಕೂ ಯಾರಿಗೂ ಸಾಧ್ಯವಿಲ್ಲ. 

3 ದೇವರ ಆಜ್ಞೆಗಳಿಗೆ ವಿಧೇಯರಾಗಿರುವವರು ಭಾಗ್ಯ 
ವಂತರೇ ಸರಿ! ಅವರು ಸತ್ಕಾರ್ಯಗಳನ್ನು ಯಾವಾ 
ಗಲೂ ಮಾಡುತ್ತಿರುವರು. 

4 ಯೆಹೋವನೇ, ನಿನ್ನ ಜನರಿಗೆ ದಯೆತೋರುವಾಗ 
ನನ್ನನ್ನು ಜ್ಞಾಪಿಸಿಕೊಂಡು ರಕ್ಷಿಸು. 

5 ಯೆಹೋವನೇ, ನಿನ್ನ ಜನರಿಗೋಸ್ಕರ ನೀನು 
ಮಾಡುವ ಒಳ್ಳೆಯವುಗಳಲ್ಲಿ ನನಗೂ ಪಾಲು ದೊರೆ 
ಯಲಿ. ನಿನ್ನ ಜನರೊಂದಿಗೆ ನಾನೂ ಸಂತೋಷ ಪಡು 
ವಂತೆ ಮಾಡು. ನಿನ್ನ ಜನರೊಂದಿಗೆ ನಾನು ನಿನ್ನ ಬಗ್ಗೆ 
ಹೆಮ್ಮೆಪಡುವಂತಾಗಲಿ. 

6 ನಮ್ಮ ಪೂರ್ವಿಕರು ಪಾಪಮಾಡಿದಂತೆಯೇ ನಾವು 





ಪಟ್ಟರು; ಯಾಕಂದರೆ ಅವರು ದೇವಜನರಿಗೆ ಹೆದರಿ 
ಕೊಂಡಿದ್ದರು. 

39 ಆತನು ಹಗಲಿನಲ್ಲಿ ಮೋಡವನ್ನು ಕಂಬಳಿಯಂತೆ 
ಹರಡಿದನು; ರಾತ್ರಿಯಲ್ಲಿ ಬೆಳಕಿಗಾಗಿ ಆಗ್ನಿಸ್ತಂಭ 
ವನ್ನು ದಯಪಾಲಿಸಿದನು. 

40 ಜನರು ಮಾಂಸಕ್ಕಾಗಿ ಕೇಳಿಕೊಂಡಾಗ ಆತನು ಅವ 
ರಿಗೆ ಲಾವಕ್ಕಿಗಳನ್ನು ಬರಮಾಡಿದನು; ಪರಲೋಕ 
ಡಿಂದ ಮನ್ನವನ್ನು ದಯಪಾಲಿಸಿದನು. 


41 ಆತನು ಬಂಡೆಯನ್ನು ಸೀಳಿದಾಗ ನೀರು ಚಿಮ್ಮುತ್ತಾ 


ಹೊರಬಂದಿತು; ಅರಣ್ಯದಲ್ಲಿ ನದಿಯು ಹರಿಯ 
ತೊಡಗಿತು! 

42 ಆತನು ತನ್ನ ಸೇವಕನಾದ ಆಬ್ರಹಾಮನಿಗೆ ತಾನು 
ಮಾಡಿದ ವಾಗ್ದಾನವನ್ನು ಜ್ಞಾಪಿಸಿಕೊಂಡನು. 

43 ಆತನು ತನ್ನ ಜನರನ್ನು ಈಜೆಪ್ಪಿನಿಂದ ಹೊರತಂದನು. 


ಜನರು ಉಲ್ಲಾಸಪಡುತ್ತಾ ಹರ್ಷಗೀತೆಗಳನ್ನು 


ಹಾಡುತ್ತಾ ಹೊರಬಂದರು! 


ಪಾಪ ಮಾಡಿದೆವು. ನಾವು ಅಪರಾಧಿಗಳಾಗಿದ್ದೆವು; 
ದುಷ್ಕತ್ಯಗಳನ್ನು ಮಾಡಿದೆವು! 

7 ನೀನು ಈಜಿಪ್ಟಿನಲ್ಲಿ ಮಾಡಿದ ಮಹತ್ಕಾರ್ಯಗಳಿಂದ 
ನಮ್ಮ ಪೂರ್ವಿಕರು ಏನೂ ಕಲಿತುಕೊಳ್ಳಲಿಲ್ಲ. ಕೆಂಪು 
ಸಮುದ್ರದ ಬಳಿಯಲ್ಲಿ ನಮ್ಮ ಪೂರ್ವಿಕರು ನಿನಗೆ 
ವಿರೋಧವಾಗಿ ತಿರುಗಿದರು. 

8 ಆದರೆ ಆತನು ತನ್ನ ಹೆಸರಿನ ನಿಮಿತ್ತವಾಗಿ ನಮ್ಮ 
ಪೂರ್ವಿಕರನ್ನು ರಕ್ಷಿಸಿದನು; ತನ್ನ ಮಹಾಶಕ್ತಿಯನ್ನು 
ತೋರಿಸುವುದಕ್ಕಾಗಿ ಅವರನ್ನು ರಕ್ಕಿಸಿದನು. 

9 ಆತನು ಆಜ್ಞಾಪಿಸಲು ಕೆಂಪು ಸಮುದ್ರವು ಒಣಗಿ 
ಹೋಯಿತು. ಆತನು ಆಳವಾದ ಸಮುದ್ರವನ್ನು 
ಇಬ್ಬಾಗ ಮಾಡಿ ಮರಳುಗಾಡಿನಂತೆ ಒಣಗಿಹೋಗಿದ್ದ 





ಭೂಮಿಯ ಮೇಲೆ ನಮ್ಮ ಪೂರ್ವಿಕರನ್ನು 
ನಡೆಸಿದನು. 
10 ನಮ್ಮ ಪೂರ್ವಿಕರನ್ನು ಅವರ ಶತ್ರುಗಳಿಂದ 


ರಕ್ಕಿಸಿದನು! ವೈರಿಗಳಿಂದ ಪಾರುಮಾಡಿದನು! 


ಕೀರ್ತನೆಗಳು 106:11-43 


11 ಅವರ ಶತ್ರುಗಳನ್ನು ಸಮುದ್ರದಲ್ಲಿ ಮುಳುಗಿಸಿ 
ಬಿಟ್ಟನು. ಅವರ ಶತ್ರುಗಳಲ್ಲಿ ಒಬ್ಬರೂ ತಪ್ಪಸಿಕೊಳ್ಳ 
ಲಾಗಲಿಲ್ಲ! 

12 ನಮ್ಮ ಪೂರ್ವಿಕರು 
ಸಂಕೀರ್ತಿಸಿದರು. 

13 ಆದರೆ ಆತನ ಕಾರ್ಯಗಳನ್ನು ಅವರು ಬೇಗನೆ 
ಮರೆತುಬಿಟ್ಟರು; ಆತನ ಉಪದೇಶಗಳಿಗೆ ಕಿವಿ 
ಗೊಡಲಿಲ. 

14 ನಮ್ಮ ಪೂರ್ವಿಕರು ಮರಳುಗಾಡಿನಲ್ಲಿ ಹಸಿವೆ 
ಗೊಂಡು ಆತನನ್ನು ಪರೀಕ್ಷಿಸಿದರು. 

15 ಆತನು ಅವರ ಆಸೆಯನ್ನು ಪೂರೈಸಿದರೂ ಅವರಿಗೆ 
ಭಯಂಕರವಾದ ರೋಗವನ್ನು ಬರಮಾಡಿದನು. 

16 ಅವರು ಮೋಶೆಯ ಮೇಲೆಯೂ ಯೆಹೋವನ 
ಪವಿತ್ರ ಯಾಜಕನಾದ ಆರೋನನ ಮೇಲೆಯೂ 
ಹೊಟ್ಟೇಕಿಚ್ಚು ಪಟ್ಟರು. 

17 ಭೂಮಿಯು ಬಾಯ್ದೆರೆದು ಹೊಟ್ಟೇಕಿಚ್ಚಿನ 
ದಾತಾನನ್ನೂ ಅಬಿರಾಮನ ಪಂಗಹದವರನ್ನೂ 
ನುಂಗಿಬಿಟ್ಟಿತು. 

18 ಬಳಿಕ ಅವರ ಮಧ್ಯದಲ್ಲಿ ಬೆಂಕಿಯುಂಟಾಯಿತು; ಆಗ್ನಿ 
ಜ್ವಾಲೆಯು ಆ ದುಷ್ಟರನ್ನು ದಹಿಸಿಬಿಟ್ಟಿತು. 

19 ಹೋರೇಬ್‌ ಬೆಟ್ಟದ ಬಳಿಯಲ್ಲಿ ಅವರು ಚಿನ್ನದ 
ಬಸವನನ್ನು ಮಾಡಿ ಅಡ್ಡಬಿದ್ದರು. 

20 ಹುಲ್ಲುತಿನ್ನುವ ಹೋರಿಯ ಮೂರ್ತಿಗಾಗಿ ಅವರು 
ಮಹಿಮಾಸ್ವರೂಪನಾದ ದೇವರನೇ ಮಾರಿಬಿಟ್ಟರು! 

21 ಆತನು ನಮ್ಮ ಪೂರ್ವಿಕರನ್ನು ರಕ್ಷಿಸಿದರೂ ಅವರು 
ಆತನನ್ನು ಮರೆತುಬಿಟ್ಟರು! ಈಜಿಪ್ಟಿನಲ್ಲಿ ಮಹತ್ಮಾ 
ರ್ಯಗಳನ್ನು ಮಾಡಿದ ದೇವರನ್ನು ಅವರು ಮರೆತು 
ಬಿಟ್ಟರು. 


ಆತನನ್ನು ನಂಬಿ 


22 ಆತನು ಹಾಮನ ದೇಶದಲ್ಲಿ ಅದ್ಬುತಕಾರ್ಯಗಳನ್ನು 


ಮಾಡಿದನು. ಆತನು ಕೆಂಪು ಸಮುದ್ರದ ಸಮೀಪದಲ್ಲಿ 
ಭಯಂಕರವಾದ ಕಾರ್ಯಗಳನ್ನು ಮಾಡಿದನು! 

23 ಆತನು ಅವರನ್ನು ನಾಶಮಾಹಬೇಕೆಂದಿದ್ದನು. ಆದರೆ 
ಆತನು ಆರಿಸಿಕೊಂಡಿದ್ದ ಮೋಶೆಯು ಮದ್ಯಸ್ಥನಾಗಿ 
ಅವರನ್ನು ನಾಶಮಾಡದಂತೆ ಆತನ ಕೋಪವನ್ನು 
ಶಾಂತಪಡಿಸಿದನು. 

24 ಬಳಿಕ ಅವರು ರಮಣೀಯವಾದ ಕಾನಾನ್‌ ದೇಶಕ್ಕೆ 


ಹೋಗಲು ಒಪ್ಪಲಿಲ್ಲ. ಅಲ್ಲಿಯ ನಿವಾಸಿಗಳನ್ನು 


ಸೋಲಿಸಲು ಆತನು ತಮಗೆ ಸಹಾಯ ಮಾಡುತ್ತಾ 
ನೆಂಬ ನಂಬಿಕೆ ಅವರಲ್ಲಿರಲಿಲ್ಲ. 

25 ನಮ್ಮ ಪೂರ್ವಿಕರು "ಯೆಹೋವನಿಗೆ ವಿಧೇಯ 
ರಾಗಲಿಲ್ಲ. 

26 ಆದ್ದರಿಂದ ಅವರು ಅರಣ್ಯದಲ್ಲಿ ಸಾಯುವುದಾಗಿ 
ದೇವರು ಪ್ರಮಾಣಮಾಡಿದನು. 


778 


27 ಅವರ ಸಂತತಿಗಳವರು ಬೇರೆಯವರಿಂದ ಸೋಲಿಸಲ್ವ 
ಡುವುದಾಗಿ ಆತನು ಪ್ರಮಾಣ ಮಾಡಿದನು. ನಮ್ಮ 
ಪೂರ್ಪಿಕರನ್ನು ಜನಾಂಗಗಳ ಮಧ್ಯೆ ಚದರಿಸುವುದಾಗಿ 
ಆತನು ಪ್ರಮಾಣ ಮಾಡಿದನು. 

28 ಬಳಿಕ ಬಾಳ್‌ ಪೆಗೋರಿನಲ್ಲಿ ದೇವಜನರು ಬಾಳನನ್ನು 
ಪೂಜಿಸಲು ಸೇರಿಕೊಂಡರು. ಜೀವವಿಲ್ಲದ ವಿಗ್ರಹ 
ಗಳಿಗೆ ಅರ್ಪಿಸಿದ ಮಾಂಸವನ್ನು ದೇವಜನರು 
ತಿಂದರು.* 

29 ಯೆಹೋವನು ತನ್ನ ಜನರ ಮೇಲೆ ಬಹು ಕೋಪ 
ಗೊಂಡು ಅವರಿಗೆ ಭಯಂಕರವಾದ ಕಾಯಿಲೆಯನ್ನು 
ಬರಮಾಡಿದನು. 

30 ಆದರೆ ಫಿನೆಹಾಸನು ಪ್ರಾರ್ಥಿಸಲು ಆತನು ಆ ಕಾಯಿಲೆ 
ಯನ್ನು ಗುಣಪಡಿಸಿದನು. 

31 ಫಿನೆಹಾಸನ ಈ ಕಾರ್ಯವು ಅವನನ್ನು ತಲೆತಲೆಮಾರು 
ಗಳವರೆಗೂ ನೀತಿವಂತನನ್ನಾಗಿ ಮಾಡಿತು. 

32 ಮೆರೀಬಾದಲ್ಲಿ ಜನರು ಕೋಪಗೊಂಡು ಮೋಶೆ 
ಯನ್ನು ರೇಗಿಸಿದರು. 

33 ಅವರಿಂದ ಬೇಸರಗೊಂಡಿದ್ದ ಮೋಶೆಯು ದುಡುಕಿ 
ಮಾತಾಡಿದನು. 

34 ಕಾನಾನಿನಲ್ಲಿ ವಾಸವಾಗಿದ್ದ ಅನ್ಯ ಜನಾಂಗಗಳನ್ನು 
ನಾಶಮಾಡಲು ಯೆಹೋವನು ಅವರಿಗೆ ಹೇಳಿದನು. 
ಆದರೆ ಇಸ್ರೇಲರು ದೇವರಿಗೆ ವಿಧೇಯರಾಗಲಿಲ್ಲ. 

35 ಅವರು ಬೇರಯವರೊಂದಿಗೆ ಸೇರಿಕೊಂಡು ಅವರ 
ದುರಾಚಾರಗಳನ್ನೇ ಮಾಡಿದರು. 

36 ಅವರು ದೇವಜನರಿಗೆ ಉರುಲಿನಂತಾದರು. ಆವರ 
ದೇವರುಗಳನ್ನು ದೇವಜನರು ಪೂಜಿಸತೊಡಗಿದರು. 

37 ದೇವಜನರು ತಮ್ಮ ಸ್ವಂತ ಮಕ್ಕಳನ್ನೂ ಆ ದೆವ್ವಗಳಿಗೆ 
ಅರ್ಪಿಸಿದರು. 

38 ದೇವಜನರು ನಿರಪರಾಧಿಗಳಾದ ತಮ್ಮ ಮಕ್ಕಳನ್ನು ಆ 
ಸುಳ್ಳುದೇವರುಗಳಿಗೆ ಅರ್ಪಿಸಿದರು. 

39 ಅನ್ಯಜನರ ಪಾಪಕಾರ್ಯಗಳಿಂದ ದೇವಜನರು 
ಮಲಿನಗೊಂಡರು. ಅವರು ದೇವರಿಗೆ ಅಪನಂಬಿಗಸ್ತ 
ರಾಗಿ ಅನ್ಯ ಜನರು ಮಾಡಿದವುಗಳನ್ನು ಮಾಡಿದರು. 

40 ದೇವರು ತನ್ನ ಜನರ ಮೇಲೆ ಕೋಪಗೊಂಡನು; 
ಅವರ ವಿಷಯದಲ್ಲಿ ಬೇಸರಗೊಂಡನು! 

41 ದೇವರು ತನ್ನ ಜನರನ್ನು ಅನ್ಯಜನಾಂಗಗಳಿಗೆ ಒಪ್ಪಿಸಿ 
ದನು; ಅವರ ಮೇಲೆ ದೊರೆತನ ಮಾಡುವಂತೆ 
ವೈರಿಗಳಿಗೆ ಅವರನ್ನು ಬಿಟ್ಟುಕೊಟ್ಟನು. 

42 ಶತ್ರುಗಳು ಅವರನ್ನು ತಮ್ಮ ಅದೀನದಲ್ಲಿಟ್ಟುಕೊಂಡು 
ಅವರ ಜೀವಿತವನ್ನು ಸಂಕಷ್ಟಕ್ಕೆ ಗುರಿ ಮಾಡಿದರು. 

43 ದೇವರು ತನ್ನ ಜನರನ್ನು ಅನೇಕಸಲ ರಕ್ಷಿಸಿದರೂ 
ಅವರು ಆತನಿಗೆ ವಿರೋಧವಾಗಿ ತಿರುಗಿ ತಮ್ಮ 





ಜೀವವಿಲ್ಲದ ... ತಿಂದರು ""ಸತ್ತವರಿಗೆ ಅರ್ಪಿಸಿದ ಮಾಂಸವನ್ನು 
ದೇವಜನರು ತಿಂದರು.'' 


779 


ಇಷ್ಟಾನುಸಾರವಾಗಿ ಮಾಡಿದರು. ಅವರು ಅನೇಕ, 
ಅನೇಕ ಕೆಟ್ಟಕಾರ್ಯಗಳನ್ನು ಮಾಡಿದರು. 

44 ಆದೆರ ಅವರು ಆಪತ್ತಿನಲ್ಲಿದ್ದಾಗಲೆಲ್ಲಾ ದೇವರಿಗೆ 
ಮೊರೆಯಿಟ್ಟರು; ಆತನು "ಅವರ ಪ್ರಾ ರ್ಥನೆಗಳಿಗೆ 
ಸದುತ್ತರವನ್ನು ದಯಪಾಲಿಸಿದನು. 

45 ಆತನು ತನ್ನ ಒಡಂಬಡಿಕೆಯನ್ನು ಯಾವಾಗಲೂ 
ಜ್ಞಾಪಿಸಿಕೊಂಡನು. ತನ್ನ ಮಹಾಪ್ರೀತಿಯಿಂದ 
ಅವರನ್ನು ಸಂತೈಸಿದನು. 

46 ಅನ್ಯಜನಾಂಗಗಳು ಆತನ ಜನರನ್ನು ಸೆರೆಯಾಳುಗಳ 


ನಾಗಿ ಎಳೆದೊಯ್ದ್ತರು. ಅನ್ನಜನಾಂಗಗಳು ತನ 
Kl ಎ [2 gi 


ಜನರಿಗೆ ದಯೆ ತೋರುವಂತೆ ಆತನು ಮಾಡಿದನು. 

47 ನಮ್ಮ ದೇವರಾದ ಯೆಹೋವನು ನಮ್ಮನ್ನು ರಕ್ಷಿಸಿ 
ದನು! ಅನ್ಯಜನಾಂಗಗಳಿಂದ ನಮ್ಮನ್ನು ಬಿಡಿಸಿ 
ಕೊಂಡು ಬಂದನು. ಆಗ ನಾವು ಆತನ ಪವಿತ್ರ ಹೆಸ 
ರನ್ನು ಕೊಂಡಾಡುವುದಕ್ಕೂ ಆತನನ್ನು ಸಂಕೀರ್ತಿ 
ಸುವುದಕ್ಕೂ ಸಾಧ್ಯವಾಯಿತು. 

48 ಇಸ್ರೇಲಿನ ದೇವರಾದ ಯೆಹೋವನನ್ನು 
ಕೊಂಡಾಡಿರಿ. ಆತನು ಯಾವಾಗಲೂ ಇದ್ದವನೂ 
ಎಂದೆಂದಿಗೂ ಇರುವಾತನೂ ಆಗಿದ್ದಾನೆ. "ಆಮೆನ್‌! 


ಯೆಹೋವನಿಗೆ ಸ್ತೋತ್ರವಾಗಲಿ!'' ಎಂದು 
ಜನರೆಲ್ಲರೂ ಹೇಳಿದರು. 
ಐದನೆಯ ಭಾಗ 
ಕೀರ್ತನೆ 107 
1 ಯೆಹೋವನಿಗೆ ಕೃತಜ್ಞತಾಸ್ತುತಿಮಾಡಿರಿ! ಆತನು 


ಒಳ್ಳೆಯವನು! ಆತನ ಪ್ರೀತಿ ಶಾಶ್ವತವಾದದ್ದು! 

2 ಯೆಹೋವನಿಂದ ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬರೂ 
ಆತನಿಗೆ ಕೃತಜ್ಞತಾಸ್ತುತಿ ಮಾಡಲಿ. ಯೆಹೋವನು 
ಅವರನ್ನು ವೈರಿಗಳಿಂದ ಬಿಡಿಸಿದನು. 

3 ಯೆಹೋವನು ತನ್ನ ಜನರನ್ನು ಅನೇಕ ದೇಶಗಳಿಂದ 
ಒಟ್ಟುಗೂಡಿಸಿದನು; ಪೂರ್ವಪಶ್ಚಿಮಗಳಿಂದಲೂ 
ಉತ್ತರ ದಕ್ಷಿಣಗಳಿಂದಲೂ ಬರಮಾಡಿದನು. 

4 ಅವರಲ್ಲಿ ಕೆಲವರು ಮರುಭೂಮಿಯಲ್ಲಿ ಅಲೆ 
ದಾಡಿದರು. ತಾವು ನೆಲೆಸತಕ್ಕ ಪಟ್ಟಣಕ್ಕಾಗಿ ಅವರು 
ಹುಡುಕಿದರೂ ಅದು ಅವರಿಗೆ ಕಾಣಲಿಲ್ಲ. 

5 ಅವರು ಹಸಿವೆಯಿಂದಲೂ ಬಾಯಾರಿಕೆಯಿಂದಲೂ 
ಬಲಹೀನರಾಗ ತೊಡಗಿದರು. 

6 ಆಗ ಅವರು ಯೆಹೋವನಿಗೆ ಮೊರೆಯಿಡಲು ಆತನು 
ಅವರನ್ನು ಎಲ್ಲಾ ಆಪತ್ತುಗಳಿಂದ ರಕ್ಷಿಸಿದನು. 

7 ಅವರು ನೆಲಸತಕ್ಕ ಪಟ್ಟಣಕ್ಕೆ ದೇವರು ಅವರನ್ನು ನೇರ 
ವಾಗಿ ನಡೆಸಿದನು. 

8 ಆತನ ಪ್ರೀತಿಗಾಗಿಯೂ ತನ್ನ ಜನರಿಗಾಗಿ ಆತನು 
ಮಾಡುವ ಅದ್ಭುತಕಾರ್ಯಗಳಿಗಾಗಿಯೂ ಕೃತಜ್ಞತಾ 
ಸ್ತುತಿಮಾಡಿರಿ. 





ಕೀರ್ತನೆಗಳು 106:44-107:24 


9 ಆತನು ಬಾಯಾರಿದವರನ್ನು ನೀರಿನಿಂದಲೂ ಹಸಿದ 
ವರನ್ನು ಮೃಷ್ಟಾನ್ನದಿಂದಲೂ ತೃಪ್ತಿಗೊಳಿಸುವನು. 

10 ದೇವಜನರಲ್ಲಿ ಕೆಲವರು ಸೆರೆಯಾಳುಗಳಾಗಿದ್ದರು; 
ಕಾರ್ಗತ್ತಲೆಯ ಸೆರೆಮನೆಗಳಲ್ಲಿ ಬಂಧಿತರಾಗಿದ್ದರು. 

11 ಯಾಕಂದರೆ ಅವರು ಆತನ ವಿರೋಧವಾಗಿ ದಂಗೆ 
ಎದ್ದರು. ಮಹೋನ್ನತನಾದ ದೇವರ ಉಪದೇಶವನ್ನು 
ತಿರಸ್ಕರಿಸಿದರು. 

12 ಅವರ ಕಾರ್ಯಗಳ ನಿಮಿತ್ತವೇ ದೇವರು ಅವರ 
ಜೀವನವನ್ನು ಸಂಕಷ್ಟಕ್ಕೆ ಒಳಪಡಿಸಿದನು. ಅವರು 
ಎಡವಿ ಬಿದ್ದರು, ಅವರಿಗೆ ಸಹಾಯಮಾಡಲು 
ಯಾರೂ ಇರಲಿಲ್ಲ. 

13 ಅವರು ಆಪತ್ತಿನಲ್ಲಿದ್ದಾಗ ಯೆಹೋವನಿಗೆ ಮೊರೆ 
ಯಿಟ್ಟರು. ಆತನು ಅವರನ್ನು ಆಪತ್ತುಗಳಿಂದ 
ಬಿಡಿಸಿದನು. 

14 ಆತನು ಅವರನ್ನು ಕಾರ್ಗತ್ತಲೆಯ ಸೆರೆಮನೆಗಳಿಂದ 
ಹೊರ ತಂದನು; ಕಟ್ಟಿದ ಹಗ್ಗಗಳನ್ನು ಕಿತ್ತುಹಾಕಿದನು. 

15 ಯೆಹೋವನ ಪ್ರೀತಿಗಾಗಿಯೂ ತನ್ನ ಜನರಿಗೋಸ್ಕರ 
ಆತನು ಮಾಡುವ ಅದ್ಬುತಕಾರ್ಯಗಳಿಗಾಗಿಯೂ 
ಆತನಿಗೆ ಕೃತಜ್ಞತಾಸ್ತುತಿಮಾಡಿರಿ. 

16 ನಮ್ಮ ಶತ್ರುಗಳನ್ನು ಸೋಲಿಸಲು ದೇವರು ನಮಗೆ 
ಸಹಾಯ ಮಾಡುವನು. ಅವರ ತಾಮ್ರದ ಬಾಗಿಲು 
ಗಳನ್ನು ಆತನು ಮುರಿದುಹಾಕಬಲ್ಲನು. ಅವರ 
ಬಾಗಿಲುಗಳ ಮೇಲಿರುವ ಕಬ್ಬಿಣದ ಸರಳುಗಳನ್ನು 
ಆತನು ನುಚ್ಚುನೂರು ಮಾಡಬಲ್ಲನು. 

17 ಕೆಲವರು ತಮ್ಮ ಪಾಪಗಳಿಂದಲೂ ದೋಷಗ 
ಳಿಂದಲೂ ಮೂಢರಾದರು. 

18 ಆ ಜನರು ಊಟಮಾಡದೆ ಮರಣಾವಸ್ಥೆಗೆ ಬಂದರು. 

19 ಅವರು ಆಪತ್ತಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟರು. 
ಆತನು ಅವರನ್ನು ಆಪತ್ತುಗಳಿಂದ ಬಿಡಿಸಿದನು. 

20 ಆತನು ಆಜ್ಞಾಪಿಸಲು ಜನರು ಗುಣಹೊಂದಿದರು. 
ಸಮಾಧಿಯಿಂದ ತಪ್ಪಿಸಿಕೊಂಡರು. 

21 ಯೆಹೋವನ ಪ್ರೀತಿಗಾಗಿಯೂ ತನ್ನ ಜನರಿಗೋಸ್ಕರ 
ಆತನು ಮಾಡುವ ಅದ್ಬುತಕಾರ್ಯಗಳಿಗಾಗಿಯೂ 
ಕೃತಜ್ಞತಾಸ್ತುತಿ ಮಾಡಿರಿ. 

22 ಯೆಹೋವನ ಕಾರ್ಯಗಳಿಗೆ ಕೃತಜ್ಞತಾ ಯಜ್ಞಗಳನ್ನು 
ಅರ್ಪಿಸಿರಿ. ಆತನ ಕಾರ್ಯಗಳ ಬಗ್ಗೆ ಹರ್ಷದಿಂದ 
ತಿಳಿಸಿರಿ. 

23 ಕೆಲವರು ತಮ್ಮ ಉದ್ಯೋಗಗಳ ನಿಮಿತ್ತ ಸಮುದ್ರ, 
ಯಾನ ಮಾಡಿದರು. 

24 ಯೆಹೋವನು ಮಾಡಬಲ್ಲ ಕಾರ್ಯಗಳನ್ನು ಅವರು 
ನೋಡಿದರು. ಆತನು ಸಮುದ್ರದಲ್ಲಿ ಮಾಡಿದ 
ಅದ್ಭುತ ಕಾರ್ಯಗಳನ್ನು ಅವರು ಕಣ್ಣಾರೆ ಕಂಡರು. 





ಕೀರ್ತನೆಗಳು 107:25-108:11 


25 ಆತನು ಆಜ್ಞಾಪಿಸಲು ಬಲವಾದ ಗಾಳಿ ಬೀಸ 
ತೊಡಗಿತು; ಅಲೆಗಳು ದೊಡ್ಡದಾಗ ತೊಡಗಿದವು. 


26 ಅಲೆಗಳು ಆಕಾಶದಷ್ಟು ಎತ್ತರವಾಗಿದ್ದವು. 
ಭಯಂಕರವಾದ ಬೀರುಗಾಳಿಯಿಂದ ಅವರು ಭಯ 
ಗೊಂಡರು. 


27 ಅವರು ಅಮಲೇರಿದವರಂತೆ ಎಡವಿಬೀಳ ತೊಡಗಿ 
ದರು; ನಾವಿಕರಾಗಿದ್ದ ಅವರ ಕೌಶಲ್ಯವು ನಿಷ್ಟ 
ಯೋಜಕವಾಯಿತು. 

28 ಆಗ ಅವರು ಯೆಹೋವನಿಗೆ ಮೊರೆಯಿಡಲು ಆತನು 
ಅವರನ್ನು ಆಪತ್ತುಗಳಿಂದ ಬಿಡಿಸಿದನು. 

29 ಆತನು ಬಿರುಗಾಳಿಯನ್ನು ನಿಲ್ಲಿಸಿ ಅಲೆಗಳನ್ನು ಶಾಂತ 
ಗೊಳಿಸಿದನು. 

30 ಸಮುದ್ರವು ಶಾಂತವಾದದ್ದದರಿಂದ ನಾವಿಕರು ಬಹು 


780 


41 ಬಳಿಕ ಆತನು ದೀನರನ್ನು ಅವರ ಸಂಕಟದಿಂದ ಬಿಡಿಸಿ 
ದನು. ಈಗ ಅವರ ಕುಟುಂಬಗಳು ಕುರಿಮಂದೆಗಳಂತೆ 
ದೊಡ್ಡದಾದವು. 

42 ಒಳ್ಳೆಯವರು ಇದನ್ನು ಕಂಡು ಸಂತೋಷಪಡುವರು. 
ದುಷ್ಟರು ಇದನ್ನು ಕಂಡು ತಮ್ಮ ಬಾಯಿಗಳನ್ನು ಮುಚ್ಚಿ 
ಕೊಳ್ಳುವರು. 

43 ಜ್ಞಾನಿಯು ಇವುಗಳನ್ನು ನೆನಪು ಮಾಡಿಕೊಂಡು 
ದೇವರ ನಿಜಪ್ರೀತಿಯನ್ನು ಅರ್ಥಮಾಡಿಕೊಳ್ಳುವನು. 


ಕೀರ್ತನೆ108 

ದಾವೀದನ ಕೀರ್ತನೆ 
1 ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ; ನಾನು 
ಹೃದಯ ಪೂರ್ವಕವಾಗಿ ವಾದ್ಯ ನುಡಿಸುತ್ತಾ 





ಸಂತೋಷಪಟ್ಟರು. ಅವರು ತಲುಪಬೇಕಿದ್ದ ಸ್ಥಳಕ್ಕೆ 
ಆತನು ಅವರನ್ನು ಸುರಕ್ಷಿತವಾಗಿ ನಡೆಸಿದನು. 

31 ಯೆಹೋವನ ಪ್ರೀತಿಗಾಗಿಯೂ ತನ್ನ ಜನರಿಗೋಸ್ಕರ 
ಆತನು ಮಾಡುವ ಅದ್ದುತಕಾರ್ಯಗಳಿಗಾಗಿಯೂ 
ಕೃತಜ್ಞತಾಸ್ತುತಿಮಾಡಿರಿ. 

32 ಆತನನ್ನು ಮಹಾಸಭೆಯಲ್ಲಿ ಸ್ಲುತಿಸಿರಿ. ಹಿರಿಯರ 
ಸಭೆಯಲ್ಲಿ ಆತನನ್ನು ಕೊಂಡಾಡಿರಿ. 

33 ಆತನು ನದಿಗಳನ್ನು ಮರಳುಗಾಡನ್ನಾಗಿ ಮಾರ್ಪಡಿ 
ಸಿದನು; ಹರಿಯುವ ಒರತೆಗಳನ್ನು ತಡೆದು 
ನಿಲ್ಲಿಸಿದನು. 

34 ಆತನು ಫಲವತ್ತಾವಾದ ಭೂಮಿಯನ್ನು ಉಪಯೋಗ 
ವಿಲ್ಲದ ಉಪ್ಪುಭೂಮಿಯನ್ನಾಗಿ ಪರಿವರ್ತಿಸಿದನು, 
ಯಾಕಂದರೆ ಅಲ್ಲಿ ಕೆಟ್ಟ ಜನರು ನೆಲೆಸಿದ್ದರು. 

35 ಆತನು ಮರಳುಗಾಡನ್ನು ಸರೋವರಗಳುಳ್ಳ 
ನಾಡನ್ನಾಗಿ ಪರಿವರ್ತಿಸಿದನು; ಒಣನೆಲದಿಂದ ನೀರಿನ 
ಒರತೆಗಳನ್ನು ಹರಿಯಮಾಡಿದನು. 

36 ಆತನು ಹಸಿದವರನ್ನು ಒಳ್ಳೆಯ ನಾಡಿಗೆ ನಡೆಸಿದನು. 
ಅವರು ಅಲ್ಲಿ ನೆಲೆಸಿ ಪಟ್ಟಣವನ್ನು ಕಟ್ಟಿದರು. 

37 ಅವರು ಹೊಲಗಳಲ್ಲಿ ಬೀಜ ಬಿತ್ತಿ ತೋಟಗಳಲ್ಲಿ 
ದ್ರಾಕ್ಬಾಲತೆಗಳನ್ನು ನೆಟ್ಟು ಒಳ್ಳೆಯ ಸುಗ್ಗಿಗಳನ್ನು 
ಪಡೆದರು. 

38 ಆತನ ಆಶೀರ್ವಾದದಿಂದ ಅವರ ಕುಟುಂಬಗಳು ವೃದ್ಧಿ 
ಯಾದವು. ಅವರ ಪಶುಗಳು ಅಸಂಖ್ಯಾತಗೊಂಡವು. 

39 ವಿಪತ್ತುಗಳಿಂದಲೂ ತೊಂದರೆಗಳಿಂದಲೂ ಅವರ 
ಕುಟುಂಬಗಳು ಚಿಕ್ಕದಾಗಿದ್ದವು; ಬಲಹೀನ 
ವಾಗಿದ್ದವು. 

40 ಆತನು ಅವರ ನಾಯಕರುಗಳಿಗೆ ಅವಮಾನ ಮಾಡಿ 
ದನು; ದಾರಿಗಳಿಲ್ಲದ ಅರಣ್ಯದಲ್ಲಿ ಅಲೆದಾಡುವಂತೆ 
ಅವರನ್ನು ತೊರೆದುಬಿಟ್ಟನು. 


ಹಾಡುವೆನು. 

2 ಹಾರ್ಪ್‌ವಾದ್ಯಗಳೇ, ಲೈರ್‌ವಾದ್ಯಗಳೇ, ನಾವು 
ಸೂರ್ಯನನ್ನು ಎಚ್ಚರಗೊಳಿಸೋಣ | 

3 ಯೆಹೋವನೇ, ಜನಾಂಗಗಳಲ್ಲಿಯೂ ವಿದೇಶಿಯ 
ರಲ್ಲಿಯೂ ನಿನ್ನನ್ನು ಕೊಂಡಾಡುವೆವು. 

4 ಯಾಕಂದರೆ ನಿನ್ನ ಪ್ರೀತಿಯು ಆಕಾಶಕ್ಕಿಂತಲೂ 
ಉನ್ನತವಾಗಿದೆ; ನಿನ್ನ ನಂಬಿಗಸ್ತಿಕೆಯು ಮೋಡಗಳಿ 
ಗಿಂತಲೂ ಎತ್ತರವಾಗಿದೆ. 

5 ದೇವರೇ, ಆಕಾಶಮಂಡಲದ ಮೇಲೆ ಉದಯಿಸು! 
ಲೋಕ ವೆಲ್ಲಾ ನಿನ್ನ ಮಹಿಮೆಯನ್ನು ಕಾಣಲಿ. 

6 ನಿನ್ನ ಸ್ನೇಹಿತರಾದ ನಮ್ಮ ಪ್ರಾರ್ಥನೆಗೆ ಕಿವಿಗೊಟ್ಟು 
ನಮ್ಮನ್ನು ರಕ್ಷಿಸು. ನಿನ್ನ ಬಲಗೈಯಿಂದ ನಮ್ಮನ್ನು 
ಕಾಪಾಡು. 

7 ದೇವರು ತನ್ನ ಆಲಯದೊಳಗಿಂದ ಇಂತೆಂದನು: 
"ನಾನು ಯುದ್ಧದಲ್ಲಿ ಗೆದ್ದು ಜಯಘೋಷ ಮಾಡು 
ವೆನ್ನು: ಶೆಖೆಮ್‌ ಪ್ರದೇಶವನ್ನೂ ಸುಖೋತ್‌ 
ಬಯಲನ್ನೂ ನನ್ನ ಜನರಿಗೆ ಕೊಡುವೆನು. 

8 ಗಿಲ್ಯಾದ್‌ ಪ್ರಾಂತವೂ ಮನಸ್ಸೆ ಪ್ರಾಂತವೂ ನನ್ನದಾಗಿ 
ರುತ್ತವೆ. ಎಫ್ರಾಯೀಮ್‌ ನನ್ನ ಶಿರಸ್ತ್ರಾಣವಾಗಿ 
ರುತ್ತದೆ. ಯೆಹೂದವು ನನ್ನ ರಾಜದಂಡವಾಗಿರುತ್ತದೆ. 

9 ಮೋವಾಬ್‌ ನನ್ನ ಪಾದತೊಳೆಯುವ ಬೋಗುಣಿ 
ಯಂತಿರುತ್ತದೆ. ಎದೋಮ್‌ ನನ್ನ ಪಾದರಕ್ಷೆಗಳನ್ನು 
ಹೊತ್ತುಕೊಂಡು ಹೋಗುವ ಗುಲಾಮನಾಗಿರುತ್ತದೆ. 
ಫಿಲಿಷ್ಟಿಯರನ್ನು ಸೋಲಿಸಿದ ಮೇಲೆ ನಾನು ಜಯ 
ಘೋಷ ಮಾಡುವೆನು.'' 

10 ವೈರಿಗಳ ಆಶ್ರಯದುರ್ಗಕ್ಕೆ ನನ್ನನ್ನು ನಡೆಸುವವರು 
ಯಾರು? ಎದೋಮನ್ನು ಸೋಲಿಸಲು ನನಗೆ 
ಸಹಾಯ ಮಾಡುವವರು ಯಾರು? 

11 ದೇವರೇ, ನೀನು ನಮ್ಮನ್ನು ತ್ಯಜಿಸಿ, ನಮ್ಮ ಸೈನ್ಯ 
ದೊಡನೆ ಹೋಗದಿರುವುದು ನಿಜವೇ? 


781 


12 ನಮ್ಮ ಶತ್ರುವನ್ನು ಸೋಲಿಸಲು ದಯವಿಟ್ಟು ನಮಗೆ 
ಸಹಾಯಮಾಡು. ಜನರು ನಮಗೆ ಸಹಾಯಮಾಡ 
ಲಾರರು! 

13 ದೇವರು ಮಾತ್ರ ನಮ್ಮನ್ನು ಬಲಪಡಿಸಬಲ್ಲನು. 
ಆತನು ಮಾತ್ರ ನಮ್ಮ ಶತ್ರುಗಳನ್ನು ಸೋಲಿಸಬಲ್ಲನು. 





ಕೀರ್ತನೆ 109 
ಸ್ತುತಿಗೀತೆ 
ರಚನೆಗಾರ: ದಾವೀದ 
ದೇವರೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡದಿರಬೇಡ 

2 ದುಷ್ಟರು ನನ್ನ ವಿಷಯವಾಗಿ ಸುಳ್ಳಾಡುತ್ತಿದ್ದಾರೆ. 
ಅವರು ಅಸತ್ಯವಾದವುಗಳನ್ನು ಹೇಳುತ್ತಿದ್ದಾರೆ. 

3 ಅವರು ನನ್ನನ್ನು ದ್ವೇಷಿಸುತ್ತಾರೆ; ನಿಷ್ಕಾರಣವಾಗಿ 
ನನಗೆ ಎದುರಾಗಿದ್ದಾರೆ. 

4 ನಾನು ಅವರನ್ನು ಪ್ರೀತಿಸಿದರೂ ಅವರು ನನ್ನನ್ನು 
ದ್ವೇಷಿಸುವರು. ನಾನಾದರೋ ನಿನಗೆ 
ಪ್ರಾರ್ಥಿಸುತ್ತಿದ್ದೇನೆ. 

5 ನಾನು ಉಪಕಾರವನ್ನು ಮಾಡಿದ್ದರೂ ಅವರು ನನಗೆ 
ಅಪಕಾರವನ್ನು ಮಾಡುತ್ತಿದ್ದಾರೆ. ನಾನು ಅವರನ್ನು 
ಪ್ರೀತಿಸಿದರೂ ಅವರು ನನ್ನನ್ನು ದ್ವೇಷಿಸುವರು. 

6 ನನ್ನ ವೈರಿಯನ್ನು ಅವನ ದುಷ್ಕತ್ಯಗಳಿಗೆ ತಕ್ಕಂತೆ 
ದಂಡಿಸು. ಅವನ ಮೇಲೆ ತಪ್ಪು ಹೊರಿಸಲು ದೂಷಕ 
ನನ್ನು ಅವನ ಬಲಗಡೆಯಲ್ಲಿ ನಿಲ್ಲಿಸು. 

7 ನ್ಯಾಯವಿಚಾರಣೆಯಲ್ಲಿ ನ್ಯಾಯಾಧೀಶನು ಅವನನ್ನು 
ಅಪರಾಧಿಯೆಂದು ನಿರ್ಣಯಿಸಲಿ. ನನ್ನ ಶತ್ರುವಿನ 
ಪ್ರತಿವಾದವು ಅವನಿಗೆ ಮತ್ತಷ್ಟು ಕೇಡು ಮಾಡಲಿ. 

8 ನನ್ನಶತ್ರುವು ಬೇಗನೆ ಸಾಯಲಿ. ಅವನ ಉದ್ಯೋಗವು 
ಮತ್ತೊಬ್ಬನಿಗೆ ದೊರೆಯಲಿ. 

9 ಅವನ ಮಕ್ಕಳನ್ನು ಅನಾಥರನ್ನಾಗಿಯೂ ಅವನ 
ಹೆಂಡತಿಯನ್ನು ವಿಧವೆಯನ್ನಾಗಿಯೂ ಮಾಡು. 

10 ಅವರು ತಮ್ಮ ಮನೆಯನ್ನು ಕಳೆದುಕೊಂಡು ಭಿಕ್ಬು 
ಕರಾಗಲಿ. 

11 ಅವನಿಗೆ ಸಾಲಕೊಟ್ಟವರು ಅವನ ಆಸ್ತಿಯನ್ನೆಲ್ಲಾ ್ಲ 
ಕಸಿದುಕೊಳ್ಳಲಿ. ಅವನು ದುಡಿದು ಸಂಪಾದಿಸಿ ಸಿದ್ದೆಲ್ಲ 
ವನ್ನು ಸರಕು ಸುಲಿದುಕೊಳ್ಳಲಿ. 

12 ಅವನಿಗೆ ಯಾರೂ ಕೃಪೆತೋರದಿರಲಿ; ಅವನ 
ಮಕ್ಕಳಿಗೂ ಯಾರೂ ಕರುಣೆತೋರದಿರಲಿ. 

13 ಅವನನ್ನು ಸಂಪೂರ್ಣವಾಗಿ ನಾಶಮಾಡು. ಮುಂದಿನ 
ತಲೆಮಾರಿನಲ್ಲಿಯೇ ಅವನ ಹೆಸರು ಇಲ್ಲವಾಗಲಿ. 

14 ಯೆಹೋವನು ನನ್ನ ಶತ್ರುವಿನ ತಂದೆಯ ಪಾಪವನ್ನು 
ಮರೆಯದಿರಲಿ; ಅವನ ತಾಯಿಯ ಪಾಪವು ಅಳಿದು 
ಹೋಗದಿರಲಿ. 





ಕೀರ್ತನೆಗಳು 108:12-109:29 


15 ಆ ಪಾಪಗಳನ್ನು ಯೆಹೋವನು ಯಾವಾಗಲೂ 
ಜ್ನಾಪಕಮಾಡಿಕೊಳ್ಳಲಿ; ಭೂಮಿಯ ಮೇಲೆ ನೆನಪೇ 
ಉಳಿಯದಂತೆ ಯೆಹೋವನು ಮಾಡಲಿ. 

16 ಯಾಕಂದರೆ, ಆ ದುಷ್ಟನು ಯಾವ ಒಳ್ಳೆಯದನ್ನೂ 
ಮಾಡಲಿಲ್ಲ; ಅವನು ಯಾರನ್ನೂ ಪ್ರೀತಿಸಲಿಲ್ಲ. 
ಅವನು ಬಹಜನರಿಗೂ ಮತ್ತು ಅಸಹಾಯಕರಿಗೂ 
ಜೀವನವನ್ನು ಕಷ್ಟಕರವನ್ನಾಗಿ ಮಾಡಿದನು. 

17 ಜನರನ್ನು ಶಪಿಸುವುದೇ ಅವನಿಗೆ ಇಷ್ಟವಾಗಿತ್ತು. 
ಆದ್ದರಿಂದ ಆ ಶಾಪಗಳು ಅವನಿಗೇ ಸಂಭವಿಸಲಿ. 
ಅವನು ಜನರನ್ನು ಆಶೀರ್ವದಿಸಲೇ ಇಲ್ಲ. 

18 ಅವನ ವಸ್ತ್ರವೂ ಶಾಪಗಳಾಗಲಿ. ಅವನು ಕುಡಿಯುವ 
ನೀರೂ ಶಾಪಗಳಾಗಲಿ. ಅವನ ದೇಹದ ಮೇಲಿರುವ 
ಎಣ್ಣೆಯೂ ಶಾಪಗಳಾಗಲಿ. 

19 ಅವನ ಹೊದಿಕೆಯೂ ಶಾಪಗಳಾಗಲಿ. ಆವನ ನಡು 
ಕಟ್ಟೂ ಶಾಪಗಳಾಗಲಿ. 

20 ನನ್ನ ಶತ್ರುವಿಗೂ ನನ್ನನ್ನು ಕೊಲ್ಲಬೇಕೆಂದಿರುವ 
ವರಿಗೂ ಯೆಹೋವನು ಅವುಗಳನ್ನು ಮಾಡಲಿ. 

21 ಯೆಹೋವನೇ, ನೀನೇ ನನ್ನ ಒಡೆಯನು. ಆದ್ದರಿಂದ 
ನಿನ್ನ ಹೆಸರಿನ ಘನತೆಗಾಗಿ ನನಗೆ ಸಹಾಯಮಾಡು. 
ನಿನ್ನ ಶಾಶ್ವತವಾದ ಪ್ರೀತಿಯಿಂದ ನನ್ನನ್ನು ರಕ್ಷಿಸು. 

22 ನಾನು ಕೇವಲ ಬಡವನೂ ಅಸಹಾಯಕನೂ 
ಆಗಿರುವೆ. ನನ್ನ ಹೃದಯವು ನೊಂದು ದುಃಖ 
ಗೊಂಡಿದೆ. 

23 ಸಂಜೆಯ ನೆರಳಿನಂತೆ ನನ್ನ ಜೀವಮಾನವು ಕೊನೆ 
ಗೊಳ್ಳುತ್ತಿದೆ; ಗಾಳಿ ಬಡಿದುಕೊಂಡು ಹೋಗುವ 
ಮಿಹತೆ ಯಂತಾಗಿದ್ದೇನೆ. 

24 ಹಸಿವೆಯಿಂದ ನನ್ನ ಮೊಣಕಾಲುಗಳು ಬಲಹೀನ 
ವಾಗಿವೆ. ನನ್ನ ತೂಕ ಕಡಿಮೆಯಾಗುತ್ತಿದೆ; ನಾನು 
ತೆಳ್ಳಗಾಗುತ್ತಿದ್ದೇನೆ. 

25 ಕೆಡುಕರು” ನನ್ನ. ನ್ನು ಗೇಲಿಮಾಡುವರು. ಅವರು 
ನನ್ನನ್ನು ನೋಡಿ. ತಆಯಾಡಿಸುವರು. 

26 ನನ್ನ ದೇವರಾದ ಯೆಹೋವನೇ, ನನಗೆ ಸಹಾಯ 

ಮಾಡು! ನಿನ್ನ ಶಾಶ್ವತವಾದ ಪ್ರಿ ಪ್ರೀತಿಯಿಂದ ನನ್ನನ್ನು 
ರಕ್ಕಿಸು. 

27 ಯೆಹೋವನೇ, ಆಗ ಅವರು ಅದು ನಿನ್ನ ಕೈಕೆಲಸ 
ವೆಂದೂ ಅದನ್ನು ಮಾಡಿದ್ದು ನೀನೇ ಎಂದು ತಿಳಿದು 
ಕೊಳ್ಳುವರು. 

28 ಆ ದುಷ್ಟರು ನನ್ನನ್ನು ಶಪಿಸುತ್ತಾರೆ; ಯೆಹೋವನೇ, 
ನೀನಾದರೊ ನನ್ನನ್ನು ಆಶೀರ್ವದಿಸುವೆ. ನನಗೆ 
ವಿರೋಧವಾಗಿ ಎದ್ದಿರುವ ಅವರನ್ನು ಸೋಲಿಸು ಆಗ, 
ನಿನ್ನ ಸೇವಕನಾದ ನಾನು ಸಂತೋಷವಾಗಿರುವೆನು. 

29 ನನ್ನ ಶತ್ರುಗಳಿಗೆ ಅವಮಾನವೇ ವಸ್ತ್ರವಾಗಲಿ! 
ನಾಚಿಕೆಯೇ ಅವರ ಮೇಲಂಗಿಯಾಗಲಿ. 


ಕೀರ್ತನೆಗಳು 109:30-112:8 782 


30 ನಾನು ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡುವೆನು. 
ಜನಸಮೂಹದಲ್ಲಿ ಆತನನ್ನು ಕೊಂಡಾಡುವೆನು. 

31 ಯಾಕಂದರೆ, ಆತನು ಅಸಹಾಯಕರ ಬಲಗಡೆಯಲ್ಲಿ 
ನಿಂತುಕೊಳ್ಳುವನು; ಮರಣದಂಡನೆ ವಿಧಿಸ 
ಬೇಕೆಂದಿರುವ ಜನರಿಂದ ಅವರನ್ನು ರಕ್ಕಿಸುವನು. 


ಕೀರ್ತನೆ110 
ಸ್ತುತಿಗೀತೆ ರಚನೆಗಾರ: ದಾವೀದ 

1 ಯೆಹೋವನು ನನ್ನ ಒಡೆಯನಿಗೆ, ""ನಾನು ನಿನ್ನ ಶತ್ರು 
ಗಳನ್ನು ನಿನ್ನ ಪಾದಗಳಿಗೆ ಪೀಠವನ್ನಾಗಿ ಮಾಡುವ 
ತನಕ ನೀನು ನನ್ನ ಬಲಗಡೆಯಲ್ಲಿ ಕುಳಿತು 
ಕೊಂಡಿರು'' ಎಂದು ಹೇಳಿದನು. 

2 ಯೆಹೋವನು ನಿನ್ನ ರಾಜ್ಯವನ್ನು ಅಬಿವೃದ್ಧಿ ಪಡಿಸು 
ವನು. ನಿನ್ನ ರಾಜ್ಯವು ಚೀಯೋನಿನಲ್ಲಿ ಆರಂಭ 
ಗೊಂಡು ನಿನ್ನ ಶತ್ರುಗಳ ದೇಶಗಳನ್ನು ಆವರಿಸಿ 
ಕೊಳ್ಳುವುದು. 

3 ನೀನು ಸೈನ್ಯವನ್ನು ಕೂಡಿಸುವ ದಿನದಲ್ಲಿ ಜನರು 
ತಾವಾಗಿಯೇ ನಿನ್ನ ಸೈನ್ಯವನ್ನು ಸೇರಿಕೊಳ್ಳುವರು. 
ಅವರು ಸಮವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿ 
ಮುಂಜಾನೆ ಸೇರಿ ಬರುವರು. ಆ ಯುವಕರು ನಿನಗೆ 
ಉದಯಕಾಲದ ಇಬ್ಬನಿಯಂತಿರುವರು. 

4 ಯೆಹೋವನು ನನಗೆ, "'ನೀನು ಸದಾಕಾಲ ಮೆಲ್ಕಿ 
ಜೆದೇಕನಂತಹ ಯಾಜಕನಾಗಿರುವೆ'' ಎಂದು 
ವಾಗ್ದಾನ ಮಾಡಿದ್ದಾನೆ. ಆತನು ತನ್ನ ಮನಸನು 
ಬದಲೌಯಿಸುವುದಿಲಿ. ಸ 

5 ನನ್ನ ಯೆಹೋವನು ನಿನ್ನ ಬಲಗಡೆಯಲ್ಲಿದ್ದಾನೆ . 
ಆತನು ಕೋಪಗೊಂಡಾಗ ಇತರ ರಾಜರುಗಳನ್ನು 
ಸೋಲಿಸಿ ಬಿಡುವನು. 

6 ಆತನು ಜನಾಂಗಗಳಿಗೆ ತೀರ್ಪುಮಾಡುವನು. ರಣ 
ರಂಗವು ಅವರ ಹೆಣಗಳಿಂದ ತುಂಬಿಹೋಗುವುದು. 
ಬಲಿಷ್ಠ ರಾಷ್ಟ್ರಗಳ ನಾಯಕರನ್ನು ಆತನು 
ದಂಡಿಸುವನು. 

7 ರಾಜನು ಮಾರ್ಗದಲ್ಲಿ ತೊರೆಯ ನೀರನ್ನು ಕುಡಿದು 
ಬಲಹೊಂದುವನು. 


ಕೀರ್ತನೆ111 

1 ಯೆಹೋವನಿಗೆ ಸ್ತೋತ್ರವಾಗಲಿ! ನೀತಿವಂತರ ಸಭೆ 
ಯಲ್ಲಿ ನಾನು ಪೂರ್ಣಹೃದಯದಿಂದ ಯೆಹೋವ 
ನಿಗೆ ಕೃತಜ್ಞತಾಸ್ತುತಿ ಮಾಡುವೆನು. 

2 ಯೆಹೋವನು ಮಹತ್ಕಾರ್ಯಗಳನ್ನು ಮಾಡುವನು. 
ಜನರು ಅವುಗಳಲ್ಲಿ ಸಂತೋಷಿಸುತ್ತಾ ಅವುಗಳನ್ನೇ 
ಧ್ಯಾನಿಸುವರು. 

3 ಆತನು ಮಹತ್ವವಾದ ಮತ್ತು ಅದ್ಭುತವಾದ ಕಾರ್ಯ 
ಗಳನ್ನು ಮಾಹುವನು. ಆತನ ನೀತಿಯು ಶಾಶ್ವತ 
ವಾದದ್ದು. 


4 


ದೇವರು ಅಮೋಘವಾದ ಕಾರ್ಯಗಳನ್ನು ಮಾಡು 
ವುದರಿಂದ ಆತನ ದಯೆಯನ್ನೂ ಕೃಪೆಯನ್ನೂ 
ಜ್ಞಾಪಿಸಿಕೊಳ್ಳುತ್ತೇವೆ. 

ಆತನು ತನ್ನ ಭಕ್ತರಿಗೆ ಆಹಾರವನ್ನು ಒದಗಿಸುವನು; 
ಆತನು ತನ್ನ ಒಡಂಬಡಿಕೆಯನ್ನು ಯಾವಾಗಲೂ 
ಜ್ಞಾಪಿಸಿಕೊಳ್ಳುವನು. 

ಆತನು ಅನ್ಯಜನಾಂಗಗಳ ದೇಶವನ್ನು ತನ್ನ ಜನರಿಗೆ 
ಕೊಡುವುದರ ಮೂಲಕ ಪ್ರಬಲವಾದ ಕಾರ್ಯ 
ಗಳನ್ನು ಮಾಡಿದ್ದಾನೆ. 

ಆತನ ಪ್ರತಿಯೊಂದು ಕಾರ್ಯವು ಒಳ್ಳೆಯದೂ 
ನ್ಯಾಯವಾದದ್ದೂ ಆಗಿದೆ. ಆತನ ಆಜ್ಞೆಗಳೆಲ್ಲಾ 
ನಂಬಿಕೆಗೆ ಯೋಗ್ಯವಾಗಿವೆ. 

ದೇವರ ಆಜ್ಞೆ, ಗಳು ಶಾಶ್ವತವಾಗಿವೆ. ಅವು ಯುಥಾರ್ಥ 
ವಾಗಿಯೂ ಮುತ್ತು ಶುದ್ಧವಾಗಿಯೂ ಇವೆ. 

ಆತನು ತನ್ನ ಜನರನ್ನು ರಕ್ಕಸಿ ಅವರೊಂದಿಗೆ ಶಾಶ್ವತ 
ವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. 
ಆತನ ಹೆಸರು ಅದ್ಭುತವಾಗಿಯೂ ಪರಿಶುದ್ಧ 
ವಾಗಿಯೂ ಇದೆ. 


10 ಯೆಹೋವನ ಮೇಲಿರುವ ಭಯಭಕ್ತಿಗಳಿಂದಲೇ 


ಜ್ಞಾನವು ಆರಂಭವಾಗುತ್ತದೆ. ಆತನಲ್ಲಿ ಭಯಭಕ್ತಿ 
ಯುಳ್ಳವರು ಜ್ಞಾನ ಪೂರ್ಣರಾಗಿದ್ದಾರೆ. ಆತನಿಗೆ 
ಸದಾಕಾಲ ಸ್ತೋತ್ರವಾಗಲಿ. 


ಕೀರ್ತನೆ112 
ಯೆಹೋವನಿಗೆ ಸ್ತೋತ್ರವಾಗಲಿ! ಯಾವನು ಆತನಲ್ಲಿ 
ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳನ್ನು 
ಪ್ರೀತಿಸುವನೋ ಅವನೇ ಧನ್ಯನು. 
ಅವನ ಸಂತತಿಗಳವರು ಭೂಮಿಯ ಮೇಲೆ ಪ್ರಬಲ 
ರಾಗುವರು; ನೀತಿವಂತನ ಸಂತತಿಗಳವರು ಆಶೀರ್ವಾ 
ದವನ್ನು ಹೊಂದಿಕೊಳ್ಳುವರು. 
ಅವನ ಕುಟುಂಬದವರು ಐಶ್ವರ್ಯವಂತರಾಗುವರು. 
ಅವನ ನೀತಿಯು ಶಾಶ್ರ ಶ್ರತವಾಗಿರುವುದು. 
ಆತನು ನೀತಿವಂತರಿಗೆ ಕತ್ತ ಲೆಯಲ್ಲಿ ಪ್ರಕಾಶಿಸುವ 
ಬೆಳಕಿನಂತಿರುವನು. ಆತನು" ಒಳ್ಳೆಯದನೂ, ದಯಾ 
ಮಯನೂ, ಕೃಪಾಮಯನೂ ಆಗಿದ್ದಾನೆ. 
ದಯಾವಂತನಿಗೂ ಉದಾರಿಗೂ ಒಳ್ಳೆಯದಾ 
ಗುವುದು. ನ್ಯಾಯವಾದ ವ್ಯಾಪಾರಸ್ಥನಿಗೆ ಒಳ್ಳೆಯ 
ದಾಗುವುದು. 
ಅವನೆಂದಿಗೂ ಬೀಳುವುದಿಲ್ಲ. ನೀತಿವಂತನನ್ನು 
ಜನರು ಸದಾಕಾಲ ಜ್ಞಾಪಿಸಿಕೊಳ್ಳುವರು. 
ಒಳ್ಳೆಯವನು ಕೆಟ್ಟಸುದ್ದಿಗೆ ಭಯಪಹಬೇಕಿಲ್ಲ. 
ಅವನು ಯೆಹೋವನಲ್ಲಿ ಭರವಸವಿಟ್ಟಿರುವುದರಿಂದ 
ಅವನ ಮನಸ್ಸು ಸ್ಥಿರವಾಗಿರುವುದು. 
ಅವನ ಮನಸ್ಸು ದೃಢವಾಗಿರುವುದರಿಂದ ಅವನು 
ಭಯಪಡದೆ, ತನ್ನ ಶತ್ರುಗಳನ್ನು ಸೋಲಿಸುವನು. 


783 


9 ಅವನು ಬಡವರಿಗೆ ಉದಾರವಾಗಿ ಕೊಡುವನು. 
ಅವನ ಸತ್ಕಾರ್ಯ ಗಳು ಶಾಶ್ಚತವಾ ಗಿವೆ. 

10 ದುಷ್ಟರು ಇದನ್ನು ಕಂಡು ಕೋಪಗೊಳ್ಳುವರು; 
ಕೋಪದಿಂದ ಹಲ್ಲು ಕಡಿಯುತ್ತಾ ಅಳಿದು 
ಹೋಗುವರು. ಅವರ ದುರಾಶೆಯು ಈಡೇರದು. 


ಕೀರ್ತನೆ113 

1 ಯೆಹೋವನಿಗೆ ಸ್ಲೋತ್ರವಾಗಲಿ! ಯೆಹೋವನ 
ಸೇವಕರೇ, ಆತನಿಗೆ ಸ್ತೋತ್ರಮಾಡಿರಿ।! ಆತನ 
ಹೆಸರನ್ನು ಕೊಂಡಾಡಿರಿ. 

2 ಯೆಹೋವನ ಹೆಸರು ಇಂದಿಗೂ ಎಂದೆಂದಿಗೂ 
ಸ್ತುತಿಸಲ್ಪಡಲಿ. 

3 ಪೂರ್ವದಿಂದಿಡಿದು ಪಶ್ಚಿಮದವರೆಗೂ ಯೆಹೋವನ 
ಹೆಸರು ಸ್ತುತಿಸಲ್ಪಡಲಿ. 

4 ಯೆಹೋವನು ಎಲ್ಲಾ ಜನಾಂಗಗಳಲ್ಲಿ ಮಹೋನ್ನತ 
ನಾಗಿದ್ದಾನೆ; ಆತನ ಮಹಿಮೆಯು ಆಕಾಶಗಳವರೆಗೂ 
ಏರಿದೆ. 

5 ನಮ್ಮ ದೇವರಾದ ಯೆಹೋವನಿಗೆ ಸಮಾನರು 
ಇಲ್ಲವೇ ಇಲ್ಲ. ಆತನು ಉನ್ನತ ಲೋಕದಲ್ಲಿ ಸಿಂಹಾ 
ಸನಾರೂಢನಾಗಿದ್ದಾನೆ. 

6 ಆತನು ಆಕಾಶವನ್ನೂ ಭೂಮಿಯನ್ನೂ ಬಾಗಿ 
ನೋಡುವನು. 

7 ಆತನು ಬಡವರನ್ನು ಧೂಳಿನಿಂದ ಎಬ್ಬಿಸುವನು; ಭಿಕ್ಷು 
ಕರನ್ನು ತಿಪ್ಪೆಯಿಂದ ಎತ್ತುವನು. 

8 ಆತನು ಅವರನ್ನು ಪ್ರಮುಖರನ್ನಾಗಿಯೂ 
ನಾಯಕರುಗಳನ್ನಾಗಿಯೂ ಮಾಡುವನು. 

9 ಆತನು ಬಂಜೆಗೆ ಮಕ್ಕಳನ್ನು ಅನುಗ್ರಹಿಸಿ ಸಂತೋಷ 
ಪಡಿಸುವನು. ಯೆಹೋವನಿಗೆ ಸ್ಲೋತ್ರವಾಗಲಿ! 


ಕೀರ್ತನೆ114 

1 ಇಸ್ರೇಲರು ಈಜಿಷ್ಟಿನಿಂದ ಹೊರಟರು. ಯಾಕೋ 
ಬ್ಯರು (ಇಸ್ರೇಲರು) ಪರದೇಶದಿಂದ ಹೊರಟರು. 

2 ಆಗ ಯೆಹೂದದ ಜನರು ದೇವರ ವಿಶೇಷ ಪ್ರಜೆ 
ಯಾದರು; ಇಸ್ರೇಲ್‌ ಆತನ ರಾಜ್ಯವಾಯಿತು. 

3 ಕೆಂಪು ಸಮುದ್ರವು ಇದನ್ನು ಕಂಡು ಓಡಿಹೋಯಿತು. 
ಜೋರ್ಡನ್‌ ನದಿಯು ಹಿಂತಿರುಗಿ ಓಡಿಹೋಯಿತು. 

4 ಬೆಟ್ಟಗಳು ಟಗರುಗಳಂತೆ ನರ್ತನಮಾಡಿದವು. ಗುಡ್ಡ 
ಗಳು ಕುರಿಮರಿಗಳಂತೆ ನೃತ್ಯಮಾಡಿದವು. 

5 ಕೆಂಪು ಸಮುದ್ರವೇ, ನೀನೇಕೆ ಓಡಿಹೋದೆ? 
ಜೋರ್ಡನ್‌ ನದಿಯೇ ನೀನೇಕೆ ಹಿಂತಿರುಗಿ ಓಡಿ 
ಹೋದೆ? 

6 ಬೆಟ್ಟಗಳೇ, ನೀವೇಕೆ ಟಗರುಗಳಂತೆ ನರ್ತನ 
ಮಾಡಿದಿರಿ? ಗುಡ್ಡಗಳೇ, ನೀವೇಕೆ ಕುರಿಮರಿಗಳಂತೆ 
ನೃತ್ಯಮಾಡಿದಿರಿ? 


ಕೀರ್ತನೆಗಳು 112:9-115:15 


7 ಯಾಕೋಬನ ದೇವರೂ ಒಡೆಯನೂ ಆಗಿರುವ 
ಯೆಹೋವನ ಎದುರಿನಲ್ಲಿ ಭೂಮಿಯು ನಡುಗಿತು. 

8 ಬಂಡೆಯೊಳಗಿಂದ ನೀರು ಹರಿದುಬರುವಂತೆ ಮಾಡಿ 
ದವನು ಆತನೇ. ಗಟ್ಟಿಯಾದ ಬಂಡೆಯೊಳಗಿಂದ 
ನೀರಿನ ಒರತೆಯನ್ನು ಬರಮಾಡಿದವನು ಆತನೇ. 


ಕೀರ್ತನೆ 115 

1 ಯೆಹೋವನೇ, ಘನಮಾನಗಳು ನಮ್ಮವಲ್ಲ! ಅವು 
ನಿನ್ನವೇ. ನಿನ್ನ ಪ್ರೀತಿಯ ನಿಮಿತ್ತವಾಗಿಯೂ ನಂಬಿ 
ಗಸ್ವಿಕೆಯ ನಿಮಿತ್ತವಾಗಿಯೂ ಘನಮಾನಗಳು ನಿನಗೇ 
ಸಲ್ಲತಕ್ಕದ್ದು. 

2 ಅವರ ದೇವರು ಎಲ್ಲಿದ್ದಾನೆಂದು ಜನಾಂಗಗಳು 
ಯಾಕೆ ಹೇಳಬೇಕು? 

3 ನಮ್ಮ ದೇವರು ಪರಲೋಕದಲ್ಲಿದ್ದಾನೆ; ತಾನು 
ಬಯಸಿದ್ದನ್ನೆಲ್ಲಾ ಮಾಡುತ್ತಾನೆ. 

4 ಅನ್ಯಜನಾಂಗಗಳ ""ದೇವರುಗಳು'' ಬೆಳ್ಳಿಬಂಗಾರಗ 
ಳಿಂದ ಮಾಡಿದ ವಿಗ್ರಹಗಳಷ್ಟೇ. ಅವುಗಳನ್ನು 
ಮಾಡಿದವರು ಮನುಷ್ಯರೇ. 

5 ಆ ವಿಗ್ರಹಗಳಿಗೆ ಬಾಯಿಗಳಿವೆ, ಆದರೆ ಮಾತಾಡ 
ಲಾರವು. ಕಣ್ಣುಗಳಿವೆ, ಆದರೆ ನೋಡಲಾರವು. 

6 ಕಿವಿಗಳಿವೆ, ಆದರೆ ಕೇಳಲಾರವು. ಮೂಗುಗಳಿವೆ, 
ಆದರೆ ಮೂಸಲಾರವು. 

7 ಕೈಗಳಿವೆ, ಆದರೆ ಯಾವುದನ್ನೂ ಮುಟ್ಟಲಾರವು. 
ಕಾಲುಗಳಿವೆ, ಆದರೆ ನಡೆಯಲಾರವು. ಅವುಗಳ 
ಗಂಟಲುಗಳಿಂದ ಶಬ್ದವೇ ಹೊರಡದು. 

8 ಅವುಗಳನ್ನು ಮಾಡುವವರೂ ಅವುಗಳಲ್ಲಿ ಭರವಸ 
ವಿಟ್ಟಿರುವವರೂ ಅವುಗಳಂತೆಯೇ. 

9 ಇಸ್ರೇಲರೇ, ಯೆಹೋವನಲ್ಲಿ ಭರವಸವಿಡಿರಿ. ಆತನು 
ಅವರ ಬಲವೂ ಗುರಾಣಿಯೂ ಆಗಿದ್ದಾನೆ. 

10 ಆರೋನನ ಮನೆತನದವರೇ, ಯೆಹೋವನಲ್ಲಿ 
ಭರವಸವಿಡಿರಿ. ಆತನು ಅವರ ಬಲವೂ 
ಗುರಾಣಿಯೂ ಆಗಿದ್ದಾನೆ. 

11 ಯೆಹೋವನ ಭಕರು ಆತನಲ್ಲಿ ಭರವಸವಿಡುವರು, 
ಆತನು ಅವರ ಬಲವೂ ಗುರಾಣಿಯೂ ಆಗಿದ್ದಾನೆ. 

12 ಯೆಹೋವನು ನಮ್ಮನ್ನು ಜ್ಞಾಪಕಮಾಡಿಕೊಂಡು 
ಆಶೀರ್ವದಿಸುವನು. ಆತನು ಇಸ್ರೇಲನ್ನೂ 
ಆರೋನನ ಮನೆತನವನ್ನೂ ಆಶೀರ್ವದಿಸುವನು. 

13 ಆತನು ದೊಡ್ಡವರೂ ಚಿಕ್ಕವರೂ ಎಂದೆನ್ನದೆ ತನ್ನ 
ಭಕ್ತರನ್ನೆಲ್ಲಾ ಆಶೀರ್ವದಿಸುವನು. 

14 ಯೆಹೋವನು ನಿಮ್ಮ ಕುಟುಂಬಗಳನ್ನೂ ನಿಮ್ಮ 
ಮಕ್ಕಳ ಕುಟುಂಬಗಳನ್ನೂ ಅಭಿವೃದ್ಧಿಪಡಿಸಿ. 

15 ಯೆಹೋವನು ನಿಮ್ಮನ್ನೂ ನಿಮ್ಮ ಮಕ್ಕಳನ್ನೂ ಅಭಿ 
ವೃದ್ಧಿ ಪಡಿಸಲಿ. ಪರಲೋಕವನ್ನೂ ಭೂಲೋಕ 
ವನ್ನೂ ಸೃಷ್ಟಿ ಮಾಡಿದಾತನು ಆತನೇ. 


ಕೀರ್ತನೆಗಳು 115:16-118:9 

16 ಪರಲೋಕವು ಯೆಹೋವನದು. ಆತನು 
ಭೂಲೋಕವನ್ನು ಮನುಷ್ಯರಿಗೆ ಕೊಟ್ಟನು. 

17 ಸತ್ತುಹೋದವರು ಯೆಹೋವನನ್ನು ಕೊಂಡಾಡುವು 
ದಿಲ್ಲ. 
ಸುತಿಸುವುದಿಲ್ಲ. 

18 ನಾವಾದರೊ ಯೆಹೋವನನ್ನು ಈಗಲೂ ಯಾವಾ 
ಗಲೂ ಸ್ತುತಿಸುವೆವು! ಆತನನ್ನು ಕೊಂಡಾಡಿರಿ! 


ಕೀರ್ತನೆ116 

1 ಯೆಹೋವನು ನನ್ನ ಮೊರೆಯನ್ನು ಕೇಳಿದ್ದರಿಂದ 
ನಾನು ಆತನನ್ನು ಪ್ರಿ ಪ್ರೀತಿಸುತ್ತೇನೆ. 

2 ನಾನು ಆತನಿಗೆ. ಮೊರೆಯಹುವಾಗಲೆಲ್ಲಾ ಆತನು 
ನನಗೆ ಕಿವಿಗೊಡುತ್ತಾನೆ. 

3 ಮರಣಕರವಾದ ಹಗ್ಗಗಳು ನನ್ನನ್ನು ಸುತ್ತಿಕೊಂಡಿ 
ದ್ದವು. ಸಮಾಧಿಯು ನನ್ನನ್ನು ಮುಚ್ಚಿಕೊಳ್ಳುತ್ತಿತ್ತು 
ನಾನು ಭಯಗೊಂಡಿದ್ದೆನು; ಚಿಂತೆಗೊಳಗಾಗಿದ್ದೆನು. 

4 ಆಗ ನಾನು ಯೆಹೋವನ ಹೆಸರು ಹೇಳಿ,"" 
ಯೆಹೋವನೇ, ನನ್ನನ್ನು ರಕ್ಷಿಸು!'' ಎಂದು ಮೊರೆ 
ಯಿಟ್ಟೆನು. 

5 ಯೆಹೋವನು ಒಳ್ಳೆಯವನೂ ಕೃಪಾಪೂರ್ಣನೂ 
ಆಗಿದ್ದಾನೆ. ನಮ್ಮ ದೇವರು ಕರುಣಾಮಯ 
ನಾಗಿದ್ದಾನೆ. 

6 ಯೆಹೋವನು ಅಸಹಾಯಕರನ್ನು ಕಾಪಾಡುವನು. 
ನಾನು ಅಸಹಾಯಕನಾಗಿದ್ದಾಗ ಯೆಹೋವನು 
ನನ್ನನ್ನು ರಕ್ಷಿಸಿದನು. 

7 ನನ್ನ ಆತ್ಮವೇ, ವಿಶ್ರಮಿಸಿಕೋ! ಯೆಹೋವನು 
ನಿನ್ನನ್ನು ಕಾಪಾಡುವನು. 

8 .ಯೆಹೋವನೇ, ನೀನು ನನ್ನ ಆತ್ಮವನ್ನು ಮರಣ 
ದಿಂದ ರಕ್ಷಿಸಿದೆ. ನೀನು ನನ್ನ ಕಣ್ಣೀರನ್ನು ನಿಲ್ಲಿಸಿದೆ; 
ಬೀಳದಂತೆ ನನ್ನನ್ನು ಕಾಪಾಡಿದೆ. 

9 ಜೀವಿಸುವವರ ನಾಡಿನಲ್ಲಿ ನಾನು ಯೆಹೋವನ ಸೇವೆ 
ಯನ್ನು ಮುಂದುವರಿಸುವೆನು. 

10 ""ನಾಶವಾದೆನು!"" ಎಂದು ನಾನು ಹೇಳಿದಾಗಲೂ 
ನಂಬಿಕೊಂಡೇ ಇದ್ದೆನು. 

11 ನಾನು ಭಯಗೊಂಡು, " "ಎಲ್ಲಾ ಮನಷ್ಯರು ಸುಳ್ಳು 
ಗಾರರಾಗಿದ್ದಾರೆ! '' ಎಂದು ಹೇಳಿದಾಗಲೂ ನಂಬಿ 
ಕೊಂಡೇ ಇದ್ದೆನು. 

12 ಯೆಹೋವನ ಮಹೋಪಕಾರಗಳಿಗೆ ಬದಲೇನು 
ಕೊಡಲಿ? ನನ್ನಲ್ಲಿರುವುದೆಲ್ಲ ಯೆಹೋವನದೇ. 

13 ನನ್ನ ನ್ನು ರಕ್ಷಿ. ಸಿದ್ದ ರಿಂದ ಆತನಿಗೆ ಪಾನದ್ರ ವ್ಯವನ್ನು 
ಅರ್ಪಿಸುವೆನು. ಆತನ ಹೆಸರಿನಲ್ಲಿ ಪ್ರಾ ್ರಾರ್ಥಿಸುವನು. “ 
14 ನಾನು ಯೆಹೋವನಿಗೆ ಮಾಡಿದ ಹರಕೆಗಳನ್ನು ಜನರ 

ಮುಂದೆ ಆತನಿಗೆ ಸಲ್ಲಿಸುವೆನು. 

15 ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಲವೆಂದು 
ಎಣಿಸುವುದಿಲ್ಲ. 


ಸಮಾಧಿಯೊಳಗಿರುವವರು ಆತನನ್ನು 


784 


16 ಯೆಹೋವನೇ, ನಾನು ನಿನ್ನ ಸೇವಕ. ನಿನ್ನ ದಾಸಿಯರ 
ಲ್ಲೊಬ್ಬಳ ಮಗ. ನೀನೇ ನನ್ನ ಪ್ರ ಪ್ರಥಮ ಉಪಾಧ್ಯಾ ಯ! 

17 ನಾನು ನಿನಗೆ ಕೃತಜ್ಞತಾಕಾಣಕೆಯನ್ನು ಅರ್ಪಿಸುವನು. 
ಆತನ ಹೆಸರಿನಲ್ಲಿ ಪ್ರಾ ರ್ಥಿಸುವೆನು. 

18 ನನ್ನ ಹರಕೆಗಳನ್ನು ಯೆಹೋವನಿಗೆ ಜನರ ಮುಂದೆ 
ಸಲ್ಲಿಸುವೆನು. 

19 ಜೆರುಸಲೇಮಿನ ದೇವಾಲಯದ ಅಂಗಳಗಳಲ್ಲಿ ಈ 
ಯಜ್ಞಗಳನ್ನು ಅರ್ಪಿಸುವೆನು. ಯೆಹೋವನಿಗೆ 
ಸ್ತೋತ್ರವಾಗಲಿ! 





ಕೀರ್ತನೆ117 
1 ಸರ್ವಜನಾಂಗಗಳೇ, ಯೆಹೋವನನ್ನು ಕೊಂಡಾಡಿರಿ. 
ಸರ್ವಜನರೇ, ಆತನನ್ನು ಸ್ತುತಿಸಿರಿ. 


2 ಆತನ ಪ್ರೀತಿಯು ನಮ್ಮ “ಮೇಲೆ ಅಪಾರವಾಗಿದೆ. 
ಆತನ ನಂಬಿಗಸ್ಸಿಕೆಯು ಶಾಶ್ವತವಾದದ್ದು. 
ಯೆಹೋವನಿಗೆ ಸ್ತೋತ್ರವಾಗಲಿ. 

ಕೀರ್ತನೆ118 


1 ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆತನು 
ಒಳ್ಳೆಯವನು. ಆತನ ಪ್ರೀತಿಯು ಶಾಶ್ವತವಾದದ್ದು! 

2 ಇಸ್ರೇಲರೇ, ""ಆತನ ಪ್ರೀತಿ ಶಾಶ್ಚತವಾದದ್ದು'' ಎಂದು 
ಹೇಳಿರಿ. 


3 ಯಾಜಕರೇ, ""ಆತನ 
ಎಂದು ಹೇಳಿರಿ. 

4 ಯೆಹೋವನ ಭಕ್ತರೇ, ""ಆತನ 
ವಾದದ್ದು'' ಎಂದು ಹೇಳಿರಿ. 


ಪ್ರೀತಿ ಶಾಶ್ವತವಾದದ್ದು''' 


ಪ್ರೀತಿ ಶಾಶ್ವತ 


5 ನಾನು ಆಪತ್ತಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟಿನು. 
ಆತನು ನನಗೆ ಸದುತ್ತರವನ್ನು ದಯಪಾಲಿಸಿ ನನ್ನನ್ನು 
ಬಿಡಿಸಿದನು. 

6 ಯೆಹೋವನು ನನ್ನೊಂದಿಗಿದ್ದಾನೆ, ಆದ್ದರಿಂದ ನಾನು 
ಭಯಪಡುವುದಿಲ್ಲ. ಮನುಷ್ಯರು ನನಗೇನು ಮಾಡ 
ಬಲ್ಲರು? 

7 ಯೆಹೋವನು ನನಗೆ ಸಹಾಯಕನಾಗಿದ್ದಾನೆ. ನನ್ನ 
ಶತ್ರುಗಳಿಗಾಗುವ ಸೋಲನ್ನು ಕಣ್ಣಾರೆ ಕಾಣುವೆನು. 

8 ಜನರಲ್ಲಿ ಭರವಸೆ ಇಡುವುದಕ್ಕಿಂತಲೂ ಯೆಹೋವ 
ನಲ್ಲಿ ಭರವಸೆ ಇಡುವುದೇ ಉತ್ತಮ. 

9 ನಿಮ್ಮ ನಾಯಕರುಗಳಲ್ಲಿ ಭರವಸೆ ಇಡುವುದ 
ಕ್ಕಿಂತಲೂ ಯೆಹೋವನಲ್ಲಿ ಭರವಸೆ ಇಡುವುದೇ 
ಉತ್ತಮ. 


785 


10 ಅನೇಕ ಶತ್ರುಗಳು ನನ್ನನ್ನು ಸುತ್ತುಗಟ್ಟಿದರು. ನಾನು 
ಅವರನ್ನು ಯೆಹೋವನ ಶಕ್ತಿಯಿಂದ ಸೋಲಿಸಿದೆನು. 

11 ಶತ್ರುಗಳು ನನ್ನನ್ನು ಮತ್ತೆ ಮತ್ತೆ ಸುತ್ತುಗಟ್ಟಿದರು. 
ನಾನು ಅವರನ್ನು ಯೆಹೋವನ ಶಕ್ತಿಯಿಂದ 
ಸೋಲಿಸಿದೆನು. 

12 ಶತ್ರುಗಳು ಜೀನುನೊಣಗಳ ಹಿಂಡಿನಂತೆ ನನ್ನನ್ನು 
ಸುತ್ತುಗಟ್ಟಿದರು. ಆದರೆ, ಧಗಧಗನೆ ಉರಿಯುವ 
ಪೊದೆಯಂತೆ ಅವರು ಕೊನೆಗೊಂಡರು. ನಾನು 
ಅವರನ್ನು ಯೆಹೋವನ ಶಕ್ತಿಯಿಂದ ಸೋಲಿಸಿದೆನು. 

13 ಶತ್ರುಗಳು ನನ್ನ ಮೇಲೆ ಆಕ್ರಮಣ ಮಾಡಿ ಸಂಪೂರ್ಣ 
ವಾಗಿ ನಾಶಮಾಡಲಿದ್ದರು. ಆದರೆ ಯೆಹೋವನು 
ನನಗೆ ಸಹಾಯಮಾಡಿದನು. 

14 ನನ್ನ ಬಲವೂ ಜಯಗೀತೆಯೂ ಯೆಹೋವನೇ. 
ಆತನೇ ನನ್ನನ್ನು ರಕ್ಷಿಸುವನು! 

15 ಜಯೋತ್ಸವವು ನೀತಿವಂತರ ಮನೆಗಳಲ್ಲಿ ಕೇಳಿ 
ಬರುತ್ತಿದೆ. ಯೆಹೋವನು ತನ್ನ ಮಹಾಶಕ್ತಿಯನ್ನು 
ಮತ್ತೆ ತೋರಿಸಿದ್ದಾನೆ. 

16 ಯೆಹೋವನ ಬಲಗೈ ಜಯಗಳಿಸಿದೆ. ಯೆಹೋವನು 
ತನ್ನ ಮಹಾಶಕ್ತಿಯನ್ನು ಮತ್ತೆ ತೋರಿದ್ದಾನೆ. 

17 ನಾನು ಸಾಯುವುದಿಲ್ಲ; ನಾನು ಜೀವದಿಂದಿದ್ದು 
ಯೆಹೋವನ ಕಾರ್ಯಗಳ ಕುರಿತು ಹೇಳುತ್ತೇನೆ. 

18 ಯೆಹೋವನು ನನ್ನನ್ನು ಶಿಕ್ಸಿಸಿದರೂ ಸಾವಿಗೀಡು 


ಮಾಡಲಿಲ್ಲ, 

19 ನೀತಿಯ ಬಾಗಿಲುಗಳೇ, ನನಗೋಸ್ಕರ ತೆರೆಯಿರಿ, 
ನಾನು ಒಳಗೆ ಬಂದು ಯೆಹೋವನನ್ನು 
ಆರಾಧಿಸುತ್ತೇನೆ. 


20 ಅವು ಯೆಹೋವನ ಬಾಗಿಲುಗಳು. ನೀತಿವಂತರು 
ಮಾತ್ರ ಆ ಬಾಗಿಲುಗಳ ಮೂಲಕ ಹೋಗಬಲ್ಲರು. 

21 ಯೆಹೋವನೇ, ನನ್ನ ಪ್ರಾರ್ಥನೆಗೆ ನೀನು ಉತ್ತರಿಸಿ 
ನನ್ನನ್ನು ರಕ್ಷಿಸಿದ್ದಕ್ಕೋಸ್ಕರ ನಿನಗೆ ಕೃತಜ್ಞತಾಸ್ತುತಿ 
ಮಾಡುವೆನು. 

22 ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮೂಲೆ 
ಗಲ್ಲಾಯಿತು. 

23 ಇದು ಯೆಹೋವನಿಂದಲೇ ಆಯಿತು. ನಮಗಂತೂ 
ಇದು ಆಶ್ಚರ್ಯಕರವಾಗಿದೆ! 

24 ಈ ದಿನವನ್ನು ಮಾಡಿದಾತನು ಯೆಹೋವನೇ. ಇಂದೇ 
ನಾವು ಉಲ್ಲಾಸದಿಂದ ಆನಂದಿಸೋಣ. 

25 "ಯೆಹೋವನಿಗೆ ಸ್ತೋತ್ರವಾಗಲಿ! ಆತನು ನಮ್ಮನ್ನು 
ರಕ್ಷಿಸಿದ್ದಾನೆ. 

26 ಯಹೋವನ ಹೆಸರಿನಲ್ಲಿ ಬರುವವನಿಗೆ ಸುಸ್ವಾಗತ! 
ಎಂದು ಜನರು ಹೇಳಿದರು. ""ನಾವು ನಿನ್ನನ್ನು 
ಸ್ವಾಗತಿಸುತ್ತೇವೆ! 

27 ಯೆಹೋವನೇ ದೇವರು. ಆತನು ನಮ್ಮನ್ನು ಸ್ವೀಕರಿಸಿ 
ಕೊಳ್ಳುವನು. ಯಜ್ಞಕ್ಕೋಸ್ಕರ ಕುರಿಮರಿಯನ್ನು ಕಟ್ಟೆ 
ಯಜ್ಞವೇದಿಕೆಯ ಕೊಂಬುಗಳ ಸಮೀಪಕ್ಕೆ ಹೊತ್ತು 


ಕೀರ್ತನೆಗಳು 118:10-119:16 
ಕೊಂಡು ಬನ್ನಿರಿ'' ಎಂದು ಯಾಜಕರು 
ಉತ್ತರಿಸಿದರು. 


28 ಯೆಹೋವನೇ, ನೀನೇ ನನ್ನ ದೇವರು; ನಾನು ನಿನಗೆ 
ಕೃತಜ್ಹತೆ ಸಲಿಸುವೆನು. ನಾನು ನಿನ್ನನು 
೪. ಇ ೧೧ ೩ 
ಕೊಂಡಾಡುವೆನು! 

29 ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ; ಆತನು 
ಒಳ್ಳೆಯವನು. ಆತನ ಪ್ರೀತಿಯು ಶಾಶ್ವತವಾದದ್ದು. 


ಕೀರ್ತನೆ 119 

1 ಯೆಹೋವನ ಉಪದೇಶವನ್ನು ಅನುಸರಿಸುತ್ತಾ 
ಪವಿತ್ರರಾಗಿ ಜೀವಿಸುವವರು ಧನ್ಯರಾಗಿದ್ದಾರೆ. 

2 ಆತನ ಒಡಂಬಡಿಕೆಗೆ ಸಂಪೂರ್ಣಹೃದಯದಿಂದ 
ವಿಧೇಯರಾಗುವವರು ಧನ್ಯರು. 

3 ಅವರು ಕೆಟ್ಟದ್ದನ್ನು ಮಾಡದೆ ಆತನಿಗೆ ವಿಧೇಯ 
ರಾಗಿರುವರು. 

4 ಯೆಹೋವನೇ, ನಮಗೆ ಆಜ್ಜಿಗಳನ್ನು ಕೊಟ್ಟವನೂ 
ನೀನೇ. ಅವುಗಳಿಗೆ ಸಂಪೂರ್ಣವಾಗಿ ವಿಧೇಯರಾಗ 
ಬೇಕೆಂದು ನಮಗೆ ಹೇಳಿದವನೂ ನೀನೇ. 

5 ನಿನ್ನ ಕಟ್ಟಳೆಗಳಿಗೆ ನಾನು ಯಾವಾಗಲೂ ವಿಧೇಯ 
ನಾಗಿದ್ದರೆ, 

6 ನಿನ್ನ ಆಜ್ಞೆಗಳನ್ನು ಕಲಿಯುವಾಗ ನನಗೆ ನಾಚಿಕೆ 
ಯಾಗದು. 

7 ನಾನು ನಿನ್ನ ನ್ಯಾಯವನ್ನೂ ನೀತಿಯನ್ನೂ ಕಲಿ 
ತಂತೆಲ್ಲಾ ನಿನ್ನನ್ನು ಕೊಂಡಾಡುವೆನು. 

8 ನಾನು ನಿನ್ನ ಆಜ್ಞೆಗಳಿಗೆ ವಿಧೇಯನಾಗಿದ್ದೇನೆ. ದಯ 
ವಿಟ್ಟು ನನ್ನನ್ನು ಕೈಬಿಡಬೇಡ | 

9 ಯ್‌ೌವನಸ್ಥನು ಪವಿತ್ರನಾಗಿ ಜೀವಿಸುವುದು ಯಾವು 
ದರಿಂದ? ನಿನ್ನ ಆಜ್ಞೆಗಳಿಗೆ ವಿಧೇಯನಾಗುವುದ 
ರಿಂದಲೇ. 

10 ನಾನು ಪೂರ್ಣಹೃದಯದಿಂದ ದೇವರ ಸೇವೆ 
ಮಾಡುವೆ; ದೇವರೇ, ನಿನ್ನ ಆಜ್ಞೆಗಳಿಗೆ ವಿಧೇಯ 
ನಾಗಲು ನನಗೆ ಸಹಾಯಮಾಡು. 

11 ನಾನು ನಿನಗೆ ವಿರೋಧವಾಗಿ ಪಾಪಮಾಡದಂತೆ 
ನಿನ ಉಪದೇಶಗಳನ್ನು ಹೃದಯದಲ್ಲಿ ಇಟ್ಟು 
ಕೊಂಡಿದ್ದೇನೆ. ಟು 

12 ಯೆಹೋವನೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ 
ಕಟ್ಟಳೆಗಳನ್ನು ನನಗೆ ಉಪದೇಶಿಸು. 

13 ನಿನ್ನ ಜ್ಞಾನದ ನಿರ್ಧಾರಗಳ ಕುರಿತು ಮಾತಾಡುವೆನು. 

14 ನಿನ್ನ ಒಡಂಬಡಿಕೆಯನ್ನು ಆಭ್ಯಾಸ ಮಾಡುವುದರಲ್ಲೇ 
ಆನಂದಿಸುವೆನು. 

15 ನಾನು ನಿನ್ನ ನಿಯಮಗಳನ್ನು ಚರ್ಚಿಸುವೆನು ನಿನ್ನ 
ಜೀವಮಾ ರ್ಗವನ್ನು ಅನುಸರಿಸುವೆನು. 

16ನಾನು ನಿನ್ನ ಕಟ್ಟಳೆಗಳಲ್ಲಿ ಆನಂದಿಸುವೆನು, ನಿನ್ನ 
ಮಾತುಗಳನ್ನು ಮರೆಯುವುದಿಲ್ಲ. 


ಕೀರ್ತನೆಗಳು 119:17-51 


17 ನಿನ್ನ ಸೇವಕನಾದ ನನಗೆ ದಯೆತೋರು. ಆಗ ನಾನು 
ಜೀವದಿಂದಿದ್ದು ನಿನ್ನ ಆಜ್ಞೆಗಳಿಗೆ ವಿಧೇಯ 
ನಾಗುವೆನು. 

18 ನನ್ನ ಕಣ್ಣುಗಳನ್ನು ತೆರೆ, ಆಗ ನಾನು ನಿನ್ನ ಉಪದೇಶ 
ಗಳನ್ನು ಕಾಣುವೆ; ನೀನು ಮಾಡಿದ ಅದ್ಬುತ 
ಕಾರ್ಯಗಳ ಕುರಿತು ಓದುವೆ. 

19 ನಾನು ಈ ದೇಶದಲ್ಲಿ ಅಪರಿಚಿತನಾಗಿದ್ದೇನೆ. ನಿನ್ನ 
ಉಪದೇಶಗಳನ್ನು ನನಗೆ ಮರೆಮಾಡಬೇಹ. 

20 ನಿನ್ನ ನಿರ್ಧಾರಗಳನ್ನು ತಿಳಿದುಕೊಳ್ಳಲು ನಾನು 
ಹಂಬಲಿಸುತ್ತಿದ್ದೇನೆ. 

21 ನೀನು ಗರ್ವಿಷ್ಟರನ್ನು ಖಂಡಿಸುವೆ. ನಿನ್ನ ಆಜ್ಞೆಗಳಿಗೆ 
ವಿಧೇಯರಾಗದ ಅವರು ಶಾಪಗ್ರಸ್ತರಾಗಿದ್ದಾರೆ. 

22 ನನ್ನನ್ನು ಅವಮಾನಕ್ಕೂ ನಾಚಿಕೆಗೂ ಗುರಿಮಾಡ 
ಬೇಡ. ನಾನು ನಿನ್ನ ಒಡಂಬಡಿಕೆಗೆ ವಿಧೇಯ 
ನಾಗಿದ್ದೇನೆ. 

23 ನಾಯಕರುಗಳು ಸಹ ನನ್ನನ್ನು ದೂಷಿಸಿದರು. ನಾನು 
ನಿನ್ನ ಸೇವಕ, ನಾನು ನಿನ್ನ ಕಟ್ಟಳೆಗಳನ್ನು ಧ್ಯಾನಿಸುವೆ. 

24 ನಿನ್ನ ಒಡಂಬಡಿಕೆಯು ನನಗೆ ಉತ್ತಮ ಸ್ನೇಹಿತ 
ನಂತಿದೆ. ಅದು ನನಗೆ ಬುದ್ಧಿಮಾತನ್ನು ಹೇಳಿ 
ಕೊಡುವುದು. 

25 ನನಗೆ ಸಾವು ಸಮೀಪಿಸಿದೆ. ಯೆಹೋವನೇ, ಆಜ್ಞಾಪಿಸಿ 
ನನ್ನನ್ನು ಉಜ್ಜೀವಿಸಮಾಡು. 

26 ನನ್ನ ಜೀವಿತದ ಬಗ್ಗೆ ನಿನ್ನೊಂದಿಗೆ ಹೇಳಿಕೊಂಡೆ. ಆಗ 
ನೀನು ನನಗೆ ಉತ್ತರಿಸಿದೆ. ಈಗ ನಿನ್ನ ಕಟ್ಟಳಿಗಳನ್ನು 
ನನಗೆ ಉಪದೇಶಿಸು, 

27 ನಿನ್ನ ಕಟ್ಟಳೆಗಳನ್ನು ಅರ್ಥಮಾಡಿಕೊಳ್ಳಲು ನನಗೆ 
ಸಹಾಯ ಮಾಡು. ನೀನು ಮಾಡಿದ ಅದ್ಭುತ 
ಕಾರ್ಯಗಳನ್ನು ನನಗೆ ತಿಳಿಯಪಡಿಸು. 

28 ನಾನು ದುಃಖಗೊಂಡಿರುವೆ ಮತ್ತು ಆಯಾಸ 
ಗೊಂಡಿರುವೆ. ನೀನು ನನ್ನನ್ನು ಜ್ಞಾಪಿಸಿಕೊಂಡು ಮತ್ತೆ 
ಬಲಗೊಳಿಸು. 

29 ಮೋಸಮಾರ್ಗದಲ್ಲಿ ಜೀವಿಸಲು ನನ್ನನ್ನು ಬಿಡಬೇಡ. 
ನಿನ್ನ ಉಪದೇಶಗಳಿಂದ ನನಗೆ ಮಾರ್ಗದರ್ಶನ 
ಮಾಡು. 

30 ನಾನು ಸತ್ಯಮಾರ್ಗವನ್ನು ಆರಿಸಿಕೊಂಡಿದ್ದೇನೆ. ನಿನ್ನ 
ಜ್ಞಾನದ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತಿಳಿದು 
ಕೊಳ್ಳುವನು. 

31 ನಿನ್ನ ಒಡಂಬಡಿಕೆಗೆ ಅಂಟಿಕೊಂಡಿದ್ದೇನೆ. ನನ್ನನ್ನು 
ನಿರಾಶೆಗೊಳಿಸಬೇಡ. 

32 ನಿನ್ನ ಆಜ್ಞೆಗಳಿಗೆ ಹರ್ಷದಿಂದ ವಿಧೇಯನಾಗುವೆನು. 
ನಿನ್ನ ಆಜ್ಞೆಗಳು ನನ್ನನ್ನು ಉಲ್ಲಾಸಗೊಳಿಸುತ್ತವೆ. 

33 ಯೆಹೋವನೇ, ನಿನ್ನ ಕಟ್ಟಳೆಗಳನ್ನು ನನಗೆ ಉಪ 
ದೇಶಿಸು, ಆಗ ಅವುಗಳನ್ನು ಅನುಸರಿಸುವೆನು. 


786 


34 ಅರ್ಥಮಾಡಿಕೊಳ್ಳಲು ನನಗೆ ಸಹಾಯಮಾಡು. ಆಗ 
ನಿನ್ನ ಉಪದೇಶಗಳಿಗೆ ಸಂಪೂರ್ಣವಾಗಿ ವಿಧೇಯ 
ನಾಗುವೆನು. 

35 ನಿನ್ನ ಆಜ್ಞೆಗಳ ಮಾರ್ಗದಲ್ಲಿ ನನ್ನನ್ನು ನಡೆಸು. ಆ 
ಮಾರ್ಗವೇ ನನಗೆ ಬಹು ಇಷ್ಟ. 

36 ಐಶ್ವರ್ಯದ ಮೇಲೆ ಮನಸ್ಸಿಹದೆ ನಿನ್ನ ಒಡಂ 
ಬಡಿಕೆಯ ಬಗ್ಗೆ ದ್ಯಾನಿಸಲು ನನಗೆ ಸಹಾಯಮಾಡು. 

37 ನಿಷ್ಟಯೋಜಕವಾದವುಗಳ ಮೇಲೆ ದೃಷ್ಟಿಸದಂತೆ 
ನನ್ನನ್ನು ಕಾಪಾಡು. ನಿನ್ನ ಮಾರ್ಗದಲ್ಲಿ ಜೀವಿಸಲು 
ನನಗೆ ಸಹಾಯ ಮಾಡು. 

37 ನಿನ್ನ ಸೇವಕನಾದ ನನಗೆ ನೀನು ಮಾಡಿದ ವಾಗ್ದಾನ 
ಗಳನ್ನು ನೆರವೇರಿಸು. ಆಗ ಜನರು ನಿನ್ನನ್ನು 
ಗೌರವಿಸುವರು. 

39 ಅವಮಾನವನ್ನು ನನ್ನಿಂದ ತೊಲಗಿಸು. ನಾನು ಅದಕ್ಕೆ 
ಹೆದರಿಕೊಂಡಿದ್ದೇನೆ. ನಿನ್ನ ಜ್ಞಾನದ ನಿರ್ಧಾರಗಳು 
ಒಳ್ಳೆಯವುಗಳಾಗಿವೆ. 

40 ಇಗೋ, ನಿನ್ನ ಆಜ್ಞೆಗಳನ್ನು ಪ್ರೀತಿಸುವೆನು. ನನಗೆ 
ಒಳ್ಳೆಯವನಾಗಿದ್ದು ನನ್ನನ್ನು ಉಜ್ಜೀವನಗೊಳಿಸು. 
41 ಯೆಹೋವನೇ, ನಿನ್ನ ಶಾಶ್ವತ ಪ್ರೀತಿಯನ್ನು ನನಗೆ 
ತೋರಿಸು. ನಿನ್ನ ವಾಗ್ದಾನದಂತೆ ನನ್ನನ್ನು ರಕ್ಕಿಸು. 

42 ನನ್ನನ್ನು ಗೇಲಿಮಾಡುವ ಜನರಿಗೆ ಆಗ ನಾನು ಉತ್ತರ 
ಕೊಡುವೆನು. ಯೆಹೋವನೇ, ನಿನ್ನ ಮಾತುಗಳಲ್ಲೇ 
ನಾನು ಭರವಸವಿಟ್ಟಿದ್ದೇನೆ. 

43 ನಿನ್ನ ಸತ್ಯೋಪದೇಶಗಳನ್ನು ನಾನು ಯಾವಾಗಲೂ 
ಮಾತಾಡುವಂತಾಗಲಿ. ನಿನ್ನ ಜ್ಞಾನದ ನಿರ್ಧಾರ 
ಗಳನ್ನೇ ನಾನು ಆಶ್ರಯಿಸಿಕೊಂಡಿದ್ದೇನೆ. 

44 ನಿನ್ನ ಉಪದೇಶಗಳನ್ನು ಎಂದೆಂದಿಗೂ ಅನು 
ಸರಿಸುವೆನು. 

45 ಯಾಕಂದರೆ, ನಿನ್ನ ಕಟ್ಟಳೆಗಳಿಗೆ ವಿಧೇಯನಾಗಲು 
ನಾನು ಬಹಳವಾಗಿ ಪ್ರಯತ್ನಿಸುತ್ತಿರುವುದರಿಂದ 
ಯಾರಹಂಗಿಲದೆ ನಡೆಯುವೆನು. 

46 ಯೆಹೋವನ ಒಡಂಬಡಿಕೆಯ 
ಚರ್ಚಿಸುವೆನು ನಾಚಿಕೆಪಡುವುದಿಲ. 

47 ನಿನ್ನ ಆಜ್ಜಿಗಳಲ್ಲಿ ಆನಂದಿಸುವೆನು; 

48 ನಿನ್ನ ಆಜ್ಜಿಗಳನ್ನು ಕೊಂಡಾಹುವೆನು, ಅವುಗಳನ್ನು 
ಧ್ಯಾನಿಸುವೆನು. 

49 ನಿನ್ನ ವಾಗ್ದಾನವನ್ನು ನನಗೋಸ್ಕರ ನೆನಪು 
ಮಾಡಿಕೋ. ಆ ವಾಗ್ದಾನವೇ ನನ್ನ ನಿರೀಕ್ಬೆಯಾಗಿದೆ. 

50 ಸಂಕಟಪಡುತ್ತಿರುವಾಗ ನೀನು ನನ್ನನ್ನು ಸಂತೈಸಿದೆ. 
ನಿನ್ನ ನುಡಿಗಳು ನನ್ನನ್ನು ಉಜ್ಜೀವನಗೊಳಿಸಲಿ. 

51 ಗರ್ವಿಷ್ಠರು ನನ್ನನ್ನು ಗೇಲಿಮಾಡುತ್ತಲೇ ಇದ್ದರು. 
ನಾನಾದರೊ ನಿನ್ನ ಉಪದೇಶಗಳನ್ನು ಅನು 
ಸರಿಸುತ್ತಲೇ ಇದ್ದೆನು. 


ಕುರಿತು 


787 


52 ನಿನ್ನ ಜ್ಞಾನದ ನಿರ್ಧಾರಗಳನ್ನು ಯಾವಾಗಲೂ 
ಜ್ಞಾಪಿಸಿಕೊಳ್ಳುವೆ. ಅವು ನನ್ನನ್ನು ಸಂತ್ರೆಸುತ್ತವೆ. 

53 ನಿನ್ನ ಉಪದೇಶಗಳನ್ನು ಅನುಸರಿಸದ ದುಷ್ಟರನ್ನು 
ನಾನು ಕಾಣುವಾಗ ಬಹು ಕೋಪಗೊಳ್ಳುವೆ. 

54 ನನಗಂತೂ, ನಿನ್ನ ಆಜ್ಞೆಗಳು ನನ್ನ ಮನೆಯಲ್ಲಿ* 
ಹಾಡುಗಳಾಗಿವೆ. 

55 ರಾತ್ರಿಯಲ್ಲಿ ನಾನು ನಿನ್ನ ಹೆಸರನ್ನೂ ನಿನ್ನ ಉಪದೇಶ 
ಗಳನ್ನೂ ಜ್ಞಾ. ಪಿಸಿಕೊಳ್ಳುವೆ. 

56 ಯಾಕಂದರೆ, ನಾನು ನಿನ್ನ ಆಜ್ಞೆಗಳಿಗೆ ಎಚ್ಚರಿಕೆಯಿಂದ 
ವಿಧೇಯನಾಗುವೆನು. 

57 ಯೆಹೋವನೇ, ನಿನ್ನ ಆಜ್ಞೆಗಳಿಗೆ ವಿಧೇಯನಾಗು 
ವುದೇ ನನ್ನ ಕರ್ತವ್ಯವೆಂದು ನಿರ್ಧರಿಸಿರುವೆ. 

58 ನಿನ್ನನ್ನೇ ಸಂಪೂರ್ಣವಾಗಿ ಆಶ್ರಯಿಸಿಕೊಂಡಿದ್ದೇನೆ. 
ನಿನ್ನ ವಾಗ್ದಾನದಂತೆ ನನಗೆ ಕರುಣೆತೋರು. 

59 ನನ್ನ ಜೀವಿತದ ಕುರಿತು ಎಚ್ಚರಿಕೆಯಿಂದ ಆಲೋಚಿಸಿ 
ನಿನ್ನ ಕಟ್ಟಳೆಗಳನ್ನು ಅನುಸರಿಸಲು ನಿರ್ಧರಿಸಿದ್ದೇನೆ. 
60 ನಿನ್ನ ಆಜ್ಞೆಗಳಿಗೆ ವಿಧೇಯನಾಗಲು ತಡಮಾಡದೆ 

ಬೇಗನೆ ಹಿಂತಿರುಗಿದೆನು. 

61 ಗುಂಪಾಗಿ ಸೇರಿದ್ದ ದುಷ್ಟರು ನನ್ನನ್ನು ದೂಷಿಸಿದರೂ 
ನಿನ್ನ ಉಪದೇಶಗಳನ್ನು ನಾನು ಮರೆಯಲಿಲ್ಲ. 

62 ನಿನ್ನ ಒಳ್ಳೆಯ ನಿರ್ಧಾರಗಳಿಗಾಗಿ ಕೃತಜ್ಞತೆ ಸಲ್ಲಿಸಲು 
ನಾನು ಮಧ್ಯರಾತ್ರಿಯಲ್ಲಿ ಎದ್ದೇಳುವೆನು. 

63 ನಿನ್ನಲ್ಲಿ ಭಯಭಕ್ಷಿಯುಳ್ಳವರಿಗೆ ನಾನು ಸ್ನೇಹಿತನಾಗಿ 
ದ್ದೇನೆ. ನಿನ್ನ ಆಜ್ಞೆಗಳಿಗೆ ವಿಧೇಯರಾಗುವ ಪ್ರತಿ 
ಯೊಬ್ಬರಿಗೂ ನಾನು ಸ್ನೇಹಿತನಾಗಿದ್ದೇನೆ. 

64 ನಿನ್ನ ಶಾಶ್ವತ ಪ್ರೀತಿಯು ಭೂಮಿಯನ್ನು ತುಂಬಿ 
ಕೊಂಡಿದೆ. ನಿನ್ನ ಕಟ್ಟಳೆಗಳನ್ನು ನನಗೆ ಉಪದೇಶಿಸು. 

65 ಯೆಹೋವನೇ, ನಿನ್ನ ವಾಗ್ದಾನಕ್ಕೆ ತಕ್ಕಂತೆ ನಿನ್ನ 
ಸೇವಕನಿಗೆ ಒಳ್ಳೆಯದನ್ನೇ ಮಾಡಿರುವೆ. 

66 ಜ್ಞಾನದ ನಿರ್ಧಾರಗಳನ್ನು ಮಾಡಲು ನನಗೆ ಜ್ಞಾನ 
ವನ್ನು ಕೊಡು. ನಾನು ನಿನ್ನ ಆಜ್ಞಿಗಳಲ್ಲಿ ಭರವಸ 
ವಿಟ್ಟಿರುವೆ. 

67 ನಾನು ಸಂಕಟಪಡುವುದಕ್ಕಿಂತ ಮೊದಲು ಅನೇಕ ಕೆಟ್ಟ 
ಕಾರ್ಯಗಳನ್ನು ಮಾಡಿದೆ; ಈಗಲಾದರೊ ನಾನು 
ನಿನ್ನ ಆಜ್ಞೆಗಳಿಗೆ ಎಚ್ಚರಿಕೆಯಿಂದ ವಿಧೇಯ 
ನಾಗುವೆನು. 

68 ನೀನು ಒಳ್ಳೆಯವನೂ ಒಳ್ಳೆಯಕಾರ್ಯಗಳನ್ನು 
ಮಾಡುವವನೂ ಆಗಿರುವೆ. ನಿನ್ನ ಕಟ್ಟಳೆಗಳನ್ನು ನನಗೆ 
ಉಪದೇಶಿಸು. 

69 ಗರ್ವಿಷ್ಠರು ನನಗೆ ವಿರೋಧವಾಗಿ ಸುಳ್ಳು ಹೇಳಿದರು. 
ನಾನಾದರೋ ನಿನ್ನ ಆಜ್ಞೆಗಳಿಗೆ ಪೂರ್ಣ ಹೃದಯ 
ದಿಂದ ವಿಧೇಯನಾಗಿರುವೆ. 





ನನ್ನ ಮನೆಯಲ್ಲಿ ಅಥವಾ ""ದೇವಾಲಯದಲ್ಲಿ.'' 


ಕೀರ್ತನೆಗಳು 119:52-87 


70 ಅವರು ಬಹು ಮೂಢರು. ನಾನಾದರೊ ನಿನ್ನ ಉಪ 
ದೇಶಗಳನ್ನು ಕಲಿಯುವುದರಲ್ಲಿ ಆನಂದಿಸುವೆ. 

71 ನಿನ್ನ ಆಜ್ಞೆಗಳನ್ನು ಕಲಿಯಲು ನಾನು ಪಟ್ಟ 
ಪ್ರಯಾಸವು ಒಳ್ಳೆಯದಾಯಿತು. 

72 ನಿನ್ನ ಉಪದೇಶಗಳು ನನಗೆ ಒಳ್ಳೆಯದಾಗಿವೆ. ಅವು 
ಹತ್ತು ಸಾವಿರ ಬೆಳ್ಳಿಬಂಗಾರಗಳ ನಾಣ್ಯಗಳಿಗಿಂತಲೂ 
ಅಮೂಲ್ಯವಾಗಿವೆ. 

73 ನಿನ್ನ ಕೈಗಳು ನನ್ನನ್ನು ರೂಪಿಸಿದವು. ನಿನ್ನ ಆಜ್ಞೆಗಳನ್ನು 
ಕಲಿತುಕೊಳ್ಳಲು ನನಗೆ ಸಹಾಯಿಸು. 

74 ನಾನು ನಿನ್ನ ವಾಕ್ಯದಲ್ಲಿ ಭರವಸವಿಟ್ಟಿರುವುದರಿಂದ 
ನಿನ್ನ ಭಕ್ತರು ನನ್ನನ್ನು ಕಂಡಾಗ ಸಂತೋಷಿಸಲಿ. 

75 ನಿನ್ನ ತೀರ್ಪುಗಳು ನ್ಯಾಯವಾದವುಗಳೆಂದು ನನಗೆ 
ತಿಳಿದಿದೆ. ನೀನು ನನ್ನನ್ನು ಶಿಕ್ಟಿಸಿದ್ದು ನನ್ನ ದೃಷ್ಟಿಯಲ್ಲಿ 
ನ್ಯಾಯವಾಗಿತ್ತು 

76 ಈಗ, ನಿನ್ನ ಶಾಶ್ವತ ಪ್ರೀತಿಯಿಂದ ನನ್ನನ್ನು ಸಂತೈಸು. 
ನಿನ್ನ ವಾಗ್ದಾನದಂತೆ ನನ್ನನ್ನು ಸಂತೈಸು. 

77 ನನ್ನನ್ನು ಸಂತೈಸಿ ಉಜ್ಜೀವನಗೊಳಿಸು; ನಾನು ನಿನ್ನ 
ಉಪದೇಶಗಳಲ್ಲಿಯೇ ಆನಂದಿಸುತ್ತಿರುವೆ. 

78 ಗರ್ವಿಷ್ಠರಿಗೆ ಅವಮಾನವಾಗಲಿ; ಅವರು ನನ್ನ ಬಗ್ಗೆ 
ಸುಳ್ಳು ಹೇಳಿದ್ದಾರೆ. ನಾನು ನಿನ್ನ ಕಟ್ಟಳೆಗಳನ್ನು 
ಧ್ಯಾನಿಸುವೆನು. 

79 ನಿನ್ನ ಭಕ್ತರು ನನ್ನ ಬಳಿಗೆ ಹಿಂತಿರುಗಿ ಬರಲಿ. ನಿನ್ನ 
ಒಡಂಬಡಿಕೆಯನ್ನು ಅವರು ಕಲಿತುಕೊಳ್ಳಲಿ. 

80 ನಾನು ನಿನ್ನ ಆಜ್ಞೆಗಳಿಗೆ ಪೂರ್ಣವಾಗಿ ವಿಧೇಯ 
ನಾಗಿರುವಂತೆ ಮಾಡು. ಆಗ ನನಗೆ ಅವಮಾನ 
ವಾಗುವುದಿಲ್ಲ. 

81 ನಿನ್ನ ರಕ್ಷಣೆಗಾಗಿ ಕಾಯುತ್ತಾ ಸಾಯುವಂತಾಗಿದ್ದೇನೆ. 
ನಿನ್ನ ವಾಕ್ಯಗಳಲ್ಲಿಯೇ ಭರವಸವಿಟ್ಟಿದ್ದೇನೆ. 

82 ನಿನ್ನ ವಾಗ್ದಾನಗಳಿಗಾಗಿ ಎದುರುನೋಡುತ್ತಾ ನನ್ನ 
ಕಣ್ಣುಗಳು ಆಯಾಸಗೊಳ್ಳುತ್ತಿವೆ. ನೀನು ಯಾವಾಗ 
ನನ್ನನ್ನು ಸಂತೈಸುವೆ? 

83 ಬಿಸಾಕಲ್ಪಟ್ಟ ದ್ರಾಕ್ಟಾರಸದ ಬುದ್ಧಲಿಯಂತಿದ್ದೇನೆ, 
ಆದರೂ ನಾನು ನಿನ್ನ ಕಟ್ಟಳೆಗಳನ್ನು ಮರೆ 
ಯುವುದಿಲ್ಲ. 

84 ನಾನು ಇನ್ನೆಷ್ಟುಕಾಲ ಬದುಕಲಿ ನನ್ನನ್ನು ಹಿಂಸಿಸು 
ವವರನ್ನು ಯಾವಾಗ ದಂಡಿಸುವಿ? 

85 ನಿನ್ನ ಕಟ್ಟಳೆಗಳಿಗೆ ವಿರೋಧವಾಗಿ ಗರ್ವಿಷ್ಠರು ನನಗೆ 
ಗುಂಡಿಗಳನ್ನು ಅಗೆದಿದ್ದಾರೆ. 

86 ನಿನ್ನ ಆಜ್ಞೆಗಳೆಲ್ಲಾ ನಂಬಿಕೆಗೆ ಯೋಗ್ಯವಾಗಿವೆ. 
ಅವರಾದರೊ ನನ್ನನ್ನು ನಿಷ್ಕಾರಣವಾಗಿ ಹಿಂಸಿ 
ಸುತ್ತಾರೆ; ನನಗೆ ಸಹಾಯಮಾಡು! 

87 ಅವರು ನನ್ನನ್ನು ನಾಶಮಾಡಿಯೇ ಬಿಟ್ಟಿದ್ದರು. ನಾನಾ 
ದರೊ ನಿನ್ನ ಕಟ್ಟಳೆಗಳನ್ನು ಮರೆತುಬಿಡಲೇ ಇಲ್ಲ. 








ಕೀರ್ತನೆಗಳು 119:88-122 


88 ನಿನ್ನ ಶಾಶ್ವತಪ್ರೀತಿಯನ್ನು ತೋರಿ ನನ್ನನ್ನು ಉಜ್ಜೀವಿಸ 
ಮಾಡು. ಆಗ, ನಾನು ನಿನ್ನ ಕಟ್ಟಳಿಗಳಿಗೆ ವಿಧೇಯ 
ನಾಗುವೆನು. 

89 ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ 
ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. 

90 ನೀನು ಎಂದೆಂದಿಗೂ ನಂಬಿಗಸ್ತನಾಗಿರುವಿ. ನೀನು 
ಭೂಮಿಯನ್ನು, ಸೃಷ್ಟಿಸಿದೆ; ಅದು ಇಂದಿಗೂ ಸ್ಥಿರವಾಗಿ 
ನಿಂತಿದೆ. 

91 ನಿನ್ನ ಆಜ್ಜೆಗಳಿಗನುಸಾರವಾಗಿ ಅದು ಸ್ಥಿರವಾಗಿಯೇ 
ಇದೆ. ಅವುಗಳೆಲ್ಲಾ ಸೇವಕರಂತೆ ನಿನ್ನ ಆಜ್ಞೆಗಳಿಗೆ 
ವಿಧೇಯವಾಗಿವೆ. 

92 ನಿನ್ನ ಉಪದೇಶಗಳು ನನಗೆ ಸ್ನೇಹಿತರಂತಿವೆ; ಇಲ್ಲ 
ವಾಗಿದ್ದರೆ ಸಂಕಟವು ನನ್ನನ್ನು ನಾಶಮಾಡಿಬಿಡುತ್ತಿತ್ತು 

93 ನಾನು ನಿನ್ನ ಆಜ್ಞೆಗಳನ್ನು ಮರೆಯುವುದೇ ಇಲ್ಲ. 
ಯಾಕಂದರೆ ನಾನು ಬದುಕಿರುವುದು ಅವು 
ಗಳಿಂದಲೇ. 

94 ನಾನು ನಿನ್ನವನು, ನನ್ನನ್ನು ರಕ್ಷಿಸು! ನಿನ್ನ ಆಜ್ಜಿಗಳಿಗೆ 
ಆಸಕ್ತಿಯಿಂದ ವಿಧೇಯನಾಗಿದ್ದೇನೆ. 

95 ದುಷ್ಟರು ನನ್ನನ್ನು ನಾಶಮಾಡಲು ಪ್ರಯತ್ನಿಸಿದರು, 
ಆದರೆ ನಿನ್ನ ಒಡಂಬಡಿಕೆಯು ನನ್ನನ್ನು ಜ್ಞಾನಿ 
ಯನ್ನಾಗಿ ಮಾಡಿತು. 

96 ನಿನ್ನ ಧರ್ಮಶಾಸ್ತ್ರದ ಹೊರತು ಬೇರೆಲ್ಲವುಗಳಿಗೂ 
ಮೇರೆಯಿದೆ. 

97 ನಿನ್ನ ಉಪದೇಶಗಳು ನನಗೆ ಪ್ರಿಯವಾಗಿವೆ; ದಿನವೆಲ್ಲಾ 
ಅವುಗಳನ್ನೆ. e ಧ್ಯಾನಿಸುವೆನು. 

98 ನಿನ್ನ ಆಜ್ಞೆಗಳು ನನ್ನನ್ನು ನನ್ನ ಶತ್ರುಗಳಿಗಿಂತಲೂ 
ಹೆಚ್ಚು ಜ್ಞಾನಿಯನ್ನಾಗಿ ಮಾಡುತ್ತವೆ. ಅವು 
ಯಾವಾಗಲೂ ನನ್ನೊಂದಿಗಿವೆ. 

99 ನಿನ್ನ ಒಡಂಬಡಿಕೆಯನ್ನು ನಾನು ಧ್ಯಾನಿಸುತ್ತಿರುವುದ 
ರಿಂದನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. 

100 ನಾನು ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಿಂದ 
ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. 

101ನನ್ನ ಪಾದಗಳು ಕೆಟ್ಟದಾರಿಗೆ ಹೋಗದಂತೆ ನನ್ನನ್ನು 
ಕಾಪಾಡು, ಆಗ, ನಾನು ನಿನ್ನ ವಾಕ್ಯವನ್ನೇ ಅನು 
ಸರಿಸುವೆನು. 

102ನೀನೇ ನನ್ನ ಉಪಾಧ್ಯಾಯ. ಆದ್ದರಿಂದ ನಿನ್ನ 
ಕಟ್ಟಳೆಗಳಿಗೆ ವಿಧೇಯನಾಗಿಯೇ ಇರುವೆನು. 

103ನಿನ್ನ ನುಡಿಗಳು ನನ್ನ ಬಾಯಲ್ಲಿ ಜೀನಿಗಿಂತಲೂ ಸಿಹಿ 
ಯಾಗಿವೆ. 

104ನಿನ್ನ ಉಪದೇಶಗಳು ನನ್ನನ್ನು ಜ್ಞಾನಿಯನ್ನಾಗಿ 
ಮಾಡುತ್ತವೆ, ಆದ್ದರಿಂದ ನಾನು ದುರುಪದೇಶ 
ಗಳನ್ನು ದ್ವೇಷಿಸುವೆನು. 


788 


105 ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ದಾರಿಗೆ ಬೆಳಕೂ 
ಆಗಿದೆ. 

106ನಿನ್ನ ಕಟ್ಟಳೆಗಳು ಒಳ್ಳೆಯವೇ. ಅವುಗಳಿಗೆ ವಿಧೇಯ 
ನಾಗಿರುವುದಾಗಿ ಪ್ರಮಾಣಮಾಡಿದ್ದೇನೆ, ಅದನ್ನು 
ನೆರವೇರಿಸುವೆನು. 

107ನಾನು ಬಹುಕಾಲ ಸಂಕಟಪಟ್ಟಿದ್ದೇನೆ; ಆಜ್ಞಾಪಿಸಿ 
ನನ್ನನ್ನು ಉಜ್ಜೀವಿಸಮಾಡು. 

108ಯೆಹೋವನೇ, ನನ್ನ ಸ್ತೋತ್ರವನ್ನು ಸ್ವೀಕರಿಸು. ನಿನ್ನ 
ಕಟ್ಟಳೆಗಳನ್ನು ನನಗೆ ಉಪದೇಶಿಸು. 

109ನನ್ನ ಪ್ರಾಣವು ಯಾವಾಗಲೂ ಅಪಾಯದಲ್ಲಿದೆ. 
ನಾನಾದರೋ ನಿನ್ನ ಉಪದೇಶಗಳನ್ನು ಮರೆತು 
ಬಿಟ್ಟಲ್ಲ. 

110ದುಷ್ಟರು ನನಗೆ ಬಲೆಯೊಡ್ಡಿದ್ದಾರೆ. ನಾನಾದರೋ 
ನಿನ್ನ ಆಜ್ಞೆಗಳಿಗೆ ಅವಿಧೇಯನಾಗಲಿಲ್ಲ. 

111ನಿನ್ನ ಕಟ್ಟಳೆಗಳನ್ನು ಎಂದೆಂದಿಗೂ ನಿತ್ಯಸ್ವಾಸ್ಯವನ್ನಾಗಿ 
ಆರಿಸಿಕೊಂಡಿದ್ದೇನೆ. ಅವು ನನ್ನ ಹೃದಯಕ್ಕೆ ಆನಂದ 
ಕರವಾಗಿವೆ. 

112ನಿನ್ನ ಕಟ್ಟಳೆಗಳಿಗೆಲ್ಲಾ ಯಾವಾಗಲೂ ವಿಧೇಯ 
ನಾಗಿರಲು ಮನಸ್ಸು ಮಾಡಿದ್ದೇನೆ. 

113ನಿನಗೆ ಪೂರ್ಣವಾಗಿ ನಂಬಿಗಸ್ತರಾಗಿಲ್ಲದವರನ್ನು 
ದ್ವೇಷಿಸುವೆನು. ನಾನಾದರೋ ನಿನ್ನ ಉಪದೇಶ 
ಗಳನ್ನು ಪ್ರೀತಿಸುವೆನು. 

114ನನ್ನ ಆಶ್ರಯವು ಗುರಾಣಿಯೂ ನೀನೇ. 
ಯೆಹೋವನೇ, ನಿನ್ನ ವಾಕ್ಯದಲ್ಲಿ ಭರವಸವಿಟ್ಟಿರುವೆ. 

115ಕೆಡುಕರನ್ನು ನನ್ನ ಬಳಿಗೆ ಬರಗೊಡಿಸಬೇಡ. ಆಗ 
ನಾನು ನಿನ್ನ ಆಜ್ಞೆಗಳಿಗೆ ವಿಧೇಯನಾಗುವೆನು. 

116ನಿನ್ನ ವಾಗ್ದಾನಕ್ಕನುಸಾರವಾಗಿ ನನಗೆ ಸಹಾಯ 
ಮಾಡು ಆಗನಾನು ಬದುಕಿಕೊಳ್ಳುವೆ. ನಾನು ನಿನ್ನಲ್ಲಿ 
ಭರವಸವಿಟ್ಟಿರುವೆ, ನನ್ನನ್ನು ನಿರಾಶೆಗೊಳಿಸಬೇಡ. 

117ನನಗೆ ಸಹಾಯಮಾಹು, ಆಗ ನಾನು ರಕ್ಷಿಸಲ್ಪಡು 
ವೆನು. ನಾನು ನಿನ್ನ ಆಜ್ಞೆಗಳನ್ನು ಯಾವಾಗಲೂ 
ಕಲಿಯುತ್ತಿರುವೆನು. 

118ನಿನ್ನ ಕಟ್ಟಳೆಗಳನ್ನು ಅನುಸರಿಸದವರನ್ನು ನೀನು ತಳ್ಳಿ 
ಬಿಡುವೆ. ಯಾಕಂದರೆ, ಆವರು ನಿನಗೆ ದ್ರೋಹ 
ಮಾಡಿದರು. 

119ಬೂಮಿಯ ಮೇಲಿರುವ ದುಷ್ಟರನ್ನು ನೀನು ಕಸ 
ದಂತೆ ಕಾಣುವೆ. ಆದ್ದರಿಂದ ನಾನು ನಿನ್ನ ಒಡಂಬಡಿಕೆ 
ಯನ್ನು ಸದಾಕಾಲ ಪ್ರೀತಿಸುವೆನು. 

120ನಾನು ನಿನ್ನಲ್ಲಿ ಭಯವುಳ್ಳವನಾಗಿದ್ದೇನೆ. ನಾನು ನಿನ್ನ 
ಕಟ್ಕಳಿಗಳಿಗೂ ಭಯಭಕ್ತಿಯಿಂದಿರುವೆನು. 

121ನ್ಯಾಯ ನೀತಿಗಳುಳ್ಳ ಕಾರ್ಯಗಳನ್ನೇ ನಾನು 
ಮಾಡಿರುವೆ, ಕೆಡುಕರಿಗೆ ನನ್ನನ್ನು ಒಪ್ಪಿಸಿಕೊಡ ಬೇಡ. 

122ನಿನ್ನ ಸೇವಕನಾದ ನನಗೆ ಸಹಾಯಮಾಡುವುದಾಗಿ 
ವಾಗ್ದಾನ ಮಾಡು. ನನಗೆ ಕೇಡುಮಾಡಲು ಆ 
ಗರ್ವಿಷ್ಠರಿಗೆ ಅವಕಾಶಕೊಡಬೇಡ. 








789 


123ನಿನ್ನ ರಕ್ಷಣೆಗಾಗಿಯೂ ನಿನ್ನ ಒಳ್ಳೆಯ ಮಾತಿ 
ಗಾಗಿಯೂ ಎದುರುನೋಡುತ್ತಾ ನನ್ನ ಕಣ್ಣುಗಳು 
ಆಯಾಸಗೊಂಡಿವೆ. 

124ನಿನ್ನ ಸೇವಕನಾದ ನನಗೆ ನಿನ್ನ ಶಾಶ್ವತ ಪ್ರೀತಿಯನ್ನು 
ತೋರಿಸು. ನಿನ್ನ ಕಟ್ಟಳೆಗಳನ್ನು ನನಗೆ ಉಪದೇಶಿಸು. 

125ನಾನು ನಿನ್ನ ಸೇವಕ, ನಿನ್ನ ಒಡಂಬಡಿಕೆಯನ್ನು ಗ್ರಹಿಸಿ 
ಕೊಳ್ಳಲು ನನಗೆ ಬೇಕಾದ ವಿವೇಕವನ್ನು ದಯ 
ಪಾಲಿಸು. 

126 ಯೆಹೋವನೇ, ನಿನ್ನ ಕಾರ್ಯಾಚರಣೆಗೆ ಇದು ತಕ್ಕ 
ಸಮಯವಾಗಿದೆ. ಜನರು ನಿನ್ನ ಧರ್ಮಶಾಸ್ತ್ರವನ್ನು 
ಮೀರಿದ್ದಾರೆ. 

127ನಾನು ನಿನ್ನ ಆಜ್ಞೆಗಳನ್ನು ಬಂಗಾರಕ್ಕಿಂತಲೂ ಹೆಚ್ಚಾಗಿ 
ಪ್ರೀತಿಸುವೆನು. 

128ನಾನು ನಿನ್ನ ಆಜ್ಞೆಗಳಿಗೆಲ್ಲಾ ಎಚ್ಚರಿಕೆಯಿಂದ 
ವಿಧೇಯನಾಗುವೆನು. ನಾನು ಸುಳ್ಳು ಉಪ 
ದೇಶಗಳನ್ನು ದ್ವೇಷಿ ಸುವೆನು. 

129ನಿನ್ನ ಕಟ್ಟಳೆಗಳು ಆಶ್ಚರ್ಯಕರವಾಗಿವೆ. ಪೂರ್ಣ 
ಹೃದಯದಿಂದ ಅವುಗಳನ್ನು ಅನುಸರಿಸುವೆನು. 

130ಜನರು ನಿನ್ನ ವಾಕ್ಯವನ್ನು ಅರ್ಥಮಾಡಿಕೊಂಡಾಗ 
ಅದು ಅವರಿಗೆ ನೀತಿಮಾರ್ಗವನ್ನು ತೋರಿಸುವ 
ಬೆಳಕಿನಂತಿರುವುದು. ನಿನ್ನ ವಾಕ್ಯವು ಸಾಮಾನ್ಯರನ್ನೂ 
ಜ್ಞಾನಿಗಳನ್ನಾಗಿ ಮಾಡುತ್ತದೆ. 

131ನಿನ್ನ ಆಜ್ಞೆಗಳನ್ನು ಕಲಿತುಕೊಳ್ಳಲು ನನಗೆ ನಿಜ 
ವಾಗಿಯೂ ಇಷ್ಟ. ನಾನು ಏದುಸಿರುಬಿಹುತ್ತಾ ಲವ 
ಲವಿಕೆಯಿಂದ ನಿನ್ನ ಆಜ್ಞೆಗಳಿಗಾಗಿ ಕಾಯುತ್ತಿದ್ದೇನೆ. 

132ನನ್ನನ್ನು ನೋಡಿ ಕರುಣಿಸು. ನಿನ್ನ ಹೆಸರನ್ನು 
ಪ್ರೀತಿಸುವವರಿಗೆ ಯೋಗ್ಯವಾದುವುಗಳನ್ನು ಮಾಡು. 

133ನಿನ್ನ ವಾಗ್ದಾನಕ್ಕನುಸಾರವಾಗಿ ನನಗೆ ಮಾರ್ಗದರ್ಶನ 
ನೀಡು. ಯಾವ ಕೇಹೂ ನನಗೆ ಸಂಭವಿಸದಿರಲಿ. 

134ಕೆಡುಕರಿಂದ ನನ್ನನ್ನು ರಕ್ಷಿಸು. ಆಗ ನಾನು ನಿನ್ನ 
ಆಜ್ಞೆಗಳಿಗೆ ವಿಧೇಯನಾಗುವೆನು. 

135ನಿನ್ನ ಸೇವಕನನ್ನು ಸ್ವೀಕರಿಸಿಕೊ, ನಿನ್ನ ಕಟ್ಟಳೆಗಳನ್ನು 
ನನಗೆ ಉಪದೇಶಿಸು. 

136ಗೋಳಾಟದಿಂದ ನನ್ನ ಕಣ್ಣೀರು ನದಿಯಾಗಿ ಹರಿ 
ಯುತ್ತಿದೆ; ಜನರು ನಿನ್ನ ಉಪದೇಶಗಳಿಗೆ ವಿಧೇಯ 
ರಾಗದಿರುವುದರಿಂದ 

137ಯೆಹೋವನೇ, ನೀನು ನೀತಿಸ್ವರೂಪನಾಗಿರುವೆ. 
ನಿನ್ನ ಕಟ್ಟಳೆಗಳು ನ್ಯಾಯವಾಗಿವೆ. 

138ನೀನು ನೀತಿಯ ಕಟ್ಟಳಿಗಳನ್ನೇ ಕೊಟ್ಟಿರುವೆ. ಅವು 
ನಂಬಿಕೆಗೆ ಯೋಗ್ಯವಾಗಿವೆ. 

139ನನ್ನ ಅಭಿಮಾನವು ನನ್ನನ್ನು ದಹಿಸುತ್ತಿದೆ. 
ಯಾಕಂದರೆ ನನ್ನ ವೈರಿಗಳು ನಿನ್ನ ಆಜ್ಞೆಗಳನ್ನು 
ಮರೆತುಬಿಟ್ಟಿದ್ದರಿಂದ ನನಗೆ ಬೇಸರವಾಗಿದೆ. 


ಕೀರ್ತನೆಗಳು 119:123-157 


140ನಿನ್ನ ವಾಗ್ದಾನಗಳು ಪರೀಕ್ಷಿಸಲ್ಪಟ್ಟಿವೆ. ಅವು ನನಗೆ 
ಪ್ರಿಯವಾಗಿವೆ. 

141ನಾನು ಅಲ್ಪನೂ ತಿರಸ್ಕತನೂ ಆಗಿದ್ದೇನೆ. ಆದರೂ 
ನಾನು ನಿನ್ನ ಆಜ್ಞೆಗಳನ್ನು ಮರೆಯುವುದಿಲ್ಲ. 

142ನಿನ್ನ ನೀತಿಯು ಶಾಶ್ವತವಾದದ್ದು. ನಿನ್ನ ಉಪದೇಶ 
ಗಳು ನಂಬಿಕೆಗೆ ಯೋಗ್ಯವಾಗಿವೆ. 

143ಕಷ್ಟಸಂಕಟಗಳು ನನಗೆ ಬಂದಿದ್ದವು. ನಿನ್ನ ಆಜ್ಞೆಗಳು 
ನನಗೆ ಆನಂದಕರವಾಗಿವೆ. 

144ನಿನ್ನ ಕಟ್ಟಳೆಗಳು ಸದಾಕಾಲ ನೀತಿಯ ಕಟ್ಟಳೆಗ 
ಳಾಗಿವೆ. ಅವುಗಳನ್ನು ಅರ್ಥಮಾಡಿಕೊಳ್ಳಲು ನನಗೆ 
ಸಹಾಯ ಮಾಡು, ಆಗ ಬದುಕಿಕೊಳ್ಳುವೆನು. 

145 ಯೆಹೋವನೇ, ಪೂರ್ಣಹೃದಯದಿಂದ ನಿನಗೆ 
ಮೊರೆಯಿಟ್ಟಿದ್ದೇನೆ; ಸದ್ದುತ್ತರವನ್ನು ದಯಪಾಲಿಸು. 
ನಾನು ನಿನ್ನ ಆಜ್ಞೆಗಳಿಗೆ ವಿಧೇಯನಾಗುವೆನು. 

146ನಾನು ನಿನಗೇ ಮೊರೆಯಿಟ್ಟಿದ್ದೇನೆ. ನನ್ನನ್ನು ರಕ್ಷಿಸು! 
ನಿನ್ನ ಕಟ್ಟಳೆಗಳಿಗೆ ವಿಧೇಯನಾಗುತ್ತೇನೆ. 

14ಸಸೂರ್ಯೋದಯದಲ್ಲಿ ಎದ್ದು ನಿನಗೆ ಮೊರೆ 
ಯಿಟ್ಟೆನು. ನಿನ್ನ ವಾಕ್ಯದಲ್ಲಿ ಭರವಸವಿಟ್ಟಿದ್ದೇನೆ. 

148ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ರಾತ್ರಿಯಲ್ಲಿ 
ಬಹುಹೊತ್ತಿನವರೆಗೆ ಎಚ್ಚರವಾಗಿದ್ದೆನು. 

149 ಯೆಹೋವನೇ, ನಿನ್ನ ಪೂರ್ಣ ಪ್ರೀತಿಯಿಂದ ನನಗೆ 
ಕಿವಿಗೊಡು. ನಿನ್ನ ಕಟ್ಟಳೆಗಳಿಗನುಸಾರವಾಗಿ ನನ್ನನ್ನು 
ಉಜ್ಜೀವಿಸಮಾಡು. 

150ಜನರು ನನಗೆ ವಿರೋಧವಾಗಿ ಸಂಚುಗಳನ್ನು 
ಮಾಡುತ್ತಿದ್ದಾರೆ. ಅವರು ನಿನ್ನ ಉಪದೇಶಗಳನ್ನು 
ಅನುಸರಿಸುವುದಿಲ್ಲ. 

151 ಯೆಹೋವನೇ, ನೀನು ನನಗೆ ಸಮೀಪವಾಗಿರುವೆ. 
ನಿನ್ನ ಆಜ್ಞೆಗಳೆಲ್ಲಾ ನಂಬಿಕೆಗೆ ಯೋಗ್ಯವಾಗಿವೆ. 

152ನಿನ್ನ ಉಪದೇಶಗಳು ಶಾಶ್ವತವಾಗಿವೆ. ಅದನ್ನು ನಾನು 
ಬಹುಕಾಲದ ಹಿಂದೆಯೇ ನಿನ್ನ ಒಡಂಬಡಿಕೆಯ 
ಮೂಲಕ ಕಲಿತುಕೊಂಡೆ. 

153 ನನ್ನ ಕಷ್ಟವನ್ನು ನೋಡಿ ನನ್ನನ್ನು ಬಿಡಿಸು. ನಾನು ನಿನ್ನ 
ಉಪದೇಶಗಳನ್ನು ಮರೆತಿಲ್ಲ, 

154ವ್ಯಾಜ್ಯದಲ್ಲಿ ನನ್ನ ಪರವಾಗಿ ಹೋರಾಡಿ ನನ್ನನ್ನು 
ರಕ್ಷಿಸು. ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು 
ಉಜ್ಜೀವಿಸಮಾಡು. 

155 ದುಷ್ಟರು ನಿನ್ನ ಕಟ್ಟಳೆಗಳನ್ನು ಅನುಸರಿಸದ ಕಾರಣ 
ಅವರಿಗೆ ಜಯವಾಗುವುದಿಲ್ಲ 

156ಯೆಹೋವನೇ, ನೀನು ಎಷ್ಟೋ ಕರುಣೆಯುಳ್ಳ 
ವನು. ನಿನ್ನ ಚಿತ್ತಾನುಸಾರವಾಗಿ ನನ್ನನ್ನು ಉಜ್ಜೀವನ 
ಗೊಳಿಸು. 

157ಅನೇಕ ವೈರಿಗಳು ನನಗೆ ಕೇಡು ಮಾಡಬೇಕೆಂದಿ 
ದ್ಹಾರೆ. ನಾನಾದರೋ ನಿನ್ನ ಕಟ್ಟಳೆಗಳನ್ನು ಅನು 
ಸರಿಸುತ್ತಲೇ ಇದ್ದೇನೆ. 


ಕೀರ್ತನೆಗಳು 119:158-121:7 


158ನಿನ್ನ ವಾಕ್ಯಕ್ಕೆ ವಿಧೇಯರಾಗದ ಆ ದ್ರೋಹಿಗಳನ್ನು 


ನೋಡಿದರೆ ನನಗೆ ಅಸಹ್ಯವಾಗುತ್ತದೆ. 

159ಯೆಹೋವನೇ, ನಿನ್ನ ಆಜ್ಞೆಗಳಿಗೆ ಆಸಕ್ತಿಯಿಂದ 
ವಿಧೇಯನಾಗಿದ್ದೇನೆ. ನಿನ್ನ ಪೂರ್ಣಪ್ರೀತಿಯಿಂದ 
ನನ್ನನ್ನು ಉಜ್ಜೀವಿಸಮಾಡು. 

160ನಿನ್ನ ವಾಕ್ಯಗಳೆಲ್ಲಾ ಸತ್ಯವಾಗಿವೆ. ನಿನ್ನ ನೀತಿಯ 
ಕಟ್ಟಳೆಗಳು ಶಾಶ್ವತವಾಗಿವೆ. 

161ಅಧಿಪತಿಗಳು ನಿಷ್ಕಾರಣವಾಗಿ ನನ್ನ ಮೇಲೆ ಆಕ್ರಮಣ 


ಮಾಡಿದರು. ನಾನಾದರೋ ನಿನ್ನ ಧರ್ಮಶಾಸ್ತ್ರ 


ವೊಂದಕ್ಕೇ ಭಯಪಡುವೆನು, 
ಗೌರವಿಸುವೆನು. 

162ಮಹಾಭಂಡಾರವನ್ನು ಕಂಡುಕೊಂಡವನಂತೆ ನಾನು 
ನಿನ್ನ ವಾಕ್ಯದಲ್ಲಿ ಸಂತೋಷಿಸುವೆನು. 

163ನಾನು ಸುಳ್ಳುಗಳನ್ನು ದ್ವೇಷಿಸುವೆನು! ಅವು ನನಗೆ 
ಅಸಹ್ಯವಾಗಿವೆ. ನಿನ್ನ ಉಪದೇಶಗಳು ನನಗೆ ಪ್ರಿಯ 
ವಾಗಿವೆ. 

164ನಿನ್ನ ನೀತಿಯಕಟ್ಟಳೆಗಳಿಗಾಗಿ ನಾನು ದಿನಕ್ಕೆ ಏಳು 
ಸಲ ನಿನ್ನನ್ನು ಕೊಂಡಾಹುವೆನು. 

165ನಿನ್ನ ಉಪದೇಶಗಳನ್ನು ಪ್ರಿ ಪ್ರೀತಿಸುವವರಿಗೆ ಸಂಪೂರ್ಣ 
ಸಮಾ ಧಾನವಿರುವುದು. ಅವರನ್ನು ಯಾವುದೂ 
ಬೀಳಿಸಲಾರದು. 

166ಯೆಹೋವನೇ, ನಿನ್ನ ರಕ್ಷಣೆಗಾಗಿ ಕಾಯ್ದುಕೊಂಡಿ 
ದ್ದೇನೆ. ನಾನು ನಿನ್ನ ಆಜ್ಞೆಗಳಿಗೆ ವಿಧೇಯನಾಗಿದ್ದೇನೆ. 

167ನಾನು ನಿನ್ನ ಕಟ್ಟಳೆಗಳನ್ನು ಅನುಸರಿಸಿದೆನು. ಅವು 
ನನಗೆ ಬಹು ಪಿ ಒ್ರಯವಾಗಿವೆ. 

168ನಾನು ನಿನ್ನ ಡಂಬಡಿಕೆಗಸ ನಿನ್ನ ಆಜ್ಞೆಗಳಿಗೂ 
ವಿಧೇಯನಾಗಿದ್ದೇನೆ. ನನ್ನ ನಡತೆಯೆಲ್ಲಾ ನಿನಗೆ 
ಗೊತ್ತಿದೆ. 


ಅದೊಂದನ್ನೇ 


160ಯೆಹೋವನೇ, ನನ್ನ ಕೂಗಿಗೆ ಕಿವಿಗೊಡು. ನಿನ್ನ 


ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಜ್ಞಾನಿಯನಾಗಿ 
ಇ. ೩ ಇ ಯ 
ಮಾಡು. 
170ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಿನ್ನ ವಾಗ್ದಾನಕ್ಕನು 
ಸಾರವಾಗಿ ನನ್ನನ್ನು ರಕ್ಷಿಸು. 


171ನೀನು ನಿನ್ನ ಕಟ್ಟಳೆಗಳನ್ನು ನನಗೆ ಕಲಿಸಿಕೊಟ್ಟದ್ದ 


ರಿಂದ ಸುತಿಗೀತೆಗಳು ನನ್ನಿಂದ ಹೊರಡುತ್ತವೆ. 

172ನನ್ನ ನಾಲಿಗೆಯು ನಿನ್ನ ವಾಕ್ಯ ವನ್ನು “ಗಾಯನ 
ಮಾಡಲಿ. ನಿನ್ನ ಕಟ್ಟಳೆಗಳೆಲ್ಲಾ” ನೀತಿಯ ಕಟ್ಟಳೆ 
ಗಳಾಗಿವೆ. 

173ನಾನು ನಿನ್ನ ಆಜ್ಜಿಗಳನ್ನು ಅನುಸರಿಸಲು ನಿರ್ಧರಿಸಿ 
ರುವುದರಿಂದ ಕೈಚಾಚಿ ಸಹಾಯಮಾಡು. 

174 ನಿನ್ನಲ್ಲಿ ರಕ್ಷಣೆಗಾಗಿ ಪ್ರಾರ್ಥಿಸುವೆ. ನಿನ್ನ ಉಪದೇಶ 
ಗಳು ನನ್ನನ್ನು ಸಂತೋಷಗೊಳಿಸುತ್ತವೆ. 

175 ನಾನು ಜೀವದಿಂದಿದ್ದು ನಿನ್ನನ್ನು ಕೊಂಡಾಡುವಂತೆ 
ಮಾಡು. ನಿನ್ನ ಕಟ್ಟಳೆಗಳು ನನಗೆ ಸಹಾಯಮಾಹಲಿ. 





790 


176ನಾನು ಕಳೆದುಹೋದ ಕುರಿಯಂತೆ ಅಲೆದಾಡು 
ತ್ತಿದ್ದೇನೆ. ನನಗೋಸ್ಕರ ಹುಹುಕುತ್ತಾ ಬಾ. ನಿನ್ನ 
ಸೇವಕನಾದ ನಾನು ನಿನ್ನ ಆಜ್ಞೆಗಳನ್ನು ಮರೆತು 


ಕೀರ್ತನೆ 120 
ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ 

1 ನಾನು ಆಪತ್ತಿನಲ್ಲಿದ್ದಾಗ ಯೆಹೋವನಿಗೆ ಮೊರೆ 
ಯಿಟ್ಟೆನು. ಆತನು ನನಗೆ ಸದುತ್ತರವನ್ನು ದಯ 
ಪಾಲಿಸಿದನು. 

2 ಯೆಹೋವನೇ, ಸುಳ್ಳಾಡುವ ವಂಚಕರಿಂದ ನನ್ನನ್ನು 
ರಕ್ಷಿಸು. 

3 ಸುಳ್ಳುಗಾರರೇ, ನಿಮಗೆ ದೇವರಿಂದ ಬರುವ ದಂಡನೆ 
ಯನ್ನು ಬಲ್ಲಿರಾ? 

4 ಯುದ್ಧವೀರನ ತೀಕ್ಷ್ಣವಾದ ಬಾಣದಿಂದಲೂ ಉರಿ 
ಯುವ ಕೆಂಡಗಳಿಂದಲೂ ದೇವರು ನಿಮ್ಮನ್ನು 
ದಂಡಿಸುವನು. 

5 ಸುಳ್ಳುಗಾರರಾದ ನಿಮ್ಮ ಸಮೀಪದಲ್ಲಿ ವಾಸಿಸುವುದು 
ಮೇಷೆಕಿನಲ್ಲಿಯೂ ಕೇದಾರಿನ ಗುಡಾರಗ 
ಳಲ್ಲಿಯೂ** ವಾಸಿಸುವಂತಿರುವುದು. 

6 ಶಾಂತಿದ್ವೇಷಕರೊಂದಿಗೆ ನಾನು ಬಹುಕಾಲ 
ವಾಸಿಸಿದ್ದೇನೆ. 

7 ಶಾಂತಿ ನೆಲೆಸಿರಲಿ ಎಂದು ನಾನು ಹೇಳಿದರೂ ಅವರು 
ಯುದ್ಧವನ್ನೇ ಇಷ್ಟ ಪಡುತ್ತಾರೆ. 


ಕೀರ್ತನೆ 121 
ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ. 

1 ನಾನು ಪರ್ವತಗಳ ಕಡೆಗೆ ನೋಡುತ್ತೇನೆ. ನನಗೆ 
ಸಹಾಯವು ಎಲ್ಲಿಂದ ಬರುವುದು? 

2 ಭೂಮ್ಯಾಕಾಶಗಳ ಸೃಷ್ಟಿಕರ್ತನಾದ ಯೆಹೋವ 
ನಿಂದಲೇ ನನಗೆ ಸಹಾಯವು ಬರುವುದು. 

3 ಆತನು ನಿನ್ನನ್ನು ಬೀಳಗೊಡಿಸುವುದಿಲ್ಲ ನಿನ್ನ 0ರಕ್ಷ 
ಕನು ನಿದೆ ದ್ರೆಹೋಗುವುದಿಲ್ಲ. 

3 ಇಸ್ರೇಲಿನ ಸಂರಕ್ಷಕನು ತೂಕಡಿಸುವುದಿಲ್ಲ. ನಿದ್ರಿಸು 
ವುದೂ ಇಲ್ಲ! 

5 ನಿನ್ನನ್ನು ಕಾಯುವವನು ಯೆಹೋವನೇ. ನಿನ್ನನ್ನು ರಕ್ಷಿ 
ಸಲು ಆತನು ನಿನ್ನ ಬಲಗಡೆಯಲ್ಲಿ ನಿಂತಿದ್ದಾನೆ. 

6 ಹಗಲಲ್ಲಿ ಸೂರ್ಯನೂ ರಾತ್ರಿಯಲ್ಲಿ ಚಂದ್ರನೂ 
ನಿನ್ನನ್ನು ಬಾಧಿಸುವುದಿಲ್ಲ. 

7 ಯೆಹೋವನು ನಿನ್ನನ್ನು ಎಲ್ಲಾ ಅಪಾಯಗಳಿಂದ 
ರಕ್ಕಿಸುವನು; ನಿನ್ನ ಪ್ರಾಣವನ್ನು ಕಾಯುವನು, 





ಮೇಷಕಿನಲ್ಲಿಯೂ .... ಕೇದಾರಿನ ಗುಡಾರಗಳಲ್ಲಿಯೂ ಈ ಸ್ಥಳಗಳ 
ಜನರು ಪ್ರಖ್ಯಾತ ಹೋರಾಟಗಾರರು. 


791 


ನೀನು ಹೋಗುವಾಗಲೂ ಬರುವಾಗಲೂ ಯೆಹೋ 
ವನು ನಿನಗೆ ಸಹಾಯಮಾಡುವನು. ಆತನು ನಿನ್ನನ್ನು 
ಸದಾಕಾಲ ಕಾಪಾಡುವನು. 


ಕೀರ್ತನೆ 122 
ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ 
ರಚನೆಗಾರ: ದಾವೀದ 
"ಯೆಹೋವನ ಆಲಯಕ್ಕೆ ಹೋಗೋಣ'' ಎಂದು 
ಜನರು ಹೇಳಿದಾಗ ನನಗೆ ಬಹು ಸಂತೋಷ 
ವಾಯಿತು. 
ನಾವು ಜಿರುಸಲೇಮಿನ ಬಾಗಿಲುಗಳ ಬಳಿಯಲ್ಲಿ 
ನಿಂತಿದ್ದೇವೆ. 
ಇದು ಹೊಸ ಜೆರುಸಲೇಮ್‌! ಈ ಪಟ್ಟಣವು 
ಏಕೀಕರಣಗೊಂಡ ನಗರದಂತೆ ಮತ್ತೆ ಕಟ್ಟಲ್ಪಟ್ಟಿದೆ. 
ಇಸ್ರೇಲಿನ ಕುಲಗಳವರು ಅಂದರೆ ಯೆಹೋವನ ಕುಲ 
ಗಳವರು ಯೆಹೋವನ ಹೆಸರನ್ನು ಕೊಂಡಾಡಲು 
ಅಲ್ಲಿಗೆ ಹೋಗುವರು. 
ದಾವೀದನ ಕುಟುಂಬದ ರಾಜರುಗಳು ಜನರಿಗೆ 
ನ್ಯಾಯತೀರ್ಪು ನೀಡಲು ತಮ್ಮ ಸಿಂಹಾಸನಗಳನ್ನು 
ಅಲ್ಲಿ ಸ್ಥಾಪಿಸಿದರು. 
ಜೆರುಸಲೇಮಿನ ಶಾಂತಿಗೋಸ್ಕರ ಪ್ರಾರ್ಥಿಸಿರಿ. 
“ನಿನ್ನನ್ನು ಪ್ರೀತಿಸುವ ಜನರು ಅಲ್ಲಿ ಶಾಂತಿಯನ್ನು 
ಕಂಡುಕೊಳ್ಳಲಿ. ನಿನ್ನ ಕೋಟೆಗಳೊಳಗೆ ಶಾಂತಿ 
ನೆಲಸಿರಲಿ. ನಿನ್ನ ಮಹಾ ಕಟ್ಟಡಗಳಲ್ಲಿ ಸುರಕ್ಚತೆ 
ಯಿರಲಿ.'' 
ನನ್ನ ಸಹೋದರರ ಮತ್ತು ನೆರೆಯವರ ಒಳ್ಳೆಯದ 
ಕ್ಕಾಗಿ ಅಲ್ಲಿ ಶಾಂತಿ ನೆಲೆಸಿರಲೆಂದು ಪ್ರಾರ್ಥಿಸುವೆನು. 
ನಮ್ಮ ದೇವರಾದ ಯೆಹೋವನ ಆಲಯಕ್ಕೋಸ್ಕರ 
ಈ ಪಟ್ಟಣಕ್ಕೆ ಒಳ್ಳೆಯದಾಗಲೆಂದು ಪ್ರಾರ್ಥಿಸುವೆನು. 


ಕೀರ್ತನೆ 123 

ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ 
ಪರಲೋಕದಲ್ಲಿ ಸಿಂಹಾಸನಾರೂಢನಾಗಿರುವಾತನೇ 
ನಿನ್ನ ಕಡೆಗೆ ಕಣ್ಣೆತ್ತಿ ನೋಡುತ್ತಾ ಪ್ರಾರ್ಥಿಸುವೆನು. 
ಸೇವಕರು ತಮಗೆ ಬೇಕಾದವುಗಳಿಗಾಗಿ ತಮ್ಮ ಯಜ 
ಮಾನರನ್ನು ಅವಲಂಬಿಸಿಕೊಳ್ಳುವರು; ಸೇವಕಿಯರು 
ತಮ್ಮ ಯಜವರಾನಿಯರನ್ನು ಅವಲಂಬಿಸಿ 
ಕೊಳ್ಳುವರು. 
ಅಂತೆಯೇ, ನಾವು ನಮ್ಮ ದೇವರಾದ ಯೆಹೋವ 
ನನ್ನು ಅವಲಂಬಿಸಿಕೊಳ್ಳುವೆವು. ಆತನ ಕರುಣೆಯನ್ನೇ 
ನಿರೀಕ್ಬಿಸುವೆವು. 
ಯೆಹೋವನೇ, ನಮಗೆ ಕರುಣೆ ತೋರು ಬಹು 
ಕಾಲದಿಂದ ನಾವು ಅವಮಾನಿತರಾಗಿದ್ದೇವೆ. 


5 


ಕೀರ್ತನೆಗಳು 121:8-125:5 


ಗರ್ವಿಷ್ಠರೂ ಮೊಂಡರೂ ನಮ್ಮನ್ನು ಸಾಕಷ್ಟು ಗೇಲಿ 
ಮಾಡಿದ್ದಾರೆ. 


ಕೀರ್ತನೆ124 
ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ 
ರಚನೆಗಾರ ದಾವೀದ 
ಯೆಹೋವನು ನಮ್ಮ ಕಡೆ ಇಲ್ಲದಿದ್ದಿದ್ದರೆ ನಮ್ಮ ಗತಿ 
ಏನಾಗುತ್ತಿತ್ತು? ಇಸ್ರೇಲರೇ, ನನಗೆ ಉತ್ತರ ಹೇಳಿ. 
ವೈರಿಗಳು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ 
ಯೆಹೋವನು ನಮ್ಮ ಕಡೆ ಇಲ್ಲದಿದ್ದಿದ್ದರೆ ನಮ್ಮ ಗತಿ 
ಏನಾಗುತ್ತಿತ್ತು? 
ಶತ್ರುಗಳು ನಮ್ಮ ಮೇಲೆ ಕೋಪಗೊಂಡಾಗಲೆಲ್ಲಾ 
ನಮ್ಮನ್ನು ಜೀವಂತವಾಗಿ ನುಂಗಿಬಿಡುತ್ತಿದ್ದರು. 
ಶತ್ರುಸೈನ್ಯಗಳು ನಮ್ಮನ್ನು ಕೊಚ್ಚಿಕೊಂಡು ಹೋಗುವ 
ಪ್ರವಾಹದಂತೆಯೂ ಮುಳುಗಿಸುವ ನದಿಯಂತೆಯೂ 
ಆಗಿರುತ್ತಿದ್ದರು. 
ಆ ಗರ್ವಿಷ್ಠರು ನಮ್ಮ ಪಾಲಿಗೆ ಬಾಯಿಯವರೆಗೂ 
ಮೇಲೇರಿ ಮುಳುಗಿಸುವ ನೀರಿನಂತಾಗುತ್ತಿದ್ದರು. 
ಯೆಹೋವನಿಗೆ ಸ್ತೋತ್ರವಾಗಲಿ! ನಮ್ಮ ಶತ್ರುಗಳು 
ನಮ್ಮನ್ನು ಹಿಡಿದು ಕೊಲ್ಲಲು ಯೆಹೋವನು 
ಅವಕಾಶ ಕೊಡಲಿಲ್ಲ. 
ನಾವು ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದ್ದೇವೆ. 
ಬಲೆಯು ಹರಿದುಹೋದದ್ದರಿಂದ ನಾವು ತಪ್ಪಿಸಿ 
ಕೊಂಡೆವು. 
ನಮಗೆ ಸಹಾಯವು ಯೆಹೋವನಿಂದಲೇ ಬಂದಿತು. 
ಭೂಮ್ಯಾಕಾಶಗಳನ್ನು ಸೃಷ್ಟಿಮಾಡಿದವನು ಆತನೇ. 


ಕೀರ್ತನೆ 125 
ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ 

ಯೆಹೋವನಲ್ಲಿ ಬರವಸವಿಟ್ಟಿರುವವರು 
ಚೀಯೋನ್‌ ಪರ್ವತದಂತಿರುವರು. ಅವರೆಂದಿಗೂ 
ಕದಲದೆ ಶಾಶ್ವತವಾಗಿರುವರು. 
ಪರ್ವತಗಳು ಜೆರುಸಲೇಮಿನ ಸುತ್ತಲೂ ಇವೆ. 
ಯೆಹೋವನು ತನ್ನ ಜನರ ಸುತ್ತಲೂ ಇರುವನು. 
ಆತನು ತನ್ನ ಜನರನ್ನು ಸದಾಕಾಲ ಸಂರಕ್ಷಿಸುವನು. 
ದುಷ್ಟರು ನೀತಿವಂತರನ್ನು ಶಾಶ್ವತವಾಗಿ ಆಳುವುದಿಲ್ಲ. 
ಅವರು ಶಾಶ್ವತವಾಗಿ ಆಳಿದರೆ ನೀತಿವಂತರೂ 
ದುಷ್ಕತ್ಯಗಳನ್ನು ಮಾಡತೊಡಗಬಹುದು. 
ಯೆಹೋವನೇ, ನೀತಿವಂತರಿಗೂ ಯಥಾರ್ಥ 
ವಂತರಿಗೂ ಉಪಕಾರಮಾಡು. 
ದುಷ್ಟರು ಕುತಂತ್ರಗಳನ್ನು ಮಾಡುವರು. ಯೆಹೋ 
ವನು ಅವರನ್ನು ದಂಡಿಸುವನು. ಇಸ್ರೇಲಿನಲ್ಲಿ ಶಾಂತಿ 
ನೆಲೆಸಿರಲಿ. 


ಕೀರ್ತನೆಗಳು 126:1-130:1 


ಕೀರ್ತನೆ 126 

ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ 
ಯೆಹೋವನು ನಮ್ಮನ್ನು ಸೆರೆಯಿಂದ ಬರಮಾಡಿ 
ದಾಗ ಅದು ಕನಸಿನಂತಿತ್ತು! 
ನಾವು ನಗುತ್ತಿದ್ದೆವು; 
ಹಾಡುತ್ತಿದ್ದೆವು. 
""ಯೆಹೋವನು ಇಸ್ರೇಲರಿಗೆ ಮಹತ್ಕಾರ್ಯಗಳನ್ನು 
ಮಾಡಿದ್ದಾನೆ'' ಎಂದು ಅನ್ಯಜನಾಂಗಗಳು ಮಾತಾಡಿ 
ಕೊಂಡರು. 
ಯೆಹೋವನೇ, ಬತ್ತಿಹೋದ ತೊರೆಗಳು ನೀರಿನಿಂದ 
ಮತ್ತೆ ತುಂಬಿ ಹರಿಯುವಂತೆ ನಮ್ಮನ್ನು ಬಿಡಿಸು. 
ಅಳುತ್ತಾ ಬೀಜವನ್ನು ಬಿತ್ತುವವನು ಹರ್ಷದಿಂದ 
ಕೊಯ್ಯುವನು. 
ಅಳುತ್ತಾ ಹೊಲಕ್ಕೆ ಬೀಜವನ್ನು ಹೊತ್ತುಕೊಂಡು 
ಹೋಗುವವನು ಹರ್ಷದಿಂದ ಸಿವುಡುಗಳನ್ನು ಹೊತ್ತು 
ಕೊಂಡು ಬರುವನು! 


ಹರ್ಷಗೀತೆಗಳನ್ನು 


ಕೀರ್ತನೆ 127 
ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ 
ರಚನೆಗಾರ ಸೊಲೋಮೋನ 

ಯೆಹೋವನು ಮನೆಯನ್ನು ಕಟ್ಟದಿದ್ದರೆ, ಕಟ್ಟುವವರ 
ಸಮಯವೆಲ್ಲಾ ವ್ಯರ್ಥ. ಯೆಹೋವನು ಪಟ್ಟಣವನ್ನು 
ಕಾಯದಿದ್ದರೆ, ಕಾವಲುಗಾರರ ಸಮಯವೆಲ್ಲಾ 
ವ್ಯರ್ಥ. 

ಕೇವಲ ಹೊಟ್ಟೆಪಾಡಿಗಾಗಿ ಮುಂಜಾನೆಯಲ್ಲೇ ಎದ್ದು 
ರಾತ್ರಿಯವರೆಗೂ ದುಡಿಯುವುದು ಕೇವಲ ವ್ಯರ್ಥ. 
ಯಾಕಂದರೆ ದೇವರು ತನ್ನ ಪ್ರಿಯರಿಗೆ ಆಹಾರವನ್ನು 
ನಿದ್ರೆಯಲ್ಲೂ ದಯಪಾಲಿಸುವನು. 


ಮಕ್ಕಳು ಯೆಹೋವನ ಕೊಡುಗೆ. ತಾಯಿಯ ಗರ್ಭ, 


ಪಲವು ಆತನ ಬಹುಮಾನ. 

ಯೌವನಸ್ಥನ ಗಂಡುಮಕ್ಕಳು ಸೈನಿಕನ ಬತ್ತಳಿಕೆ 
ಯಲ್ಲಿರುವ ಬಾಣಗಳಂತಿದ್ದಾರೆ. 

ತನ್ನ ಬತ್ತಳಿಕೆಯಲ್ಲಿ ಗಂಡುಮಕ್ಕಳನ್ನು ತುಂಬುವವನು 
ಭಾಗ್ಯವಂತನಾಗಿದ್ದಾನೆ. 

ಅವನಿಗೆ ಸೋಲೇ ಇಲ್ಲ, ಅವನ ಗಂಡುಮಕ್ಕಳು ಅವನ 
ಪರವಾಗಿಯೂ ಅವನ ಶತ್ರುಗಳ ವಿರೋಧ 
ವಾಗಿಯೂ ನ್ಯಾಯಸ್ಥಾನಗಳಲ್ಲಿ ವಾದಿಸುವರು. 


ಕೀರ್ತನೆ 128 
ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ 
ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ 
ಚಿತ್ತಾನುಸಾರವಾಗಿ ಜೀವಿಸುವವರೆಲ್ಲರು ಧನ್ಯರಾಗಿ 
ದ್ದಾರೆ. 


792 


2 


4 


ನೀನು ದುಡಿದು ಸಂಪಾದಿಸಿದ್ದನ್ನು ನೀನೇ ಅನುಭ 
ಏಸುವೆ. ನೀನು ಸಂತೋಷದಿಂದಿರುವೆ. ನಿನಗೆ 
ಒಳ್ಳೆಯದಾಗುವುದು. 

ಮನೆಯಲ್ಲಿರುವ ನಿನ್ನ ಹೆಂಡತಿ ಫಲಭರಿತವಾದ 
ದ್ರಾಕ್ಲಾ ಬಳ್ಳಿಯಂತಿರುವಳು. ಊಟದ ಮೇಜಿನ 
ಸುತ್ತಲೂ ಕುಳಿತುಕೊಳ್ಳುವ ನಿನ್ನ ಮಕ್ಕಳು, ನೀನು 
ನೆಟ್ಟ ಆಲಿವ್‌ ಮರಗಳಂತಿರುವರು. 

ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು 
ಹೀಗೆಯೇ ಆಶೀರ್ವದಿಸುವನು. 

ಯೆಹೋವನು ನಿನ್ನನ್ನು ಜೀಯೋನಿನಿಂದ ಆಶೀರ್ವ 
ದಿಸಲಿ. ನಿನ್ನ ಜೀವಮಾನವೆಲ್ಲಾ ನೀನು ಜಿರುಸಲೇಮಿ 
ನಲ್ಲಿ ಆಶೀರ್ವಾದಗಳನ್ನು ಅನುಭವಿಸುವಂತಾಗಲಿ. 
ನೀನು ಜೀವದಿಂದಿದ್ದು ನಿನ್ನ ಮೊಮ್ಮಕ್ಕಳನ್ನು ಕಾಣು 
ವಂತಾಗಲಿ. ಇಸ್ರೇಲಿನಲ್ಲಿ ಶಾಂತಿ ನೆಲೆಸಿರಲಿ. 


ಕೀರ್ತನೆ129 
ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ 


""ನನ್ನ ಜೀವಮಾನವೆಲ್ಲಾ ನನಗೆ ಅನೇಕ ಶತ್ರುಗ 


ಳಿದ್ದರು'' ಇಸ್ರೇಲೇ, ಆ ಶತ್ರುಗಳ ಬಗ್ಗೆ ನಮಗೆ ಹೇಳು. 
ಎ ಗ 


""ನನ್ನ ಜೀವಮಾನವೆಲ್ಲಾ ನನಗೆ ಅನೇಕ ಶತ್ರು 


ಗಳಿದ್ದರು'' ಆದರೆ ಅವರೆಂದೂ ಗೆಲ್ಲಲಿಲ್ಲ. 

ನನ್ನ ಬೆನ್ನಿನ ಮೇಲೆ ಹೊಡೆದು ಹೊಲವನ್ನು ಉಳು 
ವಂತೆ ಗಾಯ ಮಾಡಿದರು. 

ಆದರೆ ನೀತಿವಂತನಾದ ಯೆಹೋವನು ಹಗ್ಗಗಳನ್ನು 
ಕತ್ತರಿಸಿ ಆ ದುಷ್ಟರಿಂದ ನನ್ನನ್ನು ಬಿಡುಗಡೆ 
ಮಾಡಿದನು. 

ಚೀಯೋನನ್ನು ದ್ವೇಷಿಸಿದ ಜನರು ಸೋತು 
ಹೋದರು. ಅವರು ಹೋರಾಟವನ್ನು ನಿಲ್ಲಿಸಿ ಓಡಿ 
ಹೋದರು. 

ಅವರು ಮನೆಯ ಮೇಲೆ ಬೆಳೆಯುವ ಹುಲ್ಲಿ 
ನಂತಿದ್ದರು. ಅದು ಬೆಳೆಯುವುದಕ್ಕಿಂತ ಮೊದಲೇ 
ಒಣಗಿ ಹೋಗುವುದು. 

ಅದನ್ನು ಕೊಯ್ಯುವವನ ಹಿಡಿಯೂ ತುಂಬುವುದಿಲ್ಲ 
ಸಿವುಡು ಕಟ್ಟುವವನ ಉಡಿಲೂ ತುಂಬುವುದಿಲ್ಲ. 
ಅವರ ಸಮೀಪದಲ್ಲಿ ನಡೆದುಹೋಗುವವರು, 
"ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ'' ಎಂದು 
ಹೇಳುವುದಿಲ್ಲ. ""ಯೆಹೋವನ ಹೆಸರಿನಲ್ಲಿ ನಿಮಗೆ 
ಆಶೀರ್ವಾದವಾಗಲಿ ''ಎಂದು ಜನರು ಅವರನ್ನು 
ಆಶೀರ್ವದಿಸುವುದಿಲ್ಲ. 


ಕೀರ್ತನೆ 130 
ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ. 
ಯೆಹೋವನೇ, ಮಹಾ ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿ 
ದ್ದೇನೆ; ಸಹಾಯಕ್ಕಾಗಿ ನಿನ್ನನ್ನೇ ಕೂ ಗಿಕೊಳ್ಳುತ್ತಿದ್ದೇನೆ. 


793 


ನನ್ನ ಒಡೆಯನೇ, ನನಗೆ ಕಿವಿಗೊಡು. ನನ್ನ ಮೊರೆ 
ಯನ್ನು ಆಲಿಸು. 

ಯೆಹೋವನೇ, ನೀನು ಮನುಷ್ಯರನ್ನು ಅವರೆಲ್ಲರ 
ಪಾಪಗಳಿಗೆ ತಕ್ಕಂತೆ ದಂಡಿಸಿದರೆ ಒಬ್ಬನೂ ಜೀವಂತ 
ವಾಗಿ ಉಳಿಯಲಾರ. 

ಯೆಹೋವನೇ, ನಿನ್ನ ಜನರನ್ನು ಕ್ಷಮಿಸು. ಆಗ, 
ನಿನ್ನನ್ನು ಆರಾಧಿಸುವುದಕ್ಕೆ ಜನರಿರುವರು. 

ನಾನು ಯೆಹೋವನ ಸಹಾಯಕ್ಕಾಗಿ ಕಾಯತ್ತಿದ್ದೇನೆ. 
ನನ್ನ ಪ್ರಾಣವು ಆತನಿಗಾಗಿ ಕಾದುಕೊಂಡಿರುವುದು. 
ಯೆಹೋವನ ನುಡಿಯನ್ನು ನಂಬಿಕೊಂಡಿದ್ದೇನೆ. 
ನಾನು ನನ್ನ ಒಡೆಯನಿಗಾಗಿ ಮುಂಜಾನೆಗೋಸ್ಕರ 
ಎದುರು ನೋಡುತ್ತಿರುವ ಕಾವಲುಗಾರರಂತೆ ನಿರೀಕ್ಷಿ 
ಸುತ್ತಿದ್ದೇನೆ. 

ಇಸ್ರೇಲೇ, ಯೆಹೋವನಲ್ಲಿ ಭರವಸವಿಡು. ಆತನಲ್ಲಿ 
ಮಾತ್ರ ನಿಜವಾದ ಪ್ರಿ ಪ್ರೀತಿಯಿದೆ. ಆತನು ನಮ್ಮನ್ನು 
ಯಾವಾಗಲೂ ರಕ್ಷಿಸುವನು. 

ಆತನು ಇಸ್ರೇಲರ ಎಲ್ಲಾ ಪಾಪಗಳನ್ನು ಕೃಮಿಸುವನು. 





ಕೀರ್ತನೆ 131 

ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ 
ಯೆಹೋವನೇ, ನನ್ನ ಹೃದಯದಲ್ಲಿ ಗರ್ವವಿಲ್ಲ ನನ್ನ 
ಕಣ್ಣುಗಳಲ್ಲಿ ಸೊಕ್ಕಿಲ್ಲ. ಮಹಾಕಾರ್ಯಗಳನ್ನಾಗಲಿ 
ಅಸಾಧ್ಯ ಕಾರ್ಯಗಳನ್ನಾಗಲಿ ಮಾಡಲು ನಾನು 
ಪ್ರಯತ್ನಿಸುವುದಿಲ್ಲ. 
ನಾನು ಸಮಾಧಾನದಿಂದಿರುವೆ. ನನ್ನ ಆತ್ಮವು ನೆಮ್ಮದಿ 
ಯಿಂದಿದೆ. 
ತನ್ನ ತಾಯಿಯ ತೋಳುಗಳಲ್ಲಿ ಸಂತೃಪ್ತಿಯಾಗಿರುವ 
ಮಗುವಿನಂತೆ ನನ್ನ ಆತ್ಮವು ಸಮಾಧಾನದಿಂದಲೂ 
ನೆಮ್ಮದಿಯಿಂದಲೂ ಇದೆ. 
ಇಸ್ರೇಲೇ, ಯೆಹೋವನಲ್ಲಿ ಭರವಿಸವಿಡು. ಈಗಲೂ 
ಆತನಲ್ಲಿ ಭರವಸವಿಡು. ಎಂದೆಂದಿಗೂ ಆತನಲ್ಲಿ 
ಭರವಸವಿಡು! 


ಕೀರ್ತನೆ132 
ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ. 

ಯೆಹೋವನೇ, ದಾವೀದನು ಅನುಭವಿಸಿದ 
ಕಷ್ಟವನ್ನು ಜ್ಞಾಪಿಸಿಕೊ. 

ದಾವೀದನು ಯೆಹೋವನಿಗೆ ವಿಶೇಷವಾದ ವಾಗ್ದಾನ 
ವನ್ನು ಮಾಡಿದನು; ಇಸ್ರೇಲರ ಶೂರನಾದ ದೇವರಿಗೆ 
ಆತನು ವಿಶೇಷವಾದ ಹರಕೆಯೊಂದನ್ನು ಮಾಡಿ 
ಕೊಂಡನು. 

"ನಾನು ಯೆಹೋವನಿಗೋಸ್ಕರ ಒಂದು ಆಲಯ 
ವನ್ನು ಕಟ್ಟುವವರೆಗೆ ನನ್ನ ಮನೆಯೊಳಗೆ ಪ್ರವೇಶಿಸು 


ಕೀರ್ತನೆಗಳು 130:2-132:18 


ವುದಿಲ್ಲ; ನನ್ನ ಹಾಸಿಗೆಯ ಮೇಲೆ ಮಲಗಿ 
ಕೊಳ್ಳುವುದಿಲ್ಲ; 

4 ನಾನು ನಿದ್ರಿಸುವುದೂ ಇಲ್ಲ; ನನ್ನ ಕಣ್ಣುಗಳಿಗೆ 
ವಿಶ್ರಾಂತಿಯನ್ನು ಕೊಡುವುದೂ ಇಲ್ಲ. 

5 ಇಸ್ರೇಲರ ಶೂರನಾದ ದೇವರಿಗೆ ಒಂದು ಆಲಯ 
ವನ್ನು ಕಟ್ಟುವೆನು”' ಎಂದು ದಾವೀದನು ಹೇಳಿದನು. 

6 ನಾವು ಅದರ ಬಗ್ಗೆ ಎಫ್ರಾ, ತದಲ್ಲಿ* ಕೇಳಿದವು. ನಾವು 
ಒಡಂಬಡಿಕೆಯ "ಭಟ್ಟ ಗೆಯನ್ನು ಕಿರ್ಯತ್ಯಾ ರೀಮಿ 
ನಲ್ಲಿ ಕಂಡುಕೊಂಡೆವು" 

7 ಬನ್ನಿರಿ, ಆತನ ಪವಿತ್ರ, ಗುಡಾರಕ್ಕೆ ಹೋಗೋಣ; 
ಆತನ ಪಾದಪೀಠದ* : ಮುಂದೆ ಹರಸ. 

8 ಯೆಹೋವನೇ, ನಿನ್ನ ವಿಶ್ರಾಂತಿಯ ಸ್ಥಳದಿಂದ 
ಎದ್ದೇಳು ನಿನ್ನ ಶಕ್ತಿಪೂರ್ಣವಾದ ಪೆಟ್ಟಿಗೆಯೊಂದಿಗೆ 
ಎದ್ದೇಳು. 

9 ನಿನ್ನ ಯಾಜಕರುಗಳು ನೀತಿಯೆಂಬ ವಸ್ತ ಸ್ತೃವನ್ನು ಧರಿಸಿ 
ಕೊಂಡಿದ್ದಾರೆ. ನಿನ್ನ ಭಕ್ತರು ಉಲ್ಲಾನಿಸಲಿ. 

10 ನಿನ್ನ ಸೇವಕನಾದ. ದಾವೀದನಿಗೆ "ನೀನು ವಾಗ್ದಾನ 
ಮಾಡಿರುವೆ. ನೀನು ಅಭಿಷೇಕಿಸಿರುವ ರಾಜನನ್ನು 
ತಿರಸ್ಕರಿಸಬೇಡ. 

11 ಯೆಹೋವನು ದಾವೀದನಿಗೆ ಸ್ಥಿರವಾದ ವಾಗ್ದಾನ 
ವನ್ನು ಮಾಡಿದನು. ಆತನು ಅದನ್ನು ಬದಲಾಯಿಸು 
ವುದೇ ಇಲ್ಲ. ನಿನ್ನ ಸಂತಾನದವರನ್ನು ನಿನ್ನ ಸಿಂಹಾಸ 
ನದ ಮೇಲೆ ಕುಳ್ಳಿರಿಸುವೆನು. 

12 "ನಿನ್ನ ಮಕ್ಕಳು ನನ್ನ ಒಡಂಬಡಿಕೆಗೂ ನಾನು ಆಜ್ಜಾಪಿ 
ಸಿದ ಕಟ್ಟಳೆಗಳಿಗೂ ವಿಧೇಯರಾದರೆ, ನಿನ್ನ ಸಂತಾನದ 
ಒಬ್ಬನು ಯಾವಾಗಲೂ ರಾಜನಾಗಿರುವನು.'' 

13 ಯೆಹೋವನು ತನ್ನ ಆಲಯಕ್ಕಾಗಿ ಚೀಯೋನನ್ನೇ 
ಆರಿಸಿಕೊಂಡನು. 

14""ಇದು ನನ್ನ ಶಾಶ್ರತ ನಿವಾಸಸ್ಥಾನ. ನಾನು ಇಲ್ಲೇ 
ಆಸನಾರೂಢನಾಗಿರುವನು. ಇದೇ ನನಗೆ ಇಷ್ಟವಾದ 
ಸ್ಥಳ. 

15 ನಾನು ಚೀಯೋನಿಗೆ ಬೇಕಾದದ್ದನ್ನೆಲ್ಲಾ ಒದಗಿಸು 
ವೆನು; ಇಲ್ಲಿಯ ಬಡವರಿಗೂ ಆಹಾರವನ್ನು ಸಮೃದ್ಧಿ 
ಯಾಗಿ ದಯಪಾಲಿಸುವೆನು; 

16 ಯಾಜಕರುಗಳಿಗೆ ರಕ್ಷ ಣೆಯೆಂಬ ವಸ್ತ ಸ್ತವನ್ನು 
ಹೊದಿಸುವೆನು. ನನ್ನ ಭಕ್ತರು ಉಲ್ಲಾಸಿಸುವರು. 

17 ಇಲ್ಲಿಯೇ ನಾನು ದಾವೀದನನ್ನು ಬಲಗೊಳಿಸುವೆನು. 
ನಾನು ಅಭಿಷೇಕಿಸಿದ ಅವನಿಗೆ ದೀಪವನ್ನು 
ಒದಗಿಸುವೆನು. 

18 ನಾನು ಅವನ ಶತ್ರುಗಳಿಗೆ ನಾಚಿಕೆಯೆಂಬ ವಸ್ತ್ರವನ್ನು 
ಹೊದಿಸುವೆನು. ಅವನ ರಾಜ್ಯವನ್ನಾದರೋ ಅಭಿವೃದ್ಧಿ 
ಗೊಳಿಸುವೆನು.'' 








ಎಫ್ರಾತ ಬೇತ್ಲೆಹೇಮಿನ ಮತ್ತೊಂದು ಹೆಸರು. ದಾವೀದನು ಹುಟ್ಟಿದ 
ಪಟ್ಟಣ. 

ಪಾದಪೀಠ ಒಡಂಬಡಿಕೆಯ ಪೆಟ್ಟಿಗೆ, ಪವಿತ್ರಗುಡಾರ ಅಥವಾ 
ದೇವಾಲಯ ಎಂಬರ್ಥಗಳನ್ನು ಸಹ ಇದು ಕೊಡಬಹುದು. 


ಕೀರ್ತನೆಗಳು 133:1-135:21 


ಕೀರ್ತನೆ 133 
ದೇವಾಲಯಕ್ಕೆ ಹೋಗುವಾಗ ಹಾಡುವ ಗೀತೆ 
ರಚನೆಗಾಗರ ದಾವೀದ 
1 ಆಹಾ, ಸಹೋದರರು ಅನ್ಯೋನ್ಯತೆಯಿಂದಿರುವುದು 
ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. 
2 ಅದು ಯಾಜಕನ ತಲೆಯ ಮೇಲೆ ಹಾಕಲ್ಪಟ್ಟು 
ಆರೋನನ ಗಡ್ಡಕ್ಕೂ ಅಲ್ಲಿಂದ ಅವನ ಉಡುಪುಗಳ 


ಮೇಲೆಯೂ ಇಳಿದುಬರುವ ಪರಿಮಳ 
ತೈಲದಂತಿರುವುದು; 
3 ಅದು ಹೆರ್ಮೋನ್‌ ಪರ್ವತದಿಂದ ಹುಟ್ಟಿ 


ಜೇಯೋನ್‌ ಪರ್ವತದ ಮೇಲೆ ಬೀಳುವ ದಟ್ಟವಾದ 
ಮಂಜಿನಂತಿರುವುದು. 

4 ಯೆಹೋವನು ನಿತ್ಯಜೀವವೆಂಬ ತನ್ನ ಆಶೀರ್ವಾದ 
ವನ್ನು ಅನುಗ್ರಹಿಸಿದ್ದು ಚೀಯೋನಿನಲ್ಲಿಯೇ. 


ಕೀರ್ತನೆ 134 
ದೇವಾಯಲಕ್ಕೆ ಹೋಗುವಾಗ ಹಾಡುವ ಗೀತೆ 

1 ಯೆಹೋವನ ಸೇವಕರೆಲ್ಲರೇ, ಆತನನ್ನು ಕೊಂಡಾ 
ಡಿರಿ. ಇಡೀ ರಾತ್ರಿ, ದೇವಾಲಯದಲ್ಲಿ ಸೇವೆ 
ಮಾಡಿದವರೇ, ಆತನಿಗೆ ಸ್ತೋತ್ರಮಾಡಿರಿ. 

2 ಸೇವಕರೇ, ನಿಮ್ಮ ಕೈಗಳನ್ನು ಮೇಲೆತ್ತಿ ಯೆಹೋವ 
ನನ್ನು ಕೊಂಡಾಡಿರಿ. 

3 ಯೆಹೋವನು ನಿಮ್ಮನ್ನು ಚೀಯೋನಿನಿಂದ ಆಶೀರ್ವ 
ದಿಸಲಿ. ಯೆಹೋವನು ಆಕಾಶವನ್ನೂ ಭೂಮಿ 
ಯನ್ನೂ ಸೃಷ್ಟಿ ಮಾಡಿದನು. 


ಕೀರ್ತನೆ 135 

1 ಯೆಹೋವನಿಗೆ ಸ್ಲೋತ್ರವಾಗಲಿ! ಯೆಹೋವನ 
ಸೇವಕರೇ, ಆತನ ಹೆಸರನ್ನು ಸ್ತುತಿಸಿರಿ! 

2 ಯೆಹೋವನ ಆಲಯದಲ್ಲಿ ನಿಂತಿರುವವರೇ, ಆತ 
ನನ್ನು ಸ್ತುತಿಸಿರಿ! ದೇವಾಲಯದ ಅಂಗಳದಲ್ಲಿ ನಿಂತಿರು 
ವವರೇ, ಆತನನ್ನು ಸ್ತುತಿಸಿರಿ! 

3 ಯೆಹೋವನಿಗೆ ಸ್ತೋತ್ರ, ಮಾಡಿರಿ, ಯಾಕಂದರೆ 
ಆತನು ಒಳ್ಳೆಯವನು. ಆತನ ಹೆಸರನ್ನು ಸ್ತುತಿಸಿರಿ, 
ಆದು ಮನೋಹರವಾಗಿದೆ. 

4 ಯೆಹೋವನು ಯಾಕೋಬನನ್ನು* 
ಕೊಂಡನು. ಇಸ್ರೇಲ್‌, ಆತನಿಗೆ ಸೇರಿದ್ದು. 

5 ಯೆಹೋವನು ಮಹೋನ್ನತನೆಂದೂ ನಮ್ಮ ಒಡೆ 
ಯನು ಬೇರೆಲ್ಲಾ ದೇವರುಗಳಿಗಿಂತ ಮಹೋನ್ನತ 
ನೆಂದೂ ನಮಗೆ ಗೊತ್ತಿದೆ. 


ಆರಿಸಿ 





ಯಾಕೋಬ್‌ ಇಸ್ರೇಲಿನ ಮತ್ತೋಂದು ಹೆಸರು. ನೋಡಿ ಆದಿಕಾಂಡ 
3222-28. 


794 


6 ಯೆಹೋವನು ಆಕಾಶದಲ್ಲಿಯೂ ಭೂಮಿಯ 
ಲ್ಲಿಯೂ ಸಮುದ್ರಗಳಲ್ಲಿಯೂ ಆಳವಾದ ಸಾಗರ 
ಗಳಲ್ಲಿಯೂ ತನ್ನ ಇಷ್ಟಾನುಸಾರವಾಗಿ ಮಾಡುವನು. 

7 ಆತನು ಭೂಮಿಯ ಮೇಲೆಲ್ಲಾ ಮೋಡಗಳನ್ನು ಏರ 
ಮಾಡುವನು; ಮಿಂಚನ್ನೂ ಮಳೆಯನ್ನೂ ಬರ 
ಮಾಡುವನು; ಗಾಳಿಯನ್ನು ಬೀಸಮಾಡುವನು. 

8 ಆತನು ಈಜಿಪ್ಟಿನಲ್ಲಿ ಚೊಚ್ಚಲು ಪುರುಷರನ್ನೂ ಪ್ರಾಣಿ 
ಗಳನ್ನೂ ನಾಶಮಾಡಿದನು. 

9 ಆತನು ಈಜಿಪ್ಟಿನಲ್ಲಿ ಅನೇಕ ಅದ್ಭ್ಬುತಕಾರ್ಯಗಳನ್ನು 
ಮತ್ತು ಮಹತ್ಕಾರ್ಯಗಳನ್ನು ಫರೋಹನಿಗೂ ಅವನ 
ಸೇವಕರುಗಳಿಗೂ ವಿರೋಧವಾಗಿ ಮಾಡಿದನು. 

10 ಆತನು ಅನೇಕ ಜನಾಂಗಗಳನ್ನು ಸೋಲಿಸಿದನು. 
ಬಲಿಷ್ಠ ರಾಜರುಗಳನ್ನು ಕೊಂದುಹಾಕಿದನು. 

11 ಆತನು ಅಮೋರಿಯರ ರಾಜನಾದ ಸೀಹೋನನನ್ನು 
ಸೋಲಿಸಿದನು; ಬಾಷಾನಿನ ರಾಜನಾದ ಓಗನನ್ನೂ 
ಕಾನಾನ್‌ ದೇಶದ ಎಲ್ಲಾ ಜನಾಂಗಗಳನ್ನೂ 
ಸೋಲಿಸಿದನು. 

12 ಆತನು ಅವರ ದೇಶವನ್ನು ತನ್ನ ಜನರಾದ ಇಸ್ರೇಲರಿಗೆ 
ಕೊಟ್ಟನು. 

13 ಯೆಹೋವನೇ, ನೀನು ಸದಾಕಾಲ ಪ್ರಸಿದ್ಧನಾಗಿರುವೆ! 
ಯೆಹೋವನೇ, ಜನರು ನಿನ್ನನ್ನು ಸದಾಕಾಲ ನೆನಸಿ 
ಕೊಳ್ಳುವರು. 

14 ಯೆಹೋವನು ಜನಾಂಗಗಳನ್ನು ದಂಡಿಸಿದನು ತನ್ನ 
ಜನರಿಗಾದರೋ ಕರುಣೆಯುಳ್ಳವನಾಗಿದ್ದನು. 

15 ಅನ್ಯಜನರ ದೇವರುಗಳು ಮನುಷ್ಯರಿಂದಲೇ 
ಮಾಡಲ್ಪಟ್ಟ ಬೆಳ್ಳಿಬಂಗಾರಗಳ ಪ್ರತಿಮೆಗಳಾಗಿದ್ದವು. 

16 ಆ ಪ್ರತಿಮೆಗಳಿಗೆ ಬಾಯಿಗಳಿದ್ದರೂ ಮಾತಾಡ 
ಲಾಗಲಿಲ್ಲ; ಕಣ್ಣುಗಳಿದ್ದರೂ ನೋಡಲಾಗಲಿಲ್ಲ; 

17 ಆ ಪ್ರತಿಮೆಗಳಿಗೆ ಕಿವಿಗಳಿದ್ದರೂ ಕೇಳಲಾಗಲಿಲ್ಲ: 
ಮೂಗುಗಳಿದ್ದರೂ ಮೂಸಿನೋಡಲಾಗಲಿಲ್ಲ; 

18ಆ ಪ್ರತಿಮೆಗಳನ್ನು ಮಾಡಿದವರೂ ಅವುಗಳಂತೆಯೇ 
ಆಗುವರು! ಯಾಕಂದರೆ, ಅವರು ಸಹಾಯಕ್ಕಾಗಿ ಆ 
ಪ್ರತಿಮೆಗಳನ್ನೇ ನಂಬಿಕೊಂಡಿದ್ದಾರೆ. 

19 ಇಸ್ರೇಲ್‌ ಮನೆತನದವರೇ ಯೆಹೋವನನ್ನು 
ಕೊಂಡಾಡಿರಿ. ಆರೋನನ ಮನೆತನದವರೇ, 
ಯೆಹೋವನನ್ನು ಸ್ತುತಿಸಿರಿ. 

20 ಲೇವಿಯ ಮನೆತನದವರೇ, ಯೆಹೋವನನ್ನು 
ಕೊಂಡಾಡಿರಿ! ಯೆಹೋವನ ಭಕ್ತರೇ, ಆತನನ್ನು 
ಸ್ತುತಿಸಿರಿ. 

21 ಯೆಹೋವನಿಗೆ ಚೀಯೋನಿನಿಂದಲೂ ಆತನ ವಾಸ 
ಸ್ಥಾನವಾದ ಜೆರುಸಲೇಮಿನಿಂದಲೂ ಸ್ತೋತ್ರ, 
ವಾಗಲಿ! ಯೆಹೋವನಿಗೆ ಸ್ತೋತ್ರವಾಗಲಿ! 





795 


ಕೀರ್ತನೆ 136 
1 ಯೆಹೋವನಿಗೆ ಕೃತಜ್ಞತಾಸ್ತುತಿಮಾಡಿರಿ; ಆತನು 
ಒಳ್ಳೆಯವನು. ಆತನ ಪ್ರೀತಿ ಶಾಶ್ವತವಾದದ್ದು. 
2 ದೇವಾಧಿದೇವನಿಗೆ ಸ್ತೋತ್ರಮಾಡಿರಿ! ಆತನ ಪ್ರೀತಿ 


ಶಾಶ್ಚತವಾದದ್ದು. 
3 ಪ್ರಭುಗಳ ಪ್ರಭುವಿಗೆ ಸ್ತೋತ್ರಮಾಡಿರಿ. ಆತನ ಪ್ರೀತಿ 
ಶಾಶ್ಚತವಾದದ್ದು. 


4 ಮಹತ್ಕಾರ್ಯಗಳನ್ನು ಮಾಡಬಲ್ಲ ಆತನಿಗೆ ಸ್ತೋತ್ರ 
ಮಾಡಿರಿ. ಆತನ ಪ್ರೀತಿ ಶಾಶ್ಚತವಾದದ್ದು. 

5 ಜ್ಞಾನದಿಂದ ಆಕಾಶವನ್ನು ನಿರ್ಮಿಸಿದ ಆತನೊಬ್ಬ 
ನನ್ನೇ ಸ್ತುತಿಸಿರಿ! ಆತನ ಪ್ರೀತಿ ಶಾಶ್ವತವಾದದ್ದು. 

6 ಆತನು ಭೂಮಿಯನ್ನು ಜಲರಾಶಿಗಳ ಮೇಲೆ 
ಹಾಸಿದ್ದಾನೆ. ಆತನ ಪ್ರೀತಿ ಶಾಶ್ವತವಾದದ್ದು. 

7 ಆತನು ಮಹಾಬೆಳಕುಗಳನ್ನು ಸೃಷ್ಟಿಮಾಡಿದನು, ಆತನ 
ಪ್ರೀತಿ ಶಾಶ್ವತವಾದದ್ದು. 

$8 ಹಗಲನ್ನು ಆಳುವುದಕ್ಕಾಗಿ ಅತನು ಸೂರ್ಯನನ್ನು 
ಸೃಷ್ಟಿ ಮಾಡಿದನು ಆತನ ಪ್ರೀತಿ ಶಾಶ್ವತವಾದದ್ದು. 

9 ರಾತ್ರಿಯನ್ನು ಅಳುವುದಕ್ಕಾಗಿ ಆತನು ಚಂದ್ರನನ್ನೂ 
ನಕ್ಬತ್ರಗಳನ್ನೂ ಸೃಷ್ಟಿಮಾಡಿದನು. ಆತನ ಪ್ರೀತಿ ಶಾಶ್ವತ 
ವಾದದ್ದು. 

10 ಆತನು ಈಜಿಪ್ಟಿನಲ್ಲಿ ಚೊಚ್ಚಲು ಪುರುಷರನ್ನೂ ಪ್ರಾಣಿ 
ಗಳನ್ನೂ ಸಂಹರಿಸಿದನು. ಆತನ ಪ್ರೀತಿ ಶಾಶ್ವತ 
ವಾದದ್ದು. 

11 ಆತನು ಇಸ್ರೇಲರನ್ನು ಈಜಿಷ್ಟಿನಿಂದ ಹೊರತಂದನು. 
ಆತನ ಪ್ರೀತಿ ಶಾಶ್ವತವಾದದ್ದು. 

12 ಆತನು ತನ್ನ ಮಹಾಶಕ್ತಿಯನ್ನೂ ಬಲವನ್ನೂ 
ತೋರಿದನು. ಆತನ ಪ್ರೀತಿ ಶಾಶ್ವತವಾದದ್ದು. 

13 ಆತನು ಕೆಂಪು ಸಮುದ್ರವನ್ನು ಎರಡು ಭಾಗವನ್ನಾಗಿ 
ಮಾಡಿದನು ಆತನ ಪ್ರೀತಿ ಶಾಶ್ಚತವಾದದ್ದು. 

14 ಆತನು ಇಸ್ರೇಲರನ್ನು ಸಮುದ್ರದ ಮಧ್ಯದಲ್ಲಿ 
ನಡೆಸಿದನು. ಆತನ ಪ್ರೀತಿ ಶಾಶ್ಚತವಾದದ್ದು. 

15 ಆತನು ಫರೋಹನನ್ನೂ ಅವನ ಸೈನ್ಯವನ್ನೂ ಕೆಂಪು 
ಸಮುದ್ರದಲ್ಲಿ ಮುಳುಗಿಸಿದನು. ಆತನ ಪ್ರೀತಿ ಶಾಶ್ವತ 
ವಾದದ್ದು. 

16 ಆತನು ತನ್ನ ಜನರನ್ನು ಅರಣ್ಯದೊಳಗೆ ನಡೆಸಿದನು. 
ಆತನ ಪ್ರೀತಿ ಶಾಶ್ವತವಾದದ್ದು. 

17 ಆತನು ಶಕ್ತಿಯುತರಾದ ರಾಜರುಗಳನ್ನು ಸೋಲಿಸಿ 
ದನು. ಆತನ ಪ್ರೀತಿ ಶಾಶ್ವತವಾದದ್ದು. 

18 ಆತನು ಬಲಿಷ್ಟರಾದ ರಾಜರುಗಳನ್ನು ಸೋಲಿಸಿದನು. 
ಆತನ ಪ್ರೀತಿ ಶಾಶ್ವತವಾದದ್ದು. 

19 ಆತನು ಅಮೋರಿಯರ ರಾಜನಾದ ಸೀಹೋನನನ್ನು 
ಸೋಲಿಸಿದನು. ಆತನ ಪ್ರೀತಿ ಶಾಶ್ವತವಾದದ್ದು. 

20 ಆತನು ಬಾಷಾನಿನ ರಾಜನಾದ ಓಗನನ್ನು ಸೋಲಿಸಿ 
ದನು. ಆತನ ಪ್ರೀತಿ ಶಾಶ್ವತವಾದದ್ದು. 








ಕೀರ್ತನೆಗಳು 136:1-138:1 


21 ಆತನು ಅವರ ದೇಶಗಳನ್ನು ಇಸ್ರೇಲರಿಗೆ ಕೊಟ್ಟನು. 
ಆತನ ಪ್ರೀತಿ ಶಾಶ್ವತವಾದದು. 

22 ಆತನು ಆ ದೇಶಗಳನ್ನು ಇಸ್ರೇಲರಿಗೆ ಉಡುಗೊರೆ 
ಯಾಗಿ ಕೊಟ್ಟನು. ಆತನ ಪ್ರೀತಿ ಶಾಶ್ಚತವಾದದ್ದು. 

23 ನಾವು ಸೋತುಹೋಗಿದ್ದಾಗ ಆತನು ನಮ್ಮನ್ನು 
ಜ್ನಾಪಿಸಿಕೊಂಡನು. ಆತನ ಪ್ರೀತಿ ಶಾಶ್ವತವಾದದ್ದು. 

24 ಆತನು ನಮ್ಮನ್ನು ನಮ್ಮ ಶತ್ರುಗಳಿಂದ ರಕ್ಷಿಸಿದನು. 
ಆತನ ಪ್ರೀತಿ ಶಾಶ್ವತವಾದದ್ದು. 

25 ಆತನು ಪ್ರತಿಯೊಬ್ಬರಿಗೂ ಆಹಾರವನ್ನು ಕೊಡು 
ವನು, ಆತನ ಪ್ರೀತಿ ಶಾಶ್ವತವಾದದ್ದು. 

26 ಪರಲೋಕದ ದೇವರನ್ನು ಸ್ತುತಿಸಿರಿ! ಆತನ ಪ್ರೀತಿ 
ಶಾಶ್ವತವಾದದ್ದು. 


ಕೀರ್ತನೆ137 

1 ನಾವು ಬಾಬಿಲೋನ್‌ ದೇಶದ ನದಿಗಳ ಬಳಿಯಲ್ಲಿ 
ಕುಳಿತುಕೊಂಡು ಚೀಯೋನನ್ನು ನೆನಸಿಕೊಳ್ಳುತ್ತಾ 
ಅತ್ತೆವು. 

2 ಸಮೀಪದಲ್ಲಿದ್ದ ನೀರವಂಜಿ ಮರಗಳಿಗೆ ನಾವು ನಮ್ಮ 
ಹಾರ್ಪ್‌ವಾದ್ಯಗಳನ್ನು ತೂಗುಹಾಕಿದವು. 

3 ನಮ್ಮನ್ನು ಸೆರೆಹಿಡಿದಿದ್ದ ಜನರು ಬಾಬಿಲೋನಿನಲ್ಲಿ 
ನಮಗೆ ಜಿಯೋನಿನ ಕುರಿತು ಹರ್ಷಗೀತೆಗಳನ್ನು 
ಹಾಡಲು ಹೇಳಿದರು. 

4 ಆದರೆ ಪರದೇಶದಲ್ಲಿ ಯೆಹೋವನ ಹಾಡುಗಳನ್ನು 
ನಾವು ಹಾಡುವಂತಿಲ್ಲ! 

5 ಜಿರುಸಲೇಮೇ, ನಿನ್ನನ್ನು ನಾನೆಂದಾದರೂ ಮರೆಯು 
ಪುದಾದರೆ, ನಾನು ಮತ್ತೆಂದಿಗೂ ಹಾಡನ್ನು ಬಾರಿಸ 
ದಂತಾಗಲಿ. 

6 ಜಿರುಸಲೇಮೇ, ನಿನ್ನನ್ನು ನಾನೆಂದಾದರೂ ಮರೆಯು 
ವುದಾದರೆ, ನಾನು ಮತೆಂದಿಗೂ ಹಾಡಲು ಶಕನಾಗ 
ದಂತಾಗಲಿ. ನಾನೆಂದಿಗೂ ನಿನ್ನನ್ನು ಮರೆಯುವುದಿಲ್ಲ 
ವೆಂದು ಪ್ರಮಾಣ ಮಾಡುವೆ. 

7 ಜೆರುಸಲೇಮೇ, ನಿನ್ನ ವಿಷಯದಲ್ಲೇ ನಾನು ಅತ್ಯಾ 
ನಂದ ಪಡುವೆನೆಂದು ಪ್ರಮಾಣ ಮಾಡುವೆ. 

8 ಬಾಬಿಲೋನೇ, ನೀನು ನಾಶವಾಗುವೆ! ನಿನಗೆ ತಕ್ಕ 
ದಂಡನೆಯನ್ನು ಕೊಡುವವನು ಧನ್ಯನು. ನೀನು 
ನಮ್ಮನ್ನು ನೋಯಿಸಿದಂತೆ ನಿನ್ನನ್ನೂ ನೋಯುಸು 
ವವನೇ ಧನ್ಯನು. 

9 ನಿನ್ನ ಮಕ್ಕಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವವನೇ 
ಧನ್ಯನು. 


ಕೀರ್ತನೆ138 
ಸ್ತುತಿಗೀತೆ ರಚನೆಗಾರ: ದಾವೀದ 
1 ಯೆಹೋವನೇ, ಪೂರ್ಣ ಹೃದಯದಿಂದ ನಿನ್ನನ್ನು 





ಕೀರ್ತನೆಗಳು 138:2-139:20 


ಕೊಂಡಾಹುವೆನು. ನಿನ್ನ ಹಾಡುಗಳನ್ನು ಎಲ್ಲಾ 
ದೇವರುಗಳ ಎದುರಿನಲ್ಲಿ ಹಾಡುವೆನು. 

2 ನಾನು ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡಬೀಳು 
ವೆನು. ನಾನು ನಿನ್ನ ಹೆಸರನ್ನೂ ನಿನ್ನ ಪ್ರೀತಿಯನ್ನೂ 
ನಿನ್ನ ನಂಬಿಗಸ್ತಿಕೆಯನ್ನೂ ಕೊಂಡಾಡುವೆನು. ನೀನು 
ನಿನ್ನ ವಾಕ್ಯವನ್ನು ನೆರವೇರಿಸಿ ನಿನ್ನ ನಾಮಮಹತ್ವವನ್ನು 
ಹೆಚ್ಚಿಸಿರುವೆ. 

3 ನಾನು ಸಹಾಯಕ್ಕಾಗಿ ನಿನಗೆ ಮೊರೆಯಿಟ್ಟಾಗ ನೀನು 
ನನಗೆ ಸದುತ್ತರವನ್ನು ದಯಪಾಲಿಸಿದೆ; ನನಗೆ 
ಬಲವನ್ನು ಅನುಗ್ರಹಿಸಿದೆ. 

4 ಯೆಹೋವನೇ, ಭೂರಾಜರುಗಳೆಲ್ಲಾ ನಿನ್ನ ನುಡಿ 
ಗಳನ್ನು ಕೇಳಿ ನಿನ್ನನ್ನು ಕೊಂಡಾಡಬೇಕೆಂಬುದು ನನ್ನ 
ಅಪೇಕ್ಷೆ. 

5 ಅವರೆಲ್ಲರೂ ಯೆಹೋವನ ಮಾರ್ಗವನ್ನು ಹಾಡಿ 
ಕೊಂಡಾಡುವರು; ಯಾಕಂದರೆ ಯೆಹೋವನ 
ಮಹಿಮೆಯು ಮಹತ್ವವಾದದ್ದು. 

6 ಯೆಹೋವನೇ ಮಹೋನ್ನತನು. ಆದರೂ ಆತನು 
ದೀನರಿಗೋಸ್ಕರ ಚಿಂತಿಸುವನು. ಗರ್ವಿಷ್ಠರ ಕಾರ್ಯ 
ಗಳು ಆತನಿಗೆ ಗೊತಿವೆ. ಆದರೆ ಆತನು ಅವರಿಗೆ ದೂರ 
ವಾಗಿಯೇ ಇರುತ್ತಾನೆ. 

7 ಯೆಹೋವನೇ, ನಾನು ಆಪತ್ತಿನಲ್ಲಿದ್ದರೆ, ನನ್ನ 
ಪ್ರಾಣವನ್ನು ಕಾಪಾಡು. ನನ್ನ ವೈರಿಗಳು ನನ್ನ ಮೇಲೆ 
ಕೋಪಗೊಂಡಿದ್ದರೆ, ನನ್ನನ್ನು ಅವರಿಂದ ರಕ್ಕಿಸು. 

8 ಯೆಹೋವನೇ, ನಿನ್ನ ವಾಗ್ದಾನಗಳನ್ನು ನೆರವೇರಿಸು. 
ಯೆಹೋವನೇ, ನಿನ್ನ ಪ್ರೀತಿಯು ಶಾಶ್ವತವಾದದ್ದು. 
ನಮ್ಮನ್ನು ಸೃಷ್ಟಿಸಿದಾತನು ನೀನೇ. ನಮ್ಮನ್ನು 
ಕೈಬಿಡಬೇಡ! 





ಕೀರ್ತನೆ139 
ಸ್ತುತಿಗೀತೆ 
ರಚನೆಗಾರ: ದಾವೀದ 

1 ಯೆಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ 
ವಾಗಿ ತಿಳಿದುಕೊಂಡಿರುವೆ. 

2 ನಾನು ಕುಳಿತುಕೊಳ್ಳುವುದೂ ಎದ್ದೇಳುವುದೂ ನಿನಗೆ 
ತಿಳಿದದೆ, ನೀನು ಬಹುದೂರದಿಂದಲೇ ನನ್ನ 
ಆಲೋಚನೆಗಳನ್ನು ತಿಳಿದಿರುವೆ. 

3 ನಾನು ಎಲ್ಲಿಗೇ ಹೋಗುತ್ತಿದ್ದರೂ ಎಲ್ಲೇ ಮಲ 
ಗಿದ್ದರೂ ನಿನಗೆ ತಿಳಿದಿರುತ್ತದೆ. ನನ್ನ ಕಾರ್ಯಗಳಿಲ್ಲಾ 
ನಿನಗೆ ತಿಳಿದದೆ. 

4 ಯೆಹೋವನೇ, ನನ್ನ ಬಾಯಿಂದ ಮಾತುಗಳು 
ಹೊರಡುವುದಕ್ಕಿಂತ ಮೊದಲೇ ನಾನು ಹೇಳ 
ಬೇಕೆಂದಿರುವುದು ನಿನಗೆ ತಿಳಿದದೆ. 

5 ನೀನು ನನ್ನ ಸುತ್ತಲೂ ಆವರಿಸಿರುವೆ; ನಿನ್ನ ಹಸ್ತವನ್ನು 
ನನ್ನ ಮೇಲೆ ಇಟ್ಟಿರುವೆ. 


796 


6 ನನ್ನ ವಿಷಯವಾಗಿ ನನಗಿಂತಲೂ ನಿನಗೆ ಎಷ್ಟೋ 
ಹೆಚ್ಚಾಗಿ ತಿಳಿದಿರುವುದು ನನ್ನನ್ನು ಆಶ್ಚರ್ಯಗೊಳಿಸಿದೆ 
ಅದನ್ನು ಗ್ರಹಿಸಿಕೊಳ್ಳುವುದಕ್ಕೂ ನನ್ನಿಂದಾಗದು. 

7 ನಾನು ನಿನ್ನ ಆತ್ಮದಿಂದ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಓಡಿ 
ಹೋಗಲಿ! ನಿನ್ನ ಕಣ್ಣಿಗೆ ಮರೆಯಾಗಲು ಎಲ್ಲಿಗೆ 
ಹೋಗಲಿ? 

8 ನಾನು ಪರಲೋಕಕ್ಕೆ ಏರಿಹೋದರೆ ಅಲ್ಲಿಯೂ 
ನೀನಿರುವೆ. ಪಾತಾಳಕ್ಕೆ ಇಳಿದುಹೋದರೆ ಅಲ್ಲಿಯೂ 
ನೀನಿರುವೆ. 

9 ಪೂರ್ವದಿಕ್ಕಿನಲ್ಲಿ ಸೂರ್ಯನು ಉದಯಿಸುವ ಸ್ಥಳಕ್ಕೆ 
ಹೋದರೆ ಅಲ್ಲಿಯೂ ನೀನಿರುವೆ ಪಶ್ಚಿಮದಿಕ್ಕಿನಲ್ಲಿ 
ಸಮುದ್ರದ ಕಟ್ಟಕಡೆಗೆ ಹೋದರೆ ಅಲ್ಲಿಯೂ 
ನೀನಿರುವೆ. 

10 ಅಲ್ಲಿಯೂ ನಿನ್ನ ಬಲಗೈ ನನ್ನನ್ನು ನಡೆಸುವುದು. 

11 ನಾನು ನನ್ನನ್ನು ನಿನ್ನಿಂದ ಮರೆಮಾಡಿಕೊಳ್ಳಲು 
ಪ್ರಯತ್ನಿಸಿ, "ಹಗಲು ಹೋಗಿ ಕತ್ತಲಾಯಿತು, 
ಖಂಡಿತವಾಗಿ ಕಾರ್ಗತ್ತಲೆಯು ನನ್ನನ್ನು ಮರೆ 
ಮಾಡುವುದು ಎಂದೆನ್ನಬಹುದು. 

12 ಆದರೆ ಕಾರ್ಗತ್ತಲೆಯೂ ನಿನಗೆ ಕತ್ತಲೆಯಲ್ಲ. 
ಕಾರ್ಗತ್ತಲೆಯು ನಿನಗೆ ಹಗಲಿನಂತೆ ಪ್ರಕಾಶಮಾನ 
ವಾಗಿರುವುದು. 

13 ನನ್ನ ಅಂತರೀಂದ್ರೀಯಗಳನ್ನು ಸೃಷ್ಟಿಮಾಡಿದವನೂ 
ನೀನೇ. ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿ 
ದವನೂ ನೀನೇ. 

14 ನಿನ್ನ ಎಲ್ಲಾ ಅದ್ಭುತಕಾರ್ಯಗಳಿಗಾಗಿ ನಿನಗೆ ಕೃತಜ್ಞತಾ 
ಸ್ತುತಿ ಮಾಡುವೆನು. ನಿನ್ನ ಕಾರ್ಯಗಳು ಅದ್ಭುತಕರ 
ವಾಗಿವೆಯೆಂದು ನಾನು ಗ್ರಹಿಸಿಕೊಂಡಿರುವೆ. 

15 ನನ್ನ ವಿಷಯವಿಲ್ಲಾ ನಿನಗೆ ಗೊತ್ತಿದೆ. ತಾಯಿಗರ್ಭ 
ದಲ್ಲಿ ನನ್ನ ದೇಹ ರೂಪಗೊಳ್ಳುತ್ತಿದ್ದಾಗ ನನ್ನ ಎಲುಬು 
ಗಳು ಬೆಳೆಯುವುದನ್ನೂ ನೀನು ನೋಡಿದೆ. 

16 ನನ್ನ ದೇಹದ ಅಂಗಾಂಗಗಳು ಬೆಳೆಯುವುದನ್ನೂ 
ನೀನು ಗಮನಿಸಿದೆ. ನನ್ನ ಆಯುಷ್ಕಾಲದ ಮೊದಲನೆ 
ದಿನ ಆರಂಭವಾಗುವುಕ್ಕಿಂತ ಮೊದಲೇ ಅದರ ಎಲ್ಲಾ 
ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. 

17 ದೇವರೇ, ನಿನ್ನ ಆಲೋಚನೆಗಳು ನನಗೆ ಎಷ್ಟೋ 
ಮುಖ್ಯವಾಗಿವೆ. ಅವು ಅಸಂಖ್ಯಾತವಾಗಿವೆ. 

18 ಅವುಗಳನ್ನು ಎಣಿಸುವುದಾದರೆ, ಸಮುದ್ರದ ಮರಳಿ 
ಗಿಂತಲೂ ಹೆಚ್ಚಾಗಿವೆ. ನಾನು ಎಚ್ಚರಗೊಂಡಾಗ 
ಮುಂಚಿನಂತೆ ನಿನ್ನೊಂದಿಗೇ ಇರುವೆನು. 

19 ದೇವರೇ, ದುಷ್ಟರನ್ನು ಸಂಹರಿಸು. ಆ ಕೊಲೆ 
ಗಾರರನ್ನು ನನ್ನಿಂದ ದೂರಮಾಡು. 

20 ಆ ದುಷ್ಟರು ನಿನ್ನನ್ನು ದೂಷಿಸುತ್ತಾರೆ. ಅಯೋಗ್ಯಕ್ಕಾಗಿ 
ನಿನ್ನ ಹೆಸರನ್ನು ಹೇಳುತ್ತಾರೆ. 


797 


21 ಯೆಹೋವನೇ, ನಿನ್ನನ್ನು ದ್ವೇಷಿಸುವವರನ್ನು ನಾನೂ 
ದ್ವೇಷಿಸುವೆನು. 

22 ನಾನು ಅವರನ್ನು ಸಂಪೂರ್ಣವಾಗಿ ದ್ವೇಷಿಸುವೆನು! 
ನಿನ್ನ ವೈರಿಗಳನ್ನು ನನ್ನ ವೈರಿಗಳೆಂದೇ ಪರಿಗಣಿಸಿದ್ದೇನೆ. 

23 ದೇವರೇ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು 
ತಿಳಿದುಕೋ. ನನ್ನನ್ನು ಶೋಧಿಸಿ ನನ್ನ ಆಲೋಚನೆ 
ಗಳನ್ನು ಗ್ರಹಿಸಿಕೋ. 

24 ನನ್ನಲ್ಲಿ ದುರಾಲೋಚನೆಗಳಿದ್ದರೆ ಕಂಡುಕೋ. 
ನನ್ನನ್ನು ನಿತ್ಯಮಾರ್ಗದಲ್ಲಿ ನಡೆಸು. 


ಕೀರ್ತನೆ140 
ಸ್ತುತಿಗೀತೆ 
ರಚನೆಗಾರ: ದಾವೀದ 

1 ಯೆಹೋವನೇ, ಕೆಡುಕರಿಂದ ನನ್ನನ್ನು ರಕ್ಷಿಸು. ಕ್ರೂರಿ 
ಗಳಿಂದ ನನ್ನನ್ನು ಕಾಪಾಡು. 

2 ಅವರು ಕೇಡು ಮಾಹಬೇಕೆಂದಿದ್ದಾರೆ. ಅವರು 
ಯಾವಾಗಲೂ ಜಗಳವೆಬ್ಬಿಸುತ್ತಾರೆ. 

3 ಅವರ ನಾಲಿಗೆಗಳು ಸರ್ಪಗಳಂತಿವೆ. ಅವರ ನಾಲಿ 
ಗೆಯ ಕೆಳಗೆ ಹಾವಿನ ವಿಷವಿದೆ. 

4 ಯೆಹೋವನೇ, ದುಷ್ಟರಿಂದ ನನ್ನನ್ನು ರಕ್ಷಿಸು. ಕ್ರೂರಿ 
ಗಳಿಂದ ನನ್ನನ್ನು ಕಾಪಾಡು. ಅವರು ನನ್ನನ್ನು ಹಿಂದಟ್ಟಿ 
ನನಗೆ ಕೇಡು ಮಾಹಬೇಕೆಂದಿದ್ದಾರೆ. 

5 ಆ ಗರ್ವಿಷ್ಠರು ನನಗೆ ಉರುಲನ್ನು ಒಡ್ಡಿದ್ದಾರೆ; 
ನನ್ನನ್ನು ಹಿಡಿಯಲು ಬಲೆಯನ್ನು ಹಾಸಿದ್ದಾರೆ; ನನ್ನ 
ದಾರಿಯಲ್ಲಿ ಬೋನನ್ನು ಇಟ್ಟಿದ್ದಾರೆ. 

6 ಯೆಹೋವನೇ, ನನ್ನ ದೇವರು ನೀನೇ. ನನ್ನ 
ಪ್ರಾರ್ಥನೆಗೆ ಕಿವಿಗೊಡು. 

7 ಯೆಹೋವನೇ, ನನ್ನ ಬಲಿಷ್ಠನಾದ ಒಡೆಯನು 
ನೀನೇ. ನನ್ನ ರಕ್ಟಕನೂ ನೀನೇ, ನನ್ನ ಶಿರಸ್ತ್ರಾಣವೂ 
ನೀನೇ. 

8 ಯೆಹೋವನೇ, ಆ ದುಷ್ಟರ ದುರಾಶೆಯೂ ದುರಾ 
ಲೋಚನೆಯೂ ನೆರವೇರಲು ಬಿಡಬೇಡ. 

9 ನನ್ನ ವೈರಿಗಳಿಗೆ ಜಯವಾಗಲು ಬಿಡಬೇಡ. ಅವರು 
ಕುಯುಕ್ತಿಗಳನ್ನು ಮಾಡುತ್ತಿದ್ದಾರೆ; ಅವುಗಳನ್ನು 
ವಿಫಲಗೊಳಿಸು. 

10 ಅವರ ತಲೆಗಳ ಮೇಲೆ ಉರಿಯುವ ಕೆಂಡಗಳನ್ನು 
ಸುರಿದು ಬೆಂಕಿಯೊಳಗೆ ಎಸೆದುಬಿಡು; ಎಂದಿಗೂ ಹತಿ 
ಬರಲಾಗದ ಗುಂಡಿಯೊಳಗೆ ಅವರನ್ನು ಎಸೆದುಬಿಡು. 

11 ಆ ಸುಳ್ಳುಗಾರರನ್ನು ಜೀವಂತವಾಗಿ ಉಳಿಸಬೇಡ. ಆ 
ಕೆಹುಕರಿಗೆ ಕೇಹುಗಳಾಗುವಂತೆ ಮಾಡು. 

12 ಯೆಹೋವನು ದೀನರಿಗೆ ನ್ಯಾಯವಾದ ತೀರ್ಪನ್ನು 
ದಯಪಾಲಿಸುತ್ತಾನೆಂದು ನನಗೆ ಗೊತ್ತದೆ. ದೇವರು 
ಅಸಹಾಯಕರಿಗೆ ಸಹಾಯಮಾಹುವನು. 


ಕೀರ್ತನೆಗಳು 139:21-142:1 


13 ನೀತಿವಂತರು ನಿನ್ನ ಹೆಸರನ್ನು ಕೊಂಡಾಡುತ್ತಾ ನಿನ್ನ 
ಸನ್ನಿಧಿಯಲ್ಲಿ ಜೀವಿಸುವರು. 


ಕೀರ್ತನೆ141 
ಸ್ತುತಿಗೀತೆ 
ರಚನೆಗಾರ: ದಾವೀದ 

1 ಯೆಹೋವನೇ, ಸಹಾಯಕ್ಕಾಗಿ ನಿನಗೆ ಮೊರೆಯಿಡು 
ತ್ತಿದ್ದೇನೆ. ನನ್ನ ಪ್ರಾರ್ಥನೆಗೆ ಕಿವಿಗೊಡು. ಬೇಗನೆ 
ಬಂದು ನನಗೆ ಸಹಾಯಮಾಡು! 

2 ನನ್ನ ಪ್ರಾರ್ಥನೆಯು ನಿನಗೆ ಧೂಪದಂತೆಯೂ 
ಸಾಯಂಕಾಲದ ಯಜ್ಞದಂತೆಯೂ ಸಮರ್ಪಕ 
ವಾಗಲಿ. 

3 ಯೆಹೋವನೇ, ನನ್ನ ಮಾತುಗಳನ್ನು ಹಿಡಿತದಲ್ಲಿಟ್ಟು 
ಕೊಳ್ಳುವುದಕ್ಕೂ, ವಿವೇಚಿಸಿ ನುಡಿಯುವುದಕ್ಕೂ 
ನನಗೆ ಸಹಾಯ ಮಾಡು. 

4 ಕೆಟ್ಟದ್ದನ್ನು ಮಾಡಲು ನನಗೆ ಅವಕಾಶಕೊಡಬೇಡ. 
ಕೆಟ್ಟವರೊಂದಿಗೆ ಸೇರಿ ಕೆಟ್ಟದ್ದನ್ನು ಮಾಡದಂತೆ 
ನನ್ನನ್ನು ಕಾಪಾಡು. ಅವರು ಹರ್ಷಿಸುವಂಥವುಗಳಲ್ಲಿ 
ನಾನು ಪಾಲುಗಾರನಾಗದಂತೆ ನೋಡಿಕೋ. 

5 ನೀತಿವಂತನು ನನ್ನನ್ನು ಸರಿಪಡಿಸಿದರೆ ಅದು ನನಗೇ 
ಒಳ್ಳೆಯದು. ನಿನ್ನ ಭಕ್ತರು ನನ್ನನ್ನು ಗದರಿಸಿದರೆ ಅದು 
ನನಗೇ ಒಳ್ಳೆಯದು. ಆದರೆ ಕೆಟ್ಟವರ ಕೆಟ್ಟ 
ಕೃತ್ಯಗಳ ವಿರೋಧವಾಗಿ ನಾನು ಯಾವಾಗಲೂ 
ಪ್ರಾರ್ಥಿಸುತ್ತೇನೆ. 

6 ಅವರ ಅಧಿಪತಿಗಳು ದಬ್ಬಲ್ಬಡಲಿ. ನಾನು ಹೇಳಿದ್ದು 
ಸತ್ಯವೆಂದು ಆಗ ಜನರು ತಿಳಿದುಕೊಳ್ಳುವರು. 

7 ಜನರು ಹೊಲವನ್ನು ಉತ್ತು ಹೆಂಟೆಗಳನ್ನು ಪುಡಿ 
ಮಾಡಿ ಚದರಿಸುವಂತೆಯೇ ಕೆಟ್ಟವರ ಎಲುಬುಗಳು 
ಅವರ ಸಮಾಧಿಗಳಲ್ಲಿ ಹರಡಿಕೊಂಡಿರುತ್ತವೆ. 

8 ನನ್ನ ಒಡೆಯನಾದ ಯೆಹೋವನೇ, ಸಹಾಯಕ್ಕಾಗಿ 
ನಿನ್ನನ್ನೇ ಎದುರುನೋಡುವೆನು. ನಾನು ನಿನ್ನಲ್ಲಿ 
ಭರವಸವಿಟ್ಟಿದ್ದೇನೆ. ದಯವಿಟ್ಟು ನನ್ನನ್ನು ಮರಣ 
ಕ್ಕೀಡು ಮಾಡಬೇಡ. 

9 ಕೆಟ್ಟವರು ನನಗೆ ಬಲೆಗಳನ್ನು ಒಡ್ಡಿದ್ದಾರೆ. ಅವರ 
ಬೋನುಗಳಿಂದ ನನ್ನನ್ನು ತಪ್ಪಿಸು. 

10 ಅವರು ತಮ್ಮ ಬಲೆಗಳಿಗೆ ತಾವೇ ಸಿಕ್ಕಿಬೀಳಲಿ. ಆಗ 
ನಾನು ತಪ್ಪಿಸಿಕೊಳ್ಳುವೆನು. 


ಕೀರ್ತನೆ142 
ದಾವೀದನು ಗುಹೆಯಲ್ಲಿದ್ದಾಗ ಮಾಡಿದ ಪ್ರಾರ್ಥನೆ 
ರಚನೆಗಾರ: ದಾವೀದ. 
1 ನಾನು ಯೆಹೋವನಿಗೆ ಮೊರೆಯಿಡುವೆನು; 
ಯೆಹೋವನನ್ನು ಕೂಗಿಕೊಳ್ಳುವೆನು. 


ಕೀರ್ತನೆಗಳು 142:2-144:8 


798 


ನನ್ನ ಕಷ್ಟಗಳನ್ನೂ ಚಿಂತೆಗಳನ್ನೂ ಆತನಿಗೆ ಅರಿಕೆ 7 
ಮಾಡಿಕೊಳ್ಳುವೆನು. 

ನನ್ನ ವೈರಿಗಳು ನನಗೆ ಉರುಲನ್ನು ಒಡ್ಡಿದ್ದಾರೆ. ನನ್ನ 
ಆತ್ಮವು ಕುಂದಿಹೋಗಿದೆ. ನನ್ನ ಮಾರ್ಗವನ್ನು ತಿಳಿ 
ದಿರುವಾತನು ನೀನೇ. 8 
ನಾನು ಸುತ್ತಮುತ್ತ ನೋಡಿದರೂ ನನ್ನ ಸ್ನೇಹಿತರಲ್ಲಿ 
ಯಾರೂ ಕಾಣುತ್ತಿಲ್ಲ. ಓಡಿಹೋಗಲು ನನಗೆ ಯಾವ 
ಸ್ಥಳವೂ ಇಲ್ಲ. ನನ್ನನ್ನು ರಕ್ಷಿಸಲು ಯಾರೂ 


ಪ್ರಯತ್ನಿಸುತ್ತಿಲ್ಲ. 9 


ಆದ್ದರಿಂದ ಯೆಹೋವನನ್ನು ಕೂಗಿಕೊಳ್ಳುವೆನು. ನನ್ನ 
ಆಶ್ರಯಸ್ಥಾನವೂ ನೀನೇ, ನನ್ನನ್ನು ಬದುಕಿಸ 
ಬಲ್ಲಾತನೂ ನೀನೇ ಎಂದು ಆತನಿಗೆ ಮೊರೆ 
ಯಿಹುವೆನು. 

ಯೆಹೋವನೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು. 
ನೀನು ನನಗೆ ಬೇಕೇಬೇಕು. ನನ್ನನ್ನು ಬೆನ್ನಟ್ಟುಕ್ತಿರುವ 
ಜನರಿಂದ ನನ್ನನ್ನು ರಕ್ಕಿಸು. ಅವರು ನನಗಿಂತ ಬಹು 
ಬಲಿಷ್ಠರಾಗಿದ್ದಾರೆ. 

ಈ ಉರುಲಿನಿಂದ ಪಾರಾಗಲು ನನಗೆ ಸಹಾಯ 
ಮಾಡು. ಯೆಹೋವನೇ, ಆಗ ನಾನು ನಿನ್ನ ಹೆಸರನ್ನು 
ಕೊಂಡಾ ಹುವೆನು. ನೀನು ನನ್ನನ್ನು ಕಾಪಾಡಿದ್ದ! ರಿಂದ 
ನೀತಿವಂತರು ನನ್ನೊ 1 ನಿನ್ನ ನ್ನು 
ಕೊಂಡಾಡುವರು. 


ಕೀರ್ತನೆ 143 
ಸ್ತುತಿಗೀತೆ ರಚನೆಗಾರ: ದಾವೀದ 

ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳು. ನನ್ನ 
ಬಿನ್ನಹಕ್ಕೆ ಕಿವಿಗೊಡು. ನಿನ್ನ ನೀತಿಗೂ ನಂಬಿಗಸ್ತಿಕೆಗೂ 
ತಕ್ಕಂತೆ ನನ್ನ ಪ್ರಾರ್ಥನೆಗೆ ಉತ್ತರಕೊಡು. 

ನಿನ್ನ 
ನನ್ನ ಇಡೀ ಜೀವಮಾನದಲ್ಲಿ ನಿರಪರಾಧಿಯೆಂಬ 
ತೀರ್ಪನ್ನು ಹೊಂದಲು ನನಗೆ ಸಾಧ್ಯವೇ ಇಲ್ಲ. 

ಆದರೆ ನನ್ನ ಶತ್ರುಗಳು ನನ್ನನ್ನು ಬೆನ್ನಟ್ಟುಕ್ತಿದ್ದಾರೆ. 3 
ಅವರು ನನ್ನ ಜೀವವನ್ನು ನೆಲಕ್ಕೆ ಹಾಕಿ ಜಜ್ಜಿದ್ದಾರೆ. 





ಬಹುಕಾಲದ ಹಿಂದೆ ಸತ್ತವರನ್ನು ಕಾರ್ಗತ್ತಲೆಯ 4 


ಸಮಾಧಿಗೆ ನೂಕುವಂತೆ ಅವರು ನನ್ನನ್ನು 


ನೂಕುತ್ತಿ ದ್ದಾ! ರೆ. 5 


ನನ್ನ ಆತ್ಮವು ಕುಂದಿಹೋಗಿದೆ. ನನ್ನ ಧೈರ್ಯವು 
ಕಳೆದುಹೋಗುತ್ತಿದೆ. 

ಆದರೆ ಬಹುಕಾಲದ ಹಿಂದೆ ನಡೆದವುಗಳನ್ನು ಜ್ಞಾಪಿಸಿ 
ಕೊಳ್ಳುವೆನು. ನೀನು ಮಾಡಿದ ಅನೇಕ ಅದ್ಭುತ 
ಕಾರ್ಯಗಳನ್ನು ಆಲೋಚಿಸುವೆನು. 


ನನ್ನ ಕೈಗಳನ್ನು. ಮೇಲೆತ್ತಿ ನಿನಗೆ ಪ್ರಾರ್ಥಿಸುವೆನು. 


ಭೂಮಿಯು ಮಳೆಗಾಗಿ ಕಾಯುವಂತೆ ನಾನು | 


ನಿನ್ನ ಸಹಾಯಕ್ಕಾಗಿ ಕಾಯುತಿದ್ದೇನೆ. 
[8 ರ ಇ೧ದು 


ಸೇವಕನಾದ ನನಗೆ ತೀರ್ಪು ಮಾಡಬೇಡ. 


ಯೆಹೋವನೇ, ಬೇಗನೆ ಸದುತ್ತರವನ್ನು ದಯ 
ಪಾಲಿಸು. ನನ್ನ ಆತ್ಮವು ಕುಂದಿಹೋಗುತ್ತಿದೆ. ನೀನು 
ನನಗೆ ವಿಮುಖನಾಗಬೇಡ. ಸತ್ತು ಸಮಾಧಿಯಲ್ಲಿರು 
ವವರಂತೆ ನನ್ನನ್ನು ಸಾವಿಗೀಡುಮಾಡಬೇಹ. 
ಮುಂಜಾನೆಯಲ್ಲಿ ನಿನ್ನ ಶಾಶ್ವತ ಪ್ರೀತಿಯನ್ನು ನನಗೆ 
ತೋರಿಸು. ನಾನು ನಿನ್ನಲ್ಲಿ ಭರವಸವಿಟ್ಟಿದ್ದೇನೆ. ನಾನು 
ಮಾಡಬೇಕಾದವುಗಳನ್ನು ನನಗೆ ತೋರಿಸು. ನಾನು 
ನನ್ನ ಜೀವವನ್ನು ನಿನ್ನ ಕೈಗಳಲ್ಲಿ ಇಟ್ಟಿದ್ದೇನೆ! 
ಯೆಹೋವನೇ, ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ; 
ಶತ್ರುಗಳಿಂದ ನನ್ನನ್ನು ರಕ್ಷಿಸು. 


10 ನಿನ್ನ ಇಚ್ಛೆಗನುಸಾರವಾಗಿ ನಾನು ಮಾಡಬೇಕಾದದು 


ದನ್ನು ನನಗೆ ತೋರಿಸಿಕೊಡು. ನೀನೇ ನನ್ನ ದೇವರು. 
ನನಗೆ ಒಳ್ಳೆಯವನಾಗಿದ್ದು ಸುರಕ್ಷಿತವಾದ ದಾರಿಯಲ್ಲಿ 
ನಡೆಸು. 


11 ಯೆಹೋವನೇ, ನನ್ನನ್ನು ಉಜ್ಜೀವಿಸಮಾಹು. ಆಗ 


ಜನರು ನಿನ್ನ ಹೆಸರನ್ನು ಕೊಂಡಾಡುವರು. ನೀನು ನಿಜ 
ವಾಗಿಯೂ ಒಳ್ಳೆಯವನೆಂಬುದನ್ನು ನನಗೆ ತೋರಿಸಿ 
ಕೊಡು. ನನ್ನನ್ನು ಶತ್ರುಗಳಿಂದ ರಕ್ಷಿಸು. 


12 ನಿನ್ನ ಶಾಶ್ವತ ಪ್ರೀತಿಯನ್ನು ನನಗೆ ತೋರಿಸು. ನನ್ನನ್ನು 


ಕೊಲ್ಲಬೇಕೆಂದಿರುವ ಶತ್ರುಗಳನ್ನು ಸೋಲಿಸು. ನಾನು 
ನಿನ್ನ ಸೇವಕನಾಗಿರುವೆ. 


ಕೀರ್ತನೆ 144 

ರಚನೆಗಾರ: ದಾವೀದ 
ಯೆಹೋವನು ನನಗೆ ಬಂಡೆಯಾಗಿದ್ದಾನೆ. ಆತನಿಗೆ 
ಸ್ತೋತ್ರವಾಗಲಿ. ಆತನು ನನ್ನನ್ನು ಯುದ್ಧಕ್ಕೂ, 
ಕದನಕ್ಕೂ ತರಬೇತು ಮಾಡುವನು. 
ಆತನು ನನ್ನನ್ನು ಪ್ರೀತಿಸುವ ದೇವರೂ ನನ್ನ 
ಕೋಟೆಯೂ ನನ್ನ ದುರ್ಗವೂ ನನ್ನ ರಕ್ಟಕನೂ ನನ್ನ 
ಗುರಾಣಿಯೂ, ನನ್ನ ಆಶ್ರಯವೂ ಆಗಿದ್ದಾನೆ. 
ಯೆಹೋವನೇ, ಮನುಷ್ಯನು ಎಷ್ಟು ಮಾತ್ರದವನು? 
ನೀನು ಅವನನ್ನು ಯಾಕೆ ನೆನಸಬೇಕು? 
ಮನುಷ್ಯನು ಕೇವಲ ಉಸಿರೇ. ಅವನ ಜೀವಮಾನವು 
ಬೇಗನೆ ಗತಿಸಿಹೋಗುವ ನೆರಳಿನಂತಿದೆ. 
ಯೆಹೋವನೇ, ಆಕಾಶವನ್ನು ಹರಿದು ಇಳಿದು ಬಾ. 
ಪರ್ವತಗಳನ್ನು ಮುಟ್ಟು, ಆಗ ಅವುಗಳಿಂದ 
ಹೊಗೆಯು ಮೇಲೇರುವುದು. 
ಸಿಡಿಲಿನಿಂದ ಶತ್ರುಗಳನ್ನು ಚದರಿಸಿಬಿಡು. ನಿನ್ನ ಬಾಣ 
ಗಳಿಂದ ಅವರನ್ನು ಓಡಿಸಿಬಿಡು. 
ಮೇಲಣ ಲೋಕದಿಂದ ಕೈಚಾಚಿ ಮಹಾ ಜಲರಾಶಿ 
ಯಂತಿರುವ ನನ್ನ ಶತ್ರುಗಳಿಂದ ನನ್ನನ್ನು ಎಳೆದುಕೋ. 
ಅನ್ಯಜನರ ಕೈಯಿಂದ ನನ್ನನ್ನು ಬಿಡಿಸು. 
ಅವರ ಬಾಯಿ ಸುಳ್ಳುಗಳಿಂದ ತುಂಬಿವೆ. ಅವರ ಬಲಗೈ 
ಮೋಸದಿಂದ ತುಂಬಿವೆ. 


799 


9 ಯೆಹೋವನೇ, ನಿನಗೆ ನೂತನ ಕೀರ್ತನೆಯನ್ನು 
ಹಾಡುವೆನು. ನಾನು ಹತ್ತುತಂತಿಗಳ ಹಾರ್ಪ್‌ವಾದ್ಯ 
ವನ್ನು ನುಡಿಸುತ್ತಾ ನಿನ್ನನ್ನು ಸ್ತುತಿಸುವೆನು. 

10ರಾಜರುಗಳಿಗೆ ಸಹಾಯಮಾಡಿ ಯುದ್ಧಗಳಲ್ಲಿ 
ಗೆಲ್ಲಿಸುವವನೂ ನೀನೇ. ನಿನ್ನ ಸೇವಕನಾದ ದಾವೀದ 
ನನ್ನು ಅವನ ಶತ್ರುಗಳ ಖಡ್ಗಗಳಿಂದ ರಕ್ಷಿಸಿದವನೂ 
ನೀನೇ. 

11 ಈ ಅನ್ಯಜನರಿಂದ ನನ್ನನ್ನು ರಕ್ಷಿಸು. ಅವರ ಬಾಯಿ 
ಗಳು ಸುಳ್ಳುಗಳಿಂದ ತುಂಬಿವೆ. ಅವರ ಬಲಗೈಗಳು 
ಮೋಸದಿಂದ ತುಂಬಿವೆ. 

12 ನಮ್ಮ ಯುವಕರು ಮಹಾವ್ಯಕ್ಷಗಳಂತಿದ್ದಾರೆ. ನಮ್ಮ 
ಯುವತಿಯರು ಅರಮನೆಯಲ್ಲಿ ಸುಂದರವಾಗಿ 
ಕೆತ್ತಲ್ಪಟ್ಟ ಕಂಬಗಳಂತಿರುವರು. 

13 ನಮ್ಮ ಕಣಜಗಳು ಸಕಲ ಬಗೆಯ ದವಸಧಾನ್ಯಗಳಿಂದ 
ತುಂಬಿರುತ್ತವೆ. ನಮ್ಮ ಹೊಲಗಳಲ್ಲಿರುವ ಕುರಿಗಳು 
ಸಾವಿರಾರು ಮರಿಗಳನ್ನು ಈಯುತ್ತವೆ. 

14 ನಮ್ಮ ಸೈನಿಕರು ಸುರಕ್ಷಿತವಾಗಿದ್ದಾರೆ. ಯಾವ ಶತ್ರು 
ಗಳೂ ನುಗ್ಗಿ ಬರಲು ಪ್ರಯತ್ನಿಸುತ್ತಿಲ್ಲ. ನಾವು 
ಯುದ್ಧಕ್ಕೆ ಹೋಗುವುದೂ ಇಲ್ಲ; ನಮ್ಮ ಬೀದಿಗಳಲ್ಲಿ 
ಗೋಳಾಟವೂ ಇರುವುದಿಲ್ಲ. 

15 ಇಂಥ ಸುಸ್ಥಿತಿಯಲ್ಲಿರುವ ಜನರೇ ಧನ್ಯರು. ಯಾರಿಗೆ 
ಯೆಹೋವನು ದೇವರಾಗಿರುತ್ತಾನೊ ಅವರೇ ಭಾಗ್ಯ 
ಪಂತರು. 


ಕೀರ್ತೆನೆ145 
ರಚನೆಗಾರ: ದಾವೀದ 

1 ನನ್ನ ದೇವರೇ, ನನ್ನ ರಾಜನೇ, ನಿನ್ನನ್ನು ಸ್ತುತಿಸುವೆನು; 
ನಿನ್ನ ಹೆಸರನ್ನು ಎಂದೆಂದಿಗೂ ಕೊಂಡಾಡುವೆನು. 

2 ನಿನ್ನನ್ನು ಪ್ರತಿದಿನವೂ ಸ್ತುತಿಸುವೆನು. ನಿನ್ನ ಹೆಸರನ್ನು 
ಎಂದೆಂದಿಗೂ ಕೊಂಡಾಡುವೆನು. 

3 ಯೆಹೋವನು ಮಹೋನ್ನತನೂ ಸ್ತುತಿಗೆ ಪಾತ್ರನೂ 
ಆಗಿದ್ದಾನೆ. ಆತನ ಮಹತ್ಕಾರ್ಯಗಳು ಅಸಂಖ್ಯಾತ 
ವಾಗಿವೆ. 

4 ಯೆಹೋವನೇ, ನಿನ್ನ ಕಾರ್ಯಗಳನ್ನು ಜನರು 
ಎಂದೆಂದಿಗೂ ಸ್ತುತಿಸುವರು; ನಿನ್ನ ಮಹತ್ಕಾರ್ಯಗಳ 
ವಿಷಯವಾಗಿ ಜನರು ಬೇರೆಯವರಿಗೆ ಹೇಳುವರು. 

5 ನಿನ್ನ ಪ್ರಭಾವವುಳ್ಳ ಮಹಿಮೆಯ ಕುರಿತು ಜನರು 
ಹೇಳುವರು. ನಾನು ನಿನ್ನ ಮಹತ್ಕಾರ್ಯಗಳನ್ನು 
ವರ್ಣಿಸುವೆನು. 

6 ನಿನ್ನ ಅತ್ಯಾಶ್ಚರ್ಯಕರವಾದ ಕಾರ್ಯಗಳನ್ನು ಜನರು 
ಕೊಂಡಾಡುವರು. ನಿನ್ನ ಮಹತ್ಕಾರ್ಯಗಳನ್ನು ನಾನು 
ವರ್ಣಿಸುವೆನು. 





ಕೀರ್ತನೆಗಳು 144:9-145:21 


7 ನಿನ್ನ ಒಳ್ಳೆಯಕಾರ್ಯಗಳ ಕುರಿತಾಗಿ ಜನರು 
ಹೇಳುವರು. ನಿನ್ನ ನೀತಿಯ ಕುರಿತಾಗಿ ಜನರು 
ಹಾಡುವರು. 

8 ಯೆಹೋವನು ದಯೆಯುಳ್ಳವನೂ ಕನಿಕರವುಳ್ಳ 
ವನೂ ದೀರ್ಥಶಾಂತನೂ ಪ್ರೀತಿಪೂರ್ಣನೂ 
ಆಗಿದ್ದಾನೆ. 

9 ಯೆಹೋವನು ಪ್ರತಿಯೊಬ್ಬನಿಗೂ ಒಳ್ಳಯವನಾಗಿ 
ದ್ದಾನೆ. ಆತನು ತಾನು ನಿರ್ಮಿಸಿದವುಗಳಿಗೆಲ್ಲಾ ಕನಿಕರ 
ತೋರಿಸುವನು. 

10 ಯೆಹೋವನೇ, ನಿನ ಸೃಷ್ಟಿಯೆಲ್ಲವೂ ನಿನ್ನನ್ನು ಸ್ತುತಿ 
ಸುತ್ತವೆ. ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. 
11 ಅವರು ನಿನ್ನ ರಾಜ್ಯದ ಮಹತ್ವವನ್ನು ಕುರಿತು 
ಹೇಳುವರು. ನಿನ್ನ ಪರಾಕ್ರಮವನ್ನು ವರ್ಣಿಸುವರು. 
12 ಹೀಗೆ ನಿನ್ನ ಮಹತ್ಕಾರ್ಯಗಳನ್ನು ಇತರ ಜನರು 
ತಿಳಿದುಕೊಳ್ಳುವರು. ನಿನ್ನ ರಾಜ್ಯದ ಮಹತ್ವವನ್ನೂ 

ವೈಭವವನ್ನೂ ಅವರು ತಿಳಿದುಕೊಳ್ಳುವರು. 

13 ಯೆಹೋವನೇ, ನಿನ್ನ ರಾಜ್ಯವು ಶಾಶ್ವತವಾಗಿದೆ. 
ನೀನು ಎಂದೆಂದಿಗೂ ಆಳುವೆ. 

14 ಯೆಹೋವನು ಬಿದ್ದುಹೋಗಿರುವವರನ್ನು ಮೇಲೆತ್ತು 
ವವನೂ; ಕುಗ್ಗಿಹೋದವರನ್ನು ಉದ್ದರಿಸುವವನೂ 
ಆಗಿದ್ದಾನೆ. 


15 ಎಲ್ಲಾ ಜೀವಿಗಳು ತಮ್ಮ ಆಹಾರಕ್ಕಾಗಿ ನಿನ್ನನ್ನೇ 
ನೋಡುತ್ತವೆ. ನೀನು ಸಮಯಕ್ಕೆ ಸರಿಯಾಗಿ 
ಅವುಗಳಿಗೆ ಆಹಾರವನ್ನು ಕೊಡುವೆ. 

16 ನೀನು ಕೈಯನ್ನು ತೆರೆದು ಜೀವಿಗಳ ಅವಶ್ಯಕತೆ 
ಗಳನ್ನೆಲ್ಲಾ ಪೂರೈಸುವೆ. 

17 ಯೆಹೋವನ ಕಾರ್ಯಗಳೆಲ್ಲ ನೀತಿಯುಳ್ಳವುಗ 
ಳಾಗಿವೆ. ಆತನ ಪ್ರತಿಯೊಂದು ಕಾರ್ಯದಲ್ಲೂ ಆತನ 
ಶಾಶ್ವತ ಪ್ರೀತಿ ತೋರಿಬರುವುದು. 

18 ಯೆಹೋವನು ತನ್ನ ಭಕ್ತರಿಗೆ ಸಮೀಪವಾಗಿದ್ದಾನೆ. 
ಆತನು ತನ್ನನ್ನು ಯಥಾರ್ಥವಾಗಿ ಕರೆಯುವ ಪ್ರತಿ 
ಯೊಬ್ಬರಿಗೂ ಸಮೀಪವಾಗಿದ್ದಾನೆ. 

19 ಆತನು ತನ್ನ ಭಕ್ತರ ಇಷ್ಟವನ್ನು ನೆರವೇರಿಸುವನು, 
ಆತನು ಅವರ ಮೊರೆಗೆ ಕಿವಿಗೊಟ್ಟು ಅವರನ್ನು 
ರಕ್ಷಿಸುವನು. 

20 ಯೆಹೋವನು ತನ್ನನ್ನು ಪ್ರೀತಿಸುವ ಪ್ರತಿಯೊಬ್ಬ 
ರನ್ನೂ ಸಂರಕ್ಷಿಸುವನು, ದುಷ್ಟರನ್ನಾದರೊ ಆತನು 
ನಾಶ ಮಾಡುವನು. 

21 ನಾನು ಯೆಹೋವನನ್ನು ಕೊಂಡಾಡುತ್ತೇನೆ! ಪ್ರತಿ 
ಯೊಬ್ಬರೂ ಆತನ ಪವಿತ್ರ ಹೆಸರನ್ನು ಸದಾಕಾಲ 
ಕೊಂಡಾಡಲಿ! 








ಕೀರ್ತನೆಗಳು 146:1-147:20 


ಕೀರ್ತನೆ146 

1 ಯೆಹೋವನಿಗೆ ಸ್ತೋತ್ರವಾಗಲಿ! ನನ್ನ ಮನವೇ, 
ಯೆಹೋವನನ್ನು ಸ್ತುತಿಸು! 

2 ನನ್ನ ಜೀವಮಾನವೆಲ್ಲಾ ಯೆಹೋವನನ್ನು ಸ್ತುತಿಸು 
ವೆನು; ಆತನನ್ನು ಸಂಕೀರ್ತಿಸುವೆನು. 

3 ಸಹಾಯಕ್ಕಾಗಿ ನಿಮ್ಮ ನಾಯಕರುಗಳನ್ನು ಅವಲಂಬಿಸಿ 
ಕೊಳ್ಳಬೇಡಿ. ಮನುಷ್ಯರಲ್ಲಿ ಭರವಸವಿಡಬೇಡಿ, 
ಅವರು ನಿಮ್ಮನ್ನು ರಕ್ಕಿಸಲಾರರು. 

4 ಮನುಷ್ಯರು ಸತ್ತು ಸಮಾಧಿಗೆ ಸೇರುವರು. ಆಗ 
ನಿಮಗೆ ಸಹಾಯಮಾಡಬೇಕೆಂಬ ಅವರ ಆಲೋಚನೆ 
ಗಳೆಲ್ಲಾ ಅಳಿದುಹೋಗುತ್ತವೆ. 

5 ಯಾರಿಗೆ ದೇವರು ಸಹಾಯಕನೋ; ಯಾರು ತಮ್ಮ 
ದೇವರಾದ ಯೆಹೋವನಲ್ಲಿ ಭರವಸವಿಟ್ಟಿದ್ದಾರೊ, 
ಅವರೇ ಭಾಗ್ಯವಂತರು. 


6 ಯೆಹೋವನು ಆಕಾಶವನ್ನೂ ಭೂಮಿಯನ್ನೂ 
ಸಮುದ್ರವನ್ನೂ ಅದರಲ್ಲಿರುವ ಪ್ರತಿಯೊಂದನ್ನೂ 


ಸೃಷ್ಟಿಸಿದನು. ಆತನು ಅವುಗಳನ್ನು ಶಾಶ್ವತವಾಗಿ 
ಸಂರಕ್ಷಿಸುವನು. 

7 ಹಿಂಸೆಗೆ ಗುರಿಯಾಗಿರುವವರಿಗೆ ನ್ಯಾಯವನ್ನೂ; 
ಹಸಿದವರಿಗೆ ಆಹಾರವನ್ನೂ ಕೊಡುವವನು ಆತನೇ. 
ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುವನು. 

8 ಯೆಹೋವನು ಕುರುಡರಿಗೆ ದೃಷ್ಟಿಕೊಡುವನು. 
ಯೆಹೋವನು ಕುಗ್ಗಿಹೋದವರನ್ನು ಉದ್ದ ನ್ಫರಿಸುವನು 
ಯೆಹೋವನು ನೀತಿವಂತರನ್ನು ಪ್ರಿ ಪ್ರೀತಿಸುವನು. 

9 ಯೆಹೋವನು ನಮ್ಮ ದೇಶದಲ್ಲಿ ವಾಸವಾಗಿರುವ 
ವಿದೇಶಿಯರನ್ನು ಕಾಪಾಹುತ್ತಾನೆ' ಆತನು ವಿಧವೆ 
ಯರನ್ನೂ ಅನಾಥರನ್ನೂ ಪರಿಪಾಲಿಸುತ್ತಾನೆ. ಆದರೆ 
ಆತನು ದುಷ್ಟರ ಆಲೋಚನೆಗಳನ್ನು ನಾಶ 
ಮಾಡುವನು. 

10 ಯೆಹೋವನು ಸದಾಕಾಲ ಆಳುವನು! ಚೀಯೋನೇ, 
ನಿನ್ನ ದೇವರು ಶಾಶ್ವತವಾಗಿ ಆಳುವನು! ಯೆಹೋವ 
ನಿಗೆ ಸ್ತೋತ್ರವಾಗಲಿ! 


ಕೀರ್ತನೆ 147 

1 ಯೆಹೋವನನ್ನು ಸ್ತುತಿಸಿರಿ! ಆತನು ಒಳ್ಳೆಯವನು. 
ನಮ್ಮ ದೇವರನ್ನು ಸಂಕೀರ್ತಿಸಿರಿ. ಆತನನ್ನು ಸ್ತುತಿಸು 
ವುದು ಒಳ್ಳೆಯದೂ ಸಂತೋಷಕರವೂ ಆಗಿದೆ. 

2 ಯೆಹೋವನು ಜಿರುಸಲೇಮನ್ನು ಕಟ್ಟಿ ದನು. ಸೆರೆ 
ಯಾಳುಗಳಾಗಿ ಒಯ್ಯಲ್ಪಟ್ಟಿದ್ದ ಇಸ್ರೇಲರನ್ನು ಆತನು 
ಹಿಂದಕ್ಕೆ ಕರೆತಂದನು. 

3 ಅವರ ಒಡೆದ ಹೃದಯಗಳನ್ನು ಆತನು ವಾಸಿ ಮಾಡು 
ವನು; ಅವರ ಗಾಯಗಳನ್ನು ಕಟ್ಟುವನು. 


800 


4 ಆತನು ನಕ್ಷತ್ರಗಳನ್ನು ಎಣಿಸುವನು. ಆತನಿಗೆ ಪ್ರತಿ 
ಯೊಂದು ನಕ್ಪತ್ರದ ಹೆಸರು ತಿಳಿದಿದೆ. 

5 ನಮ್ಮ ಒಡೆಯನು ಬಹು ದೊಡ್ಡವನೂ ಪರಾ 
ಕ್ರಮಿಯೂ ಆಗಿದ್ದಾನೆ. ಆತನ ಜ್ಞಾನವು ಅಪರಿಮಿತ 
ವಾಗಿದೆ. 

6 ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ. 
ದುಷ್ಟರನ್ನಾದರೊ ನಾಚಿಕೆಗೆ ಗುರಿಪಡಿಸುವನು. 

7 ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ನಮ್ಮ 
ದೇವರನ್ನು ಹಾರ್ಪ್‌ವಾದ್ಯಗಳೊಂದಿಗೆ ಸ್ತುತಿಸಿರಿ. 

8 ಆತನು ಆಕಾಶವನ್ನು ಮೋಡಗಳಿಂದ ತುಂಬಿಸುವನು; 
ಭೂಮಿಗಾಗಿ ಮಳೆಯನ್ನು ಸುರಿಸುವನು; ಬೆಟ್ಟಗಳ 
ಮೇಲೆ ಹುಲ್ಲನ್ನು ಬೆಳೆಯಮಾಹುವನು. 

9 ದೇವರು ಪ್ರಾಣಿಗಳಿಗೂ ಪಕ್ಚಿಮರಿಗಳಿಗೂ ಆಹಾರ 
ಕೊಡುವನು. 

10 ಯುದ್ಧದ ಕುದುರೆಗಳಾಗಲೀ ಶಕ್ತಿಯುತರಾದ ಸೈನಿಕ 
ರಾಗಲೀ ಆತನನ್ನು ಮೆಚ್ಚಿಸಲಾರವು. 

11 ಯೆಹೋವನು ತನ್ನನ್ನು ಆರಾಧಿಸುವ ಜನರಲ್ಲೇ 
ಸಂತೋಷ ಪಹುವನು. ಚು ತನ್ನ ಶಾಶ್ವತ ಪಿ ಪ್ರೀತಿ 
ಯಲ್ಲಿ ಭರವಸವಿಟ್ಟಿರುವವರನ್ನು ಮೆಚ್ಚಿಕೊಳ್ಳುವನು. 

12 ಜೆರುಸಲೇಮೇ, ಯೆಹೋವನನ್ನು ಸ್ತುತಿಸು! 
ಚೀೇಯೋನೇ, ನಿನ್ನ ದೇವರನ್ನು ಸ್ತುತಿಸು! 

13 ಜೆರುಸಲೇಮೇ, ದೇವರು ನಿನ್ನ ಬಾಗಿಲುಗಳ ಸರಳು 
ಗಳನ್ನು ಬಲಪಡಿಸುವನು; ನಿನ್ನ ನಗರದಲ್ಲಿರುವ 
ಜನರನ್ನು ಆಶೀರ್ವದಿಸುವನು. 

14 ಆತನು ನಿಮ್ಮ ದೇಶದಲ್ಲಿ ಶಾಂತಿಯನ್ನು ನೆಲೆಗೊಳಿಸಿ 
ದನು. ನಿಮ್ಮನ್ನು ಶ್ರೇಷ್ಠವಾದ ಗೋಧಿಯಿಂದ ತೃಪ್ತಿ 
ಪಡಿಸಿದನು. 

15 ಆತನು ಭೂಮಿಗೆ ಆಜ್ಞಾಪಿಸಲು ಅದು ಕೂಡಲೆ 
ವಧೇಯವಾಗುತದೆ. 

16 ನೆಲವು ಉಣ್ಣೆಯಂತೆ ಬಿಳುಪಾಗುವವರೆಗ ಆತನು 
ಮಂಜನ್ನು ಬೀಳಿಸುವನು; ಹಿಮವನ್ನು ಗಾಳಿಯ 
ಮೂಲಕ ಧೂಳಿನಂತೆ ಹರಡುವನು. 

17 ಆತನು ಅಕಾಶದಿಂದ ಕಲ್ಲುಗಳಂತಿರುವ ಆಲಿಕಲ್ಲನ್ನು 
ಸುರಿಸುವನು; ಯಾವನೂ ಚಳಿಯಲ್ಲಿ ಹೊರಗಡೆ 
ಇರಲಾರನು. 

18 ಆತನು ಮತ್ತೊಂದು ಆಜ್ಜಿಯನ್ನು ಹೊರಡಿಸುವನು; 
ಆಗ ಬಿಸಿಗಾಳಿಯು ಮತೆ ಬೀಸುವುದು; ಮಂಜು 
ಕರಗಿ ಹೋಗುವುದು. ನೀರು ಹರಿಯ 
ತೊಡಗುವುದು. 

19 ಆತನು ಯಾಕೋಬಿಗೆ (ಇಸ್ರೇಲಿಗೆ) ತನ್ನ ಆಜ್ಞೆಗಳನ್ನು 
ಕೊಟ್ಟನು ಇಸ್ರೇಲಿಗೆ ತನ್ನ ಕಟ್ಟಳೆಗಳನ್ನೂ ನಿಯಮ 
ಗಳನ್ನೂ ಕೊಟ್ಟನು. 

20 ಆತನು ಬೇರೆ ಯಾವ ಜನಾಂಗದವರಿಗೂ ಹೀಗೆ 
ಮಾಡಲಿಲ್ಲ. ಆತನು ಅನ್ಯಜನಾಂಗಗಳವರಿಗೆ ತನ್ನ 





801 


ಕಟ್ಟಳೆಗಳನ್ನು ಉಪದೇಶಿಸಲಿಲ್ಲ. ಯೆಹೋವನಿಗೆ 
ಸ್ತೋತ್ರವಾಗಲಿ! 


ಕೀರ್ತನೆ148 

1 ಯೆಹೋವನಿಗೆ ಸ್ತೋತ್ರವಾಗಲಿ! ಮೇಲ್ಲೋಕದ 
ಲ್ಲಿರುವ ದೇವದೂತರೇ, ಆಕಾಶಮಂಡಲದಿಂದ 
ಯೆಹೋವನನ್ನು ಸ್ತುತಿಸಿರಿ! 

2 ಎಲ್ಲಾ ದೂತರುಗಳೇ, ಆತನಿಗೆ ಸ್ತೋತ್ರಮಾಡಿರಿ! 
ಆತನ ಸರ್ವಸೈನ್ಯಗಳೇ, ಆತನನ್ನು ಸ್ತುತಿಸಿರಿ! 

3 ಸೂರ್ಯಚಂದ್ರರುಗಳೇ, ಆತನನ್ನು ಸ್ತುತಿಸಿರಿ! ಆಕಾಶ 
ದಲ್ಲಿರುವ ನಕ್ಚತ್ರ,ಗಳೇ, ಬೆಳಕುಗಳೇ, ಆತನನ್ನು ಸ್ತುತಿ 
ಸಿರಿ! ಆತನಿಗೆ ಸ್ತೋತ್ರಮಾಡಿರಿ! ಆತನ ಸರ್ವಸೈನ್ಯಗಳೇ 
ಆತನನ್ನು ಸ್ತುತಿಸಿರಿ! 

4 ಉನ್ನತೋನ್ನತವಾದ ಆಕಾಶವೇ, ಆತನನ್ನು ಸ್ತುತಿಸು! 
ಆಕಾಶದ ಮೆಲಿರುವ ನೀರುಗಳೇ ಆತನನ್ನು ಸ್ತುತಿಸಿರಿ! 

5 ಯೆಹೋವನ ಹೆಸರನ್ನು ಸ್ತುತಿಸಿರಿ. ಆತನು ಆಜ್ಜಾಪಿ 
ಸಿದಾಗ ನಾವೆಲ್ಲರೂ ಸೃಷ್ಟಿಸಲ್ಪಟ್ಟಿವು! 

6 ಇವುಗಳೆಲ್ಲಾ ಶಾಶ್ವತವಾಗಿರುವಂತೆ ಆತನು ಮಾಡಿ 
ದನು. ಎಂದಿಗೂ ಕೊನೆಗೊಳ್ಳದ ನಿಯಮಗಳನ್ನು 
ಆತನು ಮಾಡಿದನು. 

7 ಭೂಮಿಯ ಮೇಲಿರುವ ಸಮಸವೇ, ಯೆಹೋವನಿಗೆ 
ಸ್ತೋತ್ರಮಾಠಿರಿ! ಮಹಾಸಮುದ್ರ, ಪ್ರಾಣಿಗಳೇ, 
ಆತನನ್ನು ಸ್ತುತಿಸಿರಿ! 

8 ಆತನು ಬೆಂಕಿಯನ್ನೂ ಆಲಿಕಲ್ಲನ್ನೂ ಮಂಜನ್ನೂ 
ಹೊಗೆಯನ್ನೂ ಬಿರುಗಾಳಿಯನ್ನೂ ಉಂಟು 
ಮಾಡಿದನು. 

9 ಆತನು ಬೆಟ್ಟಗಳನ್ನೂ ಗುಡ್ಡಗಳನ್ನೂ ಹಣ್ಣಿನ ಮರಗ 
ಳನ್ನೂ ದೇವದಾರು ಮರಗಳನ್ನೂ ಸೃಷ್ಟಿಮಾಡಿದನು. 

10 ಆತನು ಎಲ್ಲಾ ಕಾಡುಪ್ರಾಣಿಗಳನ್ನೂ ಪಶುಗಳನ್ನೂ 
ಕ್ರಿಮಿಕೀಟಗಳನ್ನೂ ಪಕ್ಷಿಗಳನ್ನೂ ಸೃಷ್ಟಿಮಾಡಿದನು. 

11 ಆತನು ಭೂಮಿಯ ಮೇಲೆ ರಾಜರುಗಳನ್ನೂ 
ಜನಾಂಗಗಳನ್ನೂ ನಾಯಕರುಗಳನ್ನೂ ನ್ಯಾಯಾಧಿ 
ಪತಿಗಳನ್ನೂ ಸೃಷ್ಟಿ ಮಾಡಿದನು. 

12 ಆತನು ಪ್ರಾಯಸ್ಥರಾದ ಸ್ತ್ರೀ ಪುರುಷರನ್ನೂ 
ವೃದ್ಧರನ್ನೂ ಯಾೌವನಸ್ಥರನ್ನೂ ಸೃಷ್ಟಿಸಿದನು. 

13 ಯೆಹೋವನ ಹೆಸರನ್ನು ಕೊಂಡಾಡಿರಿ! ಆತನ 
ಹೆಸರನ್ನು ಶಾಶ್ವತವಾಗಿ ಸನ್ಮಾನಿಸಿರಿ! ಭೂಮ್ಯಾಕಾಶ 
ಗಳಲ್ಲಿರುವ ಸಮಸ್ತವೇ, ಆತನನ್ನು ಸ್ತುತಿಸು! 

14 ಆತನು ತನ್ನ ಜನರನ್ನು ಬಲಿಷ್ಠರನ್ನಾಗಿ ಮಾಡುತ್ತಾನೆ. 
ಆತನ ಭಕ್ತರನ್ನು ಜನರು ಹೊಗಳುವರು. ಜನರು 
ಇಸ್ರೇಲರನ್ನು ಹೊಗಳುವರು. ಆತನು ಹೋರಾಡು 
ತ್ತಿರುವುದು ಅವರಿಗಾಗಿಯೇ. ಯೆಹೋವನಿಗೆ 
ಸ್ತೋತ್ರವಾಗಲಿ! 


ಕೀರ್ತನೆಗಳು 148:1-150:6 


ಕೀರ್ತನೆ149 
ಯೆಹೋವನಿಗೆ ಸ್ತೋತ್ರವಾಗಲಿ. ಯೆಹೋವನ 
ಹೊಸ ಕಾರ್ಯಗಳಿಗಾಗಿ ಆತನಿಗೆ ಹೊಸ ಹಾಡನ್ನು 
ಹಾಡಿರಿ! ಆತನ ಭಕ್ಕರ ಸಭೆಯಲ್ಲಿ ಆತನನ್ನು 
ಸಂಕೀರ್ತಿಸಿರಿ. 
ಇಸ್ರೇಲರು ತಮ್ಮ ಸೃಷ್ಟಿಕರ್ತನಲ್ಲಿ ಉಲ್ಲಾಸಿಸಲಿ! 
ಚೇಯೋನಿನ ಜನರು ತಮ್ಮ ರಾಜನಲ್ಲಿ ಹರ್ಷಿಸಲಿ. 
ಅವರು ನೃತ್ಯಮಾಹುತ್ತಾ ರುಲ್ಲರಿಗಳನ್ನು ಬಡಿ 
ಯುತ್ತಾ, ಹಾಪ್‌ ೯ವಾದ್ಯಗಳನ್ನು ನುಡಿಸುತ್ತಾ 
ಆತನನ್ನು ಸ್ತುತಿಸಲಿ. 
ಯೆಹೋವನು ತನ್ನ ಜನರಲ್ಲಿ ಸಂತೋಷಿಸುವನು. 
ಆತನು ತನ್ನ ದೀನಜನರಿಗಾಗಿ ಅದ್ಬುತಕಾರ್ಯವನ್ನು 
ಮಾಡಿ ಅವರನ್ನು ರಕ್ಷಿಸಿದನು! 
ಆತನ ಭಕ್ತರೇ, ನಿಮ್ಮ ವಿಜಯದಲ್ಲಿ ಉಲ್ಲಾಸಿಸಿರಿ! 
ಹಾಸಿಗೆಯ ಮೇಲಿರುವಾಗಲೂ ಸಂತೋಷದಿಂದಿರಿ. 
ಜನರು ಆತನಿಗೆ ಗಟ್ಟಿಯಾಗಿ ಸ್ತೋತ್ರಮಾಡುತ್ತಾ 
ತಮ್ಮ ಖಡ್ಗಗಳನ್ನು ಕೈಗಳಲ್ಲಿ ತೆಗೆದುಕೊಳ್ಳಲಿ. 
ಅವರು ಹೋಗಿ ತಮ್ಮ ಶತ್ರುಗಳನ್ನು ದಂಡಿಸಲಿ; ಅನ್ಯ 
ಜನರನ್ನು ದಂಡಿಸಲಿ. 
ದೇವಜನರು ಆ ರಾಜರುಗಳನ್ನೂ ಪ್ರಮುಖರನ್ನೂ 
ಸರಪಣಿಗಳಿಂದ ಬಂಧಿಸುವರು. 
ಆತನ ಆಜ್ಜೆಗನುಸಾರವಾಗಿ ಆತನ ಭಕ್ತರು ತಮ್ಮ ಶತ್ರು, 
ಗಳನ್ನು ದಂಡಿಸುವರು. ಆತನು ತನ್ನ ಭಕ್ತರಿಗೆ 
ಒಳ್ಳೆಯವನಾಗಿದ್ದಾನೆ. ಯೆಹೋವನಿಗೆ ಸ್ತೋತ್ರ, 
ವಾಗಲಿ. 


ಕೀರ್ತನೆ 150 
ಯೆಹೋವನಿಗೆ ಸ್ತೋತ್ರವಾಗಲಿ! ದೇವರನ್ನು ಆತನ 
ಆಲಯದಲ್ಲಿ ಸ್ತುತಿಸಿರಿ! ಆತನ ಶಕ್ತಿಯನ್ನು ಪರ 
ಲೋಕದಲ್ಲಿ ಸ್ತುತಿಸಿರಿ! 
ಆತನ ಮಹತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ! 
ಆತನ ಮಹತ್ವಕ್ಕೆ ತಕ್ಕಂತೆ ಆತನನ್ನು ಸ್ತುತಿಸಿರಿ! 
ತುತ್ತೂರಿಗಳನ್ನೂ ಕೊಂಬುಗಳನ್ನೂ ಊದುತ್ತಾ 
ಆತನನ್ನು ಸ್ತುತಿಸಿರಿ! ಹಾರ್ಪ್‌ವಾದ್ಯಗಳನ್ನೂ ಲೈರ್‌ 
ವಾದ್ಯಗಳನ್ನೂ ನುಡಿಸುತ್ತಾ ಆತನನ್ನು ಸ್ತುತಿಸಿರಿ. 
ರುಲ್ಲರಿಗಳನ್ನು ಬಡಿಯುತ್ತಾ ನೃತ್ಯಮಾಹುತ್ತಾ ಆತ 
ನನ್ನು ಸ್ತುತಿಸಿರಿ. ತಂತಿವಾದ್ಯಗಳಿಂದಲೂ ಕೊಳಲುಗ 
ಳಿಂದಲೂ ಆತನನ್ನು ಸ್ತುತಿಸಿರಿ. 
ತಾಳಗಳಿಂದ ಆತನನ್ನು ಸ್ತುತಿಸಿರಿ! ರುಲ್ಲರಿಗಳಿಂದ 
ಆತನನ್ನು ಸ್ತುತಿಸಿರಿ! 
ಸಮಸ್ತಜೀವಿಗಳೇ ಯೆಹೋವನಿಗೆ ಸ್ತೋತ್ರಮಾಡಿರಿ! 
ಯೆಹೋವನಿಗೆ ಸ್ತೋತ್ರವಾಗಲಿ! 


802 


ಜ್ಞಾನೋಕ್ತಿಗಳು 


ಮುನ್ನುಡಿ 
ದಾವೀದನ ಮಗನಾದ ಸೊಲೊಮೋನನ 
ಜ್ಞಾನೋಕ್ತಿಗಳು. ಸೊಲೊಮೋನನು ಇಸ್ರೇಲರ 
ರಾಜನಾಗಿದ್ದನು. 
ಜ್ಞಾನವನ್ನು ಮತ್ತು ಶಿಕ್ಬಣವನ್ನು ಪಡೆದುಕೊಳ್ಳು 
ವುದಕ್ಕೂ ಬುದ್ಧಿವಾದವನ್ನು ಗ್ರಹಿಸಿಕೊಳ್ಳುವುದಕ್ಕೂ ಈ 
ಜ್ಞಾನೋಕ್ತಿಗಳು ಸಹಾಯಕವಾಗಿವೆ. 3ಈ ಜ್ಞಾನೋಕ್ತಿ 
ಗಳು ಯೋಗ್ಯ ಮಾರ್ಗದಲ್ಲಿ ಜೀವಿಸಲು ಅಂದರೆ 
ಯಥಾರ್ಥವಾಗಿಯೂ ನ್ಯಾಯವಾಗಿಯೂ ಮತ್ತು 
ಒಳ್ಳೆಯವರಾಗಿಯೂ ಇರಲು ಉಪದೇಶಿಸುತ್ತವೆ. 4ಈ 
ಜ್ಞಾನೋಕ್ತಿಗಳು ಸಾಮಾನ್ಯರಿಗೆ ಜಾಣತನವನ್ನು 
ಯೌವನಸ್ಥರಿಗೆ ಜ್ಞಾನವನ್ನೂ ತಿಳಿವಳಿಕೆಯನ್ನೂ 
ಕೊಡುತ್ತವೆ. *ಈ ಜ್ಹಾನೋಕ್ತಿಗಳಿಗೆ ಕಿವಿಗೊಡುವುದರ 
ಮೂಲಕ ಜ್ಞಾನಿಗಳು ತಮ್ಮ ಪಾಂಡಿತ್ಯವನ್ನೂ ವಿವೇಕಿಗಳು 
ತಮ್ಮ ಉಚಿತಾಲೋಚನೆಗಳನ್ನೂ ಹೆಚ್ಚಿಸಿಕೊಳ್ಳಲಿ. 6ಆಗ 
ಅವರು ಗಾದೆಗಳನ್ನು, ಸಾಮತಿಗಳನ್ನು, ಜ್ಞಾನದ ನುಡಿ 
ಗಳನ್ನು ಮತ್ತು ಒಗಟುಗಳನ್ನು ಅರ್ಥ ಮಾಡಿಕೊಳ್ಳುವರು. 
'ಯೆಹೋವನಲ್ಲಿಟ್ಟಿರುವ ಭಯಭಕ್ತಿಯೇ ಜ್ಞಾನದ 
ಮೂಲ. ಮೂರ್ಯರಾದರೊ ಜ್ಞಾನವನ್ನೂ ಶಿಸ್ತನ್ನೂ 
ದ್ವೇಷಿಸುವರು. 


ಸೊಲೊಮೋನನು ತನ್ನ ಮಗನಿಗೆ ಮಾಡಿದ ಉಪದೇಶ 
ನನ್ನ ಮಗನೇ, ನಿನ್ನ ತಂದೆಯ ಬುದ್ದಿಮಾತಿಗೆ ಕಿವಿ 
ಗೊಡು; ನಿನ್ನ ತಾಯಿಯ ಉಪದೇಶವನ್ನು ಅಲಕ್ಷಿಸ 
ಬೇಡ. ನಿನ್ನ ತಂದೆ ತಾಯಿಗಳ ಮಾತುಗಳು ನಿನ್ನ ತಲೆಗೆ 
ಸುಂದರವಾದ ಹೂವಿನ ಕಿರೀಟದಂತೆಯೂ ನಿನ್ನ 
ಕೊರಳಿಗೆ ಸುಂದರವಾದ ಹಾರದಂತೆಯೂ ಇವೆ. 


ದುಷ್ಟರಿಂದ ದೂರವಿರಲು ಉಪದೇಶ 
'06ನನ್ನ ಮಗನೇ, ಪಾಪವನ್ನು ಪ್ರೀತಿಸುವ ಜನರು 
ನಿನ್ನನ್ನು ಪ್ರೇರೇಪಿಸುತ್ತಾರೆ. ನೀನು ಅವರನ್ನು ಹಿಂಬಾಲಿಸ 
ಕೂಡದು. !!ಆ ಪಾಪಿಗಳು ನಿನಗೆ, ""ನಮ್ಮ ಜೊತೆ ಬಾ! 
ನಾವು ಅಲ್ಲಿ ಅವಿತುಕೊಂಡಿದ್ದು ಯಾರನ್ನಾದರೂ ಕೊಲೆ 
ಮಾಡೋಣ; ಕೆಲವು ನಿರಪರಾಧಿಗಳ ಮೇಲೆ ನಿಷ್ಕಾರಣ 





ವಾಗಿ ಆಕ್ರಮಣ ಮಾಡಿ "ಅವರನ್ನು ಜೀವಂತವಾಗಿ 
ನುಂಗೋಣ; ಸಮಾಧಿಗೆ ಹಾಕಲ್ಪಡುವವರಂತೆ 
ಸಂಪೂರ್ಣವಾಗಿ ನುಂಗಿಬಿಡೋಣ. ಬೆಲೆಬಾಳುವ 
ಎಲ್ಲ ಬಗೆಯ ವಸ್ತುಗಳನ್ನು ಕದ್ದು ನಮ್ಮ ಮನೆಗಳಲ್ಲಿ 
ತುಂಬಿಸಿಕೊಳ್ಳೋಣ. ಅವುಗಳಲ್ಲಿ ನಿನಗೆ ಸಮ ಪಾಲು 
ದೊರೆಯುವುದು, ಬಂದು ನಮ್ಮೊಂದಿಗೆ ಸೇರಿಕೋ'' 
ಎಂದು ಅವರು ಹೇಳಬಹುದು. 

ನನ್ನ ಮಗನೇ, ಅವರನ್ನು ಹಿಂಬಾಲಿಸಬೇಹ. ಅವರ 
ಮಾರ್ಗದಲ್ಲಿ ಮೊದಲನೆ ಹೆಜ್ಜೆಯನ್ನೂ ಇಡಬೇಡ. 
16ಅವರು ಕೇಡುಮಾಡುವುದಕ್ಕೆ ಯಾವಾಗಲೂ ಸಿದ್ಧ 
ರಾಗಿದ್ದಾರೆ. ಜನರನ್ನು ಕೊಲ್ಲುವುದಕ್ಕೆ ಯಾವಾಗಲೂ 
ಆತುರಪಡುತ್ತಾರೆ. 

"'ಪುಕ್ಷಿಗಳ ಕಣ್ಣೆದುರಿನಲ್ಲಿ ಬಲೆಹಾಕುವುದರಿಂದ 
ಪ್ರಯೋಜನವೇನೂ ಇಲ್ಲ. ಔಅವರಾದರೊ ಬೇರೊಬ್ಬ 
ನನ್ನು ಕೊಲ್ಲಲ್ಲು ಅವಿತುಕೊಂಡು ಕಾಯುತ್ತಾರೆ; ಆದರೆ 
ಅವರು ತಮ್ಮ ಸಂಚಿನಿಂದ ತಮ್ಮನ್ನೇ ನಾಶಪಡಿಸಿಕೊಳ್ಳು 
ತ್ತಾರೆ. ೌದುರಾಶೆಯುಳ್ಳವರು ತಾವು ದೋಚಿಕೊಳ್ಳುವ 
ವಸ್ತುಗಳಿಂದಲೇ ನಾಶವಾಗುವರು. 


ಜ್ಞಾನವೆಂಬಾಕೆ 

ಜ್ಞಾನವು ಬೀದಿಗಳಲ್ಲಿ ಕೂಗುವ ಸ್ತ್ರೀಯಂತಿದೆ. 
ಆಕೆಯು ಬಹಿರಂಗ ಸ್ಥಳಗಳಲ್ಲಿ ಕೂಗಿ ಕರೆಯುತ್ತಾಳೆ. 
2ಆಕೆಯು ಜನ ಸಂದಣಿಯ ರಸ್ತೆಚೌಕಗಳಲ್ಲಿ ಕರೆ 
ಯುತ್ತಾಳೆ. ಪಟ್ಟಣದ ಬಾಗಿಲುಗಳ ಬಳಿಯಲ್ಲಿ ಆಕೆಯು 
ಜನರೊಂದಿಗೆ ಮಾತಾಡುತ್ತಾಳೆ: 

22""ನೀವು ಮೂಢಜನರು. ಇನ್ನೆಷ್ಟುಕಾಲ ನೀವು ನಿಮ್ಮ 
ಮೂಢತನದಲ್ಲಿ ಆನಂದಿಸುವಿರಿ? ಇನ್ನೆಷ್ಟುಕಾಲ ನೀವು 
ವಿವೇಕವನ್ನು ಹಾಸ್ಯಮಾಹಬೇಕೆಂದಿದ್ದೀರಿ? ಇನ್ನೆಷ್ಟು 
ಕಾಲ ನೀವು ಜ್ಞಾನವನ್ನು ದ್ವೇಷ ಮಾಹಬೇಕೆಂದಿದ್ದೀರಿ? 
ಚಿನೀವು ನನ್ನ ಎಚ್ಚರಿಕೆಗೆ ಕಿವಿಗೊಟ್ಟರೆ, ನನ್ನ ಮನಸ್ಸಿ 
ನಲ್ಲಿರುವುದನ್ನೆಲ್ಲ ತಿಳಿಸುವೆನು; ನನ್ನ ಆಲೋಚನೆಗಳನ್ನು 
ನಿಮಗೆ ಗೊತ್ತುಪಡಿಸುವೆನು. 

"ಆದರೆ ನೀವು ನನಗೆ ಗಮನಕೊಡಲಿಲ್ಲ. ನಾನು 
ಸಹಾಯಮಾಹಲು ಪ್ರಯತ್ನಿಸಿದೆ. ನಾನು ಕೈಚಾಚಿದೆ; 


803 


ಆದರೆ ನೀವು ನನ್ನ ಸಹಾಯವನ್ನು ತೆಗೆದುಕೊಳ್ಳದೆ ತಿರಸ್ಕರಿ 
ಸಿದಿರಿ. ನೀವು ನನಗೆ ಮುಖ ತಿರುವಿಕೊಂಡಿರಿ; ನನ್ನ 
ಸಲಹೆಗಳನ್ನೆಲ್ಲ ಕಡೆಗಣಿಸಿದಿರಿ; ನನ್ನ ಎಚ್ಚರಿಕೆಯನ್ನು 
ತಿರಸ್ಕರಿಸಿದಿರಿ. ಆದ್ದರಿಂದ ನಿಮ್ಮ ಕಷ್ಟದಲ್ಲಿ ನಾನು 
ನಗುವೆನು; ಅಪಾಯವು ನಿಮಗೆ ಬಡಿಯುವಾಗ ನಿಮ್ಮನ್ನು 
ಗೇಲಿಮಾಹುವೆನು. 2'ಮಹಾಕಷ್ಟವು ಕೆಟ್ಟ ಬಿರುಗಾಳಿ 
ಯಂತೆ ನಿಮಗೆ ಬರುವುದು. ತೊಂದರೆಗಳು ಬಲವಾದ 
ಗಾಳಿಯಂತೆ ನಿಮಗೆ ಬಡಿಯುವುದು. ನಿಮ್ಮ ಕಷ್ಟಗಳು 
ಮತ್ತು ದುಃಖಗಳು ನಿಮ್ಮ ಮೇಲೆ ಬಹು ಭಾರ 
ವಾಗಿರುತ್ತವೆ. 

38°" ಇವೆಲ್ಲಾ ನಿಮಗೆ ಸಂಭವಿಸುವಾಗ ನೀವು ಸಹಾಯ 


ಜ್ಞಾನೋಕ್ತಿಗಳು 1:25-3:4 





ನ್ಯಾಯವಂತರನ್ನು ಕಾಪಾಡುತ್ತಾನೆ; ತನ್ನ ಪವಿತ್ರಜನರಿಗೆ 
ಕಾವಲಾಗಿರುತ್ತಾನೆ. 

9ಆಗ ನೀನು ಒಳ್ಳೆಯದನ್ನೂ ನ್ಯಾಯನೀತಿಗಳನ್ನೂ 
ಸನ್ಮಾರ್ಗಗಳನ್ನೂ ಅರ್ಥಮಾಡಿಕೊಳ್ಳುವೆ. 10ಆಗ 
ಜ್ಞಾನವು ನಿನ್ನ ಹೃದಯದ ಒಳಗೆ ಬರುವುದು; ನಿನ್ನ ಆತ್ಮವು 
ವಿವೇಕದೊಡನೆ ಸಂತೋಷವಾಗಿರುವುದು. 

!!ವಿವೇಕವು ನಿನ್ನನ್ನು ಕಾಪಾಡುವುದು; ಬುದ್ಧಿಯು 
ನಿನಗೆ ಕಾವಲಾಗಿರುವುದು; ಹೀಗೆ ನೀನು ದುರ್ಮಾರ್ಗ 
ಗಳಿಂದಲೂ ಸುಳ್ಳುಗಾರರಿಂದಲೂ ತಪ್ಪಿಸಿಕೊಳ್ಳುವೆ. 
'3ಅವರಾದರೊ ನೀತಿ ಮಾರ್ಗವನ್ನು ಬಿಟ್ಟು ಪಾಪವೆಂಬ 
ಕತ್ತಲೆಯಲ್ಲಿ ಜೀವಿಸುತ್ತಿದ್ದಾರೆ. '“ಅವರಿಗೆ ಕೆಟ್ಟದ್ದನ್ನು 





ಕ್ಕಾಗಿ ನನ್ನನ್ನು ಕೇಳುವಿರಿ; ಆದರೆ ನಾನು ನಿಮಗೆ ಸಹಾಯ 
ಮಾಡುವುದಿಲ್ಲ. ನೀವು ನನಗಾಗಿ ಹುಡುಕುವಿರಿ. ಆದರೆ 
ನಾನು ನಿಮಗೆ ಸಿಕ್ಕುವುದಿಲ್ಲ. ನಾನು ನಿಮಗೆ ಸಹಾಯ 
ಮಾಡುವುದಿಲ್ಲ; ಏಕೆಂದರೆ ನೀವೆಂದೂ ನನ್ನ ಜ್ಞಾನವನ್ನು 
ಬಯಸಲಿಲ್ಲ. ನೀವು ಯೆಹೋವನಲ್ಲಿ ಭಯ ಭಕ್ತಿಯಿಂದಿ 
ರಲು ನಿರ್ಧರಿಸಲಿಲ್ಲ. 30ನೀವು ನನ್ನ ಎಚ್ಚರಿಕೆಯ ಮಾತು 
ಗಳನ್ನು ತಿರಸ್ಕರಿಸಿದಿರಿ. ನಾನು ನಿಮಗೆ ಸರಿಯಾದ ದಾರಿ 
ಯನ್ನು ತೋರಿಸಿದಾಗ ನೀವು ನನಗೆ ಕಿವಿಗೊಡಲಿಲ್ಲ. 


ಮಾಡುವುದರಲ್ಲೇ ಸಂತೋಷ; ಕೆಡುಕರ ಕೆಟ್ಟ ಕಾರ್ಯ 
ಗಳಲ್ಲೇ ಆನಂದ. "ಅವರ ಮಾರ್ಗಗಳು ವಕ್ರವಾಗಿವೆ; 
ಅವರ ನಹತೆಗಳು ದುರ್ನಹತೆಗಳಾಗಿವೆ. 
161?ವ್ಯಭಿಚಾರಿಣಿಯು ನಿನ್ನೊಡನೆ ಸವಿಮಾತುಗಳ 
ನ್ನಾಡಿ ತನ್ನೊಡನೆ ಪಾಪ ಮಾಡುವಂತೆ ನಿನ್ನನ್ನು ಒತ್ತಾಯಿಸ 
ಬಹುದು. ಯೌೌವನಪ್ರಾಯದಲ್ಲಿ ಮದುವೆಮಾಡಿ 
ಕೊಂಡ ಅವಳು ತನ್ನ ಗಂಡನನ್ನು ಬಿಟ್ಟುಬಿಟ್ಟಿದ್ದಾಳೆ; 
ಮದುವೆಯಲ್ಲಿ ದೇವರ ಮುಂದೆ ಮಾಡಿದ ವಾಗ್ದಾನ 





3! ಆದ್ದರಿಂದ ನೀವು ನಿಮ್ಮ ದುಷ್ಟ ನಡತೆಯ ಫಲಗಳನ್ನು 
ಅನುಭವಿಸುವಿರಿ. ನೀವು ಬೇರೆಯವರಿಗೆ ಮಾಡಿದ 
ಕುಯುಕ್ತಿಗಳನ್ನೇ ಹೊಂದುವಿರಿ. 

32""ಮೂಢರು ಜ್ಞಾನವನ್ನು ತಿರಸ್ಕರಿಸುವುದರಿಂದ 
ಸಾವಿ ಗೀಡಾಗುವರು; ಅವರ ಉದಾಸೀನತೆಯೇ ಅವ 
ರನ್ನು ನಾಶಪಡಿಸುವುದು. 

3ಆದರೆ ನನಗೆ ವಿಧೇಯನಾಗುವವನು ಕ್ಷೇಮ 
ವಾಗಿಯೂ ಸುಖವಾಗಿಯೂ ಬದುಕುವನು. ಅವನು 


ಅಪಾಯಕ್ಕೆ ಭಯಪಹುವ ಅವಶ್ಯವಿಲ್ಲ.'' 
9) ನನ್ನ ಮಗನೇ, ನಾನು ಹೇಳುವ ಈ ಮಾತುಗಳನ್ನು 
ಸ್ವೀಕಾರಮಾಡಿಕೊ. ನನ್ನ ಆಜ್ಞೆಗಳನ್ನು ನೆನಪು 
ಮಾಡಿಕೊ. ಜ್ಞಾನಕ್ಕೆ ಕಿವಿಗೊಡು; ಅದನ್ನು ಅರ್ಥಮಾಡಿ 
ಕೊಳ್ಳಲು ನಿನ್ನಿಂದಾದಷ್ಟು ಪ್ರಯತ್ನಿಸು. *ಬುದ್ಧಿಗಾಗಿ 
ಮೊರೆಯಿಡು! ವಿವೇಕಕ್ಕಾಗಿ ಕೂಗಿಕೋ! “ಬೆಳ್ಳಿಯನ್ನು 
ಹುಡುಕುವಂತೆ ವಿವೇಕವನ್ನು ಹುಡುಕು. ಅಡಗಿರುವ 
ಭಂಡಾರದಂತೆ ಅದನ್ನು ಹುಡುಕು. 5ಆಗ ನೀನು 
ಯೆಹೋವನಲ್ಲಿ ಭಯಭಕ್ಕಿಯಿಂದಿರಲು ಕಲಿತು 
ಕೊಳ್ಳುವೆ; ದೈವಜ್ಞಾ, ನವನ್ನು ಹೊಂದಿಕೊಳ್ಳುವೆ. 
"ಜ್ಞಾನವನ್ನು ಕೊಡುವಾತನು ಯೆಹೋವನೇ. ಜ್ಞಾನ 
ಮತ್ತು ತಿಳುವಳಿಕೆ ಆತನ ಬಾಯಿಂದ ಬರುತ್ತವೆ. 7ಆತನು 
ನೀತಿವಂತರಿಗಾಗಿ ಸುಜ್ಜಾನವನ್ನು ಕೂಡಿಸಿಡುವನು; 
ನಿರ್ದೋಹಿಗಳಿಗೆ ಗುರಾಣಿಯಂತಿರುವನು. ₹ಆತನು 


ಜಾನದ ಮೌಲ್ಯ 
ko ಕೆ 


ಗಳನ್ನು ಮೀರಿದ್ದಾಳೆ. 18ನೀನು ಅವಳ ಮನೆಯೊಳಗೆ 
ಹೋದರೆ, ನಾಶನದ ಕಡೆಗೆ ಮೊದಲನೆ ಹೆಜ್ಜೆ ಹಾಕುತ್ತಿ 
ರುಪೆ. ನೀನು ಅವಳನ್ನು ಹಿಂಬಾಲಿಸಿದರೆ, ಅವಳು ನಿನ್ನನ್ನು 
ಸಮಾಧಿಗೆ ನಡೆಸುವಳು. ಅವಳು ಸಮಾಧಿಯಂತೆ 
ಇದ್ದಾಳೆ. ಅವಳ ಬಳಿಗೆ ಹೋಗುವವನು ಎಂದಿಗೂ ಹಿಂತಿ 
ರುಗಿ ಬರುವುದಿಲ್ಲ ಅವನ ಜೀವನವು ಮೊದಲಿ 
ನಂತಿರುವುದಿಲ್ಲ. 

ಆದ್ದರಿಂದ ನೀನು ಒಳ್ಳೆಯವರ ಮಾದರಿಯನ್ನು 
ಅನುಸರಿಸಬೇಕು. ನೀತಿವಂತರ ಮಾರ್ಗದಲ್ಲಿ ಜೀವಿಸ 
ಬೇಕು. ?'ನೀತಿವಂತರು ಸ್ವದೇಶದಲ್ಲಿ ವಾಸಿಸುವರು. 
ನಿರ್ದೊಷಿಗಳು ಸ್ವದೇಶದಲ್ಲಿ ನೆಲೆಸುವರು. 2 ದುಷ್ಟರಾ 
ದರೊ ಸ್ವದೇಶದಿಂದ ತೆಗೆದುಹಾಕಲ್ಪಡುವರು; ದ್ರೋಹಿ 
ಗಳು ನಿರ್ಮೂಲವಾಗುವರು. 


ದೀರ್ಫಾಯುಷ್ಯವನ್ನು ಪಡೆದುಕೊಳ್ಳಿ 
ನನ್ನ ಮಗನೇ, ನನ್ನ ಉಪದೇಶವನ್ನು ಮರೆಯಬೇಡ. 
ನನ್ನ ಆಜ್ಞೆಗಳನ್ನು ಜ್ಞಾಪಕದಲ್ಲಿಟ್ಟುಕೋ. 2ಅವು 
ನಿನಗೆ ದೀರ್ಫಾಯುಷ್ಯವನ್ನು ನೀಡಿ ಸಂತೋಷ ಸಮಾ 
ಧಾನಗಳಿಂದ ಕೂಡಿದ ಜೀವಿತವನ್ನು ಕೊಡುತ್ತವೆ. 
ಪ್ರೀತಿಯೂ ನಂಬಿಗಸ್ತಿಕೆಯೂ ನಿನ್ನನ್ನು ಬಿಟ್ಟು 
ಹೋಗದಿರಲಿ. ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟಿಕೋ; 
ನಿನ್ನ ಹೃದಯದ ಮೇಲೆ ಬರೆದುಕೊ. 1ಆಗ ನೀನು 
ದೇವರಿಂದಲೂ ಮನುಷ್ಯರಿಂದಲೂ ಮೆಚ್ಚಿಕೆಯನ್ನು 
ಮತ್ತು ಒಳ್ಳೆಯ ಹೆಸರನ್ನು ಗಳಿಸಿಕೊಳ್ಳುವೆ. 


ಜ್ಞಾನೋಕ್ತಿಗಳು 3:5-4:7 


ಯೆಹೋವನಲ್ಲಿ ಭರವಸೆ ಇಡು 

5ಯೆಹೋವನಲ್ಲಿ ಸಂಪೂರ್ಣವಾಗಿ ಭರವಸೆ ಇಡು. 
ನಿನ್ನ ಸ್ವಂತ ಜ್ಞಾನವನ್ನು ಅವಲಂಬಿಸಬೇಡ. ನಿನ್ನ ಎಲ್ಲಾ 
ಕಾರ್ಯಗಳಲ್ಲಿ ಆತನನ್ನು ಜ್ಞಾಪಿಸಿಕೋ. ಆಗ ಆತನು 
ನಿನಗೆ ಸಹಾಯಮಾಡುವನು. ನಿನ್ನನ್ನು ಜ್ಞಾನಿಯೆಂದು 
ಪರಿಗಣಿಸಿಕೊಳ್ಳದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದ 
ರಿಂದ ದೂರವಾಗಿರು. ನೀನು ಹೀಗೆ ಮಾಡುವುದಾದರೆ, 
ಅದು ನಿನ್ನ ದೇಹಕ್ಕೆ ಒಳ್ಳೆಯ ಆರೋಗ್ಯವನ್ನೂ ನಿನ್ನ 
ಎಲುಬುಗಳಿಗೆ ಹೊಸ ಶಕ್ತಿಯನ್ನೂ ಕೊಡುವುದು. 

*ಐಶ್ವರ್ಯದಿಂದಲೂ ಬೆಳೆಯ ಪ್ರಥಮ ಫಲ 
ದಿಂದಲೂ ಯೆಹೋವನನ್ನು ಸನ್ಮಾನಿಸು. ''ಆಗ ನಿನ್ನ 
ಕಣಜಗಳು ದವಸ ಧಾನ್ಯಗಳಿಂದ ತುಂಬಿರುತ್ತವೆ. ನಿನ್ನ 
ದ್ರಾಕ್ಲಾರಸದ ತೊಟ್ಟಿಗಳು ತುಂಬಿತುಳುಕುತ್ತವೆ. 

1""ನನ್ನ ಮಗನೇ, ಯೆಹೋವನು ನಿನ್ನನ್ನು ಶಿಕ್ಚಿಸುವಾಗ 
ಕೋಪಗೊಳ್ಳಬೇಡ. ಆತನು ಗದರಿಸುವಾಗ ಬೇಸರಪಡ 
ಬೇಹ. ತಂದೆಯು ತನ್ನ ಮಗನನ್ನು ಗದರಿಸುವಂತೆಯೇ 
ಯೆಹೋವನು ತಾನು ಪ್ರೀತಿಸುವವರನ್ನು ಶಿಕ್ಚಿಸುತ್ತಾನೆ. 





ಜ್ಞಾನದ ಆಶೀರ್ವಾದಗಳು 

ಜ್ಞಾನವನ್ನು ಕಂಡುಕೊಂಡು ವಿವೇಕವನ್ನು ಸಂಪಾ 
ದಿಸಿ ಕೊಳ್ಳುವವನೇ ಭಾಗ್ಯವಂತನು. “ಜ್ಞಾನವು ಬೆಳ್ಳಿ 
ಗಿಂತಲೂ ಲಾಭದಾಯಕ. ಅದರ ಆದಾಯವು ಬಂಗಾರ 
ಕ್ಕಿಂತಲೂ ಅಧಿಕ. 5 ಜ್ಞಾನವು ರತ್ನಕ್ಕಿಂತಲೂ ಅಮೂಲ್ಯ 
ವಾದದ್ದು. ನಿನ್ನ ಇಷ್ಟವಸ್ತುಗಳಲ್ಲಿ ಯಾವುದೂ ಅದಕ್ಕೆ 
ಸಮವಿಲ್ಲ. 

6 ಜ್ಞಾನವು ನಿನಗೆ ದೀರ್ಭಾಯುಷ್ಯವನ್ನೂ ಐಶ್ವರ್ಯ 
ವನ್ನೂ ಘನತೆಯನ್ನೂ ಕೊಡುತ್ತದೆ. [ಜ್ಞಾನವು ನಿನ್ನ 
ಜೀವನವನ್ನು ಸುಖಕರವನ್ನಾಗಿ ಮಾಡುತ್ತದೆ; ಸಮಾಧಾನ 
ವನ್ನು ಬರ ಮಾಡುತ್ತದೆ. ಜ್ಞಾನವು ತನ್ನನ್ನು ಅವಲಂಭಿಸಿ 
ಕೊಳ್ಳುವವರಿಗೆ ಜೀವದಾಯಕ ಮರದಂತಿದೆ. ಜ್ಞಾನ 
ವನ್ನು ಹೊಂದಿರುವವರು ಧನ್ಯರಾಗಿದ್ದಾರೆ. 

ಯೆಹೋವನು ಜ್ಞಾನದ ಮೂಲಕ ಭೂಮಿಯನ್ನು 
ಸೃಷ್ಟಿಸಿದನು. ಯೆಹೋವನು ವಿವೇಕದ ಮೂಲಕ ಆಕಾಶ 
ವನ್ನು ಸೃಷ್ಟಿಸಿದನು. 2 ಯೆಹೋವನು ತನ್ನ ಜ್ಞಾನದಿಂದ 
ಸಮುದ್ರಗಳನ್ನು ವಿಭಜಿಸಿದನು. ಮೋಡವು ಮಳೆಸುರಿ 
ಸುವುದಕ್ಕೆ ಆತನ ಜ್ಞಾನವೇ ಕಾರಣ. 


ಯೋಗ್ಯನಡತೆಗೆ ಜ್ಞಾನದ ಅಗತ್ಯ 
21ನನ್ನ ಮಗನೇ, ಜ್ಞಾನವನ್ನೂ ಬುದ್ದಿಯನ್ನೂ ಭದ್ರ 
ಯ ಇ [8 ಛಿ ಯ 
ವಾಗಿಟ್ಟುಕೋ. ನಿನ್ನ ದೃಷ್ಟಿಯು ಅವುಗಳ ಮೇಲೇ ಇರಲಿ. 
ಜ್ಞಾನ ವಿವೇಕಗಳು ನಿನಗೆ ಜೀವವನ್ನೂ ನಿನ್ನ ಜೀವಿತಕ್ಕೆ 
ಸೌಂದರ್ಯವನ್ನೂ ನೀಡುತ್ತವೆ. 23 ಟಗ ನೀನು ಎಡವಿ 
ಬೀಳದೆ ಸುರಕ್ಷಿತವಾಗಿ ನಡೆಯುವೆ. ಆಗ ನೀನು 


804 


ನಿರ್ಭಯದಿಂದ ಮಲಗಿಕೊಂಡು ಸುಖವಾಗಿ ನಿದ್ರಿಸುವೆ. 
ದುಷ್ಟರ ಮೇಲೆ ಇದ್ದಕ್ಕಿದ್ದಂತೆ ಬರುವ ಅಪಾಯ 
ಕ್ಕಾಗಲೀ ನಾಶನಕ್ಕಾಗಲೀ ಹೆದರಿಕೊಳ್ಳಬೇಡ. 
ಯೆಹೋವನು ನಿನ್ನೊಂದಿಗಿದ್ದಾನೆ. ನೀನು ಬಲೆಗೆ ಸಿಕ್ಕಿ 
ಬೀಳದಂತೆ ಆತನು ನಿನ್ನನ್ನು ಕಾಪಾಡುತ್ತಾನೆ. 

27ಥಿನಗೆ ಸಾಧ್ಯವಾದಾಗಲೆಲ್ಲಾ ಉಪಕಾರಮಾಡು. 

ನಿನ್ನ ನೆರೆಯವನಿಗೆ ಕೊಡತಕ್ಕದ್ದು ನಿನ್ನಲ್ಲಿರುವಾಗ, 
""ನಾಳೆ ಬಾ, ಕೊಡುತ್ತೇನೆ'' ಎಂದು ಹೇಳಬೇಡ. 

ನಿನ್ನ ನೆರೆಯವನಿಗೆ ಕೇಡನ್ನು ಕಲ್ಪಿಸಬೇಹ. ನಿಮ್ಮ 
ಸುರಕ್ಸತೆಗಾಗಿಯೇ ನೀವು ಸಮೀಪದಲ್ಲಿ ವಾಸಿಸುತ್ತಿ 
ದ್ದೀರಲ್ಲಾ! 

30ನಿನಗೆ ಕೇಡನ್ನು ಮಾಡಿಲ್ಲದಿರುವವನನ್ನು ನಿಷ್ಕಾರಣ 
ವಾಗಿ ನ್ಯಾಯಾಲಯಕ್ಕೆ ಕೊಂಡೊಯ್ಯಬೇಹ. 

*'ಬಲಾತ್ಕಾರಿಯನ್ನು ಕಂಡು ಹೊಟ್ಟೇಕಿಚ್ಚು ಪಡ 
ಬೇಡ; ಅವನ ನಹತೆಯನ್ನು ಅನುಸರಿಸಬೇಡ. 
32 ಯೆಹೋವನಿಗೆ ಮೋಸಗಾರರು ಅಸಹ್ಯ. ಆದರೆ ಆತನು 
ಯಥಾರ್ಥರೊಂದಿಗೆ ಸ್ನೇಹದಿಂದಿರುವನು. *ದುಷ್ಟರ 
ಮನೆಯ ಮೇಲೆ ಯೆಹೋವನ ಶಾಪವಿರುವುದು; ಆದರೆ 
ನೀತಿವಂತರ ಮನೆಯ ಮೇಲೆ ಆತನ ಆಶೀರ್ವಾದ 
ವಿರುವುದು. 

3*ಗರ್ವಿಷ್ಠನಾಗಿದ್ದು ಬೇರೆಯವರನ್ನು ಗೇಲಿ ಮಾಡುವ 
ವನನ್ನು ಯೆಹೋವನೂ ಗೇಲಿಮಾಡುವನು. ದೀನರಿ 
ಗಾದರೋ ಆತನ ಕರುಣೆ ದೊರೆಯುವುದು. 

ಜ್ಞಾನಿಗಳು ಸನ್ಮಾನ ಹೊಂದುವರು. ಮೂಢರಿಗೆ 
ಅವಮಾನವಾಗುವುದು. 





ಜ್ಞಾನ ವಿವೇಕಗಳ ಪ್ರಾಮುಖ್ಯತೆ 
ಗಂಡುಮಕ್ಕಳೇ, ನಿಮ್ಮ ತಂದೆಯ ಉಪದೇಶಗಳಿಗೆ 
ಕಿವಿಗೊಡಿ, ಗಮನವಿಟ್ಟು ಅರ್ಥಮಾಡಿಕೊಳ್ಳಿರಿ. 
?ನನ್ನ ಉಪದೇಶಗಳು ಸದುಪದೇಶಗಳಾಗಿರುವುದರಿಂದ 
ಅವು ಗಳನ್ನು ಎಂದಿಗೂ ಮರೆಯಬೇಡಿ. 
3ನಾನು ನನ್ನ ತಂದೆಗೆ ಚಿಕ್ಕ ಮಗನಾಗಿದ್ದೆ. ನನ್ನ ತಾಯಿಗೆ 
ನಾನೊಬ್ಬನೇ ಮಗನು. “ನನ್ನ ತಂದೆ ನನಗೆ ಉಪದೇಶ 
ಮಾಡಿದ್ದೇನೆಂದರೆ: ""ನನ್ನ ಮಾತುಗಳನ್ನು ನೆನಪು 
ಮಾಡಿಕೊ; ನನ್ನ ಆಜ್ಞೆಗಳಿಗೆ ವಿಧೇಯನಾಗು, ಆಗ ನೀನು 
ಬದುಕುವೆ. ಜ್ಞಾನವನ್ನು ಮತ್ತು ತಿಳುವಳಿಕೆಯನ್ನು 
ಪಡೆದುಕೋ! ನನ್ನ ಮಾತುಗಳನ್ನು ಮರೆಯಬೇಡ. 
ಯಾವಾಗಲೂ ನನ್ನ ಉಪದೇಶಗಳನ್ನು ಅನುಸರಿಸು. 
ಜ್ಞಾನವನ್ನು ಬಿಟ್ಟು ಬೇರೆ ಕಡೆಗೆ ತಿರುಗಿಕೊಳ್ಳಬೇಡ. ಆಗ 
ಜ್ಞಾನವು ನಿನ್ನನ್ನು ಕಾಪಾಡುವುದು. ಜ್ಞಾನವನ್ನು ಪ್ರೀತಿಸು, 
ಆಗ ಜ್ಞಾನವು ನಿನ್ನನ್ನು ಕಾಪಾ ಡುವಪುದು.'' 
'ಜ್ಞಾನವನ್ನು ಪಡೆಯಲು ನೀನು ನಿರ್ಧರಿಸಿದಾಗಲೇ 
ಜ್ಞಾನವು ನಿನ್ನಲ್ಲಿ ಆರಂಭವಾಗುತ್ತದೆ. ಆದ್ದರಿಂದ 


805 


ಜ್ಞಾನವನ್ನು ಪಡೆಯಲು ನಿನ್ನಲ್ಲಿರುವುದನ್ನೆಲ್ಲಾ ಉಪ 
ಯೋಗಿಸು. ಆಗ ನೀನು ವಿವೇಕಿಯಾಗುವೆ. ಜ್ಞಾನವನ್ನು 
ಪ್ರೀತಿಸು, ಆಗ ಜ್ಞಾನವು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರು 
ಪುದು. ಜ್ಞಾನವನ್ನು ಅಪ್ಪಿಕೊ; ಆಗ ಜ್ಞಾನವು ನಿನಗೆ ಸನ್ಮಾನ 
ವನ್ನು ತರುವುದು. ಅದು ನಿನಗೆ ಅಂದವಾದ ಪುಷ್ಪಮಾಲೆ 
ಯಂತೆಯೂ ಸುಂದರವಾದ ಕಿರೀಟದಂತೆಯೂ 
ಇರುವುದು. 

10ಮಗನೇ, ನನ್ನ ಮಾತನ್ನು ಕೇಳು. ನಾನು ಹೇಳಿದಂತೆ 
ಮಾಡು, ಆಗ ನೀನು ಬಹುಕಾಲ ಬದುಕುವೆ. !!ನಾನು 
ನಿನಗೆ ಜ್ಞಾನದ ಕುರಿತು ಉಪದೇಶಿಸುತ್ತಿರುವೆನು. ನಾನು 
ನಿನ್ನನ್ನು ನೇರವಾದ ದಾರಿಯಲ್ಲಿ ನಡೆಸುತ್ತಿರುವೆನು. ಈ 
ದಾರಿಯಲ್ಲೇ ಹೋಗು, ಆಗ ನಿನ್ನ ಕಾಲುಗಳು ಇಕ್ಕಟ್ಟಿಗೆ 
ಸಿಕ್ಕಿಕೊಳ್ಳುವುದಿಲ್ಲ. ನೀನು ಓಡಿದರೂ ಮುಗ್ದರಿಸುವು 
ದಿಲ್ಲ. ಈ ಉಪದೇಶಗಳನ್ನು ಯಾವಾಗಲೂ ನೆನಪು 
ಮಾಡಿಕೊ; ಮರೆತುಬಿಡಬೇಡ. ಅವು ನಿನಗೆ ಜೀವ 
ವಾಗಿವೆ! 

4೬ಡುಕರ ಮಾರ್ಗದಲಿ ನಡೆಯಬೇಹ. ಅವರಂತೆ 
ಜೀವಿಸಬೇಡ. '5ದುಷ್ಪತನಕ್ಕೆ ದೂರವಾಗಿರು. ಅದರ 
ಬಳಿಗೆ ಹೋಗಬೇಡ. ನೇರವಾಗಿ ನಡೆದು ಅದರಿಂದ 
ದೂರವಾಗು. "ಏನಾದರೂ ಕೇಡುಮಾಡದಿದ್ದರೆ ಕೆಹುಕ 
ರಿಗೆ ನಿದ್ರೆಬಾರದು. ಯಾರಿಗಾದರೂ ನೋವು ಮಾಡದೆ 
ಅವರು ನಿದ್ರಿಸಲಾರರು. !'ಅವರು ಬೇರೆಯವರಿಗೆ 
ಕೇಡನ್ನಾಗಲೀ ನೋವನ್ನಾಗಲೀ ಮಾಡದೆ ಜೀವಿಸ 
ಲಾರರು. ಅದೇ ಅವರ ಆಹಾರ ಮತ್ತು ಪಾನೀಯ. 

15ನೀತಿವಂತರ ಜೀವಿತವು ಮಧ್ಯಾಹ್ನದವರೆಗೂ 
ಹೆಚ್ಚುತ್ತಾ ಬರುವ ಮುಂಜಾನೆಯ ಬೆಳಕಿನಂತಿರುವುದು. 
ಆದರೆ ದುಷ್ಟರ ಜೀವಿತವು ರಾತ್ರಿಯ ಕತ್ತಲೆಯಂತಿದೆ. 
ಅವರು ಕತ್ತಲೆ ಯಲ್ಲಿ ತಪ್ಪಿಸಿಕೊಂಡಿದ್ದು ತಮಗೆ ಕಾಣದ 
ವಸ್ತುಗಳ ಮೇಲೆ ಎಡವಿ ಬೀಳುತ್ತಾರೆ. 

ನನ್ನ ಮಗನೇ, ನನ್ನ ಮಾತುಗಳಿಗೆ ಗಮನಕೊಡು. 
ನನ್ನ ನುಡಿಗಳಿಗೆ ಕಿವಿಗೊಡು. 21 ನಿನ್ನ ದೃಷ್ಟಿಯು ಅವುಗಳ 
ಮೇಲಿರಲಿ, ಅವುಗಳನ್ನು ನಿನ್ನ ನೆನಪಿನಲ್ಲಿಟ್ಟುಕೋ. 
ನನ್ನ ಉಪದೇಶಕ್ಕೆ ಕಿವಿಗೊಡುವವರು ಜೀವವನ್ನು 
ಹೊಂದಿಕೊಳ್ಳುವರು. ನನ್ನ ಮಾತುಗಳು ದೇಹಕ್ಕೆ ಒಳ್ಳೆಯ 
ಆರೋಗ್ಯವನ್ನು ನೀಡುತ್ತವೆ. 

ನಿನ್ನ ಆಲೋಚನೆಗಳ ವಿಷಯದಲ್ಲಿ ಎಚ್ಚರಿಕೆ 
ಯಿಂದಿರು. ನಿನ್ನ ನಡತೆಯು ನಿನ್ನ ಆಲೋಚನೆಗಳ ಮೇಲೆ 
ಆಧಾರ ಗೊಂಡಿದೆ. ಸತ್ಯವನ್ನು ಸೊಟ್ಟಗೆ ಮಾಡದಿರು; 
ಸುಳ್ಳನ್ನೂ ಹೇಳದಿರು. 

ಒಳ್ಳೆಯದನ್ನೇ ದೃಷ್ಟಿಸು; ನಿನ್ನ ನೋಟವನ್ನು ನಿನ್ನ 
ಗುರಿಯ ಮೇಲೆ ಕೇಂದ್ರೀಕರಿಸು. ನಿನ್ನ ಕಾರ್ಯಗಳನ್ನು 
ಎಚ್ಚರಿಕೆಯಿಂದ ಮಾಡು; ಆಗ ನಿನ್ನ ಜೀವನವು 
ದೃಢವಾಗಿರುವುದು. 27ಒಳ್ಳೆಯ ಮಾರ್ಗವನ್ನು ಬಿಟ್ಟು 


ಜ್ಞಾನೋಕ್ತಿಗಳು 4:8-5:19 


ಹೋಗಬೇಡ; ಆದರೆ ಕೆಡುಕಿಗೆ ಯಾವಾಗಲೂ ದೂರ 
ವಾಗಿರು. 


ವ್ಯಭಿಚಾರಕ್ಕೆ ದೂರವಾಗಿರು 
ನನ್ನ ಮಗನೇ, ನನ್ನ ಜ್ಞಾನೋಪದೇಶವನ್ನು ಕೇಳು. 
ನನ್ನ ವಿವೇಕದ ಮಾತುಗಳಿಗೆ ಗಮನಕೊಡು. ?ಆಗ 

ನೀನು ಯೋಗ್ಯವಾಗಿ ನಡೆದುಕೊಳ್ಳುವ; ತಿಳುವಳಿಕೆ 
ಯಿಂದ ಮಾತಾಡುವೆ. *ಮತ್ತೊಬ್ಬನ ಹೆಂಡತಿಯ ಮಾತು 
ಗಳು ಜೇನಿನಂತೆ ಸಿಹಿಯಾಗಿವೆ; ಎಣ್ಣೆಗಿಂತ ನಯವಾಗಿವೆ. 
ಆದರೆ ಕೊನೆಗೆ ಆಕೆಯು ವಿಷದಂತೆ ಕಹಿಯಾಗುವಳು; 
ಖಡ್ಗದಂತೆ ತೀಕ್ಷ್ಚವಾಗುವಳು. 5ಆಕೆಯ ಪಾದಗಳು 
ಮರಣದ ಕಡೆಗೆ ಹೋಗುತ್ತವೆ. ಆಕೆ ನಿನ್ನನ್ನು ನೇರವಾಗಿ 
ಪಾತಾಳಕ್ಕೆ ನಡೆಸುತ್ತಾಳೆ! ಆಕೆಯನ್ನು ಹಿಂಬಾಲಿಸಬೇಡ! 
ಆಕೆ ನೀತಿಮಾರ್ಗವನ್ನು ಬಿಟ್ಟು ಹೋಗಿದ್ದಾಳೆ; ಅದು 
ಆಕೆಗೆ ಗೊತ್ತೇ ಇಲ್ಲ. ಎಚ್ಚರಿಕೆಯಿಂದಿರು! ಜೀವ 
ಮಾರ್ಗವನ್ನು ಹಿಂಬಾಲಿಸು! 

ಇಂತಿರಲು, ನನ್ನ ಗಂಡುಮಕ್ಕಳೇ, ನನಗೆ ಕಿವಿಗೊಡಿ. 
ನನ್ನ ಮಾತುಗಳನ್ನು ಮರೆಯಬೇಡಿ. *ವ್ಯಭಿಚಾರಿಣಿ 
ಯಿಂದ ದೂರವಾಗಿರಿ. ಅವಳ ಮನೆಯ ಬಾಗಿಲ 
ಸಮೀಪಕ್ಕೂ ಹೋಗಬೇಡಿ. ಒಂದು ವೇಳೆ ನೀವು 
ಹೋದರೆ, ನಿಮ್ಮ ಮೇಲೆ ಜನರಿಗಿರುವ ಗೌರವವನ್ನು 
ಕಳೆದುಕೊಳ್ಳುವಿರಿ; ಕ್ರೂರಿಗಳಿಂದ ಯೌವನದಲ್ಲಿಯೇ 
ಸಾವಿಗೀಡಾಗುವಿರಿ. ನಿಮಗೆ ಗೊತ್ತಿಲ್ಲದವರು ನಿಮ್ಮ 
ಐಶ್ವರ್ಯವನ್ನೆಲ್ಲಾ ತೆಗೆದುಕೊಳ್ಳುವರು; ನೀವು ದುಡಿದು 
ಸಂಪಾದಿಸಿದ್ದನ್ನು ಬೇರೆಯವರು ಪಡೆದುಕೊಳ್ಳುವರು. 

ಕೊನೆಯಲ್ಲಿ, ನಿಮ್ಮ ಆರೋಗ್ಯ ಕೆಟ್ಟುಹೋಗುವುದ 
ರಿಂದ ಮತ್ತು ನಿಮ್ಮಲ್ಲಿರುವುದನ್ನೆಲ್ಲಾ ಕಳೆದುಕೊಂಡು 
ನೀವು ಗೋಳಾಡುವಿರಿ. 12-13 ಆಗ ನೀವು, ""ನಾನೇಕೆ ನನ್ನ 
ತಂದೆ ತಾಯಿಗಳ ಮಾತನ್ನು ಕೇಳಲಿಲ್ಲ? ನಾನೇಕೆ ನನ್ನ 
ಉಪದೇಶಕರ ಮಾತಿಗೆ ಕಿವಿಗೊಡಲಿಲ್ಲ? ನಾನು ಅವರ 
ಬೋಧನೆಯನ್ನು ದ್ವೇಷಿಸಿದೆ; ಅವರ ಬುದ್ಧಿಮಾತನ್ನು 
ತಿರಸ್ಕರಿಸಿದೆ. 

ಈಗಲಾದರೊ ನಾನು ಜನರೆಲ್ಲರ ಎದುರಿನಲ್ಲಿ 
ಹಾಳಾಗಿ ಹೋಗಿ ದ್ದೇನೆ.'' 

ನಿನ್ನ ಸ್ವಂತ ಹೆಂಡತಿಗೆ ನಂಬಿಗಸ್ತನಾಗಿರು; ನಿನ್ನ 
ಪ್ರೀತಿಯು ಆಕೆಗೆ ಮಾತ್ರಸಲ್ಲಲಿ. ಬೇರೆ ಸ್ತ್ರೀಯರಲ್ಲಿ 
ನೀನು ಮಕ್ಕಳನ್ನು ಪಡೆಯವುದು ಒಳ್ಳೆಯದಲ್ಲ. !?ನಿನ್ನ 
ಮಕ್ಕಳು ನಿನ್ನವರೇ ಆಗಿರಲಿ; ಪರರು ನಿನ್ನೊಂದಿಗೆ ಪಾಲು 
ಗಾರರಾಗದಿರಲಿ. ಆದ್ದರಿಂದ ಯೌವನಪ್ರಾಯದಲ್ಲಿ 
ನೀನು ಮದುವೆಮಾಡಿಕೊಂಡ ಸ್ತ್ರೀಯೊಡನೆ ಸಂತೋ 
ಹಿಸು. ೌಆಕೆ ಸುಂದರವಾದ ಜಿಂಕೆಯಂತೆಯೂ ಅಂದ 
ವಾದ ಕಾಡುಮೇಕೆಯಂತೆಯೂ ಇದ್ದಾಳೆ. ಆಕೆಯ ಸ್ತನ 
ಗಳು ನಿನ್ನನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಲಿ. ಆಕೆಯ 





ಜ್ಞಾನೋಕ್ತಿಗಳು 5:20-6:29 


ಪ್ರೀತಿಯಲ್ಲ ಲೀನವಾಗಿರು. ೫ಪರಸ್ತ್ರೀಯಲ್ಲಿ ಮೋಹ 
ಗೊಂಡು ಆಕೆಯನ್ನು ಅಪ್ಪಿಕೊಳ್ಳಬೇಡ. 


806 


ಸಮಯಗಳಲ್ಲಿ ಅವನು ಕೆಡುಕನ್ನೇ ಆಲೋಚಿಸುತ್ತಾನೆ; 
ಎಲ್ಲೆಲ್ಲೂ ತೊಂದರೆ ಮಾಡುತ್ತಾನೆ. 'ಆದರೆ ಅವನಿಗೆ 





2!ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣು 
ತ್ತಲೇ ಇವೆ; ಯೆಹೋವನು ಅವುಗಳನ್ನು ಪರೀಕ್ಷಿಸುತ್ತಾನೆ. 
2ಕಹುಕನ ಪಾಪಗಳು ಅವನನ್ನೇ ಹಿಡಿಯುತ್ತವೆ. ಅವನ 
ಪಾಪಗಳು ಹಗ್ಗದಂತೆ ಅವನನ್ನೇ ಬಂಧಿಸುತ್ತವೆ. 3 ಅವನು 
ಬುದ್ದಿವಾದವನ್ನು ತಿರಸ್ಕರಿಸಿದ್ದರಿಂದ ಸಾಯುವನು; ತನ್ನ 
ಅತಿಮೂರ್ಬ್ವ್ಮತನದಿಂದ ದಾರಿತಪ್ಪುವನು. 


ಜಾಮೀನಿನ ಅಪಾಯ 

ನನ್ನ ಮಗನೇ, ಮತ್ತೊಬ್ಬನ ಸಾಲಕ್ಕೆ ನೀನು 

ಜಾಮೀನಾಗಬೇಡ. ಅವನು ಸಾಲ ತೀರಿಸಲಾಗ 
ದಿದ್ದರೆ ನಾನು ತೀರಿಸುತ್ತೇನೆ ಎಂದು ಪ್ರಮಾಣ ಮಾಡಿರು 
ವೆಯಾ? ಮಾಡಿದ್ದರೆ, ಸಿಕ್ಕಿಕೊಂಡಿರುವೆ! ನಿನ್ನ ಸ್ವಂತ 
ಮಾತೇ ನಿನ್ನನ್ನು ಬಲೆಗೆ ಸಿಕ್ಕಿಸಿದೆ! 3ನೀನು ಅವನ 
ಅಧಿಕಾರದ ಅಧೀನದಲ್ಲಿರುವ. ಆದ್ದರಿಂದ ಅವನ ಬಳಿಗೆ 
ಹೋಗಿ ನಿನ್ನನ್ನು ಸಾಲದಿಂದ ಬಿಡುಗಡೆ ಮಾಡುವಂತೆ 
ಬೇಡಿಕೊ. *ವಿಶ್ರಮಿಸಿಕೊಳ್ಳಬೇಕೆಂದಾಗಲೀ ನಿದ್ರಿಸ 
ಬೇಕೆಂದಾಗಲೀ ತಡಮಾಡದಿರು. *ಬೇಟೆಗಾರನಿಂದ 
ತಪ್ಪಿಸಿಕೊಂಡು ಓಡುವ ಜಿಂಕೆಯಂತೆ ಆ ಸಾಲದ ಬಂಧನ 
ದಿಂದ ತಪ್ಪಿಸಿಕೋ. ಬಲೆಯಿಂದ ತಪ್ಪಿಸಿಕೊಂಡು ಹಾರುವ 
ಪಕ್ಲಿಯಂತೆ ನಿನ್ನನ್ನು ಬಿಡುಗಡೆ ಮಾಡಿಕೋ. 


ಸೋಮಾರಿತನದ ಅಪಾಯ 

6ಸೋಮಾರಿಯೇ, ನೀನು ಇರುವೆಯಂತೆ ಚುರುಕಾ 
ಗಿರಬೇಕು. ಇರುವೆಯನ್ನು ನೋಡಿ ಕಲಿತುಕೊ. 
'ಇರುವೆಗೆ ರಾಜನಿಲ್ಲ. ಅಧಿಕಾರಿಯಿಲ್ಲ. ನಾಯಕನಿಲ್ಲ, 
*ಆದರೆ ಸುಗ್ಗಿ ಕಾಲದಲ್ಲಿ ತನಗೆ ಬೇಕಾದ ಆಹಾರವನ್ನೆಲ್ಲ 
ಅದು ಕೂಡಿಸಿಟ್ಟುಕೊಳ್ಳುವುದು. ಆದ್ದರಿಂದ ಚಳಿಗಾಲ 
ದಲ್ಲಿ ಅದಕ್ಕೆ ಬೇಕಾದಷ್ಟು ಆಹಾರ ಇರುವುದು. 

*ಸೋಮಾರಿಯೇ, ಇನ್ನೆಷ್ಟುಕಾಲ ಮಲಗಿಕೊಂಡಿ 
ರುವ? ನಿನ್ನ ವಿಶ್ರಾಂತಿಯಿಂದ ಯಾವಾಗ ಎದ್ದೆ. ಳುವೆ? 
ಸೋಮಾನಿಯು, ಸ್ವಲ್ಪ ನಿದ್ರೆ, ಸ್ವಲ್ಪ ವಿಶ್ರಾ, 03” ಅನ್ನು 
ವನು. !'ಆದರೆ ಅವನು "ನದಿ ದ್ರಿಸುತ್ತಲೇ ಇರುವನು; ಬಡವ 
ನಾಗುತ್ತಲೇ ಹೋಗುವನು. ಅವನ ಸ್ಥಿತಿಯು ದರೋಡೆ 
ಕೋರರು ಬಂದು ಇದ್ದದ್ದನ್ನೆಲ್ಲಾ ದೋಚಿಕೊಂಡು 
ಹೋದಂತಾಗಿರುವುದು. 


ದುಷ್ಟನು 
128ಡುಕನೂ ಅಯೋಗ್ಯನೂ ಆಗಿರುವವನು ಸುಳ್ಳಾ 
ಹುತ್ತಾ ಅಡ್ಡಾಡುತ್ತಾನೆ. "ಅವನು ಜನರನ್ನು ಮೋಸ 
ಗೊಳಿಸಲು ತನ್ನ ಕಾಲುಗಳಿಂದಲೂ ಕೈಬೆರಳುಗ 
ಳಿಂದಲೂ ಸನ್ನೆಮಾಡುತ್ತಾನೆ. ಅವನು ಕೆಡುಕ. ಎಲ್ಲಾ 


ಆಪತ್ತು ಇದ್ದಕ್ಕಿದ್ದಂತೆ ಬರುವುದು. ಅವನು ನಾಶ 
ವಾಗುವನು! ಅವನಿಗೆ ಸಹಾಯಮಾಡಲು ಯಾರೂ 
ಇರುವುದಿಲ್ಲ! 


ಯೆಹೋವನು ದ್ವೇಷಿಸುವ ಏಳು ವಸ್ತುಗಳು 

6 ಯೆಹೋವನು ಈ ಆರು ವಸ್ತುಗಳನ್ನು ದ್ವೇಷಿಸು 
ತ್ತಾನೆ, ಇಲ್ಲ ಏಳು ವಸ್ತುಗಳನ್ನು ದ್ವೇಷಿಸುತ್ತಾನೆ: 

7 ಗರ್ವದ ಕಣ್ಣು, ಸುಳ್ಳಾಡುವ ನಾಲಿಗೆ, ನಿರಪರಾಧಿ 
ಗಳನ್ನು ಕೊಲ್ಲುವ ಕ್ಕೆ 

* ದುರಾಲೋಚನೆ ಮಾಡುವ ಹೃದಯ, ಕೇಡು 
ಮಾಡಲು ಓಡುವ ಕಾಲು, 

9 ಅಸತ್ಯವಾಡುವ ಸುಳ್ಳುಸಾಕ್ಟಿ, ಮತ್ತು ಸಹೋದರ 
ರಲ್ಲಿ ಜಗಳ ಬಿತ್ತುವ ವ್ಯಕ್ತಿ. 





ವ್ಯಭಿಚಾರದ ಕುರಿತು ಎಚ್ಚರಿಕೆ 

2 ನನ್ನ ಮಗನೇ, ನಿನ್ನ ತಂದೆಯ ಅಜ್ಜಿ ಗಳನ್ನು ಜ್ಞಾಪಕ 
ಮಾಡಿಕೋ. ನಿನ್ನ ಯಯ ಉಪದೇಶಗಳನ್ನು 
ಮರೆಯಬೇಡ. ವಾಗಲಿ ಅವರ ಮಾತುಗಳನ್ನು 
ಜ್ಞಾಪಕಮಾಡಿಕೋ. ಅವುಗಳನ್ನು ನಿನ್ನ ಕೊರಳಿಗೆ 
ಕಟ್ಟಿಕೋ; ನಿನ್ನ ಹೃದಯದ ಮೇಲೆ ಇಟ್ಟುಕೋ. 22 ನೀನು 
ಹೋಗುವಲ್ಲೆಲ್ಲಾ ಅವರ ಉಪದೇಶಗಳು ನಿನ್ನನ್ನು 
ನಡೆಸುತ್ತವೆ. ನೀನು ಮಲಗಿರುವಾಗಲೂ ಅವು ನಿನ್ನನ್ನು 
ಕಾಯುತ್ತವೆ. ನೀನು ಎಚ್ಚರಗೊಂಡಾಗ ಅವು ನಿನ್ನೊಡನೆ 
ಮಾತಾಡಿ ನಿನಗೆ ಮಾರ್ಗದರ್ಶನ ಮಾಡುತ್ತವೆ. 

ನಿನ್ನ ತಂದೆತಾಯಿಗಳ ಆಜ್ಞೆಗಳು ಮತ್ತು ಉಪದೇಶ 
ಗಳು ನಿನಗೆ ನೀತಿಮಾರ್ಗವನ್ನು ತೋರಿಸುವ ಬೆಳಕಿ 
ನಂತಿವೆ. ಅವು ನಿನ್ನನ್ನು ಸರಿಪಡಿಸಿ ಜೀವಮಾರ್ಗದಲ್ಲಿ 
ನಡೆಯಲು ಸಹಾಯ ಮಾಡುತ್ತವೆ. 2೫ ಅವು ನಿನ್ನನ್ನು ಕೆಟ್ಟ 
ಹೆಂಗಸಿನ ಬಳಿಗೆ ಹೋಗದಂತೆ ತಡೆಯುತ್ತವೆ; ಗಂಡನನ್ನು 
ಬಿಟ್ಟಂಥ ಹೆಂಗಸಿನ ನಯವಾದ ನುಡಿಗಳಿಂದ ತಪ್ಪಿಸಿ 
ಕಾಪಾಡುತ್ತವೆ. 2ಆಕೆಯ ಬೆಡಗನ್ನು ಕಂಡು ಹೃದಯದಲ್ಲಿ 
ಆಸೆಪಡಬೇಡ. ಆಕೆಯ ಕಣ್ಣು ಗಳು ನಿನ್ನನ್ನು ವಶಮಾಡಿ 
ಕೊಳ್ಳಲು ಬಿಡಬೇಡ. 26; ಸೂಳೆಯು ಗು ರೊಟ್ಟಿಗೇ 
೫ರ ಅಡು ಆದರೆ ಬೇರೊಬ್ಬನ ಹೆಂಡತಿಗೆ ನಿನ್ನ 
ಜೀವವನ್ನೇ ಕಳೆದುಕೊಳ್ಳಬೇಕಾಗುವುದು. 

ಮಡಿಲಲ್ಲಿ ಬೆಂಕಿಯನ್ನಿಟ್ಟುಕೊಂಡರೆ ಬಟ್ಟೆ ಸುಡುವು 
ದಿಲ್ಲವೇ? ಉರಿಯುವ ಕೆಂಡದ ಮೇಲೆ ನಡೆದರೆ 
ಪಾದಗಳು ಸುಟ್ಟುಹೋಗುವುದಿಲ್ಲವೇ? 

ಬೇರೊಬ್ಬನ ಹೆಂಡತಿಯೊಡನೆ ಮಲಗಿಕೊಳ್ಳುವ 
ವನಿಗೆ ಇದೇ ರೀತಿ ಯಾಗುವುದು. ಅವನು ದಂಡನೆ 
ಅನುಭವಿಸುವನು. 


807 


30-31 ಹಸಿವೆಗೊಂಡಿರುವವನು ಕದ್ದುತಿಂದರೂ ತಿನ್ನ 
ಬಹುದು. ಅವನು ಸಿಕ್ಕಿಕೊಂಡರೆ ತಾನು ಕದ್ದದ್ದಕ್ಕಿಂತ 
ಏಳರಷ್ಟು ಹೆಚ್ಚಾಗಿ ಕೊಡಬೇಕು. ಒಂದು ವೇಳೆ ಅವನು 
ತನ್ನಲ್ಲಿರುವ ಪ್ರತಿಯೊಂದನ್ನೂ ಕೊಡಬೇಕಾಗಬಹುದು! 
ಆದರೆ ಬೇರೆಯವರು ಅವನನ್ನು ಅರ್ಥಮಾಡಿಕೊಳ್ಳು 
ತ್ತಾರೆ; ಅವನ ಬಗ್ಗೆ ಅವರಿಗಿರುವ ಗೌರವವು ಕಳೆದು 
ಹೋಗುವುದಿಲ್ಲ. 

3.ಆದರೆ ವ್ಯಭಿಚಾರ ಮಾಡುವವನು ಮೂರ್ಬ್ಯನಾಗಿ 
ದ್ಹಾನೆ. ಅದನ್ನು ಮಾಡುವವನು ತನ್ನನ್ನೇ ನಾಶಮಾಡಿ 
ಕೊಳ್ಳುತ್ತಾನೆ. 3 ಅವನಿಗೆ ಹೊಡೆತಬೀಳುವುದು; ಅವ 
ಮಾನವಾಗುವುದು. ಆ ನಾಚಿಕೆಯು ಅವನನ್ನು ಬಿಟ್ಟು 
ಹೋಗುವುದೇ ಇಲ್ಲ **ಆಕೆಯ ಗಂಡನು ಮತ್ಸರದಿಂದ 
ಬಹು ಕೋಪಗೊಳ್ಳುವನು; ಕರುಣೆ ತೋರದೆ ಅವನ 
ಮೇಲೆ ಸೇಡುತೀರಿಸಿಕೊಳ್ಳುವನು. ಖೆ ಏನೇ ಕೊಟ್ಟರೂ, 
ಎಷ್ಟೊ ಹಣ ಕೊಟ್ಟರೂ ಅವನ ಕೋಪವನ್ನು ತಡೆಯ 
ಲಾಗುವುದಿಲ್ಲ. 





ಜ್ಞಾನವು ನಿನ್ನನ್ನು ವ್ಯಭಿಚಾರದಿಂದ ದೂರವಿಡುತ್ತದೆ 
ನನ್ನ ಮಗನೇ, ನನ್ನ ಮಾತುಗಳನ್ನು ಜ್ಞಾಪಕ 
ಮಾಡಿಕೋ, ನನ್ನ ಆಜ್ಞೆಗಳನ್ನು ಮರೆಯಬೇಡ. 
2ನನ್ನ ಆಜ್ಞೆಗಳಿಗೆ ವಿಧೇಯನಾಗು, ಆಗ ನೀನು 
ಜೀವಿಸುವೆ. ನಿನ್ನ ಕಣ್ಣು ಗುಡ್ಡೆಗಳೂ ಎಂಬಂತೆ ನನ್ನ ಉಪ 
ದೇಶಗಳಿಗೆ ಎಚ್ಚರಿಕೆಯಿಂದ ವಿಧೇಯನಾಗಿರು. 3ಅವು 
ಗಳನ್ನು ನಿನ್ನ ಬೆರಳುಗಳ ಸುತ್ತಲೂ ಕಟ್ಟಿಕೋ; ನಿನ್ನ 
ಹೃದಯದ ಮೇಲೆ ಬರೆದುಕೋ, "ಜ್ಞಾನವನ್ನು ನಿನ್ನ 
ಸಹೋದರಿಯಂತೆ ಪ್ರೀತಿಸು. ವಿವೇಕವನ್ನು ನಿನ್ನ 
ಕುಟುಂಬದಂತೆ ಪ್ರೀತಿಸು. *ಆಗ ಅವು ನಿನ್ನನ್ನು ಬೇರೆ 
ಹೆಂಗಸರಿಂದ ತಪ್ಪಿಸಿ ಕಾಪಾಡುತ್ತವೆ; ನಿನ್ನನ್ನು ಪಾಪಕ್ಕೆ 
ನಡೆಸುವಂಥ ಅವರ ಸವಿ ಮಾತುಗಳಿಂದ ತಪ್ಪಿಸಿ 
ಕಾಪಾಡುತ್ತವೆ. 
ಒಂದು ದಿನ ನಾನು ನನ್ನ ಮನೆಯ ಕಿಟಕಿಯಿಂದ 
ನೋಡಿದಾಗ 7ಅನೇಕ ಮೂಢ ಯೌೌವನಸ್ಥರನ್ನು 
ಕಂಡೆನು. ಅವರಲ್ಲಿ ತುಂಬಾ ಮೂಢನಾಗಿದ್ದ ಒಬ್ಬ 
ಯೌೌವನಸ್ಥನನ್ನು ಗಮನಿಸಿದೆ. ಅವನು ಒಬ್ಬ ಕೆಟ್ಟ 
ಹೆಂಗಸಿನ ಬೀದಿಯಲ್ಲಿ ಆಕೆಯ ಮನೆಯ ಕಡೆಗೆ ಹೋಗು 
ತ್ತಿದ್ದನು. ಆಗ ಕತ್ತಲಾಗುತ್ತಿತ್ತು ಸೂರ್ಯ ಮುಳುಗುತ್ತಿ 
ದ್ದನು; ರಾತ್ರಿ, ಆರಂಭವಾಗುತ್ತಿತ್ತು. '?ಆ ಹೆಂಗಸು ಅವ 
ನನ್ನು ಎದುರುಗೊಳ್ಳಲು ಮನೆಯ ಹೊರಗಡೆ ಬಂದಳು. 
ಆಕೆಯ ಉಡುಪು ವ್ಯಭಿಚಾರಿಣಿಯ ಉಡುಪಿನಂತಿತ್ತು. 
ಅವನೊಡನೆ ಪಾಪಮಾಹಬೇಕೆಂಬ ಆಸೆ ಆಕೆಯಲ್ಲಿತ್ತು 
11 ಅವಳು ಸುಮ್ಮನಿರದವಳೂ ಹಟಮಾರಿಯೂ ಆಗಿ 
ದ್ಹಾಳೆ. ಅವಳು ಎಂದೂ ಮನೆಯಲ್ಲಿ ಇದ್ದವಳಲ್ಲ. 
12 ಅವಳು ಪ್ರತಿಯೊಂದು ಮೂಲೆಯಲ್ಲೂ ಗಂಡಸರನ್ನು 


ಜ್ಞಾನೋಕ್ತಿಗಳು 6:30-8:2 


ಬಲೆಗೆ ಹಾಕಿಕೊಳ್ಳಲು ಕಾದುಕೊಂಡಿರುವಳು. ಅವಳು 
ಬೀದಿಗಳಲ್ಲಿ ನಡೆದು ಹೋದಳು. ಅವಳು ಆ ಯೌವನ 
ಸ್ಥನನ್ನು ಹಿಡಿದುಕೊಂಡು ಮುದ್ದಿಟ್ಟಳು. ಅವಳು ನಾಚಿಕೆ 
ಯಿಲ್ಲದೆ ಅವನಿಗೆ, 14""ಈ ದಿನ ನಾನು ಸಮಾಧಾನ ಯಜ್ಞ 
ವನ್ನು ಅರ್ಪಿಸಬೇಕಿತ್ತು ನನ್ನ ಹರಕೆಯನ್ನು ಸಲ್ಲಿಸಿದೆನು. 
ಯಜ್ಞದಲ್ಲಿ ಉಳಿದ ಮಾಂಸ ನನ್ನಲ್ಲಿ ಬಹಳಷ್ಟಿದೆ. 
ಆದ್ದರಿಂದ ನನ್ನೊಂದಿಗೆ ಬರುವಂತೆ ನಿನ್ನನ್ನು ಕರೆಯಲು 
ಬಂದೆ. ನಿನಗಾಗಿ ಹುಡುಕಾಡಿ ಈಗ ನಿನ್ನನ್ನು ಕಂಡು 
ಕೊಂಡೆ. 6ನನ್ನ ಹಾಸಿಗೆಯನ್ನು ಈಜಿಪ್ಟಿನ ಸುಂದರವಾದ 
ಹೊದಿಕೆಗಳಿಂದ ಹೊದಿಸಿ!'ಪರಿಮಳದ್ರವ್ಯವನ್ನು ಚಿಮಿಕಿ 
ಸಿರುವೆ. ಆ ಪರಿಮಳ ದ್ರವ್ಯವನ್ನು ರಕ್ತಬೋಳ, ಅಗುರು 
ಮತ್ತು ಲವಂಗ ಚಕ್ಕೆಗಳಿಂದ ತಯಾರಿಸಿರುವೆ. ಬಾ, 
ನಾವು ಮುಂಜಾನೆಯವರೆಗೆ ಪ್ರೇಮಿಸೋಣ; ರಾತ್ರಿ, 
ಯೆಲ್ಲಾ ಸುಖಿಸೋಣ. ನನ್ನ ಗಂಡನು ವ್ಯಾಪಾರಕ್ಕಾಗಿ 
ದೂರದೇಶಕ್ಕೆ ಹೋಗಿದ್ದಾನೆ. ದೀರ್ಫ್ಥಪ್ರಯಾಣಕ್ಕೆ 
ಬೇಕಾದಷ್ಟು ಹಣವನ್ನು ಅವನು ತನ್ನೊಡನೆ ತೆಗೆದು 
ಕೊಂಡು ಹೋಗಿದ್ದಾನೆ; ಎರಡು ವಾರಗಳವರೆಗೆ ಅವನು 
ಮನೆಗೆ ಬರುವುದಿಲ್ಲ'' ಎಂದು ಹೇಳಿದಳು. 

>! ಅವಳು ಆ ಯೌವನಸ್ಥನನ್ನು ಪ್ರೇರೇಪಿಸಲು ಈ 
ಮಾತುಗಳನ್ನಾಡಿದಳು. ಆಕೆಯ ಸವಿನುಡಿಗಳು ಅವನನ್ನು 
ಮರುಳುಗೊಳಿಸಿತು. 2-23 ಯಾೌವನಸ್ಥನು ಬಲೆಗೆ 
ಸಿಕ್ಕಿಕೊಳ್ಳುವುದಕ್ಕಾಗಿ ಆಕೆಯನ್ನು ತಕ್ಟಣವೇ ಹಿಂಬಾಲಿ 
ಸಿದನು. ಕೊಯ್ಯಲು ಎಳೆದೊಯ್ಯುವ ಹೋರಿ 
ಯಂತೆಯೂ ಬೇಟೆಗಾರನು ಬಾಣಹೂಡಿ ಎದೆಗೆ ಗುರಿ 
ಮಾಡಿರಲು ಜಿಗಿದುಕೊಂಡು ಹೋಗುವ ಜಿಂಕೆ 
ಯಂತೆಯೂ ಬಲೆಯೊಳಗೆ ಹಾರಿ ಹೋಗುವ ಪಕ್ಷಿ 
ಯಂತೆಯೂ ಅವನಿದ್ದನು. ತಾನು ಅಪಾಯದಲ್ಲಿರು 
ಪುದು ಅವನಿಗೆ ತಿಳಿದಿರಲಿಲ್ಲ. 

ಗಂಡುಮಕ್ಕಳೇ, ನನಗೆ ಕಿವಿಗೊಡಿರಿ. ನಾನು 
ಹೇಳುವ ಮಾತುಗಳಿಗೆ ಗಮನಕೊಡಿರಿ. ಅಂತಹ 
ಹೆಂಗಸಿನ ಬಗ್ಗೆ ಯೋಜಿಸಲೂಬೇಡಿ, ಆಕೆಗಾಗಿ ಅಲೆ 
ದಾಹಲೂಬೇಡಿ. ಆಕೆಯಿಂದ ಅನೇಕ ಗಂಡಸರು 
ಬಿದ್ದುಹೋಗಿದ್ದಾರೆ; ಅವಳು ಅನೇಕ ಗಂಡಸರನ್ನು ನಾಶ 
ಮಾಡಿದ್ದಾಳೆ. 

27ಅವಳ ಮನೆಯು ಪಾತಾಳದ ಮಾರ್ಗದಲ್ಲಿದೆ. ಅವಳ 
ದಾರಿ ನೇರವಾಗಿ ಮರಣಕ್ಕೆ ನಡೆಸುತ್ತದೆ. 


ಜ್ಞಾನ -ಒಳ್ಳೆಯ ಸ್ತ್ರೀ 
ಕೇಳಿ! ಜ್ಞಾನವು ಸಹ ನಿಮ್ಮನ್ನು ಕರೆಯುತ್ತಿದೆ. 
ವಿವೇಕವು ಕಿವಿಗೊಡಿರಿ ಎಂದು ನಿಮ್ಮನ್ನು 
ಕೂಗುತ್ತಿದೆ. 
2 ರಸ್ತೆಗಳ ಚೌಕಗಳ ಬಳಿಯಿರುವ ಗುಡ್ಡದ 
ಮೇಲ್ಭಾಗದಲ್ಲಿ ಆಕೆಯು ನಿಂತುಕೊಂಡಿದ್ದಾಳೆ. 


ಜ್ಞಾನೋಕ್ತಿಗಳು 8:3-30 


3 


ಪಟ್ಟಣದ ಹೆಬ್ಬಾಗಿಲುಗಳ ಬಳಿಯಿಂದಲೂ ತೆರೆದ 
ಬಾಗಿಲುಗಳ ಬಳಿಯಿಂದಲೂ ಕರೆಯುತ್ತಿದ್ದಾಳೆ. 


""ಮನುಷ್ಯರೇ, ನಿಮ್ಮನ್ನೇ ಕರೆಯುತ್ತೇನೆ; ಎಲ್ಲಾ ಜನ 


ರನ್ನು ಕರೆಯುತ್ತೇನೆ. 
ಮೂಢರೇ, ಜಾಣತನವನ್ನು ಕಲಿತುಕೊಳ್ಳಿರಿ; 
ಜ್ಞಾನ ಹೀನರೇ ಬುದ್ದಿಯನ್ನು ಗ್ರಹಿಸಿಕೊಳ್ಳಿರಿ. 

ಇ ಥಿ gi ಳ 
ಕೇಳಿ! ಶ್ರೇಷ್ಠವಾದವುಗಳನ್ನೂ ಯಥಾರ್ಥವಾದು 
ಪ್ರಗಳನ್ನೂ ನಿಮಗೆ ತಿಳಿಸುವೆನು. 
ನನ್ನ ಮಾತುಗಳು ಸತ್ಯ. ನನ್ನ ತುಟಿಗಳಿಗೆ ದುಷ್ಟತನ 
ಅಸಹ್ಯ. 
ನನ್ನ ಮಾತುಗಳು ನೀತಿಯ ಮಾತುಗಳಾಗಿವೆ. ನನ್ನ 
ಮಾತುಗಳಲ್ಲಿ ತಪ್ಪಾಗಲೀ ದೋಷವಾಗಲೀ 
ಇಲ್ಲವೇ ಇಲ್ಲ. 
ತಿಳುವಳಿಕೆಯುಳ್ಳವನಿಗೆ ನನ್ನ ಮಾತುಗಳು ಸ್ಪಷ್ಟ 
ವಾಗಿವೆ; ವಿವೇಕಿಗೆ ಯಥಾರ್ಥವಾಗಿವೆ. 
ನನ್ನ ಉಪದೇಶವನ್ನು ಬೆಳ್ಳಿಗಿಂತಲೂ ನನ್ನ ಜ್ಞಾನ 

[8 3 ೪ ಯ ಇ 
ವನ್ನು ಶುದ್ಧ ಬಂಗಾರಕ್ಕಿಂತಲೂ ಉತ್ತಮವೆಂದು 
ಸ್ವೀಕರಿಸಿಕೊಳ್ಳಿ. 
ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ ಮನುಷ್ಯನ 
ಇಷ್ಟವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ.'' 


ಜ್ಞಾನವು ಮಾಡುವುದೇನು 


"ನಾನೇ ಜ್ಞಾನ. ನಾನು ಒಳ್ಳೆಯ ನ್ನಾಯ ತೀರ್ಪಿ 
ಇ ೪ ಶೆ 


ನೊಡನೆ ವಾಸಿಸುವೆ. ನಾನು ವಿವೇಕದೊಡನೆಯೂ 
ಒಳ್ಳೆಯ ಆಲೋಚನೆಯೊಡನೆಯೂ ಇರುವೆನು. 
ಯೆಹೋವನಲ್ಲಿ ಭಯಭಕ್ತಿಯಿರುವವನು ಪಾಪ 
ವನ್ನು ದ್ವೇಷಿಸುತ್ತಾನೆ. ಜ್ಞಾನವೆಂಬ ನಾನು ಗರ್ವ 
ವನ್ನೂ ಅಹಂಭಾವವನ್ನೂ ದುರ್ಮಾರ್ಗತನ 
ವನ್ನೂ ಸುಳ್ಳಾಡುವ ಬಾಯನ್ನೂ ದ್ವೇಷಿಸುತ್ತೇನೆ. 


“ಒಳ್ಳೆಯ ಆಲೋಚನೆಗಳೂ ಒಳ್ಳೆಯ ತೀರ್ಪಗಳೂ 


ನನ್ನವೇ. 
ನನ್ನಲ್ಲಿವೆ. 
ನನ್ನ ಸಹಾಯದಿಂದ ರಾಜರುಗಳು ರಾಜ್ಯವಾಳು 
ವರು; ಅಧಿಪತಿಗಳು ನ್ಯಾಯವಾದ ಕಾನೂನು 
ಗಳನ್ನು ಮಾಡುವರು. 

ನನ್ನ ಸಹಾಯದಿಂದ ಅಧಿಪತಿಗಳು ಆಹಳಿತ 
ಮಾಡುವರು; ನಾಯಕರು ದೊರೆತನ 
ಮಾಡುವರು. 

ನನ್ನನ್ನು ಪ್ರೀತಿಸುವವರನ್ನು ನಾನೂ ಪ್ರೀತಿಸು 
ವೆನು; ನನ್ನನ್ನು ಬಹಳವಾಗಿ ಹುಡುಕುವವರು 
ಕಂಡುಕೊಳ್ಳುವರು. 


ತಿಳುವಳಿಕೆಯೂ ಸಾಮ ರ್ಥ್ಯವೂ 


808 


18 


20 


21 


22 «« 


23 


24 


25 


26 


2744 


28 


29 


30 


ನನ್ನಲ್ಲಿಯೂ ಸಹ ಕೊಡಲು ಐಶ್ವರ್ಯವಿದೆ ಮತ್ತು 
ಘನತೆಯಿದೆ. ನಾನು ಶಾಶ್ವತವಾದ ಐಶ್ವರ್ಯ 
ವನ್ನೂ ಯಶಸ್ಸನ್ನೂ ಕೊಡುವೆನು. 

ನಾನು ಕೊಹುವಂಥವುಗಳು ಬಂಗಾರಕ್ಕಿಂತಲೂ 
ಶ್ರೇಷ್ಠ. ನನ್ನ ಉಡುಗೊರೆಗಳು ಅಪ್ಪಟ್ಟ ಬೆಳ್ಳಿ 
ಗಿಂತಲೂ ಉತ್ತಮ. 

ನಾನು ನೀತಿಮಾರ್ಗದಲ್ಲಿಯೂ ನ್ಯಾಯಮಾರ್ಗ 
ದಲ್ಲಿಯೂ ನಡೆಯುತ್ತೇನೆ. 

ನನ್ನನ್ನು ಪ್ರೀತಿಸುವವರಿಗೆ ನಾನು ಐಶ್ವರ್ಯವನ್ನು 
ಕೊಡುವೆನು. ಹೌದು, ಅವರ ಉಗ್ರಾಣಗಳನ್ನು 
ತುಂಬಿಸುವೆನು. 


ಯೆಹೋವನು ""ಜ್ಞಾನ''ವೆಂಬ ನನ್ನನ್ನು ತನ್ನ ಸೃಷ್ಟಿ 
ಕ್ರಮದಲ್ಲಿ ಮೊದಲು ನಿರ್ಮಿಸಿದನು. 

ನಾನು ಆದಿಯಲ್ಲಿ ನಿರ್ಮಾಣಗೊಂಡೆನು. 
ಪ್ರಪಂಚವು ಆರಂಭವಾಗುವುದಕ್ಕಿಂತ ಮೊದಲೇ 
ನಾನು ನಿರ್ಮಿತನಾದೆನು. 

ನಾನು ಸಾಗರಗಳಿಗಿಂತ ಮೊದಲೇ ಜನಿಸಿದೆನು; 
ಬುಗ್ಗೆಗಳ ನೀರು ಉಂಟಾಗುವುದಕ್ಕಿಂತ ಮೊದಲೇ 
ಜನಿಸಿದೆನು. 

ನಾನು ಪರ್ವತಗಳಿಗಿಂತ ಮೊದಲೇ ಜನಿಸಿದೆನು; 
ಬೆಟ್ಟಗಳಿಗಿಂತ ಮೊದಲೇ ಹುಟ್ಟಿದೆನು. 
ಯೆಹೋವನು ಭೂಮಿಯನ್ನು ಸೃಷ್ಟಿಸುವುದಕ್ಕಿಂತ 
ಮೊದಲೇ ಜ್ಞಾನವೆಂಬ ನಾನು ಹುಟ್ಟಿದೆನು. ನಾನು 
ಬಯಲುಗಳಿಗಿಂತ ಮೊದಲೇ ಹುಟ್ಟಿದೆನು. 
ದೇವರು ಭೂಮಿಯ ಮೊದಲನೆ ಧೂಳಿನ ಕಣ 
ವನ್ನು ಉಂಟು ಮಾಡುವುದಕ್ಕಿಂತ ಮೊದಲೇ 
ನಾನು ಹುಟ್ಟಿದೆನು. 


ಯೆಹೋವನು ಆಕಾಶವನ್ನು ಸೃಷ್ಟಿಸಿದ ಸಮಯ 
ದಲ್ಲಿ ಜ್ಞಾನವೆಂಬ ನಾನು ಅಲ್ಲಿದ್ದೆನು. 
ಯೆಹೋವನು ಸಾಗರದ ಎಲ್ಲೆಗಳನ್ನು ಗೊತ್ತು 
ಪಡಿಸಿದಾಗ ಜ್ಞಾನವೆಂಬ ನಾನು ಅಲ್ಲಿದ್ದೆನು. 
ಯೆಹೋವನು ಆಕಾಶದಲ್ಲಿ ಮೋಡಗಳನ್ನೂ 
ಸಾಗರಗಳಲ್ಲಿ ನೀರನ್ನೂ ನೆಲೆಗೊಳಿಸಿದಾಗ ನಾನು 
ಅಲ್ಲಿದ್ದೆನು. 

ಯೆಹೋವನು ಸಮುದ್ರಗಳ ನೀರಿಗೆ ಎಲ್ಲೆಕಟ್ಟನ್ನು 
ಹಾಕಿದಾಗಲೂ ಭೂಮಿಗೆ ಅಸ್ತಿವಾರಗಳನ್ನು ಹಾಕಿ 
ದಾಗಲೂ ನಾನು ಅಲ್ಲಿದ್ದೆನು. 

ನಾನು ಆತನ ಪಕ್ಕದಲ್ಲಿ ನಿಪುಣ ಕೆಲಸಗಾರ 
ನಂತಿದ್ದೆನು. ನಾನು ಪ್ರತಿದಿನವೂ ಸಂತೋಷ 
ಪಡುತ್ತಾ ಯೆಹೋವನ ಸನ್ನಿಧಿಯಲ್ಲಿ ಯಾವಾ 
ಗಲೂ ಉಲ್ಲಾಸಿಸುತ್ತಿದ್ದೆನು. 





809 


3! ಯೆಹೋವನು ಸೃಷ್ಟಿಸಿದ ಭೂಲೋಕದ ವಿಷಯ 
ದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದ ವಿಷಯ 
ದಲ್ಲಿ ಹರ್ಷಿಸುತ್ತಾ ಇದ್ದೆನು. 

32 "ಮಕ್ಕಳೇ, ನನಗೆ ಕಿವಿಗೊಡಿರಿ! ನನ್ನ ಮಾರ್ಗಗಳನ್ನು 
ಅನುಸರಿಸುವವರು ಧನ್ಯರಾಗಿದ್ದಾರೆ. 

33 ನನ್ನ ಉಪದೇಶಗಳನ್ನು ಕೇಳಿ ಜ್ಞಾನವಂತರಾಗಿರಿ. 
ಕಿವಿಗೊಡದಿರಬೇಡಿ! 

3 ನನಗೆ ಕಿವಿಗೊಡುವವನು ಧನ್ಯನಾಗಿದ್ದಾನೆ. 
ಅವನು ಪ್ರತಿದಿನ ನನ್ನ ಮನೆಬಾಗಿಲುಗಳ ಬಳಿ 
ಯಲ್ಲೂ ನನ್ನ ಬಾಗಿಲಿನ ನಿಲುವುಗಳ ಬಳಿಯಲ್ಲೂ 
ಕಾದು ಕೊಂಡಿರುತ್ತಾನೆ. 

ನ ನನ್ನನ್ನು ಕಂಡುಕೊಂಡಂಥವನು ಜೀವವನ್ನು 
ಕಂಡುಕೊಳ್ಳುತ್ತಾನೆ. ಅವನಿಗೆ ಯೆಹೋವನ 
ಕೃಪೆಯು ದೊರೆಯುತ್ತದೆ. 

36 ಆದರೆ ನನ್ನನ್ನು ಕಂಡುಕೊಳ್ಳಲಾರದವನು ತನಗೇ 
ಕೇಡುಮಾಡಿಕೊಳ್ಳುವನು. ನನ್ನನ್ನು ದ್ವೇಷಿಸುವ 
ಜನರೆಲ್ಲರೂ ಮರಣವನ್ನು ಪ್ರೀತಿಸುವರು.'' 


ಜ್ಞಾನ ಮತ್ತು ಮೂರ್ಮತನ 
ಜ್ಞಾನ ಎಂಬಾಕೆ ತನ್ನ ಮನೆಯನ್ನು ಕಟ್ಟಿ 
ಕೊಂಡಿದ್ದಾಳೆ. ಆಕೆ ಅದಕ್ಕೆ ಏಳು ಕಂಬಗಳನ್ನು ಹಾಕಿ 
ದ್ಹಾಳೆ. ಜ್ಞಾನ ಎಂಬಾಕೆ ಮಾಂಸದ ಅಡಿಗೆಯನ್ನೂ 
ದ್ರಾಕ್ಟಾರಸವನ್ನೂ ತಯಾರಿಸಿದ್ದಾಳೆ. ಆಕೆ ತನ್ನ ಮೇಜಿನ 
ಮೇಲೆ ಆಹಾರವನ್ನು ಇಟ್ಟಿದ್ದಾಳೆ. 3ಆಮೇಲೆ ಆಕೆ, ತನ್ನ 
ಸೇವಕಿಯರನ್ನು ಕಳುಹಿಸಿ ನಗರದ ಎತ್ತರವಾದ ಸ್ಥಳ 
ದಿಂದ, *""ಕಲಿತುಕೊಳ್ಳಬೇಕಾಗಿರುವ ಜನರೇ, ಬನ್ನಿರಿ'' 
ಎಂದು ಪ್ರಕಟಿಸಿದಳು. ಆಕೆಯು ಮೂಡರಿಗೆ, 5"" ಬನ್ನಿರಿ, 
ನನ್ನ ಜ್ಞಾನದ ಆಹಾರವನ್ನು ತಿನ್ನಿರಿ. ನಾನು ತಯಾರಿ 
ಸಿರುವ ದ್ರಾಕ್ಲಾರಸವನ್ನು ಕುಡಿಯಿರಿ. 5ನಿಮ್ಮ ಮೂರ 
ಮಾರ್ಗಗಳನ್ನು ತೊರೆದುಬಿಡಿ. ಆಗ ನಿಮಗೆ ಜೀವವು 
ದೊರೆಯುವುದು. ವಿವೇಕಮಾರ್ಗದಲ್ಲಿ ಮುಂದೆ 
ಸಾಗಿರಿ'' ಎಂದು ಆಕೆ ಹೇಳಿದಳು. 
ನೀನು ಅಹಂಕಾರಿಗೆ ಅವನ ತಪ್ಪನ್ನು ತಿಳಿಸಲು ಪ್ರಯತ್ನಿ 
ಸಿದರೆ ಅವನು ನಿನ್ನನ್ನೇ ಖಂಡಿಸುವನು. ನೀನು ಕೆಡುಕನಿಗೆ 
ಅವನ ತಪ್ಪನ್ನು ತಿಳಿಸಿದರೆ ಅವನು ನಿನ್ನನ್ನೇ ಗೇಲಿ 
ಮಾಡುವನು. ದುರಾಭಿಮಾನಿಯನ್ನು ಗದರಿಸಬೇಹ; 
ಅವನು ನಿನ್ನನ್ನೇ ದ್ವೇಷಮಾಡುವನು. ಆದರೆ ನೀನು ಜ್ಞಾನಿ 
ಯನ್ನು ಗದರಿಸಿದರೆ ಅವನು ನಿನ್ನನ್ನು ಪ್ರೀತಿಸುವನು. 
೨ನೀನು ಜ್ಞಾನಿಗೆ ಉಪದೇಶಿಸಿದರೆ ಅವನು ಮತ್ತಷ್ಟು 
ಜ್ಞಾನಿಯಾಗುವನು. ನೀನು ನೀತಿವಂತನಿಗೆ ಉಪದೇಶಿಸಿ 
ದರೆ, ಅವನು ಮತ್ತಷ್ಟು ಕಲಿತುಕೊಳ್ಳುವನು. 
(ಯೆಹೋವನಲ್ಲಿ ಭಯಭಕ್ತಿಯಿಂದಿರುವುದೇ 
ಜ್ಞಾನದ ಮೂಲ. ಯೆಹೋವನ ಜ್ಞಾನವನ್ನು ಪಡೆದು 


ಜ್ಞಾನೋಕ್ತಿಗಳು 8:31-10:8 


ಕೊಳ್ಳುವುದೇ ವಿವೇಕದ ಮೂಲ. 1!ನೀನು ಜ್ಞಾನಿಯಾಗಿ 
ದ್ದರೆ, ಬಹುಕಾಲ ಬದುಕುವೆ. 'ನೀನು ಜ್ಞಾನಿಯಾಗಿದ್ದರೆ 
ನಿನ್ನ ಜ್ಞಾನವು ನಿನಗೇ ಲಾಭಕರ. ಆದರೆ ನೀನು 
ದುರಾಭಿಮಾನದಿಂದ ಬೇರೆಯವರನ್ನು ಗೇಲಿಮಾಡಿದರೆ 
ನಿನ್ನನ್ನೇ ಕಷ್ಟಕ್ಕೆ ಗುರಿ ಮಾಡಿಕೊಳ್ಳುವೆ. 

'ಅಜ್ಞಾನವೆಂಬಾಕೆಯು ಬಾಯಿಬಡುಕಿ; ಮಂದಮತಿ 
ಮತ್ತು ಮೂಢಳು, "ಅವಳು ತನ್ನ ಮನೆಯ ಬಾಗಿಲ 
ಬಳಿಯಲ್ಲಿ ನಗರದ ಎತ್ತರವಾದ ಸ್ಥಳಗಳಲ್ಲಿ ಕುಳಿತಿದ್ದಾಳೆ. 
'5ತಮ್ಮ ಕೆಲಸಕಾರ್ಯಗಳ ನಿಮಿತ್ತ ಹಾದು ಹೋಗುವ 
ಜನರನ್ನು, 16"'ಕಲಿತುಕೊಳ್ಳಬೇಕಾಗಿರುವ ಜನರೇ ಬನ್ನಿ'' 
ಎಂದು ಕೂಗಿ ಕರೆಯುತ್ತಾಳೆ. ಅವಳು ಮೂಢರನ್ನು ಸಹ 
ಕರೆದು. 

!?""ನೀವು ಕದ್ದ ನೀರು ಸ್ವಂತ ನೀರಿಗಿಂತಲೂ ಹೆಚ್ಚು 
ರುಚಿಯಾಗಿರುವುದು. ನೀವು ಕದ್ದ ರೊಟ್ಟಿ ತಯಾರಿಸಿದ 
ರೊಟ್ಟಿಗಿಂತಲೂ ಹೆಚ್ಚು ರುಚಿಯಾಗಿರುವುದು'' ಎಂದು 
ಹೇಳುವಳು. 

ಆದರೆ ಆ ಮೂಢರಿಗೆ, ಅವಳ ಮನೆ ಕೇವಲ 
ದೆವ್ವಗಳಿಂದ ತುಂಬಿರುವುದಾಗಲೀ ಆಕೆಯ ಅತಿಥಿಗಳು 
ಅಗಾಧವಾದ ಪಾತಾಳದಲ್ಲಿ ಬಿದ್ದಿರುವುದಾಗಲೀ 
ತಿಳಿದಿಲ್ಲ. 


ಸೊಲೊಮೋನನ ಜ್ಞಾ; ನೋಕ್ತಿಗಳು 
10 ಇವು ಸೊಲೊಮೋನನ ಜ್ಞಾನೋಕ್ತಿಗಳು: 
ಜ್ಞಾನಿಯಾದ ಮಗನಿಂದ ತಂದೆಗೆ ಸಂತೋಷ. 

ಮೂಢನಾದ ಮಗನಿಂದ ತಾಯಿಗೆ ದುಃಖ. 

'' ಅನ್ಯಾಯದ ಹಣವು ನಿಷ್ಟಯೋಜಕವಾಗಿದೆ. 
ನೀತಿಯ ಜೀವಿತವು ಮರಣದಿಂದ ರಕ್ಷಿಸಬಲ್ಲದು. 

3ನೀತಿವಂತರು ಹಸಿವೆಯಿಂದಿರಲು ಯೆಹೋವನು 
ಬಿಡುವುದಿಲ್ಲ. ದುಷ್ಟರ ಆಸೆಯನ್ನಾದರೊ ಆತನು ಭಂಗ 
ಪಡಿಸುತ್ತಾನೆ. 

*ಸೋಮಾರಿಯು ಬಹವನಾಗಿರುತ್ತಾನೆ. ಕಷ್ಟಪಟ್ಟು 
ಕೆಲಸ ಮಾಡುವವನು ಐಶ್ವರ್ಯವಂತನಾಗುತ್ತಾನೆ. 

*ಬುದ್ಧಿವಂತನು ತಕ್ಕಕಾಲದಲ್ಲಿ ಬೆಳೆಯನ್ನು ಕೊಯ್ಯು 
ತ್ತಾನೆ. ಸುಗ್ಗೀಕಾಲದಲ್ಲಿ ತೂಕಡಿಸುವವನು ನಾಚಿಕೆ 
ಗೆಟ್ಟುವನು. 

5ಒಳ್ಳಿಯವನನ್ನು ಆಶೀರ್ವದಿಸುವಂತೆ ಜನರು ದೇವ 
ರನ್ನು ಪ್ರಾರ್ಥಿಸುವರು. ದುಷ್ಟನ ಮಾತುಗಳಲ್ಲಾದರೊ 
ಕುತಂತ್ರವೇ ಅಡಗಿಕೊಂಡಿದೆ. 

ನೀತಿವಂತರ ನೆನಪು ಅಶೀರ್ವಾದದಾಯಕ. ಕೆಡುಕ 
ರಾದರೊ ಬಹುಬೇಗನೆ ಮರೆಯಲ್ಪಡುವರು. 

ಜ್ಞಾನಿಯು ಆಜ್ಞೆಗಳಿಗೆ ವಿಧೇಯನಾಗುತ್ತಾನೆ. 
ಮೂಢನಾದರೊ ವಾದಮಾಡಿ ತನಗೇ ತೊಂದರೆ ತಂದು 
ಕೊಳ್ಳುತ್ತಾನೆ. 


ಜ್ಹಾನೋಕ್ತಿಗಳು 10:9-11:9 


*ಒಳ್ಳೆಯವನೂ ಯಥಾರ್ಥನೂ ಆದ ಮನುಷ್ಯನು 
ಕ್ಷೇಮವಾಗಿರುವನು. ಮೋಸಮಾಡುವ ಕುಟಿಲ ಮನುಷ್ಯ 
ನಾದರೊ ಸಿಕ್ಕಿಕೊಳ್ಳುವನು. 

ಸತ್ಯವನ್ನು ಅಡಗಿಸಿಕೊಳ್ಳುವವನು ತೊಂದರೆಯನ್ನು 
ಉಂಟುಮಾಡುವನು. ಮಾತುಗಾರನಾದ ಮೂಢನು 
ನಾಶ ವಾಗುವನು. 

1! ಒಳ್ಳೆಯವನ ಮಾತುಗಳು ನೀರಿನ ಬುಗ್ಗೆಯಂತೆ ಜೀವ 
ದಾಯಕ. ಕೆಡುಕನ ಮಾತುಗಳಲ್ಲಿ ಕೆಟ್ಟದ್ದೇ ಅಡಗಿ 
ಕೊಂಡಿರುತ್ತದೆ. 

"ದ್ವೇಷವು ವಾದವನ್ನು ಉಂಟುಮಾಡುತ್ತದೆ. ಆದರೆ 
ಎಲ್ಲಾ ತಪ್ಪುಗಳನ್ನು ಪ್ರೀತಿಯು ಕ್ಲಮಿಸುತ್ತದೆ. 

'*ಬುದ್ಧಿವಂತನು ವಿವೇಕದಿಂದ ಮಾತಾಡುತ್ತಾನೆ. 
ಆದರೆ ಬುದ್ದಿಹೀನನಿಗೆ ಹೊಡೆತ ಬೀಳುವುದು. 

ಜ್ಞಾನಿಗಳು ಮೌನವಾಗಿದ್ದು ಹೊಸ ಸಂಗತಿಗಳನ್ನು 
ಕಲಿತುಕೊಳ್ಳುತ್ತಾರೆ. ಮೂಢರಾದರೊ ಮಾತಾಡಿ 
ತಮಗೇ ತೊಂದರೆಯನ್ನು ತಂದುಕೊಳ್ಳುತ್ತಾರೆ. 

'`ಐಶ್ವರ್ಯವು ಸಾಹುಕಾರನನ್ನು ಕಾಪಾಡುತ್ತದೆ. 
ಬಡತನ ವಾದರೊ ಬಡವನನ್ನು ನಾಶಗೊಳಿಸುತ್ತದೆ. 

ಒಳ್ಳೆಯವರಿಗೆ ಪ್ರತಿಫಲವಾಗಿ ಜೀವ ದೊರೆಯು 
ವುದು. ಕೆಡುಕರಿಗೆ ದಂಹನೆಯೇ ಸಂಬಳ. 

!7ಶಿಸ್ತನ್ನು ಸ್ವೀಕರಿಸಿಕೊಳ್ಳುವವನು ಜೀವಮಾರ್ಗವನ್ನು 
ತೋರಿಸುತ್ತಾನೆ. ತಿದ್ದುಪಡಿಯನ್ನು ಅಲಕ್ಸಿಸುವವನು 
ಇತರರನ್ನು ದಾರಿತಪ್ಪಿಸುತ್ತಾನೆ. 

ದ್ವೇಷವನ್ನು ಮರೆಮಾಡಲು ಒಬ್ಬನು ಸುಳ್ಳು ಹೇಳ 
ಬೇಕಾಗಬಹುದು. ಆದರೆ ಹರಟೆಗಾರನು ನಿಜ 
ವಾಗಿಯೂ ಮೂಢನಾಗಿದ್ದಾನೆ. 


ಅತಿಯಾಗಿ ಮಾತಾಡುವವನು ತನ್ನನ್ನೇ ತೊಂದರೆಗೆ 
ಸಿಕ್ಕಿಸಿಕೊಳ್ಳುತ್ತಾನೆ. ಏವೇಕಿಯು ಮಳಿನವಾಗಿರಲು 
ಕಲಿತುಕೊಳ್ಳುತ್ತಾನೆ. 

2ಓಳ್ಳೆಯವನ ಮಾತುಗಳು ಶುದ್ಧ ಬೆಳ್ಳಿಯಂತಿವೆ. 
ಕೆಡುಕನ ಆಲೋಚನೆಗಳಾದರೊ ಪ್ರಯೋಜನಕ್ಕೆ 
ಬಾರವು. 

2! ಒಳ್ಳೆಯವನ ಮಾತುಗಳು ಅನೇಕರಿಗೆ ಸಹಾಯ 
ಮಾಡುತ್ತವೆ. ಮೂಢನ ಮೂಢತನವಾದರೊ ಅನೇಕ 
ರನ್ನು ಕೊಲ್ಲುವುದು. 

2 ಐಶ್ವರ್ಯವು ಯೆಹೋವನ ಆಶೀರ್ವಾದವೇ. 
ಶ್ರಮದ ಕೆಲಸವು ಅದನ್ನು ಹೆಚ್ಚಿಸಲಾರದು. 

ಚಮೂಢನು ಕೆಟ್ಟದ್ದನ್ನು ಮಾಡುವುದರಲ್ಲಿ ಸಂತೋಷಿ 
ಸುತ್ತಾನೆ. ಜ್ಞಾನಿಯು ಜ್ಞಾನದಲ್ಲಿ ಸಂತೋಷಿಸುತ್ತಾನೆ. 

2ಕ್ಜೆಡುಕನಿಗೆ ಅವನು ಭಯಪಡುವುದೇ ಸಂಭವಿಸು 
ವುದು. ಒಳ್ಳೆಯವನಾದರೊ ತನಗೆ ಬೇಕಾದದ್ದನ್ನೆಲ್ಲ 
ಪಡೆದುಕೊಳ್ಳುವನು. 


810 


3 ಅಪತ್ತು ಬಂದಾಗ ದುಷ್ಟನು ನಾಶವಾಗುವನು. ಆದರೆ 
ಒಳ್ಳೆಯವರು ಸದಾಕಾಲ ಬಲವಾಗಿ ನಿಲ್ಲುವರು. 

24ಸೋಮಾರಿಗೆ ಯಾವ ಕೆಲಸವನ್ನೂ ಒಪ್ಪಿಸಬೇಡಿ. 
ಅವನು ಬಾಯಿಗೆ ಹುಳಿಯಂತೆಯೂ ಕಣ್ಣುಗಳಿಗೆ ಹೊಗೆ 
ಯಂತೆಯೂ ನಿಮ್ಮನ್ನು ಬೇಸರಗೊಳಿಸುವನು. 

ನೀವು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ 
ದ್ದರೆ ಬಹುಕಾಲ ಬದುಕುವಿರಿ. ಆದರೆ ಕೆಹುಕರು ತಮ್ಮ 
ಜೀವಮಾನದ ವರ್ಷ ಗಳನ್ನು ಕಳೆದುಕೊಳ್ಳುವರು. 

ಒಳ್ಳೆಯವರ ನಿರೀಕ್ಷೆಗೆ ಸಂತೋಷವೇ ಫಲಿತಾಂಶ. 
ಕೆಟ್ಟವರ ನಿರೀಕ್ಷೆಗೆ ಶೂನ್ಯವೇ ಫಲಿತಾಂಶ. 

23 ಯೆಹೋವನು ಒಳ್ಳೆಯವರನ್ನು ಕೋಟೆಯಂತೆ 
ಕಾಪಾಡುತ್ತಾನೆ; ಕೆಡುಕರನ್ನಾದರೊ ನಾಶಮಾಡುತ್ತಾನೆ. 

ಒಳ್ಳೆಯವರು ಯಾವಾಗಲೂ ಕ್ಟೇಮವಾಗಿರುವರು. 
ಆದರೆ ಕೆಡುಕರನ್ನು ದೇಶದಿಂದ ಬಲವಂತವಾಗಿ 
ಹೊರಗಟ್ಟ ಲಾಗುವುದು. 

*!ಒಳ್ಳೆಯವರು ಯಾವಾಗಲೂ ಜ್ಞಾನದ ಮಾತು 
ಗಳನ್ನು ಹೇಳುತ್ತಾರೆ; ಮೋಸಕರವಾದ ಸುಳ್ಳುಗಾರರ 
ನ್ನಾದರೊ ಮೌನಗೊಳಿಸಲಾಗುವುದು. 

ಒಳ್ಳೆಯವನು ಯೋಗ್ಯವಾದವುಗಳನ್ನು ಹೇಳುವನು. 
ಕೆಡುಕನು ಸುಳ್ಳನ್ನು ಮಾತ್ರ ಹೇಳುತ್ತಾನೆ. 

1 1 ಯೆಹೋವನು ಮೋಸದ ತಕ್ಕಡಿಗಳನ್ನು ದ್ವೇಷಿಸು 
ತ್ತಾನೆ. ನ್ಯಾಯವಾದ ತಕ್ಕಡಿಗಳಾದರೊ ಆತನನ್ನು 
ಸಂತೋಷಗೊಳಿಸುತ್ತವೆ. 

?ದುರಾಭಿಮಾನಿಗಳು ನಾಚಿಕೆಗೀಡಾಗುವರು; 
ದೀನರು ಜ್ಞಾನಿಗಳಾಗಿದ್ದಾರೆ. 

ಒಳ್ಳೆಯವರಿಗೆ ಯಥಾರ್ಥತೆಯು ಮಾರ್ಗದರ್ಶಕ. 
ಕೆಡುಕರು ತಮ್ಮ ಮೋಸಕೃತ್ಯಗಳ ಮೂಲಕ ತಮ್ಮನ್ನೇ ನಾಶ 
ಮಾಡಿಕೊಳ್ಳುತ್ತಾರೆ. 

*ದೇವರು ಜನರಿಗೆ ನ್ಯಾಯತೀರ್ಪು ಮಾಡುವ 
ದಿನದಲ್ಲಿ, ಹಣದಿಂದ ಯಾವ ಲಾಭವೂ ಇಲ್ಲ. ಆದರೆ 
ಒಳ್ಳೆಯತನವು ಜನರನ್ನು ಮರಣದಿಂದ ಕಾಪಾಡುತ್ತದೆ. 

5ನೀತಿವಂತನು ಯಥಾರ್ಥವಾಗಿದ್ದರೆ ಅವನ ಜೀವನವು 
ಸರಾಗವಾಗಿರುವುದು. ಆದರೆ ಕೆಹುಕನು ತನ್ನ ಕೆಟ್ಟ 
ಕಾರ್ಯಗಳಿಂದ ನಾಶವಾಗುವನು. 

ನೀತಿಯು ಯಥಾರ್ಥವಂತರನ್ನು ಕಾಪಾಡುತ್ತದೆ. 
ಆದರೆ ವಂಚಕರು ತಮ್ಮ ಆಸೆಗಳಿಂದಲೇ ಸಿಕ್ಕಿಬೀಳುವರು. 

ದುಷ್ಟನು ಸಾಯುವಾಗ ಅವನ ನಿರೀಕ್ಷೆಗಳೆಲ್ಲಾ ನಾಶ 
ವಾಗುತ್ತವೆ. ಅವನ ಅಪೇಕ್ಷೆಗಳೆಲ್ಲಾ ಕೊನೆಗೊಳ್ಳುತ್ತವೆ. 

*ನೀತಿವಂತನು ಇಕ್ಕಟ್ಟಿನಿಂದ ಪಾರಾಗುವನು. ಅವನ 
ಬದಲಾಗಿ ಕೆಡುಕನು ಇಕ್ಕಟ್ಟಿನಲ್ಲಿ ಸಿಕ್ಕಿಬೀಳುವನು. 

98ೆಡುಕನು ತನ್ನ ಮಾತಿನಿಂದಲೇ ಬೇರೆಯವರನ್ನು 
ನಾಶಪಡಿಸುತ್ತಾನೆ. ನೀತಿವಂತರಿಗಾದರೋ ಅವರ 
ಜ್ಞಾನವೇ ರಕ್ಷಣೆ ನೀಡುವುದು. 





811 


10ನೀತಿವಂತರಿಗೆ ಜಯವಾದರೆ ನಗರಕ್ಕೆಲ್ಲ ಸಂತಸ. 


ಜ್ಞಾನೋಕ್ತಿಗಳು 11:10-12:9 


23 ಉದಾರಿಯು ಅಭಿವೃದ್ಧಿಯಾಗುವನು. ಬೇರೆಯ 





ಕೆಹುಕರು ನಾಶವಾದರೆ ಜನರು ಜಯಘೋಷ 
ಮಾಡುವರು. 

''ಪಟ್ಟಣವು ತನ್ನಲ್ಲಿ ವಾಸವಾಗಿರುವ ನೀತಿವಂತರ 
ಆಶೀರ್ವಾದದಿಂದ ಏಳಿಗೆ ಹೊಂದುವುದು. ಕೆಹುಕರ 
ಮಾತುಗಳು ಪಟ್ಟಣವನ್ನು ನಾಶಮಾಡುತ್ತವೆ. 

''ಮೂಢನು ಇತರರನ್ನು ಹೀನೈಸುತ್ತಾನೆ. ಆದರೆ ಬುದ್ಧಿ 
ವಂತನು ಮೌನವಾಗಿರುತ್ತಾನೆ. 

ಗುಟ್ಟು ರಟ್ಟುಮಾಡುವವನನ್ನು ನಂಬಲಾಗದು. 
ಆದರೆ ನಂಬಿಗಸ್ತನು ವಿಷಯಗಳನ್ನು ರಹಸ್ಯ 
ವಾಗಿಡುವನು. 


ಜ್ಞಾನದ ಮಾರ್ಗದರ್ಶನವಿಲ್ಲದೆ ದೇಶವು ಬಿದ್ದು 
ಹೋಗುವುದು. ಆದರೆ ಒಳ್ಳೆಯ ಸಲಹೆಗಾರರನ್ನು 
ಹೊಂದಿರುವ ದೇಶವು ಕ್ಟೇಮವಾಗಿರುವುದು. 


`` ಬೇರೊಬ್ಬನ ಸಾಲಕ್ಕೆ ನೀನು ಜಾಮೀನಾಗಿದ್ದರೆ ಕಷ್ಟ 
ಕ್ಕೀಡಾಗಿರುವೆ; ನೀನು ಜಾಮೀನಾಗಿಲ್ಲದಿದ್ದರೆ ಕ್ಷೇಮ 
ವಾಗಿರುವೆ. 

16 ದಯಾಳುವಾದ ಸ್ತ್ರೀಯು ಗೌರವವನ್ನು ಪಡೆಯು 
ವಳು. ಬಲಾತ್ಕಾರಿಗಳಾದ ಗಂಡಸರು ಕೇವಲ ಹಣವನ್ನು 
ಗಳಿಸುವರು. 

!'ದಯೆಯುಳ್ಳವನು ತನಗೆ ಲಾಭ ಮಾಡಿಕೊಳ್ಳುವನು. 
ಕ್ರೂರಿಯು ತನಗೇ ಕೇಡುಮಾಡಿಕೊಳ್ಳುವನು. 

18ಕೆಹುಕನು ತಾತ್ಕಾಲಿಕವಾದ ಲಾಭವನ್ನು ಮಾಡಿ 
ಕೊಳ್ಳುತ್ತಾನೆ. ಆದರೆ ನೀತಿವಂತನು ಯೋಗ್ಯವಾದ ಪ್ರತಿ 
ಫಲವನ್ನು ಹೊಂದಿಕೊಳ್ಳುವನು. 


ಔನೀತಿವಂತನು ನಿಜವಾಗಿಯೂ ಜೀವವನ್ನು ಹೊಂದಿ 
ಕೊಳ್ಳುವನು, ಆದರೆ ಕೆಡುಕನನ್ನು ಹಿಂಬಾಲಿಸುತ್ತಾ 
ಹೋಗುವವನು ಸಾವಿಗೀಡಾಗುವನು. 

2.ಹುಕರು ಯೆಹೋವನಿಗೆ ಅಸಹ್ಯ. ಆದರೆ ಸನ್ಮಾರ್ಗಿ 
ಗಳು ಆತನ ಮೆಚ್ಚಿಕೆಗೆ ಪಾತ್ರರಾಗಿದ್ದಾರೆ. 


2!ಕೆಹುಕರಿಗೆ ದಂಡನೆ ಖಂಡಿತ. ಒಳ್ಳೆಯವರಿಗೆ 
ಬಿಡುಗಡೆ ನಿಶ್ಚಯ. 

2ಮೂರ್ಮಳಿಗೆ ಸೌಂದರ್ಯವು ಹಂದಿಯ ಮೂಗಿನ 
ಲ್ಲಿರುವ ಸುಂದರವಾದ ಚಿನ್ನದ ಮೂಗುತಿಯಂತಿರು 
ವುದು. 

ಒಳ್ಳೆಯವರ ಬಯಕೆ ಅವರನ್ನು ಕ್ಷೇಮಕ್ಕೆ 
ನಡೆಸುತ್ತದೆ. ಆದರೆ ದುಷ್ಟರ ಆಕಾಂಕ್ಟೆ ಅವರನ್ನು 
ದಂಡನೆಗೆ ನಡೆಸುತ್ತದೆ. 

೫ ಉಚಿತವಾಗಿ ಕೊಡುವವನು ಅದಕ್ಕಿಂತಲೂ ಹೆಚ್ಚು 
ಗಳಿಸುವನು. ಆದರೆ ಕೊಡಲೊಲ್ಲದವನು ಬಡವ 
ನಾಗುವನು. 


ವರಿಗೆ ಸಹಾಯಮಾಹುವವನು ಸಹಾಯವನ್ನು ಹೊಂದಿ 
ಕೊಳ್ಳುವನು. 

24ಧಾನ್ಯವನ್ನು ಮಾರದೆ ಕೂಡಿಟ್ಟುಕೊಳ್ಳುವವನನ್ನು 
ಜನರು ಶಪಿಸುವರು. ಧಾನ್ಯವನ್ನು ಮಾರುವವನನ್ನು 
ಜನರು ಆಶೀರ್ವದಿಸುವರು. 

2'ಒಳ್ಳೆಯದನ್ನು ಮಾಡುವವನನ್ನು ಜನರು ಗೌರವಿಸು 
ವರು. ಕೇಡನ್ನು ಮಾಡುವವನಿಗೆ ಕೇವಲ ಕೇಡೇ 
ಆಗುವುದು. 

ಐಶ್ವರ್ಯದ ಮೇಲೆ ಭರವಸೆಯಿಟ್ಟಿರುವವನು ಎಲೆ 
ಯಂತೆ ಉದುರಿಹೋಗುವನು. ಆದರೆ ಒಳ್ಳೆಯವನು 
ಚಿಗುರಿದ ಎಲೆಯಂತೆ ಬೆಳೆಯುವನು. 

೫ತನ್ನ ಕುಟುಂಬಕ್ಕೆ ತೊಂದರೆ ಕೊಡುವವನಿಗೆ 
ಆಸ್ತಿಯು ದೊರೆಯುವುದಿಲ್ಲ. ಮೂಢನು ಬಲವಂತ 
ಕ್ಕೊಳಗಾಗಿ ಜ್ಞಾನಿಯ ಸೇವೆ ಮಾಡಬೇಕಾಗುವುದು. 

30ನೀತಿವಂತನ ಕಾರ್ಯಗಳು ಜೀವವುಳ್ಳ ಮರಗ 
ಳಂತಿವೆ. ಜ್ಞಾನಿಯು ಆತ್ಮಗಳನ್ನು ಗೆದ್ದುಕೊಳ್ಳುವನು. 

31 ನೀತಿವಂತರು ಭೂಮಿಯ ಮೇಲೆ ಪ್ರತಿಫಲವನ್ನು 
ಹೊಂದುವುದಾದರೆ ಕೆಡುಕರು ಸಹ ತಮಗೆ ಬರತಕ್ಕ 
ದಂಡನೆ ಯನ್ನು ಹೊಂದುವುದು ನಿಶ್ಚಯ. 

1 ಜ್ಞಾನವನ್ನು ಪ್ರೀತಿಸುವವನು ಶಿಸ್ತನ್ನು ಪ್ರೀತಿಸು 
ತ್ತಾನೆ. ತಿದ್ದುಪಡಿಯನ್ನು ದ್ವೇಷಿಸುವವನು ಬುದ್ಧಿ 
ಹೀನ. 

2ಯಹೋವನು ಒಳ್ಳೆಯವನನ್ನು ಸ್ವೀಕರಿಸಿಕೊಳ್ಳು 
ವನು; ಕುಯುಕ್ತಿಯುಳ್ಳವನನ್ನು ಖಂಡಿಸುವನು. 

3ಕೆಡುಕನಿಗೆ ಎಂದಿಗೂ ಕ್ಟೇಮವಿಲ್ಲ: ಒಳ್ಳೆಯವ 
ರಾದರೊ ಸಮಾಧಾನದಿಂದಿರುವರು. 

*ಗುಣವಂತಳಾದ ಹೆಂಡತಿಯು ಗಂಡನಿಗೆ ಕಿರೀಟ 
ದಂತಿರುವಳು; ಗಂಡನನ್ನು ನಾಚಿಕೆಗೆ ಗುರಿಮಾಡುವ 
ಹೆಂಡತಿಯು ಗಂಡನ ಎಲುಬಿಗೆ ಕ್ಷಯದಂತಿರುವಳು. 


5 ನೀತಿವಂತರ ಆಲೋಚನೆ ನ್ಯಾಯವಾಗಿವೆ. ದುಷ್ಟರ 
ಉಪದೇಶ ಮೋಸಕರ. 

6ಕೆಹುಕರು ತಮ್ಮ ಮಾತುಗಳಿಂದ ಬೇರೆಯವರನ್ನು 
ನೋಯಿಸುತ್ತಾರೆ. ಒಳ್ಳೆಯವರ ಮಾತುಗಳಾದರೊ 
ಜನರನ್ನು ಅಪಾಯದಿಂದ ರಕ್ಷಿಸುತ್ತವೆ. 

'ಕೆಹುಕರು ಸರ್ವನಾಶವಾಗುವರು; ಆದರೆ ಒಳ್ಳೆಯ 
ವನ ಕುಟುಂಬವು ಸ್ಥಿರವಾಗಿರುವುದು. 

*ಜನರು ಜ್ಞಾನಿಗಳನ್ನು ಹೊಗಳುವರು; ಮೂಢನನ್ನು 
ಕಡೆಗಣಿಸುವರು. 

೨ಪ್ರಮುಖನಂತೆ ವರ್ತಿಸುತ್ತಾ ಆಹಾರವಿಲ್ಲದಿರುವುದ 
ಕ್ಕಿಂತ ಪ್ರಮುಖನಲ್ಲದವನಾಗಿದ್ದು ಸೇವಕನಂತೆ 
ಇರುವುದು ಮೇಲು. 


ಜ್ಞಾನೋಕ್ತಿಗಳು 12:10-13:12 


"ಒಳ್ಳೆಯವನು ತನ್ನ ಪಶುಗಳನ್ನು ನೋಡಿಕೊಳ್ಳು 
ತ್ತಾನೆ. ಆದರೆ ಕೆಡುಕರ ವಾತ್ಸಲ್ಯವು ಕ್ರೂರವಾಗಿದೆ. 

!1ತ್ತನ್ನ ಜಮೀನಿನಲ್ಲಿ ದುಡಿಯುವ ರೈತನಿಗೆ ಸಾಕಷ್ಟು 
ಆಹಾರವಿರುವುದು. ಆದರೆ ಮೂಢನು ಪ್ರಯೋಜನ 
ವಿಲ್ಲದ ಸಂಗತಿಗಳಲ್ಲಿ ತನ್ನ ಸಮಯವನ್ನು ಹಾಳು 
ಮಾಡುವನು. 

'2ಕಳವುಮಾಲುಗಳಲ್ಲಿ ದುಷ್ಟರಿಗೆ ಆಸೆ. ಒಳ್ಳೆಯವರಿಗಾ 
ದರೊ ತಮ್ಮಲ್ಲಿರುವುದನ್ನು ಬೇರೆಯವರಿಗೆ ಕೊಡ 
ಬೇಕೆಂಬ ಆಸೆ. 


3ನೆಡುಕನು ತನ್ನ ಕೆಟ್ಟಮಾತುಗಳಿಂದಲೇ ಸಿಕ್ಕಿ 
ಕೊಳ್ಳುವನು. ಆದರೆ ಒಳ್ಳೆಯವನು ಇಕ್ಕಟ್ಟುಗಳಿಂದ 
ಪಾರಾಗುವನು. 

ಮನುಷ್ಯನು ತನ್ನ ಒಳ್ಳೆಯ ಮಾತುಗಳಿಗೆ ಪ್ರತಿ 
ಫಲವನ್ನು ಪಡೆಯುವನು. ಅದೇ ರೀತಿಯಲ್ಲಿ, ಅವನ 
ಕೆಲಸವು ಅವನಿಗೆ ಲಾಭವನ್ನು ಕೊಡುವುದು. 


'5ಮೂಢನು ತನ್ನ ದಾರಿಯನ್ನೇ ಒಳ್ಳೆಯದೆಂದು 
ಭಾವಿಸಿ ಕೊಂಡಿರುತ್ತಾನೆ. ಜ್ಞಾನಿಯಾದರೊ ಉಪ 
ದೇಶಕ್ಕೆ ಕಿವಿಗೊಡುತ್ತಾನೆ. 

16ಮೂಢನು ತನ್ನ ಸಿಟ್ಟನ್ನು ತಟ್ಟನೆ ತೋರಿಸುವನು. 
ಆದರೆ ಜ್ಞಾನಿಯು ಅವಮಾನವನ್ನು ಕಡೆಗಣಿಸುವನು. 

!?ಸತ್ಯಸಾಕ್ಟಿಯು ನ್ಯಾಯವನ್ನು ಪ್ರತಿಪಾದಿಸುವನು. 
ಆದರೆ ಸುಳ್ಳುಸಾಕ್ಟಿಯು ಅನ್ಯಾಯವನ್ನು ಪ್ರಕಟಿಸುವನು. 

15ದುಡುಕಿದ ಮಾತು ಖಡ್ಗದಂತೆ ನೋವು ಮಾಡುತ್ತದೆ; 
ಜ್ಞಾನಿಯ ಮಾತು ಗುಣಪಡಿಸುತ್ತದೆ. 

'9ಸುಳ್ಳುತುಟಿಗಳು ಕ್ಚಣಿಕ. ಆದರೆ ಸತ್ಯವು ಶಾಶ್ವತ. 

20ಕಹುಕರು ಯಾವಾಗಲೂ ಕೇಡುಮಾಡಲಿಚ್ಛಿಸು 
ವರು. ಸಮಾಧಾನವನ್ನು ಅಪೇಕ್ಷಿಸುವವರು ಸಂತೋಷ 
ವಾಗಿರುವರು. 

*'ಒಳ್ಳಿಯವರು ಯೆಹೋವನಿಂದ ಕ್ಟೇಮವಾಗಿರು 
ವರು. ಆದರೆ ಕೆಡುಕರಿಗೆ ಅನೇಕ ತೊಂದರೆಗಳಿರುತ್ತವೆ. 

”ಸುಳ್ಳುಗಾರರು ಯೆಹೋವನಿಗೆ ಅಸಹ್ಯ. ಆದರೆ 
ಯಥಾರ್ಥವಂತರು ಆತನಿಗೆ ಇಷ್ಟಕರ. 

ಚಿಜಾಣನು ತನ್ನ ಜ್ಞಾನದ ಬಗ್ಗೆ ಜಂಬಕೊಚ್ಚಿ 
ಕೊಳ್ಳುವುದಿಲ್ಲ. ಆದರೆ ಮೂಢನು ದುಡುಕಿ ಮಾತಾಡಿ 
ತಾನು ಮೂಢನಲ್ಲವೆಂದು ತೋರಿಸಿಕೊಳ್ಳುತ್ತಾನೆ. 

ಕಷ್ಟಪಟ್ಟು ಕೆಲಸ ಮಾಡುವವನು ಅಧಿಪತಿಯಾಗು 
ವನು. ಸೋಮಾರಿಯನ್ನು ಗುಲಾಮನನ್ನಾಗಿ ಮಾಡ 
ಲಾಗುವುದು. 

2 40ತೆಯು ಮನುಷ್ಯನ ಸಂತೋಷವನ್ನು ತೆಗೆದು 
ಹಾಕುತ್ತದೆ; ಕನಿಕರದ ಮಾತು ಮನುಷ್ಯನನ್ನು ಸಂತೋಷ 
ಗೊಳಿಸುತ್ತದೆ. 





812 


26ನೀತಿವಂತನು ತನ್ನ ನೆರೆಯವನಿಗೆ ಒಳ್ಳೆಯ ಮಾರ್ಗ 
ವನ್ನು ತೋರಿಸುತ್ತಾನೆ; ದುಷ್ಟನ ಮಾರ್ಗವು ಬೇರೆಯ 
ವರನ್ನು ದಾರಿ ತಪ್ಪಿಸುತ್ತದೆ. 

27ಸೋಮಾರಿಯಾದ ಬೇಟಿಗಾರನು ಬೇಟೆಯಾಡುವು 
ದಿಲ್ಲ. ಐಶ್ವರ್ಯವು ಕಷ್ಟಪಟ್ಟು ಕೆಲಸ ಮಾಡುವವನಿಗೆ 
ಬರುತ್ತದೆ. 

2ನೀತಿಯ ಮಾರ್ಗದಲ್ಲಿ ಜೀವವಿದೆ. ಆದರೆ ಮರಣಕ್ಕೆ 
ನಡೆಸುವ ಮತ್ತೊಂದು ಮಾರ್ಗವಿದೆ. 

1 e) ಜ್ಞಾನಿಯಾದ ಮಗನು ತನ್ನ ತಂದೆಯ ಮಾತು 
ಗಳನ್ನು ಎಚ್ಚರಿಕೆಯಿಂದ ಕೇಳುತ್ತಾನೆ. ಆದರೆ 
ದುರಾಭಿ ಮಾನಿಯು ಕೇಳುವುದಿಲ್ಲ. 

ಒಳ್ಳೆಯವರು ತಮ್ಮ ಮಾತುಗಳಿಗೆ ಪ್ರತಿಫಲ ಹೊಂದು 
ವರು. ಕೆಡುಕರು ಯಾವಾಗಲೂ ಕೆಟ್ಟದ್ದನ್ನು ಮಾಡ 
ಬಯಸುತಾರೆ. 

ಎಚ್ಚರಿಕೆಯಿಂದ ಮಾತಾಡುವವನು ತನ್ನ ಜೀವವನ್ನು 
ಕಾಪಾಡಿಕೊಳ್ಳುವನು. ಯೋಚಿಸದೆ ಮಾತಾಡುವವನು 
ನಾಶ ವಾಗುವನು. 

*“ಸೋಮಾರಿಯ ಆಸೆಗಳೆಲ್ಲಾ ವ್ಯರ್ಥ. ಅವನೆಂದಿಗೂ 
ಅವು ಗಳನ್ನು ಪಡೆಯಲಾರ. ಕಷ್ಟಪಟ್ಟು ದುಡಿಯುವವರು 
ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವರು. 

*ಒಳ್ಳೆಯವರು ಸುಳ್ಳನ್ನು ದ್ವೇಷಿಸುತ್ತಾರೆ. ಕೆಡುಕರು 
ನಾಚಿಕೆಕರವಾದ ಕೆಲಸ ಮಾಡುವರು. 

6ನೀತಿಯು ಯಥಾರ್ಥವಂತನನ್ನು ಕಾಪಾಡುವುದು. 
ಕೆಡುಕತನವು ಪಾಪವನ್ನು ಪ್ರೀತಿಸುವವನನ್ನು 
ಸೋಲಿಸುವುದು. 

78ೆಲವರು ಐಶ್ವರ್ಯವಂತರಂತೆ ನಟಿಸುತ್ತಾರೆ, ಆದರೆ 
ಅವರಲ್ಲೇನೂ ಇರುವುದಿಲ್ಲ. ಕೆಲವರು ಬಹವರಂತೆ 
ವರ್ತಿಸುತ್ತಾರೆ. ಆದರೆ ಅವರು ನಿಜವಾಗಿಯೂ ಐಶ್ವರ್ಯ 
ವಂತರು. 

*ಐಶ್ವರ್ಯವಂತರು ತಮ್ಮ ಜೀವವನ್ನು ಕಾಪಾಡಿ 
ಕೊಳ್ಳಲು ಈಡುಕೊಡಬೇಕಾಗುವುದು. ಆದರೆ ಬಹ 
ವನಿಗೆ ಅಂಥಾ ಯಾವ ಬೆದರಿಕೆಗಳೂ ಇರುವುದಿಲ್ಲ. 

*ಒಳ್ಳೆಯವನು ಪ್ರಕಾಶಮಾನವಾದ ಬೆಳಕಿನಂತಿರು 
ವನು. ಕೆಡುಕನಾದರೊ ನಂದಿಹೋಗುತ್ತಿರುವ ಬೆಳಕಿ 
ನಂತಿರುವನು. 

10ದುರಾಭಿಮಾನವು ಕೇವಲ ಜಗಳಕ್ಕೆ ಕಾರಣ. ಬುದ್ಧಿ 
ವಾದವನ್ನು ಕೇಳುವವರು ವಿವೇಕಿಗಳಾಗಿದ್ದಾರೆ. 

ಮೋಸದಿಂದ ಸಂಪಾದಿಸಿದ ಹಣವು ಕ್ಷಯಿಸಿ 
ಹೋಗುವುದು. ದುಡಿದು ಸಂಪಾದಿಸಿದ ಹಣ ಹೆಚ್ಚುತ್ತಾ 
ಹೋಗುವುದು. 

[2ನಿರೀಕ್ಸೆಯು ನೆರವೇರದಿದ್ದರೆ ಹೃದಯವು ವ್ಯಸನ 
ವಾಗಿರುವುದು. ಬಯಸಿದ್ದು ನೆರವೇರಿದರೆ ಆನಂದವು 
ತುಂಬಿಕೊಳ್ಳುವುದು. 





813 


'*ಬುದ್ಧಿಮಾತನ್ನು ಕೇಳದವನು ತನಗೆ ತೊಂದರೆ 
ಯನ್ನು ಬರಮಾಡಿಕೊಳ್ಳುವನು. ಬುದ್ಧಿವಾದವನ್ನು 
ಗೌರವಿಸುವವನು ಪ್ರತಿಫಲವನ್ನು ಹೊಂದುವನು. 

ಜ್ಞಾನಿಯ ಉಪದೇಶಗಳು ಜೀವದ ಬುಗ್ಗೆಯಾಗಿವೆ; 
ಮರಣಕರವಾದ ಬಲೆಗಳಿಗೆ ಸಿಕ್ಕಿಕೊಳ್ಳದಂತೆ ಅವು 
ಸಹಾಯ ಮಾಡುತ್ತವೆ. 

15ಜನರು ಜಾಣನನ್ನು ಗೌರವಿಸುತ್ತಾರೆ. ಆದರೆ ನಂಬಿ 
ಕೆಗೆ ಯೋಗ್ಯನಲ್ಲದವನು ತೊಂದರೆಗೆ ಒಳಗಾಗುವನು. 


'6ಜ್ಞಾನಿಯು ವಿವೇಚಿಸಿ _ ಕಾರ್ಯಮಾಡುವನು; 
ಮೂಢನಾದರೋ ತನ್ನ ಕಾರ್ಯಗಳಿಂದಲೇ ತನ್ನ 
ಮೂಢತನವನ್ನು ತೋರಿಸಿಕೊಳ್ಳುತ್ತಾನೆ. 

17 ಅಪನಂಬಿಗಸ್ನನಾದ ರಾಯಭಾರಿಯ ಸುತ್ತಲೂ 
ಕೇಡುಗಳಿವೆ. ನಂಬಿಗಸ್ತನಾದ ರಾಯಭಾರಿಗೆ ಸಮಾಧಾನ 
ವಿರುವುದು. 


ಶಿಕ್ಷೆಯನ್ನು ಕಡೆಗಣಿಸುವವನು ಬಹವನಾಗುವನು; 
ಅವಮಾನ ಹೊಂದುವನು. ತಿದ್ದುಪಡಿಯನ್ನು ಸ್ವೀಕರಿಸಿ 
ಕೊಳ್ಳು ವವನು ಗೌರವವನ್ನೂ ಐಶ್ವರ್ಯವನ್ನೂ ಪಡೆದು 
ಕೊಳ್ಳುವನು. 

'9ಓಬ್ಬನು ತಾನು ಅಪೇಕ್ಬಿಸಿದ್ದನ್ನು ಪಡೆದುಕೊಂಡರೆ, 
ಅದರ ಮೇಲೆ ಅವನಿಗೆ ಬಹಳ ಇಷ್ಟವಿರುವುದು. 
ಮೂಡರು ಕೇಡಿಗೆ ವಿಮುಖರಾಗಲು ಅಸಹ್ಯಪಹುತ್ತಾರೆ. 


ಜ್ಞಾನಿಗಳೊಂದಿಗೆ ಸ್ನೇಹದಿಂದಿರಿ. ಆಗ ನೀವೂ ಜ್ಞಾನಿ 
ಗಳಾಗುವಿರಿ. ಆದರೆ ನೀವು ಮೂಢರನ್ನು ನಿಮ್ಮ 
ಸ್ನೇಹಿತರನ್ನಾಗಿ ಆಯ್ದುಕೊಂಡರೆ, ನಿಮಗೆ ತೊಂದರೆ 
ಉಂಟಾಗುವುದು. 

ಪಾಪಿಗಳು ಹೋದಲ್ಲೆಲ್ಲಾ ಕೇಡು ಅವರನ್ನು ಹಿಂಬಾ 
ಲಿಸುವುದು. ಆದರೆ ಒಳ್ಳೆಯವರಿಗೆ ಒಳ್ಳೆಯವುಗಳೇ 
ಆಗುತ್ತವೆ. 

ಳ್ಳೆಯವನಲ್ಲಿ ತನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ 
ಕೊಡಲು ಐಶ್ವರ್ಯವಿರುವುದು. ಕಟ್ಟಕಡೆಯಲ್ಲಿ, ಕೆಹು 
ಕರು ಹೊಂದಿರುವದೆಲ್ಲಾ ಒಳ್ಳೆಯವರ ಪಾಲಾಗುವುದು. 

3ಬಡವನ ಭೂಮಿಯು ಯಥೇಚ್ಛವಾಗಿ ಫಲಿಸ 
ಬಹುದು. ಆದರೆ ಅನ್ಯಾಯವು ಅದನ್ನು ಕೊಚ್ಚಿಕೊಂಡು 
ಹೋಗುವುದು. 

"ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಚಿಸದ ತಂದೆಯು 
ಅವರಿಗೆ ಶತ್ರುವಿನಂತಿದ್ದಾನೆ. ಮಕ್ಕಳು ತಪ್ಪು ಮಾಡಿದಾಗ 
ಶಿಕ್ಚಿಸುವ ತಂದೆಯು ಅವರಿಗೆ ಮಿತ್ರನಂತಿದ್ದಾನೆ. 

25 ನೀತಿವಂತರು ತೃಪ್ತಿಯಾಗುವಷ್ಟು ತಿನ್ನುವರು. ಆದರೆ 
ಕೆಹುಕನು ಹಸಿವೆಯಿಂದಿರುವನು. 

14 ಜ್ಞಾನವೆಂಬಾಕೆಯು ತನ್ನ ಮನೆಯನ್ನು ಕಟ್ಟು 
ತಾಳೆ, ಆದರೆ ಮೂಢಳೆಂಬಾಕೆಯು ತನ್ನ 
ಕೈಯಿಂದಲೇ ಅದನ್ನು ಬೀಳಿಸುವಳು. 








ಜ್ಞಾನೋಕ್ತಿಗಳು 13:13-14:17 


2ಸನ್ಮಾರ್ಗಿಯು ಯೆಹೋವನಲ್ಲಿ ಭಯಭಕ್ತಿಯಿಂದಿ 
ರುವನು. ವಕ್ರಮಾರ್ಗಿಯಾದರೊ ಯೆಹೋವನನ್ನು 
ಕಡೆಗಣಿಸುವನು. 

3ಮೂಢನ ಮಾತುಗಳು ಅವನಿಗೇ ತೊಂದರೆಯನ್ನು 
ಉಂಟುಮಾಡುತ್ತವೆ. ವಿವೇಕಿಯ ಮಾತುಗಳಾದರೊ 
ಅವನನ್ನು ಕಾಪಾಡುತ್ತವೆ. 

*ಎತ್ತುಗಳಿಲ್ಲದಿದ್ದರೆ ಕೊಟ್ಟಿಗೆ ಬರಿದಾಗಿರುವುದು. 
ದೊಡ್ಡ ಸುಗ್ಗಿಪಡೆಯಲು ಎತ್ತಿನ ಶಕ್ತಿ ಜನರಿಗೆ ಅಗತ್ಯ. 

3ಸತ್ಯಸಾಕ್ಷಿಯು ಸುಳ್ಳು ಹೇಳುವುದಿಲ್ಲ. ಆದರೆ ಸುಳ್ಳು 
ಸಾಕ್ಟಿಯು ಸುಳ್ಳನ್ನೇ ಹೇಳುವನು. 

6ದೇವದೂಷಕನು ಜ್ಞಾನಕ್ಕಾಗಿ ಹುಡುಕಿದರೂ ಅದನ್ನು 
ಕಂಡುಕೊಳ್ಳುವುದಿಲ್ಲ. ಆದರೆ ಬುದ್ದಿವಂತನು ಜ್ಞಾನವನ್ನು 
ಸರಾಗವಾಗಿ ಕಂಡುಕೊಳ್ಳುವನು. 

'ಮೂಢನೊಡನೆ ಸ್ನೇಹ ಬೆಳಸಬೇಡಿ; ನಿಮಗೆ ಉಪ 
ದೇಶಿಸಲು ಅವನಲ್ಲೇನೂ ಇಲ್ಲ. 

*ಜಾಣರು ಜ್ಞಾನಿಗಳಾಗಿದ್ದಾರೆ; ಅವರು ವಿವೇಚಿಸಿ 
ಕಾರ್ಯಗಳನ್ನು ಮಾಡುತ್ತಾರೆ, ಮೂಢರು ಬುದ್ಧಿಹೀನ 
ರಾಗಿದ್ದಾರೆ; ತಾವು ಮೋಸದಿಂದ ಬದುಕಬಲ್ಲೆವು ಎಂದು 
ಅವರು ಯೋಚಿಸಿ ಕೊಂಡಿದ್ದಾರೆ. 

*ಮೂಢರಿಗೆ ಪ್ರಾ.ಯಶ್ಚಿತ್ತವು ಹಾಸ್ಯಾಸ್ಪದವಾಗಿದೆ; 
ನೀತಿವಂತರು ಕ್ಷಮೆಗಾಗಿ ಶ್ರಮಿಸುವರು. 
ಅವನವನ ವ್ಯಥೆಯು ಅವನವನಿಗೇ ತಿಳಿದಿದೆ. 
ಬೇರೊಬ್ಬರ ಸಂತೋಷದಲ್ಲಿ ಪಾಲುಗಾರರಾಗಲು 
ಯಾರಿಗೂ ಸಾಧ್ಯವಿಲ್ಲ. 

'ಕೆಹುಕನ ಮನೆ ನಾಶಕರ; ಒಳ್ಳೆಯವನ ಮನೆ 
ಅಭಿವೃದ್ಧಿಕರ. 

ಒಳ್ಳೆಯದೆಂದು ಜನರು ಭಾವಿಸಿಕೊಂಡಿರುವ 
ಮಾರ್ಗಪೊಂದುಂಟು. ಅದರ ಅಂತ್ಯ ಮರಣವೇ. 
ಒಬ್ಬನು ನಗುತ್ತಿರುವಾಗಲೂ ವ್ಯಸನದಿಂದಿರಲು 
ಸಾಧ್ಯ. ಅಂತೆಯೇ ಆನಂದವೂ ದುಃಖದಲ್ಲಿ ಅಂತ್ಯ 
ವಾಗಬಹುದು. 

“ಕೆಹುಕರು ತಾವು ಮಾಡುವ ಕೆಟ್ಟಕಾರ್ಯಗಳಿಗೆ 
ಸಂಪೂರ್ಣವಾಗಿ ದಂಡನೆ ಅನುಭವಿಸುವರು. ಆದರೆ 
ಒಳ್ಳೆಯವರು ತಮ್ಮ ಒಳ್ಳೆಯಕಾರ್ಯಗಳಿಗೆ ಸಂಪೂರ್ಣ 
ವಾಗಿ ಪ್ರತಿಫಲ ಪಡೆಯುವರು. 

5ಮೂಡನು ತಾನು ಕೇಳಿದ್ದನ್ನೆಲ್ಲ ನಂಬುವನು. ಆದರೆ 
ಜಾಣನು ಪ್ರತಿಯೊಂದರ ಬಗ್ಗೆ ಎಚ್ಚರಿಕೆಯಿಂದ 
ಯೋಚಿಸುವನು. 

"ಜ್ಞಾನಿಯು ಎಚ್ಚರವಾಗಿದ್ದು ಆಪತ್ತಿನಿಂದ ದೂರ 
ವಿರುತ್ತಾನೆ. ಮೂಢನಾದರೊ ಸೊಕ್ಕಿನಿಂದ ಯೋಚಿಸದೆ 
ಕಾರ್ಯಗಳನ್ನು ಮಾಡುತ್ತಾನೆ. 

Tಮುಂಗೋಪಿಯು ಮೂಢಕಾರ್ಯಗಳನ್ನು ಮಾಡು 
ವನು. ಸಂಚುಗಾರನನ್ನು ಜನರು ದ್ವೇಷಿಸುವರು. 








ಜ್ಞಾನೋಕ್ತಿಗಳು 14:18-15:13 


'5ದಡ್ಡರಿಗೆ ಮೂಢತನವೇ ಪ್ರತಿಫಲ. ಜಾಣರಾದರೊ 
ಜ್ಞಾನವೆಂಬ ಕಿರೀಟವನ್ನು ಹೊಂದುವರು. 

ಕೊನೆಯಲ್ಲಿ ಕೆಟ್ಟವರ ಮೇಲೆ ಒಳ್ಳೆಯವರು ಜಯ 
ಗಳಿಸುವರು. ಕೆಟ್ಟವರು ಬಲವಂತಕ್ಕೆ ಒಳಗಾಗಿ ಒಳ್ಳೆಯ 
ವರ ಸೇವೆಯನ್ನು ಮಾಡಬೇಕಾಗುವುದು. 

ಬಡವನು ತನ್ನ ನೆರೆಯವನಿಂದಲೂ ದ್ವೇಷಿಸಲ್ಪಡು 
ವನು. ಐಶ್ವರ್ಯವಂತರಿಗಾದರೊ ಅನೇಕ ಮಂದಿ 
ಸ್ನೇಹಿತರು. 

*'ನೆರೆಯವರನ್ನು ತಿರಸ್ಕರಿಸುವುದು ತಪ್ಪು. ನೀವು 
ಸಂತೋಷದಿಂದ ಇರಬೇಕಾದರೆ ಬಹವರಿಗೆ ದಯೆ 
ತೋರಿಸಿ. 





ಚಿಧುರ್ಮಾರ್ಗಿಯು ದಾರಿ ತಪ್ಪುವನು. ಒಳ್ಳೆಯದನ್ನು 


ಮಾಡಲು ಪ್ರಯತ್ನಿಸುವವನು 
ಪಾತ್ರನಾಗುವನು. 

ಚಿಕಷ್ಟಪಟ್ಟು ದುಡಿದರೆ, ಸಮೃದ್ಧಿಯಿರುವುದು. ಕೇವಲ 
ಮಾತಾಡಿದರೆ" ಬಡತನ ಬರುವುದು. 

ಜ್ಞಾನಿಗಳಿಗೆ ದೊರೆಯುವ ಪ್ರತಿಫಲ ಐಶ್ವರ್ಯ. 
ಮೂರ್ಪರಿಗೆ ದೊರೆಯುವ ಪ್ರತಿಫಲ ಮೂಢತನ. 

ಸತ್ಯ ಸಾಕ್ಸಿಯು ಪ್ರಾಣಗಳನ್ನು ರಕ್ಷಿಸುತ್ತಾನೆ. ಸುಳ್ಳು 
ನಾಡನು ದ್ರೋಹಿ. 

ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು ಕ್ಷೇಮ 
ವಾಗಿರುವನು; ಅವನ ಮಕ್ಕಳು ಸಹ ಕ್ಲೇಮವಾಗಿರುವರು. 


2 ಯೆಹೋವನಲ್ಲಿರುವ ಭಯಭಕ್ತಿ ಜೀವದ ಬುಗ್ಗೆ. 
ಅದು ಮನುಷ್ಯನನ್ನು ಮರಣದ ಬಲೆಯಿಂದ 
ಕಾಪಾಡುತ್ತದೆ. 

ಅಧಿಕ ಜನಸಂಖ್ಯೆಯು ರಾಜನಿಗೆ ಗೌರವ. ಪ್ರಜಿಗಳೇ 
ಇಲ್ಲದಿದ್ದರೆ ರಾಜನಿಗೆ ಬೆಲೆಯೇ ಇಲ್ಲ. 

೫ತಾಳ್ಮೆಯುಳ್ಳವನು ತುಂಬಾ ಜಾಣ. ಮುಂಗೋ 
ಪಿಯು ತಾನು ಮೂಢ ಎಂಬುದನ್ನು ತೋರಿಸಿ 
ಕೊಳ್ಳುತ್ತಾನೆ. 

*ಮನಶ್ಯಾಂತಿಯುಳ್ಳವನ ದೇಹವು ಆರೋಗ್ಯದಿಂದಿ 
ರುವುದು. ಹೊಟ್ಟೇಕಿಚ್ಚು ದೇಹಕ್ಕೆ ಕಾಯಿಲೆಯನ್ನು ಬರ 
ಮಾಡುವುದು. 

*'ಬಡವರನ್ನು ಕುಗ್ಗಿಸುವವನು ತನ್ನ ಸೃಷ್ಟಿಕರ್ತನಿಗೇ 
ಅವಮಾನ ಮಾಡುತ್ತಾನೆ. ಬಡವರಿಗೆ ಕರುಣೆ" ತೋರುವ 
ವನು ತನ್ನ ಸೃಷ್ಟಿಕರ್ತನನ್ನೇ ಸ ಸನಾ ನಿಸುತ್ತಾನೆ. 

32 ದುಷ್ಟನು ತನ್ನ ಕೆಹುಕಿನಿಂದಲೇ ಸೋತು ಹೋಗು 
ವನು; ನೀತಿವಂತನಾದರೊ ತನ್ನ ನೀತಿಯನ್ನೇ ಆಶ್ರಯಿಸಿ 
ಕೊಳ್ಳುವನು. 


ಪ್ರೀತಿಗೂ ಭರವಸೆಗೂ 


814 


3*ಒಳ್ಳೆತನವು ದೇಶದ ಏಳಿಗೆಗೆ ಕಾರಣ. ಪಾಪವು 
ದೇಶಕ್ಕೆ ಅವಮಾನಕರ. 

ಬುದ್ಧಿವಂತ ನಾಯಕರನ್ನು ಹೊಂದಿರುವ ರಾಜನು 
ಸಂತೋಷವಾಗಿರುವನು. ಅಯೋಗ್ಯನಾದ ಸೇವಕನ 
ಮೇಲೆ ರಾಜನು ಕೋಪಗೊಳ್ಳುವನು. 
15 ಸಮಾಧಾನದ ಉತ್ತರ ಕೋಪವನ್ನು ಕಡಿಮೆ 

ಮಾಡುವುದು; ಒರಟು ಉತ್ತರ ಕೋಪವನ್ನು 

ಹೆಚ್ಚಿಸುವುದು. 

ಜ್ಞಾನಿಯ ಮಾತನ್ನು ಜನರು ಕೇಳಬಯಸುತ್ತಾರೆ. 
ಮೂಢನು ಕೇವಲ ಮೂರ್ಯತನವನ್ನೇ ಮಾತಾಡುವನು. 

ಯೆಹೋವನ ದೃಷ್ಟಿಗೆ ಪ್ರತಿಯೊಂದೂ ಕಾಣುತ್ತದೆ. 
ಯೆಹೋವನು ಕೆಡುಕರನ್ನೂ ಒಳ್ಳೆಯವರನ್ನೂ ಗಮನಿಸು 
ದ್ದಾನೆ. 

ಹಿತನುಡಿಗಳು ಜೀವವುಳ್ಳ ಮರದಂತಿವೆ. ಸುಳ್ಳು 
ಮಾತುಗಳು ಮನುಷ್ಯನ ಆತ್ಮವನ್ನು ಜಜ್ಜಿಹಾಕುತ್ತವೆ. 


5ಮೂಢನು ತಂದೆಯ ಬುದ್ಧಿಮಾತನ್ನು ತಿರಸ್ಕರಿಸು 
ವನು. ಬುದಿಮಾತನ್ನು ಸ್ಲೀಕರಿಸಿಕೊಳ್ಳುವವನು ಜ್ಞಾನಿ 
ಥಿ ೩'ವೆ ೪ ಇ 
ಯಾಗುತ್ತಾನೆ. 
"ಒಳ್ಳೆಯವರ ಮನೆಗಳಲ್ಲಿ ಬಹಳ ಐಶ್ವರ್ಯವಿರುತ್ತದೆ. 
ಕೆಹುಕರ ಸಂಪಾದನೆಯಾದರೊ ಆಪತ್ತನ್ನು ಬರ 
ಮಾಡುತ್ತದೆ. 


'ಜ್ಞಾನಿಯ ಮಾತುಗಳು ಜ್ಞಾನವನ್ನು ಹರಡುತ್ತವೆ. 
ಮೂಢರ ಮಾತುಗಳು ಕೇಳಲು ಯೋಗ್ಯವಲ್ಲ. 

*ಕಡುಕರ ಕಾಣಿಕೆಯನ್ನು ಯೆಹೋವನು ದ್ವೇಷಿಸು 
ವನು; ಒಳ್ಳೆಯವರ ಪ್ರಾರ್ಥನೆಯನ್ನು ಸಂತೋಷದಿಂದ 
ಕೇಳುವನು. 

*ದುಷ್ಟರ ಜೀವಿತವು ಯೆಹೋವನಿಗೆ ಅಸಹ್ಯ. ಒಳ್ಳೆಯ 
ದನ್ನು ಮಾಡಲಿಚ್ಛಿಸುವವರು ಯೆಹೋವನಿಗೆ ಪ್ರಿಯ. 


ನೀತಿಮಾರ್ಗವನ್ನು ತೊರೆದವರಿಗೆ ಮಹಾದಂಡನೆ 
ಯಾಗುವುದು; ಬುದ್ಧಿಮಾತನ್ನು ದ್ವೇಷಿಸುವವನು ನಾಶ 
ವಾಗುವನು. 

!!ಮೃತ್ಯುಲೋಕದಲ್ಲಿ ನಡೆಯುತ್ತಿರುವುದು ಯೆಹೋ 
ವನಿಗೆ ತಿಳಿದಿದೆ. ಜನರ ಹೃದಯಗಳಲ್ಲಿಯೂ ಮನಸ್ಸುಗ 
ಳಲ್ಲಿಯೂ ಇರುವ ಆಲೋಚನೆಗಳು ಸಹ ಆತನಿಗೆ 
ಗೊತ್ತಿವೆ. 

2ಮೂಢನು ತನ್ನ ತಪ್ಪನ್ನು ಬೇರೆಯವರಿಂದ ಕೇಳಲು 
ಇಷ್ಟಪಡನು. ಹ 'ಉಪದೇಶಕ್ಕಾಗಿ ಜ್ಞಾನಿಗಳ 
ಬಳೆಗೆ ಹೋಗುವುದಿಲ್ಲ 





3 ಜ್ಞಾನಿಯು ಯಾವಾಗಲೂ ಜ್ಲಾನದ ಕಾರ್ಯಗಳನ್ನು 
ಸ ಇ a 


ಆಲೋಚಿಸುವನು. ಮೂಢನಿಗಾದರೊ ಜ್ಞಾನದ ಬಗ್ಗೆ 
ಏನೂ ತಿಳಿಯದು. 


ಔಸಂತೋಷವಾಗಿರುವವನ ಮುಖದಲ್ಲಿ ಆನಂದ 
ಎದ್ದುಕಾಣವುದು. ದುಃಖಗೊಂಡಿರುವವನ ಆತ್ಮದಲ್ಲಿ 
ವ್ಯಥೆ ಎದ್ದುಕಾಣುವುದು. 


815 


ಜ್ಞಾನಿಯು ಮತ್ತಷ್ಟು ಜ್ಞಾನವನ್ನು ಪಡೆದುಕೊಳ್ಳಲು 
ಪ್ರಯತ್ನಿಸುವನು. ಮೂಢನು ಮತ್ತಷ್ಟು ಮೂಢತನವನ್ನು 
ಬಯಸುತ್ತಾನೆ. 

"ಬಡಜನರ ದಿನಗಳೆಲ್ಲಾ ಕಷ್ಟಕರ. ಸಂತೋಷದ 
ಹೃದಯದಲ್ಲಿ ಸದಾ ಔತಣ. 

16ಬಹಳ ಐಶ್ವರ್ಯವನ್ನು ಹೊಂದಿದ್ದು ಸಮಾಧಾನವಿ 
ಲ್ಲದೆ ಇರುವುದಕ್ಕಿಂತ ಸ್ವಲ್ಪ ಐಶ್ವರ್ಯವನ್ನುಹೊಂದಿದ್ದು 
ಯೆಹೋವನಲ್ಲಿ ಭಯಭಕ್ತಿಯಿಂದಿರುವುದೇ ಮೇಲು. 

!'ದ್ವೇಷವಿರುವಲ್ಲಿ ಹೆಚ್ಚಾಗಿ ತಿನ್ನುವುದಕ್ಕಿಂತಲೂ ಪ್ರೀತಿ 
ಯಿರುವಲ್ಲಿ ಸ್ವಲ್ಪ ತಿನ್ನುವುದೇ ಉತ್ತಮ. 

ಮುಂಗೋಪಿಗಳು ಜಗಳಗಳನ್ನು ಎಬ್ಬಿಸುವರು. 
ತಾಳ್ಮೆಯುಳ್ಳವನು ಶಾಂತಿ ಸ್ಥಾಪಿಸುವನು. 

'*'ಸೋಮಾರಿಗೆ ಎಲ್ಲೆಲ್ಲೂ ತೊಂದರೆ. ನೀತಿವಂತರಿಗೆ 
ಜೀವನ ಸರಾಗ. 


ಜ್ಞಾನಿಯಾದ ಮಗನಿಂದ ತಂದೆಗೆ ಸಂತೋಷ. 
ಮೂಢ ನಾದರೊ ತನ್ನ ತಾಯಿಯನ್ನು ಕಡೆಗಣಿಸುವನು. 





ಮೂಢನಿಗೆ ಮೂಢತನದಲ್ಲಿ ಸಂತೋಷ. 
ಜ್ಞಾನಿಯು ಎಚ್ಚರಿಕೆಯಿಂದಿದ್ದು ಒಳ್ಳೆಯದನ್ನು 

ಇ ಚ ಎ ೪ ಡು 
ಮಾಡುವನು. 


2 ಆಲೋಚಿಸಿಲ್ಲದ ಯೋಜನೆಗಳು ವಿಫಲವಾಗುತ್ತವೆ. 
ಆಲೋಚಿಸಿ ಮಾಡಿದ ಯೋಜನೆಗಳು ಯಶಸ್ವಿ 

ಔಸಮರ್ಪಕವಾದ ಉತ್ತರ ಸಂತೋಷವನ್ನು ಉಂಟು 
ಮಾಡುವುದು; ಸಮಯೋಚಿತವಾದ ಮಾತು ಸ್ವಾರಸ್ಯಕರ. 

“ಜ್ಞಾನಿಯ ಕಾರ್ಯಗಳು ಅವನನ್ನು ಯಶಸ್ಸಿಗೆ 
ನಡೆಸುತ್ತವೆ; ಅವು ಅವನನ್ನು ಮರಣದ ಹಾದಿಯಿಂದ 
ತಪ್ಪಿಸುತ್ತವೆ. 

23 ಆಹಂಕಾರಿಯ ಆಸ್ತಿಯನ್ನು ಯೆಹೋವನು ನಾಶ 
ಗೊಳಿಸುತ್ತಾನೆ; ಆದರೆ ವಿಧವೆಯ ಆಸ್ತಿಯನ್ನು 
ಕಾಪಾಹುವನು. 

2೮ ಯಹೋವನು ದುರಾಲೋಜನೆಗಳನ್ನು ದ್ವೇಷಿಸು 
ವನು; ಕನಿಕರದ ಮಾತುಗಳಲ್ಲಾದರೊ ಸಂತೋಷ 
ಪಹುವನು. 

27ದುರಾಶೆಪಡುವವನು ತನ್ನ ಕುಟುಂಬಕ್ಕೆ ಆಪತ್ತನ್ನು 
ಬರಮಾಡಿಕೊಳ್ಳುವನು. ಲಂಚ ತೆಗೆದುಕೊಳ್ಳದವನಿಗೆ 
ಯಾವ ಸಮಸ್ಯೆಯೂ ಇರುವುದಿಲ್ಲ. 

ಬಳ್ಳಿಯವರು ಎಚ್ಚರಿಕೆಯಿಂದ ಯೋಚಿಸಿ ಉತ್ತರ 
ಕೊಡುವರು. ಕೆಹುಕರಾದರೊ ಯೋಚಿಸದೆ ಮಾತಾಡು 
ವರು; ಅದರಿಂದ ಜನರಿಗೆ ಕೇವಲ ತೊಂದರೆಯಷ್ಟೇ. 

2 ಯಹೋವನು ಕೆಡುಕರಿಗೆ ಬಹುದೂರ. ಒಳ್ಳೆಯ 
ವರ ಪ್ರಾರ್ಥನೆಯನ್ನಾದರೊ ಆತನು ಯಾವಾಗಲೂ 
ಕೇಳುತ್ತಾನೆ. 


ಜ್ಞಾನೋಕ್ತಿಗಳು 15:14-16:13 


30ನಗುಮುಖವು ಜನರನ್ನು ಸಂತೋಷಗೊಳಿಸು 
ವುದು; ಒಳ್ಳೆಯ ಸುದ್ದಿಯಿಂದ ಜನರ ಆರೋಗ್ಯ 
ಹೆಚ್ಚುವುದು. 

3!ತನ್ನ ತಪ್ಪನ್ನು ಎಚ್ಚರಿಕೆಯಿಂದ ಕೇಳುವವನು ಬಹು 
ಜ್ಞಾನಿ. 

32ಕಲಿತುಕೊಳ್ಳಲು ಒಪ್ಪದವನು ತನಗೇ ಕೇಡು ಮಾಡಿ 
ಕೊಳ್ಳುತ್ತಾನೆ. ತನ್ನ ತಪ್ಪನ್ನು ಗಮನವಿಟ್ಟು ಕೇಳುವವನು 
ತಿಳುವಳಿಕೆಯನ್ನು ಪಡೆದುಕೊಳ್ಳುವನು. 

3 ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು ಜ್ಞಾನಿಯಾ 
ಗುತ್ತಿದ್ದಾನೆ. ಸನ್ಮಾನ ಹೊಂದಬೇಕೆನ್ನುವವನು ಮೊದಲು 
ದೀನನಾಗಿರಬೇಕು. 

16 ಜನರು ತಾವು ಹೇಳಬೇಕಾದದ್ದನ್ನು ಆಲೋಚಿಸಿ 
ಕೊಂಡರೂ ನಾಲಿಗೆಗೆ ತಕ್ಕ ಮಾತುಗಳನ್ನು 
ಕೊಡುವವನು ಯೆಹೋವನೇ. 

2ಜನರು ತಮ್ಮ ಕಾರ್ಯಗಳೆಲ್ಲಾ ಸರಿಯೆಂದು 
ಆಲೋಚಿಸಿಕೊಂಡರೂ ಅವುಗಳ ಉದ್ದೇಶಕ್ಕನುಸಾರ 
ವಾಗಿ ತೀರ್ಪು ಕೊಡುವವನು ಯೆಹೋವನೇ. 

*ನಿಮ್ಮ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿರಿ; 
ಆಗ ನಿಮ್ಮ ಕಾರ್ಯಗಳೆಲ್ಲಾ ಸಫಲವಾಗುವವು. 

“ಯೆಹೋವನು ಪ್ರತಿಯೊಂದನ್ನು ತನ್ನ ಉದ್ದೇಶಕ್ಕನು 
ಸಾರವಾಗಿ ಮಾಡಿದ್ದಾನೆ. ಆತನು ಕೆಡುಕನನ್ನೂ ನಾಶನದ 
ದಿನಕ್ಕಾಗಿ ಇಟ್ಟಿದ್ದಾನೆ. 

5 ಗರ್ವಿಷ್ಠರು ಯೆಹೋವನಿಗೆ ಅಸಹ್ಯ. ಆ ಗರ್ಪಿಷ್ಠರಿಗೆ 
ಯೆಹೋವನ ದಂಡನೆ ಖಂಡಿತ. 

6 ಪ್ರೀತಿ ಮತ್ತು ನಂಬಿಗಸ್ತಿಕೆಗಳು ದೋಷಕ್ಕೆ ಪ್ರಾಯಶ್ಚಿತ್ತ 
ವಾಗಿವೆ. ಯೆಹೋವನಲ್ಲಿ ಭಯಭಕ್ಕಿಯಿಂದಿರಿ, ಆಗ 
ನೀವು ದುಷ್ಟತನಕ್ಕೆ ದೂರವಾಗುವಿರಿ. 

ಯೆಹೋವನ ಚಿತ್ತಕ್ಕನುಸಾರವಾಗಿ ಜೀವಿಸುವವನು 
ತನ್ನ ವೈರಿಗಳೊಡನೆಯೂ ಸಮಾಧಾನದಿಂದಿರುವನು. 

ಅನ್ಯಾಯದಿಂದ ಹೆಚ್ಚು ಸಂಪಾದಿಸುವುದಕ್ಕಿಂತ 
ನ್ಯಾಯವಾಗಿ ಸ್ವಲ್ಪ ಸಂಪಾದಿಸುವುದೇ ಉತ್ತಮ. 





ಒಬ್ಬನು ಅನೇಕ ಯೋಜನೆಗಳನ್ನು ಮಾಡಿ 
ಕೊಂಡರೂ ಭವಿಷ್ಯತ್ತನ್ನು ನಿರ್ಧರಿಸುವವನು 
ಯೆಹೋವನೇ. 


ರಾಜನ ಮಾತು ದೇವರಿಂದ ಬಂದ ಸಂದೇಶದಂತಿದೆ. 
ಅವನ ತೀರ್ಮಾನ ಯಾವಾಗಲೂ ನ್ಯಾಯವಾಗಿರಬೇಕು. 
'ಎಲ್ಲಾ ನ್ಯಾಯವಾದ ಅಳತೆಮಾಪಕಗಳು ಮತ್ತು 
ತಕ್ಕಡಿಗಳು ಯೆಹೋವನಿಗೆ ಇಷ್ಟ. ನ್ಯಾಯವಾದ 
ಒಪ್ಪಂದವು ಆತನಿಗೆ ಇಷ್ಟ. 

2ರಾಜನು ಕೆಟ್ಟದ್ದನ್ನು ಸಹಿಸಲಾರನು; ಯಾಕೆಂದರೆ 
ಒಳ್ಳೆಯದರಿಂದಲೇ ಅವನ ರಾಜ್ಯಕ್ಕೆ ಬಲ. 

ರಾಜರಿಗೆ ಸತ್ಯವನ್ನು ಕೇಳಲು ಇಷ್ಟ, ಸುಳ್ಳಾಡದ 
ಜನರೂ ಇಷ್ಟ. 





ಜ್ಞಾನೋಕ್ತಿಗಳು 16:14-17:10 


ರಾಜನು ಕೋಪದಿಂದಿರುವಾಗ ಯಾರನ್ನಾದರೂ 
ಕೊಂದರೂ ಕೊಲ್ಲಬಹುದು.ಆದರೆ ಜ್ಞಾನಿಯು ಆತನ 
ಕೋಪವನ್ನು ಶಮನಗೊಳಿಸಬಲ್ಲನು. 

ರಾಜನು ಸಂತೋಷದಿಂದಿರುವಾಗ ಎಲ್ಲರ ಜೀವ 
ನವು ಉತ್ತಮವಾಗಿರುವುದು. ರಾಜನು ನಿನ್ನನ್ನು ಮೆಚ್ಚಿ 
ಕೊಂಡರೆ, ಅದು ನಿನ್ನ ಪಾಲಿಗೆ ಮೋಡದಿಂದ ಸುರಿಯುವ 
ಮುಂಗಾರು ಮಳೆಯಂತಿರುವುದು. 

ಜ್ಞಾನ ಸಂಪಾದನೆಯು ಬಂಗಾರ ಸಂಪಾದನೆ 
ಗಿಂತಲೂ ಶ್ರೇಷ್ಠ. ವಿವೇಕ ಸಂಪಾದನೆಯು ಬೆಳ್ಳಿ 
ಸಂಪಾದನೆಗಿಂತಲೂ ಉತ್ತಮ. 


17ನೀತಿವಂತರ ಜೀವಿತವು ದುಷ್ಟತನಕ್ಕೆ ದೂರವಾಗಿರು 
ವುದು. ತನ್ನ ಜೀವಿತದ ಬಗ್ಗೆ ಎಚ್ಚರಿಕೆಯುಳ್ಳವನು ತನ್ನ 
ಪ್ರಾಣವನ್ನು ಕಾಪಾಡಿಕೊಳ್ಳುವನು. 

15ಅಹಂಕಾರಿಯು ನಾಶನದ ಅಪಾಯದಲ್ಲಿದ್ದಾನೆ. 
ದುರಾಭಿಮಾನಿಯು ಸೋಲಿನ ಅಪಾಯದಲ್ಲಿದ್ದಾನೆ. 

'9ಗರ್ವಿಷ್ಠರೊಡನೆ ಐಶ್ವರ್ಯವನ್ನು ಹಂಚಿಕೊಳ್ಳುವದ 
ಕ್ಕಿಂತ ದೀನರಾಗಿದ್ದು ಬಡಜನರೊಡನೆ ವಾಸಿಸುವುದೇ 
ಉತ್ತಮ. 

ಉಪದೇಶವನ್ನು ಗಮನವಿಟ್ಟು ಕೇಳುವವನು ಅದರ 
ಲಾಭ ಹೊಂದುವನು; ಯೆಹೋವನಲ್ಲಿ ಭರವಸೆ 
ಇಡುವವನು ಆಶೀರ್ವಾದ ಹೊಂದುವನು. 

2! ಜ್ಹಾನಿಯನ್ನು ಅವನ ಜ್ಞಾನದಿಂದಲೇ ಜನರು 
ಗುರುತಿಸುವರು. ಎಚ್ಚರಿಕೆಯಿಂದ ಮಾತಾಡುವವನು 
ಒಡಂಬಡಿಸುವನು. 


2 ಜ್ಞಾನವು ಜ್ಞಾನಿಗಳಿಗೆ ನಿಜಜೀವವನ್ನು ಕೊಡುತ್ತದೆ. 
ಆದರೆ ಮೂಢರು ತಮ್ಮ ಮೂಢತನದಿಂದಲೇ ದಂಡಿಸ 
ಲ್ಪಡುವರು. 

ಜ್ಞಾನಿಯ ಮನಸ್ಸು ಅವನ ಬಾಯಿಗೆ ಮಾರ್ಗ 
ದರ್ಶನ. ಅವನ ಮಾತುಗಳು ಒಳ್ಳೆಯದಾಗಿವೆ; ಕೇಳಲು 
ಯೋಗ್ಯವಾಗಿವೆ. 


೫ಸವಿನುಡಿಗಳು ಜೇನಿನಂತಿವೆ. ಅವು ಸ್ವೀಕಾರಕ್ಕೆ 
ಸುಲಭ; ಆರೋಗ್ಯಕ್ಕೆ ಉಪಯುಕ್ತ. 

ಚಮನುಷ್ಯದ್ಧಷ್ಟಿಗೆ ಸರಳವಾಗಿ ತೋರುವ ಒಂದು 
ಮಾರ್ಗವಿದೆ; ಅದರ ಅಂತ್ಯವು ಮರಣ. 

26ಕಲಸಗಾರನನ್ನು ಅವನ ಹೊಟ್ಟೆಯೇ ದುಡಿಮೆಯಲ್ಲಿ 
ತೊಡಗಿಸುತ್ತದೆ. ಅವನ ಹಸಿವೆ ಊಟಕ್ಕಾಗಿ ಅವನನ್ನು 
ದುಡಿಸುತ್ತದೆ. 

27ಅಯೋಗ್ಯನು ಕೆಟ್ಟಕಾರ್ಯಗಳನ್ನು ಆಲೋಚಿಸಿ 
ಕೊಳ್ಳುವನು. ಅವನ ಮಾತುಗಳು ಬೆಂಕಿಯಂತೆ ನಾಶಕರ. 

288ೆಹುಕರು ಜಗಳ ಎಬ್ಬಿಸುವರು; ಗಾಳಿಸುದ್ದಿಯನ್ನು 
ಹಬ್ಬಿಸುವವನು ಆಪ್ಪಸ್ನೇಹಿತರಲ್ಲಿ ಒಡಕು ಉಂಟು 
ಮಾಡುವನು. 





816 


2ಓಂಸೆಗಾರನು ತನ್ನ ಸ್ನೇಹಿತರನ್ನೆ ಮೋಸಗೊಳಿಸಿ 
ನಾಶನಕ್ಕೆ ನಡೆಸುವನು. 

0ಕ್ಷಣ್ಣುಮಿಟುಕಿಸುವವನು ಕುತಂತ್ರ ಮಾಡುತ್ತಿರು 
ವನು. ಮುಗುಳ್ನಗೆ ಬೀರುವವನು ಕೆಟ್ಟಕಾರ್ಯವನ್ನು 
ಪೂರೈ ಸಿರುವನು. 

3 ಒಳ್ಳೆಯವರಿಗೆ ಅವರ ನರೆಗೂದಲೇ ವೈಭವದ 
ಕಿರೀಟ. 


*>ಶೂರನಾಗಿರುವುದಕ್ಕಿಂತ ತಾಳ್ಮೆಯಿಂದಿರುವುದೇ 
ಶ್ರೇಷ್ಠ; ಪಟ್ಟಣವನ್ನು ವಶಪಡಿಸಿಕೊಳ್ಳುವುದಕ್ಕಿಂತ ನಿಮ್ಮ 
ಕೋಪವನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳುವುದೇ ಉತ್ತಮ. 

3ಜನರು ಚೀಟುಹಾಕಿ ನಿರ್ಧಾರ ಮಾಡಿದರೂ ಆ 
ನಿರ್ಧಾರಗಳು ಬರುವುದು ದೇವರಿಂದಲೇ. 

17 ಜಗಳದ ಮನೆಯಲ್ಲಿ ಮೃಷ್ಠಾನ್ನ ತಿನ್ನುವುದ 
ಕ್ಕಿಂತಲೂ ಸಮಾಧಾನದ ಮನೆಯಲ್ಲಿ ಒಣ 
ರೊಟ್ಟಿಯನ್ನು ತಿನ್ನುವುದೇ ಮೇಲು. 

ಜ್ಞಾನಿಯಾದ ಸೇವಕನು ತನ್ನ ಯಜಮಾನನ 
ಅಯೋಗ್ಯ ಮಗನನ್ನೇ ತನ್ನ ಹತೋಟಿಯಲ್ಲಿಟ್ಟು 
ಕೊಳ್ಳುವನು; ಅವನ ಸಹೋದರರೊಂದಿಗೂ ಆಸ್ತಿಯಲ್ಲಿ 
ಪಾಲು ಹೊಂದುವನು. 


*ಬೆಳ್ಳಿಬಂಗಾರಗಳನ್ನು ಬೆಂಕಿಗೆ ಹಾಕಿ ಶುದ್ಧಮಾಡು 
ವರು. ಆದರೆ ಮನುಷ್ಯರ ಹೃದಯಗಳನ್ನು ಶುದ್ಧಮಾಡು 
ವವನು ಯೆಹೋವನೇ. 

*ಕೆಟ್ಟಮಾತುಗಳಿಗೆ ಕಿವಿಗೊಹುವವನು ಕೆಡುಕನಿಗೆ 
ಸಮಾನ. ಚಾಡಿಗೆ ಕಿವಿಗೊಡುವವನು ಸುಳ್ಳುಗಾರನಿಗೆ 
ಸಮಾನ. 

*ಬಹವನನ್ನು ಗೇಲಿಮಾಡಿದರೆ ಅವನನ್ನು ನಿರ್ಮಿಸಿದ 
ದೇವರಿಗೇ ಅವಮಾನ ಮಾಡಿದಂತಾಗುವುದು. ಬೇರೊ 
ಬ್ಬನ ದುರಾವಸ್ಥೆಯಲ್ಲಿ ಸಂತೋಷ ಪಡುವವರಿಗೆ 
ದಂಡನೆಯು ಖಂಡಿತ. 

6ಮೊಮ್ಮಕ್ಕಳು ವೃದ್ಧರಿಗೆ ಸಂತೋಷ. ಮಕ್ಕಳಿಗೆ ತಮ್ಮ 
ತಂದೆತಾಯಿಗಳ ಬಗ್ಗೆ ಹೆಮ್ಮೆ. 

'ವಾಕ್ಚಾತುರ್ಯವು ಮೂಢತನಕ್ಕೆ ವಿರುದ್ಧ: ಗಣ್ಯನು 
ಹೇಳುವ ಸುಳ್ಳು ಇನ್ನೂ ಎಷ್ಟೋ ವಿರುದ್ಧ. 

ಕಲಂಚವು ಅದೃಷ್ಟ ಎಂದು ಭಾವಿಸಿಕೊಳ್ಳುವವರಿಗೆ, 
ಅವರು ಹೋದಲ್ಲೆಲ್ಲಾ ಅದೇ ಕಾರ್ಯಸಾಧಕದಂತೆ 
ಕಾಣುತ್ತದೆ. ia 


9ನಿನಗೆ ತಪ್ಪುಮಾಡಿದವನನ್ನು ನೀನು ಕ್ಷಮಿಸಿದರೆ ನೀವು 
ಸ್ನೇಹಿತರಾಗುವಿರಿ. ಆದರೆ ನೀನು ಆ ವಿಷಯವನ್ನು 
(ಬೇರೆಯವರಿಗೆ) ಮತ್ತೆ ಹೇಳಿದರೆ ನಿಮ್ಮ ಗೆಳೆತನವು 
ಒಡೆದು ಹೋಗುವುದು. 

ಮೂಢನಿಗೆ ಮನವರಿಕೆ ಮಾಡಲು ನೂರು ಏಟು 
ಗಳು ಬೇಕಾದರೂ ಜ್ಞಾನಿಗೆ ಒಂಡೇ ಗದರಿಕೆಯು ಸಾಕು. 


817 


1! ದುಷ್ಟನಿಗೆ ದೇವರ ವಿರುದ್ಧ ದಂಗೆ ಏಳುವುದಕ್ಕೆ ಇಷ್ಟ. 
ಕೊನೆಯಲ್ಲಿ ದೇವರು ತನ್ನ ದೂತನನ್ನು ಕಳುಹಿಸಿ 
ಅವನನ್ನು ದಂಡಿಸುವನು. 

ಮೂಢಕಾರ್ಯಗಳಲ್ಲಿ ನಿರತನಾಗಿರುವ ಮೂಢ 
ನನ್ನು ಭೇಟಿಯಾಗುವುದಕ್ಕಿಂತ ತನ್ನ ಮರಿಗಳನ್ನು ಕಳೆದು 
ಕೊಂಡು ಕೋಪದಿಂದಿರುವ ತಾಯಿಕರಡಿಗೆ ಎದುರಾ 
ಗುವುದೇ ಮೇಲು. 

13ನಿನಗೆ ಉಪಕಾರ ಮಾಡುವವರಿಗೆ ಅಪಕಾರ ಮಾಡ 
ಬೇಡ. ಇಲ್ಲವಾದರೆ ನಿನ್ನ ಜೀವಮಾನವೆಲ್ಲಾ ಕಷ್ಟಪಡುವೆ. 

ವಾದವು ಜಲಾಶಯದ ಕಟ್ಟೆಯಲ್ಲಿ ಮಾಡುವ 
ತೂತಿಗೆ ಸಮಾನ. ಅದು ಹೆಚ್ಚಿಚ್ಚು ದೊಡ್ಡದಾಗುವುದಕ್ಕಿಂತ 
ಮೊದಲೇ ನಿಲ್ಲಿಸು. 


ಜ್ಞಾನೋಕ್ತಿಗಳು 17:11-18:17 


ಮೌನವಾಗಿದ್ದರೆ ಮೂಢನು ಸಹ ಜ್ಞಾನಿಯಂತೆ 
ಕಾಣುವನು; ಮಾತಾಡದಿದ್ದರೆ ವಿವೇಕಿಯಂತೆ 
ಕಾಣುವನು. 
1 8 ಸ್ನೇಹಭಾವವಿಲ್ಲದವನು ಮಾಡುವುದೆಲ್ಲ ಸ್ವಾರ್ಥ 

ತೆಯಿಂದಲೇ. ಪ್ರತಿಯೊಂದು ಒಳ್ಳೆಯದರ 

ವಿರುದ್ಧವಾಗಿ ಅವನು ವಾದಿಸುತ್ತಾನೆ. 

2ಮೂಥನಿಗೆ ಅರ್ಥಮಾಡಿಕೊಳ್ಳಲು ಇಷ್ಟವಿಲ್ಲ. 
ಅವನು ತನ್ನ ಆಲೋಚನೆಗಳನ್ನೇ ಹೇಳಬಯಸುತ್ತಾನೆ. 

ನೀನು ಕೇಡುಮಾಡಿದರೆ ಜನರು ನಿನ್ನನ್ನು ಇಷ್ಟಪಡು 
ವುದಿಲ್ಲ; ನಾಚಿಕೆಕಕರವಾದದ್ದನ್ನು ಮಾಡಿದರೆ ನಿನ್ನನ್ನು 
ಪರಿಹಾಸ್ಯ ಮಾಡುವರು. 

*ಬಾಯಿಮಾತುಗಳು ಆಳವಾದ ನೀರುಗಳಂತಿರಲು 





'5ನಿರಪರಾಧಿಗಾಗುವ ದಂಡನೆಯೂ ಅಪರಾಧಿ 
ಗಾಗುವ ಬಿಡುಗಡೆಯೂ ಯೆಹೋವನಿಗೆ ಅಸಹ್ಯ. 


ಮೂಢನಲ್ಲಿ ಹಣವಿದ್ದರೂ ಪ್ರಯೋಜನವಿಲ್ಲ. 
ಯಾಕೆಂದರೆ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಅವನ 
ಹಣ ನಿಷ್ಪ್ರಯೋಜಕ. 


1?ಸ್ನೇಹಿತನು ಯಾವಾಗಲೂ ಪ್ರೀತಿಸುವನು. ಕಷ್ಟದ 
ಸಮಯಗಳಲ್ಲಿ ಸಹೋದರನು ಸಹಾಯಮಾಡುವನು. 

ಮೂಢನು ಬೇರೊಬ್ಬನ ಸಾಲಕ್ಕೆ ಜಾಮೀನು 
ಗಾರನಾಗುವನು. 

ವಾದದಲ್ಲಿ ಸಂತೋಷಿಸುವವನು ಪಾಪದಲ್ಲಿಯೂ 
ಸಂತೋಷಿಸುವನು. ಜಂಬಕೊಚ್ಚಿಕೊಳ್ಳುವುದು ಕೇಡನ್ನು 


ಕರೆಯವುದಕ್ಕೆ ಸಮಾನ. 

ಸ0ಕಡುಕನಿಗೆ. ಲಾಭವಿಲ್ಲ. ಸುಳ್ಳುಗಾರನಿಗೆ 
ತೊಂದರೆಯೇ ಗತಿ. 

2! ಮೂಢಮಗನನ್ನು ಪಡೆದಿರುವ ತಂದೆಗೆ ಬಹು ವ್ಯಥೆ. 
ಅವನ ತಂದೆಗೆ ಸಂತೋಷವಿಲ್ಲ. 


ಸಂತೋಷವು ಒಳ್ಳೆಯ ಔಷಧಿಯಂತಿದೆ. ಆದರೆ 
ದುಃಖವು ಕಾಯಿಲೆಯಂತಿದೆ. 

ದುಷ್ಟನು ನ್ಯಾಯ ದೊರೆಯದಂತೆ ಮಾಡಲು 
ಗುಟ್ಟಾಗಿ ಲಂಚ ತೆಗೆದುಕೊಳ್ಳುವನು. 

**ಬುದ್ಧಿವಂತನು ಜ್ಞಾನದ ಮೇಲೆ ಮನಸ್ಸಿಡುತ್ತಾನೆ. 
ಆದರೆ ಮೂಢನು ಬಹುದೂರದ ಸ್ಥಳಗಳ ಬಗ್ಗೆ ಕನಸು 
ಕಾಣುತ್ತಲೇ ಇರುವನು. 


2 ಮೂಢಮಗನಿಂದ ತಂದೆಗೆ ದುಃಖ; ಹೆತ್ತತಾಯಿಗೆ 
ವ್ಯಥೆ. 

2ನಿರಪರಾಧಿಯನ್ನು ಶಿಕ್ಷಿಸುವುದು ತಪ್ಪು. ನ್ಯಾಯ 
ವಂತರಾದ ನಾಯಕರಿಗೆ ಹೊಡೆಯುವುದು ತಪ್ಪು 

ಜ್ಞಾನಿಯು ಎಚ್ಚರಿಕೆಯಿಂದ ಮಾತಾಡುವನು. 
ಜ್ಞಾನಿಯು ಬೇಗನೆ ಕೋಪಗೊಳ್ಳುವುದಿಲ್ಲ. 


ಸಾಧ್ಯ; ಆದರೆ ಜ್ಞಾನದ ಮೂಲವು ನುಗ್ಗಿಬರುವ ತೊರೆ 
ಯಂತಿದೆ. 
ಅಪರಾಧಿಗೆ ಪಕ್ಚಪಾತ ಮಾಡುವುದು ಸರಿಯಲ್ಲ; 
ನಿರಪರಾಧಿಗೆ ಅನ್ಯಾಯ ಮಾಡುವುದು ಸರಿಯಲ್ಲ. 
ಮೂಢನು ವಾದಕ್ಕೆ ಇಳಿಯುತ್ತಾನೆ; ಅವನ ಮಾತು 
ಗಳು ಜಗಳವನ್ನು ಎಬ್ಬಿಸಿ, ಏಟಿಗಾಗಿ ಕೇಳಿಕೊಳ್ಳುತ್ತವೆ. 
'ಮೂಢನು ಮಾತಿನಲ್ಲಿ ತನ್ನನ್ನೇ ನಾಶಪಡಿಸಿಕೊಳ್ಳು 
ವನು. ಅವನ ಮಾತುಗಳೇ ಅವನಿಗೆ ಬಲೆಯಾಗುತ್ತವೆ. 
*ಜನರಿಗೆ ಹರಟೆಮಾತನ್ನು ಕೇಳಲು ಇಷ್ಟ. ಹರಟೆ 
ಮಾತುಗಳು ರುಚಿಕರವಾದ ಆಹಾರದಂತಿವೆ. 
*ಸೋಮಾರಿಯು ನಾಶಮಾಡುವ ವ್ಯಕ್ತಿಯಂತಿದ್ದಾನೆ. 


ಯೆಹೋವನ ಹೆಸರು ಬಲವಾದ ಗೋಪುರದಂತಿದೆ. 
ಒಳ್ಳೆಯವರು ಅದರೊಳಗೆ ಓಡಿಹೋಗಿ ಸುರಕ್ಕಿತ 
ವಾಗಿರುವರು. 

'ಐಶ್ವರ್ಯವು ತಮ್ಮನ್ನು ಬಲವಾದ ಕೋಟೆಯಂತೆ 
ಕಾಪಾಡುತ್ತದೆ ಎಂಬುದು ಐಶ್ವರ್ಯವಂತರ ಭಾವನೆ. 
2ಗರ್ವಿಯು ಬೇಗನೆ ಹಾಳಾಗುವನು; ದೀನ 
ನಾದರೋ ಸನ್ಮಾನವನ್ನು ಹೊಂದುವನು. 


ಗಮನವಿಟ್ಟು ಕೇಳದೆ ಉತ್ತರಿಸುವವನು ಮೂಢನೇ 
ಸರಿ; ಅವನು ನಾಚಿಕೆಗೆ ಒಳಗಾಗುವನು. 

*ಅಸ್ವಸ್ಥನನ್ನು ಅವನ ಮನಸ್ಸು ಜೀವಂತವಾಗಿಹ 
ಬಲ್ಲದು. ಆದರೆ ಮುರಿದ ಆತ್ಮವನ್ನು ಯಾರು ಸಹಿಸಿ 
ಕೊಳ್ಳಬಲ್ಲರು? 

ಜ್ಞಾನಿಗೆ ಹೆಚ್ಚು ಕಲಿತುಕೊಳ್ಳುವುದಕ್ಕೆ ಇಷ್ಟ; ಆದ್ದ 
ರಿಂದ ಅವನು ಗಮನವಿಟ್ಟು ಕೇಳುವನು. 
6ಪ್ರಮುಖನನ್ನು ಭೇಟಿಯಾಗಬೇಕಿದ್ದರೆ, ಅವನಿಗೆ 
ಒಂದು ಉಡುಗೊರೆಯನ್ನು ಕೊಡು. ಆಗ ನೀನು 
ಅವನನ್ನು ಸುಲಭವಾಗಿ ಭೇಟಿಯಾಗಬಹುದು. 
ಮೂದಲು ತನ್ನ ವಾದವನ್ನು ಮಂಡಿಸುವವನು 
ಯಾವಾಗಲೂ ನೀತಿವಂತನಂತೆ ಕಾಣುತ್ತಾನೆ. 








ಜ್ಞಾನೋಕ್ತಿಗಳು 18:18-19:23 


ಬಲಿಷ್ಠರಾದ ಇಬ್ಬರು ವಾದಮಾಡುತ್ತಿರುವಾಗ 
ನಿರ್ಧಾರಕ್ಕಾಗಿ ಚೀಟುಹಾಕಿದರೆ ಅವರ ಜಗಳ ಶಮನ 
ವಾಗುತ್ತದೆ. 

''ಅವಮಾನಿತನಾದ ಸಹೋದರನನ್ನು ಗೆದ್ದುಕೊಳ್ಳು 
ವುದು ಕೋಟೆಯುಳ್ಳ ಪಟ್ಟಣವನ್ನು ಗೆದ್ದುಕೊಳ್ಳುವುದ 
ಕ್ಕಿಂತಲೂ ಕಷ್ಟ ಜಗಳಗಳು ಅರಮನೆಯ ಬಾಗಿಲಿನಂತೆ 
ಜನರನ್ನು ಪ್ರತ್ಯೇಕ ಗೊಳಿಸುತ್ತದೆ. 

ಒಬ್ಬನು ತಾನು ಹೇಳಿದ ಒಳ್ಳೆಯದಕ್ಕೇ ಆಗಲೀ 
ಕೆಟ್ಟದ್ದಕ್ಕೇ ಆಗಲೀ ಪ್ರತಿಫಲವನ್ನು ಪಡೆಯಲೇಬೇಕು. 

ಒಬ್ಬನ ಮಾತುಗಳು ಜೀವವನ್ನು ಉಳಿಸಬಲ್ಲವು 
ಅಥವಾ ಮರಣವನ್ನು ತರಬಲ್ಲವು. ಜನರು ತಮ್ಮ ಮಾತಿನ 
ಫಲವನ್ನು ಅನುಭವಿಸಲೇಬೇಕು. 

2ಹೆಂಡತಿಯುಳ್ಳವನು ಸಂತೋಷವನ್ನೇ ಪಡೆದು 
ಕೊಂಡಿದ್ದಾನೆ; ಯೆಹೋವನು ಅವನ ಬಗ್ಗೆ ಸಂತೋಷ 
ಪಹುವನು. 

ಚಿಬಹವನು ವಿನಯದಿಂದ ಬೇಡಿಕೊಳ್ಳುವನು; 
ಐಶ್ವರ್ಯವಂತನು ಬಿರುಸಾಗಿ ಉತ್ತರಕೊಡುವನು. 

“ಒಬ್ಬನಿಗೆ ಬಹಳ ಮಂದಿ ಸ್ನೇಹಿತರಿದ್ದರೆ, ಅದು ಅವ 
ನನ್ನು ನಾಶಮಾಹಬಹುದು. ಆದರೆ ನಿಜವಾದ ಸ್ನೇಹಿತನು 
ಸಹೋದರನಿಗಿಂತಲೂ ನಂಬಿಗಸ್ತನಾಗಿರುವನು. 
19 ಸುಳ್ಳುಹೇಳುವ ಮತ್ತು ಮೋಸಮಾಡುವ 

ಮೂಢನಾಗಿರುವುದಕ್ಕಿಂತ, ಬಡವನಾಗಿಯೂ 

ಯಥಾರ್ಥ ನಾಗಿಯೂ ಇರುವುದು ಲೇಸು. 

ಯಾವುದೇ ಕಾರ್ಯದಲ್ಲಿ ಉತ್ಸುಕತೆಯೊಂದೇ 
ಸಾಲದು, ತಿಳುವಳಿಕೆಯೂ ಬೇಕು. ಯಾವುದೇ ಕಾರ್ಯ 
ದಲ್ಲಿ ದುಡುಕದಿರಿ; ಇಲ್ಲವಾದರೆ, ತಪ್ಪಾದೀತು! 

3*ಮೂಢನ ಮೂಢಥತನವು ಅವನ ಜೀವನವನ್ನೇ ನಾಶ 
ಪಡಿಸುತ್ತದೆ. ಆದರೆ ಅವನು ದೂಷಿಸುವುದು 
ಯೆಹೋವನನ್ನೇ. 

*ಐಶ್ವರ್ಯವಂತನಿಗೆ ಅನೇಕ ಸ್ನೇಹಿತರಿರುವರು; 
ಬಡವ ನಿಗೆ ಇದ್ದ ಸ್ನೇಹಿತರೂ ಬಿಟ್ಟುಹೋಗುವರು. 


ಮತ್ತೊಬ್ಬನ ಮೇಲೆ ಸುಳ್ಳುಹೇಳುವವನು ದಂಡಿಸಲ್ಪ 


ಡುವನು. ಸುಳ್ಳುಸಾಕ್ಸಿಗೆ ಸುರಕ್ಷತೆಯಿಲ್ಲ, 
6ಉದಾರಿಯ ಸ್ನೇಹಿತರಾಗಿರಲು ಅನೇಕರಿಗೆ ಆಸೆ. 
ದಾನ ಶೂರನಿಗೆ ಸ್ನೇಹಿತರಾಗಿರಲು ಎಲ್ಲರಿಗೂ ಆಸೆ. 
7ಬಹವನಿಗೆ ಅವನ ಕುಟುಂಬವು ವಿರುದ್ಧವಾಗುವುದು; 
ಅವನ ಸ್ನೇಹಿತರೆಲ್ಲಾ ಮುಖತಿರುವಿಕೊಂಡು ಅವನಿಗೆ 
ದೂರವಾಗುವರು. ಆ ಬಡವನು ಸಹಾಯಕ್ಕಾಗಿ ಬೇಡಿ 


ಕೊಂಡರೂ ಅವನ ಸಮೀಪಕ್ಕೆ ಯಾರೂ 
ಹೋಗುವುದಿಲ್ಲ. 
ತನ್ನನ್ನು ಪ್ರೀತಿಸುವ ಪ್ರತಿಯೊಬ್ಬನು ಜ್ಞಾನಿಯಾಗಲು 


ಪ್ರಯಾಸಪಹುವನು; ಅಭಿವೃದ್ಧಿಗಾಗಿ ಇಷ್ಟಪಡುವವನು 
ತಿಳುವಳಿಕೆಯನ್ನು ಹೊಂದಿಕೊಳ್ಳಲು ಪ್ರಯತ್ನಿಸುವನು. 


818 


*ಸುಳ್ಳುಸಾಕ್ಟಿಯು ದಂಡಿಸ 

ಗಾರನು ನಾಶವಾಗುವನು. 
ಮೂಢನಿಗೆ ಐಶ್ವರ್ಯವು ಸೂಕ್ತವಲ್ಲ; ರಾಜಕುಮಾ 
ರರ ಮೇಲೆ ದೊರೆತನ ಮಾಡುವುದು ಗುಲಾಮನಿಗೆ 
'ಜ್ಞಾನಿಗೆ ಅವನ ಜ್ಞಾನವೇ ಸನ್ಮಾನವನ್ನು ತರುತ್ತದೆ. 
ತನಗೆ ತಪ್ಪು ಮಾಡಿದವರನ್ನು ಕ್ಚಮಿಸುವುದು ಅವನ 
ಸದ್ಗುಣವಾಗಿದೆ. 
2ರಾಜನ ಕೋಪವು ಸಿಂಹ ಘರ್ಜನೆಯಂತಿರುತ್ತದೆ. 
ರಾಜನಿಗೆ ನಿನ್ನ ಮೇಲಿರುವ ಸಂತೋಷವು ತುಂತುರು 
ಮಳೆಯಂತಿರುತ್ತದೆ. 
ಸಮೂಢನಾದ ಮಗನು ತಂದೆಯನ್ನೇ ಹಾಳುಮಾಡು 
ವನು; ವಾದಿಸುವ ಹೆಂಡತಿಯು ಸೋರುವ ಮೇಲ್ಭಾವಣಿ 
ಯಂತಿದ್ದಾಳೆ. 
*ಮಕ್ಕಳು ತಂದೆಯಿಂದ ಮನೆಗಳನ್ನು ಮತ್ತು ಹಣ 
ವನ್ನು ಸ್ವಾಸ್ಕವಾಗಿ ಪಡೆದುಕೊಳ್ಳುವರು. ಬುದ್ಧಿವಂತಳಾದ 
ಹೆಂಡತಿಯಾದರೊ ಯೆಹೋವನಿಂದ ಬಂದ ಉಡು 
ಗೊರೆ. 

'*ಸೋಮಾರಿಗೆ ಗಾಢವಾದ ನಿದ್ರೆ. ಮೈಗಳ್ಳನಿಗೆ ಹಸಿವೆ. 

6 ಆಜ್ಜಿಗಳಿಗೆ ವಿಧೇಯನಾಗುವವನು ತನ್ನ ಪ್ರಾಣವನ್ನು 
ಸಂರಕ್ಷಿಸಿಕೊಳ್ಳುವನು. ಆದರೆ ತನ್ನ (ನಡತೆಯ ಬಗ್ಗೆ) 
ನಿರ್ಲಕದಿಂದಿರುವವನು ಸಾವಿಗೀಹಾಗುವನು. 

ಬಡಜನರಿಗೆ ಉದಾರವಾಗಿ ಕೊಡುವವನು 
ಯೆಹೋವನಿಗೆ ಸಾಲಕೊಡುತ್ತಾನೆ; ಅವನ (ಕರುಣೆಯ) 
ಕಾರ್ಯಕ್ಕೆ ಯೆಹೋವನು ಅವನಿಗೆ ಮರುಪಾವತಿ 
ಮಾಡುವನು. 

'ನಿನ್ನಮಗನು ತನ್ನ ಮಾರ್ಗಗಳನ್ನು ಸರಿಪಡಿಸಿ ಕೊಳ್ಳು 
ತ್ತಾನೆ ಎಂಬ ನಿರೀಕ್ಷೆ ಇನ್ನೂ ಇರುವಾಗಲೇ ಅವನನ್ನು 
ಶಿಸ್ತುಗೊಳಿಸು. ಅವನನ್ನು ಶಿಸ್ತುಗೊಳಿಸದಿದ್ದರೆ ಮರಣಕ್ಕೆ 
ಈಡು ಮಾಡಿದಂತಾಗುವುದು. 

ಔೌಮುಂಗೋಪಿಯು ತನ್ನ ಕೋಪಕ್ಕೆ ದಂಡಕೊಡಲೇ 
ಬೇಕು. ಕೊಡಬೇಕಾದ ದಂಡದಿಂದ ತಪ್ಪಿಸಿದರೆ, ಅವನು 
ಅದೇ ಕಾರ್ಯಗಳನ್ನು ಮತ್ತೆ ಮಾಡುವನು. 

ಉಪದೇಶಕ್ಕೆ ಕಿವಿಗೊಟ್ಟು ಸರಿಪಡಿಸಿಕೋ. ಆಗ 
ನೀನು ಜ್ಞಾನಿಯಾಗುವ. 

2!ಜನರು ಅನೇಕ ಆಲೋಚನೆಗಳನ್ನು ಮಾಡಿ 
ಕೊಂಡರೂ ಯೆಹೋವನ ಇಚ್ಛೆಯೇ ನೆರವೇರುವುದು. 

2ದುರಾಶೆಯುಳ್ಳವನಿಗೆ ಅವನ ದುರಾಶೆಯೇ ಅವ 
ಮಾನಕರ. ಸುಳ್ಳು ಹೇಳುವುದಕ್ಕಿಂತ ಬಡವನಾಗಿರುವುದೇ 
ಮೇಲು. 

ಚಿಯಹೋವನಲ್ಲಿರುವ ಭಯಭಕ್ತಿಯು ಒಳ್ಳೆಯ 
ಜೀವನಕ್ಕೆ ನಡೆಸುತ್ತದೆ. ಅದು ಅವನಿಗೆ ತೃಪ್ತಿಯನ್ನೂ 
ಕೊಡುವುದು; ಕೇಡಿನಿಂದಲೂ ತಪ್ಪಿಸಿ ಕಾಪಾಡುವುದು. 


ಲ್ಪಪ ಡುವನು; ಸುಳ್ಳು 








819 


ಕೆಲವರಿಗೆ ಊಟಮಾಡುವುದಕ್ಕೂ ಸೋಮಾರಿತನ. 
ಅವರು ಕೈಯನ್ನು ತಟ್ಟೆಗೆ ಹಾಕಿದರೂ ಊಟವನ್ನು 
ಬಾಯಿಗೆ ಹಾಕಿಕೊಳ್ಳುವುದಿಲ್ಲ. 

ದುರಾಭಿಮಾನಿಯನ್ನು ದಂಡಿಸಿದರೆ ದಡ್ಡನು ಪಾಠ 
ವನ್ನು ಕಲಿತುಕೊಳ್ಳಬಹುದು. ಜ್ಞಾನಿಯನ್ನು ತಿದ್ದಿ ಸರಿ 
ಪಡಿಸಿದರೆ ಅವನು ಮತ್ತಷ್ಟು ಜ್ಞಾನವನ್ನು ಗಳಿಸಿ 
ಕೊಳ್ಳುವನು. 

?9ತಂದೆಗೆ ಹೊಡೆಯುವವನೂ ತಾಯಿಯನ್ನು ಓಡಿಸು 
ವವನೂ ತನಗೇ ನಾಚಿಕೆಯನ್ನು ಮತ್ತು ಅವಮಾನವನ್ನು 
ತಂದು ಕೊಳ್ಳುವನು. 

27ನೀನು ಬುದ್ಧಿವಾದವನ್ನು ಕೇಳದಿದ್ದರೆ, ನಿನ್ನ ತಪ್ಪುಗ 
ಳಲ್ಲಿಯೇ ಮುಂದುವರಿಯುವೆ. 

2! ದುಷ್ಟಸಾಕ್ಚಿಯು ನ್ಯಾಯವನ್ನು ಪರಿಹಾಸ್ಯ ಮಾಡು 
ವನು; ಕೆಡುಕರ ಮಾತುಗಳು ಅನ್ಯಾಯವನ್ನು 
ಹರಡುತ್ತವೆ. 

೨3ಿದುರಾಭಿಮಾನಿಯು ಶಿಕ್ಷೆಗೆ ಗುರಿಯಾಗಿ ದಂಡಿಸಲ್ಪ 
ಡುವನು; ಮೂಢನು ತನಗಾಗಿ ಕಾದಿರುವ ದಂಡನೆ 
ಯನ್ನು ಅನುಭವಿಸುವನು. 

20 ದ್ರಾಕ್ಟಾರಸವು ಪರಿಹಾಸ್ಯಕ್ಕೂ ಮದ್ಯವು ಕೂಗಾ 
ಟಕ್ಕೂ ನಡೆಸುತ್ತವೆ. ಅಮಲೇರಿಸಿಕೊಳ್ಳುವುದು 
ಮೂರ್ಪತನ. 

2ರಾಜನ ಕೋಪವು ಸಿಂಹದ ಘರ್ಜನೆಯಂತಿದೆ. 
ರಾಜನನ್ನು ಕೋಪಗೊಳಿಸಿದರೆ ಪ್ರಾಣಕ್ಕೆ ಹಾನಿ. 

3ವಾದದಿಂದ ದೂರವಿರುವವನು ಸನ್ಮಾನಕ್ಕೆ 
ಯೋಗ್ಯನು. ಮೂಢರೆಲ್ಲರು ಜಗಳಕ್ಕೇ ಆತುರ 
ಪಡುವರು. 

*ಸೋಮಾರಿಯು ಬಿತ್ತನೆಕಾಲದಲ್ಲಿ ಬೀಜ ಬಿತ್ತುವು 
ದಿಲ್ಲ; ಸುಗ್ಗಿಕಾಲದಲ್ಲಿ ಅವನಿಗೆ ಬೆಳೆಯೂ ಇರುವುದಿಲ್ಲ. 

ಬೇರೊಬ್ಬನ ಆಲೋಚನೆಗಳನ್ನು ನೋಡಲು ಸಾಧ್ಯ 
ವಿಲ್ಲ; ಅವು ಆಳವಾದ ನೀರಿನಂತಿವೆ; ಆದರೆ ಅವುಗಳನ್ನು 
ಜ್ಞಾನಿಯು ಅರ್ಥಮಾಡಿಕೊಳ್ಳಬಲ್ಲನು. 

"ಅನೇಕರು ತಾವು ನಂಬಿಗಸ್ತರೆಂದು ಹೇಳಿಕೊಳ್ಳು 
ತ್ತಾರೆ. ಆದರೆ ನಿಜವಾಗಿಯೂ ನಂಬಿಗಸ್ತನಾಗಿರುವ 
ಒಬ್ಬನನ್ನು ಕಂಡುಕೊಳ್ಳುವುದು ಬಹು ಕಷ್ಟ 

'ಒಳ್ಳೆಯವನು ಒಳ್ಳೆಯ ರೀತಿಯಲ್ಲಿ ಜೀವಿಸುತ್ತಾನೆ; 
ಅವನ ಮಕ್ಕಳಿಗೆ ಆಶೀರ್ವಾದವಾಗುವುದು. 

*8ರಾಜನು ನ್ಯಾಯತೀರ್ಪು ಮಾಡುವಾಗ ತನ್ನ ಕಣ್ಣುಗ 
ಳಿಂದ ದುಷ್ಟತನವನ್ನು ಶೋಧಿಸುವನು. 

*ಯಾವನಾದರೂ, ""ನನ್ನ ಹೃದಯವನ್ನು ಶುದ್ಧೀಕರಿ 
ಸಿರುವೆ. ನಾನು ಪಾಪರಹಿತನಾಗಿರುವೆ'' ಎಂದು ಹೇಳಲು 
ಸಾಧ್ಯವೇ? 

ಮೋಸದ ತಕ್ಕಡಿಗಳೂ ಮೋಸದ ಅಳತೆ ಮಾಪಕ 
ಗಳೂ ಯೆಹೋವನಿಗೆ ಅಸಹ್ಯ. 











ಜ್ಞಾನೋಕ್ತಿಗಳು 19:24-20:24 


'ಬಾಲಕನೊಬ್ಬನು ಒಳ್ಳೆಯವನೊ ಕೆಟ್ಟವನೊ 
ಎಂಬುದು ಅವನ ನಡತೆಯಿಂದಲೇ ತೋರಿಬರುವುದು. 
2ನಮಗೆ ನೋಡಲು ಕಣ್ಣುಗಳಿವೆ, ಕೇಳಲು ಕಿವಿಗಳಿವೆ. 
ಅವುಗಳನ್ನು ನಮಗೋಸ್ಕರ ಉಂಟುಮಾಡಿದವನು 
ಯೆಹೋವನೇ. 

3ನಿದ್ರಾನಿರತನಾಗಿರಬೇಹ, ಬಹವನಾಗುವೆ. ನಿನ್ನ 
ಸಮಯವನ್ನು ದುಡಿಯಲು ಉಪಯೋಗಿಸಿಕೊಂಡರೆ 
ನಿನಗೆ ಊಟಕ್ಕೆ ಬೇಕಾದಷ್ಟಿರುವುದು. 

“ನಿನ್ನ ವಸ್ತುವನ್ನು ಖರೀದಿಮಾಡುವವನು, ""ಇದು 
ಚೆನ್ನಾಗಿಲ್ಲ! ಬೆಲೆಯೂ ಜಾಸ್ತಿ!'' ಎಂದು ಹೇಳುವನು. 
ಬಳಿಕ ತನ್ನ (ಚೌಕಾಸಿಯ ಬಗ್ಗೆ) ಬೇರೆಯವರ ಮುಂದೆ 
ಹೊಗಳಿ ಕೊಳ್ಳುವನು. 





'`ಬಂಗಾರಕ್ಕಿಂತಲೂ ಮಾಣಿಕ್ಯದ ಸಮೃದ್ಧಿಗಿಂತಲೂ 
ಜ್ಞಾನದ ಮಾತುಗಳನ್ನಾಡುವ ತುಟಿಗಳು ಅಮೂಲ್ಯ 
ವಾಗಿವೆ. 

ಬೇರೊಬ್ಬನ ಸಾಲಕ್ಕೆ ನೀನು ಜಾಮೀನಾದರೆ, ನಿನ್ನ 
ಅಂಗಿಯನ್ನು ಕಳೆದುಕೊಳ್ಳುವೆ. 

ಅನ್ಯಾಯವಾಗಿ ಗಳಿಸಿದ ಆಹಾರವು ಆರಂಭದಲ್ಲಿ 
ರುಚಿಕರವಾಗಿದ್ದರೂ ಕೊನೆಯಲ್ಲಿ ಬಾಯಿತುಂಬ ಮರಳಿ 
ನಂತಿರುವುದು. 


ಒಳ್ಳೆಯ ಸಮಾಲೋಚನೆಗಳೊಡನೆ ಮಾಡಿದ 
ಯೋಜನೆಗಳು ಯಶಸ್ವಿಯಾಗುತ್ತವೆ. ನೀನು ಯುದ್ಧ 
ವನ್ನು ಆರಂಭಿಸುವುದಾಗಿದ್ದರೆ, ಮಾರ್ಗದರ್ಶನಕ್ಕಾಗಿ 
ಒಳ್ಳೆಯವರನ್ನು ಹುಡುಕು. 
೯`ಬೇರೆಯವರ ಬಗೆ ಸುಳ್ಳುಸುದ್ದಿ ಹಬ್ಬಿಸುವವನನ್ನು 
೧ ದ ಬ ೩ 
ನಂಬಬೇಡ; ಅತಿಯಾಗಿ ಮಾತಾಡುವವನ ಸ್ನೇಹಿತನೂ 
ಆಗಬೇಡ. 


2ತಂದೆಯನ್ನಾಗಲೀ ತಾಯಿಯನ್ನಾಗಲೀ ದೂಷಿಸುವ 
ವನ ಜೀವಿತವು ಕತ್ತಲೆಯಲ್ಲಿ ಆರಿಹೋದ ದೀಪದಂತೆ 
ಕೊನೆಗೊಳ್ಳುವುದು. 

2!ಸುಲಭವಾಗಿ ಬಾಚಿಕೊಂಡ ಸ್ವಾಸ್ಯವು ಕೊನೆಯಲ್ಲಿ 
ಆರ್ಶೀವಾದದಾಯಕವಾಗಿರುವುದಿಲ್ಲ. 


2""ಕೇಡಿಗೆ ಪ್ರತಿಯಾಗಿ ಕೇಡನ್ನು ಮಾಡುತ್ತೇನೆ'' 
ಎಂದು ಹೇಳಬೇಡ. ಯೆಹೋವನಿಗಾಗಿ ಕಾದು 
ಕೊಂಡಿರು! ಆತನು ನಿನ್ನನ್ನು ಜಯಶಾಲಿಯನ್ನಾಗಿ 
ಮಾಡುವನು. 

ಚಿಯಹೋವನಿಗೆ ಅನ್ಯಾಯದ ಅಳತೆ ಮಾಪಕವು 
ಅಸಹ್ಯ; ಮೋಸದ ತಕ್ಕಡಿಗಳು ಅಪರಾಧ. 

ಭವಿಷ್ಯತ್ತನ್ನು ನಿರ್ಣಯಿಸುವವನು ಯೆಹೋವನೇ 
ಆಗಿರುವಾಗ, ತನ್ನ ಭವಿಷ್ಯತ್ತನ್ನು ಅರ್ಥಮಾಡಿಕೊಳ್ಳಲು 
ಯಾರಿಗೆ ಸಾಧ್ಯ? 


ಜ್ಞಾನೋಕ್ತಿಗಳು 20:25-21:24 


ಬನೀನು ದೇವರಿಗೆ ಹರಕೆ ಮಾಡುವ ಮೊದಲೇ 
ಎಚ್ಚರಿಕೆಯಿಂದ ಯೋಚಿಸು. ಹರಕೆ ಮಾಡಿದ ಮೇಲೆ 
ಹರಕೆ ಮಾಡ ಬಾರದಾಗಿತ್ತು ಎಂದು ಹೇಳಬೇಡ. 

ಜ್ಞಾನಿಯಾದ ರಾಜನಿಗೆ ಕೆಡಹುಕರು ಯಾರೆಂಬುದು 
ಗೊತ್ತಾಗುವುದು; ಅವನು ಅವರನ್ನು ದಂಡಿಸುವನು. 

ಮನುಷ್ಯನ ಆತ್ಮ ಯೆಹೋವನ ದೀಪವಾಗಿದೆ; ಅದು 
ಅಂತರಂಗವನ್ನೆಲ್ಲಾ ಶೋಧಿಸುತ್ತದೆ. 

ರಾಜನು ನಂಬಿಗಸ್ತನಾಗಿಯೂ ಪ್ರೀತಿಯುಳ್ಳವ 
ನಾಗಿಯೂ ಇದ್ದರೆ, ಅವನ ಅಧಿಕಾರ ಉಳಿದು 
ಕೊಳ್ಳುವುದು; ಅವನ ಆಡಳಿತ ಮುಂದುವರಿಯುವುದು. 

ಯುವಕನ ಶಕ್ತಿ ಪ್ರಶಂಸೆಗೆ ಯೋಗ್ಯ. ವೃದ್ಧನ ನರೆ 
ಕೂದಲು ಗೌರವಕ್ಕೆ ಪಾತ್ರ. 

30ದಂಡನೆಯು ತಪ್ಪನ್ನು ನಿಲ್ಲಿಸುತ್ತದೆ; ನೋವು ವ್ಯಕ್ತಿ 
ಯನ್ನು ಬದಲಾಯಿಸುತ್ತದೆ. 


2 ಯೆಹೋವನು ರಾಜನ ಮನಸ್ಸನ್ನು ನೀರಿನ 
ಕಾಲುವೆಯಂತೆ ಹತೋಟಿಯಲ್ಲಿಡುವನು. 
ಆತನು ತನ್ನ ಇಷ್ಟಾನುಸಾರ ಅದಕ್ಕೆ ಮಾರ್ಗದರ್ಶನ 
ನೀಡುವನು. 

2ತನ್ನ ನಹತೆ ಸರಿಯೆಂದು ಒಬ್ಬನು ಭಾವಿಸಿಕೊಳ್ಳ 
ಬಹುದು; ಆದರೆ ಉದ್ದೇಶಗಳಿಗನುಸಾರವಾಗಿ ತೀರ್ಪು 
ನೀಡುವವನು ಯೆಹೋವನೇ. 

3ಸರಿಯಾದ ಮತ್ತು ನ್ಯಾಯವಾದ ಕಾರ್ಯಗಳನ್ನು 
ಮಾಡಿ. ಯೆಹೋವನು ಅವುಗಳನ್ನು ಯಜ್ಞಗಳಿಗಿಂತಲೂ 
ಹೆಚ್ಚಾಗಿ ಪ್ರೀತಿಸುವನು. 

*ಗರ್ವದ ಕಣ್ಣುಗಳು ಮತ್ತು ದುರಾಭಿಮಾನದ 
ಹೃದಯ ಪಾಪಮಯವಾಗಿದ್ದು ದುಷ್ಟನಿಗೆ ಮಾರ್ಗ 
ದರ್ಶನ ನೀಡುತ್ತವೆ. 

ಕಷ್ಟಪಟ್ಟು ದುಡಿಯುವವನ ಆಲೋಚನೆಗಳು 
ಲಾಭಕ್ಕೆ ನಡೆಸುತ್ತವೆ. ಆದರೆ ಆತುರತೆಯಲ್ಲೇ ಇರು 
ವವನು ಬಡವ ನಾಗುವನು. 

6ನೀನು ಮೋಸದಿಂದ ಐಶ್ವರ್ಯವಂತನಾದರೆ, ಆ 
ಐಶ್ವರ್ಯವು ಬಹುಬೇಗನೆ ಇಲ್ಲವಾಗುತ್ತದೆ. ನಿನ್ನ 
ಐಶ್ವರ್ಯವು ನಿನ್ನನ್ನು ಮರಣಕ್ಕೆ ನಡೆಸುತ್ತದೆ. 

78ೆಡುಕರು ಕೊಡುವ ಹಿಂಸೆಯು ಅವರನ್ನೇ ನಾಶ 
ಮಾಡುತ್ತದೆ; ಯಾಕೆಂದರೆ ಒಳ್ಳೆಯದನ್ನು ಮಾಡಲು 
ಅವರು ಒಪ್ಪುವುದೇ ಇಲ್ಲ. 

ಕೆಟ್ಟವರು ಬೇರೆಯವರನ್ನು ಮೋಸಗೊಳಿಸುವುದಕ್ಕೇ 
ಪ್ರಯತ್ನಿಸುವರು. ಒಳ್ಳೆಯವರಾದರೊ ಯಥಾರ್ಥ 
ವಂತರೂ ನ್ಯಾಯವಂತರೂ ಆಗಿದ್ದಾರೆ. 

ವಾದಿಸುವ ಹೆಂಡತಿಯ ಜೊತೆಯಲ್ಲಿ ಮನೆಯೊಳಗೆ 
ವಾಸಿಸುವುದಕ್ಕಿಂತ ಮನೆಯ ಮೇಲ್ಭಾವಣಿಗೆಯ ಮೂಲೆ 
ಯಲ್ಲಿ ವಾಸಿಸುವುದೇ ಮೇಲು. 


820 


ಕೆಡುಕರು ಕೇಡುಮಾಹುವುದಕ್ಕೇ ಇಷ್ಟಪಡುವರು; 
ಅವರು ತಮ್ಮ ಸುತ್ತಮುತ್ತಲಿರುವ ಜನರಿಗೆ ಕರುಣೆ 
ತೋರುವುದಿಲ್ಲ. 

1 ದುರಾಭಿಮಾನಿಯು ದಂಡಿಸಲ್ಪಟ್ಟರೆ ದಡ್ಡನು ಜ್ಞಾನಿ 
ಯಾಗುವನು. ಜ್ಞಾನಿಗೆ ಉಪದೇಶಿಸಿದರೆ ಅವನು ಜ್ಞಾನ 
ವನ್ನು ಗಳಿಸಿಕೊಳ್ಳುವನು. 

?ದೇವರು ನೀತಿಸ್ವರೂಪನು. ಆತನು ದುಷ್ಟರ ದುಷ್ಕೃತ್ಯ 
ಗಳನ್ನು ಬಲ್ಲವನಾಗಿದ್ದು ಅವರನ್ನು ದಂಡಿಸುವನು. 
3ಬಡವರಿಗೆ ಸಹಾಯಮಾಹದವನು ಕೊರತೆಯಲ್ಲಿ 
ರುವಾಗ ಯಾರೂ ಅವನಿಗೆ ಸಹಾಯ ಮಾಡುವುದಿಲ್ಲ. 


“ನಿನ್ನ ಮೇಲೆ ಕೋಪಗೊಂಡಿರುವವನಿಗೆ ಒಂದು 
ಉಡುಗೊರೆಯನ್ನು ಗುಟ್ಟಾಗಿ ಕೊಡು. ಗುಟ್ಟಾಗಿ ಕೊಟ್ಟ 
ಉಡುಗೊರೆಯು ಮಹಾ ಕೋಪವನ್ನೂ ಅಡಗಿಸ 
ಬಲ್ಲದು. 

ನ್ಯಾಯವಾದ ತೀರ್ಪು ಒಳ್ಳೆಯವರಿಗೆ ಸಂತೋಷ; 
ಕೆಡುಕರಿಗೆ ಬಹುಭಯ. 

"ಜ್ಞಾನದ ಮಾರ್ಗವನ್ನು ತೊರೆದವನು ನಾಶನದ 
ಕಡೆಗೆ ಹೋಗುತ್ತಿರುವನು. 


ಸುಖವನ್ನು ಪ್ರೀತಿಸುವವನು ಬಡವನಾಗುವನು. 
ದ್ರಾಕ್ಟಾರಸವನ್ನೂ ತೈಲವನ್ನೂ ಪ್ರೀತಿಸುವವನು ಐಶ್ವರ್ಯ 
ವಂತನಾಗಲಾರನು. 

ಒಳ್ಳೆಯವರ ಬದಲಾಗಿ ಕೆಡುಕರು ಸಂಕಟಪಡು 
ವರು. ನೀತಿವಂತರ ಬದಲಾಗಿ ದ್ರೋಹಿಗಳು ಸಂಕಟ 
ಪಡುವರು. 











ೌಮುಂಗೋಪಿಯೂ ವಾದಿಸುವವಳೂ ಆಗಿರುವ 
ಹೆಂಡತಿಯೊಡನೆ ಜೀವಿಸುವುದಕ್ಕಿಂತ ಮರಳುಗಾಡಿನಲ್ಲಿ 
ಜೀವಿಸುವುದೇ ಮೇಲು. 

ಜ್ಞಾನಿಯ ಮನೆಯಲ್ಲಿ ಬೆಲೆಬಾಳುವ ಭಂಡಾರಗಳೂ 
ಪರಿಮಳ ದ್ರವ್ಯಗಳೂ ಇರುತ್ತವೆ. ಮೂಢನಾದರೋ ತನ್ನ 
ಲ್ಲಿರುವ ಪ್ರತಿಯೊಂದನ್ನೂ ಬೇಗನೆ ಹಾಳುಮಾಡಿ 
ಕೊಳ್ಳುವನು. 

2!ನ್ಯಾಯವನ್ನು ಮತ್ತು ಕರುಣೆಯನ್ನು ಹುಡುಕುವ 
ವನಿಗೆ ಒಳ್ಳೆಯ ಜೀವಿತವೂ ನ್ಯಾಯವೂ ಸನ್ಮಾನವೂ 
ದೊರೆ ಯುವುದು. 

ಜ್ಞಾನಿಯು ಯುದ್ಧವೀರರಿಂದ ತುಂಬಿರುವ ಪಟ್ಟ 
ಣದ ಮೇಲೆ ಆಕ್ರಮಣಮಾಡಿ ಅವರ ಆಶ್ರಯ ಕೋಟೆ 
ಯನ್ನು ನಾಶಮಾಹಬಲ್ಲನು. 

ಎಚ್ಚರಿಕೆಯಿಂದ ಮಾತಾಡುವವನು ತೊಂದರೆ 
ಯಿಂದ ಪಾರಾಗುವನು. 

2ಗರ್ವಿಷ್ಠನೂ ದುರಾಭಿಮಾನಿಯೂ ಆಗಿರುವವನಿಗೆ 
ಗೇಲಿಗಾರನೆಂದು ಹೆಸರು. ಅವನ ನಡತೆಯು ಗರ್ವದ 
ಮದದಿಂದ ಕೂಡಿರುತ್ತದೆ. 





821 


ಬಸೋಮಾರಿಯ ಆಸೆ ಅವನನ್ನು ಉಪವಾಸದಿಂದ 
ಸಾಯಿಸುವುದು, ಯಾಕೆಂದರೆ ಅವನು ದುಡಿಯು 
ವುದಿಲ್ಲ, 

ದುರಾಶೆಯುಳ್ಳವನು ಹೆಚ್ಚುಹೆಚ್ಚು ಅಪೇಕ್ಟಿಸುತ್ತಲೇ 
ಇರುವನು, ಆದರೆ ನೀತಿವಂತನು ಉದಾರವಾಗಿ 
ಕೊಹುವನು. 

778ಡುಕನ ಯಜ್ಞಗಳು ಯೆಹೋವನಿಗೆ ಅಸಹ್ಯ. 
ಯಾಕೆಂದರೆ ಅವು ದುರುದ್ದೇಶದಿಂದ ಕೂಡಿವೆ. 

ಸುಳ್ಳುಸಾಕ್ಸಿಯು ನಾಶವಾಗುವನು. ಆದರೆ ಎಚ್ಚರಿಕೆ 
ಯಿಂದ ಕೇಳುವವನು ಮಾತಾಡುತ್ತಲೇ ಇರುವನು. 

ದುಷ್ಟರು ನಾಚಿಕೆಯಿಲ್ಲದೆ ವರ್ತಿಸುವರು; ಆದರೆ 
ಒಳ್ಳೆಯವನು ತನ್ನ ಮಾರ್ಗಗಳ ಬಗ್ಗೆ ಎಚ್ಚರಿಕೆಯಿಂದ 
ಯೋಚಿಸುವನು. 

ಯೆಹೋವನೇ ವಿರೋಧವಾಗಿದ್ದರೆ, ಜಯಪ್ರಧ 
ವಾಗ ಬಲ್ಲ ಯೋಜನೆಯನ್ನು ಮಾಡುವಂಥ ಜ್ಞಾನ 
ಯಾರಿಗೂ ಇಲ್ಲ. 

*'ಯುದ್ಧಕ್ಕಾಗಿ ಕುದುರೆಗಳನ್ನು ಸಿದ್ಧಪಡಿಸುತ್ತಾರೆ; 
ಆದರೆ ಜಯದ ನಿರ್ಧಾರ ಯೆಹೋವನಿಂದಲೇ. 
ಗ್ರ ಬಹು ಧನಕ್ಕಿಂತಲೂ ಒಳ್ಳೆಯ ಹೆಸರೇ ಉತ್ತಮ. 

ಬೆಳ್ಳಿ ಬಂಗಾರಗಳಿಗಿಂತಲೂ ಸನ್ಮಾನಿತರಾಗಿರು 
ವುದೇ ಅಮೂಲ್ಯ. 

:ಐಶ್ವರ್ಯವಂತರಿಗೂ ಬಡವರಿಗೂ ಯಾವ ವ್ಯತ್ಯಾಸ 
ವಿಲ್ಲ. ಯಾಕೆಂದರೆ ಎಲ್ಲರನ್ನು ನಿರ್ಮಿಸಿದಾತನು 
ಯೆಹೋವನೇ. 

ಜ್ಞಾನಿಗಳು ಕೇಡನ್ನು ಕಂಡು ದೂರವಾಗುತ್ತಾರೆ. 
ಮೂಢರಾದರೋ ನೇರವಾಗಿ ಹೋಗಿ ಆಪತ್ತಿ 
ಗೀಡಾಗುವರು. 

*ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದು ದೀನ 
ತೆಯಿಂದಿರು; ಆಗ ನೀನು ಐಶ್ವರ್ಯವನ್ನು ಸನ್ಮಾನವನ್ನು 
ಮತ್ತು ನಿಜಜೀವವನ್ನು ಹೊಂದಿಕೊಳ್ಳುವೆ. 

5ಕೆಹುಕರು ಅನೇಕ ಆಪತ್ತುಗಳಿಗೆ ಸಿಕ್ಕಿಕ್ಕೊಂಡಿದ್ದಾರೆ. 
ಆದರೆ ಎಚ್ಚರಿಕೆಯುಳ್ಳವನು ಆ ಆಪತ್ತುಗಳಿಂದ ದೂರ 
ವಿರುವನು. 

ಮಗನಿಗೆ ಬಾಲ್ಯದಲ್ಲಿಯೇ ಒಳ್ಳೆಯ ಮಾರ್ಗವನ್ನು 
ಉಪದೇಶಿಸು. ಅವನು ಬೆಳೆದು ದೊಡ್ಡವನಾದಾಗ ಅದೇ 
ರೀತಿಯಲ್ಲಿ ಜೀವಿಸುವನು. 

ಬಡವರು ಐಶ್ವರ್ಯವಂತರಿಗೆ ಗುಲಾಮರಾಗಿದ್ದಾರೆ. 
ಸಾಲ ತೆಗೆದುಕೊಳ್ಳುವವನು ಸಾಲಕೊಡುವವನಿಗೆ ಸೇವಕ 
ನಾಗಿದ್ದಾನೆ. 

ಕೇಡನ್ನು ಬಿತ್ತುವವನು ಕೇಡನ್ನು ಕೊಯ್ಯುವನು. 
ಅವನ ದುಷ್ಟ ಶಕ್ತಿಯು ನಾಶವಾಗುವುದು. 

*ಉದಾರಿಯು ತನ್ನ ಆಹಾರವನ್ನು ಬಡವರೊಂದಿಗೆ 
ಹಂಚಿ ಕೊಳ್ಳುವುದರಿಂದ ಆಶೀರ್ವಾದ ಹೊಂದುವನು. 


ಜ್ಞಾ! ನೋಕ್ತಿ| ಗಳು 21:25-22:21 


ದುರಾಭಿಮಾನಿಯನ್ನು ಬಲವಂತವಾಗಿ ಹೊರಗಟ್ಟಿ 
ಆಗ ಜಗಳವಾಗಲೀ ವಾದಗಳಾಗಲೀ ಅವಮಾನಗ 
ಳಾಗಲೀ ಇರುವುದಿಲ್ಲ. 

1ನೀನು ಶುದ್ಧಹೃದಯವನ್ನೂ ಸವಿಮಾತುಗಳನ್ನೂ 
«ತಿಸಿ ದರೆ ರಾಜನು ನಿನಗೆ ಸ್ನೇಹಿತನಾಗುವನು. 
2ಯಹೋವನು ಜ್ಞಾನಿಗಳ ಮೇಲೆ ಲಕ್ಷ್ಯವಿಟ್ಟು 
ಕಾಪಾಡುವನು; ದುಷ್ಟರ ಮಾತುಗಳನ್ನಾದರೊ ನಾಶ 
ಪಡಿಸುವನು. 

3""ನಾನು ಕೆಲಸಕ್ಕೆ ಹೋಗಲಾರೆ. ಹೊರಗಡೆ ಸಿಂಹ 
ವಿದೆ. ಅದು ನನ್ನನ್ನು ಕೊಲ್ಲುತ್ತದೆ'' ಎನ್ನುತ್ತಾನೆ 
ಸೋಮಾರಿ. 

*ಕಾಮುಕಿಯ ಬಾಯಿ ಆಳವಾದ ಗುಂಡಿಯಂತಿದೆ. 
ಯೆಹೋವನಿಂದ ಶಪಿಸಲ್ಪಟ್ಟವರು ಆ ಗುಂಡಿಯೊಳಗೆ 
ಬೀಳುವರು. 

ಮಕ್ಕಳು ಮೂಢಕಾರ್ಯಗಳನ್ನು ಮಾಡುವರು. 
ನೀವು ಅವರನ್ನು ಶಿಕ್ಲಿಸಿದರೆ, ಅವುಗಳನ್ನು ಮಾಡಬಾರ 
ದೆಂದು ಅವರಿಗೆ ಗೊತ್ತಾಗುವುದು. 
*ಐಶ್ವರ್ಯವಂತನಾಗಲು ಬಡವರನ್ನು ಹಿಂಸಿಸುವ 
ವರಿಗೂ ಐಶ್ವರ್ಯವಂತರಿಗೆ ಉಡುಗೊರೆಗಳನ್ನು ಕೊಡು 
ವವರಿಗೂ ಕೊರತೆಯೇ ಗತಿ. 


8 





ಮೂವತ್ತು ಜ್ಞಾನೋಕ್ತಿಗಳು 

ನನ್ನ ಉಪದೇಶಗಳಿಗೆ ಕಿವಿಗೊಡು. ಜ್ಞಾನಿಗಳ ಉಪ 
ದೇಶವನ್ನೇ ನಾನು ನಿನಗೆ ಉಪದೇಶಿಸುವೆನು. ಈ ಉಪ 
ದೇಶಗಳಿಂದ ಕಲಿತುಕೊ. !"ನೀನು ಈ ಉಪದೇಶಗಳನ್ನು 
ಜ್ಡಾಪಕದಲ್ಲಿಟ್ಟುಕೊಂಡರೆ ನಿನಗೆ ಒಳ್ಳೆಯದಾಗುವುದು. 
ನೀನು ಈ ಉಪದೇಶಗಳನ್ನು ಹೇಳಬಲ್ಲವನಾದರೆ ನಿನಗೆ 
ಅನುಕೂಲವಾಗುವುದು. ಆ ಜ್ಞಾನೋಕ್ತಿಗಳನ್ನು 
ನಾನೀಗ ಉಪದೇಶಿಸುವೆನು, ನೀನು ಯೆಹೋವನಲ್ಲಿ 
ಭರವಸೆ ಇಡಬೇಕೆಂಬುದೇ ನನ್ನ ಅಪೇಕ್ದೆ. 

ನಾನು ನಿನಗೋಸ್ಕರ ಮೂವತ್ತು ನುಡಿಗಳನ್ನು ಬರೆ 
ದಿರುವೆ. ಇವು ಬುದ್ಧಿವಾದದ ಮತ್ತು ವಿವೇಕದ ನುಡಿಗ 
ಳಾಗಿವೆ. 

2!ಈ ನುಡಿಗಳು ನಿನಗೆ ಸತ್ಯವನ್ನೂ ಮುಖ್ಯವಾದ 
ವುಗಳನ್ನೂ ಉಪದೇಶಿಸುತ್ತವೆ. ಆಗ ನೀನು ನಿನ್ನನ್ನು ಕಳು 
ಹಿಸಿದವನಿಗೆ ಒಳ್ಳೆಯ ಉತ್ತರಗಳನ್ನು ಕೊಡಬಲ್ಲವ 
ನಾಗುವೆ* 








ಈ ನುಡಿಗಳು... ಕೊಡಬಲ್ಲವನಾಗುವೆ ಅಥವಾ, "" ಉಪದೇಶದ ಜ್ಞಾನ 
ನುಡಿಗಳನ್ನು ನಾನು ಮೊದಲು ನಿಮಗೆ ಬರೆಯಲಿಲ್ಲವೇ? 21ಸತ್ಯವಾದ 
ಮತ್ತು ಮುಖ್ಯವಾದ ಸಂಗತಿಗಳನ್ನು ನಿಮಗೆ ಉಪದೇಶಿಸುವುದ 
ಕ್ಕಾಗಿಯೇ ಅವುಗಳನ್ನು ಬರೆದೆನು. ನಿಮ್ಮನ್ನು ಕಳುಹಿಸುವವನಿಗೆ ನೀವು 
ವಿಶ್ವಾಸ ನೀಯವಾದ ವರದಿಯನ್ನು ಕೊಡಬೇಕೆಂಬುದೇ ನನ್ನ ಉದ್ದೇಶ 
ವಾಗಿತ್ತು. 


ಜ್ಞಾನೋಕ್ತಿಗಳು 22:22-23:21 


fe 

ಅಸಹಾಯಕರಾದ ಬಡವರಿಂದ ಕದ್ದುಕೊಳ್ಳಬೇಡ; 

ನ್ಯಾಯಾಲಯದಲ್ಲಿ ಅವರಿಗೆ ಅನ್ಯಾಯಮಾಡಬೇಡ. 

ಚ ಯಾಕೆಂದರೆ ಯೆಹೋವನು ಅವರ ಪರವಾಗಿ ವಾದಿಸು 

ವನು; ಅವರನ್ನು ದರೋಡೆ ಮಾಡಬೇಕೆಂದಿರುವವರ 
ಪ್ರಾಣಗಳನ್ನು ತೆಗೆದುಹಾಕುವನು. 


_)- 

ಔHಮುಂಗೋಪಿಯ ಸ್ನೇಹಿತನಾಗಿರಬೇಹ. ತಟ್ಟನೆ 

ಸಿಟ್ಟುಗೊಳ್ಳುವವನ ಸಮೀಪಕ್ಕೆ ಹೋಗಬೇಡ. ಇಲ್ಲ 

ವಾದರೆ, ನೀನೂ ಅವನಂತಾಗುವೆ. ಆಗ ಅವನಿಗಿರುವ 
ತೊಂದರೆಗಳು ನಿನಗೂ ಬರುತ್ತವೆ. 


EE 

ಬೇರೊಬ್ಬನ ಸಾಲಗಳಿಗೆ ಜಾಮೀನಾಗಬೇಡ. 

27ನೀನು ಅವನ ಸಾಲವನ್ನು ತೀರಿಸಲಾಗದಿದ್ದರೆ, ನಿನ್ನಲ್ಲಿ 

ರುವ ಪ್ರತಿಯೊಂದನ್ನು ಕಳೆದುಕೊಳ್ಳವೆ. ನಿನ್ನ ಹಾಸಿಗೆ 
ಯನ್ನು ನೀನೇಕೆ ಕಳೆದುಕೊಳ್ಳಬೇಕು. 


4- 
28 ಬಹುಕಾಲದ ಹಿಂದೆ ನಿನ್ನ ಪೂರ್ವಿಕರು ಜಮೀನಿಗೆ 
ಹಾಕಿದ ಮೇರೆಗಲ್ಲನ್ನು ಎಂದಿಗೂ ಜರುಗಿಸಬೇಹ. 


ಕತೆ 
2 ಚತುರ ಕೆಲಸಗಾರನು ರಾಜರ ಸೇವೆಗೆ ಯೋಗ್ಯ 
ನಾಗಿದ್ದಾನೆ. ಅವನು ಸಾಮಾನ್ಯರ ಸೇವೆ ಮಾಡಬೇಕಿಲ್ಲ, 


6 

3 ಅಧಿಪತಿಯೊಂದಿಗೆ ಕುಳಿತುಕೊಂಡು ಊಟ 

ಮಾಡುವಾಗ, ನೀನು ಯಾರೊಂದಿಗಿರುವೆ 

ಎಂಬುದನ್ನು ಜ್ಞಾಪಿಸಿಕೊ. 2ನೀನು ತುಂಬ ಹಸಿವೆ 

ಗೊಂಡಿದ್ದರೂ ಅತಿಯಾಗಿ ತಿನ್ನಬೇಡ. 3ಅವನು ಬಡಿಸುವ 

ಒಳ್ಳೆಯ ಆಹಾರವನ್ನು ಅತಿಯಾಗಿ ತಿನ್ನಬೇಡ. ಅದು 
ನಿನ್ನನ್ನು ಮೋಸಗೊಳಿಸುವ ಆಹಾರ. 


KS 
*ಐಶ್ವರ್ಯವಂತನಾಗಬೇಕೆಂಬ ಪ್ರಯತ್ನದಲ್ಲಿ ನಿನ್ನ 
ಆರೋಗ್ಯವನ್ನು ಕಳೆದುಕೊಳ್ಳಬೇಡ. ನೀನು ಜ್ಞಾನಿಯಾಗಿ 
ದ್ದರೆ ತಾಳ್ಮೆಯಿಂದಿರುವೆ. 5ಪಕ್ಷಿಯಂತೆ ಹಾರಿ ಹೋಗು 
ತ್ತದೊ ಎಂಬಂತೆ ಹಣವು ಬಹುಬೇಗನೆ ಇಲ್ಲವಾಗುವುದು. 


&- 


822 


ಬಗ್ಗೆ ಯೋಚಿಸುವಂಥವನು. ಅವನು ನಿನಗೆ, "ತಿನ್ನು, 
ಕುಡಿ'' ಎಂದು ಹೇಳಿದರೂ ಅವನ ಉದ್ದೇಶವೇ ಬೇರೆ. 
8ನೀನು ಅವನ ಆಹಾರವನ್ನು ತಿಂದರೆ ವಾಂತಿಮಾಡುವೆ; 
ಆಗ ನಿನ್ನ ಅಭಿನಂದನೆಯಲ್ಲಾ ವ್ಯರ್ಥ್ಯವಾಗುವುದು. 


_9- 
'ಮೂಢನಿಗೆ ಉಪದೇಶಿಸಲು ಪ್ರಯತ್ನಿಸಬೇಡ. 
ಅವನು ನಿನ್ನ ಜ್ಞಾನದ ಮಾತುಗಳನ್ನು ಗೇಲಿಮಾಹುವನು. 


-10- 
1ಜಮೀನಿನ ಮೇರೆಯನ್ನು ಎಂದಿಗೂ ಒತ್ತಬೇಡ. 
ಅನಾಥರಿಗೆ ಸೇರಿದ ಭೂಮಿಯನ್ನು ಎಂದಿಗೂ ಕಸಿದು 
ಕೊಳ್ಳಬೇಡ. [ಇಲ್ಲವಾದರೆ ಯೆಹೋವನು ನಿನಗೆ 
ವಿರೋಧವಾಗುವನು; ಯೆಹೋವನು ಬಲಿಷ್ಠನೂ 
ಅನಾಥರ ಪರವಾಗಿ ವಾದಿಸುವವನೂ ಆಗಿದ್ದಾನೆ. 


-11- 
ನಿನ್ನ ಉಪದೇಶಕರಿಗೆ ಕಿವಿಗೊಟ್ಟು ನಿನ್ನಿಂದ ಸಾಧ್ಯ 
ವಾದಷ್ಟು ಕಲಿತುಕೋ. 


_12- 

ಅಗತ್ಯವೆನಿಸಿದರೆ ಮಗನನ್ನು ಬಾಲ್ಯದಲ್ಲಿಯೇ 
ದಂಡಿಸು. ನಿನ್ನ ಹೊಡೆತದಿಂದ ಅವನೇನೂ ಸಾಯುವು 
ದಿಲ್ಲ. ನಿನ್ನ ಹೊಡೆತವು ಅವನ ಜೀವವನ್ನು ಕಾಪಾಡ 
ಬಲ್ಲದು. 


_13- 

'5ನನ್ನ ಮಗನೇ, ನೀನು ಜ್ಞಾನಿಯಾಗಿದ್ದರೆ, ನನಗೆ 
ಬಹು ಸಂತೋಷ. ನೀನು ಒಳ್ಳೆಯದನ್ನೇ ಹೇಳು 
ವುದನ್ನು ಕೇಳುವಾಗ ನನ್ನ ಹೃದಯಕ್ಕೆ ಸಂತೋಷ 
ವಾಗುವುದು. 


_]4- 

178ಡುಕರ ಬಗ್ಗೆ ಹೊಟ್ಟೇಕಿಚ್ಚುಪಡಬೇಡ. ಆದರೆ 
ಯೆಹೋವನಲ್ಲಿ ಭಯಭಕ್ತಿಯಿಂದಿರಲು ನಿನ್ನಿಂದಾ 
ದಷ್ಟು ಪ್ರಯತ್ನಿಸು. !!ಆಗ ನಿನಗೆ ಒಳ್ಳೆಯ ಭವಿಷ್ಯವಿರು 
ವುದು; ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. 


_15- 
ನನ್ನ ಮಗನೇ, ಕಿವಿಗೊಟ್ಟು ಕೇಳಿ ಜ್ಞಾನಿಯಾಗಿರು. 
ಯಾವಾಗಲೂ ಎಚ್ಚರಿಕೆಯಿಂದಿದ್ದು ನೀತಿಮಾರ್ಗದಲ್ಲಿ 





ಸ್ವಾರ್ಥಿಯೊಂದಿಗೆ ಊಟಮಾಡಬೇಡ. ಅವನು ಇಷ್ಟ 


ಪಡುವ ಮೃಷ್ಠಾನ್ನದಿಂದ ದೂರವಿರು. "ಅವನು ವೆಚ್ಚದ 


ಜೀವಿಸು. ಕುಡುಕರ ಮತ್ತು ಹೊಟ್ಟೆ ಬಾಕರ ಸ್ನೇಹಿತ 
ನಾಗಿರಬೇಹ. ?!ಕುಡುಕರೂ ಹೊಟ್ಟೆ ಬಾಕರೂ 


823 


ಬಡವರಾಗುವರು. ತಿಂದು ಕುಡಿದು ನಿದ್ರಿಸುವುದೇ ಅವರ 
ಕಾರ್ಯಗಳು. ಅವರು ಬಹು ಬೇಗನೆ ಬಡವರಾಗುವರು. 


-16- 
ನಿನ್ನ ತಂದೆಗೆ ಕಿವಿಗೊಡು. ಯಾಕೆಂದರೆ ನೀನು ಅವನ 
ಮಗನು. ಅವನು ನಿನ್ನ ತಂದೆ. ನಿನ್ನ ತಾಯಿ ವೃದ್ಧಳಾಗಿರು 
ವಾಗಲೂ ಆಕೆಯನ್ನು ಗೌರವಿಸು. ಸತ್ಯವನ್ನು 
ಕೊಂಡುಕೋ; ಅದನ್ನು ಮಾರಬೇಡ. ಜ್ಞಾನವನ್ನು 
ಸುಶಿಕ್ಸೆಯನ್ನು ಮತ್ತು ತಿಳುವಳಿಕೆಯನ್ನು ಕೊಂಡುಕೊ. 
ಇವು ಖರೀದಿಗೆ ಯೋಗ್ಯವಾದವುಗಳೂ ಮಾರಲಾಗ 
ದಷ್ಟು ಅಮೂಲ್ಯವಾದವುಗಳೂ ಆಗಿವೆ. ಒಳ್ಳಿಯವನ 
ತಂದೆಗೆ ಬಹು ಸಂತೋಷ. ಜ್ಞಾನಿಯಾದ ಮಗನಿಂದ 
ಆನಂದ ನಿನ್ನ ತಂದೆತಾಯಿಗಳು ನಿನ್ನೊಂದಿಗೆ 
ಸಂತೋಷದಿಂದಿರಲಿ; ನಿನ್ನ ತಾಯಿಯು ಆನಂದಿಸಲಿ. 


_17- 

ನನ್ನ ಮಗನೇ, ನನ್ನ ಉಪದೇಶವನ್ನು ಗಮನವಿಟ್ಟು 
ಕೇಳು. ನನ್ನ ಜೀವಿತವು ನಿನಗೆ ಮಾದರಿಯಾಗಿರಲಿ. 
27ಸೂಳೆಯರು ಮತ್ತು ಕೆಟ್ಟಹೆಂಗಸರು ಬಲೆಯಂತಿದ್ದಾರೆ; 
ಮೇಲೇರಿ ಬರಲಾಗದ ಆಳವಾದ ಬಾವಿಯಂತಿದ್ದಾರೆ. 
೫ಕ್ರಟ್ಟ ಹೆಂಗಸು ಕಳ್ಳನಂತೆ ನಿನಗಾಗಿ ಕಾದಿರುವಳು. 
ಅನೇಕ ಗಂಡಸರ ಪಾಪಕ್ಕೆ ಅವಳೇ ಕಾರಣ. 


_18- 

330 ಯಾರಿಗೆ ಆಪತ್ಲಿದೆ? ಯಾರಿಗೆ ಯಾತನೆಯಿದೆ? 
ಯಾರಿಗೆ ಜಗಳಗಳಿವೆ? ಯಾರಿಗೆ ಉದ್ವೇಗವಿದೆ? 
ಯಾರಿಗೆ ನಿಷ್ಕಾರಣವಾದ ಬಾಸುಂಡೆಗಳಿವೆ? ಯಾರಿಗೆ 
ಕೆಂಪೇರಿದ ಕಣ್ಣುಗಳಿವೆ? ಮದ್ಯವನ್ನು ಅತಿಯಾಗಿ 
ಕುಡಿಯುವವರಿಗೆ ಮತ್ತು ಮಿಶ್ರಣಗೊಂಡ ನಾನಾ 
ಬಗೆಯ ಮದ್ಯಗಳನ್ನು ಕುಡಿಯುವವರಿಗೆ! 5!ಆದ್ದರಿಂದ 
ಮದ್ಯದ ಬಗ್ಗೆ ಎಚ್ಚರಿಕೆಯಾಗಿರು. ಅದು ಅಂದವಾಗಿದ್ದು 
ಕೆಂಪಗೆ ಥಳಥಳಿಸುತ್ತದೆ. ನೀನು ಅದನ್ನು ಕುಡಿದಾಗ, 
ನಯವಾಗಿ ಇಳಿದುಹೋಗುತ್ತದೆ. ಆದರೆ ಕೊನೆಯಲ್ಲಿ 
ಅದು ವಿಷದ ಹಲ್ಲುಳ್ಳ ಹಾವಿನಂತೆ ಕಚ್ಚುವುದು. 

ಮದ್ಯವು ನಿನಗೆ ವಿಚಿತ್ರವಾದವುಗಳನ್ನು ಕಾಣಮಾಡು 
ತ್ತದೆ. ನಿನ್ನ ಮನಸ್ಸನ್ನು ಗಲಿಬಿಲಿ ಮಾಡುತ್ತದೆ. **ನೀನು 
ಮಲಗಿ ಕೊಂಡಾಗ ಸಮುದ್ರದ ಅಲ್ಲೋಲ ಕಲ್ಲೋಲ 
ಅಲೆಗಳ ಮೇಲಿರುವಂತೆಯೂ ಹಡಗಿನ ಮೇಲೆ ಮಲಗಿ 
ಕೊಂಡಿರುವಂತೆಯೂ ನಿನಗನ್ನಿಸುವುದು. 35""ಅವರು 
ನನಗೆ ಬಡಿದರೂ ಗೊತ್ತಾಗಲಿಲ್ಲ; ಅವರು ನನಗೆ 
ಹೊಡೆದರೂ ನನಗೆ ಬಡಿದರೂ ಅರಿವಾಗಲಿಲ್ಲ. ಈಗ 
ನಾನು ಎಚ್ಚರಗೊಳ್ಳಲಾರೆ. ನನಗೆ ಮತ್ತಷ್ಟು ದ್ರಾಕ್ಸಾರಸ 
ಬೇಕು'' ಎಂದು ನೀನು ಹೇಳುವೆ. 


ಜ್ಞಾನೋಕ್ತಿಗಳು 23:22-24:12 


-19- 

24 ಕೆಡುಕರ ವಿಷಯದಲ್ಲಿ ಹೊಟ್ಟೇಕಿಚ್ಚು ಪಡ 

ಬೇಡ; ಅವರೊಂದಿಗಿರಲು ಅಪೇಕ್ಸಿಸಬೇಡ. 

2ಅವರು ಕೇಡುಮಾಡಲು ತಮ್ಮ ಹೃದಯಗಳಲ್ಲಿ 

ಆಲೋಚಿಸಿಕೊಳ್ಳುವರು; ಅವರು ಕೇಡನ್ನೇ ಕುರಿತು 
ಮಾತಾಡುವರು. 


_20- 

*ಒಳ್ಳಿಯ ಮನೆಯು ಜ್ಞಾನದ ಮೇಲೂ ತಿಳುವಳಿಕೆಯ 

ಮೇಲೂ ಕಟ್ಟಲ್ಪಟ್ಟಿರುವುದು. “ಅದರ ಕೋಣೆಗಳು 

ಅಮೂಲ್ಯವಾದ ಭಂಡಾರಗಳಿಂದ ತುಂಬಿರುವುದು 
ಜ್ಞಾನದಿಂದಲೇ. 


_21- 

ಜ್ಞಾನವು ಮನುಷ್ಯನನ್ನು ಬಲಿಷ್ಠನನ್ನಾಗಿ ಮಾಡು 

ವುದು. ವಿವೇಕವು ಮನುಷ್ಯನಿಗೆ ಬಲವನ್ನು ಕೊಡುತ್ತದೆ. 

ಯುದ್ಧವನ್ನು ಆರಂಭಿಸುವ ಮೊದಲೇ ಎಚ್ಚರಿಕೆಯಿಂದ 

ಆಲೋಚಿಸು. ಜಯವನ್ನು ಗಳಿಸಬೇಕಾದರೆ ನಿನಗೆ 
ಅನೇಕ ಒಳ್ಳೆಯ ಆಲೋಚನೆಗಾರರು ಅಗತ್ಯ. 


_22- 

ಮೂಢರು ಜ್ಞಾನವನ್ನು ಅರ್ಥಮಾಡಿಕೊಳ್ಳಲಾರರು; 

ಮುಖ್ಯವಾದ ವಿಷಯಗಳನ್ನು ಚರ್ಚಿಸುವಾಗ ಮೂಢನು 
ಏನೂ ಹೇಳಲಾರ. 


_23- 
ಕೇಡುಮಾಡುವವನನ್ನು ಜನರು "ಕೆಡುಕ' ಎಂದು 
ಕರೆಯುವರು. 
*ಮೂಢನ ಆಲೋಚನೆಗಳೆಲ್ಲಾ ಪಾಪಮಯ. ದುರಾ 
ಭಿಮಾನಿಯು ಜನರಿಗೆ ಅಸಹ್ಯ. 


394 
ಕಷ್ಟದ ಸಮಯಗಳಲ್ಲಿ ನೀನು ಬಲಹೀನನಾಗಿದ್ದರೆ, 
ನೀನು ನಿಜವಾಗಿಯೂ ಬಲಹೀನ. 


_25- 
!!ಜನರು ಯಾರನ್ನಾದರೂ ಕೊಲ್ಲಬೇಕೆಂದಿದ್ದರೆ, ಅವ 
ನನ್ನು ಉಳಿಸಲು ಪ್ರಯತ್ನಿಸು. "ಇದರ ಬಗ್ಗೆ ನನಗೆ 
ಗೊತ್ತಿರಲಿಲ್ಲ'' ಎಂದು ನೀನು ಹೇಳಲಾಗದು. 
ಯೆಹೋವನಿಗೆ ಪ್ರತಿಯೊಂದು ತಿಳಿದಿದೆ. ನಿನ್ನ ಕಾರ್ಯ 
ಗಳ ಉದ್ದೇಶವೂ ಆತನಿಗೆ ತಿಳಿದಿದೆ.ಯೆಹೋವನು 
ನಿನ್ನನ್ನು ಗಮನಿಸಿ ನಿನ್ನ ಕಾರ್ಯಗಳಿಗೆ ಪ್ರತಿಫಲ 
ಕೊಡುವನು. 


ಜ್ಞಾನೋಕ್ತಿಗಳು 24:13-25:7 


_26- 

ನನ್ನ ಮಗನೇ, ಜೀನುತುಪ್ಪವನ್ನು ತಿನ್ನು. ಅದು 
ಒಳ್ಳೆಯದು. ಜೀನುಗೂಡಿನ ಜೀನುತುಪ್ಪ ಸಿಹಿ. ದೇ 
ರೀತಿ ವಿವೇಕವು ನಿನ್ನ ಆತ್ಮಕ್ಕೆ ಒಳ್ಳೆಯದು. ನೀನು ಜ್ಞಾನ 
ವನ್ನು ಕಂಡುಕೊಂಡರೆ ನಿನಗೆ ಒಳ್ಳೆಯ ಭವಿಷ್ಯವಿರು 
ವುದು; ನಿನ್ನ ನಿರೀಕ್ಷೆ ಎಂದಿಗೂ ಕೊನೆಗೊಳ್ಳುವುದಿಲ್ಲ. 

'5ಒಳ್ಳಿಯವನಿಂದ ಕದ್ದುಕೊಳ್ಳುವ ಅಥವಾ ಅವನ ಮನೆ 
ಯನ್ನೇ ತೆಗೆದುಕೊಳ್ಳುವ ಕಳ್ಳನಂತೆ ಇರಬೇಡ. 
[ಒಳ್ಳೆಯವನು ಏಳುಸಲ ಬಿದ್ದರೂ ಅವನು ಮತ್ತೆ ಎದ್ದು 
ನಿಲ್ಲುವನು. ಆದರೆ ಕೆಡುಕರು ಒಂದೇ ಆಪತ್ತಿನಿಂದ 
ಶಾಶ್ವತವಾಗಿ ಸೋತು ಹೋಗುವರು. 


_28- 

!7ನಿನ್ನ ವೈರಿ ತೊಂದರೆಯಲ್ಲಿರುವಾಗ ಸಂತೋಷಪಡ 
ಬೇಡ; ಅವನು ಬೀಳುವಾಗಲೂ ಸಂತೋಷಪಡಬೇಡ. 
"ಇಲ್ಲವಾದರೆ, ಯೆಹೋವನು ನಿನ್ನ ಮೇಲೆ ಕೋಪ 
ಗೊಂಡು ನಿನ್ನ ವೈರಿಯನ್ನು ದಂಡಿಸದೆ ಹೋಗಬಹುದು. 


-29- 

ಕೆಹುಕರ ಬಗ್ಗೆ ಅತಿಯಾಗಿ ಬೇಸರಗೊಳ್ಳಬೇಡ, 
ಅವರ ಮೇಲೆ ಹೊಟ್ಟೆಕಿಚ್ಚು ಪಡಬೇಡ. 20ಆ ಕೆಡುಕರಿಗೆ 
ನಿರೀಕ್ಷೆ ಯಿಲ್ಲ. ಅವರ ಬೆಳಕು ಕತ್ತಲೆಯಾಗುವುದು. 


_30- 

2!ಮಗನೇ, ಯೆಹೋವನನ್ನೂ ರಾಜನನ್ನೂ 
ಗೌರವಿಸು. ಅವರನ್ನು ವಿರೋಧಿಸುವವರ ಜೊತೆ ಸೇರ 
ಬೇಡ. 

2 ಯಾಕೆಂದರೆ ಅವರು ಬೇಗನೆ ನಾಶವಾಗುವರು. 
ದೇವರು ಮತ್ತು ರಾಜನು ತಮ್ಮ ವೈರಿಗಳಿಗೆ ಎಷ್ಟು 
ಕೇಡುಮಾಡಬಲ್ಲರೆಂಬುದು ನಿನಗೆ ತಿಳಿಯದು. 


ಮತ್ತಷ್ಟು ಜ್ಞಾನೋಕ್ತಿಗಳು 

ಔಇವು ಸಹ ಜ್ಞಾನಿಗಳ ಮಾತುಗಳು: ನ್ಯಾಯಾಧಿಪತಿ 
ನ್ಯಾಯವಂತನಾಗಿರಬೇಕು. ಅವನು ಕೇವಲ ಪರಿಚಯದ 
ನಿಮಿತ್ತ ಯಾರಿಗೂ ಸಹಾಯ ಮಾಡಕೂಡದು. 

ನ್ಯಾಯಾಧೀಶನು ಅಪರಾಧಿಗೆ, ""ನೀನು ನಿರಪ 
ರಾಧಿ'' ಎಂದು ಹೇಳಿದರೆ, ಜನರು ನ್ಯಾಯಾಧೀಶನನ್ನು 
ಶಪಿಸುವರು; ಜನಾಂಗಗಳು ಅವನನ್ನು ಖಂಡಿಸುವವು. 
ಆದರೆ ನ್ಯಾಯಾಧೀಶನು ಅಪರಾಧಿಯನ್ನು ದಂಡಿಸಿ 
ದರೆ, ಜನರೆಲ್ಲರೂ ಅವನನ್ನು ಮೆಚ್ಚಿಕೊಳ್ಳುವರು; 
ಅವನಿಗೆ ಮಹಾ ಆಶೀರ್ವಾದ ದೊರೆಯುವುದು. 

ಯಥಾರ್ಥವಾದ ಉತ್ತರ ಜನರೆಲ್ಲರನ್ನು ಸಂತೋಷ 
ಗೊಳಿಸುವುದು; ಅದು ತುಟಿಯ ಮೇಲಿನ ಮುದ್ದಿನಂತಿದೆ. 


824 


ಹೊಲಗಳಲ್ಲಿ ಬಿತ್ತುವ ಮೊದಲು ಮನೆಯನ್ನು ಕಟ್ಟ 
ಬೇಡ. ವಾಸಕ್ಕಾಗಿ ಮನೆಯನ್ನು ಕಟ್ಟುವ ಮೊದಲೇ ನೀನು 
ಬೇಸಾಯ ಮಾಡಲು ಸಿದ್ಧನಾಗಿರುವಿಯೊ ಎಂಬುದನ್ನು 
ಖಾತರಿಪಡಿಸಿಕೊ. 

ಬೇರೊಬ್ಬನ ವಿರೋಧವಾಗಿ ಸಕಾರಣವಿಲ್ಲದೆ ಸಾಕ್ಸಿ 
ಹೇಳಬೇಡ, ಸುಳ್ಳನ್ನೂ ಹೇಳಬೇಡ. 

2""ಅವನು ನನಗೆ ಕೇಡು ಮಾಡಿದನು. ಆದ್ದರಿಂದ 
ನಾನೂ ಅವನಿಗೆ ಕೇಡು ಮಾಡುವೆ. ಅವನು ಮಾಡಿದ 
ಕೇಡುಗಳಿಗಾಗಿ ಸೇಡು ತೀರಿಸಿಕೊಳ್ಳುವೆ'' ಎಂದು ಹೇಳ 
ಬೇಡ. ಸೋಮಾರಿಯ ಹೊಲದ ಸಮೀಪದಲ್ಲೂ 
ಅಜ್ಞಾನಿಯ ದ್ರಾಕ್ಷಿತೋಟದ ಬಳಿಯಲ್ಲೂ ನಡೆದು 
ಹೋದೆನು. *`ಆ ಹೊಲಗಳಲ್ಲಿ ಮುಳ್ಳುಗಿಡಗಳೂ ಉಪ 
ಯೋಗವಿಲ್ಲದ ಸಸಿಗಳೂ ಬೆಳೆಯುತ್ತಿದ್ದವು. ಹೊಲಗಳ 
ಸುತ್ತಲೂ ಇದ್ದ ಗೋಡೆ ಒಡೆದುಹೋಗಿತ್ತು; ಕುಸಿದು 
ಬೀಳುತ್ತಿತ್ತು ಅದನ್ನು ನೋಡಿ, ಆಲೋಚಿಸಿದೆ; ಒಂದು 
ಪಾಠವನ್ನು ಕಲಿತುಕೊಂಡೆ; *'ಇನ್ನು ಸ್ವಲ್ಪ ನಿದ್ರೆ, ಇನ್ನು 
ಸ್ವಲ್ಪ ವಿಶ್ರಾಂತಿ, ಇನ್ನು ಸ್ವಲ್ಪ ಕೈಮುದುರಿಕೊಳ್ಳುವೆ, 
ಮಧ್ಯಾಹ್ನ ಇನ್ನು ಸ್ವಲ್ಪ ನಿದ್ರೆ ಮಾಡುವೆ ಎನ್ನುವೆಯಾ? 
ಇವು ನಿನ್ನನ್ನು ಬೇಗನೆ ಬಹವನನ್ನಾಗಿ ಮಾಡಿ ಬರಿದು 
ಮಾಡುತ್ತದೆ; ಇದ್ದಕ್ಕಿದ್ದಂತೆ ಬಂದು ಎಲ್ಲವನ್ನು ದೋಚಿ 
ಕೊಂಡು ಹೋಗುವ ಕಳ್ಳನಂತಿವೆ. 


ಸೊಲೊಮೋನನಿಂದ ಮತ್ತಃ ಷ್ಚುಜ್ಜಾ! ನೋಕ್ತಿಗಳು 
ಇವು ಸಹ ಸೊಲೊಮೋನನು ಹೇಳಿದ 

25 ಜ್ಞಾನೋಕ್ತಿಗಳು. ಈ ನುಡಿಗಳನ್ನು ಯೆಹೂ 
ದದ ರಾಜನಾಗಿದ್ದ ಹಿಜ್ಕೀಯನ ಸೇವಕರು ನಕಲು 
ಮಾಡಿದರು: 

ವಿಷಯಗಳನ್ನು ರಹಸ್ಯಗೊಳಿಸಿದ್ದರಿಂದ ದೇವರಿಗೆ 
ಸನ್ಮಾನ; ವಿಷಯಗಳನ್ನು ಕಂಡು ಹಿಡಿಯುವುದರಿಂದ 
ರಾಜರಿಗೆ ಸನ್ಮಾನ. 

3ಆಕಾಶದ ಎತ್ತರವನ್ನಾಗಲೀ ಭೂಮಿಯ ಆಳವ 
ನ್ನಾಗಲೀ ಅಳೆಯಲು ಯಾರಿಗೆ ಸಾಧ್ಯ? ಅಂತೆಯೇ 
ರಾಜರುಗಳ ಮನಸ್ಸನ್ನು ಯಾರೂ ಅರ್ಥಮಾಡಿ 
ಕೊಳ್ಳಲಾರರು. 

1ನೀನು ಬೆಳ್ಳಿಯಿಂದ ಕಲ್ಮಶವನ್ನು ತೆಗೆದುಹಾಕಿ ಶುದ್ಧ 
ಗೊಳಿಸಿದರೆ, ಅಕ್ಕಸಾಲಿಗನು ಅದರಿಂದ ಸುಂದರವಾದ 
ವಸ್ತುಗಳನ್ನು ಮಾಡಬಲ್ಲನು. 5ಅಂತೆಯೇ, ರಾಜನಿಂದ 
ಕೆಟ್ಟ ಆಲೋಜನೆಗಾರರನ್ನು ತೆಗೆದುಹಾಕಿದರೆ, ಒಳ್ಳೆಯ 
ತನವು ಅವನ ಆಡಳಿತವನ್ನು ಭದ್ರಗೊಳಿಸುತ್ತದೆ. 

"ರಾಜನ ಮುಂದೆ ಜಂಬಕೊಚ್ಚಿಕೊಳ್ಳಬೇಡ. ಪ್ರಮು 
ಖರ ಸ್ಥಳದಲ್ಲಿ ನಿಂತುಕೊಳ್ಳಬೇಡ. ಗಣ್ಯರ ಮುಂದೆ 
ಅವಮಾನಿತನಾಗುವುದಕ್ಕಿಂತ, ""ಮೇಲಕ್ಕೆ ಬಾ'' ಎಂದು 
ಹೇಳಿಸಿಕೊಳ್ಳುವುದೇ ಉತ್ತಮ. 


825 


8ನೀನು ಕಂಡ ಯಾವುದನ್ನಾದರೂ ನ್ಯಾಯಾಧೀಶನಿಗೆ 
ತಿಳಿಸಲು ಆತುರಪಡಬೇಡ. ನೀನು ತಪ್ಪಿತಸ್ಥನೆಂದು 
ಬೇರೊಬ್ಬನು ಹೇಳಿದರೆ, ನಿನಗೆ ಅವಮಾನವಾಗುವುದು. 

*ನೀನು ನಿನ್ನ ನೆರೆಯವನೊಂದಿಗೆ ವಾಗ್ವಾದ ಮಾಡಿ 
ದ್ದರೆ, ಗುಟ್ಟಾದ ವಿಷಯಗಳನ್ನು ಬೇರೊಬ್ಬನಿಗೆ ಪ್ರಕಟಿಸ 
ಬೇಹ. 

'0೧ಲ್ಲವಾದರೆ ಅದನ್ನು ಕೇಳಿದವರೆಲ್ಲರೂ ನಿನ್ನನ್ನು 
ಖಂಡಿಸುವರು; ಆ ಕೆಟ್ಟ ಹೆಸರು ನಿನ್ನನ್ನೆಂದಿಗೂ ಬಿಟ್ಟು 
ಹೋಗದು. 


ಜ್ಞಾ! ನೋಕ್ತಿ ಗಳು 25:8-26:9 


ಉತ್ತರದಿಕ್ಕಿನಿಂದ ಬೀಸುವ ಗಾಳಿ ಮಳೆಯನ್ನು 
ತರುವುದು. ಅಂತೆಯೇ ಚಾಡಿಮಾತು ಕೋಪಕ್ಕೆ ಕಾರಣ. 

ವಾದಿಸುವ ಹೆಂಡತಿಯೊಡನೆ ಮನೆಯಲ್ಲಿ ಇರುವುದ 
ಕ್ಕಿಂತ ಮೇಲ್ಭಾವಣಿಗೆಯ ಮೂಲೆಯಲ್ಲಿ ವಾಸಿಸುವುದೇ 
ಮೇಲು. 

2 ಬಹುದೂರದ ಒಳ್ಳೆಯ ಸುದ್ದಿಯು ಬಾಯಾರಿದವ 
ನಿಗೆ ಕೊಟ್ಟ ತಣ್ಣನೆ ನೀರಿನಂತಿರುವುದು. 

ದುಷ್ಟನು ಒಳ್ಳೆಯವನಿಗೆ ಆಪತ್ತನ್ನು ಬರಮಾಡಿದರೆ, 
ಅದು ಚಿಲುಮೆಗೆ ಮಣ್ಣುಹಾಕಿದಂತೆಯೂ ಒರತೆಯನ್ನು 





!1ನೀನು ಸರಿಸಮಯದಲ್ಲಿ ಒಳ್ಳೆಯದನ್ನು ಹೇಳಿದರೆ, 
ಅದು ಬೆಳ್ಳೆಯ ತಟ್ಟೆಯಲ್ಲಿರುವ ಚಿನ್ನದ ಸೇಬಿ 
ನಂತಿರುವುದು. 

'೭ ಜ್ಞಾನಿಯು ನಿನಗೆ ಕೊಡುವ ಎಚ್ಚರಿಕೆಯು ಚಿನ್ನದ 
ಉಂಗುರಗಳಿಗಿಂತಲೂ ಬಂಗಾರದ ಆಭರಣಗಳಿ 
ಗಿಂತಲೂ ಹೆಚ್ಚು ಬೆಲೆಭಾಳುತ್ತದೆ. 

ನಂಬಿಗಸ್ನನಾದ ಸಂದೇಶಕನಿಂದ ಯಜಮಾನನಿಗೆ 
ಉಲ್ಲಾಸ. ಅವನು ಸುಗ್ಗೀಕಾಲದ ಬಿಸಿಲಿನ ದಿನಗ 
ಳಲ್ಲಿರುವ ತಣ್ಣನೆಯ ಹಿಮದಂತಿರುವನು. 

ದಾನ ಮಾಡುವುದಾಗಿ ಹೇಳಿಯೂ ಮಾಡದವರು 
ಮಳೆಯನ್ನು ತಾರದ ಮೋಡಗಳಂತೆಯೂ ಗಾಳಿ 
ಯಂತೆಯೂ ಇರುವರು. 

'5ತಾಳ್ಮೆಯು ಅಧಿಪತಿಯನ್ನು ಸಹ ಮನವೊಪ್ಪಿಸು 
ವುದು. ನಯವಾದ ಮಾತಿಗೆ ಬಹುಬಲ. 

(ಜೇನುತುಪ್ಪ ಒಳ್ಳೆಯದು. ಆದರೆ ಅತಿಯಾಗಿ ತಿನ್ನ 
ಬೇಡ. ಇಲ್ಲವಾದರೆ, ಕಾಯಿಲೆಬೀಳುವೆ. !”ಅಂತೆಯೇ, 
ನಿನ್ನ ನೆರೆಯವನ ಮನೆಗೆ ಪದೇಪದೇ ಹೋಗಬೇಡ. 
ನೀನು ಹೋದರೆ, ಅವನು ನಿನ್ನ ಮೇಲೆ ಬೇಸರ 
ಗೊಳ್ಳುವನು. 

ನೆರೆಯವನ ವಿರುದ್ಧ ಸುಳ್ಳುಸಾಕ್ಸಿ ಹೇಳುವವನು 
ಅಪಾಯಕಾರಿ. ಅವನು ದೊಣ್ಣೆಯಂತೆಯೂ ಕತ್ತಿ 
ಯಂತೆಯೂ ಚೂಪಾದ ಬಾಣದಂತೆಯೂ ಇದ್ದಾನೆ. 
ಕಷ್ಟಕಾಲಗಳಲ್ಲಿ ಅಪನಂಬಿಗಸ್ತನನ್ನು ಆಶ್ರಯಿಸಿ 
ಕೊಳ್ಳುವುದು ಮುರುಕುಹಲ್ಲಿನಿಂದ ತಿನ್ನುವಂತೆಯೂ 
ಕುಂಟು ಕಾಲಿನಿಂದ ನಡೆಯುವಂತೆಯೂ ಇದೆ. 

ವ್ಯಸನದಿಂದಿರುವವನಿಗೆ ಸಂತಸದ ಗೀತೆಗಳನ್ನು 
ಹಾಡಿದರೆ ಚಳಿಯಲ್ಲಿರುವವನ ಬಟ್ಟೆಯನ್ನು ತೆಗೆದು 
ಹಾಕಿದಂತೆಯೂ ಗಾಯದ ಮೇಲೆ ಹುಳಿರಸವನ್ನು 
ಸುರಿದಂತೆಯೂ ಇರುವುದು. 

21ನಿನ್ನ ವೈರಿ ಹಸಿವೆಗೊಂಡಿದ್ದರೆ, ಅವನಿಗೆ ಊಟ 
ಕೊಡು. ನಿನ್ನ ವೈರಿ ಬಾಯಾರಿದ್ದರೆ, ಅವನಿಗೆ ನೀರು 
ಕೊಡು. ಆಗ, ಉರಿಯುವ ಕೆಂಡಗಳನ್ನು ಅವನ ತಲೆಯ 
ಮೇಲೆ ಇಟ್ಟಂತಾಗುವುದು. ಯೆಹೋವನು ನಿನಗೆ ಅದರ 
ಪ್ರತಿಫಲವನ್ನು ಕೊಡುವನು. 











ಹೊಲಸುಮಾಡಿದಂತೆಯೂ ಇದೆ. 

2' ಜೇನುತುಪ್ಪವನ್ನು ಅತಿಯಾಗಿ ತಿನ್ನುವುದು ಒಳ್ಳೆಯ 
ದಲ್ಲ. ಅಂತೆಯೇ ನಿನಗೋಸ್ಕರ ಅತಿಯಾಗಿ ಸನ್ಮಾನವನ್ನು 
ಬಯಸ ಬೇಹ. 

ತನ್ನನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲಾರದವನು 
ಕೋಟಿ ಬಿದ್ದುಹೋದ ಪಟ್ಟಣದಂತಿರುವನು. 

76 ಮೂಢನನ್ನು ಗೌರವಿಸುವುದು ಸರಿಯಲ್ಲ. 

ಅದು ಬೇಸಿಗೆಕಾಲದಲ್ಲಿ ಬೀಳುವ ಹಿಮ 
ದಂತೆಯೂ ಸುಗ್ಗೀ ಕಾಲದಲ್ಲಿ ಬೀಳುವ ಮಳೆ 
ಯಂತೆಯೂ ಇದೆ. 

ಅಯೋಗ್ಯವಾದ ಶಾಪ ನಿರಪರಾಧಿಗೆ ತಟ್ಟವುದಿಲ್ಲ. ಆ 
ಶಾಪದ ಮಾತುಗಳು ಹಾರಿಹೋಗಿ ಎಂದೂ ಕೆಳಗಿಳಿಯದ 
ಪಕ್ಬಿಗಳಂತಿವೆ. 

*ಕುದುರೆಗೆ ಚಬುಕ ಬೇಕು. ಹೇಸರಕತ್ತೆಗೆ ಕಡಿವಾಣ 
ಬೇಕು. ಮೂಡನಿಗೆ ಹೊಡೆತ ಬೇಕು. 

“ಮೂಢನಿಗೆ ಅವನ ಮೂರ್ಯ್ವತನದ ಮಟ್ಟದಲ್ಲಿ 
ಉತ್ತರ ಕೊಡಬೇಡ; ಇಲ್ಲವಾದರೆ ನೀನೂ ಅವನಂತಾ 
ಗುವೆ. `ಮೂಢನಿಗೆ ಅವನ ಮೂಢತನದ ಮಟ್ಟದಲ್ಲಿ 
ಉತ್ತರಿಸು; ಇಲ್ಲವಾದರೆ ಅವನು ತನ್ನನ್ನು ಜ್ಞಾನಿಯೆಂದು 
ಭಾವಿಸಿಕೊಳ್ಳುವನು. 

5ನಿನ್ನ ಸಂದೇಶವನ್ನು ಮೂಢನ ಮೂಲಕ ಎಂದಿಗೂ 
ಕಳುಹಿಸಿಕೊಡಬೇಡ. ಅದು ನಿನ್ನ ಸ್ವಂತ ಕಾಲನ್ನೇ ಕತ್ತರಿಸಿ 
ಕೊಂಡಂತಿರುವುದು; ನೀನೇ ಕೇಡಿಗಾಗಿ ಕೇಳಿ 
ಕೊಂಡಂತಾಗುವುದು. 

'ಮೂಢನು ಜ್ಞಾನದ ಮಾತನ್ನು ಹೇಳಲು ಮಾಡುವ 
ಪ್ರಯತ್ನವು, ಕುಂಟನು ನಡೆಯಲು ಮಾಡುವ ಪ್ರಯತ್ನ 
ದಂತಿದೆ. 

ಕಮೂಢನಿಗೆ ತೋರುವ ಗೌರವ, ಕವಣೆಯಲ್ಲಿರುವ 
ಕಲ್ಲಿ ನಷ್ಟೇ ಕೆಟ್ಟದ್ದು. 

*ಮೂಢನು ಜ್ಞಾನೋಕ್ತಿಯನ್ನು ಬಳಸಲು ಮಾಡುವ 
ಪ್ರಯತ್ನವು ಕುಡುಕನೊಬ್ಬನು ಮುಳ್ಳುಕೊಂಬೆ 
ಯೊಂದನ್ನು ತನ್ನ ಕೈಯಲ್ಲಿ ರುಳಪಿಸುವಂತಿರುವುದು. 


ಮೂಢರ ಬಗ್ಗೆ ಜ್ಞಾನದ ನುಡಿಗಳು 


ಜ್ಞಾನೋಕ್ತಿಗಳು 26:10-27:13 


ಮೂಢನನ್ನಾಗಲೀ ಕುಡುಕನನ್ನಾಗಲೀ ಕೂಲಿಗೆ 
ನೇಮಿಸಿಕೊಳ್ಳುವವನು ಹಾದುಹೋಗುವವರಿಗೆಲ್ಲ 
ಗಾಯ ಮಾಡುವ ಬಿಲ್ಲುಗಾರನಂತಿರುವನು. 

!!ನಾಯಿ ತಾನು ಕಕ್ಕಿದ್ದನ್ನೇ ತಿನ್ನಲು ಹಿಂತಿರುಗುವಂತೆ 
ಮೂಢನು ತನ್ನ ಮೂಢತನವನ್ನು ಪದೇಪದೇ 
ಮಾಡುವನು. 

'೭ಅಜ್ಞಾನಿಯು ತನ್ನನ್ನು ಜ್ಞಾನಿಯೆಂದು ಭಾವಿಸಿ 
ಕೊಂಡರೆ ಅವನು ಮೂಢನಿಗಿಂತಲೂ ಕೀಳಾದವನು. 


ಸೋಮಾರಿಗಳ ಬಗ್ಗೆ ಜ್ಞಾನದ ನುಡಿಗಳು 

13""ನಾನು ನನ್ನ ಮನೆಯಿಂದ ಹೊರಗೆ ಹೋಗಲಾರೆ. 
ಬೀದಿಯಲ್ಲಿ ಸಿಂಹವಿದೆ'' ಎನ್ನುತ್ತಾನೆ ಸೋಮಾರಿ. 

“ಬಾಗಿಲು ತಿರುಗುಣಿಯ ಮೇಲೆ ಸುತ್ತುವಂತೆ 
ಸೋಮಾರಿಯು ತನ್ನ ಹಾಸಿಗೆಯ ಮೇಲೆ ಹೊರ 
ಳಾಡುವನು. 

'5ಸೋಮಾರಿಯು ತಟ್ಟೆಯಲ್ಲಿರುವ ಊಟವನ್ನು ತಿನ್ನು 
ಪ್ರದಕ್ಕೂ ಬಹು ಆಯಾಸಪಡುವನು. 

16ತ್ರಮ್ಮ ಆಲೋಚನೆಗಳಿಗೆ ಒಳ್ಳೆಯ ಕಾರಣಗಳನ್ನು 
ಕೊಡುವ ಏಳು ಜನರಿಗಿಂತಲೂ ತಾನು ಜ್ಞಾನಿಯೆಂದು 
ಸೋಮಾರಿಯು ಭಾವಿಸುವನು. !'ಬೇರೆಯವರ ವಾಗ್ವಾ 
ದದಲ್ಲಿ ಮಧ್ಯೆ ಪ್ರವೇಶಿಸಲು ಮಾಡುವ ಪ್ರಯತ್ನ ಹಾದಿ 
ಯಲ್ಲಿ ಹೋಗುತ್ತಿರುವ ನಾಯಿಯ ಕಿವಿಗಳನ್ನು ಹಿಡಿದು 
ಕೊಳ್ಳುವಷ್ಟೇ ಅಪಾಯಕರ. 

ಮತ್ತೊಬ್ಬನನ್ನು ಮೋಸಗೊಳಿಸಿ ತಾನು ಕೇವಲ 
ತಮಾಷೆಮಾಡಿದ್ದಾಗಿ ಹೇಳುವವನು ಉರಿಯುವ ಬಾಣ 
ಗಳನ್ನು ಆಕಾಶದ ಕಡೆಗೆ ಎಸೆದು ಬೇರೊಬ್ಬನನ್ನು ಆಕಸ್ಮಿಕ 
ವಾಗಿ ಕೊಲ್ಲುವ ಹುಚ್ಚನಂತಿರುವನು. 

ಸೌದೆ ಇಲ್ಲದಿದ್ದರೆ ಬೆಂಕಿಯು ಆರಿಹೋಗುವುದು. 
ಅಂತೆಯೇ ಹುರುಳಿಲ್ಲದ ವಾಗ್ವಾದ ನಿಂತು 
ಹೋಗುವುದು. 

21ಕೆಂಡದಿಂದ ಕಲ್ಲಿದ್ದಲು ಉರಿಯುತ್ತದೆ; ಸೌದೆ 
ಯಿಂದ ಬೆಂಕಿ ಉರಿಯುತ್ತದೆ; ಅಂತೆಯೇ ಜಗಳಗಂಟರು 
ವಾಗ್ವಾದ ವನ್ನು ಮುಂದುವರಿಸುವರು. 

ಚಿಹರಟೆಮಾತು ಜನರಿಗೆ ಪ್ರಿಯ. ಅವರಿಗೆ ಅದು 
ಒಳ್ಳೆಯ ಆಹಾರವನ್ನು ತಿಂದಂತಿರುವುದು. 

ಚಿಕೆಟ್ಟ ಆಲೋಚನೆಯನ್ನು ಅಡಗಿಸಿಡುವ ಕನಿಕರದ 
ಮಾತುಗಳು ಕಡಿಮೆ ಬೆಲೆಯ ಮಡಿಕೆಯ ಮೇಲಿನ 
ಬೆಳ್ಳಿಯ ಲೇಪನದಂತಿವೆ. ಕೆಡುಕನು ತಾನು ಹೇಳುವ 
ಸಂಗತಿಗಳ ಮೂಲಕ ತನ್ನನ್ನು ಒಳ್ಳೆಯವನನ್ನಾಗಿ ತೋರಿಸಿ 
ಕೊಳ್ಳುವನು. ಆದರೆ ಅವನು ತನ್ನ ಕೆಟ್ಟ ಆಲೋಚನೆ 
ಗಳನ್ನು ತನ್ನ ಹೃದಯದಲ್ಲಿ ಅಡಗಿಸಿಕೊಳ್ಳುವನು. 
3 ಅವನು ಹೇಳುವ ಸಂಗತಿಗಳು ಒಳ್ಳೆಯದಾಗಿ ಕಂಡರೂ 
ಅವನನ್ನು ನಂಬಬೇಡಿ. ಅವನ ಹೃದಯವು ಕೆಟ್ಟ 


826 


ಆಲೋಚನೆಗಳಿಂದ ತುಂಬಿದೆ. ದ್ವೇಷವು ತನ್ನನ್ನು 
ಮೋಸದಿಂದ ಮರೆಮಾಡಿಕೊಳ್ಳುತ್ತದೆ. ಆದರೆ ಅವನು 
ಕೀಳಾದವನು; ಕೊನೆಯಲ್ಲಿ, ಅವನ ಕೆಟ್ಟಕಾರ್ಯಗಳನ್ನು 
ಜನರೆಲ್ಲರೂ ನೋಡುವರು. 

ಮತ್ತೊಬ್ಬನಿಗೆ ಬಲೆಹಾಕುವವನು ತನಗೇ ಬಲೆಹಾಕಿ 
ಕೊಳ್ಳುವನು. ಮತ್ತೊಬ್ಬನ ಮೇಲೆ ಬಂಡೆ ಉರುಳಿಸಲು 
ಪ್ರಯತ್ನಿಸುವವನು ಅದರಿಂದಲೇ ಜಜ್ಜಲ್ಪಡುವನು. 

ಸುಳ್ಳುಗಾರನು ತಾನು ಕೇಡುಮಾಡಲಿರುವ 
ಜನರನ್ನು ದ್ವೇಷಿಸುವನು. ಕಪಟದ ಸಂಗತಿಗಳನ್ನು 
ಹೇಳುವವನು ತನ್ನನ್ನೇ ನಾಶಪಡಿಸಿಕೊಳ್ಳುವನು. 

ಗ ಭವಿಷ್ಯತ್ತಿನ ಕುರಿತು ಜಂಬಪಡಬೇಡ. ನಾಳೆ 
ಏನಾಗುವುದೋ ನಿನಗೆ ತಿಳಿಯದು. 

2ನಿನ್ನನ್ನು ಹೊಗಳಿಕೊಳ್ಳಬೇಡ; ಬೇಕಿದ್ದರೆ ಬೇರೆ 
ಯವರೇ ನಿನ್ನನ್ನು ಹೊಗಳಲಿ. 

ಕಲ್ಲುಭಾರ, ಮರಳು ಭಾರ, ಮೂಢನಿಂದಾಗುವ 
ಕೇಡು ಇವೆರಡಕ್ಕಿಂತಲೂ ಬಹುಭಾರ. 

“ಕೋಪವು ಕ್ರೂರ; ಅದು ಪ್ರವಾಹದಂತೆ ನಾಶಕರ. 
ಹೊಟ್ಟೇಕಿಚ್ಚು ಅದಕ್ಕಿಂತಲೂ ನಾಶಕರ. 

*ಬಹಿರಂಗವಾದ ಟೀಕೆ ಗುಟ್ಟಾದ ಪ್ರೀತಿಗಿಂತಲೂ 
ಉತ್ತಮ. 

"ಸ್ನೇಹಿತನಿಂದಾಗುವ ಗಾಯಗಳು ಸಹಾಯಕರ. 
ಶತ್ರುವಿನ ಮುತ್ತುಗಳಾದರೊ ಮೋಸಕರ. 

ಹೊಟ್ಟಿ ತುಂಬಿದವನು ಜೀನುತುಪ್ಪವನ್ನೂ ತಿರಸ್ಕರಿಸು 
ವನು; ಹಸಿವೆಗೊಂಡಿರುವವನಿಗೋ ಕಹಿಯೂ ಸಿಹಿ. 

*ಮನೆಯಿಂದ ದೂರವಿರುವ ಗಂಡಸು ಗೂಡಿನಿಂದ 
ದೂರವಿರುವ ಪಕ್ಚಿಯಂತಿರುವನು. 

*ಪರಿಮಳ ತೈಲ ಮತ್ತು ಧೂಪ ನಿನ್ನನ್ನು ಸಂತೋಷ 
ಗೊಳಿಸುತ್ತವೆ; ಆದರೆ ಸ್ನೇಹಿತನ ಮಧುರವಾದ ಉಪ 
ದೇಶದಿಂದ ಸ್ವಂತ ನಿರ್ಧಾರಕ್ಕಿಂತಲೂ ಹೆಚ್ಚು ಆನಂದ 
ವಾಗುವುದು. 

ನಿನ್ನ ಸ್ನೇಹಿತರನ್ನೂ ನಿನ್ನ ತಂದೆಯ ಸ್ನೇಹಿತರನ್ನೂ 
ಮರೆಯಬೇಡ. ಕಷ್ಟಬಂದಾಗ ಸಹಾಯ ಕೇಳಲು ಬಹು 
ದೂರ ವಿರುವ ನಿನ್ನ ಸಹೋದರನ ಮನೆಗೆ ಹೋಗುವುದ 
ಕ್ಕಿಂತ ನಿನ್ನ ಸಮೀಪದಲ್ಲಿರುವ ನೆರೆಯವನನ್ನು ಕೇಳು 
ವುದೇ ಉತಮ. 
ನನ್ನ ಮಗನೇ, ನೀನು ಜ್ಞಾನಿಯಾಗಿದ್ದರೆ ನನಗೆ 
ಸಂತೋಷ. ಆಗ, ನನ್ನನ್ನು ಟೀಕಿಸುವವನಿಗೆ ಉತ್ತರ 
ಕೊಡಲು ನಾನು ಶಕ್ತನಾಗುವೆ. 
ಜ್ಞಾನಿಯು ಕೇಡನ್ನು ಕಂಡು ಆ ದಾರಿಯನ್ನೇ ಬಿಟ್ಟು 
ಹೋಗುವನು. ಮೂಢನಾದರೊ ಕೇಡಿಗೆ ನೇರವಾಗಿ 
ನಡೆದು ಕಷ್ಟಕ್ಕೆ ಗುರಿಯಾಗುವನು. 
ಬೇರೊಬ್ಬನ ಸಾಲಕ್ಕೆ ನೀನು ಜಾಮೀನಾದರೆ, ನಿನ್ನ 
ಅಂಗಿ ಯನ್ನೂ ಕಳೆದುಕೊಳ್ಳುವೆ. 








827 


'“ಹೊತ್ತಾರೆಯಲ್ಲಿ ನಿನ್ನ ನೆರೆಯವನಿಗೆ, "ನಮಸ್ಕಾರ!'' 
ಎಂದು ಕೂಗಿ ಎಬ್ಬಿಸಬೇಡ. ಅವನಿಗೆ ಅದು ಆಶೀರ್ವಾದ 
ದಂತೆ ಕಾಣದೆ ಶಾಪದಂತೆಯೇ ಕಾಣುವುದು. 

ವಾದವನ್ನೇ ಇಚ್ಛಿಸುವ ಹೆಂಡತಿ ಮಳೆ ದಿನದಲ್ಲಿ 
ಸೋರುತ್ತಲೇ ಇರುವ ಮೇಲ್ಭಾವಣಿಯಂತಿರುವಳು. 
16ಆಕೆಯ ಬಾಯನ್ನು ಮುಚ್ಚಿಸಲು ಮಾಡುವ ಪ್ರಯತ್ನ 
ಗಾಳಿಯನ್ನು ನಿಲ್ಲಿಸಲು ಪ್ರಯತ್ನಿಸಿದಂತೆಯೂ ಅಂಗೈಲಿ 
ಎಣ್ಣೆಯನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸಿದಂತೆಯೂ 
ಇದೆ. 

!'ಕಬ್ಬಿಣವು ಕಬ್ಬಿಣವನ್ನು ಹರಿತಗೊಳಿಸುವುದು; 
ಅಂತೆಯೇ ಸ್ನೇಹಿತನು ಸ್ನೇಹಿತನನ್ನು ಉತ್ತಮ 
ಪಡಿಸುವನು. 

ಅಂಜೂರದ ಮರಗಳನ್ನು ನೋಡಿಕೊಳ್ಳುವವನು 
ಅವುಗಳ ಹಣ್ಣನ್ನು ತಿನ್ನುವನು; ಯಜಮಾನನನ್ನು ನೋಡಿ 
ಕೊಳ್ಳು ವವನು ಪ್ರತಿಫಲವನ್ನು ಹೊಂದುವನು. 

ನೀರನ್ನು ನೋಡುವವನಿಗೆ ಅವನ ಮುಖವು ಕಾಣು 
ವುದು. ಅಂತೆಯೇ ಹೃದಯವು ವ್ಯಕ್ತಿಯ ನಿಜರೂಪವನ್ನು 
ತೋರುವುದು. 

ಮರಣಕ್ಕಾಗಲೀ ಸಮಾಧಿಗಾಗಲೀ ತೃಪ್ತಿಯೇ ಇಲ್ಲ. 
ಅಂತೆಯೇ ಮನುಷ್ಯನ ಬಯಕೆಗಳಿಗೂ ಕೊನೆಯಿಲ್ಲ. 

2[ಚಿನ್ನವಾಗಲೀ ಬೆಳ್ಳಿಯಾಗಲೀ ಬೆಂಕಿಯಿಂದ 
ಶುದ್ಧೀಕರಿಸಲ್ಪಹುವಂತೆಯೇ ಮನುಷ್ಯನು ಜನರಿಂದ 
ಬರುವ ಹೊಗಳಿಕೆಯಿಂದ ಪರೀಕ್ಷಿತನಾಗುವನು. 

ನೀನು ಮೂಢನನ್ನು ಅರೆದು ಪುಡಿಪುಡಿ ಮಾಡಿ 
ದರೂ ಅವನ ಮೂಢತನವನ್ನು ತೊಲಗಿಸಲಾರೆ. 

ನಿನ್ನ ಕುರಿಗಳನ್ನೂ ಪಶು ಗಳನ್ನೂ ಎಚ್ಚರಿಕೆಯಿಂದ 
ಕಾಯ್ದುಕೊಂಡಿರು; ನಿನ್ನಿಂದಾದಷ್ಟು ಮಟ್ಟಿಗೆ ಅವುಗಳ 
ಮೇಲೆ ಗಮನವಿಟ್ಟು ನೋಡಿಕೊ. ಐಶ್ವರ್ಯ ಸದಾ 
ಕಾಲ ಇರುವಂಥ ದ್ದಲ್ಲ. ಅಂತೆಯೇ ಸಾಮ್ರಾಜ್ಯಗಳು 
ಶಾಶ್ವತವಾಗಿರುವುದಿಲ್ಲ. 

ಹುಲ್ಲನ್ನು ಕತ್ತರಿಸಿದ ಮೇಲೆ ಹೊಸಹುಲ್ಲು ಬೆಳೆಯ 
ಲಾರಂಭಿಸುವುದು; ಒಣಹುಲ್ಲನ್ನು ಬೆಟ್ಟಗಳ ಮೇಲೆ 
ಸಂಗ್ರಹಿಸಲಾಗುವುದು. 26ಳಿಕ ನಿನ್ನ ಕುರಿಗಳ ಉಣ್ಣೆ 
ಯಿಂದ ಬಟ್ಟೆಗಳನ್ನು ತಯಾರಿಸಬಹುದು. ನಿನ್ನ ಆಡು 
ಗಳನ್ನು ಮಾರಿ ಬಂದ ಹಣದಿಂದ ಜಮೀನನ್ನು ಕೊಂಡು 
ಕೊಳ್ಳಬಹುದು. 

2ನಿನ್ನ ಇನ್ನಿತರ ಆಡುಗಳು ನಿನಗೆ ಬೇಕಾದಷ್ಟು 
ಹಾಲನ್ನು ಕೊಡುತ್ತವೆ. ಅದರಿಂದ ನಿನಗೂ ನಿನ್ನ 
ಕುಟುಂಬಕ್ಕೂ ನಿನ್ನ ಸೇವಕಿಯರಿಗೂ ಬೇಕಾದಷ್ಟು 
ಆಹಾರವಿರುವುದು. 

28 ಹಿಂದಟ್ಟದಿದ್ದರೂ ದುಷ್ಟನು ಓಡಿ ಹೋಗು 
ವನು. ಆದರೆ ಒಳ್ಳೆಯವನು ಸಿಂಹದಂತೆ ಧೀರ 
ನಾಗಿರುವನು. 





ಜ್ಞಾನೋಕ್ತಿಗಳು 27:14-28:16 


ದೇಶದಲ್ಲಿ ದಂಗೆಯೇಳುತ್ತಲೇ ಇದ್ದರೆ ಅಧಿಪತಿಗಳು 
ಬದಲಾಗುತ್ತಲೇ ಇರುವರು. ಜ್ಞಾನಿಯೂ ಅನು 
ಭವಸ್ಥನೂ ಆಗಿರುವ ಅಧಿಪತಿಯ ದೇಶ ಸ್ಥಿರ 
ವಾಗಿರುವುದು. 

ಬಡಜನರನ್ನು ದರೋಡೆಮಾಡುವ ಬಡವನು ಬೆಳೆ 
ಯನ್ನು ನಾಶಮಾಡುವ ಬಿರುಸಾದ ಮಳೆಯಂತಿರುವನು. 


"ನೀನು ನ್ಯಾಯಪ್ರಮಾಣಕ್ಕೆ ವಿಧೇಯನಾಗದಿದ್ದರೆ 
ಕೆಡುಕರ ಪರವಾಗಿರುವೆ. ನೀನು ನ್ಯಾಯಪ್ರಮಾಣಕ್ಕೆ 
ವಿಧೇಯ ನಾಗಿದ್ದರೆ ಕೆಡುಕರಿಗೆ ವಿರೋಧವಾಗಿರುವೆ. 

5ಕೆಹುಕರು ನ್ಯಾಯವನ್ನು ಅರ್ಥಮಾಡಿಕೊಳ್ಳಲಾರರು; 
ಯೆಹೋವನನ್ನು ಪ್ರೀತಿಸುವ ಜನರಾದರೊ ಅದನ್ನು 
ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವರು. 

6ಮೋಸದಿಂದ ಐಶ್ವರ್ಯ ವಂತರಾಗುವುದಕ್ಕಿಂತ 
ಯಥಾರ್ಥವಾಗಿದ್ದು ಬಡವರಾಗಿರುವುದೇ ಮೇಲು. 

'ನ್ಯಾಯಪ್ರಮಾಣಕ್ಕೆ ವಿಧೇಯನಾಗುವವನು ಜಾಣ. 
ಅಯೋಗ್ಯರ ಸ್ನೇಹಿತನು ತನ್ನ ತಂದೆಗೇ ಅವಮಾನ 
ತರುವನು. 

*ಬಹವರಿಗೆ ಮೋಸಮಾಡಿ ಗಳಿಸಿದ ಐಶ್ವರ್ಯ ಕಳೆದು 
ಹೋಗುವುದು; ಬಡವರಿಗೆ ದಯೆತೋರುವವನಿಗೆ ಅದು 
ದೊರೆಯುವುದು. 


ದೇವರ ಉಪದೇಶವನ್ನು ತಿರಸ್ಕರಿಸುವವನ ಪ್ರಾರ್ಥನೆ 
ಯನ್ನು ದೇವರೂ ತಿರಸ್ಕರಿಸುವನು. 
ಒಳ್ಳೆಯವರನ್ನು ದಾರಿತಪ್ಪಿಸಿ ಅಪಾಯದ ಮಾರ್ಗ 
ದಲ್ಲಿ ನಡೆಸುವವನು ತಾನು ತೋಡಿದ ಗುಂಡಿಗೆ ತಾನೇ 
ಬೀಳುವನು. 
'ಐಶ್ವರ್ಯವಂತರು ತಮ್ಮನ್ನೇ ಬುದ್ಧಿವಂತರೆಂದು 
ಭಾವಿಸುತ್ತಾರೆ. ಜ್ಞಾನಿಯಾಗಿರುವ ಬಡವನಾದರೊ 
ಸತ್ಯವನ್ನು ಕಾಣಬಲ್ಲನು. 
ಒಳ್ಳೆಯವರು ನಾಯಕರಾದಾಗ ಎಲ್ಲರಿಗೂ 
ಸಂತೋಷ. ಆದರೆ ಕೆಹುಕನು ಅಧಿಪತಿಯಾದಾಗ 
ಎಲ್ಲರೂ ಅಡಗಿಕೊಳ್ಳುವರು. 
ಪಾಪಗಳನ್ನು ಅಡಗಿಸಿಕೊಳ್ಳುವವನಿಗೆ ಯಶಸ್ಸು 
ಇಲ್ಲವೇ ಇಲ್ಲ. ತನ್ನ ಪಾಪವನ್ನು ಅರಿಕೆಮಾಡಿ ಬಿಟ್ಟು 
ಬಿಹುವವನಿಗೆ ಕರುಣೆ ದೊರೆಯುವುದು. 
"ಕೇಡನ್ನು ಮಾಡಲು ಭಯಪಡುವವನು ಆಶೀ 
ರ್ವಾದ ಹೊಂದುವನು. ಆದರೆ ಮೊಂಡನು ಆಪತ್ತಿಗೆ ಸಿಕ್ಕಿ 
ಬೀಳುವನು. 
*ಬಲಹೀನರನ್ನು ಆಳುವ ಕೆಡುಕನು ಗರ್ಜಿಸುವ ಸಿಂಹ 
ದಂತಿರುವನು; ಮೇಲೆರಗಲಿರುವ ಕರಡಿಯಂತಿರುವನು. 
"ಜ್ಞಾನಿಯಲ್ಲದ ಅಧಿಪತಿ ತನ್ನ ಅಧೀನದಲ್ಲಿರುವ 
ವರಿಗೆ ಕೇಡುಮಾಡುವನು. ಅನ್ಯಾಯದ ಹಣವನ್ನು 
ತೆಗೆದುಕೊಳ್ಳದ ಅಧಿಪತಿ ಬಹುಕಾಲ ಆಳುವನು. 








ಜ್ಞಾನೋಕ್ತಿಗಳು 28:17-29:18 


1?ಕೊಲೆಮಾಡಿದ ಅಪರಾಧಿಯು ತನ್ನ ಸಮಾಧಿಗೆ ಓಡಿ 
ಹೋಗಲಿ. ಅವನಿಗೆ ಸಹಾಯಮಾಡಬೇಡ. 

''ಒಳ್ಳೆಯವನು ಕ್ಷೇಮವಾಗಿರುವನು; 
ನಾದರೊ ಇದ್ದಕ್ಕಿದ್ದಂತೆ ಹಾಳಾಗುವನು. 

ಕಷ್ಟಪಟ್ಟು ದುಡಿಯುವವನಿಗೆ ಬೇಕಾದಷ್ಟು ಆಹಾರ 
ವಿರುವುದು. ನನಸಾಗದ ಕನಸುಗಳನ್ನೇ ಆಲೋಚಿಸಿ 
ಕೊಂಡಿರುವವನು ಬಡವನಾಗಿಯೇ ಇರುವನು. 

ನಂಬಿಗಸ್ನನು ಬಹಳವಾಗಿ ಆಶೀರ್ವದಿಸಲ್ಪಡು 
ವನು. ಐಶ್ವರ್ಯವಂತನಾಗುವುದಕ್ಕಾಗಿಯೇ ಪ್ರಯತ್ನಿ 
ಸುವವನು ದಂಡನೆ ಹೊಂದುವನು. 

ಪಕ್ಷಪಾತ ತಪ್ಪು. ಕೆಲವರಾದರೊ ಒಂದು ತುಂಡು 
ರೊಟ್ಟಿ ಗಾಗಿಯೂ ತಪ್ಪು ಮಾಡುವರು. 

2 ಜಪ್ರಣನು ಐಶ್ವರ್ಯವಂತನಾಗಲು ಆತುರಪಡು 
ವನು: ಆದರೆ ತಾನು ಬೇಗನೆ ಬಹವನಾಗಲಿರುವುದನ್ನು 
ಅವನು ಗ್ರಹಿಸಿಕೊಳ್ಳಲಾರನು. 

2 ಗದರಿಸುವವನು ಸ್ವಲ್ಪಕಾಲದನಂತರ ಮುಖ ಸ್ತುತಿ 
ಮಾಡುವವನಿಗಿಂತಲೂ ಹೆಚ್ಚಾಗಿ ಗೌರವಿಸಲ್ಪಡುವನು. 

ಕೆಲವರು ತಮ್ಮ ತಂದೆತಾಯಿಗಳಿಂದ ಕದ್ದುಕೊಂಡು, 
""ಅದು ತಪ್ಪಲ್ಲ'' ಎಂದು ಹೇಳುವರು. ಅವರು ನಾಶಕ 
ದಷ್ಟೇ ಕೆಟ್ಟವರಾಗಿದ್ದಾರೆ. 

ದುರಾಶೆಯುಳ್ಳವನು ಜಗಳಗಳನ್ನು ಎಬ್ಬಿಸುತ್ತಾನೆ. 
ಯೆಹೋವನಲ್ಲಿ ಭರವಸೆ ಇಡುವವನಾದರೊ ಅಭಿವೃದ್ಧಿ 
ಹೊಂದುವನು. 

26ಸ್ವಂತ ಆಲೋಚನೆಯ ಮೇಲೆ ಭರವಸೆ ಇಡುವವನು 
ಮೂರ್ಬನಾಗಿದ್ದಾನೆ. ಜ್ಞಾನಮಾರ್ಗದಲ್ಲಿ ನಡೆಯುವ 
ವನು ಸುರಕ್ಕಿತನಾಗಿರುವನು. 


27ಬಹವರಿಗೆ ಕೊಡುವವನು ತನಗೆ ಅಗತ್ಯವಾದ ಪ್ರತಿ 
ಯೊಂದನ್ನೂ ಹೊಂದಿಕೊಳ್ಳುವನು. ಬಡವರಿಗೆ ಸಹಾಯ 
ಮಾಡದವನಿಗೆ ಅನೇಕ ಶಾಪಗಳು ಬರುತ್ತವೆ. 

28 ಕಹುಕನು ಅಧಿಕಾರಕ್ಕೆ ಬಂದರೆ, ಜನರೆಲ್ಲರೂ 
ಅಡಗಿಕೊಳ್ಳುವರು. ಕೆಹುಕನು ಸೋತುಹೋದಾಗ 
ಒಳ್ಳೆಯವರು ಮತ್ತೆ ಆಳುವರು. 

29 ಪದೇಪದೇ ಎಚ್ಚರಿಸಿದರೂ ಮೊಂಡನಾಗಿರು 
ವವನು ಪಕ್ಕನೆ ನಾಶವಾಗುವನು. 
2ಅಧಿಪತಿಯು ಒಳ್ಳೆಯವನಾಗಿರುವಾಗ ಜನರೆಲ್ಲರೂ 
ಸಂತೋಷವಾಗಿರುವರು. ಕೆಡುಕನು ಆಳುವಾಗ ಜನ 
ರೆಲ್ಲರೂ ಸಂಕಟಪಡುವರು. 


ಕೆಡುಕ 


828 


ಕೊಳ್ಳುವುದಕ್ಕಾಗಿ ವಿಪರೀತ ತೆರಿಗೆಗಳನ್ನು ಹಾಕಿದರೆ, 
ದೇಶವು ಹಾಳಾಗುವುದು. 

5ನೆರೆಯವನ ಮುಖಸುತ್ತಿ ಮಾಡುವವನು ಅವನ 
ಕಾಲಿಗೆ ಬಲೆಯನ್ನು ಒಡ್ಡುತ್ತಿದ್ದಾನೆ. 

6ಕಹುಕರು ತಮ್ಮ ಪಾಪದಿಂದಲೇ ಸಿಕ್ಕಿಕೊಳ್ಳುವರು. 
ಒಳ್ಳೆಯವನಾದರೊ ಸಂತೋಷದಿಂದ ಹಾಡುವನು. 

7ನೀತಿವಂತರು ಬಡವರಿಗೆ ಒಳ್ಳೆಯದನ್ನು ಮಾಡಲು 
ಇಷ್ಟ ಪಡುತ್ತಾರೆ. ಕೆಡುಕರಾದರೊ ಬಡವರನ್ನು 
ಲಕ್ಷಿಸುವುದಿಲ್ಲ. 

*ದುರಾಭಿಮಾನಿಗಳು ಇಡೀ ಪಟ್ಟಣವನ್ನೇ ಬೇಸರ 
ಗೊಳಿಸುವರು. ಜ್ಞಾನಿಗಳಾದರೋ ಕೋಪದ ಜ್ವಾಲೆ 
ಗಳನ್ನು ನಂದಿಸುವರು. 

ಜ್ಞಾನಿಯು ಮೂಢನೊಂದಿಗೆ ನ್ಯಾಯಾಲಯಕ್ಕೆ 
ಹೋದರೆ, ಮೂಢನು ಕೇವಲ ಆರ್ಭಟಿಸುವನು; 
ಹುಚ್ಚುಚ್ಚಾಗಿ ಕೂಗಾಡುವನು; ಅವರಿಗೆ ಪರಿಹಾರ 
ದೊರೆಯುವುದಿಲ್ಲ. 
ಕೊಲೆಗಾರರು ಯಥಾರ್ಥವಂತರನ್ನು ಯಾವಾ 
ಗಲೂ ದ್ವೇಷಿಸುವರು. ಆ ಕೆಡುಕರು ಅವರನ್ನು ಕೊಲ್ಲ 
ಬಯಸುವರು. 

'ಮೂಢನು ತನ್ನ ಕೋಪವನ್ನೆಲ್ಲಾ ವ್ಯಕ್ತಪಡಿಸುವನು; 
ಆದರೆ ಜ್ಞಾನಿಯು ತನ್ನನ್ನು ಹತೋಟಿಯಲ್ಲಿಟ್ಟು 
ಕೊಳ್ಳುವನು. 

2ಅಧಿಪತಿಯು ಸುಳ್ಳುಮಾತುಗಳಿಗೆ ಕಿವಿಗೊಟ್ಟರೆ, 
ಅವನ ಆಧೀನದಲ್ಲಿರುವ ಅಧಿಕಾರಿಗಳೆಲರು ಕೆಹುಕ 
ರಾಗುವರು ತ 

*ಒಂದು ರೀತಿಯಲ್ಲಿ, ಬಹವನಿಗೂ ಅವನನ್ನು ಕುಗ್ಗಿಸು 
ವವನಿಗೂ ವ್ಯತ್ಯಾಸವಿಲ್ಲ; ಅವರಿಬ್ಬರಿಗೂ ಜೀವ 
ಕೊಟ್ಟಾತನು ಯೆಹೋವನೇ; ಅವರಿಬ್ಬರನ್ನು 
ಮಾಡಿದವನು ಯೆಹೋವನೇ. 

ಬಡಜನರಿಗೆ ನ್ಯಾಯದೊರಕಿಸುವ ರಾಜನು ಬಹು 
ಕಾಲ ಆಳುವನು. 

5ಶಿಕ್ಷೆಯು ಮತ್ತು ತಿದ್ದುಪಡಿಯು ಮಕ್ಕಳನ್ನು ಜ್ಞಾನಿ 
ಗಳನ್ನಾಗಿ ಮಾಡುತ್ತವೆ. ಶಿಸ್ತುಪಡಿಸಿಲ್ಲದ ಯೌವನಸ್ಥನು 
ತನ್ನ ತಾಯಿಯನ್ನು ನಾಚಿಕೆಗೆ ಗುರಿಪಡಿಸುತ್ತಾನೆ. 
6ಕೆಹುಕರು ದೇಶವನ್ನು ಆಳುತ್ತಿದ್ದರೆ, ಎಲ್ಲೆಲ್ಲೂ ಪಾಪ 
ವಿರುವುದು. ಆದರೆ ಒಳ್ಳೆಯವರಿಗೆ ಕೊನೆಯಲ್ಲಿ ಜಯ 
ವಾಗುವುದು. 

ನಿನ್ನ ಮಗನನ್ನು ತಿದ್ದಿಸರಿಪಡಿಸು; ಆಗ ನೀನು ಅವನ 





ಸಸಿ 
AW 
ಲ ಟ 








ಜ್ಞಾನವನ್ನು ಪ್ರೀತಿಸುವವನ ತಂದೆ ಬಹು ಸಂತೋಷ 
ವಾಗಿರುವನು. ಆದರೆ ಸೂಳೆಯರ ಸಹವಾಸ ಮಾಡುವ 
ವನು ತನ್ನ ಐಶ್ವರ್ಯವನ್ನು ಕಳೆದುಕೊಳ್ಳುವನು. 

ರಾಜನು ನ್ಯಾಯವಂತನಾಗಿದ್ದರೆ ದೇಶವು ಬಲಿಷ್ಠ 
ವಾಗಿರುವುದು. ರಾಜನು ತನ್ನ ಐಶ್ವರ್ಯವನ್ನು ಹೆಚ್ಚಿಸಿ 





ಬಗ್ಗೆ ಹೆಮ್ಮೆಯಿಂದಿರುವೆ. ಅವನು ನಿನನ್ನು ತಪಿ 
೧ [J ಜು ದಂ 

ಪಡಿಸುವನು. 

ಪ್ರವಾದಿಗಳಿಗೆ ದರ್ಶನವಾಗದಿದ್ದರೆ ಜನರು 

ಹತೋಟಿ ತಪ್ಪುತ್ತಾರೆ. ಆದರೆ ದೇವರ ಕಟ್ಟಳೆಗೆ ವಿಧೇಯ 

ನಾಗಿರುವವನು ಸಂತೋಷವಾಗಿರುವನು. 





829 


ಔನೀನು ಸೇವಕನಿಗೆ ಕೇವಲ ಮಾತಿನಿಂದ ಹೇಳಿದರೆ 
ಅವನು ಪಾಠವನ್ನು ಕಲಿತುಕೊಳ್ಳುವುದಿಲ್ಲ. ಅವನು ನಿನ್ನ 
ಮಾತುಗಳನ್ನು ಅರ್ಥಮಾಡಿಕೊಂಡರೂ ವಿಧೇಯ 
ನಾಗುವುದಿಲ್ಲ. 

20ನಿವೇಚಿಸದೆ ಮಾತಾಡುವವನನ್ನು ನೀನು ಕಂಡಿರು 
ವಿಯೋ? ಅವನಿಗಿಂತಲೂ ಮೂಢನಿಗೇ ಹೆಚ್ಚು ನಿರೀಕ್ಷೆ 
ಯಿದೆ. 

21ನೀನು ಚಿಕ್ಕಂದಿನಿಂದಲೇ ಗುಲಾಮನನ್ನು ಕೆಡಿಸಿದರೆ, 
ಕೊನೆಯಲ್ಲಿ ಅವನು ಮೊಂಡನಾಗಿರುವನು. 

2ಕೋಪಿಷ್ಯನು ಜಗಳ ಎಬ್ಬಿಸುವನು. ಉದ್ರೇಕ 
ಗೊಂಡವನು ಅನೇಕ ಪಾಪಗಳನ್ನು ಮಾಡುವನು. 

ದುರಾಭಿಮಾನಿಯನ್ನು ಅವನ ದುರಾಭಿಮಾನವೇ 
ನಾಶಪಡಿಸುವುದು. ಆದರೆ ದೀನನನ್ನು ಬೇರೆ ಜನರು 
ಗೌರವಿಸುವರು. 

24ಕಳ್ಳನ ಸಂಗಡಿಗನು ತನಗೆ ತಾನೆ ಕಡುವೈರಿ. ಸಾಕ್ಷಿ 
ಹೇಳದ ಜನರಿಗೆ ಬರತಕ್ಕ ಶಾಪದ ಬಗ್ಗೆ ಕೇಳಿದರೂ 
ಅವನು ಹೇಳುವುದಿಲ್ಲ. 

ಮನುಷ್ಯರ ಭಯ ಉರುಲಾಗಬಹುದು. ಆದರೆ 
ಯೆಹೋವನ ಮೇಲಿರುವ ಭರವಸೆ ಕ್ಷೇಮ 
ವಾಗಿಡುವುದು. 

ಅನೇಕರು ಅಧಿಪತಿಯಿಂದ ಸಹಾಯ ಬಯಸು 
ವರು. ಆದರೆ ನ್ಯಾಯ ದೊರೆಯುವುದು ಯೆಹೋವ 
ನಿಂದಲೇ. ಒಳ್ಳೆಯವರಿಗೆ ಯಥಾರ್ಥರಲ್ಲದವರು 
ಅಸಹ್ಯ. ಕೆಡು ಕರು ಯಥಾರ್ಥರನ್ನು ದ್ವೇಷಿಸುವರು. 


ಯಾಕೆಯ ಮಗನಾದ ಅಗೂರನ ಜ್ಞಾ ನೋಕ್ತಿಗಳು 

0 ಮಾಸ್ಸಾದ ಯಾಕೆ ಎಂಬವನ ಮಗನಾದ 
ಅಗೂರನ ನುಡಿಗಳಿವು. ಇಧಿಯೇಲನಿಗೂ 
ಉಕ್ಕಾಲನಿಗೂ ಇವನು ನೀಡಿದ ಸಂದೇಶವಿದು: 

ನಾನು ಬೇರೆಯವರಿಗಿಂತ ದಡ್ಡನಾಗಿರುವೆ. ಸರ್ವ 
ಸಾಮಾನ್ಯವಾದ ಬುದ್ಧಿಯೂ ನನಗಿಲ್ಲ. *ನಾನು ಜ್ಞಾನ 
ವನ್ನು ಕಲಿತವನಲ್ಲ; ಪರಿಶುದ್ಧನಾದ ದೇವರ ಬಗ್ಗೆಯೂ 
ಗೊತ್ತಿಲ್ಲ. 

“ಎಂದಾದರೂ ಪರಲೋಕಕ್ಕೆ ಏರಿಹೋಗಿ ಇಳಿದು 
ಬಂದವನು ಯಾರು? ಗಾಳಿಯನ್ನು ತನ್ನ ಕೈಯಲ್ಲಿ ಹಿಡಿದ 
ವನು ಯಾರು? ತನ್ನ ಉಡುಪಿನಲ್ಲಿ ಸಮುದ್ರವನ್ನು 
ಮೂಟಿಕಟ್ಟೆ ದವನು ಯಾರು? ಭೂಮಿಗೆ ಮೇರೆಗಳನ್ನು 
ಹಾಕಿದವನು ಯಾರು? ಈ ಕಾರ್ಯಗಳನ್ನು ಯಾವ 
ನಾದರೂ ಮಾಡಿದ್ದರೆ, ಅವನು ಯಾರು? ಅವನ 
ಕುಟುಂಬ ಎಲ್ಲಿದೆ? 

5ದೇವರು ಹೇಳುವ ಪ್ರತಿಯೊಂದು ಮಾತೂ ನಂಬಿಕೆಗೆ 
ಯೋಗ್ಯವಾಗಿದೆ. ತನ್ನ ಬಳಿಗೆ ಬರುವ ಜನರಿಗೆ ದೇವರು 
ಆಶ್ರಯದುರ್ಗವಾಗಿದ್ದಾನೆ. "ಆದ್ದರಿಂದ ದೇವರು 


ಜ್ಞಾ! ನೋಕ್ತಿ| ಗಳು 29:19-30:20 


ಹೇಳುವ ಸಂಗತಿಗಳಿಗೆ ಏನನ್ನೂ ಸೇರಿಸಬೇಡ. ನೀನು 
ಬದ ಲಾಯಿಸಿದರೆ, ಆತನು ನಿನ್ನನ್ನು ಶಿಕ್ಸಿಸುವನು ಮತ್ತು 
ನಿನ್ನನ್ನು ಸುಳ್ಳುಗಾರನೆಂದು ರುಜುವಾತು ಮಾಡುವನು. 
7ಯೆಹೋವನೇ, ನಾನು ಸಾಯುವ ಮೊದಲು ನೀನು 
ನನಗೋಸ್ಕರ ಎರಡು ಕಾರ್ಯಗಳನ್ನು ಮಾಡಬೇಕೆಂದು 
ನಿನ್ನನ್ನು ಕೇಳಿಕೊಳ್ಳುವೆ. *ಸುಳ್ಳುಹೇಳದಂತೆ ನನಗೆ 
ಸಹಾಯ ಮಾಡು. ನನ್ನನ್ನು ತುಂಬ ಐಶ್ವರ್ಯವಂತನ 
ನ್ನಾಗಿಯೂ ಮಾಡಬೇಡ; ತುಂಬ ಬಡವನನ್ನಾಗಿಯೂ 
ಮಾಡಬೇಡ; ಅನುದಿನಕ್ಕೆ ಬೇಕಾದವುಗಳನ್ನು ಮಾತ್ರ 
ಕೊಡು. ನನಗೆ ಹೆಚ್ಚಾಗಿದ್ದರೆ, ನಿನ್ನನ್ನೇ ತಿರಸ್ಕರಿಸಿ, 
“ನನಗೆ ಯೆಹೋವನ ಅಗತ್ಯವಿಲ್ಲ''ಎಂದು ಹೇಳುವೆನು. 
ನಾನು ಬಹವನಾಗಿದ್ದರೆ, ಕಳವುಮಾಡಿ ನಿನ್ನ ಹೆಸರಿಗೆ 
ಅವಮಾನಮಾಡುವೆನು. 
ಸೇವಕನ ಬಗ್ಗೆ ಯಜಮಾನನಿಗೆ ಚಾಡಿಹೇಳಬೇಡ. 
ನೀನು ಹೇಳಿದರೆ, ಅವನು ನಿನ್ನನ್ನು ಶಪಿಸುವನು; ಆ 
ಶಾಪದಿಂದ ನೀನು ಸಂಕಟಪಡುವೆ. 
ಕೆಲವರು ತಮ್ಮ ತಂದೆಗಳನ್ನು ಶಪಿಸುವರು. ತಮ್ಮ 
ತಾಯಂದಿರನ್ನು ಆಶೀರ್ವದಿಸುವುದಿಲ್ಲ. 
28ಲವರು ತಮ್ಮನ್ನು ಶುದ್ಧರೆಂದು ಯೋಚಿಸುವರು. 
ಆದರೆ ಅವರು ತಮ್ಮ ಹೊಲಸಿನಿಂದ ಶುದ್ದೀಕರಿಸಲ್ಪಟ್ಟಿಲ್ಲ. 
3ಕೆಲವರು ಬಹಳ ದುರಾಭಿಮಾನಿಗಳಾಗಿದ್ದಾರೆ. ತಾವು 
ಬೇರೆಯವರಿಗಿಂತ ಎಷ್ಟೋ ಉತ್ತಮರೆಂಬುದು ಅವರ 
ಭಾವನೆ. '"ಖಡ್ಗಗಳಂತಿರುವ ಹಲ್ಲುಗಳನ್ನು ಹೊಂದಿರುವ 
ಜನರಿ ದ್ದಾರೆ. ಅವರ ಕೋರೆಗಳು ಕತ್ತಿಗಳಂತಿವೆ. ಅವರು 
ಬಹಜನರಲ್ಲಿ ಇರುವುದನ್ನೆಲ್ಲಾ ತಮ್ಮಿಂದಾದಷ್ಟು ದೋಚಿ 
ಕೊಳ್ಳಲು ತಮ್ಮ ಸಮಯವನ್ನು ಉಪಯೋಗಿಸುವರು. 
ಕೆಲವರು ರಕ್ತಕುಡಿಯುವ ಜಿಗಣೆಗಳಂತಿದ್ದಾರೆ. 
ಅವರು, ""ನನಗೆ ಕೊಡು, ನನಗೆ ಕೊಡು, ನನಗೆ ಕೊಡು'' 
ಎಂದು ಹೇಳುತ್ತಾರೆ. ಎಂದಿಗೂ ತೃಪ್ತಿಯಾಗದ ಮೂರು 
ಸಂಗತಿಗಳಿವೆ. ನಿಜವಾಗಿಯೂ ನಾಲ್ಕು ಸಂಗತಿಗಳು 
ಎಂದಿಗೂ ಸಾಕು ಎನ್ನವು: 6ಮರಣದ ಸ್ಥಳ, ಮಕ್ಕಳಿಲ್ಲದ 
ಹೆಂಗಸು, ಸತತವಾಗಿ ನೀರಿನ ಅಗತ್ಯವಿರುವ ಭೂಮಿ 
ಮತ್ತು ಆರದ ಬೆಂಕಿ! 

[ತನ್ನ ತಂದೆಯನ್ನು ಗೇಲಿಮಾಹುವವನಾಗಲೀ ವೃದ್ಧ 
ತಾಯಿಯನ್ನು ಕಡೆಗಣಿಸುವವನಾಗಲೀ ದಂಡನೆ 
ಹೊಂದುವನು. ಕಾಗೆಗಳೂ ಕ್ರೂರಪಕ್ಸಿಗಳೂ ಅವನ 
ಕಣ್ಣುಗಳನ್ನು ತಿನ್ನುವಂತಿರುವುದು ಆ ದಂಡನೆ. 

18ನನಗೆ ಅರ್ಥಮಾಡಿಕೊಳ್ಳಲು ಕಷ್ಟವಾದ ಮೂರು 
ಸಂಗತಿಗಳಿವೆ; ನಿಜವಾಗಿಯೂ ನಾಲ್ಕು ಸಂಗತಿಗಳನ್ನು 
ನಾನು ಅರ್ಥಮಾಡಿಕೊಳ್ಳಲಾರೆ: '9ಆಕಾಶದಲ್ಲಿ ಹಾರುವ 
ಹದ್ದಿನ ರೀತಿ, ಬಂಡೆಯ ಮೇಲೆ ಹರಿದಾಹುವ ಹಾವು, 
ಸಮುದ್ರದ ಮೇಲೆ ಸಂಚರಿಸುವ ಹಡಗು ಮತ್ತು ಹೆಂಗ 
ಸನ್ನು ಪ್ರೇಮಿಸುತ್ತಿರುವ ಗಂಡಸು. 2ವ್ಯಭಿಚಾರಿಣಿಯ 





ಜ್ಞಾನೋಕ್ತಿಗಳು 30:21-31:17 


ನಡತೆಯು ಇದೇ. ಆಕೆ ಊಟ ಮಾಡುವಳು, ಬಾಯಿ 
ಒರಸಿಕೊಳ್ಳುವಳು ಮತ್ತು ತಾನು ಯಾವ ತಪ್ಪನ್ನೂ 
ಮಾಡಿಲ್ಲವೆಂದು ಹೇಳುವಳು. ?'ಭೂಮಿಯ ಮೇಲೆ 
ಕೇಡುಮಾಡುವ ಮೂರು ಸಂಗತಿಗಳಿವೆ; ನಿಜವಾಗಿಯೂ 
ನಾಲ್ಕು ಸಂಗತಿಗಳನ್ನು ಭೂಮಿಯು ತಾಳಲಾಗದು: 

ರಾಜನಾದ ಸೇವಕ, ತನಗೆ ಅಗತ್ಯವಿರುವ ಪ್ರತಿ 
ಯೊಂದನ್ನು ಪಡೆದಿರುವ ಮೂಢ, ಪ್ರೀತಿಯನ್ನು 
ಕಂಡಿಲ್ಲದಿದ್ದರೂ ಮದುವೆಯಾಗುವ ಸ್ತ್ರೀ ಮತ್ತು ತನ್ನ 
ಯಜಮಾನಿಯ ಸ್ಥಾನವನ್ನು ಕಸಿದುಕೊಳ್ಳುವ ಸೇವಕಿ. 

"ಭೂಮಿಯ ಮೇಲೆ ನಾಲ್ಕು ಪ್ರಾಣಿಗಳಿವೆ. ಆದರೆ ಈ 
ಪ್ರಾಣಿಗಳು ತುಂಬ ವಿವೇಕವುಳ್ಳವುಗಳಾಗಿವೆ. 


3 ಇರುವೆಗಳು ಸಣ್ಣಗಿವೆ ಮತ್ತು ಬಲಹೀನವಾಗಿವೆ. 
ಆದರೆ ಅವು ಸುಗ್ಗೀಕಾಲದಲ್ಲಿ ತಮ್ಮ ಆಹಾರವನ್ನು 
ಕೂಡಿಸಿಟ್ಟುಕೊಳ್ಳುತ್ತವೆ. 

26 ಬೆಟ್ಟದ ಮೊಲ ಬಲಿಷ್ಠವಾದ ಪ್ರಾಣಿಯಾಗಿಲ್ಲ 
ದಿದ್ದರೂ ಅವು ಬಂಡೆಗಳಲ್ಲಿ ತಮಗೆ ಮನೆಗಳನ್ನು 
ಮಾಡಿಕೊಳ್ಳಬಲ್ಲವು. 

” ಮಿಡತೆಗಳಿಗೆ ರಾಜನಿಲ್ಲದಿದ್ದರೂ ಅವು ಗುಂಪು 
ಗುಂಪಾಗಿ ಹೋಗುತ್ತವೆ. 

3 ಹಲ್ಲಿಗಳನ್ನು ನಿಮ್ಮ ಕೈಗಳಲ್ಲಿ ಹಿಡಿದುಕೊಳ್ಳ 
ಬಹುದು. ಅವು ಅಷ್ಟುನಣ್ಣವು. ಆದರೆ ಅವು ರಾಜನ 
ಮನೆಗಳಲ್ಲಿಯೂ ವಾಸಿಸುತ್ತವೆ. 


ಶಿಮೂರು ಪ್ರಾಣಿಗಳಿವೆ: ಅವು ನಡೆಯುವಾಗ ಗಂಭೀ 
ರತೆಯು ಎದ್ದುಕಾಣುತ್ತದೆ. ನಿಜವಾಗಿಯೂ ನಾಲ್ಕು ಇವೆ: 


3 ಸಿಂಹವು ಎಲ್ಲಾ ಪ್ರಾಣಿಗಳಲ್ಲಿ ಅತಿ ಬಲಿಷ್ಠವಾ 
ದದ್ದು; ಅದು ಯಾವುದಕ್ಕೂ ಭಯಪಡುವುದಿಲ್ಲ. 
3! ಬಹು ಹೆಮ್ಮೆಯಿಂದ ನಡೆಯುವ ಬೇಟಿನಾಯಿ; 
ಹೋತ ಮತ್ತು ತನ್ನ ಜನರ ನಡುವೆ ಇರುವ ರಾಜ. 


32 ನೀನು ನಿನ್ನನ್ನು ಹೆಚ್ಚಿಸಿಕೊಂಡು ಮೂಢನಾಗಿದ್ದರೆ, 
ಕೆಡುಕನ್ನು ಆಲೋಚಿಸುತ್ತಿದ್ದರೆ, ಸ್ವಲ್ಪ ಯೋಚಿಸು. 

ಹಾಲನ್ನು ಕಡೆಯುವವನು ಬೆಣ್ಣೆಮಾಡುವನು. 
ಮತ್ತೊಬ್ಬನ ಮೂಗನ್ನು ಹೊಡೆದರೆ ರಕ್ತ ಬರುವುದು. 
ಅಂತೆಯೇ, ನೀನು ಜನರನ್ನು ಕೋಪಗೊಳಿಸಿದರೆ, 
ಜಗಳವನ್ನು ಎಬ್ಬಿಸುವೆ. 


ಮಸ್ಸಾದ ಲೆಮೂವೇಲನ ಜ್ಞಾನೋಕ್ತಿಗಳಿವು 
ಡಿ 1 ಇವು ರಾಜನಾದ ಲೆಮೂವೇಲನ ಜ್ಞಾನದ 
ನುಡಿಗಳು. ಅವನ ತಾಯಿಯು ಅವನಿಗೆ 
ಇವುಗಳನ್ನು ಉಪದೇಶಿಸಿದಳು. 


830 


2ನೀನು ನನ್ನ ಮಗನು: ನನ್ನ ಪ್ರಿಯ ಮಗನು: ನಾನು 
ಪ್ರಾರ್ಥಿಸಿ ಪಡೆದುಕೊಂಡ ಮಗನು ನೀನೇ. *ನಿನ್ನ 
ಶಕ್ತಿಯನ್ನು ಹೆಂಗಸರಲ್ಲಿ ವ್ಯರ್ಥಮಾಡಿಕೊಳ್ಳಬೇಡ. 
ರಾಜನನ್ನು ನಾಶ ಮಾಡುವವರು ಹೆಂಗಸರುಗಳೇ. 
ನಿನ್ನನ್ನು ಅವರಲ್ಲಿ ಹಾಳು ಮಾಡಿಕೊಳ್ಳಬೇಡ. 
*ಲಮೂವೇಲನೇ, ರಾಜರುಗಳು ಮದ್ಯವನ್ನು ಕುಡಿಯು 
ವುದು ಒಳ್ಳೆಯದಲ್ಲ. ಮದ್ಯಪಾನ ಆಳುವವರಿಗೆ ಒಳ್ಳೆಯ 
ದಲ್ಲ. *ಅವರು ಅತಿಯಾಗಿ ಕುಡಿದು ಕಟ್ಟಳೆಗಳನ್ನು 
ಮರೆತು ಬಡವರ ಹಕ್ಕುಗಳನ್ನೆಲ್ಲ ರದ್ದುಮಾಹುವರು. 
ಸಾಯುವವರಿಗೆ ಮದ್ಯವನ್ನು ಕೊಡು. ವ್ಯಥೆಯಲ್ಲಿರು 
ವವರಿಗೆ ಮದ್ಯವನ್ನು ಕೊಡು.7ಆಗ ಅವರು ಕುಡಿದು, 
ತಮ್ಮ ಬಡತನವನ್ನು ಮರೆತು ಬಿಡುವರು, ಅವರು 
ಕುಡಿದು ತಮ್ಮ ಕಷ್ಟಗಳನ್ನೆಲ್ಲಾ ಮರೆತು ಬಿಡುವರು. 

ತಮಗೋಸ್ಕರ ಮಾತಾಡಲಾರದ ಜನರಿಗೋಸ್ಕರ 
ಮಾತಾಡು. ಕಷ್ಟದಲ್ಲಿರುವ ಜನರೆಲ್ಲರ ಹಕ್ಕುಗಳಿಗಾಗಿ 
ಮಾತಾಡು. *ಸತ್ಯವಾದವುಗಳ ಪರವಾಗಿ ನಿಂತುಕೋ. 
ಜನರಿಗೆಲ್ಲಾ ನ್ಯಾಯವಾದ ತೀರ್ಪನ್ನು ಮಾಡು. ಬಡ 
ಜನರ ಮತ್ತು ಕೊರತೆಯಲ್ಲಿರುವವರ ಹಕ್ಕುಗಳನ್ನು 
ಕಾಪಾಡು. 


ಯೋಗ್ಯಳಾದ ಹೆಂಹತಿ 

0""ಒಳ್ಳೆಯ ಹೆಂಡತಿ'' ಯನ್ನು ಪಡೆದುಕೊಳ್ಳುವುದು 
ತುಂಬಾ ಕಷ್ಟ ಅವಳು ಆಭರಣಕ್ಕಿಂತಲೂ ಹೆಚ್ಚು 
ಬೆಲೆಬಾಳುವಳು. 

1 ಗಂಡನ ನಂಬಿಕೆಗೆ ಆಕೆ ಪಾತ್ರಳು. ಆಕೆಯ ಗಂಡ 
ಬಹವನಾಗುವುದೇ ಇಲ್ಲ. 

2 ಒಳ್ಳೆಯ ಹೆಂಡತಿ ತನ್ನ ಗಂಡನಿಗೆ ತನ್ನ ಜೀವಮಾನ 
ವೆಲ್ಲಾ ಒಳ್ಳೆಯದನ್ನು ಮಾಡುವಳು. ಆಕೆ ಅವನಿ 
ಗೆಂದಿಗೂ ತೊಂದರೆ ಮಾಡುವುದಿಲ್ಲ. 

3 ಅವಳು ಬಟ್ಟೆ ತಯಾರಿಸಲು ಉಣ್ಣೆಯನ್ನು 
ಮತ್ತು ಸೆಣಬಿನ ನಾರನ್ನು ಯಾವಾಗಲೂ 
ಶೇಖರಿಸುವಳು. 

41 ಸಂತೋಷದಿಂದ ಕೈಯಾರೆ ಕೆಲಸ ಮಾಡುವಳು. 

5 ಮುಂಜಾನೆ ಮೊಬ್ಬಿರುವಾಗಲೇ ಆಕೆ ಎದ್ದೇಳು 
ವಳು. ಆಕೆ ತನ್ನ ಕುಟುಂಬದವರಿಗೂ ತನ್ನ ಸೇವಕಿ 
ಯರಿಗೂ ಊಟ ಕೊಡುವಳು. 

6 ಆಕೆ ಜಮೀನನ್ನು ಕೊಂಡುಕೊಳ್ಳುವಳು; ತಾನು 
ಗಳಿಸಿದ ಹಣವನ್ನು ದ್ರಾಕ್ಷಿತೋಟಕ್ಕೆ ಉಪ 
ಯೋಗಿಸುವಳು. 

7 ಆಕೆ ತುಂಬ ಕಷ್ಟಪಟ್ಟು ಕೆಲಸಮಾಡುವಳು. ಆಕೆ 
ಬಲವಾಗಿದ್ದಾಳೆ; ತನ್ನ ಕೆಲಸಗಳನ್ನೆಲ್ಲಾ ಮಾಡಲು 
ಶಕ್ತಳಾಗಿದ್ದಾಳೆ. 





20 


21 


22 


23 


24 


ಆಕೆ ತಾನು ತಯಾರಿಸಿದ ವಸ್ತುಗಳನ್ನು ಒಳ್ಳೆಯ 
ಲಾಭಕ್ಕೆ ಮಾರುವಳು, ರಾತ್ರಿ ಬಹು ಹೊತ್ತಿನ 
ವರೆಗೂ ಆಕೆ ಕೆಲಸ ಮಾಡುವಳು. 

ಆಕೆ ತಾನೇ ದಾರವನ್ನು ತಯಾರಿಸುವಳು; ತಾನೇ 
ಬಟ್ಟೆಯನ್ನು ನೇಯುವಳು. 

ಆಕೆ ಯಾವಾಗಲೂ ಬಡವರಿಗೆ ಕೊಡುವಳು; 
ಕೊರತೆಯಲ್ಲಿರುವ ಜನರಿಗೆ ಸಹಾಯ 
ಮಾಡುವಳು. 


ಹಿಮಸುರಿಯುವಾಗ, ಆಕೆ ತನ್ನ ಕುಟುಂಬದ ಬಗ್ಗೆ 
ಚಿಂತಿಸಬೇಕಿಲ್ಲ; ಆಕೆ ಅವರೆಲ್ಲರಿಗೆ ಬೆಚ್ಚಗಿರುವ 
ಬಟ್ಟೆಗಳನ್ನು ಕೊಟ್ಟಿದ್ದಾಳೆ. 

ಆಕೆ ಹೊದಿಕೆಗಳನ್ನು ತಯಾರಿಸುವಳು. ಆಕೆಯು 
ಶ್ರೇಷ್ಠವಾದ ನಾರಗಸೆಯ ದಾರದಿಂದ ಮಾಡಿದ 
ಬಟ್ಟೆಗಳನ್ನು ಧರಿಸಿಕೊಳ್ಳುವಳು. 

ಜನರು ಆಕೆಯ ಗಂಡನನ್ನು ಗೌರವಿಸುವರು. 
ಅವನು ದೇಶದ ಹಿರಿಯರುಗಳಲ್ಲಿ ಒಬ್ಬ 
ನಾಗಿರುವನು. 

ಆಕೆ ಒಳ್ಳೆಯ ವ್ಯಾಪಾರ ಮಾಡುವಳು; ಉಡುಪು 
ಗಳನ್ನೂ ನಡುಪಟ್ಟಿಗಳನ್ನೂ ತಯಾರಿಸಿ 
ಮಾರುವಳು. 


831 


25 


26 


27 


28 


30 


31 


ಜ್ಞಾನೋಕ್ತಿಗಳು 31:18-31 


ಆಕೆಯು ಶಕ್ತಿಯನ್ನೂ ಗಾಂಭೀರ್ಯವನ್ನೂ 
ಪ್ರದರ್ಶಿಸುವಳು; ಹರ್ಷದಿಂದ ಭವಿಷ್ಯತ್ತನ್ನು 
ಎದುರುನೋಡುವಳು. 

ಆಕೆಯು ಜ್ಞಾನದಿಂದ ಮಾತಾಡುವಳು; ಪ್ರೀತಿ 
ಯಿಂದ ಸದುಪದೇಶ ಮಾಡುವಳು. 

ಆಕೆಯು ಚಟುವಟಿಕೆಯಿಂದಿದ್ದು ಗೃಹ ಕೃತ್ಯಗ 
ಳನ್ನೆಲ್ಲಾ ನೋಡಿಕೊಳ್ಳುವಳು. 


ಮಕ್ಕಳು ಎದ್ದುನಿಂತು ಆಕೆಯನ್ನು ಅಭಿನಂದಿಸು 
ವರು. ಗಂಡನು ಅವಳನ್ನು ಹೊಗಳುವನು. 


""ಅನೇಕ ಹೆಂಗಸರು ಮೆಚ್ಚಿಕೆಗೆ ಪಾತ್ರವಾದ 


ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ನೀನು 
ಅವರೆಲ್ಲರಲ್ಲಿ ಉತ್ತಮಳು'' ಎಂದು ಆಕೆಯ 
ಗಂಡನು ಹೊಗಳುವನು. 

ಲಾವಣ್ಯ ನಿನ್ನನ್ನು ಮೋಸಗೊಳಿಸಬಲ್ಲದು; 
ಸೌಂದರ್ಯ ತಾತ್ಕಾಲಿಕವಾದದ್ದು. ಆದರೆ 
ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಹೆಂಗಸು 
ಹೊಗಳಿಕೆಗೆ ಯೋಗ್ಯಳು. 

ಆಕೆ ತನಗೆ ಯೋಗ್ಯವಾದ ಪ್ರತಿಫಲವನ್ನು ಹೊಂದ 
ಬೇಕು. ಆಕೆಯ ಕಾರ್ಯಗಳಿಗಾಗಿ ಜನರೆಲ್ಲರು 
ಆಕೆಯನ್ನು ಬಹಿರಂಗವಾಗಿ ಸನ್ಮಾನಿಸಬೇಕು. 


832 


ದಾವೀದನ ಮಗನೂ ಜಿರುಸಲೇಮಿನಲ್ಲಿ ಆಳುತ್ತಿದ್ದ 

ರಾಜನೂ ಆಗಿದ್ದ ಪ್ರಸಂಗಿಯ ಮಾತುಗಳು. 
ಪ್ರಸಂಗಿಯು ಹೇಳುವುದೇನೆಂದರೆ, ವ್ಯರ್ಥವೇ ವ್ಯರ್ಥ, 
ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ! `ಈ ಲೋಕದಲ್ಲಿ 
ಮನುಷ್ಯರು ಪಡುವ ಪ್ರಯಾಸದಿಂದ ಅವರಿಗೇನು 
ಲಾಭ? 





ಪ್ರಕೃತಿಯಲ್ಲಿ ಬದಲೇನೂ ಇಲ್ಲ 

ಒಂದು ತಲೆಮಾರು ಹೋಗಿ ಮತ್ತೊಂದು ತಲೆಮಾರು 
ಬರುವುದು. ಆದರೆ ಭೂಮಿ ಎಂದೆಂದಿಗೂ ಮುಂದುವರಿ 
ಯುವುದು. ಸೂರ್ಯನು ಏರುವನು ಮತ್ತು ಇಳಿಯು 
ವನು; ಬಳಿಕ ಅದೇ ಸ್ಥಳದಲ್ಲಿ ಮತ್ತೆ ಏರಲು ಅವಸರ 
ಪಹುವನು. 

6ಗಾಳಿಯು ದಕ್ಷಿಣಕ್ಕೆ ಬೀಸುವುದು; ನಂತರ ಉತ್ತರಕ್ಕೆ 
ತಿರುಗಿಕೊಳ್ಳುವುದು; ಅದು ತಿರುತಿರುಗುತ್ತಾ ಹೋಗಿ 
ತಿರುತಿರುಗುತ್ತಾ ಬರುವುದು. 

'ನದಿಗಳಿಲ್ಲಾ ಸಮುದ್ರಕ್ಕೆ ಹರಿದು ಹೋಗುತ್ತಲೇ 
ಇರುತ್ತವೆ; ಆದರೂ ಸಮುದ್ರವು ತುಂಬುವುದಿಲ್ಲ. 

ಮಾತುಗಳಿಂದ ಯಾವುದನ್ನೂ ಸಂಪೂರ್ಣವಾಗಿ 
ವಿವರಿಸಲು ಸಾಧ್ಯವಿಲ್ಲ; ಆದರೂ ಜನರು ಮಾತಾಡು 
ತ್ತಲೇ ಇರುವರು. ನಮ್ಮ ಕಿವಿಗಳು ಮಾತುಗಳನ್ನು 
ಕೇಳುತ್ತಲೇ ಇರುತ್ತವೆ; ಆದರೂ ನಮ್ಮ ಕಿವಿಗಳು 
ತುಂಬುವುದಿಲ್ಲ. ನಮ್ಮ ಕಣ್ಣುಗಳು ನೋಡುತ್ತಲೇ ಇರು 
ತ್ತವೆ; ಆದರೂ ಅವು ತುಂಬುವುದಿಲ್ಲ. 


ಲೋಕದಲ್ಲಿ ಹೊಸದೇನೂ ಇಲ್ಲ 

ಇದ್ದದ್ದೇ ಇರುವುದು; ನಡೆದದ್ದೇ ನಡೆಯುವುದು. 
ಲೋಕದಲ್ಲಿ ಹೊಸದೇನೂ ಇಲ್ಲ. 

10""ಇಗೋ, ಇದು ಹೊಸದು!” ಎಂದು ಒಬ್ಬನು ಹೇಳ 
ಬಹುದು. ಆದರೆ ಅದು ಸಹ ಮೊದಲಿಂದ ಇಲ್ಲಿ ಇದ್ದದ್ದೇ. 
ನಮಗಿಂತ ಮೊದಲೇ ಅದು ಇಲ್ಲಿತ್ತು. 

!!ಬಹುಕಾಲದ ಹಿಂದಿನ ಘಟನೆಗಳನ್ನು ಜನರು 
ಜ್ಞಾಪಿಸಿಕೊಳ್ಳುವುದಿಲ್ಲ. ಈಗ ನಡೆಯುತ್ತಿರುವ ಸಂಗತಿ 


ಗಳನ್ನು ಮುಂದಿನ ಕಾಲದ ಜನರು ಜ್ಞಾಪಿಸಿಕೊಳ್ಳುವು 
ದಿಲ್ಲ, ಹೀಗೆ, ತಮಗಿಂತ ಮುಂಚೆ ಇದ್ದವರು ಮಾಡಿದ್ದನ್ನು 
ಜನರು ಜ್ಞಾಪಿಸಿಕೊಳ್ಳುವುದಿಲ್ಲ. 


ಜ್ಞಾಃ ನದಿಂದ ಸಂತೋಷವಾಗುವುದೇ? 

!2ಪ್ರಸಂಗಿಯಾದ ನಾನು ಜಿರುಸಲೇಮಿನಲ್ಲಿ ಇಸ್ರೇಲ 
ರಿಗೆ ರಾಜನಾಗಿದ್ದೆನು. ಈ ಜೀವಿತದ ಎಲ್ಲಾ ವಿಷಯ 
ಗಳನ್ನು ಜ್ಞಾನದಿಂದ ವಿಮರ್ಶಿಸಿ ಕಲಿತುಕೊಳ್ಳಲು ನಿರ್ಧರಿ 
ಸಿದೆನು. ದೇವರು ಮನುಷ್ಯರಿಗೆ ಕೊಟ್ಟಿರುವ ಕೆಲಸವೆಲ್ಲ 
ಬಹು ಪ್ರಯಾಸವೇ. !*ಈ ಲೋಕದ ಕೆಲಸಗಳನ್ನೆಲ್ಲ 
ನೋಡಿದಾಗ ಅವೆಲ್ಲ ಕೇವಲ ವ್ಯರ್ಥವೆಂದು ಕಂಡು 
ಕೊಂಡೆನು. ಅವು ಗಾಳಿಯನ್ನು ಹಿಡಿಯಲು ಪ್ರಯತ್ನಿ 
ಸಿದಷ್ಟೇ ವ್ಯರ್ಥವಾಗಿವೆ. '*ವಕ್ರವಾದದ್ದನ್ನು ನೆಟ್ಟಗೆ 
ಮಾಡಲು ಸಾಧ್ಯವಿಲ್ಲ. ಇಲ್ಲದ್ದನ್ನು ಲೆಕ್ಕಿಸುವುದಕ್ಕೂ 
ಸಾಧ್ಯವಿಲ್ಲ. 

'6ನಾನು ಮನಸ್ಸಿನಲ್ಲಿ, ""ನಾನು ಬಹು ಜ್ಞಾನಿ. ನನಗಿಂತ 
ಮೊದಲು ಜಿರುಸಲೇಮನ್ನು ಆಳಿದ ಎಲ್ಲಾ ರಾಜರು 
ಗಳಿಗಿಂತ ನಾನು ಜ್ಞಾನಿ. ನಾನು ಜ್ಞಾನವನ್ನೂ ವಿವೇಕ 
ವನ್ನೂ ಚೆನ್ನಾಗಿ ತಿಳಿದುಕೊಂಡಿರುವೆ'' ಎಂದು 
ಕೊಂಡೆನು. 

!'ಜ್ಞಾನವನ್ನಲ್ಲದೆ ಮೂಢತನವನ್ನೂ ಬುದ್ಧಿಹೀನತೆ 
ಯನ್ನೂ ಗ್ರಹಿಸಿಕೊಳ್ಳಲು ನಿರ್ಧರಿಸಿದೆನು. ಆದರೆ ಇದು 
ಸಹ ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥವೆಂದು 
ಕಲಿತುಕೊಂಡೆನು. ಬಹು ಜ್ಞಾನದಿಂದ ಬಹು ಸಂಕಟ; 
ಹೆಚ್ಚು ತಿಳುವಳಿಕೆಯಿಂದ ಹೆಚ್ಚು ದುಃಖ. 





""ಸುಖವು'' ನೀತಿಮಾರ್ಗಕ್ಕೆ ನಡೆಸುವುದೇ? 

ನಾನು ನನ್ನ ಹೃದಯದಲ್ಲಿ, ""ಬಾ, ನಿನ್ನನ್ನು ಸುಖದ 

ಮೂಲಕ ಪರೀಕ್ಷಿಸುವೆನು; ಆಗ ನೀನು ನೀತಿ 
ಮಾರ್ಗವನ್ನು ಕಲಿತುಕೊಳ್ಳುವೆ'' ಎಂದುಕೊಂಡೆನು. 
ಆದರೆ ಇದು ಸಹ ವ್ಯರ್ಥವೆಂದು ಕಂಡುಕೊಂಡೆನು. 
2ನಗೆಯು ಹುಚ್ಚುತನ. ಸುಖದಿಂದ ಪ್ರಯೋಜನವೇನು? 
ಅಂದುಕೊಂಡೆನು. *ಮನುಷ್ಯರು ತಮ್ಮ ಕ್ಟಣಿಕ 


833 


ಜೀವಮಾನದಲ್ಲಿ ಮಾಡತಕ್ಕ ಒಳ್ಳೆಯದನ್ನು ತಿಳಿದುಕೊಳ್ಳ 
ಬೇಕೆಂದು ನನ್ನ ಮನಸ್ಸನ್ನು ಜ್ಞಾನದಿಂದ ತುಂಬಿಸಿದೆ; 
ದೇಹವನ್ನು ದ್ರಾಕ್ಟಾರಸದಿಂದ ತುಂಬಿಸಿದೆ; ಮೂಢ 
ತನವನ್ನು ಅವಲಂಭಿಸಿಕೊಂಡೆ. 


ದುಡಿಮೆಯಿಂದ ಸಂತೋಷವಾಗುವುದೇ? 

"ದೊಡ್ಡ ಕಾರ್ಯಗಳನ್ನು ಮಾಡಲಾರಂಭಿಸಿದೆ; ನನ 
ಗೋಸ್ಕರ ಮನೆಗಳನ್ನು ಕಟ್ಟಿಸಿದೆ; ದ್ರಾಕ್ಟಾ ತೋಟಗಳನ್ನು 
ಮಾಡಿಸಿದೆ; 3ತೋಟಗಳನ್ನೂ ಉದ್ಯಾನವನಗಳನ್ನೂ 
ಮಾಡಿಸಿದೆ; ಎಲ್ಲಾ ಬಗೆಯ ಹಣ್ಣಿನ ಮರಗಳನ್ನು ನೆಡಿಸಿದೆ. 
6ನೀರಿನ ಕೊಳಗಳನ್ನು ಮಾಡಿಸಿ ಮರಗಳಿಗೆ ನೀರನ್ನು 
ಹಾಯಿಸಿದೆ. 7ಪುರುಷರನ್ನೂ ಸ್ತ್ರೀಯರನ್ನೂ ಗುಲಾಮ 
ರನ್ನಾಗಿ ಕೊಂಡುಕೊಂಡೆ. ನನ್ನ ಮನೆಯಲ್ಲೇ ಹುಟ್ಟಿದ 
ಗುಲಾಮರೂ ನನಗಿದ್ದರು. ನನಗೆ ದನದ ಹಿಂಡುಗಳೂ 
ಕುರಿಮಂದೆಗಳೂ ಇದ್ದವು. ಜೆರುಸಲೇಮಿನಲ್ಲಿ ಇದ್ದವರೆ 
ಲ್ಲರಿಗಿಂತಲೂ ಹೆಚ್ಚು ವಸ್ತುಗಳನ್ನು ನಾನು ಪಡೆದಿದ್ದೆ 

ಇದಲ್ಲದೆ ಬೆಳ್ಳಿಬಂಗಾರಗಳನ್ನು ನನಗೋಸ್ಕರ ಸಂಗ್ರ 
ಹಿಸಿದೆ; ರಾಜರುಗಳಿಂದಲೂ ಅವರ ದೇಶಗಳಿಂದಲೂ 
ಭಂಡಾರಗಳನ್ನು ತೆಗೆದುಕೊಂಡೆ. ನನಗೋಸ್ಕರ 
ಹಾಡಲು ಗಾಯಕಗಾಯಕಿಯರಿದ್ದರು ಮನುಷ್ಯನು 
ಬಯಸಬಹುದಾದ ಪ್ರತಿಯೊಂದನ್ನೂ ನಾನು ಪಡೆದಿದ್ದೆ. 

೨ನಾನು ಬಹು ಐಶ್ವರ್ಯವಂತನಾದೆ; ಪ್ರಸಿದ್ಧನಾದೆ. 
ನನಗಿಂತ ಮೊದಲು ಜಿರುಸಲೇಮಿನಲ್ಲಿದ್ದ ಎಲ್ಲರಿ 
ಗಿಂತಲೂ ನಾನು ದೊಡ್ಡವನಾದೆ. ನನಗೆ ಸಹಾಯಕ್ಕಾಗಿ 
ಯಾವಾಗಲೂ ನನ್ನಲ್ಲಿ ಜ್ಞಾನವಿತ್ತು ನನ್ನ ಕಣ್ಣುಗಳು 
ಬಯಸಿದ್ದನ್ನೆಲ್ಲ ನನಗೋಸ್ಕರ ಪಡೆದುಕೊಂಡೆನು. 


ಪ್ರಸಂಗಿ 2:4-23 


ಆಲೋಚಿಸಿದೆನು. "ಬೆಳಕು ಕತ್ತಲೆಗಿಂತ ಉತ್ತಮ 
ವಾಗಿರುವಂತೆ ಜ್ಞಾನವು ಮೂಢತನಕ್ಕಿಂತ ಉತ್ತಮವಾಗಿದೆ 
ಎಂಬುದನ್ನು ಅರಿತುಕೊಂಡೆನು. “ಅದು ಈ ರೀತಿಯಿದೆ: 
ಜ್ಞಾನಿಯು ತನ್ನ ಮಾರ್ಗವನ್ನು ತಿಳಿದುಕೊಳ್ಳಲು ತನ್ನ 
ಮನಸ್ಸನ್ನು ಕಣ್ಣುಗಳಂತೆ ಉಪಯೋಗಿಸುವನು. 
ಮೂಢನಾದರೊ ಕತ್ತಲೆಯಲ್ಲಿ ನಡೆದು ಹೋಗುವನು. 

ಆದರೆ ಜ್ಞಾನಿಗೂ ಮೂಢನಿಗೂ ಒಂದೇ ಗತಿಯೆಂದು 
ಕಂಡುಕೊಂಡೆನು ಅವರಿಬ್ಬರೂ ಸಾಯುವರು. “ನಾನು 
ನನ್ನೊಳಗೆ, “ಮೂಢನಿಗೆ ಸಂಭವಿಸುವ ಗತಿಯು ನನಗೂ 
ಸಂಭವಿಸುವುದು. ಹೀಗಿರಲು ಜ್ಞಾನಿಯಾಗಲು ನಾನೇಕೆ 
ಪ್ರಯಾಸಪಡಬೇಕು? ಇದೂ ವ್ಯರ್ಥವಲ್ಲವೇ?'' ಅಂದು 
ಕೊಂಡೆನು. 

16 ಯಾಕೆಂದರೆ ಮೂಢನು ಸಾಯುವಂತೆ ಜ್ಞಾನಿಯೂ 
ಸಾಯುವುದರಿಂದ ಜನರು ಜ್ಞಾನಿಯನ್ನಾಗಲೀ ಮೂಢ 
ನನ್ನಾಗಲೀ ಸದಾಕಾಲ ಜ್ಞಾಪಿಸಿಕೊಳ್ಳುವುದಿಲ್ಲ. ಅವರ 
ಕಾರ್ಯಗಳನ್ನು ಮುಂದಿನ ಕಾಲದ ಜನರು ಮರೆತು 
ಬಿಡುವರು. ಆದ್ದರಿಂದ ಜ್ಞಾನಿಗೂ ಮೂಢನಿಗೂ ಯಾವ 
ವ್ಯತ್ಯಾಸವೂ ಇಲ್ಲ. 


ಜೀವನದಲ್ಲಿ ನಿಜ ಸಂತೋಷವಿದೆಯೇ? 

!7 ಪೂ ಲೋಕದ ಕಾರ್ಯಗಳಿಲ್ಲಾ ಗಾಳಿಯನ್ನು ಹಿಂದ 
ಟ್ವಿದ ಹಾಗೆ ವ್ಯರ್ಥವೆಂದು ನನಗೆ ಕಂಡು ಬಂದುದ್ದರಿಂದ 
ಜೀವನವೇ ನನಗೆ ಅಸಹ್ಯವಾಯಿತು. 

"ನನ್ನ ಪ್ರಯಾಸದ ಫಲವನ್ನು ನನ್ನ ತರುವಾಯ 
ಬೇರೆಯವರು ಪಡೆದುಕೊಳ್ಳುವುದರಿಂದ ನಾನು ಲೋಕ 





ಯಾವುದೇ ಸುಖದಿಂದಾಗಲೀ ನನ್ನ ಹೃದಯವನ್ನು ನಾನು 
ತಡೆ ಹಿಡಿಯಲಿಲ್ಲ: ಯಾಕಂದರೆ ನನ್ನ ಕಾರ್ಯಗಳಲ್ಲಿ ನನ್ನ 
ಹೃದಯವು ಸಂತೋಷಗೊಂಡಿತ್ತು ನನ್ನ ಪ್ರಯಾಸದ 
ಫಲವು ಅದೊಂದೇ. 

1! ನನ್ನ ಕಾರ್ಯಗಳನ್ನೂ ನನ್ನ ಪ್ರಯಾಸವನ್ನೂ ಆಲೋ 
ಚಿಸಿದೆ. ಗಾಳಿಯನ್ನು ಹಿಂದಟ್ಟಿದ ಹಾಗೆ ಅದೆಲ್ಲಾ ವ್ಯರ್ಥ 
ವೆಂದು ಕಂಡುಕೊಂಡೆ. ನಮ್ಮ ಈ ಜೀವಮಾನದ ಯಾವ 
ಕೆಲಸಗಳಿಂದಲೂ ಲಾಭವಿಲ್ಲ. 


ಜ್ಞಾನಿಗೂ ಆಜ್ಞಾನಿಗೂ ವ್ಯತ್ಯಾಸವೇನು? 

12 ರಾಜನಿಗಿಂತ ಹೆಚ್ಚಾಗಿ ಮಾಡಲು ಬೇರೆ ಯಾರಿಗೂ 
ಸಾಧ್ಯವಿಲ್ಲ. ನೀನು ಮಾಹಬೇಕೆನ್ನುವುದನ್ನು ನಿನಗಿಂತ 
ಮೊದಲೇ ಬೇರೊಬ್ಬ ರಾಜನು ಮಾಡಿರುತ್ತಾನೆ; ಆದ್ದ 
ರಿಂದ ರಾಜನ ಕಾರ್ಯಗಳು ಸಹ ವ್ಯರ್ಥವೆಂದು ಕಂಡು 
ಕೊಂಡೆನು. ಆದ್ದರಿಂದ ನಾನು ಜ್ಞಾನವನ್ನೂ ಮೂಢ 
ತನವನ್ನೂ ಬುದ್ದಿಹೀನತೆಯನ್ನೂ ಮುತ್ತೆ ಮುತ್ತೆ 





ದಲ್ಲಿ ಪಟ್ಟ ಪ್ರಯಾಸಕ್ಕೆ ಬೇಸರಗೊಂಡೆನು. ನಾನು 
ಜ್ಞಾನವನ್ನೂ ಪ್ರಯಾಸವನ್ನೂ ಯಾವುದರಲ್ಲಿ ವಿನಿಯೋ 
ಗಿಸಿದ್ದೇನೋ ಅದರ ಮೇಲೆ ಬೇರೊಬ್ಬನು ದೊರೆತನ 
ಮಾಡುವನು. ಅವನು ಜ್ಞಾನಿಯೋ ಮೂಢನೋ ನನಗೆ 
ಗೊತ್ತಿಲ್ಲ. ಇದೂ ವ್ಯರ್ಥವೇ. 

ಆದ್ದರಿಂದ, ನಾನು ಈ ಲೋಕದಲ್ಲಿ ಪ್ರಯಾಸಪಟ್ಟ 
ಕೆಲಸಗಳ ಬಗ್ಗೆ ವ್ಯಸನಗೊಂಡೆನು. ಒಬ್ಬನು ತನ್ನ ಜ್ಞಾನ 
ದಿಂದಲೂ ತಿಳುವಳಿಕೆಯಿಂದಲೂ ಕಾರ್ಯವನ್ನು ಸಫಲ 
ಗೊಳಿಸಿದ ಮೇಲೆ ಅದರ ಫಲವನ್ನು ಪ್ರಯಾಸಪಡದ 
ಬೇರೊಬ್ಬನಿಗೆ ಬಿಟ್ಟುಹೋಗಬೇಕಾಗುವುದು.ಇದೂ 
ವ್ಯರ್ಥವೂ ಅನ್ಯಾಯವೂ ಆಗಿದೆ. 

25 ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲಾ 
ಪ್ರಯಾಸದಿಂದ ಅವನಿಗೆ ಪ್ರಯೋಜನವೇನು? ಅವನ 
ಜೀವಮಾನವೆಲ್ಲಾ ಅವನಿಗೆ ವ್ಯಸನವಿರುವುದು; ಕೆಲಸ 
ದಲ್ಲೆಲ್ಲಾ ಕಷ್ಟವಿರುವುದು; ರಾತ್ರಿಯಲ್ಲಿಯೂ, ಮನಸ್ಸಿಗೆ 
ವಿಶ್ರಾಂತಿಯಿರದು. ಇದೂ ವ್ಯರ್ಥವೇ. 


ಪ್ರಸಂಗಿ 2:24-3:20 


ಜೀವನದಲ್ಲಿ ಸುಖಪಡಲು ನನಗಿಂತಲೂ 
ಹೆಚ್ಚಾಗಿ ಯಾರಾದರೂ ಪ್ರಯತ್ನಿಸಿರುವರೇ? ಇಲ್ಲ! 
ಅನುಭವದಿಂದ ಹೇಳುವುದೇನಂದರೆ, ಅನ್ನಪಾನಗಳನ್ನು 
ತೆಗೆದುಕೊಂಡು ಪ್ರಯಾಸದಲ್ಲಿಯೂ ಸುಖಪಹುವುದ 
ಕ್ಕಿಂತ ಬೇರೆ ಯಾವ ಮೇಲೂ ಮನುಷ್ಯನಿಗಿಲ್ಲ. ಇದು 
ಸಹ ದೇವರಿಂದ ಬಂದ ಭಾಗ್ಯವೆಂದು ಕಂಡುಕೊಂಡೆನು. 
26ದೇವರು ತಾನು ಮೆಚ್ಚಿಕೊಂಡವನಿಗೆ ಜ್ಞಾನವನ್ನೂ 
ವಿವೇಕವನ್ನೂ ಆನಂದವನ್ನೂ ಕೊಡುವನು. ಪಾಹಿ 
ಗಾದರೊ ಪ್ರಯಾಸದಿಂದ ಸಂಪಾದಿಸುವ ಮತ್ತು ಕೂಡಿಸಿ 
ಡುವ ಕೆಲಸವನ್ನು ಕೊಡುವನು. ಅವನು ಕೂಡಿಸಿಟ್ಟವು 
ಗಳನ್ನು ದೇವರು ತನ್ನ ಮೆಚ್ಚಿಕೆಗೆ ಪಾತ್ರನಾದವನಿಗೆ 
ಕೊಡುವನು. ಇದು ಸಹ ಗಾಳಿಯನ್ನು ಹಿಂದಟ್ಟಿದ ಹಾಗೆ 
ವ್ಯರ್ಥ. 


ಪ್ರತಿಯೊಂದಕ್ಕೂ ಸೂಕ್ತ ಸಮಯವಿದೆ 
ಡ್ಠಿ ಪ್ರತಿಯೊಂದಕ್ಕೂ ಸೂಕ್ತವಾದ ಸಮಯವಿದೆ. 
ಭೂಮಿಯ ಮೇಲೆ ನಡೆಯುವ ಪ್ರತಿಯೊಂದು 
ಕಾರ್ಯಕ್ಕೂ ಸೂಕ್ತ ಸಮಯವಿದೆ. 





2 ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ 
ಸಮಯ, ಸಸಿಗಳನ್ನು ಕೀಳುವ ಸಮಯ. 

* ಕೊಲ್ಲುವ ಸಮಯ, ವಾಸಿಮಾಡುವ ಸಮಯ. 
ನಾಶಮಾಡುವ ಸಮಯ, ಕಟ್ಟುವ ಸಮಯ. 

1 ಅಳುವ ಸಮಯ, ನಗುವ ಸಮಯ, ಗೋಳಾಡುವ 
ಸಮಯ, ನೃತ್ಯಮಾಡುವ ಸಮಯ, 

5 ಆಯುಧಗಳನ್ನು ಬಿಸಾಡುವ ಸಮಯ, ಆಯುಧ 
ಗಳನ್ನು ಎತ್ತಿಕೊಳ್ಳುವ ಸಮಯ, ಅಪ್ಪಿಕೊಳ್ಳುವ 
ಸಮಯ, ಅಪ್ಪಿಕೊಳ್ಳದಿರುವ ಸಮಯ. 

6 ಹುಡುಕುವ ಸಮಯ, ಹುಡುಕದಿರುವ ಸಮಯ, 
ವಸ್ತುಗಳನ್ನು ಇಟ್ಟುಕೊಳ್ಳುವ ಸಮಯ. ವಸ್ತು 
ಗಳನ್ನು ಬಿಸಾಡುವ ಸಮಯ. 

7 ಬಟ್ಟೆಯನ್ನು ಹರಿಯುವ ಸಮಯ, ಬಟ್ಟೆಯನ್ನು 
ಹೊಲಿಯುವ ಸಮಯ, ಮೌನವಾಗಿರುವ 
ಸಮಯ, ಮಾತಾಡುವ ಸಮಯ, 

$ ಪ್ರೀತಿ ಮಾಡುವ ಸಮಯ, ದ್ವೇಷಿಸುವ ಸಮಯ, 
ಯುದ್ಧ ಮಾಡುವ ಸಮಯ, ಶಾಂತಿಯಿಂದಿರುವ 
ಸಮಯ. 


ಲೋಕವು ದೇವರ ಹತೋಟಿಯಲ್ಲಿದೆ 
*ದುಡಿಯುವವನಿಗೆ ಅವನ ಪ್ರಯಾಸದಿಂದ ಲಾಭ 
ವೇನು? ದೇವರು ಮನುಷ್ಯರಿಗೆ ಕೊಟ್ಟಿರುವ ಪ್ರಯಾ 
ಸದ ಕೆಲಸವನ್ನೆಲ್ಲಾ ನೋಡಿದ್ದೇನೆ. 11 ಲೋಕವನ್ನು 


834 


ಕುರಿತು ಆಲೋಚಿಸುವುದಕ್ಕೆ ದೇವರು ನಮಗೆ ಜ್ಞಾನ 
ವನ್ನು ಕೊಟ್ಟಿದ್ದರೂ ದೇವರ ಕಾರ್ಯವನ್ನು ಸಂಪೂರ್ಣ 
ವಾಗಿ ಅರ್ಥಮಾಡಿಕೊಳ್ಳಲು ನಮಗೆ ಸಾಧ್ಯವೇ ಇಲ್ಲ. 
ದೇವರು ಪ್ರತಿಯೊಂದನ್ನೂ ತಕ್ಕ ಸಮಯದಲ್ಲಿ ಮಾಡು 
ವನು. 

"ಬದುಕಿರುವಷ್ಟು ಕಾಲ ಸಂತೋಷವಾಗಿದ್ದು ಸುಖ 
ಪಡುವುದಕ್ಕಿಂತ ಬೇರೆ ಯಾವ ಮೇಲೂ ಮನುಷ್ಯರಿಗೆ 
ಇಲ್ಲವೆಂದು ಕಲಿತುಕೊಂಡೆನು. "ಪ್ರತಿಯೊಬ್ಬನು ಅನ್ನ 
ಪಾನಗಳನ್ನು ತೆಗೆದುಕೊಂಡು ತನ್ನ ಕೆಲಸವನ್ನು 
ಸಂತೋಷದಿಂದ ಮಾಡುವುದು ದೇವರಿಗೆ ಇಷ್ಟವಾಗಿದೆ. 
ಅವು ದೇವರ ವರವಾಗಿವೆ. 

“ದೇವರ ಕಾರ್ಯಗಳಿಲ್ಲಾ ಶಾಶ್ವತವಾದದ್ದು. ಆತನ 
ಕಾರ್ಯಗಳಿಗೆ ಮನುಷ್ಯರು ಏನನ್ನೂ ಸೇರಿಸಲಾರರು; 
ಅವುಗಳಿಂದ ಏನನ್ನೂ ತೆಗೆಯಲಾರರು. ಮನುಷ್ಯರು 
ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದೇ 
ಇದಕ್ಕೆ ಕಾರಣ. `ಈಗ ಸಂಭವಿಸುವಂಥವುಗಳೂ 
ಮುಂದೆ ಸಂಭವಿಸುವಂಥವುಗಳೂ ಹಿಂದಿನ ಕಾಲದಲ್ಲಿ 
ಸಂಭವಿಸಲ್ಪಟ್ಟಿವೆ. ದೇವರು ಅದೇ ಕಾರ್ಯಗಳನ್ನು ಮತ್ತೆ 
ಮತ್ತೆ ಬರಮಾಡುವನು. 

'6ನಾನು ಈ ಲೋಕವನ್ನು ದೃಷ್ಟಿಸಿ ನೋಡಿದಾಗ, 
ನ್ಯಾಯಾಲಯಗಳಲ್ಲಿ ನೀತಿನ್ಯಾಯಗಳ ಬದಲಾಗಿ ದುಷ್ಟ 
ತನ ತುಂಬಿರುವುದನ್ನು ಕಂಡುಕೊಂಡೆನು. ''ಆಗ ನಾನು 
ಮನಸ್ಸಿನಲ್ಲಿ, ""ದೇವರು ಪ್ರತಿಯೊಂದಕ್ಕೂ ಸಮಯವನ್ನು 
ಗೊತ್ತುಪಡಿಸಿದ್ದಾನೆ. ಜನರು ಮಾಡುವ ಪ್ರತಿಯೊಂದಕ್ಕೂ 
ನ್ಯಾಯತೀರಿಸಲು ಆತನು ಸಮಯವನ್ನು ಗೊತ್ತುಪಡಿಸಿ 
ದ್ದಾನೆ. ದೇವರು ನೀತಿವಂತರಿಗೂ ದುಷ್ಟರಿಗೂ ನ್ಯಾಯ 
ತೀರಿಸುವನು'' ಎಂದುಕೊಂಡೆನು. 





ಮನುಷ್ಯರು ಪ್ರಾಣಿಗಳಂತಿರುವರೇ? 

'₹ಅಲ್ಲದೆ ಮನಸ್ಸಿನಲ್ಲಿ ಹೀಗೆಂದುಕೊಂಡೆನು: ""ಮನು 
ಷ್ಯರು ಪ್ರಾಣಿಗಳಿಗಿಂತ ಮೇಲಾದವರಲ್ಲ ಎಂಬುದನ್ನು 
ನಾವು ತಿಳಿದುಕೊಳ್ಳಬೇಕೆಂಬುದು ದೇವರ ಇಷ್ಟವಾಗಿದೆ. 
ಮನುಷ್ಯನು ಪ್ರಾಣಿಗಿಂತಲೂ ಉತ್ತಮನಾಗಿರುವನೇ? 
ಇಲ್ಲ! ಏಕೆಂದರೆ ಪ್ರತಿಯೊಂದು ಉಪಯೋಗವಿಲ್ಲದ್ದು. 
ಪ್ರಾಣಿಗಳಿಗೂ ಮನುಷ್ಯರಿಗೂ ಒಂದೇ ಗತಿಯಾಗು 
ವುದು; ಪ್ರಾಣಿಗಳೂ ಸಾಯುವವು, ಮನುಷ್ಯರೂ 
ಸಾಯುವರು. ಮನುಷ್ಯರಿಗೂ ಪ್ರಾಣಿಗಳಿಗೂ ಇರು 
ವುದು ಒಂದೇ ""ಉಸಿರು.'' ಸತ್ತ ಪ್ರಾಣಿಗೂ ಸತ್ತ 
ಮನುಷ್ಯನಿಗೂ ವ್ಯತ್ಯಾಸವಿಲ್ಲ. ಮನುಷ್ಯರ ಮತ್ತು 
ಪ್ರಾಣಿಗಳ ದೇಹಗಳೆಲ್ಲ ಒಂದೇ ಸ್ಥಳಕ್ಕೆ ಹೋಗುತ್ತವೆ. 
ಮನುಷ್ಯರು ಮಣ್ಣಿನಿಂದ ಬಂದರು. ಕೊನೆಗೆ ಅವರು 
ಮಣ್ಣಿಗೇ ಹೋಗುವರು. ಪ್ರಾಣಿಗಳು ಮಣ್ಣಿನಿಂದ 


835 


ಬಂದವು; ಕೊನೆಗೆ ಅವು ಮಣ್ಣಿಗೇ ಹೋಗುತ್ತವೆ. 
2!ಮನುಷ್ಯನ ಆತ್ಮಕ್ಕೆ ಏನು ಸಂಭವಿಸುವುದೋ ಯಾರಿಗೆ 
ಗೊತ್ತು? ಮನುಷ್ಯನ ಆತ್ಮವು ದೇವರ ಬಳಿಗೆ ಮೇಲಕ್ಕೆ 
ಹೋಗುವುದೋ ಪ್ರಾಣಿಯ ಆತ್ಮವು ಭೂಮಿಯೊಳಗೆ 
ಇಳಿಯುವುದೋ ಯಾರಿಗೆ ಗೊತ್ತು? 

ಆದ್ಧರಿಂದ ಮನಷ್ಯನಿಗೆ ತನ್ನ ಕಾರ್ಯದಲ್ಲಿ 
ಸಂತೋಷಪಡುವುದಕ್ಕಿಂತ ಬೇರೆ ಯಾವ ಮೇಲೂ ಇಲ್ಲ. 
ಇದೇ ಅವನ ಪಾಲು ಎಂದು ಗ್ರಹಿಸಿಕೊಂಡೆನು. ಅಲ್ಲದೆ 
ಮುಂದಿನ ಕಾಲವನ್ನು ಕುರಿತು ಮನುಷ್ಯನು ಚೆಂತಿಸ 
ಬಾರದು. ಯಾಕೆಂದರೆ ಅವನ ಜೀವಮಾನದನಂತರ 
ಸಂಭವಿಸುವಂಥವುಗಳನ್ನು ನೋಡಲು ಈ ಲೋಕಕ್ಕೆ 
ಅವನನ್ನು ಯಾರು ಬರಮಾಹುವರು?'' 


ಯಾರು ಮೇಲು? ಸತ್ತವರೋ? ಬದುಕಿರುವವರೋ? 
ನಾನು ದೃಷ್ಟಿಸಿ ನೋಡಿದಾಗ, ಅನೇಕ ಜನರು 
ಹಿಂಸೆಗೆ ಒಳಗಾಗಿರುವುದನ್ನು ಕಂಡೆನು. ಅವರ 
ಕಣ್ಣೀರನ್ನೂ ನೋಡಿದೆನು. ದುಃಖದಲ್ಲಿದ್ದ ಅವರನ್ನು 
ಸಂತೈಸಲು ಒಬ್ಬರೂ ಇರಲಿಲ್ಲ. ಹಿಂಸಕರು ಎಲ್ಲಾ 
ಅಧಿಕಾರವನ್ನು ಹೊಂದಿದ್ದರು; ಅವರಿಂದ ಹಿಂಸೆಗೆ 
ಒಳಗಾದವರನ್ನು ಸಂತೈಸಲು ಯಾರೂ ಇರಲಿಲ್ಲ. ಇನ್ನೂ 
ಜೀವದಿಂದಿರುವವರಿಗಿಂತ ಸತ್ತವರೇ ಮೇಲೆಂದು 
ನಿರ್ಧರಿಸಿದೆನು. *ಹುಟ್ಟುವಾಗಲೇ ಸತ್ತು ಹೋದವರಿಗೆ 
ಒಳ್ಳೆಯದೇ ಆಯಿತು! ಯಾಕೆಂದರೆ ಈ ಲೋಕದಲ್ಲಿ 
ನಡೆಯುವ ಕೆಟ್ಟದ್ದನ್ನು ಅವರು ನೋಡಲೇ ಇಲ್ಲ. 


ಕಷ್ಟಪಟ್ಟು ದುಡಿಯುವುದೇಕೆ? 

“ಆ ಮೇಲೆ ನಾನು, "'ಜನರು ಪ್ರಯಾಸಪಟ್ಟು ಕೆಲಸ 
ಮಾಡುವುದೇಕೆ?'' ಎಂದು ಆಲೋಚಿಸಿದೆ. ಜನರು 
ಏಳಿಗೆ ಹೊಂದಲು ಮತ್ತು ಬೇರೆಯವರಿಗಿಂತ ಹೆಚ್ಚು 
ಅಭಿವೃದ್ಧಿಯಾಗಲು ಪ್ರಯತ್ನಿಸುವರು; ಅದಕ್ಕೆ ಅವರ 
ಮತ್ಸರವೇ ಕಾರಣ. ಇದೂ ಗಾಳಿಯನ್ನು ಹಿಂದಟ್ಟಿದ್ದ 
ಹಾಗೆ ವ್ಯರ್ಥ. 

5ಕೆಲವರು ಹೇಳುವಂತೆ, ""ಏನೂ ಮಾಡದೆ ಕೈಕಟ್ಟಿ 
ಕೊಂಡು ಕುಳಿತುಕೊಳ್ಳುವುದು ಮೂಢತನ. ದುಡಿಯದ 
ವನು ಹಸಿವೆಯಿಂದ ಸಾಯುವನು.'' 6ಇದೇನೊ 
ನಿಜವಿರಬಹುದು. ಆದರೆ ದುರಾಶೆಪಡುವುದಕ್ಕಿಂತ ಇರು 
ಪುದರಲ್ಲಿ ತೃಪ್ತರಾಗಿರುವುದೇ ಮೇಲು. 

ಲೋಕದಲ್ಲಿ ಮತ್ತೊಂದು ವ್ಯರ್ಥವನ್ನು ಕಂಡೆನು. 
*ಸ್ವಂತ ಕುಟುಂಬವನ್ನು ಹೊಂದಿಲ್ಲದವನು ಅಂದರೆ 
ಅಣ್ಣತಮ್ಮಂದಿರಾಗಲೀ ಮಕ್ಕಳಾಗಲೀ ಇಲ್ಲದವನು ಸಹ 
ಪ್ರಯಾಸಪಟ್ಟು ದುಡಿಯುವನು. ಅವನಿಗೂ ತನ್ನ 
ಆಸ್ತಿಯಲ್ಲಿ ತೃಪ್ತಿಯಿಲ್ಲ. ಅವನು ಬಿಡುವಿಲ್ಲದೆ ಪ್ರಯಾಸ 


ಪ್ರಸಂಗಿ 3:21-5:2 


ಪಟ್ಟು ದುಡಿಯುವನು. ""ನಾನೇಕೆ ಪ್ರಯಾಸಪಟ್ಟು 
ದುಡಿಯುತ್ತಿರುವೆ. ನಾನೇಕೆ ಜೀವನದ ಸುಖವನ್ನು 
ಅನುಭವಿಸುತ್ತಿಲ್ಲ?'' ಎಂದು ಅವನು ಆಲೋಚಿಸುವುದೇ 
ಇಲ್ಲ. ಇದು ಸಹ ಕೆಟ್ಟದ್ದೂ ವ್ಯರ್ಥವಾದದ್ದೂ ಆಗಿದೆ. 


ಒಗಟ್ಟನಲ್ಲಿ ಬಲವಿದೆ. 

ಇಬ್ಬರು ಒಬ್ಬನಿಗಿಂತಲೂ ಉತ್ತಮ. ಇಬ್ಬರು ಒಟ್ಟಾಗಿ 
ದುಡಿದರೆ ಹೆಚ್ಚು ಗಳಿಸುವರು. 
ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು. ಬಿದ್ದಾಗ 
ಒಬ್ಬಂಟಿಗನಾಗಿದ್ದರೆ ಎತ್ತಲು ಯಾರೂ ಇಲ್ಲದಿರುವುದ 
ರಿಂದ ಅವನಿಗೆ ದುರ್ಗತಿಯಾಗುವುದು. 
'ಇಬ್ಬರು ಒಟ್ಟೆಗೆ ಮಲಗಿಕೊಂಡರೆ ಅವರಿಬ್ಬರಿಗೂ 
ಬೆಚ್ಚಗಾಗುವುದು; ಆದರೆ ಒಬ್ಬಂಟಿಗನಿಗೆ ಬೆಚ್ಚಗಾಗು 
ವುದಿಲ್ಲ. 
`ವೈರಿಯೊಬ್ಬನು ಒಬ್ಬನನ್ನು ಸೋಲಿಸಬಹುದು; 
ಆದರೆ ಇಬ್ಬರನ್ನು ಸೋಲಿಸಲು ಅವನಿಗೆ ಕಷ್ಟವಾಗು 
ವುದು; ಒಂದು ವೇಳೆ ಮೂವರಿದ್ದರೆ ಅವರು ಮೂರೆಳೆಯ 
ಹಗ್ಗದಂತೆ ಇರುವುದರಿಂದ ಅವನಿಗೆ ಮತ್ತಷ್ಟು ಕಷ್ಟ 
ವಾಗುವುದು. 





ಜನರು, ರಾಜಕೀಯ ಮತ್ತು ಪ್ರಖ್ಯಾತಿ 

ಜ್ಞಾನಿಯಾದ ಬಡಯುವಕನು ಎಚ್ಚರದ ಮಾತಿಗೆ 
ಕಿವಿಗೊಡದ ಮೂಢ ರಾಜನಿಗಿಂತ ಉತ್ತಮ. "ಆ 
ಬಹಡಯುವಕನು ದೇಶದ ಒಂದು ಬಡಕುಟುಂಬದಲ್ಲಿ 
ಹುಟ್ಟಿದ್ದಿರಬಹುದು ಅಥವಾ ದೇಶವನ್ನು ಆಳುವುದಕ್ಕಾಗಿ 
ಸೆರೆಮನೆಯಿಂದ ಬಿಡುಗಡೆ ಮಾಡಲ್ಪಟ್ಟಿರಬಹುದು. 
ಆದರೆ ನಾನು ಗಮನಿಸಿದ ಪ್ರಕಾರ ಜನರು ಆ 
ಯಾೌವನಸ್ಥನ ಪಕ್ಚ ವಹಿಸುವರು. ಅವನು ಹೊಸರಾಜ 
ನಾಗುವನು. ಅನೇಕಾನೇಕ ಜನರು ಆ ಯಾೌವನಸ್ಥನಿಗೆ 
ಬೆಂಬಲನೀಡುವರು. ಆದರೆ ಕೊನೆಗಾಲದಲ್ಲಿ ಅವರೇ 
ಅವನನ್ನು ಇಷ್ಟಪಡುವುದಿಲ್ಲ. ಇದು ಸಹ ಗಾಳಿಯನ್ನು 
ಹಿಂದಟ್ಟಿದಂತೆ ವ್ಯರ್ಥ. 


ಹರಕೆ ಮಾಡುವಾಗ ಎಚ್ಚರಿಕೆಯಿಂದಿರಿ 
ದೇವರನ್ನು ಆರಾಧಿಸಲು ಹೋಗುವಾಗ ಎಚ್ಚರಿಕೆ 
ಯಿಂದಿರಿ. ಮೂಢರಂತೆ ಯಜ್ಞಗಳನ್ನು ಅರ್ಪಿಸು 
ವುದಕ್ಕಿಂತ ದೇವರಿಗೆ ಕಿವಿಗೊಡವುದೇ ಉತ್ತಮ. 
ಮೂಢರು ದುಷ್ಕೃತ್ಯಗಳನ್ನು ಮಾಡುತ್ತಲೇ ಇರುವರು; 
ಆದರೆ ಅವರಿಗೆ ಅದು ಗೊತ್ತೇ ಇಲ್ಲ. ದೇವರಿಗೆ ಹರಕೆ 
ಮಾಡುವಾಗ ಎಚ್ಚರಿಕೆಯಿಂದಿರಿ. ನೀವು ದೇವರೊಂದಿಗೆ 
ಮಾತಾಡುವಾಗ ಎಚ್ಚರಿಕೆಯಿಂದಿರಿ. ನಿಮ್ಮ ಮನೋ 
ದ್ವೇಗಗಳು ನಿಮ್ಮನ್ನು ಮಾತಿನಲ್ಲಿ ದುಡುಕಿಸದಂತೆ 


ಪ್ರಸಂಗಿ 5:3-6:2 


ನೋಡಿಕೊಳ್ಳಿ. ದೇವರು ಪರಲೋಕದಲ್ಲಿರುವುದರಿಂದ 
ಮತ್ತು ನೀವು ಈ ಲೋಕದಲ್ಲಿರುವುದರಿಂದ ನಿಮ್ಮ 
ಮಾತುಗಳು ಮಿತವಾಗಿರಲಿ. ಈ ನುಡಿ ಸತ್ಯವಾದದ್ದೇ: 
3""ಅನೇಕ ಚಿಂತೆಗಳಿಂದ ದುಸ್ವಪ್ನಗಳಾಗುವಂತೆ 
ಮೂಢನು ಅನೇಕ ಮಾತುಗಳನ್ನಾಡುವನು.'' 

“ನೀವು ಹರಕೆ ಮಾಡಿಕೊಂಡರೆ ತಡಮಾಡದೆ ಅದನ್ನು 
ನೇರವೇರಿಸಿ.  ಮೂಢರ ವಿಷಯದಲ್ಲಿ ದೇವರಿಗೆ 
ಸಂತೋಷವಿಲ್ಲ. ನೀವು ದೇವರಿಗೆ ಹರಕೆಮಾಡಿ 
ಕೊಂಡದ್ದನ್ನು ಸಲ್ಲಿಸಿರಿ. "ಹರಕೆ ಮಾಡಿ ಸಲ್ಲಿಸದಿರು 
ವುದಕ್ಕಿಂತ ಹರಕೆ ಮಾಡದಿರುವುದೇ ಉತ್ತಮ. "ಆದ್ದ 
ರಿಂದ ನಿಮ್ಮ ಮಾತುಗಳು ನಿಮ್ಮನ್ನು ಪಾಪಕ್ಕೆ ನಡೆಸದಂತೆ 
ನೋಡಿಕೊಳ್ಳಿ. ""ನಾನು ಅಜಾಗ್ರತೆಯಿಂದ ಹೇಳಿದೆ'' 
ಎಂದು ಯಾಜಕನಿಗೆ ತಿಳಿಸಬೇಡಿ. ಇಲ್ಲವಾದರೆ, ದೇವರು 
ನಿಮ್ಮ ಮಾತುಗಳಿಗೆ ಕೋಪಗೊಂಡು ನೀವು ದುಡಿದಿರು 
ಪುದನ್ನೆಲ್ಲಾ ನಾಶಮಾಡಬಹುದು. ಉಪಯೋಗವಿಲ್ಲದ 
ನಿಮ್ಮ ಕನಸುಗಳಾಗಲೀ ಜಂಬದ ಮಾತುಗಳಾಗಲೀ 
ನಿಮ್ಮನ್ನು ಕೇಡಿಗೆ ನಡೆಸದಂತೆ ನೋಡಿಕೊಳ್ಳಿರಿ; ದೇವ 
ರಲ್ಲಿ ಭಯಭಕ್ತಿಯುಳ್ಳವರಾಗಿರಿ. 


ಯಾವನೂ ಸರ್ವಾಧಿಪತಿಯಲ್ಲ 

ದೇಶದಲ್ಲಿ ಬಡವರಿಂದ ಬಲವಂತ ಸೇವೆಮಾಡಿಸುವು 
ದನ್ನು ಕಂಡು ಅವರಿಗೆ ಅನ್ಯಾಯವಾಗಿದೆಯೆಂದೂ ಹಕ್ಕಿಗೆ 
ಚ್ಯುತಿಯಾಗಿದೆಯೆಂದೂ ಆಶ್ಚರ್ಯಪಹಬೇಡಿ. ಅವ 
ರಿಂದ ಬಲವಂತವಾಗಿ ದುಡಿಸುವಅಧಿಪತಿಗೆ ಬಲವಂತ 
ದಿಂದ ದುಡಿಸುವ ಮತ್ತೊಬ್ಬ ಅಧಿಪತಿಯಿರುವನು. ಈ 
ಇಬ್ಬರು ಅಧಿಪತಿಗಳಿಗೂ ಮತ್ತೊಬ್ಬ ಅಧಿಪತಿಯಿರು 
ವನು.9ರಾಜನು ಸಹ ಸೇವಕನಾಗಿದ್ದಾನೆ; ಅವನ ದೇಶವು 
ಅವನನ್ನು ಗಳಿಸಿಕೊಂಡಿದೆ. 


ಐಶ್ವರ್ಯವು ಸಂತೋಷವನ್ನು ಖರೀದಿ ಮಾಡಲಾರದು 

'ಹಣದಾಸೆಯುಳ್ಳವನು ತನ್ನಲ್ಲಿ ಎಷ್ಟೇ ಹಣವಿದ್ದರೂ 
ತೃಪ್ತನಾಗಲಾರನು. ಐಶ್ವರ್ಯದಾಸೆಯುಳ್ಳವನು ಎಷ್ಟೇ 
ಸಂಪಾದಿಸಿದರೂ ತೃಪ್ತನಾಗುವುದಿಲ್ಲ. ಇದು ಸಹ ವ್ಯರ್ಥ. 

!! ಐಶ್ವರ್ಯ ಹೆಚ್ಚಿದಂತೆಲ್ಲಾ '"ಅನುಭವಿಸುವವರ'' 
ಸಂಖ್ಯೆಯೂ ಹೆಚ್ಚುವುದು. ಐಶ್ವರ್ಯವಂತನು ಅದನ್ನು 
ಕಣ್ಣಿಂದ ನೋಡಬಹುದಷ್ಟೇ ಹೊರತು ಬೇರೆ ಯಾವ 
ಲಾಭವೂ ಅವನಿಗಿಲ್ಲ. 

"ದಿನವೆಲ್ಲಾ ಪ್ರಯಾಸಪಟ್ಟು ದುಡಿಯುವವನು 
ಸಮಾಧಾನದಿಂದ ಮಲಗಿಕೊಳ್ಳುವನು. ಅವನಿಗೆ ತಿನ್ನಲು 
ಸ್ವಲ್ಪವೇ ಇರಲಿ ಅಥವಾ ಹೆಚ್ಚೇ ಇರಲಿ, ಅದು ಮುಖ್ಯ 


836 


ವಲ್ಲ. ಐಶ್ವರ್ಯವಂತನಿಗಾದರೊ ತನ್ನ ಸಂಪತ್ತಿನ ಕುರಿತು 
ಚಿಂತಿಸುತ್ತಾ ನಿದ್ರಿಸಲಾರನು. 

3 ಈ ಲೋಕದಲ್ಲಿ ದುರ್ಗತಿಯೊಂದನ್ನು ನೋಡಿ 
ದ್ದೇನೆ. ಒಬ್ಬನು ತನ್ನ ಭವಿಷತ್ತಿಗಾಗಿ ಹಣವನ್ನು ಕೂಡಿ 
ಹುತ್ತಾನೆ. ಬಳಿಕ ಅವನು ಯಾವುದೊ ಕೇಡಿಗೆ 
ಗುರಿಯಾಗಿ ತನ್ನ ಹಣವನ್ನೆಲ್ಲಾ ಕಳೆದುಕೊಳ್ಳುವನು; 
ಕೊನೆಯಲ್ಲಿ ತನ್ನ ಮಗನಿಗೆ ಕೊಡಲು ಅವನಲ್ಲಿ ಏನೂ 
ಉಳಿದಿರುವುದಿಲ್ಲ. 


ಬರಿದಾಗಿ ಬರುತ್ತೇವೆ, ಬರಿದಾಗಿ ಹೋಗುತ್ತೇವೆ, 

'*ಮನುಷ್ಯನು ತಾಯಿಯ ಗರ್ಭದಿಂದ ಬರಿದಾಗಿ ಈ 
ಲೋಕಕ್ಕೆ ಬರುವನು; ಸಾಯುವಾಗ ಅದೇ ರೀತಿ 
ಬರಿದಾಗಿ ಹೋಗುವನು; ತಾನು ಪ್ರಯಾಸಪಟ್ಟು 
ಸಂಪಾದಿಸಿದವುಗಳಲ್ಲಿ ಒಂದನ್ನೂ ಅವನು ತನ್ನೊಡನೆ 
ತೆಗೆದುಕೊಂಡು ಹೋಗಲಾರನು. ಅದು ಸಹ ತುಂಬ 
ದುಃಖಕರ. ಅವನು ಬಂದ ರೀತಿಯಲ್ಲಿಯೇ ಈ ಲೋಕ 
ವನ್ನು ಬಿಟ್ಟುಹೋಗುವನು. "ಗಾಳಿಯನ್ನು ಹಿಂದಟ್ಟು 
ವುದರಿಂದ'' ಪ್ರಯೋಜನವೇನು? "ಅವನ ಜೀವಮಾನ 
ವೆಲ್ಲಾ ವ್ಯಸನದಿಂದಲೂ ದುಃಖದಿಂದಲೂ ಕೂಡಿದೆ. 
ನಿರಾಶೆಯೂ ಕಾಯಿಲೆಯೂ ಕೋಪವೂ ಅವನನ್ನು 
ಕಾಡುತ್ತಲೇ ಇರುತ್ತವೆ. ನಿನ್ನ ಜೀವನದ ಕೆಲಸದಲ್ಲಿ 
ಆನಂದಿಸು 

ನಾನು ಕಂಡುಕೊಂಡದ್ದೇನಂದರೆ, ಒಬ್ಬನು ತನ್ನ 
ಅಲ್ಪಕಾಲದ ಜೀವಮಾನದಲ್ಲಿ ಅನ್ನಪಾನಗಳನ್ನು ತೆಗೆದು 
ಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನನುಭವಿ 
ಸುವುದೇ ಅವನಿಗೆ ಮೇಲು. ಇದೇ ಅವನ ಪಾಲು. 

ದೇವರು ಒಬ್ಬನಿಗೆ ಐಶ್ವರ್ಯವನ್ನೂ ಆಸ್ತಿಯನ್ನೂ 
ಮತ್ತು ಅವುಗಳನ್ನು ಅನು ಭವಿಸುವ ಭಾಗ್ಯವನ್ನೂ 
ಕೊಟ್ಟಿದ್ದರೆ ಅವನು ಅವುಗಳನ್ನು ಅನುಭವಿಸಲಿ. ಅವನು 
ತನಗಿರುವಂಥಗಳನ್ನು ಹೊಂದಿಕೊಂಡು ತನ್ನ ದುಡಿಮೆ 
ಯಲ್ಲಿ ಸಂತೋಷಿಸಲಿ. ಅದು ದೇವರ ಅನುಗ್ರಹವಷ್ಟೇ. 
ತನ್ನ ಜೀವಿತವು ಅಲ್ಪಕಾಲದ್ದೆಂದು ಅವನು ನೆನಪು 
ಮಾಡಿಕೊಳ್ಳಬೇಕು. ಯಾಕೆಂದರೆ ಅವನನ್ನು ಅವನಿಗೆ 
ಇಷ್ಟವಾದ ಕೆಲಸದಲ್ಲಿ ನಿರತನನ್ನಾಗಿ ಮಾಡಿರುವಾತನು 
ದೇವರೇ. 


ಐಶ್ವರ್ಯವು ಸಂತೋಷವನ್ನು ಕೊಡಲಾರದು 

ಈ ಲೋಕದಲ್ಲಿ ಮತ್ತೊಂದು ಅನ್ಯಾಯವನ್ನು 

ಕಂಡಿದ್ದೇನೆ. ಅದನ್ನು ಗ್ರಹಿಸಿಕೊಳ್ಳುವುದಕ್ಕೂ ಕಷ್ಟ; 
ದೇವರು ಒಬ್ಬನಿಗೆ ಐಶ್ವರ್ಯವನ್ನು, ಆಸ್ತಿಪಾಸ್ತಿಯನ್ನು 
ಮತ್ತು ಘನತೆಯನ್ನು ಕೊಡುವನು. ಅವನು ತನಗೆ ಈಗ 
ಬೇಕಾಗಿರುವ ಮತ್ತು ಮುಂದೆ ಬೇಕಾಗುವ ಎಲ್ಲವನ್ನೂ 


837 


ಹೊಂದಿರುವನು. ಆದರೆ ಅವುಗಳನ್ನು ಅನುಭವಿಸಲು 
ದೇವರು ಅವನಿಗೆ ಅವಕಾಶಕೊಡುವುದಿಲ್ಲ. ಮತ್ತೊ 
ಬ್ಬನು ಬಂದು ಎಲ್ಲವನ್ನೂ ತೆಗೆದುಕೊಳ್ಳುವನು. ಇದು ಸಹ 
ತುಂಬ ಕೆಟ್ಟದ್ದೂ ಅರ್ಥವಿಲ್ಲದ್ದೂ ಆಗಿದೆ. 

ಒಬ್ಬನು ಬಹುಕಾಲ ಬದುಕಬಹುದು. ಅವನಿಗೆ 
ನೂರು ಮಂದಿ ಮಕ್ಕಳಿರಬಹುದು. ಆದರೆ ಅವನಿಗೆ 
ತೃಪ್ತಿಯೂ ಸತ್ತ ಮೇಲೆ ಉತ್ತರಕ್ರಿಯೆಯೂ ಇಲ್ಲದಿದ್ದರೆ 
ಹುಟ್ಟುವಾಗಲೇ ಸಾಯುವ ಮಗು ಅವನಿಗಿಂತಲೂ 
ಉತ್ತಮ. *ಮಗುವು ಹುಟ್ಟುವಾಗಲೇ ಸತ್ತು ಹೋದರೆ 
ಅದಕ್ಕೆ ನಿಜವಾಗಿಯೂ ಅರ್ಥವಿಲ್ಲ. ಅದು ಹೆಸರನ್ನೂ 
ಹೊಂದಿಲ್ಲದೆ ಕತ್ತಲೆಯ ಗುಂಡಿಯಲ್ಲಿ ಹೂಳಲ್ಪಡು 
ವುದು. `ಅದು ಸೂರ್ಯನನ್ನು ನೋಡಲೇ ಇಲ್ಲ. ಅದಕ್ಕೆ 
ತಿಳಿವಳಿಕೆಯೂ ಇಲ್ಲ. ಆದರೆ ದೇವರು ಅನುಗ್ರಹಿಸಿದವು 
ಗಳಲ್ಲಿ ಸಂತೋಷಪಡದವನಿಗಿಂತ ಆ ಮಗುವೇ ಹೆಚ್ಚು 
ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು. "ಅವನು ಎರಡು 
ಸಾವಿರ ವರ್ಷಗಳ ಕಾಲ ಬದುಕಿಯೂ ಜೀವನದಲ್ಲಿ 
ಸಂತೋಷಪಡದಿದ್ದರೆ ಏನು ಪ್ರಯೋಜನ? ಅವನ 
ಅಂತ್ಯವನ್ನು ಆ ಮಗುವು ಹುಟ್ಟುವಾಗಲೇ ಕಂಡು 
ಕೊಂಡಿತು. 

ಮನುಷ್ಯನು ದುಡಿಯುವುದೆಲ್ಲಾ ಊಟಕ್ಕಾಗಿಯೇ. 
ಆದರೆ ಅವನಿಗೆ ತೃಪ್ತಿಯೇ ಇಲ್ಲ. ಆದ್ದರಿಂದ ಜ್ಞಾನಿಯು 
ಮೂಢನಿಗಿಂತ ಉತ್ತಮನಲ್ಲ. ಬಹವರಾಗಿದ್ದರೂ 
ಜೀವನವನ್ನು ಅರ್ಥಮಾಡಿಕೊಂಡು ಜೀವಿಸುವುದೇ 
ಮೇಲು. *ದುರಾಶೆಪಡುವುದಕ್ಕಿಂತ ಇರುವುದರಲ್ಲಿ 
ಸಂತೋಷಪಡುವುದೇ ಉತ್ತಮ. ದುರಾಶೆಯಿಂದ 
ಪ್ರಯೋಜನವಿಲ್ಲ. ಅದು ಸಹ ಗಾಳಿಯನ್ನು ಹಿಂದಟ್ಟಿ 
ದಂತಿದೆ. 

101!ಮನುಷ್ಯನು ಕೇವಲ ಮನುಷ್ಯನಾಗಿ ಸೃಷ್ಟಿಸಲ್ಪ 
ಟ್ವಿದ್ದಾನೆ. ಅದರ ಬಗ್ಗೆ ವಾದಮಾಡುವುದರಿಂದ ಉಪ 
ಯೋಗವಿಲ್ಲ. ಅಲ್ಲದೆ ಮನುಷ್ಯನು ದೇವರೊಂದಿಗೆ 
ವಾದಮಾಡಲಾರನು. ಯಾಕೆಂದರೆ ದೇವರು ಮನುಷ್ಯ 
ನಿಗಿಂತಲೂ ಬಲಿಷ್ಠನಾಗಿದ್ದಾನೆ. ಆದ್ದರಿಂದ ವಾದವು 
ಕೇವಲ ನಿರರ್ಥಕವಾಗಿದೆ. 

ಮನುಷ್ಯನ ಅಲ್ಪಕಾಲದ ಜೀವನದಲ್ಲಿ ಅವನಿಗೆ 
ಯಾವುದು ಉತ್ತಮವೆಂದು ಯಾರಿಗೆ ಗೊತ್ತು? ಅವನ 
ಜೀವನವು ನೆರಳಿನಂತೆ ಕಳೆದುಹೋಗುವುದು. ಮುಂದೆ 
ಏನಾಗುವುದೆಂದು ಯಾರೂ ಅವನಿಗೆ ಹೇಳಲಾರರು. 


ಜ್ಞಾಃ ನೋಪದೇಶಗಳ ಭಂಡಾರ 
ಸುಗಂಧತೈಲಕ್ಕಿಂತಲೂ ಒಳ್ಳೆಯ ಹೆಸರೇ ಉತ್ತಮ. 
ಜನನ ದಿನಕ್ಕಿಂತಲೂ ಮರಣ ದಿನವೇ ಉತ್ತಮ. 
2 ಔತಣಕೂಟಕ್ಕೆ ಹೋಗುವುದಕ್ಕಿಂತ ಶವಸಂಸ್ಕಾರಕ್ಕೆ 


ಪ್ರಸಂಗಿ 6:3-7:17 


ಹೋಗುವುದು ಇನ್ನೂ ಉತ್ತಮ. ಯಾಕೆಂದರೆ 
ಎಲ್ಲರೂ ಒಂದು ದಿನ ಸಾಯಲೇಬೇಕು. ಸಾವನ್ನು 
ಕಂಡ ಪ್ರತಿಯೊಬ್ಬನು ಇದನ್ನು ಗ್ರಹಿಸಿಕೊಳ್ಳುವರು. 

3 ನಗುವಿಗಿಂತ ವ್ಯಸನವು ಇನ್ನೂ ಉತ್ತಮ. 
ಯಾಕೆಂದರೆ ನಮ್ಮ ಮುಖವು ವ್ಯಸನದಿಂದಿರುವಾಗ 
ನಮ್ಮ ಹೃದಯಕ್ಕೆ ಒಳ್ಳೆಯದಾಗುವುದು. 

4 ಜ್ಞಾನಿಯು ಮರಣದ ಬಗ್ಗೆ ಆಲೋಚಿಸುವನು; 
ಮೂಢನಾದರೊ ಉಲ್ಲಾಸ ಸಮಯದ ಬಗ್ಗೆ 
ಆಲೋಚಿಸುವನು. 

5 ಮೂಢನ ಹೊಗಳಿಕೆಗಿಂತ ಜ್ಞಾನಿಯ ಗದರಿಕೆಯೇ 
ಉತ್ತಮ. 

5 ಮೂಢರ ನಗು ಉಪಯೋಗವಿಲ್ಲದ್ದು. ಅದು 
ಮಡಕೆಯ ಕೆಳಗೆ ಚಟಪಟನೆ ಉರಿದುಹೋಗುವ 
ಮುಳ್ಳು ಕಡ್ಡಿಯಂತಿದೆ. 

7 ಹಣವು ಜ್ಞಾನಿಯನ್ನೂ ಮುರ್ಬನನ್ನಾಗಿ ಮಾಡು 
ವುದು. ಲಂಚವು ಹೃದಯವನ್ನು ಕೆಡಿಸುವುದು. 

* ಆರಂಭಿಸುವ ಸಮಯಕ್ಕಿಂತಲೂ ಪೂರ್ಣ 
ಗೊಳಿಸುವ ಸಮಯವೇ ಮೇಲು. ಗರ್ವಕ್ಕಿಂತಲೂ 
ತಾಳ್ಮೆಯೇ ಉತ್ತಮ. 

೨ ಮುಂಗೋಪಿಯಾಗಿರಬೇಹ. 
ಕೋಪವು ಕೇವಲ ಮೂಢತನ. 
10°“ ಕಾಲಕ್ಕಿಂತ "ಹಿಂದಿನ ಕಾಲವೇ' ಚೆನ್ನಾಗಿತ್ತ 
ಲ್ಲವೇ?'' ಎನ್ನ ಬೇಹ. ಅದು ಜ್ಞಾನವುಳ್ಳವರ 

ಚ 


ಯಾಕೆಂದರೆ 


!!ನಿನಗೆ ಆಸ್ತಿಯಿದ್ದರೆ ಜ್ಞಾನವು ಮತ್ತಷ್ಟು ಉಪ 
ಯುಕ್ತವಾಗಿದೆ. ನಿಜವಾಗಿಯೂ ಜ್ಞಾನಿಗಳು ಐಶ್ವರ್ಯ 
ವನ್ನು ಹೇರಳವಾಗಿ ಪಡೆದುಕೊಳ್ಳುವರು. "ಜ್ಞಾನಿಯು 
ಐಶ್ವರ್ಯನಾಗುವನು; ಜ್ಞಾನವು ತನ್ನ ಯಾಜಮಾನನನ್ನು 
ನೋಡಿಕೊಳ್ಳುವುದು. 

133ದೇವರ ಕಾರ್ಯಗಳನ್ನು ನೋಡು. ಆತನು ಸೊಟ್ಟಗೆ 
ಮಾಡಿದ್ದನ್ನು ನೆಟ್ಟಗೆ ಮಾಡಲು ಯಾರಿಗೆ ಸಾಧ್ಯ? 
ಸುಖದ ದಿನಗಳಲ್ಲಿ ಸಂತೋಷಿಸು. ದುಃಖದ ದಿನ 
ಗಳಲ್ಲಿ, ಸುಖದುಃಖಗಳನ್ನು ಕೊಡುವವನು ದೇವರೇ 
ಎಂಬುದನ್ನು ಜ್ಞಾಪಿಸಿಕೊ. ಮುಂದೆ ಏನಾಗುವುದೊ 
ಯಾರಿಗೂ ಗೊತ್ತಿಲ್ಲ. 

'5ನನ್ನ ಅಲ್ಪಕಾಲದ ಜೀವನದಲ್ಲಿ ನಾನು ಪ್ರತಿ 
ಯೊಂದನ್ನೂ ನೋಡಿದ್ದೇನೆ. ನೀತಿವಂತರು ಯೌವನ 
ಪ್ರಾಯದಲ್ಲಿ ಸಾಯುವುದನ್ನೂ ನೋಡಿದ್ದೇನೆ. ದುಷ್ಟರು 
ಬಹುಕಾಲ ಬದುಕುವುದನ್ನೂ ನೋಡಿದ್ದೇನೆ. 16-17 ಆದ್ದ 
ರಿಂದ ನೀನು ನಿನ್ನನ್ನೇ ಯಾಕೆ ನಾಶಮಾಡಿಕೊಳ್ಳುವೆ? 
ಬಹಳ ನೀತಿವಂತನಾಗಿಯೂ ಇರಬೇಡ; ಬಹಳ 





ಪ್ರಸಂಗಿ 7:18-8:11 


ಕೆಟ್ಟವನಾಗಿಯೂ ಇರಬೇಡ. ಬಹು ಜ್ಞಾನಿಯಾಗಿಯೂ 
ಇರಬೇಡ; ಬಹು ಮೂಢನಾಗಿಯೂ ಇರಬೇಡ. ನಿನ್ನ 
ಕಾಲಕ್ಕಿಂತ ಮೊದಲೇ ನೀನು ಯಾಕೆ ಸಾಯಬೇಕು? 
5್ಲವೆರಡರಲ್ಲಿಯೂ ಮಿತವಾಗಿರಬೇಕು. ದೇವಭಕ್ತ 
ರಲ್ಲಿ ಇವೆರಡೂ ಅತಿಯಾಗಿರುವುದಿಲ್ಲ. ಳಿಯ 
ದನ್ನ ಮಾಡುವ ಮತ್ತು ಪಾಪವನ್ನೇ ಮಾಡದ 
ನೀತಿವಂತನು ಭೂಮಿಯ ಮೇಲೆ ಇಲ್ಲವೇ ಇಲ್ಲ. 
ಜ್ಞಾನವು ಒಬ್ಬನಿಗೆ ಶಕ್ತಿಯನ್ನು ಕೊಡುತ್ತದೆ. ಒಬ್ಬ 
ಜ್ಞಾನಿಯು ನಗರದಲ್ಲಿರುವ ಹತ್ತು ಮಂದಿ ಮೂಢ 
ನಾಯಕರುಗಳಿಗಿಂತಲೂ ಬಲಶಾಲಿ. 

2! ಜನರ ಮಾತಿಗೆಲ್ಲಾ ಕಿವಿಗೊಡಬೇಡ. ನಿನ್ನ ಸ್ವಂತ 
ಸೇವಕನೇ ನಿನ್ನನ್ನು ಶಪಿಸಬಹುದು. 2ನೀನು ಸಹ 
ಅನೇಕಸಲ ಬೇರೆಯವರನ್ನು ಶಪಿಸಿರುವುದಕ್ಕೆ ನಿನ್ನ 
ಮನಸ್ಸೇ ಸಾಕ್ಷಿಯಾಗಿದೆ. 

ನನ್ನ ಜ್ಞಾನದಿಂದ ಇವೆಲ್ಲವುಗಳ ಕುರಿತಾಗಿ ಆಲೋ 
ಚಿಸಿದೆನು; ಜ್ಞಾನಿಯಾಗುವೆನು ಎಂದುಕೊಂಡೆನು; ಆದರೆ 
ಅದು ಅಸಾಧ್ಯವಾಗಿತ್ತು "ಪ್ರತಿಯೊಂದೂ ತನ್ನದೇ ಆದ 
ವಿಶಿಷ್ಟತೆಯನ್ನು ಹೊಂದಿದೆ. ಅದನ್ನು ಅರ್ಥಮಾಡಿ 
ಕೊಳ್ಳುವುದಕ್ಕೂ ಕಷ್ಟ. ಬನಿಜವಾದ ಜ್ಞಾನವನ್ನು ಕಂಡು 
ಕೊಳ್ಳಲು ನಾನು ವ್ಯಾಸಾಂಗ ಮಾಡಿದೆ ಮತ್ತು ತುಂಬ 
ಕಷ್ಟಪಟ್ಟು ಪ್ರಯತ್ನಿಸಿದೆ. ಪ್ರತಿಯೊಂದಕ್ಕೂ ಕಾರಣವನ್ನು 
ಕಂಡುಕೊಳ್ಳಲು ನಾನು ಪ್ರಯತ್ನಿಸಿದೆ. ನಾನು ಕಲಿತಿ 
ದ್ವೇನು?) ಕೆಡುಕನಾಗಿರುವುದು ಮೂಢತನ ಮತ್ತು 
ಮೂಢನಂತೆ ವರ್ತಿಸುವುದು ಹುಚ್ಚುತನ ಎಂಬುದನ್ನು 
ನಾನು ಕಲಿತುಕೊಂಡೆ. 

ಇದಲ್ಲದೆ ಕೆಲವು ಸ್ತ್ರೀಯರು ಅಪಾಯಕರವಾದ 
ಬೋನುಗಳಂತಿರುವರು ಎಂಬುದನ್ನು ನಾನು ಕಂಡು 
ಕೊಂಡೆ. ಅವರ ಹೃದಯಗಳು ಬಲೆಗಳಂತಿವೆ; ಅವರ 
ಕೈಗಳು ಸರಪಣಿಗಳಂತಿವೆ. ಆ ಸ್ತ್ರೀಯರಿಗೆ ಸಿಕ್ಕಿಬೀಳು 
ವುದು ಮರಣಕ್ಕಿಂತಲೂ ಅಪಾಯಕರ. ದೇವರ ಭಕ್ತನು 
ಆ ಸ್ತ್ರೀಯರ ಬಳಿಯಿಂದ ಓಡಿಹೋಗುವನು; ಪಾಪಿ 
ಯಾದರೊ ಅವರಿಗೆ ಸಿಕ್ಕಿಕೊಳ್ಳುವನು. 

2 ೫ಪ್ರುಸಂಗಿಯು ಇಂತೆನ್ನುತ್ತಾನೆ: "ಒಂದು ತೀರ್ಮಾ 
ನಕ್ಕೆ ಬರಬೇಕೆಂದು ಇವೆಲ್ಲವುಗಳನ್ನು ಒಟ್ಟಾಗಿ ಸೇರಿಸಿದೆ. 
ಆದರೂ ಒಂದು ತೀರ್ಮಾನಕ್ಕೆ ಬರಲಾಗುತ್ತಿಲ್ಲ. ಆದರೆ 
ನಾನು ಒಂದನ್ನು ಕಂಡುಕೊಂಡೆ. ಅದೇನೆಂದರೆ, ಸಾವಿರ 
ಪುರುಷರಲ್ಲಿ ಒಬ್ಬ ನೀತಿವಂತನು ಇದ್ದರೂ ಇರಬಹುದು; 
ಆದರೆ ಸಾವಿರ ಸ್ತ್ರೀಯರಲ್ಲಿ ಒಬ್ಬ ನೀತಿವಂತಳನ್ನೂ ನಾನು 
ಕಾಣಲಿಲ್ಲ. 

2""ನಾನು ಮತ್ತೊಂದು ವಿಷಯವನ್ನು ತಿಳಿದು 
ಕೊಂಡೆನು. ಅದೇನಂದರೆ, ದೇವರು ಮನುಷ್ಯರನ್ನು ನೀತಿ 
ವಂತರನ್ನಾಗಿ ಸೃಷ್ಟಿಸಿದನು. ಆದರೆ ಜನರು ಕೆಟ್ಟವರಾ 
ಗಿರಲು ಅನೇಕ ದಾರಿಗಳನ್ನು ಕಂಡುಕೊಂಡರು.'' 


838 


ಜ್ಞಾನ ಮತ್ತು ಶಕ್ತಿ 
ಜ್ಞಾನಿಯು ವಿಷಯಗಳನ್ನು ಅರ್ಥಮಾಡಿಕೊಳ್ಳು 
ವಂತೆ ಮತ್ತು ವಿವರಿಸುವಂತೆ ಬೇರೆ ಯಾರೂ 
ಅರ್ಥಮಾಡಿಕೊಳ್ಳಲಾರರು ಮತ್ತು ವಿವರಿಸಲಾರರು. 
ಜ್ಞಾನಿಯ ಮುಖವು ಜ್ಞಾನದಿಂದ ಪ್ರಕಾಶಮಾನ 
ವಾಗಿರುವುದು; ಅದು ವ್ಯಸನದ ಮುಖವನ್ನು ಸಂತೋಷದ 
ಮುಖವನ್ನಾಗಿ ಮಾರ್ಪಡಿಸುವುದು. 

2ನೀವು ದೇವರ ಮೇಲೆ ಆಣೆಯಿಟ್ಟಿರುವುದರಿಂದ 
ರಾಜನ ಆಜ್ಞೆಗೆ ವಿಧೇಯರಾಗಿರಬೇಕು. 3ರಾಜನಿಗೆ 
ನಿಮ್ಮ ಆಲೋಚನೆಗಳನ್ನು ತಿಳಿಸಲು ಭಯಪಡಬಾರದು; 
ನೀವು ಯಾವ ತಪ್ಪಿಗೂ ಬೆಂಬಲ ಕೊಡಬಾರದು. ಆದರೆ 
ರಾಜನು ತನಗೆ ಇಷ್ಟಬಂದಂತೆ ಆಜ್ಞೆಗಳನ್ನು ಕೊಡುತ್ತಾ 
ನೆಂಬುದು ಜ್ಞಾಪಕದಲ್ಲಿರಲಿ. “ಆಜ್ಞೆಗಳನ್ನು ಕೊಡಲು 
ರಾಜನಿಗೆ ಅಧಿಕಾರವಿದೆ. ಅವನನ್ನು ಬಲವಂತಮಾಡಲು 
ಯಾರಿಗೂ ಸಾಧ್ಯವಿಲ್ಲ. 5ರಾಜನ ಆಜ್ಞೆಗೆ ವಿಧೇಯ 
ನಾಗುವವನು ಸುರಕ್ಕಿತನಾಗಿರುವನು. ಆದರೆ ಜ್ಞಾನಿಯು 
ಸೂಕ್ತ ಸಮಯದಲ್ಲಿ ಸೂಕ್ತ ಕಾರ್ಯವನ್ನು ಮಾಡಲು 
ತಿಳಿದಿದ್ದಾನೆ. 

ಪ್ರತಿಯೊಂದು ಕಾರ್ಯಕ್ಕೂ ಸೂಕ್ತ ಸಮಯವೂ 
ಸೂಕ್ತ ಮಾರ್ಗವೂ ಮನುಷ್ಯನಿಗೆ ಇವೆ. ಮನುಷ್ಯನು ತನ್ನ 
ಅನೇಕ ತೊಂದರೆಗಳಲ್ಲಿಯೂ ಅವುಗಳಿಗೆ ತಕ್ಕಂತೆ 
ನಿರ್ಧಾರವನ್ನು ಕೈಕೊಳ್ಳಬೇಕು. ಯಾಕೆಂದರೆ ಮುಂದೆ 
ಏನಾಗುವುದೊ ಅವನಿಗೆ ತಿಳಿಯುದು. 

*ಯಾರಿಗೂ ತಮ್ಮ ಆತ್ಮವನ್ನು ತಡೆದು ನಿಲ್ಲಿಸಿಕೊಳ್ಳುವ 
ಶಕ್ತಿ ಇಲ್ಲ. ಯಾರಿಗೂ ತಮ್ಮ ಮರಣವನ್ನು ತಡೆದು 
ನಿಲ್ಲಿಸುವ ಶಕ್ತಿಯಿಲ್ಲ. ಯುದ್ಧಕಾಲದಲ್ಲಿ ಸೈನಿಕರಿಗೆ ರಜೆ 
ದೊರೆಯುವುದಿಲ್ಲ. ಅದೇ ರೀತಿಯಲ್ಲಿ ಪಾಪವು ಪಾಪಿ 
ಯನ್ನು ಬಿಟ್ಟು ಹೋಗುವುದಿಲ್ಲ. 

9ನಾನು ಇವುಗಳನ್ನೆಲ್ಲಾ ನೋಡಿ ಈ ಲೋಕದ ಕಾರ್ಯ 
ಗಳನ್ನು ಪರಿಶೀಲಿಸಿದೆನು. ಮನುಷ್ಯರು ಅಧಿಪತಿಗ 
ಳಾಗಿರಲು ಪ್ರಯಾಸಪಡುತ್ತಾರೆ ಇದು ಸಹ ವ್ಯರ್ಥ. 

ಲ್ಲದಲ್ಲದೆ ದುಷ್ಟರಿಗೆ ಶವಸಂಸ್ಕಾರವನ್ನು ವೈಭವದಿಂದ 
ಮಾಹುವುದನ್ನು ನಾನು ನೋಡಿದ್ದೇನೆ. ಶವಸಂಸ್ಕಾರ 
ವಾದ ಮೇಲೆ ಜನರು ಸತ್ತುಹೋದ ದುಷ್ಟರನ್ನು 
ಹೊಗಳುತ್ತಾ ತಮ್ಮ ಮನೆಗಳಿಗೆ ಹೋದರು; ಆ ದುಷ್ಟರು 
ಅನೇಕ ಕೆಟ್ಟಕಾರ್ಯಗಳನ್ನು ಮಾಡಿದ್ದ ನಗರಗಳಲ್ಲಿಯೂ 
ಇದು ನಡೆಯಿತು. ಇದು ಸಹ ವ್ಯರ್ಥ. 


ನ್ಯಾಯ, ಪ್ರತಿಫಲ ಮತ್ತು ದಂಹನೆ 
!!ಜನರ ಅಪರಾಧಗಳಿಗೆ ದಂಡನೆಯು ಕೂಡಲೇ 
ಬರದಿರುವುದರಿಂದ ದುಷ್ಕೃತ್ಯಗಳನ್ನು ಮಾಡಲು 
ಇತರರು ಸಹ ಪ್ರೇರಿತರಾಗುತ್ತಾರೆ. 


839 


12ಓಬ್ಬ ಪಾಪಿಯು ನೂರು ದುಷ್ಕೃತ್ಯಗಳನ್ನು ಮಾಡಿ 
ಬಹುಕಾಲ ಬದುಕಬಹುದು. ಆದರೆ ದೇವರಲ್ಲಿ ಭಯ 
ಭಕ್ತಿಯುಳ್ಳವರಿಗೆ ಅದಕ್ಕಿಂತಲೂ ಮೇಲೇ ಆಗುವುದು. 
ದುಷ್ಟರಿಗೆ ದೇವರಲ್ಲಿ ಭಯಭಕ್ತಿಯಿಲ್ಲದಿರುವುದರಿಂದ 
ಅವರಿಗೆ ಒಳ್ಳೆಯದಾಗುವುದುದಿಲ್ಲ; ಅವರ ಜೀವಿತವು 
ಸಾಯಂಕಾಲದ ನೆರಳಿನಂತೆ ಇಲ್ಲವಾಗುವುದು. 

“ಲೋಕದಲ್ಲಿ ಮತ್ತೊಂದು ಆನ್ಯಾಯವಿದೆ. ದುಷ್ಟರಿಗೆ 
ಕೇಡಾಗಬೇಕು, ಕೆಟ್ಟವುಗಳು ಕೆಟ್ಟ ಜನರಿಗೆ ಆಗಬೇಕು. 
ನೀತಿವಂತರಿಗೆ ಒಳ್ಳೆಯದಾಗಬೇಕು. ಆದರೆ ಕೆಲವು ಸಲ 
ನೀತಿವಂತರಿಗೆ ಕೇಡಾಗುತ್ತದೆ, ದುಷ್ಟರಿಗೆ ಒಳ್ಳೆಯ 
ದಾಗುತ್ತದೆ. ಅದು ನ್ಯಾಯವಲ್ಲ. 

`` ಆದ್ದರಿಂದ ಜೀವನದಲ್ಲಿ ಅನ್ನಪಾನಗಳನ್ನು ತೆಗೆದು 
ಕೊಂಡು ಸಂತೋಷಪಡುವುದೇ ಉತ್ತಮವೆಂದು ನಿರ್ಧ 
ರಿಸಿದೆನು. ಯಾಕೆಂದರೆ ದೇವರು ಮನುಷ್ಯನಿಗೆ ಈ 


ಪ್ರಸಂಗಿ 8:12-9:11 


ಪಾಪಿಯಂತೆ ಸಾಯುವನು. ದೇವರಿಗೆ ವಿಶೇಷವಾದ 
ಹರಕೆಗಳನ್ನು ಮಾಡುವವನು ಸಹ ಆ ಹರಕೆಗಳನ್ನು 
ಮಾಡಲು ಭಯಪಡುವ ವ್ಯಕ್ತಿಯಂತೆ ಸಾಯುವನು. 

ಈ ಲೋಕದ ಎಲ್ಲಾ ಕಾರ್ಯಗಳಲ್ಲಿ ಎಲ್ಲಕ್ಕಿಂತಲೂ 
ದುಃಖಕರವಾದದ್ದೇನಂದರೆ, ಎಲ್ಲರೂ ಒಂದೇ ರೀತಿ 
ಯಲ್ಲಿ ಅಂತ್ಯವಾಗುವರು. ಆದರೆ ಜನರು ದುಷ್ಟತನ 
ವನ್ನೂ ಮೂರ್ಹತನವನ್ನೂ ಆಲೋಚಿಸುತ್ತಲೇ 
ಇರುವುದು ಅಪಾಯಕರ. ಆಲೋಚನೆಗಳು ಅವರನ್ನು 
ಮರಣಕ್ಕೆ ನಡೆಸುತ್ತವೆ. “ಇನ್ನೂ ಜೀವದಿಂದಿರುವ 
ಪ್ರತಿಯೊಬ್ಬರಿಗೂ ನಿರೀಕ್ಬೆಯಿದೆ. 

ಜೀವಂತವಾಗಿರುವ ನಾಯಿ ಸತ್ತ ಸಿಂಹಕ್ಕಿಂತಲೂ 
ಉತ್ತಮ ಎಂಬ ನುಡಿ ಎಷ್ಟೋ ಸತ್ಯ. 

5ಜೀವಿತರಿಗೆ ಸಾಯುತ್ತೇವೆಂಬ ತಿಳಿವಳಿಕೆಯಿದೆ. ಆದರೆ 
ಸತ್ತವರಿಗೆ ಯಾವ ತಿಳಿವಳಿಕೆಯೂ ಇಲ್ಲ. ಸತ್ತವರಿಗೆ 





ಲೋಕದಲ್ಲಿ ಅನುಗ್ರಹಿಸಿರುವ ಪ್ರಯಾಸಕರ ಕೆಲಸ 
ಗಳಲ್ಲಿಯೂ ಮನಷ್ಯನು ಸಂತೋಷವಾಗಿರಬೇಕು. 


ದೇವರ ಕಾರ್ಯ ಗ್ರಹಿಕೆಗೆ ಮೀರಿದೆ 

16 ಲೋಕದಲ್ಲಿ ಜನರ ಕಾರ್ಯಗಳನ್ನು ಎಚ್ಚರಿಕೆ 
ಯಿಂದ ಅಧ್ಯಯನ ಮಾಡಿದೆ. ಅವರು ಹಗಲುರಾತ್ರಿ, 
ಕೆಲಸ ಮಾಡುವರು; ಕೆಲವೊಮ್ಮೆ ನಿದ್ರೆಯನ್ನೂ 
ಮಾಡುವುದಿಲ್ಲ. ಇದಲ್ಲದೆ ದೇವರ ಅನೇಕ ಕಾರ್ಯ 
ಗಳನ್ನು ಸಹ ನಾನು ನೋಡಿದ್ದೇನೆ. ಭೂಮಿಯ ಮೇಲೆ 
ದೇವರು ಮಾಡುವ ಕಾರ್ಯಗಳನ್ನೆಲ್ಲಾ ಜನರು ಅರ್ಥ 
ಮಾಡಿಕೊಳ್ಳಲಾರರು. ಒಬ್ಬನು ಅರ್ಥಮಾಡಿಕೊಳ್ಳಲು 
ಎಷ್ಟೇ ಪ್ರಯತ್ನಿಸಿದರೂ ಅವನು ಅರ್ಥಮಾಡಿಕೊಳ್ಳ 
ಲಾರನು. ದೇವರ ಕಾರ್ಯವನ್ನು ಅರ್ಥಮಾಡಿಕೊಳ್ಳ 
ಬಲ್ಲನೆಂದು ಜ್ಞಾನಿಯು ಕೇಳಿಕೊಂಡರೂ ಅದು 
ಸತ್ಯವಲ್ಲ. ಅವುಗಳನ್ನೆಲ್ಲ ಯಾರೂ ಅರ್ಥಮಾಡಿ 
ಕೊಳ್ಳಲಾರರು. 


ಸಾವು ನ್ಯಾಯವಾದದ್ದೇ? 

ನಾನು ಇವೆಲ್ಲವುಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ 
ಆಲೋಚಿಸಿದೆ. ಒಳ್ಳೆಯವರಿಗೂ ಜ್ಞಾನಿಗಳಿಗೂ 
ಅವರ ಕಾರ್ಯಗಳಿಗೂ ಸಂಭವಿಸುವುದೆಲ್ಲಾ ದೇವರ 
ಹತೋಟಿಯಲ್ಲಿದೆ. ತಾವು ಪ್ರೀತಿಗೆ ಗುರಿಯಾಗುವರೊ 
ದ್ವೇಷಕ್ಕೆ ಗುರಿಯಾಗುವರೊ ಅವರಿಗೆ ಗೊತ್ತಿಲ್ಲ. ಮುಂದೆ 

ಸಂಭವಿಸುವುದೂ ಅವರಿಗೆ ಗೊತ್ತಿಲ್ಲ. 
ಆದರೆ ಎಲ್ಲರಿಗೂ ಸಂಭವಿಸುವುದು ಒಂದೇ. ಅದೇ 
ಮರಣ. ಒಳ್ಳೆಯವರಿಗೂ ಕೆಟ್ಟವರಿಗೂ ಶುದ್ಧರಿಗೂ 
ಅಶುದ್ಧರಿಗೂ ಯಜ್ಞಗಳನ್ನು ಅರ್ಪಿಸುವವರಿಗೂ ಅರ್ಪಿಸ 
ದವರಿಗೂ ಮರಣವಾಗುತ್ತದೆ. ಒಳ್ಳೆಯವನು ಸಹ ಕೇವಲ 


ಯಾವ ಪ್ರತಿಫಲವೂ ಇಲ್ಲ. ಜನರು ಅವರನ್ನು ಬೇಗನೆ 
ಮರೆತುಬಿಡುವರು. "ಅವರು ಸತ್ತಾಗಲೇ, ಅವರ ಪ್ರೀತಿ, 
ದ್ವೇಷ ಮತ್ತು ಹೊಟ್ಟೆಕಿಚ್ಚು ಅಳಿದು ಹೋದವು; ಸತ್ತವರು 
ಭೂಲೋಕದ ಕಾರ್ಯಗಳಲ್ಲಿ ಇನ್ನೆಂದಿಗೂ ಪಾಲುಗಾರ 
ರಾಗುವುದಿಲ್ಲ. 


ಜೀವನದಲ್ಲಿ ಆನಂದಿಸಿ 

'ಆದ್ದರಿಂದ ಹೋಗು, ಊಟಮಾಡಿ ಸಂತೋಷಪಡು; 
ದ್ರಾಕ್ಟಾರಸವನ್ನು ಕುಡಿದು ಉಲ್ಲಾಸಿಸು; ನಿನ್ನ ಈ ನಡ 
ತೆಯು ದೇವರಿಗೆ ಮೆಚ್ಚಿಕೆಯಾಗಿದೆ. *ಒಳ್ಳಿಯ ಉಡುಪು 
ಗಳನ್ನು ಧರಿಸಿಕೊಂಡು ನಿನ್ನನ್ನು ಅಲಂಕರಿಸಿಕೊ. ೨ನೀನು 
ಪ್ರಿಯ ಪತ್ನಿಯೊಡನೆ ಸುಖಪಡು. ನಿನ್ನ ಅಲ್ಪಕಾಲ 
ಜೀವಿತದ ದಿನಗಳಲ್ಲೆಲ್ಲಾ ಸುಖಪಡು. ಈ ಜೀವಿತವನ್ನು 
ನಿನಗೆ ಅನುಗ್ರಹಿಸಿರುವಾತನು ದೇವರೇ. ಇದೇ ನಿನ್ನ 
ಪಾಲು. ನಿನ್ನ ಈ ಜೀವಿತದ ಕೆಲಸಕಾರ್ಯಗಳನ್ನು 
ಸಂತೋಷದಿಂದ ಮಾಡು. ನಿನ್ನ ಕೆಲಸ ಕಾರ್ಯಗಳನ್ನು 
ನಿನ್ನಿಂದಾದಷ್ಟು ಉತ್ತಮವಾಗಿ ಮಾಡು. ಸಮಾಧಿಯಲ್ಲಿ 
ನಿನಗೆ ಕೆಲಸವಿಲ್ಲ. ಅಲ್ಲಿ ಆಲೋಚನೆಯಾಗಲೀ, ಜ್ಞಾನ 
ವಾಗಲೀ, ವಿವೇಕವಾಗಲೀ ಇರುವುದಿಲ್ಲ. ನಾವೆಲ್ಲರೂ 
ಮರಣದ ಆ ಸ್ಥಳಕ್ಕೆ ಹೋಗುತ್ತಿದ್ದೇವೆ. 


ಆದೃಷ್ಟವೇ? ನತಾದೃಷ್ಟವೇ? 

''ಇದಲ್ಲದೆ ಲೋಕದಲ್ಲಿ ಇನ್ನೂ ಕೆಲವು ಅನ್ಯಾಯ 
ಗಳನ್ನು ಗಮನಿಸಿದ್ದೇನೆ. ಅತಿವೇಗದ ಓಟಗಾರನಿಗೆ 
ಓಟದಲ್ಲಿ ಯಾವಾಗಲೂ ಗೆಲುವಾಗದು; ಬಲಿಷ್ಠವಾದ 
ಸೈನ್ಯಕ್ಕೆ ಯುದ್ಧದಲ್ಲಿ ಯಾವಾಗಲೂ ಜಯವಾಗದು; 
ಜ್ಞಾನಿಗೆ ಯಾವಾಗಲೂ ಆಹಾರ ದೊರಕದು; ಜಾಣನಿಗೆ 


ಯಾವಾಗಲೂ ಐಶ್ವರ್ಯ ದೊರೆಯದು; ಪ್ರವೀಣರಿಗೆ 


ಪ್ರಸಂಗಿ 9:12-10:17 


ಯಾವಾಗಲೂ ಹೊಗಳಿಕೆ ಬಾರದು; ಸಮಯ ಬಂದಾಗ, 
ಪ್ರತಿಯೊಬ್ಬರಿಗೂ ಕೇಡುಗಳಾಗುತ್ತವೆ. 

'2ಮನುಷ್ಯನಿಗೆ ಮುಂದೆ ಏನಾಗುವುದೊ ತಿಳಿಯದು. 
ಅವನ ಬಲೆಯಲ್ಲಿ ಸಿಕ್ಕಿಕೊಂಡಿರುವ ಮೀನಿನಂತೆಯೂ 
ಬೋನಿನಲ್ಲಿ ಸಿಕ್ಕಿಕೊಂಡ ಪಕ್ಷಿಯಂತೆಯೂ ಮನುಷ್ಯನು 
ತನಗೆ ಸಂಭವಿಸುವು ಕೇಡುಗಳಿಗೆ ಗುರಿಯಾಗುವನು. 


ಜ್ಞಾನದ ಶಕ್ತಿ 

ಇದಲ್ಲದೆ ಲೋಕದಲ್ಲಿ ಜ್ಞಾನದ ಕಾರ್ಯವನ್ನು 
ಮಾಡುವ ಒಬ್ಬನನ್ನು ನಾನು ಕಂಡೆನು. ಅದು ತುಂಬ 
ಮುಖ್ಯವಾದದ್ದೆಂದು ನನಗೆ ತೋರಿತು. “ಕೆಲವು ಜನ 
ರಿದ್ದ ಒಂದು ಚಿಕ್ಕ ನಗರವಿತ್ತು ಒಬ್ಬ ದೊಡ್ಡ ರಾಜನು ಆ 
ನಗರದ ಮೇಲೆ ದಂಡೆತ್ತಿ ಬಂದು ಮುತ್ತಿಗೆ ಹಾಕಿದನು. 
ಆದರೆ ಆ ನಗರದಲ್ಲಿ ಒಬ್ಬ ಜ್ಞಾನಿ ಇದ್ದನು. ಆದರೆ 
ಅವನು ಬಡವನಾಗಿದ್ದನು, ಅವನು ತನ್ನ ಜ್ಞಾನದಿಂದ ಆ 
ನಗರವನ್ನು ಕಾಪಾಡಿದನು; ಆದರೆ ಜನರು ಅವನನ್ನು 
ಮರತೇಬಿಟ್ಟರು. ನಾನು ಹೇಳುವುದೇನಂದರೆ, 
ಜ್ಞಾನವು ಶಕ್ತಿಗಿಂತಲೂ ಉತ್ತಮ. ಅವರು ಆ ಬಡವನ 
ಜ್ಞಾನವನ್ನು ಮರೆತುಬಿಟ್ಟರೂ ಅವನ ಮಾತುಗಳನ್ನು 
ಕೇಳದಿದ್ದರೂ ಜ್ಞಾನವು ಉತ್ತಮವಾದದ್ದೇ. 


17 ಜ್ಞಾನಿಯ ಮೆಲ್ಲನೆಯ ಮಾತುಗಳು ಮೂಢನಾದ 
ಅಧಿಪತಿಯು ಕೂಗಿಹೇಳಿದ ಮಾತುಗಳಿಗಿಂತಲೂ 
ಎಷ್ಟೋ ಉತ್ತಮ. 

1 ಜ್ಞಾನವು ಯುದ್ಧಾಯುಧಗಳಿಗಿಂತಲೂ ಉತ್ತಮ, 
ಆದರೆ ಮೂಢನು ಒಳ್ಳೆಯದನ್ನು ಹಾಳು 
ಮಾಡುವನು. 

10 ಸತ್ತ ನೊಣಗಳಿಂದ ಉತ್ತಮವಾದ ಪರಿಮಳ 

ತೈಲವು ದುರ್ವಾಸನೆ ಬೀರುವುದು. ಅದೇರೀತಿ 
ಯಲ್ಲಿ ಚಿಕ್ಕ ಮೂಢತನವು ಬಹು ಜ್ಞಾನವನ್ನೂ 
ಸನ್ಮಾನವನ್ನೂ ಹಾಳುಮಾಡಬಲ್ಲದು. 

ಜ್ಞಾನಿಯ ಆಲೋಚನೆಗಳು ಅವನನ್ನು ಸರಿಯಾದ 
ದಾರಿಯಲ್ಲಿ ನಡೆಸುತ್ತವೆ. ಆದರೆ ಮೂಢನ ಆಲೋಚನೆ 
ಗಳು ಅವನನ್ನು ತಪ್ಪಾದ ದಾರಿಯಲ್ಲಿ ನಡೆಸುತ್ತವೆ. 
3ಮೂಢನು ತನ್ನ ಮೂಢತನವನ್ನು ದಾರಿಯಲ್ಲಿ 
ನಡೆದುಹೋಗುತ್ತಿರುವಾಗಲೂ ತೋರಿಸುವನು. 

“ನಿನ್ನ ಯಾಜಮಾನನು ನಿನ್ನ ಮೇಲೆ ಕೋಪಗೊಂಡ 
ಮಾತ್ರಕ್ಕೆ ನಿನ್ನ ಉದ್ಯೋಗವನ್ನು ಬಿಡಬೇಡ. ನೀನು 
ತಾಳ್ಮೆಯಿಂದ ಸಹಾಯಕನಾಗಿದ್ದರೆ ದೊಡ್ಡ ತಪ್ಪುಗಳನ್ನು 
ಸಹ ನೀನು ಸರಿಪಡಿಸಲು ಸಾಧ್ಯ. 

ಲೋಕದಲ್ಲಿ ನಾನು ಮತ್ತೊಂದು ಅನ್ಯಾಯವನ್ನು 
ನೋಡಿದ್ದೇನೆ. ಅದು ಅಧಿಪತಿಗಳು ಮಾಡುವ ತಪ್ಪಿನಂತೆ 





840 


ಇದೆ. "ಐಶ್ವರ್ಯವಂತರಿಗೆ ಹೀನವಾದ ಸ್ಥಾನ ದೊರೆಯು 
ವುದು; ಮೂಢರಿಗೆ ಮುಖ್ಯವಾದ ಪದವಿಗಳು ದೊರೆಯು 
ವವು. 'ಸೇವಕರಾಗಿರಬೇಕಿದ್ದವರು ಕುದುರೆಸವಾರಿ 
ಮಾಡುವುದನ್ನೂ ಅಧಿಪತಿಗಳಾಗಬೇಕಿದ್ದವರು ಸೇವಕ 
ರಂತೆ ನಡೆದುಹೋಗುವುದನ್ನು ನಾನು ನೋಡಿದ್ದೇನೆ. 


ಪ್ರತಿಯೊಂದು ಉದ್ಯೋಗವೂ ಅಪಾಯಕರ 

ಗುಂಡಿತೋಡುವವನು ತಾನೇ ಅದರಲ್ಲಿ ಬೀಳ 
ಬಹುದು. ಗೋಡೆಯನ್ನು ಹೊಡೆದು ಉರುಳಿಸುವವ 
ನನ್ನು ಹಾವು ಕಚ್ಚುವುದು. ಬಂಡೆಗಳನ್ನು ಉರುಳಿಸುವವ 
ನಿಗೆ ನೋವಾಗುವುದು; ಮರಗಳನ್ನು ಕಡಿಯುವವನಿಗೆ 
ಕೇಡಾಗುವುದು. 

ಮೊಂಡಕತ್ತಿಯನ್ನು ಹರಿತಗೊಳಿಸಿದರೆ ಕೆಲಸ 
ಸುಲಭವಾಗುವಂತೆಯೇ ಜ್ಞಾನವು ಯಾವ ಕೆಲಸವನ್ನಾ 
ದರೂ ಸುಲಭಗೊಳಿಸಬಲ್ಲದು. !! ಹಾವುಗಳನ್ನು ಹಿಡಿಯ 
ಬಲ್ಲವನು ಇಲ್ಲದಿರುವಾಗ ಹಾವು ಬೇರೊಬ್ಬನನ್ನು 
ಕಚ್ಚಿದರೆ ಹಾವು ಹಿಡಿಯುವವನಿಂದ ಪ್ರಯೋಜನ 
ವೇನು? ಜ್ಞಾನವು ಸಹ ಹಾಗಯೇ. 


le ಜ್ಞಾನಿಯು ಮಾತುಗಳು ಅವನಿಗೆ ಘನತೆಯನ್ನು 
ತರುತ್ತವೆ; ಮೂಢನ ಮಾತುಗಳು ಅವನಿಗೆ 
ನಾಶನವನ್ನು ತರುತ್ತವೆ. 


ಔಮೂಢನ ಮಾತು ಮೂರ್ವತನದೊಡನೆ ಆರಂಭ 
ಗೊಂಡು ದುಷ್ಟಕರವಾದ ಹುಚ್ಚುತನದೊಡನೆ ಕೊನೆ 
ಗೊಳ್ಳುವುದು. 'ಮೂಢನು ತಾನು ಮಾಡುವಂಥದ್ದರ 
ಬಗ್ಗೆ ಯಾವಾಗಲೂ ಮಾತಾಹುವನು. ಆದರೆ ಮುಂದೆ 
ಏನಾಗುವುದೊ ಯಾರಿಗೂ ತಿಳಿಯದು. ಮುಂದೆ 
ಸಂಭವಿಸುವುದನ್ನು ಯಾರೂ ಹೇಳಲಾರರು. 


15 ಮೂಢನು ತನ್ನ ಮನೆದಾರಿಯನ್ನು ತಿಳಿದು 
ಕೊಳ್ಳುವಷ್ಟು ಜಾಣನಲ್ಲ, ಆದ್ದರಿಂದ ಅವನು 
ತನ್ನ ಜೀವಮಾನವೆಲ್ಲಾ ಕಷ್ಟಪಟ್ಟು ಕೆಲಸ 
ಮಾಡಬೇಕು. 


ದುಡಿಮೆಯ ಮೌಲ್ಯ 
ರಾಜನು ಮಗುವಿನಂತೆ ಇದ್ದರೆ ದೇಶವು ಹಾಳಾ 
ಗುವುದು. ಅಧಿಪತಿಗಳು ಮುಂಜಾನೆಯಲ್ಲಿಯೇ ಔತಣ 
ಮಾಡಿದರೆ ದೇಶವು ಹಾಳಾಗುವುದು. ''ಆದರೆ ರಾಜನು 
ಒಳ್ಳೆಯ ಕುಟುಂಬದಿಂದ ಬಂದವನಾಗಿದ್ದರೆ ದೇಶಕ್ಕೆ 
ತುಂಬ ಒಳ್ಳೆಯದಾಗುವುದು; ಅಧಿಪತಿಗಳು ತಿನ್ನುವು 
ದನ್ನೂ ಕುಡಿಯುವುದನ್ನೂ ಹತೋಟಿಯಲ್ಲಿಟ್ಟು 


841 


ಕೊಂಡರೆ ದೇಶಕ್ಕೆ ತುಂಬ ಒಳ್ಳೆಯದಾಗುವುದು. ಅಧಿಪತಿ 
ಗಳು ತಿನ್ನುವುದೂ ಕುಡಿಯುವುದೂ ಬಲ ಹೊಂದುವು 
ದಕ್ಕಾಗಿಯೇ ಹೊರತು ಮತ್ತರಾಗುವುದಕ್ಕಾಗಿಯಲ್ಲ. 


1 ಒಬ್ಬನು ಕೆಲಸಮಾಡಲಾರದಷ್ಟು ತುಂಬ 
ಸೋಮಾರಿಯಾಗಿದ್ದರೆ, ಅವನ ಮನೆಯು 
ಸೋರಲಾರಂಭಿಸುವುದು; ಅದರ ಮೇಲ್ವಾ 
ವಣಿಗೆಯು ಬೀಳತೊಡಗುವುದು. 


ಊಟವು ಸಂತೋಷಗೊಳಿಸುವುದು; ದ್ರಾಕ್ಟರಸವು 
ಉಲ್ಲಾಸಗೊಳಿಸುವುದು; ಹಣವು ಅನೇಕ ಸಮಸ್ಯೆಗಳನ್ನು 
ಬಗೆಹರಿಸುವುದು. 


ಹರಟಿ ಮಾತು 
ರಾಜನನ್ನು ಮನಸ್ಸಿನಲ್ಲಿಯೂ ದೂಷಿಸಬೇಡ; ನಿನ್ನ 
ಮನೆಯಲ್ಲಿ ಒಬ್ಬಂಟಿಗನಾಗಿರುವಾಗಲೂ ಐಶ್ವರ್ಯ 
ವಂತರನ್ನು ದೂಷಿಸಬೇಹ. ಯಾಕೆಂದರೆ ಚಿಕ್ಕ ಪಕ್ಷಿ 
ಯೊಂದು ಹಾರಿಹೋಗಿ, ನೀನು ಹೇಳಿದ ಪ್ರತಿ 
ಯೊಂದನ್ನು ಅವರಿಗೆ ಹೇಳಬಹುದು. 


ಭವಿಷ್ಯತ್ತನ್ನು ಧೈರ್ಯವಾಗಿ ಎದುರಿಸಿ 
1 ನೀನು ಹೋದಲ್ಲೆಲ್ಲಾ ಒಳ್ಳೆಯದನ್ನೇ ಮಾಡು. 
ಸ್ವಲ್ಪಕಾಲದ ಮೇಲೆ, ನಿನ್ನ ಸತ್ಕಿ,ಯೆಗಳ ಫಲವನ್ನು 
ಹೊಂದಿಕೊಳ್ಳುವೆ. 

ಫಿನ್ನಲ್ಲಿರುವುದನ್ನೆಲ್ಲ ಒಳ್ಳೆಯ ಕಾರ್ಯಗಳಿಗೆ ಉಪ 
ಯೋಗಿಸು; ಲೋಕಕ್ಕೆ ಮುಂದೆ ಸಂಭವಿಸುವ ಕೇಡು 
ನಿನಗೆ ತಿಳಿಯದು. 

ಮೋಡಗಳು ನೀರಿನಿಂದ ತುಂಬಿದ್ದರೆ, ಅವು 
ಭೂಮಿಯ ಮೇಲೆ ಮಳೆಯನ್ನು ಸುರಿಸುತ್ತವೆ. ಮರವು 
ದಕ್ಷಿಣಕ್ಕಾಗಲೀ ಉತ್ತರಕ್ಕಾಗಲೀ ಬಿದ್ದರೆ, ಅದು ತಾನು 
ಬಿದ್ದಲ್ಲಿಯೇ ಇರುವುದು. 

“ಒಳ್ಳೆಯ ಹವಾಮಾನಕ್ಕಾಗಿ ಕಾದುಕೊಂಡಿರುವವನು 
ಬೀಜ ಬಿತ್ತುವುದಿಲ್ಲ ಮಳೆ ಬರಬಹುದೆಂದು ಮೋಡ 
ವನ್ನು ನೋಡುತ್ತಿರುವವನು ಪೈರು ಕೊಯ್ಯನು. 

5ಗಾಳಿಯ ಬೀಸುವಿಕೆಯನ್ನೂ ತನ್ನ ತಾಯಿಯ 
ಗರ್ಭದಲ್ಲಿ ಮಗುವಿನ ಎಲುಬು ಬೆಳೆಯುವ ರೀತಿಯನ್ನು 
ನೀನು ಹೇಗೆ ತಿಳಿದಿಲ್ಲವೊ ಅದೇ ರೀತಿಯಲ್ಲಿ ಸೃಷ್ಟಿಕರ್ತನ 
ಕಾರ್ಯಗಳನ್ನು ನೀನು ಆರಿತುಕೊಳ್ಳಲಾರೆ. 

"ಆದ್ದರಿಂದ ಮುಂಜಾನೆಯಲ್ಲಿ ಬೀಜಬಿತ್ತಲು 
ಆರಂಭಿಸು; ಸಾಯಂಕಾಲದತನಕ ಕೆಲಸಮಾಡುವುದನ್ನು 
ನಿಲ್ಲಿಸಬೇಡ. ಯಾಕೆಂದರೆ ಇದು ಸಫಲವಾಗುವುದೋ 


ಪ್ರಸಂಗಿ 10:18-12:4 


ಅದು ಸಫಲವಾಗುವುದೋ ಒಂದುವೇಳೆ ಎರಹೂ 
ಸಫಲವಾಗುವುದೋ ನಿನಗೆ ತಿಳಿಯದು. 

ಬೆಳಕು ಹಿತ! ಸೂರ್ಯನ ಬೆಳಕು ನೋಡಲು ಚೆಂದ. 
ನಿನ್ನ ಜೀವನದ ಪ್ರತಿಯೊಂದು ದಿನದಲ್ಲಿಯೂ 
ಆನಂದಿಸು. ನೀನು ಎಷ್ಟು ಕಾಲ ಬದುಕುವೆ ಎಂಬುದು 
ಮುಖ್ಯವಲ್ಲ. ಆದರೆ ಕತ್ತಲೆಯ ದಿನಗಳು ಬಹಳವೆಂದು 
ಜ್ಞಾಪಕದಲ್ಲಿಟ್ಟುಕೊ. ಮುಂದೆ ಸಂಭವಿಸುವುದೆಲ್ಲಾ 
ವ್ಯರ್ಥವೇ. 


ಯೌವನದಲ್ಲಿ ದೇವರ ಸೇವೆ ಮಾಡಿ 
*ಆದ್ದರಿಂದ ಯಾವನಸ್ಥರೇ, ನಿಮ್ಮ ಯೌವನ ಕಾಲ 
ದಲ್ಲಿ ಆನಂದಿಸಿರಿ! ಸಂತೋಷವಾಗಿರಿ! ನಿಮ್ಮ ಹೃದಯವು 
ನಿಮ್ಮನ್ನು ನಡೆಸಿದಂತೆ ಮಾಡಿರಿ. ನೀವು ಬಯಸು 
ವುದನ್ನೆಲ್ಲಾ ಮಾಡಿರಿ. ಆದರೆ ನೀವು ಮಾಡುವ ಪ್ರತಿ 
ಯೊಂದಕ್ಕೂ ದೇವರು ನಿಮಗೆ ನ್ಯಾಯತೀರಿಸುವನು 
ಎಂಬುದು ನೆನಪಿನಲ್ಲಿಟ್ಟುಕೊಳ್ಳಿರಿ. ನಿಮ್ಮ ಕೋಪವು 
ನಿಮ್ಮನ್ನು ಹತೋಟಿಯಲ್ಲಿಡದಂತೆ ನೋಡಿಕೊಳ್ಳಿರಿ. 
ನಿಮ್ಮ ದೇಹವು ನಿಮ್ಮನ್ನು ಪಾಪಕ್ಕೆ ನಡೆಸದಂತೆ 
ನೋಡಿಕೊಳ್ಳಿರಿ. ಜನರು ಯೌೌವನಪ್ರಾಯದಲ್ಲಿರು 
ವಾಗ, ಜೀವನದ ಆರಂಭದಲ್ಲಿಯೇ ಮೂಢಕಾರ್ಯ 
ಗಳನ್ನು ಮಾಡುವರು. 
12 ಕಷ್ಟಕಾಲಗಳು ಬರುವುದಕ್ಕಿಂತ ಮೊದಲೇ, 
ವರ್ಷಗಳು ಮುಗಿದು, ""ನನಗೆ ಅವುಗಳಲ್ಲಿ ಸುಖ 
ವಿಲ್ಲ'' ಎಂದು ಹೇಳುವ ಕಾಲ ಬರುವುದಕ್ಕಿಂತ ಮೊದಲೇ 
ಯಾೌವನಪ್ರಾ,ಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಜ್ಞಾಪಿಸಿಕೊ. 


ಮುಪ್ಪಿನ ಸಮಸ್ಯೆಗಳು 

ನೀನು ಮುದುಕನಾದಾಗ, ಸೂರ್ಯ, ಚಂದ್ರ, ನಕ್ಷತ್ರ 
ಗಳ ಬೆಳಕು ನಿನಗೆ ಕತ್ತಲೆಯಂತೆ ಕಾಣುತ್ತದೆ. ಮಳೆಯಾದ 
ಮೇಲೆಯೂ ಮತ್ತೆಮತ್ತೆ ಮೋಡಗಳಂತೆ ನಿನ್ನ ಜೀವನ 
ದಲ್ಲಿ ಕಷ್ಟಗಳು ತುಂಬಿರುತ್ತವೆ. 

`ಆ ಸಮಯದಲ್ಲಿ, ನಿನ್ನ ಬಲಿಷ್ಠವಾದ ತೋಳುಗಳು 
ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ; ನಿನ್ನ ಬಲಿಷ್ಟವಾದ ಕಾಲು 
ಗಳು ಬಲಹೀನವಾಗಿ ಬಗ್ಗಿಹೋಗುತ್ತವೆ; ನಿನ್ನ ಹಲ್ಲುಗಳು 
ಬಿದ್ದುಹೋಗುತ್ತವೆ; ಆಗ ನೀನು ಆಹಾರವನ್ನು ಅಗಿದು 
ತಿನ್ನಲಾರೆ. ನಿನ್ನ ಕಣ್ಣುಗಳು ಮೊಬ್ಬಾಗುತ್ತವೆ.. *ನಿನ್ನ ಕಿವಿ 
ಮಂದವಾಗುತ್ತದೆ. ನೀನು ಮಾರುಕಟ್ಟೆಯ ಶಬ್ದವನ್ನೂ 
ಕೇಳಲಾರೆ. ಅರೆಯುವ ಕಲ್ಲು ಸಹ ನಿನಗೆ ತುಂಬ 
ಮನವಾಗಿದೆಯೊ ಎಂಬಂತೆ ತೋರುವುದು. ಗಾಯ 
ನವೂ ನಿನಗೆ ಕೇಳುವುದಿಲ್ಲ. ನಿನಗೆ ನಿದ್ರೆಬಾರದಿ 
ರುವುದರಿಂದ ಕೇವಲ ಒಂದು ಹಕ್ಕಿಯ ಧ್ವನಿಯು ನಿನ್ನನ್ನು 
ಹೊತ್ತಾರೆಯಲ್ಲಿ ಎಬ್ಬಿಸುವುದು. 


ಪ್ರಸಂಗಿ 12:5-14 


5ನೀನು ಎತ್ತರವಾದ ಸ್ಥಳಗಳ ಬಗ್ಗೆ ಭಯದಿಂದಿರುವೆ; 
ನಿನ್ನ ಹಾದಿಯಲ್ಲಿರುವ ಪ್ರತಿಯೊಂದು ಚಿಕ್ಕ ವಸ್ತುವಿಗೂ 
ಹೆದರಿಕೊಂಡು ನಡೆದಾಡುವೆ. ನಿನ್ನ ಕೂದಲು ಬಾದಾಮಿ 
ಮರದ ಹೂವುಗಳಂತೆ ಬಿಳುಪಾಗುವುದು. ನೀನು 
ನಡೆಯುವಾಗ ಮಿಹತೆಯಂತೆ ನಿನ್ನನ್ನು ಎಳೆದಾಡಿ 
ಕೊಂಡು ನಡೆಯುವೆ; ಮಗುವನ್ನು ಪಡೆಯಲಾರದಷ್ಟು 
ವಯಸ್ಸಾಗುವುದು. 

ಆ ಮೇಲೆ ನೀನು ನಿನ್ನ ಹೊಸಮನೆಗೆ (ಸಮಾಧಿಗೆ) 
ಹೋಗುವೆ. ನಿನ್ನ ಶವಸಂಸ್ಕಾರಕ್ಕೆ ಹೋಗಲು ಜನರು 
ಬೀದಿಗಳಲ್ಲಿ ತುಂಬಿರುವರು. 


ಮರಣ 

6 ನಿನ್ನ ಜೀವನ ಮುಖ್ಯವಾದದ್ದು. ನಿನ್ನ ಜೀವನ 
ಬೆಳ್ಳಿಬಂಗಾರಗಳಂತೆ ಬೆಲೆ ಬಾಳುವಂಥದ್ದು. 
ಆದರೆ, ಅದು ಬಹು ಬೇಗನೆ ತುಂಡಾದ ದಾರ 
ದಂತೆಯೂ ಮುರಿದುಹೋದ ಪಾತ್ರೆಯಂತೆಯೂ 
ಆಗುವುದು.ನಿನ್ನ ಜೀವನ ಬಾವಿಯಿಂದ ಮುರಿದು 
ಹೋದ ಬಿಂದಿಗೆಯಂತೆ ನಿಷ್ಟಯೋಜಕವಾಗು 
ವುದು. ನಿನ್ನ ಜೀವನವು, ಬಾವಿಯ ಕಟ್ಟೆಯ ಮೇಲೆ 
ಮುಚ್ಚಿದ್ದ ಚಪ್ಪಡಿಕಲ್ಲು ತಾನೇ ಮುರಿದು ಬಾವಿ 
ಯೊಳಗೆ ಬಿದ್ದುಹೋದಂತೆ ನಿಷ್ಪ್ರಯೋಜಕ 
ವಾಗುವುದು. 

7 ನಿನ್ನ ದೇಹ ಭೂಮಿಯಿಂದ ಬಂದಿದೆ. ನೀನು 
ಸತ್ತಾಗ ಅದು ಮತ್ತೆ ಭೂಮಿಯ ಪಾಲಾಗುವುದು. 
ಆದರೆ ನಿನ್ನ ಆತ್ಮವು ದೇವರಿಂದ ಬಂದಿದೆ. ನಿನ್ನ 
ದೇಹವು ಸತ್ತ ಮೇಲೆ, ನಿನ್ನ ಆತ್ಮವು ಮತ್ತೆ ದೇವರ 
ಬಳಿಗೆ ಹೋಗುವುದು. 


842 


ಪ್ರತಿಯೊಂದು ಉಪಯೋಗವಿಲ್ಲದ್ದು! ಪ್ರಸಂಗಿಯು 
ಹೇಳುವುದೇನೆಂದರೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ 
ವ್ಯರ್ಥ. 


ಅಂತಿಮ ನುಡಿಗಳು 

೨ಪ್ರಸಂಗಿಯು ತುಂಬ  ಜ್ಞಾನಿಯಾಗಿದ್ದನು. 
ಪ್ರಸಂಗಿಯು ಅನೇಕ ಜ್ಞಾನೋಪದೇಶಗಳನ್ನು ತುಂಬ 
ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಕ್ರಮಪಡಿಸಿದನು. 
10ಪ್ರಸಂಗಿಯು ಸರಿಯಾದ ಪದಗಳನ್ನು ಪ್ರಯಾಸದಿಂದ 
ಕಂಡುಹಿಡಿದು ಬಳಸಿದನು; ಸತ್ಯವೂ ಭರವಸೆಗೆ 
ಯೋಗ್ಯವೂ ಆದ ಉಪದೇಶಗಳನ್ನು ಬರೆದನು. 

!!ಜ್ಹಾನಿಯ ನುಡಿಗಳು ಪ್ರಾಣಿಗಳನ್ನು ಮುನ್ನೆಡೆಸುವ 
ಚಾವಟಿಗಳಂತಿವೆ. ಅವನ ಉಪದೇಶಗಳು ಮುರಿಯದ 
ಮೊಳೆಗಳಂತಿವೆ. ಅವುಗಳೆಲ್ಲ ಒಬ್ಬನೇ ಕುರುಬನಿಂದ 
(ದೇವರಿಂದ) ಬಂದಿವೆ. ಆದ್ದರಿಂದ ಮಗನೇ, ಆ 
ಉಪದೇಶಗಳನ್ನು ಅಧ್ಯಯನ ಮಾಡು, ಆದರೆ ಬೇರೆ 
ಪುಸ್ತಕಗಳ ಬಗ್ಗೆ ಎಚ್ಚರಿಕೆಯಿಂದಿರು. ಜನರು ಯಾವಾ 
ಗಲೂ ಪುಸ್ತಕಗಳನ್ನು ಬರೆಯುತ್ತಿರುತ್ತಾರೆ; ಅತಿಯಾದ 
ಅಧ್ಯಯನವು ನಿನ್ನನ್ನು ತುಂಬ ಆಯಾಸಗೊಳಿಸುತ್ತದೆ. 

13: ಪುಸ್ತಕದಲ್ಲಿ ಬರೆಯಲಾಗಿರುವ ಎಲ್ಲಾ 
ವಿಷಯಗಳಿಂದ ನಾವು ಕಲಿತುಕೊಳ್ಳತಕ್ಕದ್ದೇನು? 
ಒಬ್ಬನು ಮಾಡಬಹುದಾದ ಅತ್ಯಂತ ಮುಖ್ಯವಾದ 
ಕಾರ್ಯವೆಂದರೆ, ದೇವರಲ್ಲಿ ಭಯಭಕ್ತಿಯಿಂದಿದ್ದು 
ಆತನ ಆಜ್ಞೆಗಳಿಗೆ ವಿಧೇಯನಾಗಿರುವುದೇ. ಯಾಕೆಂದರೆ 
ಜನರ ಎಲ್ಲಾ ಕಾರ್ಯಗಳೂ ರಹಸ್ಯಗಳೂ ದೇವರಿಗೆ 
ಗೊತ್ತಿವೆ. ಆತನು ಪ್ರತಿಯೊಂದು ಕಾರ್ಯವನ್ನೂ 
ತಿಳಿದಿರುವುದರಿಂದ ಪ್ರತಿಯೊಂದಕ್ಕೂ ನ್ಯಾಯತೀರ್ಪು 
ನೀಡುವನು. 


843 


ಪರಮ ಗೀತ 


1 ಸೊಲೊಮೋನನ ಮನೋಹರವಾದ ಗೀತೆ. 


2 


ತ 


4 


ಲ 


೩ 


ಪ್ರಿಯತಮೆ ಪ್ರಿಯಕರನಿಗೆ 
ನಿನ್ನ ಬಾಯಿಂದ ನನ್ನನ್ನು ಮುದ್ದಾಡು, ನಿನ್ನ 
ದ್ರಾಕ್ಸಾ ರಸಕ್ಕಿಂತಲೂ ಉತ್ತ; ಮ. 
ನಿನ್ನ ತೈಲವು ಪರಿಮಳಭರಿತವಾಗಿದೆ; ನಿನ್ನ ಹೆಸರು 
ಸುಗಂಧದ್ರವ್ಯ ದಂತಿದೆ. ಆದ್ದರಿಂದ ಯುವತಿಯರು 
ನಿನ್ನನ್ನು ಪ್ರಿ ಬ್ರೋತಿಸುವರು. 
ನನ್ನನ್ನು ಕರೆದುಕೊಂಡು ಹೋಗು! ನಾವು ಓಡಿ 


9, 
ನ್ನಪ್ರೀತಿ 


ಹೋಗೋಣ! ರಾಜನು ನನ್ನನ್ನು ಅಂತಃಪುರಕ್ಕೆ 


ಬರಮಾಡಿದ್ದಾನೆ. 


ಜಿರುಸಲೇಮಿನ ಸ್ತ್ರೀಯರು 
ನಿನ್ನಲ್ಲಿ ಹರ್ಷಿಸಿ ಉಲ್ರಾ ಸಿಸುವವು. ನಿನ್ನ ಪ್ರಿ ಪ್ರೀತಿಯು 
ದಾ ್ರ್ರಾಕ್ಸಾರಸಕ್ಕಿಂತಲೂ ಉತ್ತಮ. ಜುತಕಿಯರ 
ನಿನ್ನನ್ನು ಹೃದಯಪೂರ್ವಕವಾಗಿ ಪ್ರೀತಿಸುವರು. 


ಪ್ರಿಯತಮೆ ಜಿರುಸಲೇಮಿನ ಸ್ತ್ರೀಯರಿಗೆ 
ಜಿರುಸಲೇಮಿನ ಸ್ತ್ರೀಯರೇ, ನಾನು ಕಪ್ಪಾಗಿದ್ದರೂ 
ಕೇದಾರಿನ ಗುಡಾರಗಳಂತೆಯೂ ಸೊಲೊಮೋ 
ನನ ಪರದೆಗಳಂತೆಯೂ ಸುಂದರಳಾಗಿರುವೆ. 
ಸೂರ್ಯನ ತಾಪಕ್ಕೆ ನಾನೆಷ್ಟು ಕಪ್ಪಾಗಿದ್ದೇನೆಂದು 
ನೋಡಬೇಡಿರಿ. ನನ್ನ ಸಹೋದರರು ನನ್ನ ಮೇಲೆ 
ಕೋಪಗೊಂಡು ದ್ರಾಕ್ಸಿಶೋಟಗಳನ್ನು ನೋಡಿ 
ಕೊಳ್ಳಲು ನನ್ನನ್ನು ನೇಮಿಸಿದರು. ಆದರೆ ನಾನು 


ನನ್ನ ತೋಟವನ್ನು ಕಾಯಲಿಲ್ಲ. 
ಪ್ರಿಯತಮೆ ಪ್ರಿಯಕರನಿಗೆ 
ನನ್ನ ಪ್ರಾ ಪ್ರಾಣಪ್ರಿಯನೇ, ನಿನ್ನ ಕುರಿಗಳನ್ನು ಎಲ್ಲಿ 


ಮೇಯಿಸುವೆ? ಮಧ್ಯಾ ಹ್ನದಲ್ಲಿ ಅವುಗಳನ್ನು ಎಲ್ಲಿ 
ಮಲಗಿಸುವೆ? ಮುಸುಕುಹಾಕಿಕೊಂಡು ನಿನ್ನ 
ಸ್ನೇಹಿತರ ಮಂದೆಗಳ ಹತ್ತಿರ ಅಲೆದಾಡುವ ಹುಡುಗಿ 
ಯಂತೆ ನಾನೇಕಿರಬೇಕು? 


1 


1 


1 


1 


1 


1 


1 


1 


0 


1 


2 


ತೆ 


4 


ದ್ರ 


6 


ಎ 


ಪ್ರಿಯಕರನು ಪ್ರಿಯತಮೆಗೆ 

ಸ್ತ್ರೀಯರಲ್ಲಿ ಅತ್ಯಂತ ಸರತಿಯ ನಿನ್ನ 
ಪ್ರಿಯನು ಎಲ್ಲಿದ್ದಾನೆಂಬುದು ನಿನಗೆ ಗೊತ್ತಿಲ್ಲದಿ 
ದ್ದರೆ, ಹೋಗು, ಕುರಿಗಳನ್ನು ಹಿಂಬಾಲಿಸು, ಕುರು 
ಬರ ಗುಹಾರಗಳ ಬಳಿಯಲ್ಲಿ ನಿನ್ನ ಮೇಕೆಮರಿ 
ಗಳನ್ನು ಮೇಯಿಸು. 

ನ್ನ ಪ್ರಿಯೆ, ಫರೋಹನ ರಥಗಳ ಮಧ್ಯದಲ್ಲಿರುವ 
ಹೆಣ್ಣು ಕುದುರೆಗಿಂತಲೂ ನೀನು ಸುಂದರಳಾಗಿ 
ರುವೆ. 

ನಿನ್ನ ಕೆನ್ನೆಗಳು ಅಲಂಕಾರಗಳಿಂದ ಸುಂದರ 
ವಾಗಿವೆ. ನಿನ್ನ ಕಂಠವು ಹಾರಗಳಿಂದ ಅಂದ 
ವಾಗಿದೆ. 

ಬೆಳ್ಳಿಯ ತಿರುಪಿನಿಂದ ಕೂಡಿದ ಚಿನ್ನದ ಆಭರಣ 
ಗಳನ್ನು ನಾವು ನಿನಗೋಸ್ಕರ ಮಾಡಿಸುವೆವು. 


ಪ್ರಿಯತಮೆ 
ಓಲಗದ ಮೇಲೆ ಮಲಗಿರುವ ರಾಜನಿಗೆ ನನ್ನ 
ಸುಗಂಧದ್ರವ್ಯದ ಪರಿಮಳವು ಹರಡುವುದು. 
ನನ್ನ ಪ್ರಿ ಬ್ರ್ರಾಯನು ರಾತ್ರಿ, ಯೆಲ್ಲಾ ನನ್ನ ಸ್ತನಗಳ ನಡುವೆ 
ಇರುವ ಗೋಲರಸದ ಚೀಲದಂತಿದ್ದಾನೆ. 
ನನ್ನ ಪ್ರಿಯನು ನನಗೆ ಏಂಗೆದಿಯ ತೋಟಗಳ 
ಗೋರಂಟೆಯ ಹೂಗೊಂಚಲು. 


ಪ್ರಿಯಕರ 
ನನ್ನ ಪ್ರಿಯೆ, ನೀನು ರೂಪವತಿ! ನೀನು ಸುಂದರಿ! 
ನಿನ್ನಕ ಣ್ಣುಗಳು ಪ ಪಾರಿವಾಳಗಳಂತೆ ಕೋಮಲ. 


ಪ್ರಿಯತಮೆ 
ನನ್ನ ಪ್ರಿ ಹ್ರಿಯನೇ, ಬನು ಬಹು ಸುಂದರ! ಹೌದು, 
ನೀನು. ಎಷ್ಟೋ ಮನೋಹರ! ನಮ್ಮ ಹಾಸಿಗೆ 
ಎಷ್ಟೋ ಉಲ್ಲಾಸಕರ! 
ನಮ್ಮ ಮನೆಯ ತೊಲೆಗಳು ದೇವದಾರು ಮರದ 
ತೊಲಗಳು. ನಮ್ಮ ಮನೆಯ ಜಂತೆಗಳು ತುರಾಯಿ 
ಮರದ ಜಂತೆಗಳು. 


ಪರಮ ಗೀತ 2:1-3:5 


ನಾನು ಶಾರೋನಿನಲ್ಲಿರು ಗುಲಾಬಿ; ತಗ್ಗು 
ಗಳಲ್ಲಿರುವ ತಾವರೆ. 


ಪ್ರಿಯಕರ 
2 ನನ್ನ ಪ್ರಿಯೆ, ಮುಳ್ಳುಗಳ ನಡುವೆ ಇರುವ 
ತಾವರೆ ಹೂವಿನಂತೆ ನೀನು ಯುವತಿಯರಲ್ಲೆಲ್ಲಾ 
ಶ್ರೇಷ್ಠಳು. 


ಪ್ರಿಯತಮೆ 
ನನ್ನ ಪ್ರಿಯನೇ, ಕಾಡುಮರಗಳ ನಡುವೆ ಇರುವ 
ಒಂದು ಸೇಬಿನ ಮರದಂತೆ ನೀನು ಯುವಕ 
ರಲ್ಲೆಲ್ಲಾ ಶ್ರೇಷ್ಠನು. 


WwW 


ಪ್ರಿಯತಮೆ ಸ್ತ್ರೀಯರಿಗೆ 
ನಾನು ಅವನ ನೆರಳಲ್ಲಿ ಕುಳಿತುಕೊಂಡು ಸಂತೋಷಿ 
ಸಿದೆ; ಅವನ ಫಲ ನನ್ನ ನಾಲಿಗೆಗೆ ಸಿಹಿಯಾಗಿತ್ತು 

4 ನನ್ನ ಪ್ರಿಯಕರನು ನನ್ನನ್ನು ದ್ರಾಕ್ಸಾರಸದ ಮನೆಗೆ 

ಕರೆದುಕೊಂಡು ಬಂದನು; ನನ್ನ ಕುರಿತು ಆತನಿಗಿದ್ದ 
ಉದ್ದೇಶ ಪ್ರೀತಿಯೇ. 

5 ದ್ರಾಕ್ಟಿಯಿಂದ ನನ್ನನ್ನು ಉಪಚರಿಸಿರಿ; ಸೇಬು 

ಹಣ್ಣುಗಳಿಂದ ನನ್ನನ್ನು ಆದರಿಸಿರಿ; ನಾನು ಅನು 

ರಾಗದಿಂದ ಅಸ್ವಸ್ಥಳಾಗಿರುವೆ. 

ನನ್ನ ಪ್ರಿಯನ ಎಹಗೈ ತಲೆದಿಂಬಾಗಿ ಅವನ ಬಲಗೈ 

ನನ್ನನ್ನು ತಬ್ಬಿಕೊಳ್ಳುವುದು! 

ಜೆರುಸಲೇಮಿನ ಹೆಣ್ಣುಮಕ್ಕಳೇ, ತಕ್ಕಕಾಲಕ್ಕೆ 

ಮೊದಲೇ ಪ್ರೀತಿಯನ್ನು ಹುಟ್ಟಿಸಿ, ಬೆಳೆಯಿಸುವುದಿ 

ಲ್ಲವೆಂದು ಜಿಂಕೆಗಳ ಮೇಲೆಯೂ ಕಾಡುಹುಲ್ಲೆಗಳ 
ಮೇಲೆಯೂ ನನಗೆ ಪ್ರಮಾಣ ಮಾಡಿರಿ. 

8 ಅಗೋ, ನನ್ನ ಪ್ರಿಯನ ಸ್ವರ! ಅವನು ಬೆಟ್ಟಗಳ 

ಮೇಲೆ ನೆಗೆಯುತ್ತಾ ಗುಡ್ಡಗಳ ಮೇಲೆ ಕುಪ್ಪಳಿ 

ಸುತ್ತಾ ಬರುತ್ತಿದ್ದಾನೆ. 

ನನ್ನ ಪ್ರಿಯನು ಸಾರಂಗದಂತೆಯೂ ಪ್ರಾಯದ 

ಜಿಂಕೆಯಂತೆಯೂ ಇದ್ದಾನೆ. ಅಗೋ, ಅವನು 

ನಮ್ಮ ಗೋಡೆಯ ಆಚೆ ನಿಂತಿದ್ದಾನೆ; ತಹಕೆಗಳಿಂದ 
ಇಣಿಕಿಹಾಕುತ್ತಿದ್ದಾನೆ; ಕಿಟಕಿಗಳಿಂದ ನೋಡುತ್ತಿ 
ದ್ದಾನೆ. 

10 ನನ್ನ ಪ್ರಿಯನು ನನಗೆ ಹೀಗಂದನು: ""ನನ್ನ 
ಪ್ರಿಯಳೇ, ನನ್ನ ಸುಂದರಿಯೇ, ಎದ್ದೇಳು, ನಾವು 
ದೂರ ಹೋಗೋಣ! 

11 ಇಗೋ, ಚಳಿಗಾಲ ಕಳೆಯಿತು; ಮಳೆಗಾಲ 
ಮುಗಿದುಹೋಯಿತು. 


ರಾ 





ಸತ್ರ 


o 


844 


12 ಭೂಮಿಯ ಮೇಲೆ ಹೂವುಗಳು ಕಾಣುತ್ತವೆ; 
ಪಕ್ಷಿಗಳು ಹಾಡುವ ಸಮಯವು ಬಂದಿದೆ. ದೇಶ 
ದಲ್ಲಿ ಪಾರಿವಾಳದ ಸ್ವರವು ಕೇಳಿಸುತ್ತದೆ. 

13 ಅಂಜೂರ ಮರ ಕಾಯಿಗಳನ್ನು ಬಿಡುತ್ತಿದೆ; 
ದ್ರಾಕ್ಲಿಬಳ್ಳಿಯ ಹೂವುಗಳಿಂದ ಸುವಾಸನೆಯು 
ಬರುತ್ತಿದೆ. ನನ್ನ ಪ್ರಿಯಳೇ, ನನ್ನ ಸುಂದರಿಯೇ, 
ಎದ್ದೇಳು, ನಾವು ದೂರ ಹೋಗೋಣ!” 


ಪ್ರಿಯಕರ 

14 ಬಂಡೆಯ ಬಿರುಕುಗಳಲ್ಲಿಯೂ ಜರಿಯ ಮರೆ 
ಯಲ್ಲಿಯೂ ಇರುವ ನನ್ನ ಪಾರಿವಾಳವೇ, ನಿನ್ನ 
ರೂಪವನ್ನು ತೋರಿಸು; ನಿನ್ನ ಸ್ವರವನ್ನು ಕೇಳಿಸು, 
ನಿನ್ನ ಸ್ವರ ಎಷ್ಟೋ ಮಧುರ! ನಿನ್ನ ರೂಪ ಎಷ್ಟೋ 
ಅಂದ! 

15 ದ್ರಾಕ್ಷಿತೋಟಗಳನ್ನು ಹಾಳುಮಾಡುವ ನರಿ 
ಗಳನ್ನೂ ನರಿಮರಿಗಳನ್ನೂ ಹಿಡಿಯಿರಿ! ನಮ್ಮ 
ದ್ರಾಕ್ಷಿತೋಟಗಳು ಈಗ ಹೂಬಿಡುತ್ತಿವೆ. 


ಪ್ರಿಯತಮೆ ಸ್ತ್ರೀಯರಿಗೆ 
16 -17ನನ್ನ ಪ್ರಿಯನು ನನ್ನವನೇ! ನಾನು ಅವನ 
ವಳೇ! ಹಗಲು ತನ್ನ ಕೊನೆ ಉಸಿರೆಳೆಯುವತನಕ, 
ನೆರಳು ಓಡಿಹೋಗುವತನಕ ನನ್ನ ಪ್ರಿಯನು ನೆಲ 
ದಾವರೆಗಳ ಮಧ್ಯದಲ್ಲಿ ಮೇಯಿಸುವನು. ನನ್ನ 
ಪ್ರಿಯನೇ ಹೊರಹು, ಬೆತೇರ್‌ ಬೆಟ್ಟಗಳ 
ಮೇಲೆ ಸಾರಂಗದಂತೆಯೂ ಪ್ರಾಯದ ಜಿಂಕೆ 
ಯಂತೆಯೂ ಇರು! 
ರಾತ್ರಿ, ರಾತ್ರಿಯಲ್ಲಿಯೂ ನನ್ನ ಪ್ರಾಣಪ್ರಿಯನಿ 
ಗಾಗಿ ಹಾಸಿಗೆಯ ಮೇಲೆ ಹುಹುಕಿದೆನು. ಎಷ್ಟು 
ಹುಡುಕಿದರೂ ಅವನು ಸಿಕ್ಕಲಿಲ್ಲ. 
2 ಈಗ ನಾನು ಎದ್ದು ನಗರದಲ್ಲೆಲ್ಲಾ ಸುತ್ತಾಡುವೆನು. 
ನನ್ನ ಪ್ರಿಯನಿಗಾಗಿ ಬೀದಿಗಳಲ್ಲಿಯೂ ಚೌಕಗಳ 
ಲ್ಲಿಯೂ ಹುಡುಕುವೆನು. ನಾನು ಅವನಿಗಾಗಿ 
ಹುಡುಕಿದೆ. ಆದರೆ ಅವನು ಸಿಕ್ಕಲಿಲ್ಲ. 
ನಗರದಲ್ಲಿ ಗಸ್ಮುತಿರುಗುವ ಕಾವಲುಗಾರರನ್ನು 
ಕಂಡು, "'ನನ್ನ ಪ್ರಿಯನನ್ನು ನೋಡಿದಿರಾ?'' 
ಎಂದು ಕೇಳಿದೆನು. 
ಅಲ್ಲಿಂದ ಸ್ವಲ್ಪದೂರ ಹೋದಾಗ, ನನ್ನ ಪ್ರಿಯನನ್ನು 
ಕಂಡು ಅಪ್ಪಿಕೊಂಡೆ. ನನ್ನ ತಾಯಿಯ ಮನೆಗೆ 
ಅಂದರೆ ನನ್ನನ್ನು ಹೆತ್ತವಳ ಕೋಣೆಗೆ ಸೇರುವ ತನಕ 
ಅವನನ್ನು ಬಿಡದೆ ಹಿಡಿದುಕೊಂಡೇ ಹೋದೆನು. 
5 ಜೆರುಸಲೇಮಿನ ಸ್ತ್ರೀಯರೇ, ತಕ್ಕ ಕಾಲಕ್ಕೆ 
ಮೊದಲೇ ಪ್ರೀತಿಯನ್ನು ಹುಟ್ಟಿಸಿ ಬೆಳೆಸುವುದಿಲ್ಲ 


WwW 


KR 


ವೆಂದು ಜಿಂಕೆಗಳ ಮೇಲೆಯೂ ಕಾಡುಹುಲ್ಲೆಗಳ 

ಮೇಲೆಯೂ ನನಗೆ ಪ್ರಮಾಣಮಾಡಿರಿ. 

ಮಹಾ ಜನಸಮೂಹದೊಡನೆ ಅಡವಿಯಿಂದ 

ಬರುತ್ತಿರುವ ಈ ಸ್ತ್ರೀ ಯಾರು? ಗೋಲರಸ, 

ಧೂಪ, ವರ್ತಕರ ಸಕಲ ಸುಗಂಧದ್ರವ್ಯಗಳನ್ನು 
ಸುಹುವಾಗ ಮೇಲೇರುವ ಹೊಗೆಯಂತೆ ಧೂಳು 
ಮೇಲೇರುತ್ತಿದೆ. 

ನೋಡಿ, ಅದು ಸೊಲೋಮೋನನ ಪಲ್ಲಕ್ಕಿ ಅದರ 

ಸುತ್ತಲೂ ಅರವತ್ತು ಮಂದಿ ಸೈನಿಕರಿದ್ದಾರೆ. ಅವರು 

ಇಸ್ರೇಲಿನ ಸೈನಿಕರು! 

8 ಯುದ್ಧವೀರರಾದ ಅವರು ಕೈಯಲ್ಲಿ ಕತ್ತಿ ಹಿಡಿದಿ 
ದ್ದಾರೆ; ರಾತ್ರಿಯ ಅಪಾಯದ ನಿಮಿತ್ತ ಅವರು 
ಸೊಂಟಕ್ಕೆ ಕತ್ತಿ ಕಟ್ಟಿಕೊಂಡಿದ್ದಾರೆ. 

9 ರಾಜನಾದ ಸೊಲೊಮೋನನು ತನಗೋಸ್ಕರ 
ಪಲ್ಲಕ್ಕಿಯನ್ನು ಲೆಬನೋನಿನ ದೇವದಾರು ಮರ 
ದಿಂದ ಮಾಡಿಸಿದ್ದಾನೆ. 

10 ಅದರ ಕಂಬಗಳನ್ನು ಬೆಳ್ಳಿಯಿಂದಲೂ ಅದರ 
ಅಡ್ಡಕಂಬಗಳನ್ನು ಚಿನ್ನದಿಂದಲೂ ಮಾಡಲಾಗಿದೆ. 
ಅದರ ಆಸನವನ್ನು ನೇರಳೆ ಬಣ್ಣದ ಬಟ್ಟೆಯಿಂದ 
ಹೊದಿಸಲಾಗಿದೆ. ಆ ಬಟ್ಟೆಯನ್ನು ಜಿರುಸಲೇಮಿನ 
ಸ್ತ್ರೀಯರು ಕಸೂತಿ ಕೆಲಸದಿಂದ ಅಲಂಕರಿಸಿದ್ದಾರೆ. 

11 ಚೀಯೋನಿನ ಸ್ತ್ರೀಯರೇ, ಹೊರಗೆ ಹೋಗಿ, 
ರಾಜನಾದ ಸೊಲೊಮೋನನನ್ನು ನೋಡಿರಿ. 
ಅವನ ಮದುವೆಯ ದಿನದಲ್ಲಿ ಹೃದಯವು ಹರ್ಷ 
ಗೊಂಡಿದ್ದಾಗ ಅವನ ತಾಯಿ ತಲೆಗಿಟ್ಟ ಕಿರೀಟ 
ವನ್ನು ಧರಿಸಿಕೊಂಡಿದ್ದಾನೆ. 


ರಾ 


ಮ 


ಪ್ರಿಯಕರ 
ನನ್ನ ಪ್ರಿಯಳೇ, ನೀನು ಬಹಳ ಸುಂದರಿ! ನೀನು 
ರೂಪವತಿ! ಮುಸುಕಿನೊಳಗಿರುವ ನಿನ್ನ ಕಣ್ಣು 
ಗಳು ಕೋಮಲವಾದ ಪಾರಿವಾಳಗಳಂತಿವೆ. ನಿನ್ನ 
ಕೂದಲು ಗಿಲ್ಯಾದ್‌ ಬೆಟ್ಟದ ಇಳಿಜಾರುಗಳಲ್ಲಿ ನೃತ್ಯ 
ವಾಡುತ್ತಿರುವ ಆಡುಮಂದೆಯಂತೆ ಬಳುಕುತ್ತಿದೆ. 

2 ನಿನ್ನ ಹಲ್ಲುಗಳು ಉಣ್ಣೆ ಕತ್ತರಿಸಿದ ನಂತರ ಸ್ನಾನ 
ಮಾಡಿಕೊಂಡು ತಮ್ಮ ಜೋಡಿಗಳನ್ನು ಕಳೆದು 
ಕೊಳ್ಳದೆ ಜೊತೆ ಜೊತೆಯಾಗಿ ಬರುವ ಕುರಿಮಂದೆ 
ಯಂತಿವೆ. 

ತೆ ನಿನ್ನತುಟಿಗಳು ರೇಷ್ಮೆಯ ಕೆಂಪುದಾರದಂತಿದೆ. ನಿನ್ನ 
ಬಾಯಿ ಸುಂದರವಾಗಿದೆ. ಮುಸುಕಿನೊಳಗಿರುವ 
ನಿನ್ನ ಕೆನ್ನೆಗಳು ದಾಳಿಂಬೆ ಹಣ್ಣಿನ ಎರಡು 
ಹೋಳುಗಳಂತಿವೆ. 


845 


ಪರಮ ಗೀತ 3:6-4:12 


KR 


ನಿನ್ನ ಕೊರಳು ದಾವೀದನ ಗೋಪುರದಂತೆ 
ಉದ್ದವಾಗಿದೆ ಮತ್ತು ತೆಳುವಾಗಿದೆ. ಆ ಗೋಪುರದ 
ಗೋಡೆಗಳು ಸಾವಿರ ಗುರಾಣಿಗಳಿಂದಲೂ ಬಲಿಷ್ಠ 
ಸೈನಿಕರ ಗುರಾಣಿಗಳಿಂದಲೂ ಅಲಂಕೃತವಾಗಿವೆ.* 
ನಿನ್ನ ಎರಡು ಸ್ತನಗಳು ಅವಳಿಜವಳಿ ಜಿಂಕೆಮರಿ 
ಗಳಂತೆಯೂ ನೆಲದಾವರೆಗಳ ಮಧ್ಯದಲ್ಲಿ 
ಮೇಯುತ್ತಿರುವ ಅವಳಿಜವಳಿ ಸಾರಂಗಗ 
ಳಂತೆಯೂ ಇವೆ. 

ಹಗಲು ತನ್ನ ಕೊನೆ ಉಸಿರೆಳೆಯುವವರೆಗೆ ಮತ್ತು 

ನೆರಳುಗಳಲ್ಲಾ ಓಡಿಹೋಗುವವರೆಗೆ ನಾನು 

ಗೋಲರಸದ ಬೆಟ್ಟಕ್ಕೂ ಧೂಪದ ಗುಡ್ಡಕ್ಕೂ 
ಹೋಗುವೆನು. 

ನನ್ನ ಪ್ರಿಯೆ, ನೀನು ಸರ್ವಾಂಗ ಸುಂದರಿ. ನಿನಗೆ 

ಎಲ್ಲಿಯೂ ಕಲೆಗಳಿಲ್ಲ! 

ನನ್ನ ವಧುವೇ, ಲೆಬನೋನಿನಿಂದ ನನ್ನೊಂದಿಗೆ 

ಬಾ! ಲೆಬನೋನಿನಿಂದ ನನ್ನೊಂದಿಗೆ ಬಾ! ಅಮಾ 

ನದ ತುದಿಯಿಂದಲೂ ಶೆನೀರಿನ ತುದಿಯಿಂದಲೂ 
ಹೆರ್ಮೋನಿನ ತುದಿಯಿಂದಲೂ ಸಿಂಹದ ಗವಿ 
ಗಳಿಂದಲೂ ಚಿರತೆಗಳ ಬೆಟ್ಟದಿಂದ ಬಾ! 

9 ನನ್ನ ಪ್ರಿಯಳೇ, ನನ್ನ ವಧುವೇ, ನೀನು ನನ್ನ 
ಹೃದಯವನ್ನು ಅಪಹರಿಸಿರುವೆ. ನಿನ್ನ ನೋಟ 
ದಿಂದಲೂ ನಿನ್ನ ಮುತ್ತಿನಹಾರದಿಂದಲೂ ನನ್ನ 
ಹೃದಯವನ್ನು ವಶಪಡಿಸಿಕೊಂಡೆ. 

10 ನನ್ನ ಪ್ರಿಯಳೇ, ನನ್ನ ವಧುವೇ ನಿನ್ನ ಪ್ರೀತಿಯು 
ಎಷ್ಟೋ ರಮ್ಯ! ನಿನ್ನ ಪ್ರೀತಿಯು ದ್ರಾಕ್ಟಾರಸ 
ಕ್ಕಿಂತಲೂ ಎಷ್ಟೋ ಉತ್ತಮ! ನಿನ್ನ ತೈಲದ 
ಪರಿಮಳವು ಸಕಲ ಬಗೆಯ ಸುಗಂಧ ದ್ರವ್ಯಗಳಿ 
ಗಿಂತಲೂ ಉತ್ತಮ! 

11 ನನ್ನ ವಧುವೇ, ನಿನ್ನ ತುಟಿಗಳು ಜೇನುಗರೆ 

ಯುತ್ತವೆ; ಜೇನೂ ಹಾಲೂ ನಿನ್ನ ನಾಲಿಗೆಯ 

ಕೆಳಗಿವೆ. ನಿನ್ನ ಬಟ್ಟೆಗಳು ಪರಿಮಳ ದ್ರವ್ಯದಂತೆ* 
ಸುವಾಸನೆಭರಿತವಾಗಿವೆ. 

ನನ್ನ ಪ್ರಿಯಳೇ, ನನ್ನ ವಧುವೇ, ನೀನು ಕದ ಹಾಕಿದ 

ತೋಟದಂತಿರುವೆ; ಬೇಲಿಯೊಳಗಿರುವ ಬುಗ್ಗೆ 

ಯಂತಿರುವೆ; ಮುಚ್ಚಿಮುದ್ರಿಸಿದ ಚಿಲುಮೆ 
ಯಂತಿರುವೆ. 


ಆ 


ಲಾ 


ಬ್ರಿ 


ಉ 


1 


ಣು 





ನಿನ್ನ ಕೊರಳು... ಅಲಂಕೃತವಾಗಿವೆ ಅಥವಾ ""ನಿನ್ನ ಕೊರಳು ಕಲ್ಲುಗಳ 
ಸಾಲುಗಳಿಂದ ಕಟ್ಟಲ್ಪಟ್ಟಿರುವ ದಾವೀದನ ಗೋಪುರದಂತಿದೆ.'' 
ಇದರರ್ಥವೇನಂದರೆ, ಆಕೆ ಅನೇಕ ಕಂಠಹಾರಗಳನ್ನು ಒಂದರ 
ಮೇಲೊಂದು ಧರಿಸಿಕೊಂಡಿದ್ದರಿಂದ ಅವು ಗೋಪುರದ ಕಲ್ಲಿನ 
ಸಾಲುಗಳಂತೆ ಕಾಣಿಸಿತು. 


ಪರಿಮಳ ದ್ರವ್ಯ ಅಥವಾ, '"ಲೆಬನೋನ್‌.'' 


ಪರಮ ಗೀತ 4:13-5:13 


13-14ನಿನ್ನ ಅಂಗಾಂಗಳು ದಾಳಿಂಬೆ ಮರಗಳಿಂದಲೂ 
ರುಚಿಕರವಾದ ಹಣ್ಣಿನ ಮರಗಳಿಂದಲೂ 
ಗೋರಂಟಿ,* ನಾರ್ಡ್‌,* ಸ್ಯಾಫ್ರನ್‌,* ಕ್ಯಾಲ 
ಮಸ್‌,* ಮತ್ತು ದಾಲ್ಚಿನ್ನಿ ಎಂಬ ಸುಗಂಧದ 
ಮರಗಳಿಂದಲೂ ಕೂಡಿರುವ ತೋಟದಂತಿವೆ. 

15 ನೀನು ತೋಟದ ಬುಗ್ಗೆಯಂತಿರುವೆ; ಹೊಸ 
ನೀರಿನ ಬಾವಿಯಂತಿರುವೆ; ಲೆಬನೋನಿನ ಬೆಟ್ಟ 
ಗಳಿಂದ ಹರಿದುಬರುತ್ತಿರುವ ನೀರಿನಂತಿರುವೆ. 





ಪ್ರಿಯತಮೆ 
16 ಉತ್ತರದ ಗಾಳಿಯೇ, ಎಚ್ಚರವಾಗು! ದಕ್ಷಿಣದ 
ಗಾಳಿಯೇ, ಬಾ! ನನ್ನ ತೋಟದ ಮೇಲೆ ಬೀಸು. 
ಅದರ ಸುವಾಸನೆಯು ಹರಡಿಕೊಳ್ಳಲಿ. ನನ್ನ 
ಪ್ರಿಯನು ನನ್ನ ತೋಟವನ್ನು ಪ್ರವೇಶಿಸಲಿ. ಅವನು 
ಅದರ ರುಚಿಕರವಾದ ಹಣ್ಣನ್ನು ತಿನ್ನಲಿ. 


ಪ್ರಿಯಕರ 
ನನ್ನ ಪ್ರಿಯೇ, ನನ್ನ ವಧುವೇ, ನನ್ನ ತೋಟ 
ವನ್ನು ಪ್ರವೇಶಿಸಿದ್ದೇನೆ. ನನ್ನ ಸುಂಗಧ ದ್ರವ್ಯ 
ದೊಡನೆ ಗೋಲರಸವನ್ನು ಶೇಖರಿಸಿದ್ದೇನೆ. ನನ್ನ 
ಜೀನುಗೂಡನ್ನೂ ಜೀನನ್ನೂ ತಿಂದಿದ್ದೇನೆ. ನನ್ನ 
ದ್ರಾಕ್ಲಾರಸವನ್ನೂ ಹಾಲನ್ನೂ ಕುಡಿದಿದ್ದೇನೆ. 


ಪ್ರಿಯತಮೆಯು ಸ್ನೇಹಿತರಿಗೆ 
ಸ್ನೇಹಿತರೇ, ತಿನ್ನಿರಿ, ಕುಡಿಯಿರಿ! ಪ್ರೀತಿಯಿಂದ 
ಲ್ಪ [3 
ಮತ್ತರಾಗಿ! 


ಪ್ರಿಯತಮೆ 
2 ನಾನು ನಿದ್ರೆಮಾಡುತ್ತಿರುವಾಗಲೂ ಹೃದಯ 
ಎಚ್ಚರವಾಗಿರುವುದು. ನನ್ನ ಪ್ರಿಯನು ಬಾಗಿಲು 
ತಟ್ಟುಕ್ತಿರುವುದು ನನಗೆ ಕೇಳುತ್ತಿದೆ. "'ನನ್ನ 
ಪ್ರಿಯಳೇ, ನನ್ನ ಕಾಂತಳೇ, ನನ್ನ ಪಾರಿವಾಳವೇ, 
ನನ್ನ ನಿರ್ಮಲೆಯೇ, ಬಾಗಿಲು ತೆರೆ! ನನ್ನ ತಲೆಯು 





ಗೋರಂಟಿ ಪರಿಮಳಭರಿತವಾದ ಸಸಿ. ಇದರಲ್ಲಿ ನೀಲಿ ಮತ್ತು ಹಳದಿ 
ಮಿಶ್ರಿತವಾದ ಹೂವುಗಳು ಗುಂಪುಗುಂಪಾಗಿ ಬೆಳೆಯುತ್ತವೆ. 

ನಾರ್ಹ್‌ ನಾರ್ಡ್‌ ಸಸಿಯ ಬೇರಿನ ಎಣ್ಣೆಯು ಅತ್ಯಂತ ಬೆಲೆ 
ಬಾಳುತ್ತದೆ. ಇದನ್ನು ಪರಿಮಳ ದ್ರವ್ಯದಂತೆ ಉಪಯೋಗಿಸುತ್ತಿದ್ದರು. 
ಸಾಫ್ರನ್‌ ಒಂದು ಬಗೆಯ ಹಳದಿ ಹೂವು. ಪರಿಮಳಕ್ಕಾಗಿ ಇದನ್ನು 
ಉಪಯೋಗಿಸುತ್ತಿದ್ದರು. 

ಕ್ಯಾಲಮಸ್‌ ಒಂದು ಬಗೆಯ ಜೊಂಡು ಸಸ್ಯ. ಇದನ್ನು 
ಪರಿಮಳದ್ರವ್ಯಕ್ಕಾಗಿ ಉಪಯೋಗಿಸುತ್ತಿದ್ದರು. 


846 


WwW 


KR 


ಆ 


ಮ 


ಉ 


o 


ಅಂ 


ಟ್‌ 





WwW 


ಇಬ್ಬನಿಯಿಂದ ತೇವವಾಗಿದೆ; ನನ್ನ ಕೂದಲು ರಾತ್ರಿ 
ಬೀಳುವ ಹನಿಗಳಿಂದ ತೇವವಾಗಿದೆ.'' 

""ನಾನು ನನ್ನ ಮೇಲಂಗಿಯನ್ನು ತೆಗೆದಿದ್ದೇನೆ; 
ಅದನ್ನು ಮತ್ತೆ ಹಾಕಿಕೊಳ್ಳಲು ನನಗೆ ಇಷ್ಟವಿಲ್ಲ. 
ನಾನು ನನ್ನ ಪಾದಗಳನ್ನು ತೊಳೆದಿದ್ದೇನೆ. ಅವು 
ಗಳನ್ನು ಮತ್ತೆ ಕೊಳೆ ಮಾಡಲು ನನಗೆ ಇಷ್ಟವಿಲ್ಲ.'' 
ನನ್ನ ಪ್ರಿಯನು ಬಾಗಿಲ ಚಿಲಕದ ರಂಧ್ರದಲ್ಲಿ ಕೈ 
ನೀಡಿದಾಗ ಅವನ ಮೇಲೆ ನನಗೆ ಮರುಕ 
ವಾಯಿತು. 

ನನ್ನ ಪ್ರಿಯನಿಗೆ ಬಾಗಿಲು ತೆರೆಯಲು ನಾನು 
ಎದ್ದಾಗ ಅಗುಳಿಯ ಹಿಡಿಗಳ ಮೇಲೆ ನನ್ನ ಕೈಗಳಿಂದ 
ಗೋಲರಸವೂ ನನ್ನ ಬೆರಳುಗಳಿಂದ ಸುವಾಸನೆಯ 
ಗೋಲರಸವೂ ತೊಟ್ಟಿಕ್ಕಿದವು. 

ನಾನು ನನ್ನ ಪ್ರಿಯನಿಗಾಗಿ ಕದತೆರೆಯುವಷ್ಟರಲ್ಲಿ 
ನನ್ನ ಪ್ರಿಯನು ಹೊರಟುಹೋಗಿದ್ದನು! ಅವನು 
ಇಲ್ಲದಿರುವುದನ್ನು ಕಂಡು ನನ್ನ ಹೃದಯವು 
ಕುಸಿದುಹೋಯಿತು. ನಾನು ಅವನಿಗಾಗಿ ಹುಡುಕಿ 
ದರೂ ಅವನು ಸಿಕ್ಕಲಿಲ್ಲ. ನಾನು ಅವನಿಗಾಗಿ 
ಕೂಗಿದರೂ ಅವನು ಉತ್ತರಿಸಲಿಲ್ಲ. 

ನಗರದಲ್ಲಿ ಗಸುತ್ತಿರುಗುವ ಕಾವಲುಗಾರರು 
ನನ್ನನ್ನು ಕಂಡು ಹೊಡೆದು ಗಾಯಮಾಡಿದರು. 
ಕೋಟೆಯ ಕಾವಲುಗಾರರು ನನ್ನ ಮೇಲ್ದೊದಿ 
ಕೆಯನ್ನು ತೆಗೆದುಕೊಂಡರು. 

ಜೆರುಸಲೇಮಿನ ಸ್ತ್ರೀಯರೇ, ನೀವು ನನ್ನ ಪ್ರಿಯ 
ನನ್ನು ಕಂಡರೆ, ನಾನು ಅನುರಾಗದಿಂದ ಅಸ್ವಸ್ಥ 
ಳಾಗಿದ್ದೇನೆಂದು ತಿಳಿಸಿರಿ. 


ಜಿರುಸಲೇಮಿನ ಸ್ತ್ರೀಯರು ಪ್ರಿಯತಮೆಗೆ 
ಸ್ತ್ರೀಯರಲ್ಲಿ ಅತ್ಯಂತ ಸೌಂದರ್ಯವತಿಯೇ, ನಿನ್ನ 
ಪ್ರಿಯನ ಅತಿಶಯವೇನು? ನೀನು ಹೀಗೆ ನಮ್ಮಿಂದ 
ಪ್ರಮಾಣಮಾಡಿಸಲು ನಿನ್ನ ಪ್ರಿಯನ ಅತಿಶಯ 
ವೇನು? 


ಪ್ರಿಯತಮೆಯು ಜಿರುಸಲೇಮಿನ ಸ್ತ್ರೀಯರಿಗೆ 
ನನ್ನ ಪ್ರಿಯನದು ಹೊಳಪಾದ ಕಂದುಬಣ್ಣ ಹತ್ತು 
ಸಾವಿರ ಪುರುಷರಲ್ಲಿ ಅವನೇ ಆಕರ್ಷಕ ಪುರುಷ. 
ಅವನ ತಲೆಯು ಚೊಕ್ಕ ಬಂಗಾರದಂತಿದೆ; ಅವನ 
ಗುಂಗುರು ಕೂದಲು ಕಾಗೆಯಷ್ಟೇ ಕಪ್ಪಾಗಿದೆ. 
ಅವನ ಕಣ್ಣುಗಳು ಹಾಲಿನಲ್ಲಿ ಸ್ನಾನಮಾಡಿದ 
ಪಾರಿವಾಳಗಳಂತೆಯೂ ಆಭರಣದಲ್ಲಿ ಜೋಡಿಸಿ 
ರುವ ಮುತ್ತಿನಂತೆಯೂ ಇವೆ. 

ಅವನ ಕೆನ್ನೆಗಳ ಸುಗಂಧ ಸಸ್ಯಗಳ ದಿಬ್ಬದಂತೆಯೂ 
ಸುವಾಸನೆಯುಳ್ಳ ಹೂವುಗಳಂತೆಯೂ ಇವೆ. 





14 


15 


16 


ಣು 


3 


4 


ಲ 


ರಾ 


ಅವನ ತುಟಿಗಳು ಕೆಂದಾವರೆಗಳಂತಿವೆ; ಅವನ 
ತುಟಿಗಳಲ್ಲಿ ಗೋಲರಸವು ತೊಟ್ಟಿಕ್ಕುತ್ತದೆ. 

ಅವನ ಕೈಗಳು ರತ್ನದಿಂದ ಕೂಡಿದ ಬಂಗಾರದ 
ಸಲಾಕೆಯಂತಿವೆ; ಅವನ ದೇಹವು ನೀಲಿಬಣ್ಣದ 
ಕಲ್ಲುಗಳಿಂದ ಕೂಡಿದ ನಯವಾದ ದಂತದಂತಿದೆ. 
ಅವನ ಕಾಲುಗಳು ಬಂಗಾರದ ಪಾದಗಳುಳ್ಳು 
ಅಮೃತಶಿಲೆಯ ಕಂಬಗಳಂತಿವೆ. ಅವನು ಲೆಬ 
ನೋನಿನ ದೇವದಾರು ವೃಕ್ಚದಂತೆ ಎತ್ತರ 
ವಾಗಿದ್ದಾನೆ. 

ಹೌದು, ಜೆರುಸಲೇಮಿನ ಸ್ತ್ರೀಯರೇ, ನನ್ನ 
ಪ್ರಿಯನು ಅತ್ಯಂತ ಮನೋಹರನು; ಅವನ ನುಡಿ 
ಬಹು ಇಂಪು. ಅವನೇ ನನ್ನ ಪ್ರಿಯನು; ಅವನೇ 
ನನ್ನ ಕಾಂತನು. 


ಜಿರುಸಲೇಮಿನ ಸ್ತ್ರೀಯರು ಪ್ರಿ.ಯತಮೆಗೆ 

ನಿನ್ನ ಪ್ರಿಯನು ಎಲ್ಲಿಗೆ ಹೋದನು? ನೀನು 

ಸ್ತ್ರೀಯರಲ್ಲಿ ಅತ್ಯಂತ ಸೌಂದರ್ಯವತಿ. ನಿನ್ನ 
ಪ್ರಿಯನು ಯಾವ ಕಡೆಗೆ ಹೋದನು? ನೀನು 
ಹೇಳಿದರೆ, ನಾವು ನಿನಗೋಸ್ಕರ ಅವನನ್ನು 
ಹುಡುಕುವೆವು. 


ಪ್ರಿಯತಮೆಯು ಜಿರುಸಲೇಮಿನ ಸ್ತ್ರೀಯರಿಗೆ 
ನನ್ನ ಪ್ರಿಯನು ತನ್ನ ತೋಟದಲ್ಲಿರುವ ಸುಗಂಧ 
ಸಸ್ಯಗಳ ದಿಬ್ಬಗಳಿಗೆ ಹೋಗಿದ್ದಾನೆ; ತೋಟಗಳಲ್ಲಿ 
ಮಂದೆಯನ್ನು ಮೇಯಿಸುವುದಕ್ಕೂ ನೆಲದಾವರೆ 
ಗಳನ್ನು ಕೊಯ್ಯುವುದಕ್ಕೂ ಹೋಗಿದ್ದಾನೆ. 

ನನ್ನ ಪ್ರಿಯನು ನನ್ನವನೇ; ನಾನು ಅವನವಳೇ. 
ಅವನು ನೆಲದಾವರೆಗಳ ಮಧ್ಯದಲ್ಲಿ ಮಂದೆಯನ್ನು 
ಮೇಯಿಸುವನು. 


ಪ್ರಿಯಕರನು ಪ್ರಿಯತಮಗೆ 

ನನ್ನ ಪ್ರಿಯಳೇ, ನೀನು ತಿರ್ಚ ಪಟ್ಟಣದಂತೆ 
ಸುಂದರಿ. ನೀನು ಜೆರುಸಲೇಮಿನಂತೆ ರೂಪವತಿ; 
ಜಯಧ್ವಜವೆತ್ತಿರುವ ಸೈನ್ಯದಂತೆ ಪ್ರ ಭಾವವುಳ್ಳವಳು. 
ನಿನ್ನ ಕಣ್ಣುಗಳನ್ನು ನನ್ನ ಕಡೆಯಿಂದ ತಿರುಗಿಸು; 
ಅವು ನನ್ನನ್ನು ಉದ್ರೇಕಗೊಳಿಸುತ್ತವೆ. ನಿನ್ನ 
ಕೂದಲು ಗಿಲ್ಯಾದ್‌ ಬೆಟ್ಟದ ಇಳಿಜಾರುಗಳಲ್ಲಿ 
ನೃತ್ಯವಾಡುತ್ತಿರುವ ಆಹು ಮಂದೆಯಂತೆ ಬಳಕು 
ತ್ತಿದೆ. 

ನಿನ್ನ ಹಲ್ಲುಗಳು ಉಣ್ಣೆ ಕತ್ತರಿಸಿದ ನಂತರ ಸ್ನಾನ 
ಮಾಡಿಕೊಂಡು ತಮ್ಮ ಜೋಡಿಗಳನ್ನು ಕಳೆದು 
ಕೊಳ್ಳದೆ ಜೊತೆ ಜೊತೆಯಾಗಿ ಬರುವ ಕುರಿ 
ಮಂದೆಯಂತಿವೆ. 


847 ಪರಮ ಗೀತ 5:14-7:2 


೫ 


ಮುಸುಕಿನೊಳಗಿರುವ ನಿನ್ನ ಕೆನ್ನೆಗಳು ದಾಳಿಂಬೆ 
ಹಣ್ಣಿನ ಎರಡು ಹೋಳುಗಳಂತಿವೆ. 

ಅರವತ್ತು ಮಂದಿ ರಾಣಿಯರೂ ಎಂಬತ್ತು ಮಂದಿ 
ಸೇವಕಿಯರೂ ಲೆಕ್ಕವಿಲ್ಲದಷ್ಟು ಯುವತಿಯರೂ 
ನನಗಿದ್ದಾರೆ. 

ಆದರೆ ನನ್ನ ಪಾರಿವಾಳವೂ ನಿರ್ಮಲೆಯೂ 
ಒಬ್ಬಳೇ ಒಬ್ಬಳು. ಆಕೆಯು ತನ್ನ ತಾಯಿಗೆ 
ಅಚ್ಚುಮೆಚ್ಚಿನವಳು. ಯುವತಿಯರು ಆಕೆಯನ್ನು 
ಕಂಡು ಹೊಗಳುವರು. ಹೌದು, ರಾಣಿಯರೂ 
ಸೇವಕಿಯರೂ ಆಕೆಯನ್ನು ಹೊಗಳುವರು. 


ಉ 


o 


ಪ್ರಿಯತಮೆಗೆ ಸ್ತೀಯರ ಪ್ರಶಂಸೆ 
10 ಸೂರ್ಯೋದಯದಂತೆ ಪ್ರಕಾಶಿಸುತ್ತಿರುವ ಈ 
ಯುವತಿ ಯಾರು? ಚಂದ್ರನಂತೆ ಸೌಮ್ಯಳೂ 
ಸೂರ್ಯನಂತೆ ಶುಭ್ರಳೂ ಜಯದ್ವಜವೆತ್ತಿರುವ 
ಸೈನ್ಯದಂತೆ ಪ್ರಭಾವವುಳ್ಳವಳೂ ಆಗಿರುವೆ. 


ಪ್ರಿಯತಮೆ 
11 ಕಣಿವೆಯ ಸಸ್ಯಗಳು ಹಣ್ಣುಬಿಟ್ಟವೆಯೋ ದ್ರಾಕ್ಷಾ 
ಣ ಛ ಬ. 
ಬಳ್ಳಿಗಳು ಚಿಗುರಿದೆಯೋ ದಾಳಿಂಬರಗಳು ಹೂ 
ಬಿಟ್ಟಿವೆಯೋ ಎಂದು ನೋಡಲು ಬಾದಾಮಿ 
ಮರಗಳ ತೋಟಕ್ಕೆ ಹೋದೆನು. 
12 ನಾನು ಅದನ್ನು ಗ್ರಹಿಸಿಕೊಳ್ಳುವುದಕ್ಕಿಂತ 
ಮೊದಲೇ, ನನ್ನ ದೇಶದ ಪ್ರಧಾನರ ರಥಗಳಲ್ಲಿ 
ಕುಳಿತುಕೊಂಡಿದ್ದೆನು. 


ಜಿರುಸಲೇಮಿನ ಸ್ತ್ರೀಯರು ಪ್ರಿಯತಮೆಗೆ 
13 ಶುಲಾಮಿತಳೇ, ಹಿಂತಿರುಗಿ ಬಾ, ಹಿಂತಿರುಗಿ ಬಾ, 
ಹಿಂತಿರುಗಿ ಬಾ, ಹಿಂತಿರುಗಿ ಬಾ, ನಾವು ನಿನ್ನನ್ನು 
ನೋಡಬೇಕು! ಮಹನಯಿಮ್‌ ನೃತ್ಯವನ್ನು” 
ನೋಡುವಂತೆ ಶುಲಾಮಿತಳನ್ನೇಕೆ ನೀವು ದೃಷ್ಟಿಸಿ 
ನೋಡುತ್ತಿರುಪಿರಿ? 


ಪ್ರಿಯಕರನ ಪ್ರಶಂಸೆ 
ರಾಜಕುಮಾರಿಯೇ, ಪಾದರಕ್ಸೆಗಳಲ್ಲಿರುವ ನಿನ್ನ 
ಪಾದಗಳು ಎಷ್ಟೋ ಸುಂದರವಾಗಿವೆ. ನಿನ್ನ 
ದುಂಡಾದ ತೊಡೆಗಳು ಶಿಲ್ಪಿಯು ಮಾಡಿದ 
ಆಭರಣಗಳಂತಿವೆ. 
2 ನಿನ್ನ ಹೊಕ್ಕಳು ದ್ರಾಕ್ಟಾರಸದಿಂದ ತುಂಬಿರುವ 





ಮಹನಹಿಮ್‌ ನೃತ್ಯ ಅಥವಾ ""ಜಯದ ನೃತ್ಯ.” 


ಪರಮ ಗೀತ 7:3-8:7 


ಗುಂಡು ಬಟ್ಟಲಿನಂತಿದೆ;* ನಿನ್ನ ಉದರವು ನೆಲ 

ದಾವರೆಗಳಿಂದ ಅಲಂಕರಿಸಲ್ಪಟ್ಟಿರುವ ಗೋದಿಯ 

ರಾಶಿಯಂತಿದೆ. 

ನಿನ್ನ ಸ್ತನಗಳು ಪ್ರಾಯದ ಸಾರಂಗದ ಎರಹು ಅವಳಿ 

ಮರಿಗಳಂತಿವೆ. 

4 ನಿನ್ನ ಕೊರಳು ದಂತಗೋಪುರದಂತಿದೆ. ನಿನ್ನ ಕಣ್ಣು 
ಗಳು ಬತ್‌ರಬ್ಬೀಮ್‌ನ ಬಾಗಿಲ ಬಳಿಯಲ್ಲಿರುವ 
ಹೆಷ್ಟೋನಿನ ಸರೋವರಗಳಂತಿವೆ. ನಿನ್ನ ಮೂಗು 
ದಮಸ್ಕದ ಕಡೆಗಿರುವ ಲೆಬನೋನಿನ ಗೋಪುರ 
ದಂತಿದೆ. 

5 ನಿನ್ನ ತಲೆಯು ಕರ್ಮೆಲ್‌ ಬೆಟ್ಟದಂತಿದೆ. ನಿನ್ನ 

ತಲೆಕೂದಲು ರೇಶ್ಮೆಯಂತಿದೆ. ನಿನ್ನ ಉದ್ದವಾದ, 

ಸುಂದರವಾದ ಕೂದಲು ರಾಜನನ್ನು ಸಹ ಆಕರ್ಷಿ 
ಸುತ್ತದೆ! 

ಪ್ರಿಯಳೇ, ನೀನೆಷ್ಟೋ ಸೌಂದರ್ಯವತಿ. ನಿನ್ನ 

ರೂಪ ಮನೋಹರ; ನಿನ್ನ ಪ್ರೇಮವು ಆನಂದ 

ಪೂರ್ಣವಾಗಿದೆ. 

ನೀನು ಖರ್ಜೂರದ ಮರದಂತೆ ಎತ್ತರವಾಗಿರುವೆ. 

ನಿನ್ನ ಸ್ತನಗಳು ಖರ್ಜೂರ ಮರದ ಹಣ್ಣಿನ 

ಗೊಂಚಲುಗಳಂತಿವೆ. 

8 ನಾನು ಖರ್ಜೂರದ ಮರವನ್ನು ಹತ್ತುವೆನು. ನಾನು 
ಅದರ ಕೊಂಬೆಗಳನ್ನು ಹಿಡಿದುಕೊಳ್ಳುವೆನು. ನಿನ್ನ 
ಸ್ತನಗಳು ದ್ರಾಕ್ಷಿಯ ಗೊಂಚಲುಗಳಂತಿರಲಿ. ನಿನ್ನ 
ಉಸಿರಿನ ವಾಸನೆಯು ಸೇಬುಹಣ್ಣುಗಳಂತಿರಲಿ. 

9 ನಿನ್ನ ಬಾಯಿ ಉತ್ತಮವಾದ ದ್ರಾಕ್ಲಾರಸದಂತಿರಲಿ. 
ನನ್ನ ಪ್ರಿಯೆಗಾಗಿ ಈ ದ್ರಾಕ್ಟಾರಸವು ಮೆಲ್ಲನೆ 
ಇಳಿದುಹೋಗುವುದು. ನಿದ್ರಿಸುವವರ ತುಟಿಗಳಲ್ಲಿ 
ಅದು ಸರಾಗವಾಗಿ ಹರಿದುಹೋಗುವುದು. 


WwW 


ರಾ 





ಸತ್ರ 


ಪ್ರಿಯತಮೆ ಪ್ರಿಯಕರನಿಗೆ 

10 ನಾನು ನನ್ನ ಪ್ರಿಯನವಳೇ. ಅವನಿಗೆ ನನ್ನ ಮೇಲೇ 
ಆಸೆ. 

11 ನನ್ನ ಪ್ರಿಯನೇ, ಬಾ! ನಾವು ತೋಟಕ್ಕೆ 
ಹೋಗೋಣ, ನಾವು ಹಳ್ಳಿಗಳಲ್ಲಿ ಇರೋಣ. 

12 ನಾವು ಹೊತ್ತಾರೆಯಲ್ಲಿ ಎದ್ದು ದ್ರಾಕ್ಟಾತೋಟ 
ಗಳಿಗೆ ಹೋಗೋಣ. ದ್ರಾಕ್ಟೆಯು ಚಿಗುರಿದೆಯೋ 
ಅದರ ಹೂವು ಅರಳಿದೆಯೋ ದಾಳಿಂಬೆ ಹಣ್ಣು 
ಗಳು ಮಾಗಿವಿಯೋ ನೋಡೋಣ. ನನ್ನ ಪ್ರೀತಿ 
ಯನ್ನು ನಿನಗೆ ಅಲ್ಲಿ ಸಲ್ಲಿಸುವೆನು. 





ಬಟ್ಟಲು ಅಥವಾ "ಕೆತ್ತಿದ ಪಾತ್ರೆ'' ಉಳಿಯಿಂದ ಕೆತ್ತಿ ಮಾಡಿದ ಪಾತ್ರೆ. 


ದ್ರಾಕ್ಟಾರಸವನ್ನು ಇದರಲ್ಲಿ ಮಿಶ್ರಣ ಮಾಡಿದ ನಂತರ ಬಟ್ಟಲುಗಳಿಗೆ 
ಹಾಕುತ್ತಿದ್ದರು. ಚಂದ್ರ ಬಿಂಬದಂತೆ ಪಾತ್ರೆ, ಅಥವಾ ಅರ್ಧ 
ಚಂದ್ರಾಕಾರದ ಪಾತ್ರೆ'' ಎಂಬರ್ಥವನ್ನೂ ಇದು ಕೊಡಬಲ್ಲದು. 


848 


13 ಕಾಮಜನಕ ಸಸಿಗಳು ಸುವಾಸನೆ ಬೀರುತ್ತವೆ, ನನ್ನ 
ಪ್ರಿಯನೇ, ನಾನು ನಿನಗೋಸ್ಕರ ಉಳಿಸಿದ 
ರುಚಿಕರವಾದ ಬಗೆಬಗೆಯ ಹೊಸ ಮತ್ತು ಹಳೆ 
ಹಣ್ಣುಗಳು ನಮ್ಮ ಬಾಗಿಲ ಬಳಿಯಲ್ಲಿವೆ. 


ನೀನು ನನ್ನ ತಮ್ಮನ ಹಾಗಿದ್ದರೆ, ತಾಯಿ ಹಾಲನ್ನು 
ಕುಡಿಯುವ ಮಗುವಿನಂತೆ ಇದ್ದರೆ ಎಷ್ಟೋ 
ಚೆನ್ನಾಗಿರುತ್ತಿತ್ತು. ನಾನು ನಿನ್ನನ್ನು ಹೊರಗೆ ಕಂಡು ನಿನಗೆ 
ಮುದ್ದಿಡುತ್ತಿದ್ದೆನು; ಆಗ ಯಾರೂ ನನ್ನ ಮೇಲೆ 
ದೋಷಾರೋಪಣೆ ಮಾಡುತ್ತಿರಲಿಲ್ಲ! 
`ನಾನು ನಿನ್ನನ್ನು ನಡೆಸಿಕೊಂಡು ನನ್ನ ತಾಯಿಯ 
ಮನೆಗೆ, ನನ್ನ ತಾಯಿಯು ನನಗೆ ಉಪದೇಶಿಸಿದ 
ಕೋಣೆಗೆ ಬರುತ್ತಿದ್ದೆನು. ನಾನು ನಿನಗೆ ಸಾಂಬಾರ 
ಪದಾರ್ಥಗಳನ್ನು ಸೇರಿಸಿದ ದ್ರಾಕ್ಷಾರಸವನ್ನು, ದಾಳಿಂಬೆ 
ಹಣ್ಣಿನ ರಸವನ್ನು ಕುಡಿಯಲು ಕೊಡುತ್ತಿದ್ದೆ. 


ಪ್ರಿಯತಮೆ ಸ್ತ್ರೀಯರಿಗೆ 
ಆಗ ನಿನ್ನ ಎಡಗೈ ನನಗೆ ತಲೆದಿಂಬಾಗಿ ನಿನ್ನ ಬಲಗೈ 
ನನ್ನನ್ನು ಅಪ್ಪಿಕೊಳ್ಳುತ್ತಿತ್ತು. 
ಜೆರುಸಲೇಮಿನ ಸ್ತ್ರೀಯರೇ, ತಕ್ಕ ಕಾಲಕ್ಕೆ 
ಮೊದಲೇ ಪ್ರೀತಿಯನ್ನು ಹುಟ್ಟಿಸಿ ಬೆಳೆಯಿಸುವು 
ದಿಲ್ಲವೆಂದು ನನಗೆ ಪ್ರಮಾಣಮಾಡಿರಿ. 


WwW 


KR 


ಜೆರುಸಲೇಮಿನ ಸ್ತ್ರೀಯರು 
ತನ್ನ ಪ್ರಿಯನನ್ನು ಒರಗಿಕೊಂಡು ಅಡವಿಯಿಂದ 
ಬರುತ್ತಿರುವ ಈ ಯುವತಿ ಯಾರು? 


ಆ 


ಪ್ರಿಯತಮೆ ಪ್ರಿಯಕರನಿಗೆ 
ನಾನು ನಿನ್ನನ್ನು ಸೇಬಿನ ಮರದ ಕೆಳಗೆ ಎಬ್ಬಿಸಿದೆನು. 
ನಿನ್ನ ತಾಯಿಯು ನಿನ್ನನ್ನು ಗರ್ಭಧರಿಸಿದ್ದು 
ಅಲ್ಲಿಯೇ. ನೀನು ಹುಟ್ಟಿದ್ದೂ ಅಲ್ಲಿಯೇ. 

6 ನನ್ನನ್ನು ನಿನ್ನ ಹೃದಯದ ಮೇಲೆ ಮುದ್ರೆಯನ್ನಾ 
ಗಿಯೂ, ನಿನ್ನ ಬೆರಳಿನಲ್ಲಿರುವ ಮುದ್ರೆಯೊತ್ತಿದ 
ಉಂಗುರದಂತೆಯೂ ಇಟ್ಟುಕೋ. ಪ್ರೀತಿಯು 
ಮರಣದಷ್ಟೇ ಬಲಿಷ್ಠ; ಕಾಮೋದ್ರೇಕವು ಸಮಾಧಿ 
ಯಷ್ಟೇ ಬಲಿಷ್ಠ. ಅದರ ಜ್ವಾಲೆಗಳು ಧಗಧಗಿಸುವ 
ಬೆಂಕಿ. 

7 ಜಲರಾಶಿಗಳು ಪ್ರೀತಿಯನ್ನು ನಂದಿಸಲಾರವು; 
ನದಿಗಳು ಪ್ರೀತಿಯನ್ನು ಮುಳುಗಿಸಲಾರವು. 
ಒಬ್ಬನು ಪ್ರೀತಿಗೋಸ್ಕರ ತನ್ನ ಆಸ್ತಿಯನ್ನೆಲ್ಲ ಕೊಟ್ಟು 
ಬಿಟ್ಟರೂ ಯಾರೂ ಅವನನ್ನು ನಿಂದಿಸುವುದಿಲ್ಲ. 


ಪ್ರಿಯತಮೆಯ ಸಹೋದರರು 

8 ನಮಗೆ ಚಿಕ್ಕ ತಂಗಿಯಿದ್ದಾಳೆ, ಆಕೆಯ ಸ್ತನಗಳು 
ಇನ್ನೂ ಬೆಳೆದಿಲ್ಲ ಆಕೆಯ ನಿಶ್ಚಿತಾರ್ಥ ದಿನದಲ್ಲಿ 
ನಮ್ಮ ತಂಗಿಗೋಸ್ಕರ ನಾವೇನು ಮಾಡಬೇಕು? 

9 ಆಕೆ ಕೋಟೆಯಾಗಿದ್ದರೆ ಅದರ ಮೇಲೆ ಬೆಳ್ಳಿಯ 
ಗೋಪುರಗಳನ್ನು ಕಟ್ಟುತ್ತಿದ್ದೆವು. ಆಕೆ ಬಾಗಿಲಾ 
ಗಿದ್ದರೆ, ಶ್ರೇಷ್ಠವಾದ ದೇವದಾರು ಮರದ ಹಲಗೆ 
ಗಳಿಂದ ಅದನ್ನು ಹೊದಿಸುತ್ತಿದ್ದವು. 


ಪ್ರಿಯತಮೆಯು ಸಹೋದರರಿಗೆ ಕೊಡುವ ಉತ್ತರ 
10 ನಾನು ಕೋಟೆ; ನನ್ನ ಸ್ತನಗಳೇ ಅದರ ಗೋಪುರ 
ಗಳು. ಹೀಗೆ ಸೊಲೊಮೋನನು ನನ್ನಲ್ಲಿ ತೃಪ್ತ 
ನಾದನು. 
11 ಸೊಲೊಮೋನನಿಗೆ ಬಾಲ್ದಾಮೋನಿನಲ್ಲಿ ದ್ರಾಕ್ಷಿ 
ತೋಟವಿತ್ತು ಅವನು ಅದನ್ನು ರೈತರಿಗೆ 


849 


ಪರಮ ಗೀತ 8:8-14 


ಒಪ್ಪಿಸಿದನು. ಪ್ರತಿಯೊಬ್ಬನು ಹಣ್ಣಿಗಾಗಿ ಒಂದು 
ಸಾವಿರ ಬೆಳ್ಳಿ ನಾಣ್ಯಗಳನ್ನು ಕೊಡಬೇಕಿತ್ತು 

12 ಆದರೆ ನನ್ನ ಸ್ವಂತ ದ್ರಾಕ್ಷಿತೋಟವು ನನ್ನೆದುರಿ 
ನಲ್ಲಿದೆ, ಸೊಲೊಮೋನನೇ, ಆ ಸಾವಿರ ಬೆಳ್ಳಿ 
ನಾಣ್ಯಗಳು ನಿನಗಿರಲಿ. ತೋಟವನ್ನು ನೋಡಿ 
ಕೊಳ್ಳುವವರಿಗೆ ಇನ್ನೂರು ಬೆಳ್ಳಿನಾಣ್ಯಗಳಿರಲಿ. 


ಪ್ರಿಯಕರ ಪ್ರಿಯತಮೆಗೆ 
13 ಉದ್ಯಾನವನಗಳಲ್ಲಿ ವಾಸಿಸುವವಳೇ, ಗೆಳೆಯರು 
ನಿನ್ನ ಸ್ವರ ಕೇಳಬೇಕೆಂದಿದ್ದಾರೆ, ನನಗೂ ಸಹ 
ಕೇಳಿಸಲಿ. 


ಪ್ರಿಯತಮೆ ಪ್ರಿ.ಯಕರನಿಗೆ 
14 ನನ್ನ ಪ್ರಿಯನೇ, ತ್ವರೆಪಡು. ಸುಗಂಧಸಸ್ಯ ಪರ್ವತ 
ಗಳ ಮೇಲೆ ಸಾರಂಗದಂತೆಯೂ ಪ್ರಾಯದ 
ಜಿಂಕೆಯಂತೆಯೂ ಇರು. 


850 


ಯೆಶಾಯ 


ಯೆಶಾಯನಿಗೆ ಆದ ದೈವದರ್ಶನ. ಯೆಶಾಯನು 

ಆಮೋಚನ ಮಗ. ಯೆಹೂದ ಮತ್ತು ಜೆರುಸಲೇಮಿ 
ನಲ್ಲಿ ನಡೆಯಲಿದ್ದ ಘಟನೆಗಳ ಬಗ್ಗೆ ದೇವರು 
ಯೆಶಾಯನಿಗೆ ಈ ದರ್ಶನ ನೀಡಿದನು; ಯೆಹೂದದ 
ಅರಸನಾದ ಉಜ್ಜೀಯ, ಯೋಧಾಮ, ಆಹಾಜ ಮತ್ತು 
ಹಿಜ್ಜೀಯರ ಕಾಲದಲ್ಲಿ ಯೆಶಾಯನಿಗೆ ಈ ದರ್ಶನ 
ವಾಯಿತು. 


ಸ್ವಜನರ ವಿರುದ್ಧವಾಗಿ ದೇವರ ದೂರು 
೭ ಭೂಮ್ಯಾಕಾಶಗಳೇ, ಯೆಹೋವನ ಮಾತನ್ನು 
ಆಲಿಸಿರಿ! ಯೆಹೋವನು ಹೇಳುತ್ತಿದ್ದಾನೆ, 


""ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ 
ಮಾಡಿದ್ದಾರೆ. 

3 ಎತ್ತು ತನ್ನ ದಣಿಯನ್ನು ತಿಳಿದದೆ; ಕತ್ತೆಯು ತನ್ನ 
ದಣಿಯ ಕೊಟ್ಟಿಗೆಯನ್ನು ತಿಳಿದದೆ. ಆದರೆ 
ಇಸ್ರೇಲರು ನನ್ನನ್ನು ತಿಳಿದೇ ಇಲ್ಲ. ನನ್ನ ಜನರು 
ನನ್ನನ್ನು ಅರ್ಥಮಾಡಿಕೊಳ್ಳುವುದೇ ಇಲ್ಲ.'' 


*ಇಸ್ರೇಲ್‌' ದೇಶವು ಪಾಪದಿಂದ ತುಂಬಿಹೋಗಿದೆ; 
ಅವರ ಪಾಪವೇ ಅವರಿಗೆ ಭಾರವಾದ ಹೊರೆಯಾಗಿದೆ; 
ಅವರು ದುಷ್ಟ ಕುಟುಂಬಗಳ ಕೆಟ್ಟಮಕ್ಕಳಂತಿದ್ದಾರೆ. 
ಅವರು ಯೆಹೋವನನ್ನು ತ್ಯಜಿಸಿದ್ದಾರೆ; ಇಸ್ರೇಲಿನ ಪರಿ 
ಶುದ್ಧ ದೇವರನ್ನು ಅವಮಾನಪಡಿಸಿದ್ದಾರೆ; ಅವರು 
ಆತನನ್ನು ತೊರೆದು ಅಪರಿಚಿತನೋ ಎಂಬಂತೆ 
ಪರಿಗಣಿಸಿದ್ದಾರೆ. 

3""ನಾನು ನಿಮ್ಮನ್ನು ಯಾಕೆ ಶಿಕ್ಸಿಸುತ್ತಲೇ ಇರಬೇಕು? 
ನಾನು ನಿಮ್ಮನ್ನು ಶಿಕ್ಚಿಸಿದೆನು, ಆದರೆ ನೀವು ಬದಲಾಗ 
ಲಿಲ್ಲ. ನೀವು ನನಗೆ ವಿರುದ್ಧವಾಗಿ ಏಳುತ್ತಲೇ ಇದ್ದೀರಿ. 
ಈಗ ಪ್ರತಿಯೊಂದು ತಲೆಯೂ ಪ್ರತಿಯೊಂದು ಹೃದ 
ಯವೂ ರೋಗಕ್ಕೆ ಬಲಿಯಾಗಿದೆ. "ನಿಮ್ಮ ಅಂಗಾಲಿನಿಂದ 
ಹಿಡಿದು ನೆತ್ತಿಯವರೆಗೂ ನಿಮ್ಮ ದೇಹದಲ್ಲೆಲ್ಲಾ ಗಾಯ 
ಗಳೂ ಬಾಸುಂಡೆಗಳೂ ಹುಣ್ಣುಗಳೂ ತುಂಬಿಕೊಂಡಿವೆ. 


ಆದರೆ ಆ ಹುಣ್ಣುಗಳಿಗೆ ನೀವು ಸರಿಯಾಗಿ ಚಿಕಿತ್ಸೆ ಕೊಡ 
ಲಿಲ್ಲ; ಅವುಗಳನ್ನು ಒರೆಸಲಿಲ್ಲ ಕಟ್ಟಲಿಲ್ಲ. 

?""ನಿಮ್ಮ ದೇಶವು ಹಾಳಾಗಿದೆ; ನಿಮ್ಮ ನಗರಗಳು ಬೆಂಕಿ 
ಯಿಂದ ಸುಡಲ್ಪಟ್ಟಿವೆ. ನಿಮ್ಮ ಶತ್ರುಗಳು ನಿಮ್ಮ ದೇಶವನ್ನು 
ವಶಪಡಿಸಿಕೊಂಡಿದ್ದಾರೆ; ಅನ್ಯ ದೇಶವು ಶತ್ರು ಸೈನ್ಯದಿಂದ 
ಹಾಳಾಗುವಂತೆಯೇ, ನಿಮ್ಮ ದೇಶವೂ ಹಾಳಾಗಿದೆ. 
8ಚೀಯೋನ್‌ ನಗರಿಯು ದ್ರಾಕ್ಟಾತೋಟದಲ್ಲಿರುವ ಜನ 
ಶೂನ್ಯವಾದ ಡೇರೆಯಂತಿದೆ; ಸೌತೆಯ ಹೊಲದಲ್ಲಿ 
ಪಾಳುಬಿದ್ದಿರುವ ಮನೆಯಂತಿದೆ; ಶತ್ರುಗಳಿಗೆ ಸೋತು 
ಹೋದ ನಗರದಂತಿದೆ.'' *ಆದರೆ ಸರ್ವಶಕ್ತನಾದ 
ಯೆಹೋವನು ಸ್ವಲ್ಪ ಮಂದಿಯನ್ನಾದರೂ ಉಳಿಸಿ ಅಲ್ಲಿ 
ವಾಸಿಸುವಂತೆ ಮಾಡಿದ್ದಾನೆ. ನಾವು ಸೊದೋಮ್‌ 
ಗೊಮೋರ ಪಟ್ಟಣಗಳಂತೆ ಸಂಪೂರ್ಣವಾಗಿ ನಾಶ 
ವಾಗಲಿಲ್ಲ. 


ದೇವರ ಅಪೇಕ್ಟೆ- ಯಥಾರ್ಥವಾದ ಸೇವೆ 
ಸೂದೋಮಿನ ನಾಯಕರೇ, ಯೆಹೋವನ 
ಸಂದೇಶವನ್ನು ಕೇಳಿರಿ. ಗೊಮೋರದ ಜನರೇ, ಆತನ 
ಉಪದೇಶವನ್ನು ಕೇಳಿರಿ. 

11 ಯೆಹೋವನು ಹೇಳುವುದೇನೆಂದರೆ, ""ಈ ಯಜ್ಞ 
ಗಳನ್ನೆಲ್ಲ ನೀವು ನನಗೆ ಕೊಡುತ್ತಲೇ ಇರುವುದೇಕೆ? 
ನಿಮ್ಮ ಆಡುಗಳ ಯಜ್ಞಗಳೂ, ಹೋರಿಗಳ, ಕುರಿಗಳ, 
ಆಡುಗಳ ಕೊಬ್ಬೂ ನನಗೆ ಬೇಕಿಲ್ಲ. 

"ನೀವು ನನ್ನನ್ನು ಸಂಧಿಸಲು ಬರುವಾಗ, ನನ್ನ 
ಪ್ರಾಕಾರಗಳನ್ನು ತುಳಿದುಹಾಕುವಿರಿ. ಹಾಗೆ ಮಾಡಲು 
ನಿಮಗೆ ಹೇಳಿದವರು ಯಾರು?'' 

"ನಿಮ್ಮ ಅಯೋಗ್ಯವಾದ ಯಜ್ಞಗಳನ್ನು ನನ್ನ ಬಳಿಗೆ 

ಇ 3 [3 
ತರಬೇಡಿ; ನಿಮ್ಮ ಧೂಪವು ನನಗೆ ಅಸಹ್ಯ; ನಿಮ್ಮ 
ಅಮಾವಾಸ್ಯೆಯನ್ನಾಗಲೀ ಹಬ್ಬವನ್ನಾಗಲೀ ಸಬ್ಬತ್ತನ್ನಾ 
ಗಲೀ ನಾನು ಸಹಿಸಲಾರೆ. ನಿಮ್ಮ ಪವಿತ್ರ ಕೂಟಗಳಲ್ಲಿ 
ನೀವು ಮಾಡುವ ದುಷ್ಟತನವನ್ನು ನಾನು ಸಹಿಸಲಾರೆ. 
“ನಿಮ್ಮ ಮಾಸಿಕಕೂಟಗಳನ್ನೂ ಸಭಾಕೂಟಗಳನ್ನೂ 





851 


ನಾನು ದ್ವೇಷಿಸುತ್ತೇನೆ. ಇವು ನನಗೆ ಭಾರವಾಗಿವೆ. ಈ 
ಭಾರದಿಂದ ನಾನು ಬೇಸತ್ತು ಹೋಗಿದ್ದೇನೆ.'' 

15""ನೀವು ನನಗೆ ಪ್ರಾರ್ಥಿಸುವಾಗ ನಿಮ್ಮ ಕೈಗಳನ್ನೆತ್ತು 
ವಿರಿ ಆದರೆ ನಾನು ನಿಮ್ಮ ಕಡೆಗೆ ನೋಡುವುದಿಲ್ಲ. ನೀವು 
ಹೆಚ್ಚೆಚ್ಚಾಗಿ ಪ್ರಾರ್ಥಿಸುವಿರಿ, ಆದರೂ ನಾನು ನಿಮಗೆ ಕಿವಿ 
ಗೊಡುವುದಿಲ್ಲ. ಯಾಕೆಂದರೆ ನಿಮ್ಮ ಕೈಗಳು ರಕ್ತದಿಂದ 
ತುಂಬಿವೆ. 

16"" ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ; ಶುಚಿಪಡಿಸಿ 
ಕೊಳ್ಳಿರಿ. ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ; ಅವು 
ಗಳನ್ನು ನೋಡಲು ನನಗೆ ಮನಸ್ಸಿಲ್ಲ. ಕೆಟ್ಟದ್ದನ್ನು ಮಾಡದೆ 
ಒಳ್ಳೆಯದನ್ನೇ ಮಾಡಿರಿ; I ಒಳ್ಳೆಯದನ್ನೇ ಮಾಡಲು 
ಅಭ್ಯಾಸ ಮಾಡಿಕೊಳ್ಳಿರಿ. ಬೇರೆಯವರೊಂದಿಗೆ ನ್ಯಾಯ 
ವಂತರಾಗಿರಿ; ಕೆಡುಕರಿಗೆ ದಂಡನೆ ವಿಧಿಸಿರಿ; ಅನಾಥರಿಗೆ 
ಸಹಾಯ ಮಾಡಿರಿ; ವಿಧವೆಯರಿಗೂ ಸಹಾಯ 
ಮಾಡಿರಿ.'' 

!!ಯಹೋವನು ಇಂತೆನ್ನುತ್ತಾನೆ: "" ಬನ್ನಿರಿ, ನಾವು 
ಚರ್ಜೆಮಾಡೋಣ. ನಿಮ್ಮ ಪಾಪಗಳು ಕೆಂಪಾಗಿದ್ದರೂ 
ಅವುಗಳನ್ನು ತೊಳೆದಾಗ ನೀವು ಹಿಮದಂತೆ ಬಿಳುಪಾಗು 
ವಿರಿ. ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದರೂ ನೀವು ಉಣ್ಣೆ 
ಯಂತೆ ಬೆಳ್ಳಗಾಗುವಿರಿ.'' 

19""ನೀವು ನನ್ನ ಮಾತನ್ನು ಕೇಳಿದರೆ ನಿಮ್ಮ ದೇಶದ 
ಉತ್ತಮ ಫಸಲುಗಳಿಂದ ಆನಂದಿಸುವಿರಿ. ೫ನನ್ನ ಮಾತು 
ಗಳನ್ನು ಕೇಳದೆಹೋದರೆ ನೀವು ನನಗೆ ವಿರೋಧಿ 
ಗಳಾಗಿದ್ದೀರಿ. ನಿಮ್ಮ ವೈರಿಯು ನಿಮ್ಮನ್ನು ನಾಶ 
ಮಾಡುವನು.'' 

ಯೆಹೋವನೇ ಇವುಗಳನ್ನು ನುಡಿದಿದ್ದಾನೆ. 


ಜೆರುಸಲೇಮು ದೇವರಿಗೆ ದ್ರೋಹಮಾಡಿದೆ 

2! ದೇವರು ಹೇಳುವುದೇನೆಂದರೆ: ""ಜಿರುಸಲೇಮಿನ 
ಕಡೆಗೆ ನೋಡಿರಿ. ಆಕೆ ನನ್ನ ಮೇಲೆ ನಂಬಿಕೆ ಇಟ್ಟು 
ಹಿಂಬಾಲಿಸಿದಂಥ ನಗರಿಯಾಗಿದ್ದಳು. ಆದರೆ ಈಗ ಆಕೆ 
ಸೂಳೆಯಾಗಲು ಕಾರಣವೇನು? ಈಗ ಆಕೆ ನನ್ನನ್ನು 
ಹಿಂಬಾಲಿಸುತ್ತಿಲ್ಲ. ಜೆರುಸಲೇಮು ನ್ಯಾಯನೀತಿಗಳಿಂದ 
ತುಂಬಿರಬೇಕಿತ್ತು ಅಲ್ಲಿ ವಾಸಿಸುವ ಜನರು ದೇವರ ಇಚ್ಛೆ 
ಯಂತೆ ನಡೆಯಬೇಕಿತ್ತು ಆದರೆ ಈಗ ಕೊಲೆಗಡುಕರು 
ಅಲ್ಲಿ ವಾಸಿಸುತ್ತಿದ್ದಾರೆ. 

2""ಒಳ್ಳೆಯತನವು ಬೆಳ್ಳಿಯಂತಿದೆ. ಆದರೆ ನಿಮ್ಮ 
ಬೆಳ್ಳಿಯು ಬೆಲೆಯಿಲ್ಲದ್ದಾಗಿದೆ. ನಿಮ್ಮ ದ್ರಾಕ್ಟಾರಸ (ಒಳ್ಳೆ 
ಯತನ) ನೀರಿನೊಂದಿಗೆ ಬೆರತಿದೆ. ಅದು ತೆಳ್ಳಗಾಗಿದೆ. 
ನಿಮ್ಮನ್ನಾಳುವವರು ದಂಗೆಕೋರರಾಗಿದ್ದಾರೆ; ಕಳ್ಳರ 
ಮಿತ್ರರಾಗಿದ್ದಾರೆ; ಲಂಚಕೋರರಾಗಿದ್ದಾರೆ; ಹಣಕ್ಕಾಗಿ 
ಕೆಟ್ಟದ್ದನ್ನು ಮಾಡುತ್ತಾರೆ; ಹಣಕ್ಕಾಗಿ ಮೋಸ ಮಾಡು 





ಯೆಶಾಯ 1:15-2:3 
ತ್ತಾರೆ. ಅನಾಥರಿಗೆ ಸಹಾಯ ಮಾಹದವರಾಗಿದ್ದಾರೆ; 
ವಿಧವೆಯರ ಅಗತ್ಯತೆಗಳಿಗೆ ಲಕ್ಷ್ಯಕೊಡದವ 
ರಾಗಿದ್ದಾರೆ.'' 


2*ಇವೆಲ್ಲವುಗಳ ಕುರಿತಾಗಿ ಒಡೆಯನೂ ಇಸ್ರೇಲಿನ 
ಸರ್ವಶಕ್ತನೂ ಆಗಿರುವ ಯೆಹೋವನು ಹೇಳುವದೇ 
ನೆಂದರೆ: "ನನ್ನ ಶತ್ರುಗಳೇ, ನಾನು ನಿಮ್ಮನ್ನು ಶಿಕ್ಸಿಸು 
ವೆನು. ಇನ್ನು ಮುಂದೆ ನೀವು ನನಗೆ ಯಾವ ಕೇಡನ್ನೂ 
ಮಾಡುವುದಿಲ್ಲ. ಜನರು ಬೆಳ್ಳಿಯನ್ನು ಶುದ್ಧ ಮಾಡು 
ವದಕ್ಕೆ ದ್ರವವನ್ನು* ಉಪಯೋಗಿಸುವರು. ಅದೇ ರೀತಿ 
ಯಲ್ಲಿ ನಿಮ್ಮ ತಪ್ಪುಗಳನ್ನೆಲ್ಲ ನಾನು ಶುದ್ಧ ಮಾಡುವೆನು. 
ನಿಮ್ಮಲ್ಲಿರುವ ಎಲ್ಲಾ ಅಯೋಗ್ಯವಾದವುಗಳನ್ನು ತೆಗೆದು 
ಬಿಡುವೆನು. ಆರಂಭದಲ್ಲಿ ನಿಮಗಿದ್ದಂತಹ ನ್ಯಾಯಾಧೀ 
ಶರನ್ನು ನಾನು ತಿರುಗಿ ಬರಮಾಡುವೆನು. ನಿಮ್ಮ ಸಲಹೆ 
ಗಾರರು ಹಿಂದಿನ ಕಾಲದ ಸಲಹೆಗಾರರಂತೆ ಇರುವರು. 
ಆಗ ನೀನು "ನ್ಯಾಯವಾದ ಮತ್ತು ನಂಬಿಗಸ್ಲಿಕೆಯುಳ್ಳ 
ಪಟ್ಟಣ ವೆಂದು ಕರೆಯಲ್ಪಡುವೆ.'' 

ದೇವರು ಒಳ್ಳೆಯವನು; ನ್ಯಾಯವನ್ನೇ ಮಾಡುವ 
ವನು; ಆತನು ಚೀಯೋನನ್ನೂ ತನ್ನ ಬಳಿಗೆ ಬರುವ ಜನ 
ರನ್ನೂ ರಕ್ಷಿಸಿ ಕಾಪಾಡುವನು. ಆದರೆ ಎಲ್ಲಾ ಕೊಲೆ 
ಗಾರರೂ ದುಷ್ಟರೂ ನಾಶಮಾಡಲ್ಪಡುವರು. ಅವರು 
ಯೆಹೋವನನ್ನು ಹಿಂಬಾಲಿಸುವವರಲ್ಲ, 

ಔಮುಂದಿನ ದಿವಸಗಳಲ್ಲಿ ಜನರು ತಾವು ಆರಾಧಿಸಲು 
ಆರಿಸಿಕೊಳ್ಳುವ ಓಕ್‌ ಮರಗಳಲ್ಲಿಯೂ ವಿಶೇಷವಾದ 
ಉದ್ಯಾನವನಗಳಲ್ಲಿಯೂ ನಾಚಿಕೆಪಡುವರು. 30ಎಲೆ 
ಒಣಗಿಹೋದ ಏಲಾ ಮರಗಳಂತೆ ನೀವು ಇದ್ದೀರಿ. ನೀರಿ 
ಲ್ಲದೆ ಸಾಯುತ್ತಿರುವ ಉದ್ಯಾನವನದಂತೆ ನೀವು ಇದ್ದೀರಿ. 
3' ಬಲಿಷ್ಠರು ಸಣ್ಣಗಿರುವ ಒಣಮರದ ತುಂಡಿನಂತಿರು 
ವರು. ಆ ಜನರು ಮಾಡುವ ಕಾರ್ಯಗಳು ಬೆಂಕಿಯನ್ನು 
ಪ್ರಾರಂಭಿಸುವ ಕಿಡಿಯಂತಿರುವವು. ಅವರ ಕಾರ್ಯಗ 
ಳೆಲ್ಲಾ ಸುಟ್ಟು ಹೋಗುವವು; ಆ ಬೆಂಕಿಯನ್ನು ಯಾರೂ 
ನಿಲ್ಲಿಸಲಾರರು. 

ಆಮೋಚನ ಮಗನಾದ ಯೆಶಾಯನು ಯೆಹೂದ 
ಮತ್ತು ಜಿರುಸಲೇಮಿನ ಬಗ್ಗೆ ನೋಡಿದ ದರ್ಶನ. 

ಕೊನೆಯ ದಿನಗಳಲ್ಲಿ ಯೆಹೋವನಾಲಯದ ಪರ್ವತವು 
ಎಲ್ಲಾ ಬೆಟ್ಟಗಳಿಗಿಂತಲೂ ಮಹೋನ್ನತವಾದ ಪರ್ವತ 
ವಾಗಿರುವುದು. *ಅಲ್ಲಿಗೆ ಎಲ್ಲಾ ದೇಶಗಳಿಂದ ಜನರು 
ಸತತವಾಗಿ ತೊರೆಗಳಂತೆ ಬರುವರು. ""ಬನ್ನಿ, ನಾವು 
ಯೆಹೋವನ ಪರ್ವತಕ್ಕೆ ಹೋಗೋಣ. ಯಾಕೋಬನ 
ದೇವರ ಆಲಯಕ್ಕೆ ಹೋಗೋಣ. ದೇವರು ನಮಗೆ ಜೀವ 
ಮಾರ್ಗವನ್ನು ಅಲ್ಲಿ ಬೋಧಿಸುವನು. ನಾವು ಆತನನ್ನು 
ಹಿಂಬಾಲಿಸೋಣ'' ಎಂದು ಹೇಳುವರು. 





ದ್ರವ ತೊಳೆಯಲು ಉಪಯೋಗಿಸುವ ಉಪ್ಪ ಮಿಶ್ರಿತವಾದ ದ್ರವ. 


ಯೆಶಾಯ 2:4-3:3 


ಯೆಹೋವನ ಸಂದೇಶ, ಬೋಧನೆಗಳು ಜಿರುಸಲೇಮಿ 
ನಲ್ಲಿರುವ ಚೀಯೋನ್‌ ಪರ್ವತದಿಂದ ಪ್ರಾರಂಭವಾಗಿ 
ಇಡೀ ಪ್ರಪಂಚಕ್ಕೆ ಹರಡುವದು. “ಈಗ ಎಲ್ಲಾ ದೇಶಗಳಿಗೆ 
ದೇವರೇ ನ್ಯಾಯಧೀಶನಾಗಿರುವನು. ಅನೇಕ ಜನರ 
ತರ್ಕಗಳನ್ನು ದೇವರು ಕೊನೆಗಾಣಿಸುವನು. ಆ ಜನರು 


852 


ಗಳು ಉನ್ನತವಾದ ಪರ್ವತಗಳಂತೆಯೂ, ಎತ್ತರವಾದ 
ಬೆಟ್ಟಗಳಂತೆಯೂ ಇದ್ದಾರೆ. ಅವರು ಎತ್ತರವಾದ 
ಬುರುಜುಗಳಂತೆಯೂ ಬಲಿಷ್ಠವಾದ ಕೋಟೆಗೋಡೆ 
ಯಂತೆಯೂ ಇರುವರು. ಆದರೆ ದೇವರು ಅವರನ್ನು 
ಶಿಕ್ಚಿನುವನು. '"ಆ ಅಹಂಕಾರಿಗಳು ತಾರ್ಷೀಷಿನ ದೊಡ್ಡ 








ಯುದ್ಧಕ್ಕಾಗಿ ಆಯುಧಗಳನ್ನು ಉಪಯೋಗಿಸುವದನ್ನು 
ನಿಲ್ಲಿಸುವರು; ತಮ್ಮ ಖಡ್ಗಗಳಿಂದ ಅವರು ನೇಗಿಲು ಗುಳಗ 
ಳನ್ನು ತಯಾರಿಸುವರು; ತಮ್ಮ ಬರ್ಜಿಗಳಿಂದ ಸಸಿಗಳನ್ನು 
ಕೊಯ್ಯುವ ಸಾಧನವನ್ನು ಮಾಡುವರು. ಪರಸ್ಪರ ಹೊಡೆ 
ದಾಡಿಕೊಳ್ಳುವದನ್ನು ಜನರು ನಿಲ್ಲಿಸುವರು. ಇನ್ನೆಂದಿಗೂ 
ಜನರು ಯುದ್ಧಾಭ್ಯಾಸ ತರಬೇತಿಯನ್ನು 
ಹೊಂದುವುದಿಲ್ಲ. 

ಯಾಕೋಬನ ಸಂತತಿಯವರೇ, ನೀವು ಯೆಹೋವನ 
ಬೆಳಕನ್ನು ಹಿಂಬಾಲಿಸುವವರಾಗಬೇಕು. 6ನೀವು ನಿಮ್ಮ 
ಜನರನ್ನು ತೊರೆದದ್ದರಿಂದ ನಾನು ನಿಮಗೆ ಹೀಗೆ ಹೇಳಿ 
ದೆನು. ಪೂರ್ವದೇಶದ ಜನರಿಗಿರುವ ತಪ್ಪು ತಿಳುವಳಿ 
ಕೆಯು ನಿಮ್ಮ ಜನರಲ್ಲಿ ತುಂಬಿಹೋಯಿತು. ಫಿಲಿಷ್ಟಿಯ 
ರಂತೆ ನಿಮ್ಮ ಜನರು ಭವಿಷ್ಯ ಹೇಳಲು ಪ್ರಯತ್ನಿಸಿ ಆ ತಪ್ಪು 
ತಿಳುವಳಿಕೆಗೆ ಮಾರುಹೋದರು. ?ನಿಮ್ಮ ದೇಶವು ಬೆಳ್ಳಿ 
ಬಂಗಾರಗಳಿಂದಲೂ ಮಿತಿಯಿಲ್ಲದ ನಿಕ್ಬ್ಚೇಪಗಳಿಂದಲೂ 
ಕುದುರೆಗಳಿಂದಲೂ ಅಸಂಖ್ಯಾತವಾದ ರಥಗಳಿಂದಲೂ 
ತುಂಬಿ ಹೋಯಿತು. *ನಿಮ್ಮ ದೇಶವು ಕೈಯಿಂದ ಮಾಡಿದ 
ವಿಗ್ರಹಗಳಿಂದ ತುಂಬಿದ್ದು ಜನರು ಅವುಗಳನ್ನು ಆರಾಧಿ 
ಸುತ್ತಾರೆ. *ಜನರು ಕೆಟ್ಟದಾರಿಯಲ್ಲಿ ಹೋಗುತ್ತಿದ್ದಾರೆ; 
ಹೀನಸ್ಥಿತಿಯಲ್ಲಿ ಮುಂದುವರಿಯುತ್ತಿದ್ದಾರೆ. ದೇವರೇ, 
ನೀನು ಅವರನ್ನು ಖಂಡಿತವಾಗಿಯೂ ಕ್ಷಮಿಸಬೇಡ. 


ದೇವರ ವೈರಿಗಳು ಭಯಪೀಡಿತರಾಗುವರು 
ಬಂಡೆಗಳ ಹಿಂಬದಿಯಲ್ಲಿಯೂ ಹೊಲಸಿನಲ್ಲಿಯೂ 
ಅವಿತುಕೊಳ್ಳಿರಿ. ನೀವು ಯೆಹೋವನಿಗೆ ಭಯಪಟ್ಟು 
ಆತನ ಮಹಾಶಕ್ತಿಗೆ ಮರೆಯಾಗಿ ಅವಿತುಕೊಳ್ಳಬೇಕು. 

''ಗರ್ಫಿಷ್ಠರ ಗರ್ವವು ಕುಗ್ಗಿಸಲ್ಪಹುವುದು; ಅಹಂಕಾರಿ 
ಗಳ ಅಹಂಕಾರವು ತಗ್ಗಿಸಲ್ಪಹುವುದು. ಆ ಸಮಯದಲ್ಲಿ 
ಯೆಹೋವನೊಬ್ಬನೇ ಉನ್ನತೋನ್ನತವಾಗಿರುವನು. 

2 ಯೆಹೋವನು ಒಂದು ವಿಶೇಷ ದಿನವನ್ನು ಯೋಜಿಸಿ 
ರುತ್ತಾನೆ. ಆ ದಿನದಲ್ಲಿ ಯೆಹೋವನು ಅಹಂಕಾರಿಗ 
ಳನ್ನೂ ಜಂಬ ಕೊಚ್ಚಿಕೊಳ್ಳುವವರನ್ನೂ ಶಿಕ್ಬಿಸುವನು. ಆಗ 
ಆ ಅಹಂಕಾರಿಗಳನ್ನು ಜನರು ದೊಡ್ಡ ಜನರೆಂದು ಪರಿ 
ಗಣಿಸುವುದಿಲ್ಲ. !" ಆ ಅಹಂಕಾರದ ಜನರು ಲೆಬನೋ 
ನಿನ ದೇವದಾರು ಮರಗಳಂತಿರುವರು. ಬಾಷಾನಿನ 
ಮಹಾದೇವದಾರು ಮರಗಳಂತಿರುವರು. ಆದರೆ 
ಯೆಹೋವನು ಅವರನ್ನು ಶಿಕ್ಸಿಸುವನು. 14 ಅಹಂಕಾರಿ 


ಹಡಗುಗಳಂತಿದ್ದಾರೆ. (ಈ ಹಡಗುಗಳಲ್ಲಿ ಶ್ರೇಷ್ಠವಾದ 
ವಸ್ತುಗಳು ತುಂಬಿವೆ.) ಆದರೆ ದೇವರು ಆ ಅಹಂಕಾರಿ 
ಗಳನ್ನು ಶಿಕ್ಷಿಸುವನು. 

17ಆ ಸಮಯದಲ್ಲಿ ಜನರು ತಮ್ಮ ಅಹಂಕಾರವನ್ನು 
ತೋರಿಸುವುದಿಲ್ಲ. ಈಗ ಅಹಂಕಾರಿಗಳಾಗಿರುವವರು 
ನೆಲದತನಕ ಬಗ್ಗಿ ಹೋಗುವರು. ಆ ಸಮಯದಲ್ಲಿ 
ಯೆಹೋವನೊಬ್ಬನೇ ಉನ್ನತೋನ್ನತವಾಗಿರುವನು. 
ಎಲ್ಲಾ ವಿಗ್ರಹಗಳು ಇಲ್ಲವಾಗುವವು. ಜನರು ಬಂಡೆ 
ಗಳ ಸಂದುಗಳಲ್ಲಿಯೂ ನೆಲದ ಬಿರುಕುಗಳಲ್ಲಿಯೂ 
ಅಹಗಿಕೊಳ್ಳುವರು. ಜನರು ಯೆಹೋವನಿಗೂ ಆತನ 
ಪರಾಕ್ರಮಕ್ಕೂ ಭಯಪಡುವರು. ಯೆಹೋವನು ಎದ್ದು 
ಈ ಪ್ರಪಂಚವನ್ನು ಅಲುಗಾಡಿಸುವಾಗ ಇವೆಲ್ಲಾ 
ಸಂಭವಿಸುವವು. 

ತ ಸಮಯದಲ್ಲಿ ಜನರು ತಮ್ಮ ಬೆಳ್ಳಿಬಂಗಾರಗಳ 
ವಿಗ್ರಹಗಳನ್ನೆತ್ತಿ ಬಿಸಾಡಿಬಿಡುವರು. (ಈ ವಿಗ್ರಹಗಳನ್ನು 
ಜನರು ಪೂಜಿಸುವದಕ್ಕಾಗಿ ಮಾಡಿಕೊಂಡರು.) ಬಾವಲಿ 
ಗಳೂ, ಇಲಿಗಳೂ ವಾಸಿಸುವ ಸಂದುಗಳಲ್ಲಿ ಈ ವಿಗ್ರಹ 
ಗಳನ್ನು?! ಜನರು ಬಿಸಾಡಿ, ಸಂದುಗೊಂದುಗಳಲ್ಲಿ ಅಡಗಿ 
ಕೊಳ್ಳುವರು. ಯೆಹೋವನಿಗೂ ಆತನ ಮಹಾಶಕ್ತಿಗೂ 
ಹೆದರಿ ಅವರು ಹಾಗೆ ಮಾಡುವರು. ಯೆಹೋವನು ಎದ್ದು 
ಭೂಮಿಯನ್ನು ಅಲುಗಾಡಿಸುವ ಸಮಯದಲ್ಲಿ ಇವೆಲ್ಲಾ 
ಸಂಭವಿಸುವವು. 


ಇಸ್ರೇಲು ದೇವರ ಮೇಲೆ ನಂಬಿಕೆ ಇಡಬೇಕು 
2ನಿಮ್ಮ ರಕ್ಷಣೆಗಾಗಿ ನೀವು ಇತರರ ಮೇಲೆ ನಂಬಿಕೆ 
ಇಡಕೂಡದು. ಅವರು ಕೇವಲ ಸಾಯುವ ಮನುಷ್ಯ 
ರಷ್ಟೇ. ಆದುದರಿಂದ ಅವರನ್ನು ನೀವು ದೇವರಂತೆ ಬಲಿಷ್ಠ 
ರೆಂದು ನೆನಸಬಾರದು. 
ನಾನು ಹೇಳುವದನ್ನೆಲ್ಲಾ ಮನದಟ್ಟುಮಾಡಿಕೊಳ್ಳಿರಿ. 
ನಮ್ಮ ಒಡೆಯನೂ ಸರ್ವಶಕ್ತನಾದವನೂ ಯೆಹೂದ 
ಮತ್ತು ಇಸ್ರೇಲಿನ ಆಧಾರಗಳನ್ನೆಲ್ಲಾ ತೆಗೆದುಬಿಡುವನು. 
ಆತನು ಅವರ ಎಲ್ಲಾ ಆಹಾರವನ್ನೂ ನೀರನ್ನೂ ತೆಗೆದು 
ಬಿಡುವನು. 2ಆತನು ಎಲ್ಲಾ ವೀರರನ್ನೂ ಮಹಾಸ್ಯೆನಿಕ 
ರನ್ನೂ ತೆಗೆದುಬಿಡುವನು. ದೇವರು ಎಲ್ಲಾ ನ್ಯಾಯಾಧೀಶ 
ರನ್ನು, ಪ್ರವಾದಿಗಳನ್ನು, ಹಿರಿಯರನ್ನು, ಇಂದ್ರಜಾಲಗಾ 
ರರನ್ನು ತೆಗೆದುಬಿಹುವನು. ದೇವರು ಸೇನಾಪತಿಗಳನ್ನೂ 


853 


ಸರ್ಕಾರದ ಅಧಿಪತಿಗಳನ್ನೂ ತೆಗೆದುಬಿಡುವನು. ಆತನು 
ಉತ್ತಮ ಸಲಹೆಗಾರರನ್ನೂ ಮಾಂತ್ರಿಕರನ್ನೂ ಭವಿಷ್ಯ 
ಹೇಳುವವರನ್ನೂ ತೊಲಗಿಸುವನು. 

“ಯೆಹೋವನು ಹೇಳುವುದೇನೆಂದರೆ: ""ನಾನು 
ಬಾಲಕರನ್ನು ನಿಮ್ಮ ನಾಯಕರನ್ನಾಗಿ ಮಾಡುವೆನು. 
*ಫ್ರಜೆಗಳು ಒಬ್ಬರಿಗೊಬ್ಬರು ವಿರೋಧಿಗಳಾಗುವರು; 
ಬಾಲಕರು ಹಿರಿಯರನ್ನು ಗೌರವಿಸರು. ಸಾಮಾನ್ಯರು 
ಗಣ್ಯವ್ಯಕ್ತಿ ಗಳನ್ನು ಸನ್ಮಾನಿಸರು. 

6ಆ ಸಮಯದಲ್ಲಿ ಒಬ್ಬನು ತನ್ನ ಸ್ವಂತ ಕುಟುಂಬದ 
ಸಹೋದರನನ್ನು ಹಿಡಿದು, ""ನಿನಗೆ ನಿಲುವಂಗಿಯದೆ. 
ಆದುದರಿಂದ ನೀನು ನಮಗೆ ನಾಯಕನಾಗು. ಈ ಅವ 
ಶೇಷಗಳೆಲ್ಲಾ ನಿನಗೆ ಅಧೀನವಾಗಿರಲಿ'' ಎಂದು 
ಹೇಳುವರು. 

7ಆದರೆ ಆ ಸಹೋದರನು ಎದ್ದುನಿಂತು, “ನನ್ನಿಂದ 
ಆಗುವುದಿಲ್ಲ, ನನ್ನ ಮನೆಯಲ್ಲಿ ಸಾಕಷ್ಟು ಧಾನ್ಯವಾಗಲೀ, 
ಬಟ್ಟೆಯಾಗಲೀ ಇಲ್ಲ. ನನ್ನನ್ನು ನಾಯಕನನ್ನಾಗಿ ಮಾಡ 
ಬೇಡಿ'' ಎಂದು ಹೇಳುವನು. 

ಜೆರುಸಲೇಮ್‌ ಮುಗ್ಗರಿಸಿಬಿದ್ದು ಕೆಟ್ಟಕಾರ್ಯ 
ಗಳನ್ನು ಮಾಡಿದ್ದರಿಂದ ಹೀಗಾಗುವದು. ಯೆಹೂದವು 
ಪಾಪದಲ್ಲಿ ಬಿದ್ದು ದೇವರನ್ನು ಹಿಂಬಾಲಿಸುವುದನ್ನು 
ನಿಲ್ಲಿಸಿಯದೆ. ಅವರಾಡುವ ಮಾತುಗಳು, ಮಾಡುವ 
ಕ್ರಿಯೆಗಳು ಯೆಹೋವನಿಗೆ ವಿರುದ್ಧವಾಗಿವೆ. ಯೆಹೋ 
ವನ ಮಹಿಮಾಶಕ್ತಿಯಿಂದ ಕೂಡಿದ ಕಣ್ಣುಗಳು ಇವೆಲ್ಲ 
ವನ್ನು ನೋಡುವವು. 

ಜನರ ಮುಖಗಳೇ ಅವರ ದುಷ್ಕಾರ್ಯಗಳನ್ನು ಎತ್ತಿ 
ತೋರಿಸುವವು. ಅವರು ತಮ್ಮ ಪಾಪಗಳಿಗಾಗಿ ಹೆಚ್ಚಳ 
ಪಡುವರು. ಅವರು ಸೊದೋಮಿನ ಜನರಂತಿದ್ದಾರೆ. 
ತಮ್ಮ ಪಾಪಗಳನ್ನು ಯಾರು ನೋಡಿದರೂ ಅವರಿಗೆ ಚಿಂತೆ 
ಯಿಲ್ಲ. ಇದು ನಿಜವಾಗಿಯೂ ಭಯಂಕರವಾದದ್ದು. 
ಅವರು ತಮಗೆ ಬಹಳ ಸಂಕಟಗಳನ್ನು ಬರಮಾಡಿ 
ಕೊಂಡಿದ್ದಾರೆ. 

ಒಳ್ಳೆಯವರಿಗೆ ಒಳ್ಳೆಯವುಗಳೇ ಸಂಭವಿಸುತ್ತವೆ 
ಎಂಬುದಾಗಿ ತಿಳಿಸು. ಅವರು ಮಾಡುವ ಒಳ್ಳೆಯ ಕಾರ್ಯ 
ಗಳಿಗಾಗಿ ಅವರಿಗೆ ಬಹುಮಾನ ದೊರೆಯುವುದು. 
!1ಆದರೆ ದುಷ್ಟರಿಗೆ ಕೆಡುಕು ಸಂಭವಿಸುವದು. ಅವರಿಗೆ 
ಬಹಳ ಸಂಕಟಗಳು ಬಂದೊದಗುವವು. ಅವರು ಮಾಡಿ 
ರುವ ಎಲ್ಲಾ ದುಷ್ಟ ಕ್ರಿಯೆಗಳಿಗೆ ಶಿಕ್ಷೆ ಕೊಡಲ್ಪಡುವದು. 
ಮಕ್ಕಳು ನನ್ನ ಜನರನ್ನು ಸೋಲಿಸಿಬಿಡುವರು. 
ಸ್ತ್ರೀಯರು ನನ್ನ ಜನರನ್ನು ಆಳುವರು. ನನ್ನ ಜನರೇ, 
ನಿಮ್ಮ ಮಾರ್ಗದರ್ಶಕರು ನಿಮ್ಮನ್ನು ತಪ್ಪದಾರಿಯಲ್ಲಿ 
ನಡಿಸುವರು; ಸರಿಯಾದ ದಾರಿಯಿಂದ ನಿಮ್ಮನ್ನು ಅಡ್ಡ 
ದಾರಿಗೆ ನಡಿಸುವರು. 


ಯೆಶಾಯ 3:4-25 


ದೇವರು ತನ್ನ ಜನರ ಬಗ್ಗೆ ಮಾಡಿದ ತೀರ್ಮಾನ 

13 ಯೆಹೋವನು ತನ್ನ ಜನರಿಗೆ ನ್ಯಾಯತೀರಿಸಲು 
ನಿಂತಿದ್ದಾನೆ. "ನಾಯಕರಿಗೂ ಹಿರಿಯರಿಗೂ ಅವರು 
ಮಾಡಿದ ಕಾರ್ಯಗಳ ವಿರುದ್ಧವಾಗಿ ಆತನು ನ್ಯಾಯ 
ತೀರಿಸುವನು. 

ಯೆಹೋವನು ಹೇಳುವುದೇನೆಂದರೆ, ""ನೀವು ದಾಕ್ಬಾ 
ತೋಟವನ್ನು (ಯೆಹೂದವನ್ನು) ಸುಟ್ಟುಹಾಕಿದ್ದೀರಿ; 
ಬಹಜನರಿಂದ ನೀವು ಕಿತ್ತುಕೊಂಡ ವಸ್ತುಗಳನ್ನು 
ಈಗಲೂ ನಿಮ್ಮ ಮನೆಗಳಲ್ಲಿ ಇಟ್ಟುಕೊಂಡಿದ್ದೀರಿ. ನನ್ನ 
ಜನರನ್ನು ಕುಗ್ಗಿಸಲು ನಿಮಗೆ ಯಾವ ಅಧಿಕಾರವಿದೆ? 
ಬಡಜನರ ಮುಖವನ್ನು ಧೂಳಿನಲ್ಲಿ ಹಾಕಿ ಉಜ್ಜಲು 
ನಿಮಗೆ ಯಾವ ಅಧಿಕಾರವಿದೆ?'' ಇದು ನನ್ನ ಒಡೆಯನೂ 
ಸರ್ವಶಕ್ತನೂ ಆಗಿರುವ ಯೆಹೋವನ ನುಡಿಗಳು. 

16 ಯೆಹೋವನು ಹೇಳುವದೇನೆಂದರೆ; "ಜೀಯೋ 
ನಿನ ಸ್ತ್ರೀಯರು ವಯ್ಯಾರದಿಂದ ತಲೆಯಾಡಿಸುತ್ತಾ ಕುಡಿ 
ನೋಟ ಬೀರುತ್ತಾ ಕುಲುಕಿ ಹೆಜ್ಜೆಯಿಡುತ್ತಾ ಕಾಲು 
ಗೆಜ್ಜೆಯನ್ನು ರುಣರುಣಿಸುತ್ತಾ ನಡೆಯುತ್ತಾರೆ.'' 

!'ನನ್ನ ಒಡೆಯನಾದ ಯೆಹೋವನು ಚೀಯೋನಿನ 
ಸ್ತ್ರೀಯರ ತಲೆಯ ಮೇಲೆ ಹುಣ್ಣುಗಳನ್ನು ಬರಮಾಡಿ 
ಅವರ ತಲೆಗೂದಲು ಉದುರಿ ತಲೆಬೋಳಾಗುವಂತೆ 
ಮಾಡುವನು. ಆ ಸಮಯದಲ್ಲಿ ಆತನು ಅವರ ಎಲ್ಲಾ 
ವಸ್ತುಗಳನ್ನು ಅವರಿಂದ ತೆಗೆದುಬಿಡುವನು. ಅವರ ಕಾಲು 
ಸರಗಳನ್ನು, ಸೂರ್ಯಚಂದ್ರಾಕಾರದ ಕೊರಳಿನ ಸರಗ 
ಳನ್ನು, ಕಿವಿಯೋಲೆಗಳನ್ನು ಕೈಬಳೆಗಳನ್ನು, ಸೆರಗುವಸ್ತ್ರ 
ಗಳನ್ನು, ರುಮಾಲುಗಳನ್ನು, ಸೊಂಟಪಟ್ಟಿಯನ್ನು, ಪರಿ 
ಮಳ ದ್ರವ್ಯವನ್ನು, ತಾಯಿತಿಗಳನ್ನು, ?!ಮುದ್ರೆಯುಂಗುರ 
ವನ್ನು, ಮತ್ತು ಮೂಗುತಿಗಳನ್ನು ತೆಗೆದುಬಿಡುವನು. 
2 ಅವರ ನಯವಾದ ಮೇಲಂಗಿಗಳನ್ನು, ಮೇಲ್ಲೊದಿಕೆಗ 
ಳನ್ನು, ಶಾಲುಗಳನ್ನು, ಕೈಚೀಲಗಳನ್ನು, ಚಿಕ್ಕೈಗನ್ನಡಿಗ 
ಳನ್ನು, ಪೋಷಾಕುಗಳನ್ನು, ಮುಂಡಾಸಗಳನ್ನು ಮತ್ತು 
ಉದ್ದವಾದ ಶಾಲುಗಳನ್ನು ಅವರಿಂದ ತೆಗೆದುಬಿಡುವನು. 

2 ಸಮಯದಲ್ಲಿ ಸ್ತ್ರೀಯರ ಪರಿಮಳದ್ರವ್ಯವು ಕೊಳೆತ 
ವಾಸನೆಯಿಂದ ಕೂಡಿರುವುದು. ಅವರು ಸೊಂಟಪಟ್ಟಿಯ 
ಬದಲಿಗೆ ಹಗ್ಗ ಕಟ್ಟಿಕೊಳ್ಳುವರು; ತಲೆಗೂದಲನ್ನು ಅಂದ 
ವಾಗಿ ಹೆಣೆದುಕೊಳ್ಳುವ ಬದಲು ಬೋಳಿಸಿಕೊಳ್ಳುವರು. 
ಈಗ ಅವರಿಗೆ ಆಧುನಿಕ ವಸ್ತ್ರಗಳಿರುವವು; ಆದರೆ ಆಗ 
ಅವರು ಶೋಕವಸ್ತ್ರಗಳನ್ನೇ ಧರಿಸುವರು. ಈಗ ಅವರು 
ಮುಖಗಳಿಗೆ ಸೌಂದರ್ಯದ ಬೊಟ್ಟುಗಳನ್ನು ಇಟ್ಟು 
ಕೊಳ್ಳುವರು; ಆದರೆ ಆಗ ಅವರ ಚರ್ಮದಲ್ಲಿ ಸುಟ್ಟ 
ಕಲೆಗಳೇ ಇರುವವು. 

2 ಆ ಸಮಯದಲ್ಲಿ ನಿಮ್ಮ ಗಂಡಸರೆಲ್ಲಾ ಖಡ್ಗದಿಂದ 
ಹತರಾಗುವರು. ನಿಮ್ಮ ವೀರರೆಲ್ಲರೂ ಯುದ್ಧದಲ್ಲಿ 


ಯೆಶಾಯ 3:26-5:8 


ಮಡಿಯುವರು. ನಗರದ ಹೆಬ್ಬಾಗಿಲ ಬಳಿಯಲ್ಲಿ 
ಜನರು ಸೇರಿಬರುವಾಗ ರೋಧನವೂ ಶೋಕವೂ ಇರು 
ತ್ತವೆ. ಇದ್ದುದನ್ನೆಲ್ಲಾ ಕಳೆದುಕೊಂಡ ಸ್ತ್ರೀಯಂತೆ ಜೆರುಸ 
ಲೇಮು ಸರ್ವವನ್ನೂ ಕಳೆದುಕೊಂಡು ನೆಲದ ಮೇಲೆ 
ಕುಳಿತು ರೋಧಿಸುವಳು. 
ಸ ಸಮಯದಲ್ಲಿ ಏಳು ಮಂದಿ ಹೆಂಗಸರು ಒಬ್ಬ 
ಗಂಡಸನ್ನು ಹಿಡಿದುಕೊಂಡು, "ನಮ್ಮ ಆಹಾರವನ್ನು 
ನಾವೇ ಸಂಪಾದಿಸಿಕೊಳ್ಳುತ್ತೇವೆ. ನಮ್ಮ ಬಟ್ಟೆಬರೆಗಳನ್ನು 
ನಾವೇ ಮಾಡಿಕೊಳ್ಳುತ್ತೇವೆ, ನಮ್ಮ ಕೆಲಸಗಳನ್ನೆಲ್ಲಾ 
ನಾವೇ ಮಾಡಿಕೊಳ್ಳುತ್ತೇವೆ. ನೀನು ನಮ್ಮನ್ನು ಮದುವೆ 
ಯಾಗು, ನಿನ್ನ ಹೆಸರನ್ನು ನಾವು ಇಟ್ಟುಕೊಳ್ಳುವಂತೆ 
ಮಾಡು. ದಯಮಾಡಿ ನಮ್ಮ ನಾಚಿಕೆಯನ್ನು ನಮ್ಮಿಂದ 
ತೊಲಗಿಸು'' ಎಂದು ಹೇಳುವರು. 

2 ಸಮಯದಲ್ಲಿ ದೇವರ ಸಸಿ (ಯೆಹೂದವು) ಬಹಳ 
ಚಂದವಾಗಿಯೂ ದೊಡ್ಡದಾಗಿಯೂ ಇರುವುದು. ಆ 
ಸಮಯದಲ್ಲಿ, ಚೀಯೋನಿನಲ್ಲಿ ಮತ್ತು ಜಿರುಸಲೇಮಿ 
ನಲ್ಲಿ ಇನ್ನೂ ವಾಸಿಸುತ್ತಿರುವ ಜನರು ತಮ್ಮ ದೇಶದಲ್ಲಿ 
ಬೆಳೆಯುವ ಫಲಗಳಿಗಾಗಿ ತುಂಬಾ ಹೆಚ್ಚಳಪಡುವರು. 
*ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಟ್ಟು 
ಚೀಯೋನಿನಲ್ಲಿಯೂ ಜಿರುಸಲೇಮಿನಲ್ಲಿಯೂ ವಾಸಿಸು 
ವವರು ಪರಿಶುದ್ಧರೆಂದು ಕರೆಯಲ್ಪಡುವರು. ಅವರೆ 
ಲ್ಲರೂ ಅಲ್ಲಿಯೇ ನೆಲೆಸುವರು. 

*ಚೀಯೋನಿನ ಸ್ತ್ರೀಯರ ಕಲ್ಮಷವನ್ನೂ ಯೆಹೋ 
ವನು ತೊಳೆದುಬಿಡುವನು. ಆತನು ಜೆರುಸಲೇಮಿನ 
ಮಧ್ಯದಲ್ಲಿರುವ ರಕ್ತವನ್ನು ತೊಳೆದು ಬಿಡುವನು. ಆತನು 
ನ್ಯಾಯನೀತಿಗಳಿಂದ ತೀರ್ಪುನೀಡುವನು; ದಹಿಸುವ ಆತ್ಮ 
ನಿಂದ ಎಲ್ಲವನ್ನು ಶುದ್ಧಗೊಳಿಸುವನು. 

5ಆ ಸಮಯದಲ್ಲಿ ತಾನು ತನ್ನ ಜನರೊಂದಿಗೆ ಇರುವು 
ದಾಗಿ ಹೀಗೆ ದೇವರು ರುಜುವಾತುಪಡಿಸುವನು. ಹಗ 
ಲಲ್ಲಿ ದೇವರು ಧೂಮಮೇಘವನ್ನೂ ಇರುಳಲ್ಲಿ ಪ್ರಜ್ವಲಿ 
ಸುವ ಅಗ್ನಿಯ ಪ್ರಕಾಶವನ್ನೂ ಉಂಟುಮಾಹುವನು. ಈ 
ಗುರುತುಗಳು ಚೀಯೋನ್‌ ಪರ್ವತದ ಮೇಲಿರುವ ಪ್ರತಿ 
ಯೊಂದು ಜನರ ಸಭೆಯ ಮೇಲೆ ಆಕಾಶದಲ್ಲಿ ಕಾಣು 
ಪುದು. ಪ್ರತಿಯೊಬ್ಬನ ಮೇಲೆಯೂ ಕಾಪಾಡಿಕೊಳ್ಳುವು 
ದಕ್ಕಾಗಿ ಹೊದಿಕೆ ಇರುವುದು. ಈ ಹೊದಿಕೆಯು ಸುರಕ್ಷಿತ 
ಸ್ಥಳದಂತಿರುವದು. ಅದು ಸೂರ್ಯನ ಶಾಖದಿಂದ 
ಅವರನ್ನು ರಕ್ಷಿಸುವದು. ಅದೇ ಸಮಯದಲ್ಲಿ ಸಣ್ಣ ದೊಡ್ಡ 
ಮಳೆಗಳಿಂದಲೂ ಆ ಹೊದಿಕೆಯು ರಕ್ಚಿಸುವದು. 


ಇಸ್ರೇಲು ದೇವರ ವಿಶೇಷವಾದ ತೋಟ 
ನನ್ನ ಪ್ರಿಯನನ್ನೂ ಆತನ ತೋಟವನ್ನೂ ಕುರಿತು 
ಗೀತೆಯೊಂದನ್ನು ಹಾಡುವೆ. 


854 


ಫಲವತ್ತಾದ ಪ್ರದೇಶದಲ್ಲಿ ನನ್ನ ಪ್ರಿಯನಿಗೆ ದ್ರಾಕ್ಷಾ 
ತೋಟವಿತ್ತು 

2 ಆತನು ಭೂಮಿಯನ್ನು ಅಗೆದು ಹಸನು ಮಾಡಿ 
ದನು; ಅದರಲ್ಲಿ ಉತ್ತಮವಾದ ದ್ರಾಕ್ಸಿಯ ಸಸಿಗ 
ಳನ್ನು ನೆಟ್ಟನು; ತೋಟದ ಮಧ್ಯದಲ್ಲಿ ಒಂದು 
ಗೋಪುರವನ್ನು ಕಟ್ಟಿಸಿ ದ್ರಾಕ್ಷಿಯ ತೊಟ್ಟಿಯನ್ನು 
ಮಾಡಿಸಿದನು. ತೋಟವು ಒಳ್ಳೆಯ ದ್ರಾಕ್ಷಿ ಹಣ್ಣನ್ನು 
ಕೊಡುವುದೆಂದು ಎದುರು ನೋಹತೊಡಗಿದನು. 
ಆದರೆ ಅದು ಹೊಲಸು ಹಣ್ಣನ್ನು ಬಿಟ್ಟಿತು. 

3 ಆಗ ಆತನು, ""ಜೆರುಸಲೇಮಿನ ನಿವಾಸಿಗಳೇ, 
ಯೆಹೂದದ ಜನರೇ, ನನ್ನ ವಿಚಾರವಾಗಿಯೂ 
ನನ್ನ ದ್ರಾಕ್ಟಾತೋಟದ ವಿಚಾರವಾಗಿಯೂ 
ಯೋಚಿಸಿರಿ. 

4 
ನನ್ನ ದ್ರಾಕ್ಟಾಶೋಟಕ್ಕೆ ನಾನು ಇನ್ನೇನು ಮಾಡ 
ಬೇಕಿತ್ತು. ನಾನು ಮಾಡಬೇಕಿದ್ದನ್ನೆಲ್ಲಾ ಮಾಡಿ 
ದೆನು. ಒಳ್ಳೆಯ ದ್ರಾಕ್ಸಿಹಣ್ಣು ಬಿಡುವದೆಂದು ಆಶಿಸಿ 
ದ್ಲೆನು. ಆದರೆ ಅದು ಹೊಲಸು ದ್ರಾಕ್ಸಿಗಳನ್ನೇ 
ದ ಬು. ದ 
ಬಿಟ್ಟಿತು. ಹೀಗೆ ಆದದ್ದೇಕೆ? 


*ನಾನೀಗ ನನ್ನ ದ್ರಾಕ್ಬಾತೋಟಕ್ಕೆ ಏನು ಮಾಡುವೆ 
ನೆಂದು ತಿಳಿಸುವೆನು. 


ಅದರ ಸುತ್ತಲೂ ರಕ್ಷಣೆಗಾಗಿ ಹಾಕಿದ್ದ ಮುಳ್ಳಿನ 
ಬೇಲಿಯನ್ನು ಕಿತ್ತು ಸುಟ್ಟುಬಿಡುವೆನು. ಅದರ 
ಕಲ್ಲಿನ ಗೋಡೆಯನ್ನು ಕೆಹವಿ ತುಳಿದಾಟಕ್ಕೆ ಈಡು 
ಮಾಹುವೆನು. 


6 ನಾನು ಅದನ್ನು ಬೆಂಗಾಡಾಗಿ ಮಾಡುವೆನು. ಅದರ 
ಲ್ಲಿರುವ ಸಸಿಗಳನ್ನು ಯಾರೂ ಲಕ್ಷಿಸರು. ತೋಟ 
ದಲ್ಲಿ ಯಾರೂ ಕೆಲಸ ಮಾಡುವದಿಲ್ಲ. ಮುಳ್ಳು 
ಗಳೂ ಹಣಜಿಗಳೂ ಅಲ್ಲಿ ಬೆಳೆಯುವಪು. ಅಲ್ಲಿ ಮಳೆ 
ಗರೆಯದಂತೆ ಮೋಡಗಳಿಗೆ ಆಜ್ಞಾಪಿಸುವೆನು.'' 


ಸರ್ವಶಕ್ತನಾದ ಯೆಹೋವನ ದ್ರಾಕ್ಷಾ ತೋಟವೇ 
ಇಸ್ರೇಲ್‌ ದೇಶ. ಯೆಹೋವನು ಪ್ರೀತಿಸುವ ದ್ರಾಕ್ಟಾ 
ಬಳ್ಳಿಯೇ ಯೆಹೂದದ ಪ್ರಜೆ. 


ಯೆಹೋವನು ನ್ಯಾಯವನ್ನು ಅಪೇಕ್ಟಿಸಿದರೂ 
ಸಿಕ್ಕಿದ್ದು ನರಹತ್ಯವೇ. ಯೆಹೋವನು 
ಧರ್ಮವನ್ನು ಅಪೇಕ್ಬಿಸಿದರೂ ದೊರಕಿದ್ದು 
ಗೋಳಾಟವೇ. 


ನೀವು ಒಬ್ಬರಿಗೊಬ್ಬರು ಸಮೀಪದಲ್ಲಿ ವಾಸಿಸುತ್ತೀರಿ. 
ಬೇರೆ ಯಾವುದಕ್ಕೂ ಸ್ಥಳಸಿಗದಂತೆ ನೀವು ಹತ್ತಿರ 


855 


ಹತ್ತಿರವಾಗಿ ಮನೆಗಳನ್ನು ಕಟ್ಟಿಕೊಳ್ಳುತ್ತೀರಿ. ಆದರೆ 
ಯೆಹೋವನು ನಿಮ್ಮನ್ನು ಶಿಕ್ಸಿಸಿ ಇಡೀ ದೇಶದಲ್ಲಿಯೇ 
ನೀವು ಒಬ್ಬಂಟಿಗರಾಗಿ ವಾಸಿಸುವಂತೆ ಮಾಡುವನು. 
ಸರ್ವ ಶಕ್ತನಾದ ಯೆಹೋವನ ನುಡಿಗಳಿವು. ನಾನು ಈ 
ಮಾತುಗಳನ್ನು ಕಿವಿಯಾರೆ ಕೇಳಿದೆನು: ""ಈಗ ಅನೇಕ 
ಮನೆಗಳಿವೆ, ಆದರೆ ನಾನು ಖಂಡಿತವಾಗಿ ಹೇಳುವುದೇ 
ನೆಂದರೆ ಎಲ್ಲಾ ಮನೆಗಳು ಕೆಡವಲ್ಲಡುವವು. ಈಗ ಭವ್ಯ 
ವಾದ ಬಂಗಲೆಗಳಿವೆ. ಆದರೆ ಅವುಗಳೆಲ್ಲಾ ಬರಿದಾಗು 
ವವು. ''ಆ ದಿವಸಗಳಲ್ಲಿ ಹತ್ತು ಎಕರೆ ವಿಶಾಲವಾದ ದ್ರಾಕ್ಷಿ 
ತೋಟದಲ್ಲಿ ಸ್ವಲ್ಪ ಮಾತ್ರವೇ ದ್ರಾಕ್ಟಾರಸವು ದೊರಕು 
ವದು. ಅನೇಕ ಚೀಲ ಬೀಜವನ್ನು ಬಿತ್ತಿದರೆ ಸ್ವಲ್ಪ ಧಾನ್ಯ 
ಮಾತ್ರ ಸಿಗುವುದು.'' 

!!ನೀವು ಮುಂಜಾನೆ ಎದ್ದು ಮದ್ಯಕ್ಕಾಗಿ ಹುಡುಕಾಡು 
ವಿರಿ. ಮಧ್ಯರಾತ್ರಿಯವರೆಗೆ ಎಚ್ಚರವಿದ್ದು ಕುಡಿದು ಮತ್ತ 
ರಾಗುವಿರಿ. ನೀವು ಕುಡಿಯುತ್ತಾ ಹಾರ್ಪ್‌ವಾದ್ಯ 
ಗಳನ್ನೂ ದಮ್ಮಡಿಗಳನ್ನೂ ಕೊಳಲುಗಳನ್ನೂ ಬಾರಿಸುತ್ತಾ 
ನೃತ್ಯಮಾಡುವಿರಿ. ಆದರೆ ಯೆಹೋವನು ಮಾಡಿದ 
ಕಾರ್ಯಗಳನ್ನು ನೀವು ಗಮನಿಸುವುದಿಲ್ಲ. ಯೆಹೋವನ 
ಹಸ್ತವು ಅನೇಕಾನೇಕ ಕಾರ್ಯಗಳನ್ನು ಮಾಡಿದೆ. ಆದರೆ 
ನೀವು ಅವುಗಳನ್ನು ಲಕ್ಷಿಸುವುದಿಲ್ಲ. ಆದುದರಿಂದ ನಿಮಗೆ 
ಕೇಡಾಗುವುದು. 

1 ಯೆಹೋವನು ಹೇಳುವುದೇನೆಂದರೆ: ""ನನ್ನ ಜನರು 
ಸೆರೆಹಿಡಿಯಲ್ಪಟ್ಟು ಒಯ್ಯಲ್ಪಡುವರು. ಯಾಕೆಂದರೆ 
ಅವರು ನಿಜವಾಗಿಯೂ ನನ್ನನ್ನು ಅರಿತಿಲ್ಲ. ಇಸ್ರೇಲಿನಲ್ಲಿ 
ವಾಸಿಸುವ ಕೆಲವು ಜನರು ಈಗ ಪ್ರಮುಖರಾಗಿದ್ದಾರೆ. 
ತಮ್ಮ ಅನಾಯಾಸದ ಜೀವಿತದಲ್ಲಿ ಆನಂದಿಸುತ್ತಾರೆ. 
ಆದರೆ ಆ ಗಣ್ಯವ್ಯಕ್ತಿಗಳೆಲ್ಲಾ ಬಾಯರಿಕೆಯಿಂದಲೂ 
ಹಸಿವೆಯಿಂದಲೂ ನರಳುವರು. "ಬಳಿಕ ಅವರು ಸತ್ತು 
ಪಾತಾಳಕ್ಕೆ ಇಳಿದುಹೋಗುವರು. ಪಾತಾಳವು ತನ್ನ 
ಬಾಯನ್ನು ಅಗಲವಾಗಿ ತೆರೆದು ಅವರನ್ನೆಲ್ಲಾ ನುಂಗಿ 
ಬಿಡುವುದು.'' 

"ಆ ಜನರು ತಗ್ಗಿಸಲ್ಪಡುವರು. ಆ ಗಣ್ಯವ್ಯಕ್ತಿಗಳು ತಮ್ಮ 
ತಲೆಗಳನ್ನು ಕೆಳಗೆ ಮಾಡಿ ನೆಲದ ಕಡೆಗೆ ನೋಡುವರು. 
[ಸರ್ವಶಕ್ತನಾದ ಯೆಹೋವನು ನೀತಿಯಿಂದ ನ್ಯಾಯ 
ತೀರಿಸುವನು. ಯೆಹೋವನು ಉನ್ನತೋನ್ನತನೆಂದು ಜನ 
ರೆಲ್ಲರೂ ಅರಿತುಕೊಳ್ಳುವರು. ಪರಿಶುದ್ಧನಾದ ದೇವರು 
ನ್ಯಾಯವಾದದ್ದನ್ನೇ ಮಾಹುವನು. ಜನರು ಆತನನ್ನು 
ಗೌರವಿಸುವರು. !' ಆತನು ಇಸ್ರೇಲ್‌ ದೇಶದ ಜನರನ್ನು 
ದೇಶಭ್ರಷ್ಟರನ್ನಾಗಿ ಮಾಡುವನು. ಆಗ ದೇಶವು ಬರಿ 
ದಾಗುವುದು. ಕುರಿಗಳು ತಮ್ಮ ಮನಸ್ಸು ಬಂದೆಡೆಗೆ 
ಹೋಗುವವು. ಐಶ್ವರ್ಯವಂತರಿಗೆ ಸೇರಿದ್ದ ಜಮೀನಿನ 
ಮೇಲೆ ಕುರಿಮರಿಗಳು ನಡೆದಾಡುವವು. 





ಯೆಶಾಯ 5:9-26 


18 ಜನರನ್ನು ನೋಡಿರಿ. ಜನರು ಹಗ್ಗಗಳಿಂದ ಗಾಡಿ 
ಯನ್ನು ಎಳೆದುಕೊಂಡು ಹೋಗುವಂತೆ ಅವರು ತಮ್ಮ 
ಪಾಪಗಳನ್ನು ಎಳೆದುಕೊಂಡು ಹೋಗುತ್ತಿದ್ದಾರೆ. 
9"ದೇವರು ತಾನು ಮಾಡಲಿಕ್ಕಿರುವುದನ್ನು ಬೇಗನೇ 
ಮಾಡಿಮುಗಿಸಲಿ. ಆಗ ಏನಾಗುವದೋ ನೋಡೋಣ. 
ಆತನ ಯೋಜನೆ ಬೇಗನೆ ಕಾರ್ಯರೂಪಕ್ಕೆ ಬರಲಿ. ಆಗ 
ಆತನ ಯೋಜನೆ ಏನೆಂಬುದು ನಮಗೆ ತಿಳಿಯುವುದು'' 
ಎಂದು ಅವರು ಹೇಳುತ್ತಿದ್ದಾರೆ. 

20ಆ ಜನರು ಒಳ್ಳೆಯವುಗಳನ್ನು ಕೆಟ್ಟವುಗಳೆಂದೂ 
ಕೆಟ್ಟವುಗಳನ್ನು ಒಳ್ಳೆಯವುಗಳೆಂದೂ ಹೇಳುತ್ತಾರೆ. ಅವರು 
ಬೆಳಕನ್ನು ಕತ್ತಲೆಯೆಂದೂ ಕತ್ತಲೆಯನ್ನು ಬೆಳಕೆಂದೂ 
ಅನ್ನುತ್ತಾರೆ. ಅವರು ಸಿಹಿಯನ್ನು ಕಹಿಯೆಂದೂ ಕಹಿ 
ಯನ್ನು ಸಿಹಿಯೆಂದೂ ಹೇಳುವರು. 21ಅವರು ತಾವು 
ತುಂಬಾ ಬುದ್ಧಿವಂತರೆಂದೂ, ಜ್ಞಾನಿಗಳಿಂದೂ ಹೇಳಿ 
ಕೊಳ್ಳುವರು. ಅವರು ಮದ್ಯವನ್ನು ಬೆರೆಸುವದರಲ್ಲಿ 
ಪರಿಣಿತರು; ಮದ್ಯಸೇವನೆ ಮಾಡುವದಕ್ಕೆ ಹೆಸರಾದವರು. 
ಚ ಅವರಿಗೆ ಹಣ ಕೊಟ್ಟರೆ, ಅಪರಾಧಿಯನ್ನೂ ಬಿಟ್ಟು 
ಬಿಡುವರು; ಆದರೆ ಒಳ್ಳೆಯವರಿಗೆ ಸರಿಯಾದ ನ್ಯಾಯ 
ತೀರ್ಪು ದೊರಕಲು ಅವರು ಅವಕಾಶ ಕೊಡುವುದಿಲ್ಲ. 
ಆದ್ದರಿಂದ ಅವರಿಗೆ ಕೇಡುಗಳಾಗುವವು. ಅವರ ಸಂತತಿ 
ಯವರು ತರಗೆಲೆಯೂ ಹುಲ್ಲೂ ಬೆಂಕಿಯಲ್ಲಿ ಸುಟ್ಟು 
ನಾಶವಾಗುವಂತೆ ನಾಶವಾಗುವರು. ಅವರ ಸಂತತಿ 
ಯವರು ಸತ್ತು ಧೂಳಾಗುವ ಬೇರಿನಂತೆ ನಾಶವಾಗು 
ವರು. ಬೆಂಕಿಯಲ್ಲಿ ಸುಟ್ಟುಹೋದ ಹೂವಿನ ಬೂದಿಯು 
ಗಾಳಿಯಲ್ಲಿ ಹಾರಿಹೋಗುವಂತೆ ಅವರ ಸಂತತಿಯವರು 
ನಾಶವಾಗುವರು. 

ಅವರು ಸರ್ವಶಕ್ತನಾದ ಯೆಹೋವನ ಬೋಧನೆಗ 
ಳನ್ನು ಅನುಸರಿಸಲು ನಿರಾಕರಿಸಿದ್ದಾರೆ. ಇಸ್ರೇಲಿನ ಪರಿ 
ಶುದ್ಧನ ಸಂದೇಶವನ್ನು ಅವರು ದ್ವೇಷಿಸುತ್ತಾರೆ. 23 ಆದುದ 
ರಿಂದ ಯೆಹೋವನು ತನ್ನ ಜನರ ಮೇಲೆ ಬಹಳವಾಗಿ 
ಕೋಪಗೊಂಡಿದ್ದಾನೆ. ಯೆಹೋವನು ತನ್ನ ಕೈಗಳನ್ನೆತ್ತಿ 
ಅವರನ್ನು ಶಿಕ್ಸಿಸುವನು. ಆಗ ಪರ್ವತಗಳೂ ಹೆದರಿಕೊಳ್ಳು 
ವವು; ಹೆಣಗಳು ಕಸದಂತೆ ರಸ್ತೆಗಳಲ್ಲಿ ಬಿದ್ದುಕೊಂಡಿ 
ರುವವು. ಆದರೆ ದೇವರು ಅವರ ಮೇಲೆ ಕೋಪಿಸಿ 
ಕೊಂಡೇ ಇರುವನು. ಜನರನ್ನು ಶಿಕ್ಸಿಸಲು ಆತನ ಕೈಗಳು 
ಮೇಲೆತ್ತಲ್ಪಟ್ಟಿರುವವು. 


ಇಸ್ರೇಲರನ್ನು ಶಿಕ್ಷಿಸಲು ದೇವರು ಸೈನ್ಯವನ್ನು ತರುವನು 
ಎದ್ದು ನೋಡು! ದೂರದೇಶದ ಜನಾಂಗಗಳಿಗೆ 
ದೇವರು ಗುರುತನ್ನು ಕೊಡುತ್ತಿದ್ದಾನೆ. ಆತನು ಧ್ವಜವನ್ನೆತ್ತಿ 
ಆ ಜನರನ್ನು ಸಿಳ್ಳುಹಾಕಿ ಕರೆಯುತ್ತಿದ್ದಾನೆ. ಶತ್ರುಗಳು 
ದೂರದೇಶದಿಂದ ಬರುತ್ತಿದ್ದಾರೆ. ಅವರು ಬೇಗನೆ ನಿನ್ನ 


ಯೆಶಾಯ 5:27-6:13 


ದೇಶವನ್ನು ಪ್ರವೇಶಿಸುವರು. ಅವರು ಬಹು ವೇಗವಾಗಿ 
ಬರುತ್ತಿದ್ದಾರೆ. ಶತ್ರುಗಳು ಆಯಾಸಗೊಳ್ಳುವುದಿಲ್ಲ, 
ನೆಲಕ್ಕೆ ಬೀಳುವುದಿಲ್ಲ. ಅವರು ತೂಕಡಿಸುವುದಿಲ್ಲ, ನಿದ್ರೆ 
ಮಾಡುವುದಿಲ್ಲ. ಅವರ ಸೊಂಟಪಟ್ಟಿಯು ಆಯುಧ 
ದೊಂದಿಗೆ ಯಾವಾಗಲೂ ಸಿದ್ಧವಾಗಿರುವುದು. ಅವರ 
ಪಾದರಕ್ಷೆಗಳ ದಾರವು ಎಂದಿಗೂ ತುಂಡಾಗುವದಿಲ್ಲ. 
ವೈರಿಗಳ ಬಾಣಗಳು ಬಹು ಹರಿತವಾದದ್ದು. ಅವರ 
ಬಿಲ್ಲುಗಳೆಲ್ಲವೂ ಬಾಣವಿಸೆಯಲು ತಯಾರಾಗಿವೆ. ಅವರ 
ಕುದುರೆಗಳ ಪಾದಗಳು ಬಂಡೆಯಂತೆ ಗಟ್ಟಿಯಾಗಿವೆ. 
ಅವರ ರಥಗಳ ಹಿಂದಿನಿಂದ ಧೂಳಿನ ಮೋಡವೇ 
ಹಾರುವದು. 

ಶತ್ರುಗಳು ಆರ್ಭಟಿಸುವರು, ಆ ಆರ್ಭಟವು 
ಪ್ರಾಯದ ಸಿಂಹಗಳ ಗರ್ಜನೆಯಂತಿರುವುದು. ಶತ್ರುಗಳು 
ಹೂಂಕರಿಸುತ್ತಾ ತಮ್ಮೊಂದಿಗೆ ಯುದ್ಧ ಮಾಡುತ್ತಿರುವವ 
ರನ್ನು ಹಿಡಿದುಬಿಡುವರು. ಜನರು ಹೋರಾಡಿ ಪಾರಾ 
ಗಲು ಪ್ರಯತ್ನಿಸುವರು. ಆದರೆ ಅವರನ್ನು ರಕ್ಕಿಸುವವರು 
ಯಾರೂ ಇರುವುದಿಲ್ಲ. 

ಆದುದರಿಂದ ಸಿಂಹವು ಸಮುದ್ರದಂತೆ ಗರ್ಜಿಸು 
ವದು. ಸೆರೆಹಿಡಿಯಲ್ಪಟ್ಟ ಜನರು ನೆಲದ ಕಡೆ ನೋಡು 
ವರು. ಅಲ್ಲಿ ಬರೇ ಕತ್ತಲೆಯೇ. ಆ ದಟ್ಟವಾದ ಮೋಡಗ 
ಳಲ್ಲಿ ಎಲ್ಲವೂ ಕಪ್ಪಾಗಿಯೇ ಕಾಣುತ್ತದೆ. 


ಪ್ರವಾದಿಯಾಗಲು ಯೆಶಾಯನಿಗೆ ದೇವರಿಂದ ಕರೆ 
6 ಅರಸನಾದ ಉಜ್ಜೀಯನು ಮರಣ ಹೊಂದಿದ 
ವರುಷದಲ್ಲಿ ನಾನು ನನ್ನ ಒಡೆಯನನ್ನು ಕಂಡೆನು. 
ಆತನು ಅದ್ಭುತವೂ ಉನ್ನತವೂ ಆಗಿರುವ ಸಿಂಹಾಸನದ 
ಮೇಲೆ ಕುಳಿತಿದ್ದನು. ಆತನ ಉದ್ದವಾದ ನಿಲುವಂಗಿಯು 
ಆಲಯವನ್ನು ತುಂಬಿಕೊಂಡಿತ್ತು. 2೬ರು ರೆಕ್ಕೆಗಳುಳ್ಳ 
ಸೆರಾಫಿಯರು ಯೆಹೋವನ ಸುತ್ತಲೂ ನಿಂತಿದ್ದರು. ಆ 
ದೇವದೂತರು ಎರಡು ರೆಕ್ಕೆಗಳಿಂದ ತಮ್ಮ ಮುಖಗಳನ್ನು 
ಮುಚ್ಚಿಕೊಂಡಿದ್ದರು; ಎರಡು ರೆಕ್ಕೆಗಳಿಂದ ತಮ್ಮ ಕಾಲು 
ಗಳನ್ನು ಮುಚ್ಚಿಕೊಂಡಿದ್ದರು; ಉಳಿದ ಎರಡು ರೆಕ್ಕೆಗ 
ಳಿಂದ ಹಾರಾಡುತ್ತಿದ್ದರು. *ಪ್ರತಿಯೊಬ್ಬ ದೂತನು 
ಇನ್ನೊಬ್ಬ ದೂತನನ್ನು ಕರೆದು, ""ಪರಿಶುದ್ಧನು, ಪರಿಶು 
ದ್ದನು, ಪರಿಶುದ್ಧನು, ಸರ್ವಶಕ್ತನಾದ ಯೆಹೋವನು 
ಮಹಾ ಪರಿಶುದ್ಧನು. ಆತನ ಮಹಿಮೆಯು ಇಡೀ 
ಭೂಮಂಡಲವನ್ನು ಆವರಿಸಿಕೊಳ್ಳುವುದು'' ಎಂದು ಗಟ್ಟಿ 
ಯಾದ ಸ್ವರದಲ್ಲಿ ಹೇಳುತ್ತಿದ್ದರು. “ಅವರ ಗಟ್ಟಿಯಾದ 
ಸ್ವರಕ್ಕೆ ಬಾಗಿಲಿನ ನಿಲುವುಗಳು ಅಲುಗಾಡುತ್ತಿದ್ದವು; 
ಆಲಯವು ಹೊಗೆಯಿಂದ ತುಂಬಿಹೋಯಿತು. 
5ಆಗ ನಾನು ಬಹು ಭಯಗೊಂಡು, “ಅಯ್ಯೋ, 


856 


ನಾನು ನಾಶವಾಗುತ್ತಿದ್ದೇನೆ. ನಾನು ದೇವರೊಂದಿಗೆ 
ಮಾತನಾಡುವಷ್ಟು ಯೋಗ್ಯನಲ್ಲ. ದೇವರೊಂದಿಗೆ 
ಮಾತಾಡಲು ಯೋಗ್ಯರಲ್ಲದ ಜನರೊಂದಿಗೆ ನಾನು 
ಜೀವಿಸುತ್ತಿದ್ದೇನೆ. ಆದರೂ ನಾನು ಸರ್ವಶಕ್ತನಾದ ಅರಸ 
ನನ್ನು ನೋಡಿದೆನು'' ಎಂದೆನು. 

ಯಜ್ಞವೇದಿಕೆಯ ಮೇಲೆ ಬೆಂಕಿ ಇತ್ತು ಸೆರಾಫಿಯರ 
ಲ್ಲೊಬ್ಬನು ಇಕ್ಕುಳಿಯಿಂದ ಬೆಂಕಿಯೊಳಗಿಂದ ಉರಿ 
ಯುವ ಕೆಂಡವನ್ನು ತೆಗೆದು ನನ್ನ ಬಳಿಗೆ ಹಾರಿಬಂದನು. 
7ಆ ಸೆರಾಫಿಯನು ಉರಿಯುವ ಕೆಂಡವನ್ನು ನನ್ನ ಬಾಯ 
ಮೇಲಿಟ್ಟನು. ಆಗ ಆ ದೂತನು, ""ಇಗೋ, ಈ ಉರಿ 
ಯುವ ಕೆಂಡವು ನಿನ್ನ ತುಟಿಗಳಿಗೆ ತಗಲಿದ್ದರಿಂದ ನೀನು 
ಮಾಡಿದ ಕೆಟ್ಟಕಾರ್ಯಗಳೆಲ್ಲಾ ನಿನ್ನಿಂದ ತೊಲಗಿ 
ಹೋದವು. ಈಗ ನಿನ್ನ ಪಾಪವು ಅಳಿಸಿಹಾಕಲ್ಪಟ್ಟಿದೆ*'' 
ಎಂದು ಹೇಳಿದನು. 

ಟಗ ನಾನು ನನ್ನ ಒಡೆಯನಾದ ಯೆಹೋವನ ಸ್ವರ 
ವನ್ನು ಕೇಳಿದೆನು. ಆತನು, ""ನಾನು ಯಾರನ್ನು ಕಳುಹಿ 
ಸಲಿ? ನಮಗೋಸ್ಕರ ಯಾರು ಹೋಗುವರು?'' ಎಂದು 
ಕೇಳಿದನು. 

ಆಗ ನಾನು, “ನಾನಿದ್ದೇನೆ, ನನ್ನನ್ನು ಕಳುಹಿಸು'' ಎಂದು 
ಹೇಳಿದೆನು. 

ಆಗ ಯೆಹೋವನು, ""ನೀನು ಹೋಗಿ ಇದನ್ನು ಜನ 
ರಿಗೆ ಸಾರು: "ಸರಿಯಾಗಿ ಕೇಳಿಸಿಕೊಳ್ಳಿ. ಆದರೆ ಅರ್ಥ 
ಮಾಡಿಕೊಳ್ಳಬೇಡಿ. ಸೂಕ್ಸ್ಮ್ಮವಾಗಿ ನೋಡಿ, ಆದರೆ 
ಕಲಿತುಕೊಳ್ಳಬೇಡಿ.' ಜನರಲ್ಲಿ ಗಲಿಬಿಲಿಯನ್ನು 
ಉಂಟುಮಾಡು. ಜನರು ತಾವು ನೋಡಿದ್ದನ್ನು ಕೇಳಿ 
ದ್ದನ್ನು ಅರ್ಥಮಾಡಿಕೊಳ್ಳದ ಹಾಗೆ ಮಾಡು. ನೀನು ಹೀಗೆ 
ಮಾಡದಿದ್ದಲ್ಲಿ ಜನರು ತಾವು ಕೇಳಿದ್ದನ್ನು ಅರ್ಥಮಾಡಿ 
ಕೊಳ್ಳುವರು; ಜನರು ತಮ್ಮ ಮನಸ್ಸಿನಲ್ಲಿ ಅರ್ಥಮಾಡಿ 
ಕೊಳ್ಳುವರು. ಅವರು ಹಾಗೆ ಮಾಡಿದ್ದಲ್ಲಿ, ಅವರು ನನ್ನ 
ಬಳಿಗೆ ಹಿಂದಿರುಗಿ ಬಂದು ಗುಣ ಹೊಂದುವರು'' ಎಂದು 
ಹೇಳಿದನು. 

113ಗ ನಾನು, ""ಒಡೆಯನೇ, ಎಷ್ಟರ ತನಕ ನಾನು 
ಹೀಗೆ ಮಾಡಬೇಕು?'' ಎಂದು ವಿಚಾರಿಸಿದೆನು. ಅದಕ್ಕೆ 
ಯೆಹೋವನು, ""ನಗರಗಳು ನಾಶವಾಗುವ ತನಕ 
ಹೀಗೆಯೇ ಮಾಡು. ಮನೆಗಳಲ್ಲಿ ಜನರು ಇಲ್ಲದೆ ಹೋಗು 
ವವರೆಗೆ ಹೀಗೆಯೇ ಮಾಡು. ಇಡೀ ದೇಶವು ಹಾಳಾಗಿ 
ಬೆಂಗಾಡಾಗುವ ತನಕ ಹೀಗೆಯೇ ಮಾಡುತ್ತಿರು'' ಎಂದು 
ಹೇಳಿದನು. 

12 ಜನರು ಬಹುದೂರ ಹೋಗುವಂತೆ ಯೆಹೋವನು 
ಮಾಡುವನು. ದೇಶದೊಳಗೆ ನಿರ್ಜನವಾದ ಸ್ಥಳಗಳು 
ಬೇಕಾದಷ್ಟು ಇರುವವು. ಆದರೆ ದೇಶದಲ್ಲಿ ಹತ್ತನೆ 





ಅಳಿಸಿಹಾಕಲ್ಪಟ್ಟಿದೆ ಅಕ್ಬರಶಃ "'ಪ್ರಾ,ಯಶ್ವಿತ್ತ ಮಾಹಲಾಗಿದೆ.'' 


857 


ಒಂದು ಭಾಗದಷ್ಟು ಜನರು ಮಾತ್ರ, ಉಳಿಯುವರು. 
ಇವರು ನಾಶವಾಗುವುದಿಲ್ಲ. ಯಾಕೆಂದರೆ ಇವರು 
ಯೆಹೋವನ ಬಳಿಗೆ ಹಿಂತಿರುಗಿ ಬಂದವರು. ಇವರು 
ಓಕ್‌ ಮರದಂತಿರುವರು. ಆ ಮರವು ಕಡಿಯಲ್ಪಟ್ಟರೂ 
ಅದರ ಬುಡವು ಹಾಗೆಯೇ ಉಳಿಯುವದು. ಈ 
ಕಾಂಡದ ಬುಡವು ಬಹು ವಿಶೇಷವಾದ ಬೀಜ 
ವಾಗಿರುವದು. 


ಅರಾಮ್ಯರೊಂದಿಗೆ ವೈಮನಸ್ಸು 
ಆಹಾಜನು ಯೋಧಾಮನ ಮಗನು. ಯೋಧಾ 
ಮನು ಉಜ್ಜೀಯನ ಮಗನು. ರೆಚೇನ್‌ ಎಂಬವನು 
ಅರಾಮ್ಯರ ಅರಸನಾಗಿದ್ದನು. ರೆಮಲ್ಯನ ಮಗನಾದ 


ಯೆಶಾಯ 7:1-15 





ಟಾಬೇಲನ ಮಗನನ್ನು ಯೆಹೂದದ ಹೊಸ ಅರಸನಾಗಿ 
ಮಾಡೋಣ ಎಂದು ಮಾತಾಡಿಕೊಳ್ಳುತ್ತಿದ್ದಾರೆ.''' 
'ನನ್ನ ಒಡೆಯನಾದ ಯೆಹೋವನು ಹೇಳುವದೇ 
ನೆಂದರೆ, ""ಅವರ ಕುತಂತ್ರವು ನಡೆಯದು. ಅದು ನೆರ 
ವೇರದು. *ದಮಸ್ಕದಲ್ಲಿ ರೆಜೀನನು ಅರಸನಾಗಿರುವಷ್ಟು 
ಸಮಯ ಅದು ನಡೆಯದು. ಎಫ್ರಾಯೀಮ್‌ 
(ಇಸ್ರೇಲ್‌) ಈಗ ಒಂದು ದೇಶವಾಗಿದೆ. ಆದರೆ ಇನ್ನು 
ಅರವತ್ತೈದು ವರ್ಷಗಳೊಳಗೆ ಎಫ್ರಾಯೀಮ್‌ ಒಂದು 
ದೇಶವಾಗಿರದು. *ಸಮಾರ್ಯವು ಎಫ್ರಾಯೀಮಿನ ರಾಜ 
ಧಾನಿಯಾಗಿರುವಷ್ಟು ಕಾಲ ಮತ್ತು ರೆಮಲ್ಯನ ಮಗನು 
ಸಮಾರ್ಯದಲ್ಲಿ ಅರಸನಾಗಿರುವಷ್ಟು ಕಾಲ ಅವರ 
ಯೋಜನೆಗಳು ಕೈಗೂಡುವುದಿಲ್ಲ. ನೀನು ಈ ವಾರ್ತೆ 
ಯನ್ನು ನಂಬದಿದ್ದರೆ ಜನರು ನಿನ್ನ ಮಾತನ್ನು 





ಪೆಕಹನು ಇಸ್ರೇಲಿನ ಅರಸನಾಗಿದ್ದನು. ಆಗ ಆಹಾಜನು 
ಯೆಹೂದದ ಅರಸನಾಗಿದ್ದನು. ರೆಜೀನ್‌ ಮತ್ತು ಪೆಕಹ 
ಇವರಿಬ್ಬರೂ ಜಿರುಸಲೇಮಿಗೆ ವಿರುದ್ಧವಾಗಿ ಯುದ್ಧಕ್ಕೆ 
ಹೊರಟರು. ಆದರೆ ಆ ನಗರವನ್ನು ಸೋಲಿಸಲು 
ಅವರಿಂದಾಗಲಿಲ್ಲ. 

2 ದಾವೀದನ ವಂಶದವರಿಗೆ ಒಂದು ಸಂದೇಶವು ಕಳುಹಿ 
ಸಲ್ಪಟ್ಟಿತು, ""ಅರಾಮ್ಯರ ಸೈನ್ಯ ಮತ್ತು ಎಫ್ರಾ,ಯೀಮ್ಯರ 
ಸೈನ್ಯ (ಇಸ್ರೇಲ್‌) ಒಟ್ಟಾಗಿ ಶಿಬಿರ ಹೂಡಿದ್ದಾರೆ'' 
ಎಂಬುದೇ ಆ ಸಂದೇಶ. 

ಅರಸನಾದ ಆಹಾಜನು ಈ ಸಂದೇಶವನ್ನು ಕೇಳಿದಾಗ, 
ಅವನೂ ಅವನ ಜನರೂ ಬಹಳವಾಗಿ ಭಯ ಹಿಡಿದವ 
ರಾದರು. ಅಡವಿಯ ಮರಗಳು ಬಿರುಗಾಳಿಗೆ ತತ್ತರಿಸು 
ತ್ತವೊ ಎಂಬಂತೆ ಅವರು ತತ್ತರಿಸಿದರು. 

3ಆಗ ಯೆಹೋವನು ಯೆಶಾಯನಿಗೆ, "ನೀನೂ ನಿನ್ನ 
ಮಗನಾದ ಶೆಯಾರ್‌ ಯಾಶೂಬನೂ ಆಹಾಜನ ಬಳಿಗೆ 
ಹೋಗಿ ಮಾತನಾಡಬೇಕು. ನೀರು ಮೇಲಿನ ಕೊಳಕ್ಕೆ 
ಸೇರುವ ಸ್ಥಳಕ್ಕೆ ಹೋಗು. ಇದು ಅಗಸನ ಹೊಲಕ್ಕೆ 
ಹೋಗುವ ಮಾರ್ಗದಲ್ಲಿದೆ. 

*ಆಹಾಜನಿಗೆ ಹೀಗೆ ಹೇಳು: "ಶಾಂತನಾಗಿದ್ದು ಜಾಗ್ರ 
ತೆಯಿಂದಿರು. ಭಯಪಡಬೇಡ. ರೆಜೀನ್‌ ಮತ್ತು 
ರೆಮಲ್ಯನ ಮಗ ಇವರಿಬ್ಬರೂ ಸೇರಿ ನಿನ್ನನ್ನು ಬೆದರಿಸ 
ದಂತೆ ನೋಡಿಕೋ. ಅವರಿಬ್ಬರೂ ಸುಟ್ಟುಹೋದ 
ಕೋಲಿನಂತಿದ್ದಾರೆ. ಹಿಂದೆ ಅವರು ಬೆಂಕಿಯಿಂದ ಉರಿ 
ಯುತ್ತಿದ್ದರು. ಆದರೆ ಈಗ ಅವರು ಕೇವಲ ಹೊಗೆಯಾ 
ಡುತ್ತಿದ್ದಾರೆ. ರೆಚೀನ್‌, ಅರಾಮ್ಯ, ಮತ್ತು ರೆಮಲ್ಯನ ಮಗ 
ಕೋಪಗೊಂಡಿದ್ದಾರೆ. *ಅವರು ನಿನ್ನ ವಿರುದ್ಧವಾಗಿ 
ಕುತಂತ್ರ, ನಡಿಸಿದ್ದಾರೆ. ನಾವು ಹೋಗಿ ಯೆಹೂದಕ್ಕೆ 
ವಿರುದ್ಧವಾಗಿ ಯುದ್ಧ ಮಾಡೋಣ. ಯೆಹೂದ ರಾಜ್ಯ 
ವನ್ನು ನಾವಿಬ್ಬರೂ ಭಾಗ ಮಾಡಿಕೊಳ್ಳೋಣ ಮತ್ತು 


ನಂಬದಿರಲಿ.'' 


ಇಮ್ಮಾನುವೇಲ್‌: ದೇವರು ನಮ್ಮೊಂದಿಗಿದ್ದಾ ನೆ 

10ಓಳಿಕ ಯೆಹೋವನು ಆಹಾಜನೊಡನೆ ಮಾತನ್ನು 
ಮುಂದುವರಿಸಿದನು. ''ಯೆಹೋವನು ಹೇಳಿದ್ದೇ 
ನೆಂದರೆ, ""ಇವೆಲ್ಲಾ ಸತ್ಯವೆಂದು ಮನದಟ್ಟು ಮಾಡಿ 
ಕೊಳ್ಳಲು ಒಂದು ಗುರುತನ್ನು ಕೇಳಿಕೊ. ನಿನಗೆ ಯಾವ 
ಗುರುತನ್ನು ಬೇಕಾದರೂ ಕೇಳಿಕೊ. ಆ ಗುರುತು ಆಳ 
ವಾದ ನರಕದಿಂದ ಬಂದ ಗುರುತಾದರೂ ಸರಿಯೇ 
ಅಥವಾ ಉನ್ನತವಾದ ಆಕಾಶದಿಂದ ಬಂದ ಗುರುತಾ 
ದರೂ ಸರಿಯೇ, ನಿನಗೆ ದಯಪಾಲಿಸುವೆನು'' ಎಂದು 
ಹೇಳಿದನು. 

ಅದಕ್ಕೆ ಆಹಾಜನು, ""ಇದು ಸತ್ಯವೆಂಬುದಕ್ಕೆ ನಾನು 
ಯಾವ ಗುರುತನ್ನೂ ಕೇಳಲಾರೆ. ನಾನು ಯೆಹೋವನನ್ನು 
ಪರೀಕ್ಟಿಸುವುದಿಲ್ಲ'' ಎಂದು ಹೇಳಿದನು. 

'3ಆಗ ಯೆಶಾಯನು ಹೇಳಿದ್ದೇನೆಂದರೆ, "" ದಾವೀದನ 
ಸಂತತಿಯವರೇ, ಕಿವಿಗೊಟ್ಟು ಕೇಳಿರಿ. ನೀವು ಜನರ ತಾಳ್ಮೆ 
ಯನ್ನು ಪರೀಕ್ಟಿಸುತ್ತೀರಿ. ಆದರೆ ಅದು ನಿಮಗೆ ದೊಡ್ಡ 
ವಿಷಯವಲ್ಲ. ಆದರೆ ಈಗ ನೀವು ನನ್ನ ದೇವರ ತಾಳ್ಮೆ 
ಯನ್ನು ಪರೀಕಿಸುತ್ತಿದ್ದೀರಿ. “ನನ್ನ ಒಡೆಯನಾದ 
ದೇವರು ನಿಮಗೊಂದು ಗುರುತನ್ನು ಕೊಡುವನು: 


ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗ 
ನಿಗೆ ಜನ್ಮನೀಡುವಳು. ಆತನಿಗೆ ಇಮ್ಮಾನುವೇಲ್‌ 
ಎಂದು ಹೆಸರಿಡುವಳು. 

15 ಆತನು ಒಳ್ಳೆಯದನ್ನು ಆರಿಸಿಕೊಳ್ಳಲು ಮತ್ತು ಕೆಟ್ಟ 
ದ್ದನ್ನು ನಿರಾಕರಿಸಲು ಕಲಿತುಕೊಳ್ಳುವವರೆಗೆ ಮೊಸ 
ರನ್ನೂ ಜೀನುತುಪ್ಪವನ್ನೂ ತಿನ್ನುವನು. 


ಯೆಶಾಯ 7:16-8:10 


16 ಆ ಮಗುವು ಒಳ್ಳೆಯದರ ಬಗ್ಗೆ ಮತ್ತು ಕೆಟ್ಟದ್ದರ 
ಬಗ್ಗೆ ಕಲಿತುಕೊಳ್ಳುವಷ್ಟು ವಯಸ್ಸಾಗುವ ಮೊದಲೇ 
ಎಫ್ರಾಯೀಮ್‌ ದೇಶ ಮತ್ತು ಅರಾಮ್ಯರ ದೇಶ 
ನಿರ್ಜನವಾಗುವುದು. 


""ನೀವೀಗ, ಆ ಇಬ್ಬರು ಅರಸರಿಗೆ ಭಯಪಡುತ್ತಿದ್ದೀರಿ. 
ಆದರೆ ನೀವು ಯೆಹೋವನಿಗೆ ಭಯಪಡುವವರಾಗಿರ 
ಬೇಕು. ಯಾಕೆಂದರೆ ಆತನು ನಿಮಗೆ ಸಂಕಟದ 
ಕಾಲವನ್ನು ತಂದೊಡ್ಡುವನು. ಆ ಸಂಕಟವು ನಿಮ್ಮ 
ಜನಗಳಿಗೂ ನಿಮ್ಮ ಪೂರ್ವಿಕರ ಕುಟುಂಬಕ್ಕೂ 
ಬರುವದು. ದೇವರು ಏನು ಮಾಡುವನು? ಆತನು 
ಅಶ್ಯೂರದ ರಾಜನನ್ನು ನಿಮಗೆ ವಿರುದ್ಧವಾಗಿ ಯುದ್ಧಕ್ಕೆ 
ಬರಮಾಹುವನು. 

1""ಆ ಸಮಯದಲ್ಲಿ ಯೆಹೋವನು ನೊಣಗಳನ್ನು 
ಕರೆಯುವನು. ಆ ನೊಣಗಳು ಈಗ ಈಜಿಪ್ಟಿನ ಹಳ್ಳದ 
ಸಮೀಪದಲ್ಲಿವೆ. ಯೆಹೋವನು ದುಂಬಿಗಳನ್ನು ಕರೆಯು 
ವನು. ಆ ದುಂಬಿಗಳು ಈಗ ಅಶ್ಯೂರ್‌ ದೇಶದಲ್ಲಿವೆ. ಈ 
ವೈರಿಗಳು ನಿಮ್ಮ ದೇಶಕ್ಕೆ ಬಂದು ೌ ಮರುಭೂಮಿಯ 
ಹಳ್ಳಗಳ ಸಮೀಪದಲ್ಲಿರುವ ಬಂಡೆಯ ಸಂದುಗಳ 
ಲ್ಲಿಯೂ ನೀರಿನ ಬಾವಿಗಳ ಬಳಿಯಲ್ಲಿರುವ ಪೊದೆಗ 
ಳಲ್ಲಿಯೂ ಶಿಬಿರ ಹಾಕಿಕೊಳ್ಳುವರು. 2 ಯೆಹೋವನು 
ಅಶ್ಯೂರದವರ ಮೂಲಕ ಯೆಹೂದವನ್ನು ಶಿಕ್ಚಿಸುವನು. 
ಆತನು ಅಶ್ಯೂರವನ್ನು ಬಾಡಿಗೆಗೆ ತೆಗೆದುಕೊಂಡ ಕರಿ 
ಕನ ಕತ್ತಿಯಂತೆ ತೆಗೆದುಕೊಂಡು ಯೆಹೂದದ ತಲೆ 
ಕೂದಲನ್ನೂ ಕೈಕಾಲುಗಳ ರೋಮವನ್ನೂ ಗಡ್ಡವನ್ನು 
ಬೋಳಿಸಿ ಬಿಡುವನು. 

"ಆ ಕಾಲದಲ್ಲಿ ಯಾವನೇ ಆಗಲಿ ಹಸುವನ್ನೂ 
ಎರಡು ಕುರಿಗಳನ್ನೂ ಸಾಕಿ, 2 ಅವು ಕರೆಯುವ ಹಾಲಿ 
ನಿಂದ ಮೊಸರನ್ನು ತಿನ್ನುವನು; ದೇಶದಲ್ಲಿರುವ ಪ್ರತಿ 
ಯೊಬ್ಬನೂ ಮೊಸರನ್ನೂ ಜೀನುತುಪ್ಪವನ್ನೂ ತಿಂದು 
ಜೀವಿಸುವನು. ೫ ಒಂದುಸಾವಿರ ದ್ರಾಕ್ಟಾಲತೆಗಳಿರುವ 
ತೋಟಗಳಿರುತ್ತವೆ. ಪ್ರತಿಯೊಂದು ದ್ರಾಕ್ಟಾಲತೆಯು 
ಒಂದುಸಾವಿರ ಬೆಳ್ಳಿನಾಣ್ಯಗಳಷ್ಟು ಬೆಲೆಬಾಳುವಂಥದ್ದಾ 
ಗಿರುತ್ತದೆ. ಆದರೆ ಅಂಥ ತೋಟಗಳು ಹಣಜಿಗಳಿಂದಲೂ 
ಮುಳ್ಳುಗಿಡಗಳಿಂದಲೂ ತುಂಬಿ ಕೊಂಡಿರುವವು. 
ದೇಶವು ಕಾಡಾಗುವುದರಿಂದ ಜನರು ಆಯುಧಗ 
ಳೊಡನೆ ಸಂಚರಿಸುವರು. ಒಂದು ಕಾಲದಲ್ಲಿ ಜನರು 
ಈ ಬೆಟ್ಟಗಳ ಮೇಲೆ ವ್ಯವಸಾಯ ಮಾಡಿ ಬೆಳೆಯನ್ನು 
ತೆಗೆಯುತ್ತಿದ್ದರು. ಆದರೆ ಆ ಸಮಯದಲ್ಲಿ ಜನರು ಅಲ್ಲಿಗೆ 
ಹೋಗುವುದಿಲ್ಲ. ದೇಶವು ಹಣಜಿಯಿಂದಲೂ ಮುಳ್ಳು 
ಗಿಡಗಳಿಂದಲೂ ತುಂಬಿರುವದು. ಆ ಸ್ಥಳಗಳಿಗೆ ದನ 
ಕುರಿಗಳು ಮಾತ್ರವೇ ಹೋಗುತ್ತವೆ.'' 


858 


ಅಶ್ಯೂರವು ಬೇಗನೇ ಬರುವದು 
8 ಯೆಹೋವನು ಹೇಳಿದ್ದೇನೆಂದರೆ, “ಒಂದು ದೊಡ್ಡ 
ಸುರುಳಿಯನ್ನು ತಂದು ಅದರ ಮೇಲೆ ಹೀಗೆ ಲೇಖನಿ 
ಯಿಂದ ಬರೆ: "ಮಹೇರ್‌ ಶಾಲಾಲ್‌ ಹಾಷ್‌ ಬಜ್‌' 
(ಇದರರ್ಥ "ಕೊಳ್ಳೆಗೆ ಅವಸರ' "ಸೂರೆಗೆ ಆತುರ.')'' 
ನಾನು ನಂಬಿಗಸ್ತರಾದ ಕೆಲವು ಜನರನ್ನು ಸಾಕ್ಷಿ 
ಗೋಸ್ಕರವಾಗಿ ಆರಿಸಿಕೊಂಡೆನು. (ಅವರು ಯಾರೆಂದರೆ, 
ಯಾಜಕನಾದ ಊರೀಯ ಮತ್ತು ಯೆಬೆರೆಕ್ಕನ ಮಗ 
ನಾದ ಜೆಕರ್ಯ.) ನಾನು ಆ ವಾಕ್ಯವನ್ನು ಬರೆಯುವಾಗ 
ಇವರು ನೋಡುತ್ತಿದ್ದರು. ಆಮೇಲೆ ನಾನು ಒಬ್ಬ 
ಪ್ರವಾದಿನಿಯ ಬಳಿಗೆ ಹೋದೆನು. ಆಕೆ ಗರ್ಭವತಿಯಾಗಿ 
ಒಬ್ಬ ಮಗನನ್ನು ಹಡೆದಳು. ಆಗ ಯೆಹೋವನು ನನಗೆ, 
""ಆ ಮಗನಿಗೆ "ಮಹೇರ್‌ ಶಾಲಾಲ್‌ ಹಾಷ್‌ ಬಜ್‌' 
ಎಂಬ ಹೆಸರನ್ನಿಡು. ಯಾಕೆಂದರೆ ಆ ಮಗನು ಅಪ್ಪಾ 
ಅಮ್ಮಾ ಎಂದು ಕರೆಯಲು ತೊಡಗುವ ಮೊದಲೇ 
ದೇವರು ದಮಸ್ಕ ಮತ್ತು ಸಮಾರ್ಯದ ಎಲ್ಲಾ ಐಶ್ವರ್ಯ 
ವನ್ನು ತೆಗೆದು ಅದನ್ನು ಅಶ್ಯೂರದ ರಾಜನಿಗೆ ಕೊಡು 
ವನು'' ಎಂದು ಹೇಳಿದನು. 

*ಮತ್ತೆ ಯೆಹೋವನು ನನ್ನೊಂದಿಗೆ ಮಾತನಾಡಿದನು. 
"ನನ್ನ ಒಡೆಯನು ಇಂತೆಂದನು: ""ಈ ಜನರು ನಿಧಾನ 
ವಾಗಿ ಹರಿಯುವ ಸಿಲೋವ ಕೊಳದ ನೀರನ್ನು ಸ್ವೀಕರಿಸು 
ವುದಿಲ್ಲ. ಇವರು ರೆಚೀನ್‌ ಮತ್ತು ರೆಮಲ್ಯನ ಮಗ 
ನೊಂದಿಗೆ ಸಂತೋಷದಲ್ಲಿದ್ದಾರೆ. 'ಯೆಹೋವನಾದ 
ನಾನು ನಿಮಗೆ ವಿರುದ್ಧವಾಗಿ ಅಶ್ಯೂರದ ಅರಸನನ್ನೂ 
ಅವನ ಸಮಸ್ತ ಸೈನ್ಯವನ್ನೂ ತರುವೆನು. ಅವರು ಯೂಪ್ರೇ 
ಟೀಸ್‌ ನದಿಯ ರಭಸದ ಪ್ರವಾಹದ ನೀರಿನಂತೆ ಬರು 
ವರು. ಅವರು ನದಿಯ ದಂಡೆಯ ಮೇಲೆ ಏರಿಬರುವ 
ನೀರಿನಂತಿರುವರು. ₹ಆ ನೀರು ಹೊಳೆಯಿಂದಾಚಿ ಬಂದು 
ಯೆಹೂದದ ಮೇಲೆ ಹರಿಯುವುದು. ಆ ನೀರು ಏರುತ್ತಾ 
ಬಂದು ಯೆಹೂದವನ್ನು ಕುತ್ತಿಗೆಯ ತನಕ ಮುಳುಗಿಸು 
ವದು ಮಾತ್ರವಲ್ಲ ಅದನ್ನು ಸಂಪೂರ್ಣವಾಗಿ ಮುಳುಗಿಸಿ 
ಬಿಡುವದು. 

""ಇಮ್ಮಾನುವೇಲನೇ, ಈ ಜಲಪ್ರವಾಹವು ಎಲ್ಲಾ ಕಡೆ 
ಗಳಿಗೆ ಹಬ್ಬುತ್ತಾ ನಿಮ್ಮ ದೇಶವನ್ನು ಪೂರ್ತಿಯಾಗಿ ಮುಚ್ಚಿ 
ಬಿಡುವದು.'' 


ಯೆಹೋವನು ತನ್ನ ಸೇವಕರನ್ನು ಸಂರಕ್ಷಿಸುವನು 
೨ ಸಮಸ್ತ ದೇಶಗಳವರೇ, ಯುದ್ಧಕ್ಕೆ ಸಿದ್ಧರಾಗಿ! ನೀವು 
ಸೋಲುವಿರಿ. ದೂರದೇಶದವರೇ,ಕೇಳಿರಿ, ರಣ 
ರಂಗಕ್ಕಿಳಿಯಲು ಸಿದ್ಧರಾಗಿ | ನೀವು ಸೋಲುಪಿರಿ. 
0 ಯುದ್ಧಮಾಡಲು ಯೋಜನೆಹಾಕಿರಿ. ಆದರೆ ನಿಮ್ಮ 
ಯೋಜನೆಯೆಲ್ಲಾ ನಿಷ್ಟಲವಾಗುವುದು. ನಿಮ್ಮ 


859 


ಸೈನ್ಯಕ್ಕೆ ಆಜ್ಜೆಕೊಡಿರಿ. ಆದರೆ ಅದು ನಿಷ್ಪ್ರಯೋಜಕ 
ವಾಗುವುದು. ಯಾಕೆಂದರೆ ದೇವರು ನಮ್ಮೊಂದಿ 


ಗಿದ್ದಾನೆ! 
ಎ 


ಯೆಶಾಯನಿಗೆ ಎಚ್ಚರಿಕೆ 

1! ಯೆಹೋವನು ತನ್ನ ಮಹಾಶಕ್ತಿಯಿಂದ ನನ್ನೊಡನೆ 
ಮಾತನಾಡಿದನು. ನಾನು ಇತರರಂತೆ ಇರಬಾರದೆಂದು 
ಯೆಹೋವನು ನನ್ನನ್ನು ಎಚ್ಚರಿಸಿದನು. ಆತನು ನನಗೆ, 
!2""ಪ್ರತಿಯೊಬ್ಬನೂ "ಇನ್ನೊಬ್ಬನು ನಿನಗೆ ವಿರುದ್ಧವಾಗಿ 
ಕೇಡು ಬಗೆಯುತ್ತಾನೆ' ಎಂದು ಹೇಳುವನು. ಅದನ್ನು 
ನೀನು ನಂಬಬೇಡ. ಆ ಜನರು ಭಯಪಡುವ ವಿಷಯ 
ಗಳಿಗೆ ನೀನು ಭಯಪಡಬೇಡ.” 

ಸರ್ವಶಕ್ತನಾದ ಯೆಹೋವನೊಬ್ಬನಿಗೇ ನೀನು 
ಭಯಪಡಬೇಕು. ಆತನನ್ನೇ ನೀನು ಗೌರವಿಸಬೇಕು. 
ನೀನು ಭಯಪಡಬೇಕಾದದ್ದು ಆತನೊಬ್ಬನಿಗೇ. 
ನೀನು ಯೆಹೋವನನ್ನು ಪರಿಶುದ್ಧನೆಂದು ಪರಿಗಣಿಸಿ 
ಗೌರವಿಸಿದರೆ, ಆತನು ನಿನಗೆ ಆಶ್ರಯನಾಗುವನು. 
ಆದರೆ ನೀನು ಆತನನ್ನು ಸನ್ಮಾನಿಸದೆ ಹೋದರೆ ಆತನು 
ನಿನಗೆ ಮುಗ್ಗರಿಸುವ ಕಲ್ಲಾಗಿ ಪರಿಣಮಿಸುವನು. ಆತನು 
ಇಸ್ರೇಲಿನ ಎರಡು ಕುಟುಂಬಗಳವರಿಗೆ ಮುಗ್ಗರಿಸಿ ಬೀಳಿ 
ಸುವ ಬಂಡೆಯಾಗಿರುವನು. ಯೆಹೋವನು ಜಿರುಸಲೇ 
ಮಿನ ಎಲ್ಲಾ ಜನರನ್ನು ಹಿಡಿಯುವ ಬಲೆಯಾಗಿರುವನು. 
ಎಷ್ಟೋ ಜನರು ಈ ಬಂಡೆಯನ್ನು ಎಡವಿಬೀಳುವರು. 
ಅವರು ಬಿದ್ದು ಮುರಿಯಲ್ಪಡುವರು; ಬಲೆಗೆ ಸಿಕ್ಕಿ 
ಕೊಳ್ಳುವರು. 

16 ಯೆಶಾಯನು, "ಒಡಂಬಡಿಕೆ ಮಾಡಿಕೊಂಡು 
ಅದಕ್ಕೆ ಮುದ್ರೆಹಾಕು. ಮುಂದಿನ ಪೀಳಿಗೆಗಾಗಿ ನನ್ನ 
ಬೋಧನೆಯನ್ನು ಜೋಪಾನವಾಗಿರಿಸು. ನನ್ನ ಹಿಂಬಾಲ 
ಕರ ಕಣ್ಣೆದುರಿನಲ್ಲೇ ಹೀಗೆ ಮಾಡು'' ಎಂದು ಹೇಳಿದನು. 
ಆ ಒಡಂಬಡಿಕೆಯು ಹೀಗಿತ್ತು: 


ನನ್ನ ದೇವರಾದ ಯೆಹೋವನ ಸಹಾಯಕ್ಕಾಗಿ 
ನಾನು ಕಾಯುತ್ತಿರುವೆನು. ಯಾಕೋಬನ 
ಕುಟುಂಬದ ಬಗ್ಗೆ ಯೆಹೋವನು ನಾಚಿಕೊಂಡಿ 
ದ್ದಾನೆ. ಅವರ ಕಡೆನೋಡಲು ಆತನು ನಿರಾಕರಿಸು 
ತ್ತಾನೆ. ಆದರೆ ನಾನು ಯೆಹೋವನನ್ನು ನಿರೀಕ್ಷಿಸು 
ವೆನು. ಆತನು ನಮ್ಮನ್ನು ರಕ್ಷಿಸುವನು. 


18" ನಾನೂ ನನ್ನ ಮಕ್ಕಳೂ ಇಸ್ರೇಲ್‌ ಜನರಿಗೆ ಒಂದು 
ಗುರುತಾಗಿದ್ದೇವೆ. ಸರ್ವಶಕ್ತನಾದ ದೇವರು ನಮ್ಮನ್ನು 
ಕಳುಹಿಸಿದ್ದಾನೆ. ಆತನು ಜೀಯೋನ್‌ ಬೆಟ್ಟದಲ್ಲಿ 
ವಾಸಿಸುತ್ತಾನೆ.'' 


ಯೆಶಾಯ 8:11-9:3 


ಕೆಲವರು ""ಏನು ಮಾಡಬೇಕೆಂದು ಕಣಿ ಹೇಳುವವ 
ರನ್ನೂ ಮಂತ್ರವಾದಿಗಳನ್ನೂ ವಿಚಾರಿಸು'' ಎಂದು ಹೇಳು 
ತ್ತಾರೆ. (ಕಣಿಹೇಳುವವರು ತಾವು ಮಂತ್ರಶಕ್ತಿಯುಳ್ಳವ 
ರೆಂದು ಜನರಿಗೆ ತೋರಿಸಲು ಪಕ್ಷಿಗಳು ಮಾಡುವ ಶಬ್ದ 
ವನ್ನು ಬಾಯಿಂದ ಮಾಡಿ ತಮಗೆ ರಹಸ್ಯಗಳು ಗೊತ್ತಿವೆ 
ಎಂದು ತೋರಿಸಿಕೊಳ್ಳುತ್ತಾರೆ.) ನಾನು ಹೇಳುವದೇ 
ನೆಂದರೆ, ಜನರು ಸಹಾಯಕ್ಕಾಗಿ ದೇವರನ್ನೇ ಕೇಳಿಕೊಳ್ಳ 
ಬೇಕು. ಆ ಕಣಿ ಹೇಳುವವರೂ ಮಂತ್ರವಾದಿಗಳೂ ತಾವು 
ಏನು ಮಾಡಬೇಕೆಂದು ಸತ್ತವರನ್ನು ವಿಚಾರಿಸುವರು. 
ಜೀವಿಸುವವರು ಸತ್ತವರನ್ನು ಯಾಕೆ ವಿಚಾರಿಸಬೇಕು? 

ನೀವು ಉಪದೇಶಗಳಿಗೂ ಒಡಂಬಡಿಕೆಗೂ 
ವಿಧೇಯರಾಗಿರಬೇಕು. ನೀವು ಈ ಆಜ್ಞೆಗಳನ್ನು ಅನುಸರಿ 
ಸದಿದ್ದರೆ, ತಪ್ಪು ಆಜ್ಞೆಗಳನ್ನು ಹಿಂಬಾಲಿಸುವಿರಿ. ಮಂತ್ರ 
ವಾದಿಗಳಿಂದ, ಕಣಿಹೇಳುವವರಿಂದ ಬರುವ ಆಜ್ಜೆಗಳೇ 
ತಪ್ಪು ಆಜ್ಞೆಗಳು. ಅವುಗಳಿಗೆ ಯಾವ ಬೆಲೆಯೂ ಇಲ್ಲ. 
ಅವುಗಳನ್ನು ಅನುಸರಿಸುವುದರಿಂದ ನಿಮಗೆ ಯಾವ 
ಪ್ರಯೋಜನವೂ ಇಲ್ಲ 

ನೀವು ಆ ತಪ್ಪಾದ ಆಜ್ಞೆಗಳನ್ನು ಅನುಸರಿಸಿದರೆ ನಿಮ್ಮ 
ದೇಶದಲ್ಲಿ ಸಂಕಟವೂ ಹಸಿವೆಯೂ ಉಂಟಾಗುತ್ತವೆ. 
ಜನರು ಹಸಿವಿನಿಂದ ಬಳಲುವರು. ಆಗ ಅವರಲ್ಲಿ ಸಿಟ್ಟು 
ಉಂಟಾಗಿ ತಮ್ಮ ಅರಸನನ್ನೂ ಅವನ ದೇವರುಗಳನ್ನೂ 
ಬೈಯುವರು ಮತ್ತು ಸಹಾಯಕ್ಕಾಗಿ ದೇವರಿಗೆ ಮೊರೆ 
ಯಿಡುವರು. ತಮ್ಮ ದೇಶದಲ್ಲಿ ಸುತ್ತಲೂ ನೋಡು 
ವಾಗ ಕೇವಲ ಸಂಕಟಗಳೇ ಕುಗ್ಗಿಸುವ ಕಾರ್ಗತ್ತಲೆಗಳೇ 
ಕಾಣಿಸುವವು. ಆ ದುಃಖವು ಅವರನ್ನು ದೇಶದಿಂದ 
ತೊಲಗಿಸಿಬಿಡುವುದು. ಕಾರ್ಗತ್ತಲೆಯಲ್ಲಿ ಸಿಕ್ಕಿಬಿದ್ದ 
ಜನರಿಗೆ ತಮ್ಮನ್ನು ಬಿಡಿಸಿಕೊಳ್ಳಲಾಗುವುದಿಲ್ಲ. 


ಒಂದು ಹೊಸ ದಿನ ಬರುವುದು 
ಹಿಂದಿನ ಕಾಲದಲ್ಲಿ, ಜೆಬುಲೂನ್‌ ಮತ್ತು ನಫ್ತಾಲಿ 
ಪ್ರಾಂತ್ಯಗಳು ವಿಶೇಷವಾದವುಗಳಲ್ಲ ಎಂದು ಜನರು 
ತಿಳಿದುಕೊಂಡಿದ್ದರು. ಆದರೆ ಆಮೇಲೆ ಸಮುದ್ರಕ್ಕೆ 
ಸಮೀಪದಲ್ಲಿರುವ ಪ್ರಾಂತ್ಯ, ಜೋರ್ಡನ್ನಿನ ಆಚೆಗಿರುವ 
ಸ್ಥಳ ಮತ್ತು ಯೆಹೂದ್ಯರಲ್ಲದವರು ವಾಸಿಸುವ ಗಲಿ 
ಲಾಯ ಪ್ರಾಂತ್ಯ ಇವುಗಳನ್ನು (ಮುಂದೆ) ದೇವರು ಮಹಾ 
ದೇಶವನ್ನಾಗಿ ಮಾಡುವನು. 
ಈಗ ಅವರು ಕತ್ತಲಲ್ಲಿ ವಾಸಿಸುವರು. ಆದರೆ ಒಂದು 
ದೊಡ್ಡ ಬೆಳಕನ್ನು ಅವರು ನೋಡುವರು. ಅವರಿರುವ 
ಸ್ಥಳವು ಮರಣದ ಸ್ಥಳದಂತೆ ಅಂಧಕಾರದಿಂದ ತುಂಬಿದೆ. 
ಆದರೆ ದೊಡ್ಡ ಬೆಳಕು ಅವರ ಮೇಲೆ ಪ್ರಕಾಶಿಸುವದು. 
3ದೇವರೆ, ಆ ದೇಶವನ್ನು ನೀನು ಅಭಿವೃದ್ಧಿಪಡಿಸುವೆ. 
ನೀನು ಆ ಜನರನ್ನು ಸಂತೋಷಪಡಿಸುವೆ. ಅವರು ತಮ್ಮ 


ಯೆಶಾಯ 9:4-20 


ಸಂತಸವನ್ನು ವ್ಯಕ್ತ ಪಡಿಸುವರು. ಅದು ಸುಗ್ಗಿ ಕಾಲದಲ್ಲಿ 
ರುವ ಸಂತಸದಂತೆಯೂ ಯುದ್ಧದಲ್ಲಿ ಗಳಿಸಿದ ಕೊಳ್ಳೆಯ 
ಪಾಲು ದೊರೆತಾಗ ಉಂಟಾಗುವ ಸಂತಸದಂತೆಯೂ 
ಇರುವುದು. "ಯಾಕೆಂದರೆ ಅವರ ಮೇಲಿದ್ದ ಭಾರವನ್ನು 
ನೀನು ತೆಗೆದುಬಿಡುವೆ. ಅವರ ಬೆನ್ನಿನ ಮೇಲಿದ್ದ ಭಾರ 
ವಾದ ನೊಗವನ್ನು ನೀನು ತೆಗೆದುಹಾಕುವೆ; ವೈರಿಗಳು ನಿನ್ನ 
ಜನರನ್ನು ಶಿಕ್ಷಿಸಲು ಉಪಯೋಗಿಸುವ ಬೆತ್ತವನ್ನು ತೆಗೆದು 
ಬಿಡುವೆ. ಆ ಸಮಯವು ನೀನು ಮಿದ್ಯಾನರನ್ನು 
ಸೋಲಿಸಿದ ಸಮಯದಂತಿರುವದು. 

ರಣರಂಗದಲ್ಲಿ ನಡೆಯುವ ಪ್ರತಿಯೊಂದು ಪಾದರಕ್ಷೆ 
ಯನ್ನೂ ನಾಶಮಾಡಲಾಗುವುದು; ರಕ್ತದ ಕಲೆಯಿರುವ 
ಪ್ರತಿಯೊಂದು ಸಮವಸ್ತ್ರವನ್ನೂ ನಾಶಮಾಡಲಾಗುವದು. 
ಅವುಗಳೆಲ್ಲವನ್ನು ಬೆಂಕಿಯಲ್ಲಿ ಹಾಕಲಾಗುವದು. 
ವಿಶೇಷವಾದ ಗಂಡುಮಗುವು ಜನಿಸಿದಾಗ ಇವೆಲ್ಲಾ 
ಸಂಭವಿಸುವದು. ದೇವರು ನಮಗೊಬ್ಬ ಮಗನನ್ನು 
ಕೊಡುವನು. ಈ ಮಗನು ಜನರನ್ನು ನಡಿಸುವದಕ್ಕೆ ಜವಾ 
ಬ್ಲಾರಿಯನ್ನು ಹೊಂದಿದವನಾಗುವನು. ಆತನ ಹೆಸರು 
“ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಸರ್ವಶಕ್ತ 
ನಾದ ಯೆಹೋವನು, ನಿತ್ಯನಾದ ತಂದೆ, ಸಮಾಧಾನದ 
ಅರಸನು'' ಎಂಬುದಾಗಿ ಇರುವದು. ಆತನ ರಾಜ್ಯದಲ್ಲಿ 
ಸಮಾಧಾನವೂ ಅಧಿಕಾರವೂ ಇರುತ್ತದೆ. ದಾವೀದನ 
ಕುಟುಂಬದವನ ರಾಜ್ಯದಲ್ಲಿ ಅವು ಸ್ಥಿರವಾಗಿರುತ್ತವೆ. ಈ 
ಅರಸನು ನ್ಯಾಯ ನೀತಿಗಳಿಂದ ನಿತ್ಯಕಾಲಕ್ಕೂ ರಾಜ್ಯ 
ವಾಳುವನು. 

ಸರ್ವಶಕ್ತನಾದ ಯೆಹೋವನಿಗೆ ತನ್ನ ಜನರ ಮೇಲೆ 
ಬಲವಾದ ಪ್ರೀತಿಯಿದೆ. ಆತನು ಈ ಕಾರ್ಯಗಳನ್ನೆಲ್ಲಾ 
ಮಾಡಲು ಈ ಪ್ರೀತಿಯೇ ಕಾರಣ. 


ದೇವರು ಇಸ್ರೇಲನ್ನು ಶಿಕ್ಷಿಸುವನು 

ಯಾಕೋಬನ ಜನರಿಗೆ (ಇಸ್ರೇಲರಿಗೆ), ನನ್ನ ದೇವ 
ರಾದ ಯೆಹೋವನು ಆಜ್ಞೆಯನ್ನು ಕೊಟ್ಟಿದ್ದಾನೆ. 
ಇಸ್ರೇಲರಿಗೆ ವಿರುದ್ಧವಾಗಿರುವ ಈ ಆಜ್ಞೆಯು ನೆರವೇರ 
ಲ್ಪಡುವುದು.?ಆಗ ಎಫ್ರಾಯೀಮಿನಲ್ಲಿರುವ (ಇಸ್ರೇಲಿನ 
ಲ್ಲಿರುವ) ಪ್ರತಿಯೊಬ್ಬನೂ, ಸಮಾರ್ಯದ ನಾಯಕರೂ 
ದೇವರು ತಮ್ಮನ್ನು ಶಿಕ್ಲಿಸಿದ್ದಾನೆಂದು ತಿಳಿದುಕೊಳ್ಳುವರು. 

ಅವರು ಬಹು ಗರ್ವಿಷ್ಠರಾಗಿ ಹೆಚ್ಚಳಪಡುತ್ತಿದ್ದಾರೆ. 
ಅವರು ಹೇಳುವದೇನೆಂದರೆ, '0""ಈ ಇಟ್ಟಿಗೆಗಳು ಕೆಳಗೆ 
ಬಿದ್ದರೂ ನಾವು ಅವುಗಳನ್ನು ಮತ್ತೆ ಕಟ್ಟುತ್ತೇವೆ. ನಾವು 
ಅದನ್ನು ಬಲವಾದ ಕಲ್ಲುಗಳಿಂದ ಕಟ್ಟುವೆವು. ಈ ಸಣ್ಣಸಣ್ಣ 
ಮರಗಳು ಕಡಿದು ಹಾಕಲ್ಪಟ್ಟರೂ ಆ ಸ್ಥಳದಲ್ಲಿ ನಾವು 
ಹೊಸ ಮರಗಳನ್ನು ನೆಡುವೆವು. ಆ ಹೊಸ ಮರಗಳು 
ಎತ್ತರವಾಗಿಯೂ ಬಲವಾಗಿಯೂ ಇರುತ್ತವೆ.'' 





860 


!!ಹೀಗೆ ಯೆಹೋವನು ಇಸ್ರೇಲಿಗೆ ವಿರುದ್ಧವಾಗಿ 
ಯುದ್ಧ ಮಾಡುವವರನ್ನು ಕಂಡು ಹಿಡಿಯುವನು. 
ಯೆಹೋವನು ರೆಚೀನನ ವೈರಿಗಳನ್ನು ಅವನಿಗೆ ವಿರುದ್ಧ 
ವಾಗಿ ಎಬ್ಬಿಸುವನು. ಯೆಹೋವನು ಪೂರ್ವದಿಂದ 
ಅರಾಮ್ಯರನ್ನೂ ಪಶ್ಚಿಮದಿಂದ ಫಿಲಿಷ್ಟಿಯರನ್ನೂ ಕರೆ 
ತರುವನು. ಆ ಶತ್ರುಗಳು ಇಸ್ರೇಲರನ್ನು ಅವರ ಸೈನ್ಯ 
ದೊಂದಿಗೆ ಸೋಲಿಸಿಬಿಡುವರು. ಆದರೆ ಯೆಹೋವನು 
ಇಸ್ರೇಲರ ಮೇಲೆ ಕೋಪಗೊಂಡಿರುವುದರಿಂದ ಅವ 
ರನ್ನು ಶಿಕ್ಚಿಸಲು ಇನ್ನೂ ಸಿದ್ಧನಾಗಿರುವನು. 

ದೇವರು ಜನರನ್ನು ಶಿಕ್ಲಿಸಿದರೂ ಅವರು ಪಾಪ 
ಮಾಡುವದನ್ನು ನಿಲ್ಲಿಸುವದಿಲ್ಲ. ಅವರು ಆತನ ಬಳಿಗೆ 
ಹಿಂದಿರುಗಿ ಬರುವದಿಲ್ಲ. ಸರ್ವಶಕ್ತನಾದ ದೇವರನ್ನು 
ಅವರು ಹಿಂಬಾಲಿಸುವುದಿಲ್ಲ. "ಆದುದರಿಂದ ಯೆಹೋ 
ವನು ಇಸ್ರೇಲರ ತಲೆಯನ್ನೂ ಬಾಲವನ್ನೂ ಕತ್ತರಿಸು 
ವನು. ಒಂದೇ ದಿವಸದಲ್ಲಿ ಯೆಹೋವನು ಮರದ ಕಾಂಡ 
ವನ್ನೂ ಕೊಂಬೆಗಳನ್ನೂ ಕತ್ತರಿಸಿಬಿಡುವನು. "ತಲೆ 
ಅಂದರೆ ಹಿರಿಯರು ಮತ್ತು ಪ್ರಮುಖರು. ಬಾಲವೆಂದರೆ 
ಸುಳ್ಳುಪ್ರವಾದಿಗಳು. 

16ಜನರಿಗೆ ಮಾರ್ಗದರ್ಶನ ಮಾಡುವ ನಾಯಕರು 
ಜನರನ್ನು ತಪ್ಪುದಾರಿಯಲ್ಲಿ ನಡಿಸುತ್ತಿದ್ದಾರೆ. ಅವರನ್ನು 
ಹಿಂಬಾಲಿಸುವ ಜನರು ನಾಶವಾಗುವರು. !'ಜನರೆಲ್ಲರೂ 
ದುಷ್ಟರಾಗಿದ್ದಾರೆ. ಆದುದರಿಂದ ಯೆಹೋವನು ಯುವಕ 
ರಲ್ಲಿ ಸಂತೋಷಿಸುವದಿಲ್ಲ. ಅವರ ವಿಧವೆಯರಿಗೆ ಮತ್ತು 
ಅನಾಥರಿಗೆ ದೇವರು ದಯೆತೋರಿಸುವುದಿಲ್ಲ; 
ಯಾಕೆಂದರೆ ಎಲ್ಲಾ ಜನರು ದುಷ್ಟರಾಗಿದ್ದಾರೆ. ಅವರು 
ದೇವರಿಗೆ ವಿರುದ್ಧವಾಗಿ ನಡೆಯುತ್ತಾರೆ. ಅವರು ಸುಳ್ಳಾ 
ಡುತ್ತಾರೆ. ಆದುದರಿಂದ ದೇವರು ಅವರ ಮೇಲೆ ಕೋಪ 
ದಿಂದಲೇ ಇರುವನು; ಅವರನ್ನು ದಂಡಿಸುತ್ತಲೇ 
ಇರುವನು. 

'8 ದುಷ್ಟತನವು ಒಂದು ಚಿಕ್ಕ ಬೆಂಕಿಯಂತಿದೆ. ಮೊಟ್ಟ 
ಮೊದಲು ಬೆಂಕಿಯು ಹಣಜಿಗಳನ್ನು ಮತ್ತು ಮುಳ್ಳು 
ಗಿಡಗಳನ್ನು ಸುಹುವುದು. ಅನಂತರ ಬೆಂಕಿಯು ಕಾಡಿನ 
ದೊಡ್ಡ ಪೊದೆಗಳನ್ನು ಸುಡುವುದು. ಕೊನೆಗದು ದೊಡ್ಡ 
ಗಾತ್ರದ ಬೆಂಕಿಯಾಗಿ ಎಲ್ಲವನ್ನೂ ಸುಟ್ಟುಬಿಟ್ಟು ಎಲ್ಲವೂ 
ಹೊಗೆಯಾಗಿ ಪರಿಣಮಿಸುವದು. 

ಸರ್ವಶಕ್ತನಾದ ಯೆಹೋವನು ಕೋಪಗೊಂಡಿರು 
ಪುದರಿಂದ ದೇಶವೆಲ್ಲಾ ಸುಟ್ಟುಹೋಗುವದು. ಆ ಬೆಂಕಿ 
ಯಲ್ಲಿ ಜನರೆಲ್ಲಾ ಸುಟ್ಟುಹೋಗುವರು. ಯಾರೂ ತನ್ನ 
ಸಹೋದರರನ್ನು ರಕ್ಷಿಸಲು ಪ್ರಯತ್ನಿಸುವದಿಲ್ಲ. 
3ಜನರು ತಮ್ಮ ಬಲಗಡೆಯಲ್ಲಿರುವದನ್ನು ಕಿತ್ತುಕೊಳ್ಳು 
ವರು. ಆದರೆ ಅದು ಅವರ ಹಸಿವೆಯನ್ನು ನೀಗುವುದಿಲ್ಲ. 
ಜನರು ಎಡಬದಿಯಲ್ಲಿರುವದನ್ನು ತಿನ್ನುವರು; ಆದರೆ 


861 


ಅವರ ಹೊಟ್ಟೆತುಂಬುವದಿಲ್ಲ. ಆ ಬಳಿಕ ಪ್ರತಿಯೊಬ್ಬನು 
ತನ್ನ ಶರೀರವನ್ನೇ ತಿನ್ನಲು ಪ್ರಾರಂಭಿಸುವನು.?' (ಇದರ 
ರ್ಥವೇನೆಂದರೆ ಮನಸ್ಸೆಯು ಎಫ್ರಾಯೀಮನೊಡನೆ 
ಯುದ್ಧ ಮಾಡುವನು ಮತ್ತು ಎಫ್ರಾ,ಯೀಮನು ಮನಸ್ಸೆ 
ಯೊಂಡಿಗೆ ಯುದ್ದಮಾಡುವನು. ಆಮೇಲೆ ಅವರಿಬ್ಬರೂ 
ಸೇರಿ ಯೆಹೂದದೊಂದಿಗೆ ಯುದ್ದ ಮಾಡುವರು.) 

ಯೆಹೋವನು ಇಸ್ರೇಲರ ಮೇಲೆ ಇನ್ನೂ ಕೋಪ 
ದಿಂದಿದ್ದಾನೆ; ತನ್ನ ಜನರನ್ನು ಇನ್ನೂ ಶಿಕ್ಸಿಸಲು ಸಿದ್ದ 
ನಾಗಿದ್ದಾನೆ. 
1 0 ಕೆಟ್ಟ ನಿಯಮವನ್ನು ಬರೆಯುವ ನ್ಯಾಯಶಾಸ್ತ್ರಿ 

ಗಳನ್ನು ನೋಡಿರಿ. ಆ ನ್ಯಾಯಶಾಸ್ತ್ರಿಗಳು ಜನ 

ರಿಗೆ ಕಷ್ಟವಾಗಿರುವ ನಿಯಮಗಳನ್ನೇ ಮಾಡುತ್ತಾರೆ. 
2ಅವರು ಬಡವರಿಗೆ ನ್ಯಾಯವಂತರಾಗಿರುವುದಿಲ್ಲ. 
ಅವರು ಬಡಜನರ ಹಕ್ಕನ್ನು ತೆಗೆದುಬಿಡುವರು. ಜನರು 
ವಿಧವೆಯರಿಂದಲೂ ಅನಾಥರಿಂದಲೂ ಹಣ ಕಿತ್ತು 
ಕೊಳ್ಳುವಂತೆ ಮಾಡುವರು. 

3ನ್ಯಾಯಶಾಸ್ತ್ರಿಗಳೇ, ನಿಮ್ಮ ಕಾರ್ಯಗಳಿಗೆ ನೀವೇ 
ಉತ್ತರ ಕೊಡಬೇಕು. ಆಗ ನೀವು ಏನು ಮಾಡುವಿರಿ? 
ದೂರದೇಶದಿಂದ ನಿಮ್ಮ ನಾಶನವು ಬರುತ್ತಲಿದೆ. 
ಸಹಾಯಕ್ಕಾಗಿ ಎತ್ತ ಓಡುವಿರಿ? ನಿಮ್ಮ ಐಶ್ವರ್ಯವೂ 
ನಿಮ್ಮ ಧನರಾಶಿಯೂ ನಿಮ್ಮನ್ನು ರಕ್ಸಿಸಲಾರವು. “ನೀವು 
ಕೈದಿಯಂತೆ ತಲೆತಗ್ಗಿಸುವಿರಿ, ಸತ್ತಹೆಣದಂತೆ ನೆಲದ ಮೇಲೆ 
ಬೀಳುಪಿರಿ. ಆದರೆ ಅದರಿಂದ ನಿಮಗೆ ಪ್ರಯೋಜನ 
ವಾಗದು. ದೇವರು ನಿಮ್ಮ ಮೇಲೆ ಬಹಳವಾಗಿ ಕೋಪ 
ಗೊಂಡಿದ್ದಾನೆ. ನಿಮ್ಮನ್ನು ಇನ್ನು ಶಿಕ್ಷಿಸಲು ಸಿದ್ಧ 
ನಾಗಿದ್ದಾನೆ. 

5ದೇವರು ಹೀಗೆ ಹೇಳುವನು: "'ನಾನು ಕೋಪ 
ಗೊಂಡಾಗ ಬೆತ್ತವನ್ನು ಹೇಗೆ ಉಪಯೋಗಿಸುವಿನೋ 
ಹಾಗೆಯೇ ಇಸ್ರೇಲನ್ನು ಶಿಕ್ಷಿಸಲು ಅಶ್ಯೂರವನ್ನು ಉಪ 
ಯೋಗಿಸುವೆನು. ದುಷ್ಟಕಾರ್ಯಗಳನ್ನು ಮಾಡುವವರ 
ವಿರುದ್ಧವಾಗಿ ಯುದ್ದಮಾಡಲು ನಾನು ಅಶ್ಯೂರವನ್ನು 
ಕಳುಹಿಸುವೆನು. ನಾನು ಅವರ ಮೇಲೆ ಕೋಪಗೊಂಡಿರು 
ವೆನು. ಅಶ್ಯೂರಕ್ಕೆ ಅವರ ಮೇಲೆ ಯುದ್ಧಮಾಹುವಂತೆ 
ಆಜ್ಞಾಪಿಸುವೆನು. ಅಶ್ಯೂರವು ಅವರನ್ನು ಸೋಲಿಸಿ ಅವರ 
ಐಶ್ವರ್ಯವನ್ನೆಲ್ಲಾ ಸೂರೆಮಾಡುವದು. ಇಸ್ರೇಲು 
ಅಶ್ಯೂರದವರಿಗೆ ಭೀದಿಯ ದೂಳಿನಂತಾಗುವದು. 

7°" ಆದರೆ ನಾನು ಅಶ್ಯೂರವನ್ನು ಉಪಯೋಗಿಸುತ್ತೇ 
ನೆಂದು ಅದಕ್ಕೆ ತಿಳಿಯದು. ಅಶ್ಯೂರಕ್ಕೆ ತಾನು ನನ್ನ 
ಕೈಯಲ್ಲಿರುವ ಒಂದು ಸಾಧನವೆಂದು ಗೊತ್ತಿರದು. 
ಅನೇಕ ಜನಾಂಗಗಳನ್ನು ನಾಶ ಮಾಡಲು ಅಶ್ಯೂರವು 
ಬಯಸುತ್ತದೆ ಮತ್ತು ಅದಕ್ಕಾಗಿ ಯೋಜನೆಗಳನ್ನು 
ಮಾಡುತ್ತದೆ. *ಅಶ್ಯೂರವು ಹೀಗೆ ಹೇಳುತ್ತದೆ. "ನನ್ನ 





ಯೆಶಾಯ 9:21-10:15 


ನಾಯಕರೆಲ್ಲಾ ರಾಜರಂತಿರುತ್ತಾರೆ. *ಕಲ್ನೋ ನಗರವು 
ಕರ್ಕೆಮೀಷ್‌ ಹಾಗೆ ಇರುವದು. ಹಮಾತ್‌ ನಗರವು 
ಅರ್ಪದ್‌ ನಗರದಂತಿರುವದು. ಸಮಾರ್ಯ ಪಟ್ಟಣವು 
ದಮಸ್ಕದಂತಿರುವದು. ನಾನು ಆ ದುಷ್ಟರಾಜ್ಯಗಳನ್ನು 
ಸೋಲಿಸಿಬಿಟ್ಟೆನು, ಈಗ ನಾನು ಅವುಗಳನ್ನು ಆಳುತ್ತಿ 
ದ್ದೇನೆ. ಆ ಜನರು ಪೂಜಿಸುವ ವಿಗ್ರಹಗಳು ಜೆರುಸ 
ಲೇಮ್‌ ಮತ್ತು ಸಮಾರ್ಯಗಳಲ್ಲಿರುವ ವಿಗ್ರಹಗಳಿಗಿಂತ 
ವಿಶೇಷವಾಗಿವೆ. !!ನಾನು ಸಮಾರ್ಯವನ್ನೂ ಅದರ 
ವಿಗ್ರಹಗಳನ್ನೂ ನಾಶಮಾಡಿದೆ. ಈಗ ಜಿರುಸಲೇಮನ್ನೂ 
ಅದರ ಜನರು ಮಾಡಿರುವ ವಿಗ್ರಹಗಳನ್ನೂ ನಾನು ನಾಶ 
ಮಾಡುವೆನು.'' 

12ಜಿರುಸಲೇಮಿಗೂ ಚೀಯೋನ್‌ ಪರ್ವತಕ್ಕೂ ಮಾಡ 
ಬೇಕೆಂದಿರುವ ಕಾರ್ಯಗಳನ್ನು ನನ್ನ ಒಡೆಯನು ಮಾಡಿ 
ತೀರಿಸುವನು. ಆ ಬಳಿಕ ಯೆಹೋವನು ಅಶ್ಯೂರವನ್ನು 
ಶಿಕ್ಸಿಸುವನು. ಅಶ್ಯೂರದ ಅರಸನು ಬಹಳವಾಗಿ ಉಬ್ಬಿ 
ಕೊಂಡಿರುತ್ತಾನೆ. ಅವನ ಗರ್ವವು ಅನೇಕ ದುಷ್ಟಕಾರ್ಯ 
ಗಳನ್ನು ನಡೆಸಿದೆ. ಅದಕ್ಕಾಗಿ ದೇವರು ಅವನನ್ನು 
ಶಿಕ್ಚಿಸುವನು. 

'3ಅಶ್ಯೂರದ ಅರಸನು ಹೇಳುವದೇನೆಂದರೆ, ""ನಾನು 
ಜ್ಞಾನಿಯಾಗಿದ್ದೇನೆ, ನನ್ನ ಸ್ವಂತ ಜ್ಞಾನದಿಂದಲೂ 
ಸಾಮರ್ಥ್ಯದಿಂದಲೂ ನಾನು ಅನೇಕ ಮಹಾಕಾರ್ಯ 
ಗಳನ್ನು ನಡಿಸಿದ್ದೇನೆ. ಅನೇಕ ಜನಾಂಗಗಳನ್ನು ಸೋಲಿಸಿ 
ದ್ದೇನೆ; ಅವರ ಐಶ್ವರ್ಯಗಳನ್ನು ಸೂರೆಮಾಡಿದ್ದೇನೆ. 
ಅವರ ಜನರನ್ನು ನನ್ನ ಗುಲಾಮರನ್ನಾಗಿ ಮಾಡಿದ್ದೇನೆ. 
ನಾನು ಮಹಾ ವೀರನಾಗಿರುವೆ. "ಒಬ್ಬನು ಹಕ್ಕಿಯ 
ಗೂಡಿನಿಂದ ಮೊಟ್ಟೆಗಳನ್ನು ತೆಗೆಯುವಂತೆ ನಾನು ಅವರ 
ಐಶ್ವರ್ಯವನ್ನು ತೆಗೆದುಕೊಂಡಿರುವೆನು. ಹಕ್ಕಿಯು ತನ್ನ 
ಗೂಡಿಗೆ ಯಾವ ಭದ್ರತೆಯನ್ನೂ ಮಾಡದೆ ಆಹಾರಕ್ಕಾಗಿ 
ಹೋಗುವದು. ರೆಕ್ಕೆಯಾಡಿಸಿ, ಬಾಯಿದೆರೆದು, ಕೀಚು 
ಗುಟ್ಟಿ ಮೊಟ್ಟೆಯನ್ನು ಶತ್ರುವಿನಿಂದ ರಕ್ಷಿಸಲು ಅದು 
ಗೂಡಿನಲ್ಲಿರದು, ಆದ್ದರಿಂದ ಅದರ ಮೊಟ್ಟೆಗಳು ತೆಗೆಯ 
ಲ್ಪಹುವವು. ಅದೇ ರೀತಿಯಲ್ಲಿ ನಾನು ಭೂಮಿಯ 
ಮೇಲಿನ ಜನರನ್ನು ಕೈದಿಗಳನ್ನಾಗಿ ಮಾಡುವಾಗ ನನ್ನನ್ನು 
ತಡೆಯುವವರು ಇಲ್ಲವೇ ಇಲ್ಲ.'' 


ಅಶ್ಯೂರದ ಶಕ್ತಿ ಯನ್ನು ದೇವರು 
ನಿಯಂತ್ರಿಸುತ್ತಾನೆ 
5ಕ್ರೊಡಲಿಯು ಅದನ್ನು ಉಪಯೋಗಿಸುವವನಿಗಿಂತ 
ಉತ್ತಮವಲ್ಲ ಗರಗಸವು ಅದನ್ನು ಉಪಯೋಗಿಸುವವ 
ನಿಗಿಂತ ಉತ್ತಮವಲ್ಲ. ಆದರೆ ಅಶ್ಯೂರವು ತಾನು ದೇವರಿ 
ಗಿಂತಲೂ ಶಕ್ತಿಶಾಲಿ, ಸಾಮರ್ಥ್ಯವುಳ್ಳವನು ಎಂದು ನೆನಸು 
ತ್ತಾನೆ. ಬೆತ್ತವು, ತನ್ನನ್ನು ಎತ್ತಿಹಿಡಿದು ಬೇರೆಯವರನ್ನು 


ಯೆಶಾಯ 10:16-34 


ಶಿಕ್ಷಿಸುವವನಿಗಿಂತ ತಾನು ಬಲಿಷ್ಠನೂ ಪ್ರಮುಖನೂ 
ಎಂದು ಹೇಳುವಂತಿದೆ ಇದು. 

'6ತಾನು ಮಹಾದೊಡ್ಡ ಜನವೆಂದು ಅಶ್ಯೂರವು ನೆನಸು 
ತ್ತದೆ. ಆದರೆ ಸರ್ವಶಕ್ತನಾದ ಯೆಹೋವನು ಅಶ್ಯೂರದ 
ಮೇಲೆ ಭಯಂಕರವಾದ ವ್ಯಾಧಿಯನ್ನು ಬರಮಾಡು 
ತ್ತಾನೆ. ಒಬ್ಬ ರೋಗಿ ತನ್ನ ಅಸ್ವಸ್ಥತೆಯಿಂದ ಹೇಗೆ ಕೃಶ 
ವಾಗುತ್ತಾನೋ ಹಾಗೆಯೇ ತನ್ನ ಶಕ್ತಿಯನ್ನೂ ಐಶ್ವರ್ಯ 
ವನ್ನೂ ಅಶ್ಯೂರವು ಕಳೆದುಕೊಂಡು ಬಲಹೀನನಾಗು 
ವನು. ಅಶ್ಯೂರದ ಮಹಿಮಾ ಪ್ರಭಾವಗಳು ಇಲ್ಲದೆ 
ಹೋಗುವವು. ಬೆಂಕಿಯು ಸರ್ವವನ್ನು ಸುಟ್ಟು ನಾಶ 
ಮಾಡುವಂತೆ ಇರುವದು. ?ಇಸ್ರೇಲರ ಬೆಳಕು 
(ದೇವರು) ಬೆಂಕಿಯಂತೆ ಇರುವನು. ಪರಿಶುದ್ಧನಾ 
ದಾತನು ಬೆಂಕಿಯ ಜ್ವಾಲೆಯಂತಿರುವನು. ಮೊದಲು 
ಹಣಜಿ ಕಸಕಡ್ಡಿಗಳನ್ನು ಸುಹುವ ಬೆಂಕಿಯಂತೆ ಆತನಿರು 
ವನು. "ಆ ಮೇಲೆ ಆ ಬೆಂಕಿಯು ದೊಡ್ಡದೊಡ್ಡ ಮರಗ 
ಳನ್ನು ಮತ್ತು ದ್ರಾಕ್ಟಾತೋಟಗಳನ್ನು ಸುಟ್ಟುಹಾಕುವದು. 
ಕೊನೆಗೆ ಜನರನ್ನು ಮೊದಲುಗೊಂಡು ಪ್ರತಿಯೊಂದೂ 
ನಾಶವಾಗುವುದು. ದೇವರು ಅಶ್ಯೂರವನ್ನು ನಾಶಮಾಡು 
ವಾಗ ಹಾಗೆಯೇ ಆಗುವದು. ಅಶ್ಯೂರವು ಗೆದ್ದಲುಹುಳ 
ತಿಂದ ಮರದ ದಿಮ್ಮಿಯಂತಿರುವದು. ಆಗ ಅಡವಿ 
ಯಲ್ಲಿ, ಒಂದು ಮಗು ಎಣಿಸಲು ಸಾಧ್ಯವಾಗುವಷ್ಟು ಮರ 
ಗಳಿರುವವು. 

ತಗ ಯಾಕೋಬನ ವಂಶದವರು, ಇಸ್ರೇಲರಲ್ಲಿ 
ಅಳಿದುಳಿದವರು, ತಮ್ಮನ್ನು ಹೊಡೆಯುವವರನ್ನು 
ಆಧಾರ ಮಾಡಿಕೊಳ್ಳದೆ ಇಸ್ರೇಲಿನ ಅತೀಪರಿಶುದ್ಧನಾದ 
ಯೆಹೋವನನ್ನೇ ಆಧಾರ ಮಾಡಿಕೊಳ್ಳುವರು. 
>! ಯಾಕೋಬನ ವಂಶದಲ್ಲಿ ಉಳಿದುಳಿದವರು ಸರ್ವಶಕ್ತ 
ನಾದ ದೇವರನ್ನು ಮತ್ತೆ ಅನುಸರಿಸತೊಡಗುವರು. 

ನಿನ್ನ ಜನರು ಬಹಳವಿರುವರು. ಅವರು ಸಮುದ್ರದ 
ಮರಳಿನಂತಿದ್ದಾರೆ. ಆದರೆ ಅವರಲ್ಲಿ ಕೆಲವರೇ ಉಳಿದು 
ಕರ್ತನ ಬಳಿಗೆ ಬರುವರು. ಆ ಜನರು ದೇವರ ಬಳಿಗೆ 
ಹಿಂತಿರುಗುವರು. ಅದಕ್ಕಿಂತ ಮೊದಲು ನಿನ್ನ ದೇಶವು 
ನಾಶವಾಗುವದು. ದೇಶವು ನಾಶವಾಗುವದೆಂದು 
ದೇವರು ಪ್ರಕಟಿಸಿದ್ದಾನೆ. ಆ ಬಳಿಕ ದೇವರ ಒಳ್ಳೆತನವು 
ಆ ದೇಶಕ್ಕೆ ಬರುವದು. ಅದು ದಡ ತುಂಬಿ ಹರಿಯುವ 
ನದಿಯೋಪಾದಿಯಲ್ಲಿರುವದು. ಸರ್ವಶಕ್ತನಾದ 
ದೇವರು ಖಂಡಿತವಾಗಿಯೂ ಈ ದೇಶವನ್ನು ನಾಶ 
ಮಾಡುತ್ತಾನೆ. 

ನನ್ನ ಒಡೆಯನೂ ಸರ್ವಶಕ್ತನೂ ಆದ ಯೆಹೋವನು 
ಹೇಳುವದೇನೆಂದರೆ: ""ಚೇಯೋನಿನಲ್ಲಿ ವಾಸಿಸುವ ನನ್ನ 
ಜನರೇ, ಅಶ್ಯೂರಕ್ಕೆ ನೀವು ಭಯಪಡಬೇಡಿ. ಹಿಂದಿನ 
ಕಾಲದಲ್ಲಿ ಈಜಿಪ್ಟು ನಿಮ್ಮನ್ನು ಬಾಧಿಸಿದಂತೆ ಇವನೂ 


862 


ನಿಮ್ಮನ್ನು ಬಾಧಿಸುವನು. ಅವನ ಬಾಧೆಯು ನಿಮ್ಮ ಬೆನ್ನಿನ 
ಮೇಲೆ ಬೆತ್ತದಿಂದ ಹೊಡೆದಂತೆ ಇರುವದು. ಆದರೆ 
ಸ್ವಲ್ಪ ಸಮಯದ ನಂತರ ನನ್ನ ಸಿಟ್ಟು ತಣ್ಣಗಾಗುವದು. 
ಅಶ್ಯೂರವು ಸಾಕಷ್ಟು ನಿಮ್ಮನ್ನು ಶಿಕ್ಚಿಸಿದನೆಂದು ನಾನು 
ತೃಪ್ತಿಗೊಳ್ಳುವೆನು..' 

26ಆ ಬಳಿಕ ಸರ್ವಶಕ್ತನಾದ ಯೆಹೋವನು ಕೊರಡೆ 
ಯಿಂದ ಅಶ್ಯೂರವನ್ನು ಹೊಡೆಯುವನು. ಹಿಂದಿನ ಕಾಲ 
ದಲ್ಲಿ ಓರೇಬ್‌ ಬಂಡೆಯ ಮೇಲೆ ಮಿದ್ಯಾನ್ಯರನ್ನು 
ಯೆಹೋವನು ಹೇಗೆ ಸೋಲಿಸಿದನೋ ಹಾಗೆಯೇ 
ಅಶ್ಯೂರವನ್ನು ಸೋಲಿಸುವನು. ಹಿಂದಿನ ಕಾಲದಲ್ಲಿ 
ಯೆಹೋವನು ಈಜಿಪ್ಟನ್ನು ಶಿಕ್ಸಿಸಿದನು. ಆತನು ಕೋಲ 
ನೆತ್ತಿ ಸಮುದ್ರ, ಮಾರ್ಗವಾಗಿ ತನ್ನ ಜನರನ್ನು ಈಜೆಪ್ಪಿನಿಂದ 
ಹೊರ ನಡಿಸಿದನು. ಅದೇ ರೀತಿಯಲ್ಲಿ ಅಶ್ಯೂರದಿಂದ 
ಯೆಹೋವನು ತನ್ನ ಜನರನ್ನು ರಕ್ಷಿಸಿ ಬಿಡಿಸುವನು. 

>7 ಅಶ್ಯೂರವು ನಿಮಗೆ ಸಂಕಟವನ್ನು ಉಂಟು ಮಾಡು 
ವದು. ಅದು ನಿಮಗೆ ನಿತ್ಯವೂ ಹೊರುವ ಭಾರವಾಗಿ 
ಪರಿಣಮಿಸುವದು. ನಿಮ್ಮ ಹೆಗಲಿನ ಮೇಲೆ ನೊಗವನ್ನು 
ಹಾಕುವದು. ಆದರೆ ಅದು ತೆಗೆದುಹಾಕಲ್ಪಡುವದು. 


ಅದು ನಿನ್ನ ದೇವರ ಶಕ್ತಿಯಿಂದ ಮುರಿಯ 
ಲಡುವದು. 
ಲಿ 

ಅಶ್ಯೂರದ ಸೈನ್ಯವು ಇಸ್ರೇಲನ್ನು ಮುತ್ತಿತು 


ಸೈನಿಕರು ಅಯ್ಯಾಧಿನ ಮೇಲೆ ಬಂದಿದ್ದಾರೆ; 
ಮಿಗ್ರೋನನ್ನು ಹಾದು ಹೋಗಿದ್ದಾರೆ. ಮಿಕ್ಕಾಷಿನಲ್ಲಿ 
ತಮ್ಮ ಉಪಕರಣಗಳನ್ನಿಟ್ಟಿರುತ್ತಾರೆ. ಸೈನಿಕರು ಮಾಬರ 
ಎಂಬ ಸ್ಥಳದಲ್ಲಿ ದಾಟುತ್ತಾರೆ. ಗೆಬ ಎಂಬಲ್ಲಿ ಮಲಗು 
ವರು. ಆಗ ರಾಮಾವು ಭಯಪಡುವದು. ಸೌಲನ 
ಗಿಬೆಯದ ಜನರು ಪಲಾಯನ ಮಾಡುವರು. 

ಬಾತ್‌ಗಲ್ಲೀಮ್‌ ನವರೇ, ಚೀರಾಡಿರಿ. ಲಯೆಷವೇ, 
ಕೇಳು. ಅನಾತೋತೇ ನನಗೆ ಉತ್ತರ ಕೊಡು. *'ಮದ್ಮೇ 
ನಾದ ಜನರು ಓಡಿಹೋಗುತ್ತಿದ್ದಾರೆ. ಗೇಬೀಮಿನ 
ಜನರು ಅವಿತುಕೊಂಡಿದ್ದಾರೆ. ಈ ದಿವಸ ನೋಬಿನಲ್ಲಿ 
ಸೈನ್ಯವು ತಂಗುವದು. ಜೆರುಸಲೇಮಿನ ಪರ್ವತವಾಗಿರುವ 
ಚೀಯೋನ್‌ ಪರ್ವತಕ್ಕೆ ವಿರುದ್ಧವಾಗಿ ಯುದ್ಧಮಾಡಲು 
ಸೈನ್ಯವು ಸಿದ್ಧವಾಗುವುದು. 

3ನಮ್ಮ ಸರ್ವಶಕ್ಕನೂ ಒಡೆಯನೂ ಆಗಿರುವ 
ಯೆಹೋವನು ಆ ದೊಡ್ಡ ಮರವನ್ನು ( ಅಶ್ಯೂರವನ್ನು) 
ಕಡಿದು ಹಾಕುವದನ್ನು ನೋಡು! ತನ್ನ ಮಹಾಶಕ್ತಿಯಿಂದ 
ಆತನು ಮಹಾವೀರರೂ ದೊಡ್ಡಜನರೂ ಎನ್ನದೆ ಎಲ್ಲ 
ರನ್ನೂ ಕಡಿದು ಹಾಕುವನು. ಇನ್ನು ಮೇಲೆ ಅವರು ಮಹಾ 
ಜನರೆಂದು ಕರೆಯಲ್ಪಡರು. ಯೆಹೋವನು ತನ್ನ 
ಕೊಡಲಿಯಿಂದ ಅಹವಿಯನ್ನು ಕಡಿದುಹಾಕುವನು. 


863 


ಲೆಬನೋನಿನ ಉನ್ನತ ಮರಗಳು (ಪ್ರಮುಖರು) 
ಉರುಳಿ ಬೀಳುವವು. 


ಸಮಾಧಾನದ ಅರಸನು ಬರುವನು 
1 ಇಷಯನ ಕಾಂಡದಿಂದ ಒಂದು ಚಿಗುರು ಒಡೆ 
ಯುವುದು. ಆ ಕೊಂಬೆಯು ಇಷಯನ ಬೇರಿ 
ನಿಂದ ಬೆಳೆಯುವುದು. 

2ಯಹೋವನ ಆತ್ಮವು ಆತನಲ್ಲಿದ್ದು ಜ್ಞಾನ, ತಿಳುವ 
ಳಿಕೆ, ಮಾರ್ಗದರ್ಶನ ಮತ್ತು ಸಾಮರ್ಥ್ಯವನ್ನು ದಯ 
ಪಾಲಿಸುವದು; ಯೆಹೋವನನ್ನು ತಿಳಿದುಕೊಳ್ಳಲು ಮತ್ತು 
ಗೌರವಿಸಲು ಆ ಮಗುವಿಗೆ ಸಹಾಯಿಸುವುದು. ಆತನು 
ಯೆಹೋವನನ್ನು ಸನ್ಮಾನಿಸುತ್ತಾ ಸಂತೋಷಿಸುವನು. 
ಆತನು ಜನರಿಗೆ ನ್ಯಾಯತೀರಿಸುವುದು ಹೊರ ತೋರಿ 
ಕೆಯ ಆಧಾರದ ಮೇಲಲ್ಲ; ಕೇಳಿಕೊಂಡದ್ದರ ಆಧಾರದ 
ಮೇಲೂ ಅಲ್ಲ. “ನೆಆತನು ಬಡಜನರಿಗೆ ಅನ್ಯಾಯ 
ಮಾಡದೆ ನ್ಯಾಯವಾದ ತೀರ್ಪುನ್ನು ಕೊಡುವನು. ದೇಶದ 
ಬಹಜನರಿಗೋಸ್ಕರವಾಗಿ ಮಾಡುವ ಆಲೋಚನೆಯನ್ನು 
ಪಕ್ಸಪಾತವಿಲ್ಲದೆ ಮಾಡುವನು. ಆತನು ಜನರಿಗೆ ಶಿಕ್ಷೆ 
ಕೊಡಬೇಕೆಂದು ತೀರ್ಮಾನಿಸಿದರೆ ಅದನ್ನು ಆಜ್ಞಾಪಿಸಿ 
ಶಿಕ್ಚಿಸುವನು. ದುಷ್ಟರಿಗೆ ಮರಣ ದಂಡನೆಯಾಗ 
ಬೇಕೆಂದು ಆತನು ತೀರ್ಮಾನಿಸಿದರೆ, ಆತನು ಆಜ್ಞಾಪಿಸಿ 
ಕೊಲ್ಲಿಸುವನು. ಒಳ್ಳೆಯತನವು ಮತ್ತು ನ್ಯಾಯವು ಆತನಿಗೆ 
ಸೊಂಟಪಟ್ಟಿಯಾಗಿವೆ. 

6ಆ ಸಮಯದಲ್ಲಿ ತೋಳಗಳು ಕುರಿಮರಿಯೊಂದಿಗೆ 
ಸಮಾಧಾನದಿಂದ ಒಟ್ಟಾಗಿ ವಾಸಿಸುವವು. ಹುಲಿಯು 
ಆಡಿನ ಮರಿಗಳೊಂದಿಗೆ ಮಲಗಿಕೊಳ್ಳುವದು. ಕರುಗಳು, 
ಸಿಂಹಗಳು, ಹೋರಿಗಳು ಒಟ್ಟಾಗಿ ಸಮಾಧಾನದಿಂದ 
ಜೀವಿಸುವವು. ಒಂದು ಚಿಕ್ಕ ಮಗು ಅವುಗಳನ್ನು 
ನಡಿಸುವುದು. "ದನಗಳೂ ಕರಡಿಗಳೂ ಜೊತೆಯಾಗಿರು 
ವವು. ಅವುಗಳ ಮರಿಗಳೆಲ್ಲಾ ಒಂದಕ್ಕೊಂದು ಹಾನಿ 
ಮಾಡದೆ ಒಟ್ಟಾಗಿ ಮಲಗಿಕೊಳ್ಳುವವು. ಸಿಂಹಗಳು ದನಗ 
ಳಂತೆ ಹುಲ್ಲು ತಿನ್ನುವವು. ಹಾವುಗಳು ಸಹ ಜನರಿಗೆ ಹಾನಿ 
ಮಾಡುವದಿಲ್ಲ *₹ಮಗುವು ನಾಗರಹಾವಿನ ಹುತ್ತದ ಬಳಿ 
ಆಡುತ್ತಾ ಹುತ್ತದೊಳಗೆ ಕೈಹಾಕುವದು. 

*ಯಾರೂ ಪರಸ್ಪರ ಹಾನಿಮಾಡುವದಿಲ್ಲ. ನನ್ನ ಪವಿತ್ರ 
ಪರ್ವತದಲ್ಲಿನ ಜನರು ವಸ್ತುಗಳನ್ನು ನಾಶಮಾಡಲು 
ಇಷ್ಟಪಡುವದಿಲ್ಲ. ಯಾಕೆಂದರೆ ಆಗ ಜನರು ನಿಜವಾ 
ಗಿಯೂ ಯೆಹೋವನನ್ನು ಅರಿತಿರುವರು. ಸಾಗರದಲ್ಲಿ 
ನೀರು ತುಂಬಿದಂತೆ ಲೋಕವೆಲ್ಲಾ ಆತನ ವಿಷಯವೆಂಬ 
ಜ್ಞಾನದಿಂದ ತುಂಬುವದು. 

19 ಸಮಯದಲ್ಲಿ ಇಷಯನ ವಂಶದಿಂದ ಒಬ್ಬ 
ವಿಶೇಷ ವ್ಯಕ್ತಿಯು ಹುಟ್ಟುವನು. ಆತನು ಒಂದು ಧ್ವಜ 








ಯೆಶಾಯ 11:1-12:1 


ದಂತಿರುವನು. ಎಲ್ಲಾ ಜನಾಂಗಗಳು ಆತನ ಸುತ್ತಲೂ 
ಸೇರಿಬರಬೇಕೆಂದು ಈ ಧ್ವಜವು ತೋರಿಸುವುದು. ಆ 
ಜನಾಂಗಗಳು ತಾವು ಏನು ಮಾಡಬೇಕೆಂದು ಕೇಳುವರು. 
ಆತನಿರುವ ಸ್ಥಳವು ಮಹಿಮೆಯಿಂದ ತುಂಬುವದು. 

1 ಸಮಯದಲ್ಲಿ ನನ್ನ ಒಡೆಯನು ಎರಡನೆ ಸಾರಿ 
ಕೈಚಾಚಿ, ಉಳಿದ ತನ್ನ ಜನರನ್ನು ತೆಗೆದುಕೊಳ್ಳುವನು. 
ಇವರು ಅಶ್ಯೂರ, ಉತ್ತರ ಈಜಿಪ್ಟ್‌, ದಕ್ಷಿಣ ಈಜಿಪ್ಟ್‌, 
ಇಥಿಯೋಪ್ಯ, ಏಲಾಮ್‌, ಬಾಬಿಲೋನಿಯ , ಹಮಾಥ್‌ 
ಮತ್ತು ಭೂಲೋಕದ ದೂರದ ಪ್ರದೇಶಗಳಲ್ಲಿರುವ 
ಎಲ್ಲಾ ಜನಾಂಗಗಳವರು. 

2 ದೀವರು ಜನಾಂಗಗಳಿಗೆ ಒಂದು ಗುರುತಾಗಿ ಧ್ವಜವ 
ನ್ನೆತ್ತುವನು. ಇಸ್ರೇಲ್‌ ಮತ್ತು ಯೆಹೂದದ ಜನರು ತಮ್ಮ 
ಸ್ಥಳಗಳಿಂದ ಕಡ್ಡಾಯವಾಗಿ ತೆಗೆದುಹಾಕಲ್ಪಡುವರು. ಆ 
ಜನರು ಪ್ರಪಂಚದ ಬಹುದೂರದ ಸ್ಥಳಗಳಿಗೆ ಚದರಿ 
ಹೋಗುವರು. ಆದರೆ ದೇವರು ಅವರನ್ನು ಒಟ್ಟಾಗಿ 
ಸೇರಿಸುವನು. 

ಆ ಸಮಯದಲ್ಲಿ ಎಫ್ರಾಯೀಮು ಯೆಹೂದದ 
ಮೇಲೆ ಹೊಟ್ಟಿಕಿಚ್ಚುಪಡುವುದಿಲ್ಲ. ಯೆಹೂದಕ್ಕೆ ವೈರಿಗಳಿ 
ರುವದಿಲ್ಲ ಮತ್ತು ಎಫ್ರಾ,ಯೀಮನಿಗೆ ಯೆಹೂದವು 
ತೊಂದರೆಯನ್ನು ಮಾಡುವದಿಲ್ಲ. 

"ಆದರೆ ಎಫ್ರಾಯೀಮ್ಯರು ಮತ್ತು ಯೆಹೂದ್ಯರು 
ಒಟ್ಟು ಸೇರಿ ಫಿಲಿಷ್ಟಿಯರನ್ನು ಎದುರಿಸುವರು. ನೆಲದ 
ಮೇಲೆ ಇರುವ ಸಣ್ಣ ಪ್ರಾಣಿಯನ್ನು ಹಿಡಿಯಲು ಆಕಾಶ 
ದಿಂದ ಬರುವ ಹಕ್ಕಿಗಳಂತೆ ಈ ಎರಡು ರಾಷ್ಟ್ರಗಳಿರುವವು. 
ಅವರು ಒಟ್ಟಾಗಿ ಪೂರ್ವದ ಜನರ ಐಶ್ವರ್ಯವನ್ನು ಕಿತ್ತು 
ಕೊಳ್ಳುವರು. ಎಫ್ರಾಯೀಮ್‌ ಮತ್ತು ಯೆಹೂದಗಳು 
ಏದೋಮನ್ನು, ಮೋವಾಬನ್ನು ಮತ್ತು ಅಮ್ಮೋನ್‌ನನ್ನು 
ತಮ್ಮ ಹತೋಟಿಯಲ್ಲಿಟ್ಟುಕೊಳ್ಳುವವು. 

'* ಯೆಹೋವನು ಸಿಟ್ಟುಗೊಂಡು ಈಜಿಪ್ಟಿನ ಸಮುದ್ರ, 
ವನ್ನು ವಿಂಗಡಿಸಿದನು. ಅದೇ ರೀತಿಯಲ್ಲಿ ಯೂಫ್ರೇ 
ಟೀಸ್‌ ನದಿಯ ಮೇಲೆ ತನ್ನ ಕೈಯನ್ನು ಚಾಚುವನು. 
ಆತನು ನದಿಯ ನೀರಿಗೆ ಹೊಡೆಯುವನು. ಆಗ ಅದು 
ಏಳು ಚಿಕ್ಕ ನದಿಗಳಾಗಿ ಹರಿಯುವುದು. ಆ ನದಿಗಳು ಆಳ 
ವಾಗಿರುವದಿಲ್ಲ. ಜನರು ತಮ್ಮ ಕೆರಗಳೊಂದಿಗೆ ದಾಟ 
ಬಹುದು. "ಅಳಿದುಳಿದ ದೇವಜನರು ಅಶ್ಯೂರ ದೇಶ 
ವನ್ನು ಬಿಡಲು ಒಂದು ಮಾರ್ಗವಿರುವದು. ಅದು 
ದೇವರು ತನ್ನ ಜನರನ್ನು ಈಜಿಷ್ಟಿನಿಂದ ಬಿಡಿಸಿದ ಕಾಲ 
ದಂತಿರುವುದು. 





ದೇವರಿಗೆ ಸ್ತೋತ್ರದ ಹಾಡು 
12 ಆ ಸಮಯದಲ್ಲಿ ನೀನು ಹೀಗನ್ನುವೆ: 
"ಯೆಹೋವನೇ, ನಾನು ನಿನ್ನನ್ನು ಸ್ತುತಿಸುವೆ! 


ಯೆಶಾಯ 12:2-13:14 


ನೀನು ನನ್ನ ಮೇಲೆ ಕೋಪಿಸಿಕೊಂಡಿರುವೆ. ಆದರೆ 
ಈಗ ನೀನು ನನ್ನ ಮೇಲೆ ಕೋಪಗೊಳ್ಳಬೇಡ! ನಿನ್ನ 
ಪ್ರೀತಿಯನ್ನು ನನ್ನ ಮೇಲೆ ತೋರಿಸು.'' 


2 ದೇವರು ನನ್ನನ್ನು ರಕ್ಷಿಸುತ್ತಾನೆ. ಆತನಲ್ಲಿ ಭರವಸ 
ವಿಟ್ಟಿದ್ದೇನೆ. ಆದುದರಿಂದ ನಾನು ಭಯಪಡೆನು. 
ಆತನು ನನ್ನನ್ನು ರಕ್ಷಿಸುತ್ತಾನೆ. ಯೆಹೋವನೇ ನನ್ನ 
ಬಲವು. ಆತನು ನನ್ನನ್ನು ರಕ್ಟಿಸುತ್ತಾನೆ. ನಾನು 
ಆತನಿಗೆ ಸ್ತೋತ್ರ ಗಾನ ಹಾಡುವೆನು. 

3 ರಕ್ಷಣೆಯೆಂಬ ಬುಗ್ಗೆಯಿಂದ ನೀರನ್ನು ತೆಗೆ 
ದುಕೋ. ಆಗ ನೀನು ಸಂತೋಷಗೊಳ್ಳುವೆ. 

* ಆಗ ನೀನು, ""ಯೆಹೋವನಿಗೆ ಸ್ತೋತ್ರವಾಗಲಿ, 
ಅತನನ್ನು ಆರಾಧಿಸಿರಿ! ಆತನು ಮಾಡಿದ ಕಾರ್ಯ 
ಗಳನ್ನು ಸಾರಿರಿ!'' ಎಂದು ಹೇಳುವೆ. 

5 ಯೆಹೋವನಿಗೆ ಸ್ತೋತ್ರಗಾನ ಹಾಡಿರಿ. ಯಾಕೆಂ 
ದರೆ ಆತನು ಮಹಾಕೃತ್ಯಗಳನ್ನು ನಡಿಸಿದ್ದಾನೆ. 
ದೇವರ ಬಗ್ಗೆ ಎಲ್ಲರಿಗೂ ಪ್ರಕಟಿಸಿರಿ. ಇಡೀ 
ಲೋಕಕ್ಕೆ ಸಾರಿರಿ. ಎಲ್ಲಾ ಜನರು ಇದನ್ನು 
ತಿಳಿಯಲಿ. 

6 ಚೀಯೋನಿನ ಜನರೇ, ಇದರ ವಿಷಯವಾಗಿ 
ಹರ್ಷಧ್ವನಿ ಮಾಡಿರಿ. ಇಸ್ರೇಲರ ಪರಿಶುದ್ಧನು 
ನಿಮ್ಮೊಂದಿಗೆ ಬಲವಾಗಿದ್ದಾನೆ. ಆದುದರಿಂದ 
ಹರ್ಷಿಸು . 





ಬಾಬಿಲೋನಿಗೆ ದೇವರ ಸಂದೇಶ 


1 ಆಮೋಚನ ಮಗನಾದ ಯೆಶಾಯನಿಗೆ 


ಬಾಬಿಲೋನಿನ ಬಗ್ಗೆ ದೊರೆತ ದೈವಸಂದೇಶ; 


> "ಬೋಳುಗುಡ್ಡದ ಮೇಲೆ ಧ್ವಜವನ್ನೆತ್ತಿರಿ. ಜನರನ್ನು 
ಕರೆಯಿರಿ; ಕೈಸನ್ನೆ ಮಾಡಿರಿ; ದ್ವಾರಗಳ ಮೂಲಕ 
ಪ್ರವೇಶಿಸಲು ಪ್ರಮುಖರಿಗೆ ಹೇಳಿರಿ. 

3""ನಾನು ಅವರನ್ನು ಆ ಜನರಿಂದ ಪ್ರತ್ಯೇಕಿಸಿದ್ದೇನೆ; 
ನಾನೇ ಅವರಿಗೆ ಆಜ್ಞಾಪಿಸುವೆನು; ನಾನು ಕೋಪ 
ಗೊಂಡಿರುವುದರಿಂದ ಆ ಜನರನ್ನು ಶಿಕ್ಸಿಸಲು ನನ್ನ 
ಉತ್ತಮವಾದ ಜನರನ್ನು ಒಟ್ಟಾಗಿ ಸೇರಿಸಿದ್ದೇನೆ. 
ಉತ್ಸಾಹಶಾಲಿಗಳಾದ ನನ್ನ ಜನರ ಬಗ್ಗೆ ನಾನು 
ಹೆಮ್ಮೆ ಪಡುತ್ತೇನೆ. 

4 “ಪರ್ವತಗಳಲ್ಲಿ ಒಂದು ದೊಡ್ಡ ಶಬ್ದ ಕೇಳಿಸುತ್ತದೆ. 
ಆ ಶಬ್ದಕ್ಕೆ ಕಿವಿಗೊಡಿರಿ. ದೊಡ್ಡ ಜನಸಮೂಹದ 
ಶಬ್ದದಂತೆ ಕೇಳಿಸುತ್ತದೆ. ಅನೇಕ ರಾಜ್ಯಗಳ ಜನರು 
ಒಟ್ಟಾಗಿ ಸೇರುತ್ತಿದ್ದಾರೆ. ಸರ್ವಶಕ್ತನಾದ ದೇವರು 
ತನ್ನ ಸೈನ್ಯವನ್ನು ಒಟ್ಟುಗೂಡಿಸುತ್ತಿದ್ದಾನೆ. 


864 


5 ಯೆಹೋವನೂ ಆ ಸೈನ್ಯವೂ ದೂರದಿಂದ ಬರು 
ತ್ತಿದ್ದಾರೆ. ದಿಗಂತದ ಆಚಿಯಿಂದ ಅವರು ಬರುತ್ತಿ 
ದ್ದಾರೆ. ತನ್ನ ಸಿಟ್ಟನ್ನು ಪ್ರದರ್ಶಿಸುವದಕೋಸ್ಕರ 
ಯೆಹೋವನು ಈ ಸೈನ್ಯವನ್ನು ಉಪಯೋಗಿಸು 
ವನು. ಈ ಸೈನ್ಯವು ಇಡೀ ಭೂಮಿಯನ್ನು ಹಾಳು 
ಮಾಡುವುದು.'' 


6ಯೆಹೋವನ ದಿನವು ಹತ್ತಿರವಾಗಿದೆ. ಆದುದರಿಂದ 
ದುಃಖಿಸಿರಿ, ರೋಧಿಸಿರಿ. ವೈರಿಯು ಬಂದು ನಿಮ್ಮ 
ಐಶ್ವರ್ಯವನ್ನು ಸೂರೆಮಾಡುವ ಸಮಯವು ಬರುತ್ತದೆ. 
ಸರ್ವಶಕ್ತನಾದ ದೇವರು ಅದನ್ನು ನೆರವೇರಿಸುವನು. 
7ಜನರು ತಮ್ಮ ದೈರ್ಯವನ್ನು ಕಳೆದುಕೊಳ್ಳುವರು. ಭಯ 
ದಿಂದ ಬಲಹೀನರಾಗುವರು. *ಪ್ರತಿಯೊಬ್ಬರೂ ಭಯ 
ಪೀಡಿತರಾಗುವರು. ಪ್ರಸವವೇದನೆಯಿಂದ ನರಳುವ 
ಹೆಂಗಸಿನಂತೆ ಅವರ ಹೊಟ್ಟೆಯಲ್ಲಿ ನೋವು ಉಂಟಾಗು 
ವದು; ಅವರ ಮುಖಗಳು ಬೆಂಕಿಯಂತೆ ಕೆಂಪಗಾಗುವವು. 
ಭಯದ ಮುಖವು ತಮ್ಮ ನೆರೆಯವರಲ್ಲಿಯೂ ಇರು 
ವದನ್ನು ನೋಡಿ ಜನರು ಆಶ್ಚರ್ಯಪಹುವರು. 


ಬಾಬಿಲೋನಿನ ವಿರುದ್ಧವಾಗಿ 
ದೇವರ ತೀರ್ಪು 

*ಇಗೋ, ಯೆಹೋವನ ದಿನವು ಬರುತ್ತಿದೆ. ಅದು 
ಭಯಂಕರವಾದ ದಿನವಾಗಿದೆ. ದೇವರು ಅತ್ಯಂತ ಕೋಪ 
ದಿಂದ ದೇಶವನ್ನೆಲ್ಲಾ ನಾಶಮಾಡುವನು; ದುಷ್ಟಜನರ 
ನ್ನೆಲ್ಲಾ ದೇಶವನ್ನು ಬಿಟ್ಟು ಹೋಗುವಂತೆ ಮಾಡುವನು. 
ಆಕಾಶವು ಕತ್ತಲಾಗುವದು; ಸೂರ್ಯ, ಚಂದ್ರ, 
ನಕ್ಪತ್ರಾ,ದಿಗಳು ಪ್ರಕಾಶವನ್ನು ಕಳೆದುಕೊಳ್ಳುವವು. 

!! ದೇವರು ಹೇಳುವದೇನೆಂದರೆ: ""ಈ ಪ್ರಪಂಚಕ್ಕೆ 
ನಾನು ಕೆಡುಕನ್ನು ಉಂಟುಮಾಡುವೆನು. ದುಷ್ಟಜನರನ್ನು 
ಅವರ ಪಾಪಗಳಿಗಾಗಿ ನಾನು ಶಿಕ್ಸಿಸುವೆನು. ಅಹಂಕಾರಿ 
ಗಳು ಗರ್ವವನ್ನು ಕಳೆದುಕೊಳ್ಳುವಂತೆ ಮಾಹುವೆನು; 
ಕೀಳು ಜನರ ಹೊಗಳಿಕೆಗಳನ್ನು ನಿಲ್ಲಿಸುವೆನು. 2ಬಂಗಾ 
ರವು ಯಾವ ರೀತಿಯಲ್ಲಿ ಅಪರೂಪವಾಗಿ ದೊರಕು 
ವದೋ, ಅದೇ ಪ್ರಕಾರ ದೇಶದಲ್ಲಿ ಬಹು ಸ್ವಲವೇ ಜನರು 
ಉಳಿಯುವದರಿಂದ ಅವರು ನೋಡಸಿಗುವದೇ ಅಪ 
ರೂಪ. ಅಂಥವರು ಚೊಕ್ಕಬಂಗಾರಕ್ಕಿಂತಲೂ ಬೆಲೆ 
ಬಾಳುವರು. ನನ್ನ ಕೋಪದಿಂದ ಆಕಾಶವನ್ನು ನಡುಗಿ 
ಸುವೆನು. ಭೂಮಿಯನ್ನು ಕದಲಿಸುವೆನು.'' 

ಸರ್ವಶಕ್ತನಾದ ದೇವರು ತನ್ನ ಮಹಾಕೋಪವನ್ನು 
ಪ್ರದರ್ಶಿಸುವ ದಿನದಲ್ಲಿ ಅದು ನೆರವೇರುವುದು. !*ಆಗ 
ಗಾಯಗೊಂಡ ಜಿಂಕೆಯಂತೆ ಬಾಬಿಲೋನು ಓಡಿ 


865 


ಹೋಗುವದು. ಅವರು ಕುರುಬನಿಲ್ಲದ ಕುರಿಗಳಂತೆ 
ಚದರಿ ಹೋಗುವರು. ಪ್ರತಿಯೊಬ್ಬನು ಹಿಂದಿರುಗಿ ತನ್ನ 
ದೇಶಕ್ಕೂ ತನ್ನ ಜನರ ಬಳಿಗೂ ಓಡುವನು. 5ಆದರೆ 
ಶತ್ರುವು ಬಾಬಿಲೋನಿನವರನ್ನು ಹಿಂದಟ್ಟಿಕೊಂಡು 
ಹೋಗುವನು. ಶತ್ರುವು ಅವನನ್ನು ಹಿಡಿದು ತನ್ನ ಕತ್ತಿ 
ಯಿಂದ ಕೊಲ್ಲುವನು. ಅವರ ಮನೆಯಲ್ಲಿರುವ ಎಲ್ಲಾ 
ವಸ್ತುಗಳನ್ನು ಕಿತ್ತುಕೊಳ್ಳುವರು; ಅವರ ಹೆಂಡತಿಯರನ್ನು 
ಬಲಾತ್ಕಾರದಿಂದ ಸಂಭೋಗಿಸುವರು; ಅವರ ಮಕ್ಕಳನ್ನು 
ಜನರ ಕಣ್ಣೆದುರಿನಲ್ಲಿಯೇ ಹೊಡೆದು ಸಾಯಿಸುವರು. 

ದೇವರು ಹೇಳುವದೇನೆಂದರೆ: ""ಮೇದ್ಯದ ಸೈನ್ಯವು 
ಬಾಬಿಲೋನನ್ನು ಮುತ್ತುವಂತೆ ಮಾಡುವೆನು. ಮೇದ್ಯದ 
ಸೈನ್ಯಕ್ಕೆ ಬೆಳ್ಳಿ ಬಂಗಾರ ಸುರಿಸಿದರೂ ಅದು ಬಾಬಿಲೋ 
ನಿನ ಮೇಲೆ ದಾಳಿ ಮಾಡುವದನ್ನು ನಿಲ್ಲಿಸುವದಿಲ್ಲ. 
ಸೈನಿಕರು ಬಾಬಿಲೋನಿನ ಯುವಕರನ್ನು ಹಿಡಿದು 
ಕೊಲ್ಲುವರು. ಶಿಶುಗಳಿಗೂ ದಯೆತೋರುವುದಿಲ್ಲ; 
ಮಕ್ಕಳಿಗೆ ಕರುಣೆ ತೋರುವುದಿಲ್ಲ ಬಾಬಿಲೋನು 
ಸೊದೋಮ್‌ ಗೊಮೋರಗಳಂತೆ ನಾಶವಾಗುವದು. 
ದೇವರೇ ಇದನ್ನು ಮಾಡುವನು. ಆಗ ಅಲ್ಲಿ ಏನೂ 
ಉಳಿಯದು. 

ಎಲ್ಲಾ ರಾಜ್ಯಗಳಿಗಿಂತ ಬಾಬಿಲೋನ್‌ ಬಹಳ 
ಸುಂದರವಾಗಿದೆ. ಬಾಬಿಲೋನಿಯರು ತಮ್ಮ ನಗರದ 
ಬಗ್ಗೆ ತುಂಬಾ ಹೆಚ್ಚಳಪಡುತ್ತಾರೆ. ಆದರೆ ಬಾಬಿ 
ಲೋನ್‌ ಇನ್ನು ಮುಂದೆ ಸುಂದರವಾಗಿರದು. ಮುಂದಿನ 
ದಿವಸಗಳಲ್ಲಿ, ಜನರು ಅಲ್ಲಿ ವಾಸಿಸರು. ಅರಬ್ಬಿಯರು 
ತಮ್ಮ ಗುಡಾರಗಳನ್ನು ಅಲ್ಲಿ ಹಾಕುವದಿಲ್ಲ. ಕುರುಬರು 
ತಮ್ಮ ಮಂದೆಯನ್ನು ಮೇಯಿಸಲು ಅಲ್ಲಿಗೆ ಬರುವದಿಲ್ಲ. 
>! ಅಲ್ಲಿ ಮರುಭೂಮಿಯ ಕಾಡು ಪ್ರಾಣಿಗಳು ಮಾತ್ರವೇ 
ವಾಸಿಸುವವು ಜನರು ಬಾಬಿಲೋನಿನಲ್ಲಿರುವ ತಮ್ಮ ಮನೆ 
ಗಳಲ್ಲಿ ವಾಸಿಸುವದಿಲ್ಲ. ಅವರ ಮನೆಗಳಲ್ಲಿ ಗೂಬೆಗಳು 
ಮತ್ತು ದೊಡ್ಡ ಪಕ್ಷಿಗಳು ವಾಸಮಾಡುವವು. ಕಾಡುಮೇಕೆ 
ಗಳು ಮನೆಯೊಳಗೆ ಆಡುವವು. ಕಾಡುನಾಯಿ ಮತ್ತು 
ತೋಳಗಳು ಬಾಬಿಲೋನಿನ ಭವ್ಯಭವನಗಳೊಳಗಿಂದ 
ಅರಚುವವು. ಬಾಬಿಲೋನ್‌ ಕೊನೆಗೊಳ್ಳುವುದು. 
ಅದರ ಅಂತ್ಯವು ಸಮೀಪದಲ್ಲಿಯೇ ಇದೆ. ಅದರ ಪೂರ್ಣ 








ನಾಶನಕ್ಕಾಗಿ ನಾನು ಇನ್ನು ಹೆಚ್ಚು ಹೊತ್ತು 
ಕಾಯುವದಿಲ್ಲ.'' 
ಇಸ್ರೇಲರು ಸ್ವದೇಶಕ್ಕೆ ಹಿಂದಿರುಗುವರು 


lds ದಿವಸಗಳಲ್ಲಿ ಯೆಹೋವನು 
ಯಾಕೋಬನ ಮೇಲೆ ಮತ್ತೆ ಪ್ರೀತಿತೋರು 
ವನು. ಯೆಹೋವನು ಮತ್ತೆ ಇಸ್ರೇಲರನ್ನು ಆರಿಸುವನು. 


ಯೆಶಾಯ 13:15-14:9 


ಆ ಸಮಯದಲ್ಲಿ ಅವರ ದೇಶವನ್ನು ಅವರಿಗೆ ಹಿಂತಿರು 
ಗಿಸುವನು. ಆಗ ಯೆಹೂದ್ಯರಲ್ಲದವರು ಯೆಹೂದ್ಯ 
ರೊಂದಿಗೆ ಸೇರಿಕೊಳ್ಳುವರು. ಅವರೆಲ್ಲರೂ ಒಂದೇ ವಂಶ 
ದವರಾಗುವರು. ಅದು ಯಾಕೋಬನ ವಂಶ. ?ಆ 
ಜನಾಂಗಗಳವರು ಇಸ್ರೇಲರನ್ನು ಇಸ್ರೇಲ್‌ ದೇಶಕ್ಕೆ 
ನಡಿಸುವರು. ಆ ಪರಜನಾಂಗಗಳ ಗಂಡಸರು ಹೆಂಗಸರು 
ಇಸ್ರೇಲರ ಗುಲಾಮರಾಗಿರುವರು. ಹಿಂದಿನ ದಿವಸಗ ಳಲ್ಲಿ 
ಆ ಜನರು ಇಸ್ರೇಲರನ್ನು ಬಲವಂತದಿಂದ ತಮ್ಮ 
ಗುಲಾಮರನ್ನಾಗಿ ಮಾಡಿದರು. ಆದರೆ ಈಗ ಇಸ್ರೇಲರು 
ಆ ಜನಾಂಗಗಳನ್ನು ಸೋಲಿಸಿ ಅವರನ್ನು ಆಳುವರು. 
ಯೆಹೋವನು ನಿಮ್ಮ ಪ್ರಯಾಸವನ್ನು ನಿವಾರಿಸಿ 
ನಿಮ್ಮನ್ನು ಆದರಿಸುವನು. ಹಿಂದಿನ ದಿವಸಗಳಲ್ಲಿ ನೀವು 
ಗುಲಾಮರಾಗಿರುವಾಗ ಜನರು ನಿಮ್ಮನ್ನು ಬಹಳವಾಗಿ 
ಹಿಂಸಿಸಿದರು; ಬಲವಂತದಿಂದ ಕಷ್ಟಕರವಾದ ಕೆಲಸವನ್ನು 
ನಿಮ್ಮಿಂದ ಮಾಡಿಸಿದರು. ಆದರೆ ಯೆಹೋವನು ಆ 
ಸಂಕಟಗಳಿಂದ ನಿಮ್ಮನ್ನು ಪಾರುಮಾಹುವನು. 


ಬಾಬಿಲೋನಿನ ಅರಸನ ಕುರಿತು ಹಾಡು 
*ಆ ಸಮಯದಲ್ಲಿ ಬಾಬಿಲೋನಿನ ಅರಸನ ಬಗ್ಗೆ ನೀವು 
ಹೀಗೆ ಹಾಡುವಿರಿ: 


ಅರಸನು ನಮ್ಮನ್ನಾಳುವಾಗ ಬಹಳ ಕ್ರೂರವಾಗಿ 
ದ್ವನು. ಆದರೆ ಈಗ ಅವನ ಆಳ್ವಿಕೆಯು ಅಂತ್ಯ 
ವಾಯಿತು. 

5 ಯೆಹೋವನು ದುಷ್ಟ ಅರಸನ ರಾಜದಂಹವನ್ನು 
ಮುರಿದುಹಾಕಿದನು. ಅವನ ಅಧಿಕಾರವನ್ನು 
ತೆಗೆದುಹಾಕಿದನು. 

6 ಬಾಬಿಲೋನಿನ ಅರಸನು ತನ್ನ ದುಷ್ಟತನದಲ್ಲಿ 
ಜನರನ್ನು ಹೊಡೆಯಿಸಿದನು. ಹೊಡೆಯುವದನ್ನು 
ಅವನು ನಿಲ್ಲಿಸಲೇ ಇಲ್ಲ. ಆ ದುಷ್ಟ ಅರಸನು ಜನ 
ರನ್ನು ಸಿಟ್ಟಿನಿಂದಲೇ ಆಳಿದನು. ಜನರನ್ನು 
ಹಿಂಸೆಪಡಿಸುವದನ್ನು ಅವನು ನಿಲ್ಲಿಸಲಿಲ್ಲ. 

7 ಆದರೆ ಈಗ ಇಡೀ ರಾಜ್ಯದಲ್ಲಿ ವಿಶ್ರಾಂತಿ ಇದೆ. 
ರಾಜ್ಯವು ಸಮಾಧಾನದಿಂದಿದೆ. ಜನರು ಸಂತೋಷ 
ದಿಂದ ಇದನ್ನು ಆಚರಿಸುತ್ತಾರೆ. 

* ನೀನು ದುಷ್ಟ ಅರಸನಾಗಿದ್ದೆ, ಈಗ ನಿನಗೆ ಅಂತ್ಯವು 
ಬಂತು. ತುರಾಯಿ ಮರಗಳೂ ಲೆಬನೋನಿನ 
ದೇವದಾರು ವೃಕ್ಸಗಳೂ ಹರ್ಷಗೊಂಡಿವೆ. ಆ ಮರ 
ಗಳು ಹೀಗೆ ಹೇಳುತ್ತಿವೆ: ಅರಸನು ನಮ್ಮನ್ನು ಕಡಿದು 
ರುಳಿಸಿದನು. ಈಗ ಅರಸನೇ ಉರುಳಿಬಿದ್ದಿದ್ದಾನೆ. 
ಅವನು ಮತ್ತೆಂದಿಗೂ ಏಳುವುದಿಲ್ಲ. 

೨ ನೀನು ಬರುವದರಿಂದ ಮರಣದ ಸ್ಥಳವಾಗಿರುವ 


ಯೆಶಾಯ 14:10-25 


ನರಕವು ಉತ್ಸಾಹಗೊಂಡಿದೆ. ನಿನ್ನನ್ನು ಎದುರು 
ಗೊಳ್ಳುವದಕ್ಕಾಗಿ ಪಾತಾಳವು ಲೋಕದ ಎಲ್ಲಾ 
ಅಧಿಪತಿಗಳ ಆತ್ಮಗಳನ್ನು ಎಬ್ಬಿಸಿದೆ. ಅರಸರು 
ತಮ್ಮ ಸಿಂಹಾಸನದಲ್ಲಿ ನಿಂತುಕೊಳ್ಳುವಂತೆ ಪಾತಾ 
ಳವು ಮಾಡುತ್ತಿದೆ. ಅವರು ನಿನ್ನ ಬರುವಿಕೆಯನ್ನು 
ಕಾಯುತ್ತಿದ್ದಾರೆ. 


"ಈಗ ನೀನು ನಮ್ಮಂತೆಯೇ ಸತ್ತ ಶರೀರವಾಗಿ ರುವೆ. 


ಈಗ ನೀನು ನಮ್ಮಂತೆಯೇ ಆಗಿರುವೆ.'' ಎಂದು 
ಅವರು ನಿನ್ನನ್ನು ಗೇಲಿಮಾಡುವರು. 

ನಿನ್ನ ಜಂಬವು ಪಾತಾಳಕ್ಕೆ ಕಳುಹಿಸಲಾಗಿದೆ. ನಿನ್ನ 
ಹಾರ್ಪ್‌ವಾದ್ಯದ ಸ್ವರವು ನಿನ್ನ ಅಹಂಕಾರದ ಆತ್ಮ 
ವನ್ನು ಸಾರಿಹೇಳುತ್ತವೆ. ಹುಳುಗಳು ನಿನ್ನ ಶರೀರ 
ವನ್ನು ತಿಂದುಬಿಡುವವು. ಹಾಸಿಗೆಯೋ ಎಂಬಂತೆ 
ನೀನು ಅವುಗಳ ಮೇಲೆ ಮಲಗಿಕೊಳ್ಳುವೆ. ಹುಳು 
ಗಳು ನಿನ್ನ ಶರೀರವನ್ನು ಕಂಬಳಿಯಂತೆ ಮುಚ್ಚಿ 
ಕೊಳ್ಳುವವು. 

ನೀನು ಉದಯ ನಕ್ಚತ್ರದಂತೆ ಇರುವೆ. ಆದರೆ 
ನೀನು ಆಕಾಶದಿಂದ ಕೆಳಗೆ ಬಿದ್ದಿರುವೆ. ಹಿಂದಿನ 
ಕಾಲದಲ್ಲಿ ಲೋಕದ ಎಲ್ಲಾ ರಾಜ್ಯಗಳು ನಿನಗೆ ಅಡ್ಡ 
ಬಿದ್ದವು. ಆದರೆ ಈಗ ನೀನು ಉರುಳಿಸಲ್ಪಟ್ಟಿರುವೆ. 
ನೀನು ಯಾವಾಗಲೂ ನಿನ್ನೊಳಗೆ, ""ನಾನು ಉನ್ನತ 
ವಾದ ಆಕಾಶಕ್ಕೆ ಹೋಗುವೆನು. ನಾನು ದೇವರ 
ನಕ್ಚತ್ರಗಳಿಗಿಂತ ಮೇಲೆ ನನ್ನ ಸಿಂಹಾಸನವನ್ನು 
ಸ್ಥಾಪಿಸುವೆನು. ನಾನು ಜಾಫೊನ್‌ ಎಂಬ ಪವಿತ್ರ 
ಪರ್ವತದಲ್ಲಿ ಕುಳಿತುಕೊಳ್ಳುವೆನು. ಆ ಪರ್ವತದಲ್ಲಿ 
ನಾನು ದೇವರುಗಳನ್ನು ಸಂಧಿಸುವೆನು. 

ನಾನು ಮೇಘಮಂಡಲದ ಮೇಲೆ ಏರಿ ಉನ್ನ 
ತೋನ್ನತನಿಗೆ ಸರಿಸಮಾನನಾಗುತ್ತಾನೆ'' ಎಂದು 
ಕೊಳ್ಳುತ್ತಿದ್ದೆ 

ಆದರೆ ಅದು ಸಂಭವಿಸಲಿಲ್ಲ. ನೀನು ಆಕಾಶಕ್ಕೆ 
ದೇವರೊಂದಿಗೆ ಹೋಗಲಿಲ್ಲ. ನೀನು ಆಳವಾದ 
ಗುಂಡಿಗೆ ದೆಬ್ಬಲ್ಪಟ್ಟಿ. ಮರಣಸ್ಥಳವಾಗಿರುವ 
ಪಾತಾಳಕ್ಕೆ ನೀನು ದಬ್ಬಲ್ಪಟ್ಟೆ 

ನಿನ್ನನ್ನು ನೋಡುವ ಜನರು ನಿನ್ನ ಬಗ್ಗೆ ಯೋಚಿಸು 
ವರು. ನೀನು ಕೇವಲ ಸತ್ತ ಹೆಣವೆಂದು ತಿಳಿದು, 
"ಭೂಮಿಯ ಮೇಲಿನ ರಾಜ್ಯಗಳಲ್ಲಿ ಮಹಾಭೀತಿ 
ಯನ್ನುಂಟು ಮಾಡಿದವನು ಇವನೋ? 
ನಗರಗಳನ್ನು ನಾಶಮಾಡಿ ಭೂಮಿಯನ್ನು ಬೆಂಗಾ 
ಹನ್ನಾಗಿ ಮಾಡಿದವನು ಇವನೋ? ಯುದ್ಧದಲ್ಲಿ 
ಜನರನ್ನು ಸೆರೆಹಿಡಿದು ಅವರ ಮನೆಗಳಿಗೆ ಹಿಂದಿರು 
ಗುವಂತೆ ಮಾಡಿದವನು ಇವನೋ?'' ಎಂದು 
ಕೇಳುವರು. 





866 


ಭೂಲೋಕದ ಪ್ರತಿಯೊಬ್ಬ ಅರಸನು ಮಹಿಮೆ 
ಯೊಂದಿಗೆ ಕಾಲವಾದನು. ಪ್ರತಿಯೊಬ್ಬ ಅರಸನಿಗೆ 
ಸ್ವಂತ ಸಮಾಧಿ ಇರುವದು. 

19 ಆದರೆ ದುಷ್ಟ ಅರಸನಾದ ನೀನು ನಿನ್ನ ಸಮಾಧಿ 
ಯಿಂದ ತೆಗೆದುಹಾಕಲ್ಪಟ್ಟಿರುವೆ. ಮರದಿಂದ 
ಬೇರ್ಪಡಿಸಿದ ಕೊಂಬೆಯಂತೆ ನೀನಿರುವೆ. ಯುದ್ಧ 
ದಲ್ಲಿ ಸತ್ತ ಸೈನಿಕನಂತೆ ನೀನಿರುವೆ. ಬೇರೆ ಸೈನಿಕರು 
ಅವನ ಮೇಲೆ ನಡೆದಾಡುವರು. ಈಗ ನೀನು ಸಾಧಾ 
ರಣ ಹೆಣದಂತೆ ಇರುವೆ. ಸಮಾಧಿಯ ಬಟ್ಟೆಗಳಿಂದ 
ನೀನು ಸುತ್ತಲ್ಪಟ್ಟಿರುವೆ. 

20 ಬೇರೆ ಅನೇಕ ಅರಸರು ಸತ್ತುಹೋದರು. ಅವರೆ 
ಲ್ಲರಿಗೂ ಸ್ವಂತ ಸಮಾಧಿ ಇದೆ. ಆದರೆ ನೀನು ಅವ 
ರೊಂದಿಗೆ ಸೇರಲಾರೆ. ಯಾಕೆಂದರೆ ನಿನ್ನ ರಾಜ್ಯ 

ವನ್ನು ನೀನೇ ನಾಶಮಾಡಿರುವೆ. ನೀನು ನಿನ್ನ ಜನ 
ರನ್ನೇ ಸಾಯಿಸಿರುವೆ. ಆದರೆ ನೀನು ನಾಶಮಾಡಿ 
ದಂತೆ ನಾಶಮಾಡಲು ನಿನ್ನ ಮಕ್ಕಳಿಗೆ ಅವಕಾಶ 
ಕೊಡಲಾಗದು. 
ಅವನ ಮಕ್ಕಳನ್ನು ಕೊಲ್ಲಲು ಸಿದ್ಧಗೊಳ್ಳಿರಿ. ಅವರ 
ತಂದೆಯ ದುಷ್ಟತನಕ್ಕಾಗಿ ಅವರನ್ನು ಕೊಲ್ಲಿರಿ. 
ಅವನ ಮಕ್ಕಳು ದೇಶವನ್ನು ಇನ್ನೆಂದಿಗೂ ತಮ್ಮ 
ವಶಕ್ಕೆ ತೆಗೆದುಕೊಳ್ಳಲಾರರು. ಅವರು ಪ್ರಪಂಚ 
ವನ್ನು ಇನ್ನೆಂದಿಗೂ ತಮ್ಮ ಪಟ್ಟಣಗಳಿಂದ ತುಂಬಿಸ 
ಲಾರರು. 





2 


೫ಸರ್ವಶಕನಾದ ಯೆಹೋವನು ಹೇಳುವುದೇ 
ನೆಂದರೆ, '"ನಾನು ಎದ್ದುನಿಂತು ಅವರಿಗೆ ವಿರುದ್ಧವಾಗಿ 
ಹೋರಾಹುವೆನು. ನಾನು ಹೆಸರುವಾಸಿಯಾದ ಬಾಬಿ 
ಲೋನ್‌ ನಗರವನ್ನು ನಾಶಮಾಡುವೆನು. ಬಾಬಿಲೋ 
ನಿನ ಎಲ್ಲಾ ಜನರನ್ನು ನಾಶಮಾಡುವೆನು. ಅವರ ಮಕ್ಕ 
ಳನ್ನು ಮತ್ತು ಮರಿಮಕ್ಕಳನ್ನು ನಾಶಮಾಹುವೆನು'' 
ಯೆಹೋವನೇ ಈ ಮಾತುಗಳನ್ನು ನುಡಿದಿದ್ದಾನೆ. 

ಚಿಯಹೋವನು ಹೇಳುವದೇನೆಂದರೆ: ""ನಾನು 
ಬಾಬಿಲೋನನ್ನು ಪ್ರಾಣಿಗಳ ವಾಸಸ್ಥಳವನ್ನಾಗಿ ಬದಲಾ 
ಯಿಸುವೆನು. ಆ ಸ್ಥಳವು ಜವುಗು ನೆಲವಾಗಿರುವುದು. 
ನಾಶನವೆಂಬ ಪೊರಕೆಯಿಂದ ಅದನ್ನು ಗುಡಿಸುವೆನು.'' 
ಇದು ಸರ್ವಶಕ್ತನಾದ ಯೆಹೋವನ ನುಡಿ. 





ದೇವರು ಅಶ್ಯೂರವನ್ನು ಶಿಕ್ಷಿಸುವನು 
ಸರ್ವಶಕ್ತನಾದ ಯೆಹೋವನು ಒಂದು ವಾಗ್ದಾನ 
ವನ್ನು ಮಾಡಿದ್ದಾನೆ. ಆತನು ಹೇಳುವುದೇನೆಂದರೆ: 
""ನಾನು ಯೋಚಿಸಿದಂತೆಯೇ ಇವೆಲ್ಲವೂ ನೆರವೇರು 
ವುದು ಎಂದು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ನನ್ನ 


867 


ದೇಶದಲ್ಲಿ ಅಶ್ಯೂರದ ರಾಜನನ್ನು ನಾಶಮಾಡುವೆನು. 
ನನ್ನ ಪರ್ವತಗಳ ಮೇಲೆ ಆ ರಾಜನ ಮೇಲೆ ತುಳಿದು 
ಕೊಂಡು ನಡೆದಾಡುವೆನು. ಆ ರಾಜನು ನನ್ನ ಜನರನ್ನು 
ಗುಲಾಮರನ್ನಾಗಿ ಮಾಡಿದನು. ಅವರ ಹೆಗಲಿನ ಮೇಲೆ 
ನೊಗವನ್ನಿಟ್ಟನು. ಆ ನೊಗವು ಯೆಹೂದದ ಹೆಗಲಿನಿಂದ 
ತೆಗೆಯಲ್ಪಹುವದು. ಹೀಗೆ ಮಾಡಲು ನಾನೇ 
ಆಲೋಚಿಸಿದ್ದೇನೆ. ನನ್ನ ಯೋಜನೆಯಂತೆಯೇ ಘಟನೆ 
ಗಳು ಸಂಭವಿಸುತ್ತವೆ. ನನ್ನ ಭುಜಬಲದಿಂದ ಜನಾಂಗ 
ಗಳನ್ನು ಶಿಕ್ಷಿಸುವೆನು." 

27 ಯೆಹೋವನ ಈ ಸಂಕಲ್ಪವನ್ನು ತಡೆಯಲು 
ಯಾರಿಗೂ ಸಾಧ್ಯವಿಲ್ಲ. ಜನರನ್ನು ದಂಡಿಸಲು ಆತನು 
ಕೈಮೇಲಿತ್ತಿದ್ದಾಗ ಯಾರೂ ಆತನನ್ನು ತಡೆಯಲಾರರು. 


ಫಿಲಿಷ್ಟಿಯ ಕುರಿತು ದೈವ ಸಂದೇಶ 

ಅರಸನಾದ ಆಹಾಜನು ಸತ್ತ ವರುಷದಲ್ಲಿ ಈ 
ದುಃಖದ ಸಂದೇಶವು ಕೊಡಲ್ಪಟ್ಟಿತು ಕ್ತ 

ೌಫಿಲಿಷ್ಟಿಯ ದೇಶವೇ, ನಿನ್ನನ್ನು ಹೊಡೆದ ಅರಸನು 
ಸತ್ತದ್ದಕ್ಕಾಗಿ ನೀನು ಸಂತೋಷಗೊಂಡಿರುವೆ. ಆದರೆ 
ನೀನು ಸಂತೋಷಗೊಳ್ಳಬಾರದು. ಅವನ ರಾಜ್ಯಭಾರವು 
ಅಂತ್ಯವಾಯಿತು ಎಂಬುದು ಸತ್ಯ. ಆದರೆ ಅರಸನ ಮಗನು 
ರಾಜ್ಯವಾಳುವನು. ಒಂದು ಹಾವು ಇನ್ನೊಂದು 
ಭಯಂಕರ ಹಾವನ್ನು ಹೆರುವಂತೆ ಅದು ಇರುವದು. ಈ 
ಹೊಸ ಅರಸನು ನಿಮಗೆ ವೇಗವಾದ ಮತ್ತು ಅಪಾಯಕರ 
ವಾದ ಹಾವಾಗುವನು. *ಆದರೆ ನನ್ನ ಬಡಜನರು 
ಸುರಕ್ಷಿತವಾಗಿ ಊಟ ಮಾಡುವರು. ಅವರ ಮಕ್ಕಳೂ 
ಸುರಕ್ಷಿತವಾಗಿರುವರು. ನನ್ನ ಬಡಜನರು ಹಾಯಾಗಿ 
ಮಲಗಿ ಸುರಕ್ಷಿತರಾಗಿರುವರು. ಆದರೆ ನಿಮ್ಮ 





ಕುಟುಂಬದವರು ಹಸಿವೆಯಿಂದ ಸಾಯುವಂತೆ 
ಮಾಹುವೆನು. ನಿಮ್ಮ ದೇಶದಲ್ಲಿ ಉಳಿದಿರುವ 
ಜನರೆಲ್ಲರೂ ಸಾಯುವರು. 


ತ ಮಹಾದ್ವಾರಗಳ ಬಳಿಯಲ್ಲಿರುವ ಜನರೇ, 
ಗೋಳಾಡಿರಿ! ಪಟ್ಟಣದೊಳಗಿರುವ ಜನರೇ, 
ಕೂಗಾಡಿರಿ! ಫಿಲಿಷ್ಟಿಯದಲ್ಲಿರುವವರೆಲ್ಲರೂ 
ಭಯಪಡುವರು. ನಿಮ್ಮ ಧೈರ್ಯವು ಮೇಣದಂತೆ 
ಕರಗಿ ಹೋಗುವದು. ಇಗೋ ಉತ್ತರ ದಿಕ್ಕಿನಲ್ಲಿ 
ಧೂಳು ಏಳುತ್ತಿದೆ. ಅಶ್ಯೂರದ ಸೈನ್ಯವು ಬರುತ್ತಿದೆ. 
ಅವರೆಲ್ಲರೂ ಬಲಶಾಲಿಗಳಾದ ವೀರರು. 

ಆ ಸೈನ್ಯದವರು ತಮ್ಮ ದೇಶಕ್ಕೆ ಸಂದೇಶ 
ವಾಹಕರನ್ನು ಕಳುಹಿಸುತ್ತಾರೆ. ಆ ಸಂದೇಶವು ಏನಿರ 
ಬಹುದು? "ಫಿಲಿಷ್ಟಿಯರು ಸೋತುಹೋದರು, 
ಆದರೆ ಯೆಹೋವನು ಚೀಯೋನನ್ನು ಬಲ 


32 


ಯೆಶಾಯ 14:26-15:8 


ಪಡಿಸಿದ್ದಾನೆ. ಆತನ ಬಡಜನರು ರಕ್ಷಣೆಗಾಗಿ 
ಅಲ್ಲಿಗೆ ಹೋಗಿ ದ್ದಾರೆ” ಎಂಬುದೇ ಆ ಸಂದೇಶ. 


ಮೋವಾಬಿನ ಕುರಿತು ದೈವಸಂದೇಶ 

1 5 ಇದು ಮೋವಾಬನ್ನು ಕುರಿತ ದುಃಖಕರವಾದ 

ಸಂದೇಶ: ಒಂದು ರಾತ್ರಿ ಮೋವಾಬಿನ ಆರ್‌ 

ಪಟ್ಟಣದಿಂದ ಸಂಪತ್ತನ್ನು ಸೈನ್ಯವು ಸೂರೆ ಮಾಡಿತು. 

ಆ ರಾತ್ರಿ ನಗರವು ನಾಶಮಾಡಲ್ಪಟ್ಟಿತು. ಒಂದು 

ರಾತ್ರಿ, ಸೈನ್ಯವು ಮೋವಾಬಿನ ಕೀರ್‌ ಪಟ್ಟಣದಿಂದ 

ಸಂಪತ್ತನ್ನು ಸೂರೆ ಮಾಡಿತು. ಆ ರಾತ್ರಿ ಪಟ್ಟಣವು 
ಕೆಡವಲ್ಪಟ್ಟಿತು. 

2 ಅರಸನ ಪರಿವಾರದವರು ಮತ್ತು ದೀಬೋನಿನ 
ಜನರು ಪೂಜಾ ಸ್ಥಳಕ್ಕೆ ದುಃಖಿಸಲು ಹೋಗುತ್ತಿ 
ದ್ಹಾರೆ. ಮೋವಾಬಿನ ಜನರು ನೆಬೋ ಮತ್ತು 
ಮೇದೆಬದವರಿಗಾಗಿ ರೋಧಿಸುತ್ತಾರೆ. ಜನರು 
ತಮ್ಮ ಗಡ್ಡಗಳನ್ನೂ ತಲೆಗಳನ್ನೂ ಬೋಳಿಸಿ ತಮ್ಮ 
ದುಃಖವನ್ನು ಪ್ರದರ್ಶಿಸುತ್ತಾರೆ. 

* ಮೋವಾಬಿನ ಎಲ್ಲಾ ಕಡೆಗಳಲ್ಲೂ ಮನೆಯ 
ಚಾವಣಿಯ ಮೇಲೂ ಬೀದಿಗಳಲ್ಲೂ ಜನರು ಕಪ್ಪು 
ಬಟ್ಟೆಗಳನ್ನು ಧರಿಸಿಕೊಂಡು ರೋಧಿಸುತ್ತಾರೆ. 

* ಹೆಷ್ಬೋನ್‌ ಮತ್ತು ಎಲೆಯಾಲೆಯಲ್ಲಿರುವ ಜನರು 
ಗಟ್ಟಿಯಾಗಿ ಅಳುತ್ತಿದ್ದಾರೆ. ದೂರದಲ್ಲಿ ರುವ 
ಯಹಜಿ ಪಟ್ಟಣದವರಿಗೆ ಅವರ ರೋಧನವು 
ಕೇಳಿಸುತ್ತದೆ. ಸೈನಿಕರೂ ಭಯಗೊಂಡಿದ್ದಾರೆ. 
ಹೆದರಿಕೆಯಿಂದ ನಡುಗುತ್ತಿದ್ದಾರೆ. 

5 ಮೋವಾಬಿನ ಬಗ್ಗೆ ನನ್ನ ಹೃದಯವು ಮರುಗುತ್ತಿದೆ. 
ಜನರು ಸುರಕ್ಷತೆಗಾಗಿ ಅತ್ತಿತ್ತ ಓಡಾಡುತ್ತಿದ್ದಾರೆ. 
ಅವರು ಬಹುದೂರವಿರುವ ಜೋಮರಿಗೆ ಓಡುತ್ತಿ 
ದ್ಹಾರೆ. ಎಗ್ಗತ್‌ ಶಿಲಿಶೀಯಾಕ್ಕೂ ಓಡುತ್ತಾರೆ. 
ಪರ್ವತಮಾರ್ಗವಾಗಿ ಲೂಹೀಥಿಗೆ ಹೋಗುತ್ತಿರು 
ವಾಗ ಜನರು ಅಳುತ್ತಾ ಹೋಗುತ್ತಾರೆ. ಹೊರೊನ 
ಯಿಮಿಗೆ ಹೋಗುವ ಮಾರ್ಗದಲ್ಲಿ ಜನರು 
ಜೋರಾಗಿ ಅಳುತ್ತಾ ಹೋಗುತ್ತಿದ್ದಾರೆ. 

6 ಆದರೆ ನಿಮ್ರೀಮ್‌ ಹಳ್ಳವು ಒಣಗಿಹೋಗಿ ಮರು 
ಭೂಮಿಗೆ ಸಮಾನವಾಗಿದೆ. ಸಸಿಗಳೆಲ್ಲಾ ಸತ್ತಿವೆ; 
ಎಲ್ಲಿಯೂ ಹಸಿರು ಕಾಣಿಸುವದಿಲ್ಲ. 

7 ಜನರು ತಮ್ಮ ವಸ್ತುಗಳನ್ನು ಒಟ್ಟಾಗಿ ಸೇರಿಸಿ 
ಮೋವಾಬನ್ನು ಬಿಟ್ಟುಹೋಗುತ್ತಿದ್ದಾರೆ. ಅವರು 
ತಮ್ಮ ವಸ್ತುಗಳನ್ನು ಹೊತ್ತುಕೊಂಡು ಪೊಪ್ಲಾರ್‌ 
ಹಳ್ಳದ ಬದಿಯಲ್ಲಿ ಗಡಿದಾಟುವರು. 

* ಮೋವಾಬ್‌ ದೇಶದಲ್ಲೆಲ್ಲಾ ಅಳುವ ಸದ್ದು ಕೇಳಿಸು 
ತ್ತದೆ. ದೂರದಲ್ಲಿರುವ ಎಗ್ಗಯಿಮಿನಲ್ಲೂ ಜನರು 





ಯೆಶಾಯ 15:9-16:14 


ಅಳುತ್ತಿದ್ದಾರೆ. ಬೆಯೇರ್‌ ಏಲೀಮ್‌ ಪಟ್ಟಣ 
ದಲ್ಲೂ ಜನರು ರೋಧಿಸುತ್ತಾರೆ. 

೨ ದೀಮೋನಿನ ನೀರು ರಕ್ತಪೂರ್ಣವಾಗಿದೆ. ಮತ್ತು 
ಯೆಹೋವನಾದ ನಾನು ದೀಮೋನಿಗೆ ಇನ್ನೂ 
ಕೇಡುಗಳನ್ನು ಬರಮಾಡುವೆನು. ಮೋವಾಬಿನಲ್ಲಿ 
ವಾಸಿಸುವ ಕೆಲವೇ ಜನರು ಶತ್ರುಗಳಿಂದ ಪಾರಾಗಿ 
ದ್ದಾರೆ. ಅದರೆ ಅವರನ್ನು ಸಾಯಿಸಲು ನಾನು ಸಿಂಹ 
ಗಳನ್ನು ಕಳುಹಿಸುವೆನು. 


16 ದೇಶದ ಅಧಿಪತಿಗೆ ಕಾಣಿಕೆಗಳನ್ನು 
ಕಳುಹಿಸಬೇಕು. ನೀವು ಸೇಲದ ಕುರಿಮರಿ 
ಯನ್ನು ಮರುಭೂಮಿಯ ಮೂಲಕ ಚೇಯೋನ್‌ 
ಕುಮಾರ್ತೆಯ ಪರ್ವತಕ್ಕೆ ಕಳುಹಿಸಿಕೊಡಬೇಕು. 


೭ ಮೋವಾಬಿನ ಸ್ತ್ರೀಯರು ಅರ್ನೋನ್‌ ಹೊಳೆ 
ಯನ್ನು ದಾಟಲು ಪ್ರಯತ್ನಿಸುವರು. ಅವರು 
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಹಾಯ 
ಕ್ಕಾಗಿ ಓಡುವರು. ಗೂಡಿನಿಂದ ಕೆಳಗೆ ಬಿದ್ದ ಹಕ್ಕಿ 
ಮರಿಗಳಂತೆ ಅವರಿರುವರು. 

3 "ನಮಗೆ ಸಹಾಯ ಮಾಡಿರಿ. ನಾವು ಮಾಡಬೇಕಾದ 
ದ್ದನ್ನು ತಿಳಿಸಿರಿ. ವೈರಿಗಳಿಂದ ನಮ್ಮನ್ನು ರಕ್ಬಿಸಿರಿ. 
ನೆರಳು ನಮ್ಮನ್ನು ನಡುಮಧ್ಯಾಹ್ನದ ಸೂರ್ಯನ 
ಶಾಖದಿಂದ ಕಾಪಾಡುವಂತೆ ನಮ್ಮನ್ನು ಕಾಪಾಡಿರಿ. 
ನಾವು ನಮ್ಮ ಶತ್ರುಗಳಿಂದ ಓಡಿ ಹೋಗುತ್ತಿದ್ದೇವೆ. 
ನಮ್ಮನ್ನು ಅಡಗಿಸಿಡಿರಿ, ವೈರಿಗಳ ಕೈಗೆ ನಮ್ಮನ್ನು 
ಕೊಡಬೇಡಿರಿ'' ಎಂದು ಹೇಳುವರು. 

4 ತಮ್ಮ ಮನೆಯನ್ನು ಬಿಟ್ಟುಹೋಗುವಂತೆ ಮೋವಾ 
ಬಿನ ಆ ಜನರನ್ನು ಬಲವಂತ ಮಾಡಲಾಯಿತು. 
ಆದುದರಿಂದ ಅವರು ನಿಮ್ಮ ದೇಶದಲ್ಲಿ ವಾಸಿಸಲಿ. 
ಅವರ ಶತ್ರುಗಳಿಂದ ಅವರನ್ನು ಅಡಗಿಸಿಡಿರಿ. 
ದರೋಡೆಯು ನಿಂತುಹೋಗುವದು. ಶತ್ರುಗಳು 
ಸೋಲಿಸಲ್ಪಡುವರು. ಇತರರಿಗೆ ಕೇಡುಮಾಡುವ 
ವರು ದೇಶವನ್ನು ಬಿಟ್ಟುಹೋಗುವರು. 

5 ಆಗ ಹೊಸ ಅರಸನು ಬರವನು. ಆತನು ನ್ಯಾಯ 
ವಾದವುಗಳನ್ನು ಮತ್ತು ಒಳ್ಳೆಯವುಗಳನ್ನು ಮಾಡು 
ವನು. ಆತನು ದಾಪೀದನ ವಂಶದವನಾಗಿದ್ದಾನೆ. 
ಆತನು ಪ್ರಮಾಣಿಕನೂ ಪ್ರೀತಿದಯೆಗಳಿಂದ 
ತುಂಬಿದವನೂ ಆಗಿರುವನು. ಆತನ ನ್ಯಾಯ 
ತೀರ್ಪು ನ್ಯಾಯಕ್ಕನುಸಾರವಾಗಿರುವದು. 





ಮೋವಾಬಿನ ಜನರು ತುಂಬಾ ಹೆಚ್ಚಳ ಪಡುವವರೂ 
ಜಂಭದವರೂ ಎಂದೂ ನಾವು ಕೇಳಿದ್ದೇವೆ. ಇವರು 


868 


ಹಿಂಸಕರಾಗಿದ್ದಾರೆ; ಬಡಾಯಿ ಕೊಚ್ಚುವವರಾಗಿದ್ದಾರೆ, 
ಅವರ ಬಡಾಯಿ ಕೇವಲ ಮಾತುಗಳಷ್ಟೇ. 

7ಆ ಜಂಭದ ಪರಿಣಾಮವಾಗಿ ಇಡೀ ಮೋವಾಬ್‌ 
ಪ್ರದೇಶ ಸಂಕಟಕ್ಕೊಳಗಾಗುವದು. ಮೋವಾಬಿನ ಜನ 
ರೆಲ್ಲಾ ಅಳುವರು. ಜನರು ತಮಗೆ ಹಿಂದೆ ಇದ್ದದ್ದೆಲ್ಲಾ 
ಬೇಕು ಎನ್ನುತ್ತಾ ದುಃಖಿಸುವರು. ಕೀರ್‌ ಹರೆಷೆಥಿನಲ್ಲಿ 
ತಯಾರಿಸಿದ ಅಂಜೂರದ ತಿಂಡಿ ಪದಾರ್ಥಗಳು ತಮಗೆ 
ಬೇಕು ಅನ್ನುವರು. ಹೆಷ್ಟೋನಿನ ತೋಟಗಳು ಮತ್ತು 
ಸಿಬದ ದ್ರಾಕ್ಟಾಲತೆಗಳು ದ್ರಾಕ್ಸಿಯನ್ನು ಫಲಿಸಲಾರದ 
ಕಾರಣ ಜನರು ವ್ಯಸನದಿಂದಿರುವರು. ಶತ್ರು, ಸೈನ್ಯವು 
ಯೆಜ್ಜೀರಿನಿಂದ ಮತ್ತು ಮರುಭೂಮಿಯವರೆಗೂ 
ಸಮುದ್ರದವರೆಗೂ ಆವರಿಸಿಕೊಂಡಿರುವರು. 


ಮೋವಾಬಿನ ಕುರಿತು ಶೋಕಗೀತೆ 

9 "“ದ್ರಾಕ್ಸಾಫಲವು ನಾಶವಾಗಿರುವದಕ್ಕಾಗಿ ನಾನು 
ಯಜ್ಞೀರ್‌ ಮತ್ತು ಸಿಬ್ಬದವರೊಂದಿಗೆ ಅಳುವೆನು. 
ಸುಗ್ಗಿ ಇಲ್ಲದಿರುವದಕ್ಕಾಗಿ ನಾನು ಹೆಷ್ಟೋನ್‌ 
ಮತ್ತು ಎಲೆಯಾಲೆಯ ಜನರೊಂದಿಗೆ ಅಳುವೆನು. 
ಬೇಸಿಗೆ ಕಾಲದ ಹಣ್ಣುಗಳಿರದು; ಹರ್ಷದ್ವನಿಯೂ 
ಇರದು. 

10 ಕರ್ಮಲ್‌ ಬೆಟ್ಟದಲ್ಲಿ ಗಾಯನವಾಗಲೀ ಹರ್ಷ 
ಧ್ವನಿಯಾಗಲೀ ಇರದು. ಸುಗ್ಗಿಕಾಲದ ಎಲ್ಲಾ 
ಸಂತಸಗಳನ್ನು ನಾನು ನಿಲ್ಲಿಸುವೆನು. ದ್ರಾಕ್ಸೆಯ 
ಹಣ್ಣುಗಳು ರಸತೆಗೆಯಲು ಪಕ್ಚವಾಗಿವೆ. ಆದರೆ 
ಅವುಗಳೆಲ್ಲವೂ ವ್ಯರ್ಥವಾಗುವವು. 

!! ನಾನು ಮೋವಾಬಿಗಾಗಿ ತುಂಬಾ ದುಃಖದಲ್ಲಿ 
ದ್ದೇನೆ. ನಾನು ಕೀರ್‌ ಹೆರೆಸಿಗಾಗಿಯೂ ತುಂಬಾ 
ದುಃಖದಲ್ಲಿದ್ದೇನೆ. ಈ ನಗರಗಳಿಗಾಗಿ ನಾನು 
ಬಹಳವಾಗಿ ದುಃಖದಲ್ಲಿದ್ದೇನೆ. 

12 ಮೋವಾಬಿನ ಜನರು ತಮ್ಮ ಪೂಜಾಸ್ಥಳಗಳಿಗೆ 
ಹೋಗಿ ಆರಾಧನೆ ಮಾಡುವರು. ಸಂಭವಿಸುವ 
ಸಂಗತಿಗಳನ್ನು ನೋಡಿದಾಗ ಪ್ರಾರ್ಥಿಸಲೂ 
ಅವರಲ್ಲಿ ಉತ್ಸಾಹವಿರುವುದಿಲ್ಲ.'' 


ಮೋವಾಬಿನ ವಿಷಯವಾಗಿ ಯೆಹೋವನು ಅನೇಕ 
ಸಾರಿ ಇವುಗಳನ್ನು ಮುಂತಿಳಿಸಿದ್ದಾನೆ. ಈಗ ಯೆಹೋ 
ವನು ಹೇಳುವುದೇನೆಂದರೆ: ""ಇನ್ನು ಮೂರು ವರ್ಷ 
ದೊಳಗೆ (ಕೂಲಿಗಾರನು ತನ್ನ ಸಮಯವನ್ನು ಲೆಕ್ಕಿಸು 
ವಂತೆ) ಎಲ್ಲಾ ಜನರು ಮತ್ತು ಅವರು ಹೆಮ್ಮೆಪಡುವ 
ವಸ್ತುಗಳು ಹೋಗಿಬಿಡುತ್ತವೆ. ಕೇವಲ ಸ್ವಲ್ಪ ಮಂದಿ 
ಮಾತ್ರ, ಉಳಿಯುವರು. ದೇಶದಲ್ಲಿ ಹೆಚ್ಚುಮಂದಿ 
ಉಳಿಯರು.'' 


869 


ಅರಾಮ್ಯರ ಕುರಿತು ದೇವರ ಸಂದೇಶ 
17 ದಮಸ್ಕಕ್ಕೆ ಇದು ದುಃಖಕರವಾದ ಸಂದೇಶ. 
ಯೆಹೋವನು ಹೇಳುವದೇನೆಂದರೆ ಈ ಸಂಗತಿ 
ಗಳೆಲ್ಲಾ ದಮಸ್ಕದಲ್ಲಿ ನಡೆಯುತ್ತವೆ: 


""ದಮಸ್ಕವು ಈಗ ಒಂದು ದೊಡ್ಡ ನಗರವಾಗಿದೆ. 
ಆದರೆ ಅದು ನಾಶವಾಗುವದು. ಕೆಹವಲ್ಪಟ್ಟ 
ಕಟ್ಟಡಗಳು ಮಾತ್ರವೇ ದಮಸ್ಕದಲ್ಲಿರುವವು. 

೭ ಅರೋಯೇರ್‌ ಪ್ರಾಂತ್ಯದ ನಗರಗಳನ್ನು ಜನರು 
ಬಿಟ್ಟು ಹೋಗುವರು. ಆ ಪಾಳುಬಿದ್ದ ನಗರಗಳಲ್ಲಿ 
ಕುರಿಮಂದೆಗಳು ತಿರುಗಾಹುವವು. ಅವುಗಳಿಗೆ 
ತೊಂದರೆ ಕೊಡಲು ಯಾರೂ ಇರುವುದಿಲ್ಲ. 

* ಕೋಟೆಗೋಡೆಯುಳ್ಳ ಎಫ್ರಾಯೀಮನ ಪಟ್ಟಣ 
ಗಳು ನಾಶವಾಗುವವು. ದಮಸ್ಕದಲ್ಲಿರುವ ಸರ್ಕಾ 
ರವು ಕೊನೆಗೊಳ್ಳುವದು. ಇಸ್ರೇಲರಿಗೆ ಆದಂ 
ತೆಯೇ ಅರಾಮ್ಯರಿಗೂ ಆಗುವದು. ಪ್ರಮುಖ 
ನಗರವಾಸಿಗಳು ಸೆರೆಹಿಡಿಯಲ್ಪಟ್ಟು ಒಯ್ಯಲ್ಪಡು 
ವರು.'' ಇದು ಸರ್ವಶಕ್ತನಾದ ಯೆಹೋವನ ನುಡಿ. 

* ಆಸಮಯದಲ್ಲಿ ಯಾಕೋಬಿನ ಸಂಪತ್ತೆಲ್ಲಾ ಕೊಳ್ಳೆ 
ಹೊಡೆಯಲ್ಪಡುವದು. ಯಾಕೋಬನು ರೋಗ 
ಗ್ರಸ್ಥನಾದವನಂತೆ ಬಲಹೀನನಾಗಿಯೂ ತೆಳು 
ವಾಗಿಯೂ ಇರುವನು. 


5ಆ ಸಮಯದಲ್ಲಿ ರೆಫಾಯೀಮ್‌ ಕಣಿವೆಯಲ್ಲಿ 
ಧಾನ್ಯದ ಸುಗ್ಗಿಯಂತಿರುವದು. ಕೆಲಸಗಾರರು ಹೊಲಗ 
ಳಲ್ಲಿ ಬೆಳೆಯನ್ನು ಕೊಯ್ದು ಧಾನ್ಯವನ್ನು ಶೇಖರಿಸುವರು. 

6ಆ ಸಮಯವು ಆಲೀವ್‌ ಬೀಜಗಳನ್ನು ಜನರು 
ಕೂಡಿಸಿಕೊಳ್ಳುವಂತೆ ಇರುವದು. ಆಲೀವ್‌ ಮರಗಳಿಂದ 
ಜನರು ಕಾಯಿಗಳನ್ನು ಉದುರಿಸುವರು. ಆದರೆ ಕೆಲವು 
ಕಾಯಿಗಳು ಮರಗಳ ತುದಿಯಲ್ಲಿ ಉಳಿದುಕೊಳ್ಳುವವು. 
ಎತ್ತರದ ಕೊಂಬೆಗಳಲ್ಲಿ ನಾಲ್ಕೈದು ಕಾಯಿಗಳು ಉಳಿ 
ಯುವವು. ಅದೇ ರೀತಿಯಲ್ಲಿ ಆ ನಗರಗಳ ಸ್ಥಿತಿಯೂ 
ಇರುವದು. ಇದು ಸರ್ವಶಕ್ತನಾದ ಯೆಹೋವನ 
ನುಡಿಗಳು. 

7 ಸಮಯಗಳಲ್ಲಿ ಜನರು ತಮ್ಮ ನಿರ್ಮಾಣಿಕನಾದ 
ದೇವರ ಕಡೆಗೆ ದೃಷ್ಟಿಸಿ ನೋಡುವರು. ಅವರ ಕಣ್ಣುಗಳು 
ಇಸ್ರೇಲಿನ ಪರಿಶುದ್ಧನನ್ನು ನೋಡುತ್ತವೆ. ಜನರು ತಮ್ಮ 
ಮಹಾಕಾರ್ಯಗಳ ಮೇಲೆ ನಂಬಿಕೆ ಇಡುವದಿಲ್ಲ. ಸುಳ್ಳು 
ದೇವರುಗಳಿಗೆ, ತಾವು ಮಾಡಿದ ವೇದಿಕೆಗಳಿಗೆ, ಪೂಜಾ 
ಸ್ಥಳಗಳಿಗೆ ಅವರು ಹೋಗುವದಿಲ್ಲ. 

೨ಆ ಸಮಯದಲ್ಲಿ ಕೋಟೆಗೋಡೆಗಳಿರುವ ಎಲ್ಲಾ 
ಪಟ್ಟಣಗಳು ನಿರ್ಜನವಾಗುವದು. ಇಸ್ರೇಲರು ಆ ದೇಶ 


ಯೆಶಾಯ 17:1-18:2 


ವನ್ನು ಸ್ವಾಧೀನ ಮಾಡಿಕೊಳ್ಳುವ ಕಾಲದಲ್ಲಿ ಹೇಗೆ ಅಡವಿ 
ಗಳಂತೆಯೂ ಬೆಟ್ಟಗಳಂತೆಯೂ ಇದ್ದವೋ ಅದೇ ರೀತಿ 
ಯಲ್ಲಿ ಇರುವವು. ಆ ಸಮಯದಲ್ಲಿ ಇಸ್ರೇಲರು ದೇಶ 
ದೊಳಗೆ ಪ್ರವೇಶಿಸುವಾಗ ಅಲ್ಲಿಯ ನಿವಾಸಿಗಳೆಲ್ಲರೂ 
ಓಡಿಹೋದರು. ಮುಂಬರುವ ದಿವಸಗಳಲ್ಲಿ ದೇಶವು 
ಮತ್ತೆ ನಿರ್ಜನವಾಗುವದು. ನೀವು ನಿಮ್ಮ ರಕ್ಪಕನಾದ 
ದೇವರನ್ನು ಮರೆತು ಬಿಟ್ಟಿದ್ದರಿಂದ ನಿಮಗೆ ಹೀಗೆ ಅಗು 
ವದು. ದೇವರು ನಿಮ್ಮ ಆಶ್ರರ್ಯದುರ್ಗವಾಗಿದ್ದಾ 
ನೆಂಬುದನ್ನು ನೀವು ನೆನಪು ಮಾಡಿಕೊಳ್ಳಲಿಲ್ಲ. 

ದೂರದ ಪ್ರಾಂತ್ಯದಿಂದ ನೀವು ಉತ್ತಮ ತಳಿಯ 
ದ್ರಾಕ್ಸಿಯನ್ನು ತಂದಿರಿ. ಅದನ್ನು ನೀವು ನೆಟ್ಟರೂ ಅವು 
ಚಿಗುರುವದಿಲ್ಲ. ''ಒಂದು ದಿವಸ ಆ ಕೊಂಬೆಗಳನ್ನು 
ನೆಟ್ಟು ಅದು ಚಿಗರುವಂತೆ ಮಾಡುವಿರಿ. ಮರುದಿವಸ 
ಅದು ಚಿಗುರುವದು. ಸುಗ್ಗಿಯ ಕಾಲದಲ್ಲಿ ನೀವು ದ್ರಾಕ್ಷಾ 
ತೋಟಕ್ಕೆ ಹೋದಾಗ ದ್ರಾಕ್ಲಿಬಳ್ಳಿಗಳೆಲ್ಲಾ ರೋಗದಿಂದ 
ಸತ್ತುಹೋಗಿರುವವು. 


1೭2 ಇಗೋ! ಸಮುದ್ರವು ಬೋರ್ಗರೆಯುವ ಶಬ್ಧ 
ದಂತೆ ಅನೇಕ ಜನಾಂಗಗಳು ರೋಧಿಸುವ ಶಬ್ದ 
ಕೇಳಿಸುತ್ತದೆ. ಆ ಶಬ್ದವು ಸಮುದ್ರದ ತೆರೆಗಳು 
ದಡಕ್ಕೆ ಅಪ್ಪಳಿಸುವಂತಿದೆ. 

13 ದೇವರು ಗದರಿಸಿದಾಗ ಜನರು ಓಡಿಹೋಗು 
ವರು. ಆ ಜನರು ಗಾಳಿಯಲ್ಲಿ ಹಾರಿಹೋಗುವ 
ಹೊಟ್ಟಿನಂತಿರುವರು; ಬಿರುಗಾಳಿಯು ಬಹು 
ದೂರಕ್ಕೆ ಕೊಂಡೊಯ್ಯುವ ಬೇರಿಲ್ಲದ ಹಣಜಿ 
ಗಳಂತಿರುವರು. 

14 ಆ ರಾತ್ರಿ ಜನರು ಭಯಗ್ರಸ್ತರಾಗುವರು. ಬೆಳಗಾ 
ಗುವದರೊಳಗೆ ಏನೂ ಉಳಿಯುವದಿಲ್ಲ. 
ಹಾಗೆಯೇ ನಮ್ಮ ವೈರಿಗಳಿಗೆ ಏನೂ ದೊರಕುವ 
ದಿಲ್ಲ. ಅವರು ನಮ್ಮ ದೇಶಕ್ಕೆ ನುಗ್ಗಿದರೂ ಅವರಿಗೆ 
ಏನೂಸಿಗದು. 


ಇಥಿಯೋಪ್ಯಕ್ಕೆ ದೇವರ ಸಂದೇಶ 

ಇಥಿಯೋಪ್ಯ ದ ನದಿಯ ದಡದಲ್ಲಿರುವ 

1 8 ಪ್ರಾ ೦ತ್ಯ ಗಳನ್ನು ಗಮನಿಸಿರಿ. ಆಪಾ ಅಂತ್ಯವು ಕ್ರಿ ಕ್ರಿ ಮಿ 
ಕೀಟಗಳಿಂದ ತುಂಬಿದೆ. ಅವುಗಳ ರೆಕ್ಕೆಗಳ ರೋಂಕಾರ 
ವನ್ನು ನೀವು ಕೇಳಬಹುದು. 2ಆ ದೇಶದವರು ಬೆಂಡಿನ 
ದೋಣಿಗಳಲ್ಲಿ ಜನರನ್ನು ಸಮುದ್ರದಾಚಿ ಕಳುಹಿಸುವರು. 
ವೇಗವುಳ್ಳದೂತರೇ, ಉನ್ನತವಾಗಿಯೂ ಬಲಶಾಲಿಗ 
ಳಾಗಿಯೂ ಇರುವ ಜನರ ಬಳಿಗೆ ಹೋಗಿರಿ. ಎಲ್ಲಾ ದೇಶ 
ಗಳವರು ಉನ್ನತರಾದ ಬಲಶಾಲಿಗಳಾದ ಜನರಿಗೆ ಭಯ 
ಪಡುತ್ತಾರೆ. ಅವರು ಬಲಾ ಢ್ಯ ಜನಾಂಗ.ಅವರ 


ಯೆಶಾಯ 18:3-19:11 


ಜನಾಂಗವು ಬೇರೆ ಜನಾಂಗಗಳನ್ನು ಸೋಲಿಸಿಬಿಡುತ್ತದೆ. 
ಅವರ ದೇಶವು ನದಿಯ ಶಾಖೆಗಳಿಂದ ತುಂಬಿರುತ್ತದೆ. 
3ಆ ಜನರಿಗೆ ಕೇಹು ಸಂಭವಿಸಲಿದೆ ಎಂಬ ಎಚ್ಚರಿಕೆಯನ್ನು 
ಕೊಡು. ಪ್ರಪಂಚದ ಎಲ್ಲಾ ಜನರು ಆ ದೇಶಕ್ಕೆ ಸಂಭವಿ 
ಸುವದನ್ನು ನೋಡುವರು. ಪರ್ವತದ ತುದಿಯಲ್ಲಿ ಧ್ವಜ 
ವೇರಿಸಿದರೆ ಹೇಗೆ ಎಲ್ಲರಿಗೂ ಕಾಣಿಸುತ್ತದೋ ಹಾಗೆಯೇ 
ಜನರು ಅದನ್ನು ಸ್ಪಷ್ಟವಾಗಿ ನೋಡುವರು. ಲೋಕ 
ದೊಳಗೆ ವಾಸಿಸುವ ಜನರೆಲ್ಲಾ ಆ ಉನ್ನತ ಬಲಶಾಲಿಗ 
ಳಾದ ಜನರಿಗೆ ಸಂಭವಿಸುವ ವಿಷಯಗಳ ವಾರ್ತೆಯನ್ನು 
ಕೇಳುವರು. ರಣರಂಗದಲ್ಲಿ ಕಹಳೆಯು ಮೊಳಗುವುದು 
ಹೇಗೆ ಸ್ವಷ್ಟವಾಗಿ ಕೇಳಿಸುತ್ತದೋ ಹಾಗೇ ಕೇಳಿಸಿ 
ಕೊಳ್ಳುವರು. 

“ಯೆಹೋವನು ಇಂತೆನ್ನುತ್ತಾನೆ: "ನನಗಾಗಿ ಸಿದ್ಧ 
ಪಡಿಸಲ್ಪಟ್ಟ ಸ್ಥಳದಲ್ಲಿ ಮೌನವಾಗಿದ್ದು ಇವುಗಳನ್ನೆಲ್ಲಾ 
ವೀಕ್ಷಿಸುವೆನು. *ಬೇಸಿಗೆಯ ಮಧ್ಯಾಹ್ನದ ಹೊತ್ತಿನಲ್ಲಿ 
ಜನರು ವಿಶ್ರಮಿಸುತ್ತಿರುವರು. ಅದು ಬೇಸಿಗೆಯ ಸುಗ್ಗಿ 
ಕಾಲವಾಗಿರುವದು; ಮಳೆ ಇರುವದಿಲ್ಲ. ಕೇವಲ 
ಮುಂಜಾನೆಯ ಇಬ್ಬನಿ ಇರುವದು. ಆಗ ಭಯಂಕರ 
ವಾದ ಒಂದು ಘಟನೆಯು ನಡೆಯುವದು. ಅದು ಪುಷ್ಪ 
ಗಳು ಅರಳುವ ಕಾಲದ ನಂತರ ನಡೆಯುವದು. ಹೊಸ 
ದ್ರಾಕ್ಬಾಲತೆಗಳು ಚಿಗುರುತ್ತಾ ಬೆಳೆಯವವು. ಆದರೆ ಅವು 
ಫಲಕೊಡುವದಕ್ಕಿಂತ ಮೊದಲೇ ಶತ್ರುಗಳು ಬಂದು ಬಳ್ಳಿ 
ಗಳನ್ನು ಕೊಯ್ದುಹಾಕುವರು. ಬಳ್ಳಿಗಳನ್ನು ನಾಶಮಾಡಿ 
ವೈರಿಗಳು ಅವುಗಳನ್ನು ದೂರ ಬಿಸಾಡಿಬಿಡುವರು. 
ಅವುಗಳನ್ನು ಅಡವಿಯ ಪ್ರಾಣಿಗಳಿಗೂ ಬೆಟ್ಟದ ಹಕ್ಕಿ 
ಗಳಿಗೂ ತಿನ್ನಲು ಬಿಡುವರು. ಪಕ್ಚಿಗಳು ಬೇಸಿಗೆಕಾಲದಲ್ಲಿ 
ದ್ರಾಕ್ಬಾಲತೆಗಳ ಮೇಲೆ ವಾಸಿಸುತ್ತವೆ; ಚಳಿಗಾಲದಲ್ಲಿ 
ಕಾಡುಪ್ರಾಣಿಗಳು ದ್ರಾಕ್ಬಾಲತೆಗಳನ್ನು ತಿನ್ನುತ್ತವೆ.'' 

7ಆ ಸಮಯದಲ್ಲಿ ಸರ್ವಶಕ್ತನಾದ ದೇವರಿಗೆ ವಿಶೇಷ 
ವಾದ ಕಾಣಿಕೆಯು ಸಮರ್ಪಿಸಲ್ಪಡುವದು. ಆ ಕಾಣಿ 
ಕೆಯು ಉನ್ನತವಾಗಿರುವ ಬಲಶಾಲಿಗಳಾದ ಜನರಿಂದ 
ಬರುವದು. ಎಲ್ಲಾ ದೇಶಗಳ ಜನರು ಈ ಉನ್ನತವಾದ 
ಈ ಬಲಿಷ್ಠರಿಗೆ ಹೆದರುವರು. ಅವರು ಬಲಾಢ್ಯ ಜನಾಂಗ 
ವಾಗಿದ್ದಾರೆ. ಅವರ ಜನಾಂಗವು ಇತರ ಜನಾಂಗಗಳನ್ನು 
ಸೋಲಿಸುತ್ತದೆ. ಅವರ ದೇಶವು ನದಿಯ ಶಾಖೆಗಳಿಂದ 
ತುಂಬಿಯದೆ ಈ ಕಾಣಿಕೆಯನ್ನು ಚೀಯೋನ್‌ ಪರ್ವತ 
ದಲ್ಲಿರುವ ಯೆಹೋವನ ಸ್ಥಳಕ್ಕೆ ತರುವರು. 


ಈಜಿಷ್ಟಿಗೆ ದೇವರ ಸಂದೇಶ 
10% ವಿಷಯವಾಗಿ ದುಃಖಕರವಾದ 
ಸಂದೇಶ: ಯೆಹೋವನು ವೇಗವಾಗಿ ಬರುವ 
ಮೋಡದೊಂದಿಗೆ ಬರುತ್ತಿದ್ದಾನೆ. ಆತನು ಈಜಿಪ್ಟನ್ನು 


870 


ಪ್ರವೇಶಿಸುವಾಗ ಈಜಿಷ್ಟಿನ ಸುಳ್ಳುದೇವರುಗಳಿಲ್ಲಾ ಹೆದರಿ 
ನಡುಗುವವು. ಈಜಿಪ್ಟು ಧೈರ್ಯಶಾಲಿ ದೇಶವಾಗಿದ್ದರೂ, 
ಅದರ ಧೈರ್ಯ ಮೇಣದಂತೆ ಕರಗಿ ಹೋಗುವದು. 

2ದೇವರು ಹೇಳುವದೇನೆಂದರೆ: ""ನಾನು ಈಜಿಪ್ಟಿನ 
ಜನರಲ್ಲಿ ಒಳಜಗಳವನ್ನು ಹುಟ್ಟಿಸುವೆನು. ಜನರು ತಮ್ಮ 
ಸಹೋದರರೊಂದಿಗೆ ಜಗಳವಾಡುವರು. ನೆರೆಹೊರೆ 
ಯವರು ಪರಸ್ಪರ ಜಗಳವಾಡುವರು. ನಗರವು ನಗರ 
ದೊಂದಿಗೆ ಯುದ್ಧ ಮಾಡುವದು. ಒಂದು ಪ್ರಾಂತ್ಯವು 
ಇನ್ನೊಂದು ಪ್ರಾಂತ್ಯದೊಂದಿಗೆ ಯುದ್ದಮಾಡುವದು. 
ಈಜಿಪ್ಟಿನ ಜನರಲ್ಲಿ ಗಲಿಬಿಲಿ ಉಂಟಾಗುವದು. ಆ 
ಜನರು ತಮ್ಮ ಸುಳ್ಳುದೇವರುಗಳ ಬಳಿಗೂ ಪಂಡಿತರ 
ಬಳಿಗೂ ಓಡಿ ತಾವು ಏನು ಮಾಡಬೇಕೆಂದು ವಿಚಾರಿಸು 
ವರು, ಮಂತ್ರವಾದಿಗಳನ್ನೂ ಬೇತಾಳಿಕರನ್ನೂ ಕೇಳು 
ವರು. ಆದರೆ ಅವರ ಯಾವ ಸಲಹೆಗಳೂ ಪ್ರಯೋಜನಕ್ಕೆ 
ಬರುವದಿಲ್ಲ.” 

*ಸರ್ವಶಕ್ತನೂ ಒಡೆಯನೂ ಆಗಿರುವ ಯೆಹೋವನು 
ಹೇಳುವದೇನೆಂದರೆ: ""ನಾನು ಈಜಿಪ್ಟನ್ನು ಕರಿಣನಾದ 
ಒಡೆಯನಿಗೆ ಒಪ್ಪಿಸುವೆನು. ಬಲಿಷ್ಠ ಒಡೆಯನು ಅವರನ್ನು 
ಆಳುವನು. *ನೈಲ್‌ ನದಿಯು ಬತ್ತಿ ಹೋಗುವದು. 
ಸಮುದ್ರದಿಂದ ನೀರು ಇಲ್ಲವಾಗುವದು. "ಎಲ್ಲಾ ನದಿಗ 
ಳಿಂದ ದುರ್ವಾಸನೆ ಹೊರಹುವದು. ಈಜಿಪ್ಟಿನ ಕಾಲಿವೆ 
ಗಳು ಬತ್ತಿಹೋಗುತ್ತವೆ; ಜಲಸಸ್ಯಗಳೆಲ್ಲ ಒಣಗಿ ಹೋಗು 
ತ್ತವೆ. "ನದಿಯ ದಡದಲ್ಲಿರುವ ಮರಗಳೆಲ್ಲಾ ಒಣಗಿ 
ಹೋಗಿ ಗಾಳಿಯಲ್ಲಿ ಹಾರಿಹೋಗುವವು. ನದಿಯ ತೀರ 
ದಲ್ಲಿರುವ ಮರಗಳೂ ಒಣಗಿ ಹೋಗುವವು. 

8": ಬೆಸ್ತರೂ ಮೀನು ಹಿಡಿಯುವವರೂ ನೈಲ್‌ ನದಿಯ 
ನೀರು ಬತ್ತಿಹೋದುದಕ್ಕಾಗಿ ದುಃಖಿಸುತ್ತಾ ಅಳುವರು. 
ಅವರು ಜೀವನೋಪಾಯಕ್ಕಾಗಿ ನೈಲ್‌ ನದಿಯನ್ನು 
ಆಧಾರ ಮಾಡಿಕೊಂಡಿದ್ದರು. ಆದರೆ ಅದು ಬತ್ತಿ ಹೋಗು 
ವದು. ಬಟ್ಟೆಗಳನ್ನು ನೇಯುವವರೂ ದುಃಖಿಸುವರು. 
ನದಿ ಒಣಗಿಹೋದದ್ದರಿಂದ ನದಿಯ ತೀರದಲ್ಲಿ ನಾರಿನ 
ಗಿಡಗಳು ಬೆಳೆಯದೆ ಇರುವದರಿಂದ ಅವರಿಗೆ ಬಟ್ಟೆ 
ನೇಯಲು ನಾರು ಸಿಗುವುದಿಲ್ಲ ನೀರನ್ನು ಉಳಿಸುವದ 
ಕ್ಕಾಗಿ ನದಿಗೆ ಅಣೆಕಟ್ಟನ್ನು ಕಟ್ಟುವ ಜನರೂ ದುಃಖಿಸು 
ವರು. ಯಾಕೆಂದರೆ ನದಿಯಲ್ಲಿ ನೀರಿಲ್ಲದ ನಿಮಿತ್ತ 
ಅವರಿಗೆ ಕೆಲಸವಿರುವುದಿಲ್ಲ. 

!1!೯"ಚೋಯನಿನ ನಗರದ ಪ್ರಮುಖರು ಮೂರ್ಯ 
ರಾಗಿದ್ದಾರೆ. ಫರೋಹನ ಜ್ಞಾನಿಗಳಾದ ಸಲಹೆಗಾರರು 
ತಪ್ಪು ಸಲಹೆ ಕೊಡುತ್ತಾರೆ. ಅವರು ತಾವೇ ಬುದ್ದಿವಂತ 
ರೆಂದೂ ರಾಜವಂಶದವರೆಂದೂ ಹೇಳಿಕೊಳ್ಳುವರು. 
ಆದರೆ ತಾವು ನೆನಸುವಷ್ಟರಮಟ್ಟಿಗೆ ಅವರು ಬುದ್ದಿ 
ವಂತರಲ್ಲ.'' 





871 


2 ಈಜಿಪ್ಟೇ, ನಿನ್ನ ಜ್ಞಾನಿಗಳು ಎಲ್ಲಿ? ಸರ್ವಶಕ್ತನಾದ 
ಯೆಹೋವನು ಈಜಿಪ್ಟ್‌ ದೇಶಕ್ಕೆ ಮಾಡಿರುವ ಯೋಜನೆ 
ಯನ್ನು ನಿನ್ನ ಜ್ಞಾನಿಗಳು ಮೊದಲು ತಿಳಿದುಕೊಳ್ಳಬೇಕು. 
ನಿಮಗೆ ಸಂಭವಿಸಲಿರುವುದನ್ನು ಅವರು ನಿಮಗೆ ತಿಳಿಸ 
ಬೇಕು. 

'ಚೋಯನಿನ ಪ್ರಮುಖರು ಮೋಸಹೋದರು. 
ನೋಫಿನ ಪ್ರಮುಖರು ಸುಳ್ಳನ್ನು ನಂಬಿದರು. ಆದುದ 
ರಿಂದ ನಾಯಕರು ಈಜಿಪ್ಟನ್ನು ತಪ್ಪುದಾರಿಗೆ ನಡೆಸಿದರು. 
14 ಯೆಹೋವನು ಆ ನಾಯಕರನ್ನು ಗಲಿಬಿಲಿಪಡಿಸಿದನು. 
ಅವರು ಈಜಿಪ್ಟನ್ನು ತಪ್ಪಾದ ದಾರಿಯಲ್ಲಿ ನಡೆಸಿದರು. 
ಅವರು ಮಾಡುವ ಪ್ರತಿಯೊಂದು ಕಾರ್ಯವೂ ತಪ್ಪಾ 
ದದ್ದೇ. ಅವರು ಕುಡಿದು ಮತ್ತರಾದವರಂತೆ ನೆಲದ ಮೇಲೆ 
ಬಿದ್ದು ಹೊರಳಾಡುತ್ತಾರೆ. 15ಆ ನಾಯಕರುಗಳಿಗೆ ಏನೂ 
ಮಾಡಲಾಗದು. (ಈ ನಾಯಕರುಗಳು ತಲೆಯೂ 
ಬಾಲವೂ ಆಗಿದ್ದಾರೆ; ಮರದ ಕೊಂಬೆಯೂ ಕಾಂಡವೂ 
ಆಗಿದ್ದಾರೆ.) 

16ಆ ಸಮಯದಲ್ಲಿ ಈಜಿಪ್ಟಿನವರು ಭಯದಿಂದ 
ಕಂಗೆಟ್ಟ ಹೆಂಗಸರಂತಿರುವರು. ಅವರು ಸರ್ವಶಕ್ತನಾದವ 
ನಿಗೆ ಭಯಪಡುವರು. ಯೆಹೋವನು ಜನರನ್ನು ಶಿಕ್ಚಿ 
ಸಲು ತನ್ನ ಕೈಯನ್ನೆತ್ತುವನು. ಆಗ ಅವರೆಲ್ಲರೂ ಹೆದರಿ 
ಹೋಗುವರು. ಯೆಹೂದ ಪ್ರಾಂತ್ಯದವರೂ ಈಜಿಪ್ಟಿ 
ನಲ್ಲಿರುವವರೂ ಭಯಪಡಬೇಕಾಗಿದೆ. ಈಜಿಪ್ಟಿನಲ್ಲಿ 
ಯಾರೇ ಆಗಲಿ ಯೆಹೂದದ ಹೆಸರು ಕೇಳಿದಾಗ ಭಯ 
ಪಡುವರು. ಯಾಕೆಂದರೆ ಭಯಂಕರ ಘಟನೆಗಳು 
ಈಜಿಪ್ಟಿನಲ್ಲಿ ಸಂಭವಿಸುವಂತೆ ಸರ್ವಶಕ್ತನಾದ ಯೆಹೋ 
ವನು ಮಾಡುತ್ತಾನೆ. ಆ ಸಮಯದಲ್ಲಿ ಈಜಿಪ್ಟಿನಲ್ಲಿ 
ಕಾನಾನ್‌ ದೇಶದ (ಯೆಹೂದ್ಯರ) ಭಾಷೆಯನ್ನಾಡುವ 
ಐದು ಪಟ್ಟಣಗಳಿರುವವು. ಅದರಲ್ಲಿ ಒಂದರ ಹೆಸರು 
ನಾಶನದ ನಗರ. 

ಆ ಜನರು ಸರ್ವಶಕ್ತನಾದ ಯೆಹೋವನನ್ನು ಹಿಂಬಾಲಿ 
ಸಲು ತೀರ್ಮಾನಿಸುವರು. ಆ ಸಮಯದಲ್ಲಿ ಈಜಿಷ್ಟಿನ 
ಮಧ್ಯದಲ್ಲಿ ಯೆಹೋವನಿಗಾಗಿ ಒಂದು ವೇದಿಕೆ ಇರು 
ವದು. ಈಜಿಪ್ಟಿನ ಗಡಿಯಲ್ಲಿ ಯೆಹೋವನ ಗೌರವಾರ್ಥ 
ವಾಗಿ ಸ್ಮಾರಕಸ್ತಂಭ ಇರುವದು. ೫ಇದು ಸರ್ವಶಕ್ತನಾದ 
ಯೆಹೋವನು ಅದ್ಭುತವನ್ನು ನಡಿಸುತ್ತಾನೆಂಬುದಕ್ಕೆ 
ಗುರುತಾಗಿದೆ. ಜನರು ಯಾವಾಗಲಾದರೂ ಸರಿಯೇ 
ಸಹಾಯಕ್ಕಾಗಿ ಮೊರೆಯಿಟ್ಟರೆ ಆತನು ಸಹಾಯವನ್ನು 
ಕಳುಹಿಸುವನು. ಯೆಹೋವನು ಅವರನ್ನು ರಕ್ಷಿಸಲೂ 
ಕಾಪಾಹಲೂ ಒಬ್ಬನನ್ನು ಕಳುಹಿಸುವನು. ಆ ಮನುಷ್ಯನು 
ಬೇರೆಯವರಿಂದ ಶೋಷಿತರಾದವರನ್ನು ಸಂರಕ್ಷಿಸು 
ವನು. ?ಆ ಸಮಯದಲ್ಲಿ ಈಜಿಪ್ಟಿನ ಜನರು ಯೆಹೋವ 
ನನ್ನು ನಿಜವಾಗಿಯೂ ಅರಿತುಕೊಳ್ಳುವರು. ಅವರು ದೇವ 





ಯೆಶಾಯ 19:12-20:4 


ರನ್ನು ಪ್ರೀತಿಸುವರು. ಅವರು ಯೆಹೋವನನ್ನು ಸೇವಿಸಿ 
ಅನೇಕ ಯಜ್ಞಗಳನ್ನು ಸಮರ್ಪಿಸುವರು. ಯೆಹೋವನಿಗೆ 
ಹರಕೆ ಹೊತ್ತು ಸಲ್ಲಿಸುವರು. 

2 ಯಹೋವನು ಈಜಿಪ್ಟಿನ ಜನರನ್ನು ಶಿಕ್ಷಿಸುವನು. 
ಆಮೇಲೆ ಆತನು ಅವರನ್ನು ಕ್ಷಮಿಸುವನು. ಆಗ ಅವರು 
ಆತನ ಬಳಿಗೆ ಹಿಂದಿರುಗಿ ಬರುವರು. ಯೆಹೋವನು 
ಅವರ ಪ್ರಾರ್ಥನೆಯನ್ನು ಕೇಳಿ ಅವರನ್ನು ಕೃಮಿಸುವನು. 

23ಆ ಸಮಯದಲ್ಲಿ ಈಜಿಪ್ಟಿನಿಂದ ಅಶ್ಯೂರದವರೆಗೆ 
ಹೆದ್ದಾರಿ ಇರುವುದು. ಆಗ ಅಶ್ಯೂರದವರು ಈಜಿಷ್ಟಿಗೂ, 
ಈಜಿಪ್ಟಿನವರು ಅಶ್ಯೂರಕ್ಕೂ ಪ್ರಯಾಣ ಮಾಡುವರು. 
ಈಜಿಪ್ಟಿನವರು ಅಶ್ಕೂರದವರೊಟ್ಟಿಗೆ ಕೆಲಸ 
ಮಾಡುವರು. 

24ಆ ಸಮಯದಲ್ಲಿ ಇಸ್ರೇಲ್‌, ಅಶ್ಯೂರ ಮತ್ತು ಈಜಿಪ್ಟು 
ಒಟ್ಟಾಗಿ ಸೇರಿ ದೇಶವನ್ನು ನಿಯಂತ್ರಿಸುವರು. ಇದು 
ದೇಶಕ್ಕೆ ಆಶೀರ್ವಾದದಾಯಕವಾಗಿರುವದು. 23 ಸರ್ವ 
ಶಕ್ತನಾದ ಯೆಹೋವನು ಈ ದೇಶಗಳನ್ನು ಆಶೀರ್ವದಿ 
ಸುವನು. ಆತನು ""ಈಜಿಪ್ಟೇ, ನೀನು ನನ್ನವನು; ಅಶ್ಯೂ 
ರವೇ, ನಾನು ನಿನ್ನನ್ನೂ ನಿರ್ಮಿಸಿದನು. ಇಸ್ರೇಲೇ, ನೀನು 
ನನ್ನ ಸ್ವಾಸ್ತ್ಯ. ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟವರು ಕ 
ಎನ್ನುವನು. 


ಅಶ್ಯೂರವು ಈಜಿಪ್ಟ್‌ ಮತ್ತು ಇಥಿಯೋಪ್ಯವನ್ನು 
ಸೋಲಿಸುವದು 
DI ಅಶ್ಯೂರದ ರಾಜನಾಗಿದ್ದನು. 
ಇವನು ತರ್ತಾನನ್ನು ಅಷ್ಟೋದಿಗೆ ವಿರುದ್ಧವಾಗಿ 
ಯುದ್ಧಮಾಡಲು ಕಳುಹಿಸಿದನು. ತರ್ತಾನ್‌ ಎಂಬವನು 
ಅಷ್ಟೋದ್‌ ನಗರಕ್ಕೆ ಹೋಗಿ ಅದನ್ನು ವಶಪಡಿಸಿ 
ಕೊಂಡನು. ?ಆ ಸಮಯದಲ್ಲಿ ಆಮೋಚನ ಮಗನಾದ 
ಯೆಶಾಯನೊಂದಿಗೆ ಯೆಹೋವನು ಮಾತನಾಡಿದನು. 
“ನಿನ್ನ ಶೋಕವಸ್ತ್ರಗಳನ್ನು ತೆಗೆದುಹಾಕು. ನಿನ್ನ ಕಾಲುಗ 
ಳಿಂದ ಪಾದರಕ್ಷೆಗಳನ್ನು ತೆಗೆದುಬಿಡು'' ಎಂದು 
ಯೆಹೋವನು ಹೇಳಿದಾಗ ಯೆಶಾಯನು ಆತನಿಗೆ 
ವಿಧೇಯನಾದನು. ಯೆಶಾಯನು ಪಾದರಕ್ಕೆಗಳಿಲ್ಲದೆ, 
ಬಟ್ಟೆಗಳಿಲ್ಲದೆ ಅಡ್ಡಾಡಿದನು. 
3ಆಗ ಯೆಹೋವನು, ""ಮೂರು ವರ್ಷಗಳ ತನಕ ನನ್ನ 
ಸೇವಕನಾದ ಯೆಶಾಯನು ಬಟ್ಟೆ ಇಲ್ಲದೆ, ಪಾದರಕ್ಷೆ 
ಇಲ್ಲದೆ ನಡೆದಾಡಿದ್ದಾನೆ. ಇದು ಈಜಿಷ್ಟಿಗೂ ಇಥಿಯೋ 
ಪ್ಯಕ್ಕೂ ಗುರುತಾಗಿದೆ. *ಅಶ್ಯೂರದ ಅರಸನು ಈಜೆಪ್ಪನ್ನೂ 
ಇಥಿಯೋಪ್ಯವನ್ನೂ ಸೋಲಿಸುವನು. ಅಶ್ಯೂರವು ಜನ 
ರನ್ನು ಸೆರೆಹಿಡಿದು ಅವರ ರಾಜ್ಯಗಳಿಂದ ಹೊರಗೆ 
ಕೊಂಡುಹೋಗುವದು. ವೃದ್ಧರೂ ಬಾಲಕರೂ ಬಟ್ಟೆಯಿ 
ಲ್ಲದೆಯೂ ಪಾದರಕ್ಷೆಗಳಿಲ್ಲದೆಯೂ ಇರುವರು. ಅವರು 


ಯೆಶಾಯ 20:5-21:13 


ಪೂರ್ಣ ಬೆತ್ತಲೆಯಾಗಿರುವರು. ಈಜಿಪ್ಟಿನ ಜನರು ನಾಚಿ 
ಕೆಗೆ ತುತ್ತಾಗುವರು. *ಜನರು ಇಥಿಯೋಪ್ಯದ ಕಡೆಗೆ 
ಸಹಾಯಕ್ಕಾಗಿ ನೋಡುವರು. ಅವರು ಕಂಗೆಟ್ಟು 
ಹೋಗುವರು. ಈಜಿಪ್ಟಿನ ಮಹಿಮೆಯನ್ನು ಗಮನಿಸಿದ 
ವರು ಈಗ ನಾಚಿಕೆಯಲ್ಲಿ ಬೀಳುವರು'' ಎನ್ನುವನು. 

ಸಮುದ್ರ ತೀರದಲ್ಲಿ ವಾಸಿಸುವವರು ಹೀಗೆ ಹೇಳು 
ವರು: ""ಆ ದೇಶದವರು ನಮಗೆ ಸಹಾಯ ಮಾಡುವ 
ರೆಂದು ಅವರನ್ನು ನಂಬಿದೆವು. ಅಶ್ಯೂರದ ಅರಸನಿಂದ 
ನಮ್ಮನ್ನು ಕಾಪಾಡುವಂತೆ ನಾವು ಅವರ ಬಳಿಗೆ ಓಡಿ 
ಹೋದೆವು. ಆದರೆ ಈಗ ನೋಡಿ, ಆ ದೇಶದವರು 
ಸೋತು ಹೋಗಿ ವೈರಿವಶವಾಗಿದ್ದಾರೆ. ಈಗ ನಾವು 
ಪಾರಾಗಲು ಹೇಗೆ ಸಾಧ್ಯ?'' 


ಬಾಬಿಲೋನಿಗೆ ದೇವರ ಸಂದೇಶ 
ಗ 1 ಸಮುದ್ರದ ಮರುಭೂಮಿಗೆ ದುಃಖದ 
ಸಂದೇಶ: 


ಮರುಭೂಮಿಯ ಕಡೆಯಿಂದ ಏನೋ ಬರುತ್ತಿದೆ. 
ಅದು ನೆಗೆವಿನ ಕಡೆಯಿಂದ ಬೀಸುತ್ತಿರುವ ಗಾಳಿ 
ಯಂತೆ ಬರುತ್ತಿದೆ. ಅದು ಭಯಂಕರವಾದ ದೇಶ 
ದಿಂದ ಬರುತ್ತಿದೆ. 


872 


ಸಮಯದಲ್ಲಿ ಸೈನಿಕರು, ""ಕಾವಲುಗಾರರನ್ನು 
ಇರಿಸಿರಿ, ಸೇನಾಪತಿಗಳೇ ಎದ್ದೇಳಿರಿ, ನಿಮ್ಮ 
ಗುರಾಣಿಗಳನ್ನು ಉಜ್ಜಿ ನಯಗೊಳಿಸಿರಿ'' ಎಂದು 
ಹೇಳುತ್ತಿದ್ದಾರೆ. 





"ನನ್ನ ಒಡೆಯನು ನನಗೆ, ""ಹೋಗಿ ಈ ನಗರವನ್ನು 
ಕಾಯಲು ಒಬ್ಬ ಮನುಷ್ಯನನ್ನು ಕಂಡುಹಿಡಿ. ಅವನು 
ಏನು ನೋಡಿದರೂ ನಮಗೆ ತಿಳಿಸಬೇಕು. 7ಅವನು 
ಸಾಲಾಗಿ ಬರುತ್ತಿರುವ ಸೈನಿಕರನ್ನೋ, ಕತ್ತೆಗಳನ್ನೋ, 
ಒಂಟೆಗಳನ್ನೋ ನೋಡಿದರೆ ಬಹಳ ಸೂಕ್ಷ್ಮವಾಗಿ 
ಆಲಿಸಬೇಕು.'' 

*ಒಂದು ದಿವಸ ಆ ಕಾವಲುಗಾರನು, "'ಸಿಂಹ ಸಿಂಹ" 
ಎಂದು ಅರಚಿದನು. ಆ ಕಾವಲುಗಾರನು, "ನನ್ನ ಒಡೆ 
ಯನೇ, ಪ್ರತಿದಿನವೂ ನಾನು ಹಗಲಿರುಳು ಕಾವಲಿನ 
ಬುರುಜಿನಲ್ಲಿ ನಿಂತುಕೊಂಡು ಕಾವಲು ಕಾಯುತ್ತಿದ್ದೇನೆ; 
ನೋಡು, ಅವರು ಬರುತ್ತಿದ್ದಾರೆ. ಅಶ್ವದಳಗಳು ಸಾಲು 
ಸಾಲಾಗಿಯೂ ಬರುತ್ತಿವೆ'' ಎಂದನು. 


ಆಗ ಒಬ್ಬ ದೂತನು, "'ಬಾಬಿಲೋನಿಗೆ ಸೋಲಾ 
ಯಿತು. ಬಾಬಿಲೋನು ನೆಲಕ್ಕೆ ಅಪ್ಪಳಿಸಲ್ಪಟ್ಟಿತು. 
ಅದರ ದೇವದೇವತೆಯರ ವಿಗ್ರಹಗಳೆಲ್ಲಾ ನೆಲದ 
ಮೇಲೆ ಚೂರುಚೂರಾಗಿ ಬಿದ್ದಿವೆ'' ಎಂದು 





2 ನಡೆಯಲಿರುವ ಒಂದು ಭಯಂಕರ ಘಟನೆ ಯನ್ನು 
ನಾನು ನೋಡಿದ್ದೇನೆ. ನಿನಗೆ ವಿರುದ್ಧವಾಗಿ 
ದ್ರೋಹಿಗಳು ಏಳುತ್ತಿದ್ದಾರೆ. ನಿನ್ನ ಧನೈಶ್ವರ್ಯ 
ಗಳನ್ನು ಜನರು ಕಿತ್ತುಕೊಳ್ಳುತ್ತಿದ್ದಾರೆ. ಏಲಾಮೇ, 
ಹೋಗಿ ಆ ಜನರೊಂದಿಗೆ ಹೋರಾಡು, 
ಮೇದ್ಯವೇ, ಆ ಪಟ್ಟಣವನ್ನು ನಿನ್ನ ಸೈನ್ಯದಿಂದ 
ಸೋಲಿಸು. ಆ ನಗರದ ಎಲ್ಲಾ ದುಷ್ಟತನವನ್ನು 
ನಾನು ಕೊನೆಗಾಣಿಸುವೆನು. 


3ನಾನು ಆ ಭಯಂಕರ ಸಂಗತಿಗಳನ್ನು ನೋಡಿದ್ದರಿಂದ 
ಈಗ ಭಯಪೀಡಿತನಾಗಿದ್ದೇನೆ. ಭಯದಿಂದ ನನ್ನ 
ಹೊಟ್ಟೆಯು ನೋಯುತ್ತಿದೆ. ಆ ನೋವು ಪ್ರಸವವೇದನೆ 
ಯಂತಿದೆ. ನಾನು ಕೇಳುವ ವಿಷಯಗಳು ನನ್ನನ್ನು ಭಯ 
ಪಡಿಸಿವೆ; ನಾನು ನೋಡುವ ವಿಷಯಗಳು ನನ್ನನ್ನು 
ನಡುಗಿಸುತ್ತಿವೆ. “ನಾನು ಚಿಂತೆಯಿಂದಲೂ ಭಯ 
ದಿಂದಲೂ ನಡುಗುತ್ತಿದ್ದೇನೆ. ನನ್ನ ಆನಂದದ ರಾತ್ರಿಯು 
ಭಯಂಕರವಾಗಿದೆ. 


5 ಜನರಾದರೊ ""ಊಟ ಬಡಿಸಿರಿ! ತಿನ್ನೋಣ, 
ಕುಡಿಯೋಣ'' ಎಂದು ಹೇಳುತ್ತಿದ್ದಾರೆ; ಅದೇ 


ಹೇಳಿದನು. 


ನನ್ನ ಜನರೇ ಸರ್ವಶಕ್ತನೂ ದೇವರೂ ಆಗಿರುವ 
ಯೆಹೋವನು ಹೇಳಿದ್ದನ್ನೆಲ್ಲಾ ಇಸ್ರೇಲರಾದ ನಿಮಗೆ 
ತಿಳಿಸಿದ್ದೇನೆ. ಕಣದಲ್ಲಿ ಧಾನ್ಯವು ನುಚ್ಚುನೂರಾಗುವಂತೆ 
ನೀವು ನಜ್ಜುಗುಜ್ಜಾಗುವಿರಿ. 


ಎದೋಮಿಗೆ ದೇವರ ಸಂದೇಶ 
!! ದೂಮದ ಕುರಿತು ದುಃಖದ ದೈವೋಕ್ತಿ: 


ಸೇಯಿರ್‌ನಿಂದ ಎದೋಮನ್ನು ಯಾರೋ ಕರೆ 
ದರು: ""ಕಾವಲುಗಾರನೇ, ರಾತ್ರಿ, ಮುಗಿಯಲು 
ಎಷ್ಟು ಸಮಯ ಉಂಟು? ರಾತ್ರಿಗೆ ಇನ್ನು ಎಷ್ಟು 
ಕಾಲ ಉಂಟು?'' ಎಂದು ಕೇಳಿದರು. 

> ಅದಕ್ಕೆ "ಮುಂಜಾನೆ ಬರುತ್ತಿದೆ. ಆದರೆ ರಾತ್ರಿ 
ತಿರುಗಿ ಬರುತ್ತಿದೆ. ನೀನೇನಾದರೂ ಕೇಳಬೇಕಿದ್ದರೆ 
ಮತ್ತೆ ಬಂದು ವಿಚಾರಿಸು''ಎಂದು ಉತ್ತರಿಸಿದನು. 


ಅರೇಬಿಯಕ್ಕೆ ದೇವರ ಸಂದೇಶ 
'3ಅರೇಬಿಯದ ಬಗ್ಗೆ ದುಃಖಕರವಾದ ಸಂದೇಶ. 


873 


ದೇದಾನಿನಿಂದ ಬಂದ ಪ್ರಯಾಣಿಕರು ಅರೇಬಿಯ 
ಮರುಭೂಮಿಯಲ್ಲಿನ ಪೊದೆಗಳಲ್ಲಿ ರಾತ್ರಿ, 
ತಂಗಿದರು. 

14 ಬಾಯಾರಿದ ಪ್ರಯಾಣಿಕರಿಗೆ ಅವರು ಕುಡಿಯಲು 
ನೀರುಕೊಟ್ಟರು. ತೇಮದ ಕೆಲವರು ಹಸಿದ 
ಪ್ರವಾಸಿಗಳಿಗೆ ಊಟಕೊಟ್ಟರು. 

'5 ಅವರು ತಮ್ಮನ್ನು ಸಾಯಿಸಲಿಕ್ಕಿದ್ದ ಕತ್ತಿಯಿಂದ 
ತಪ್ಪಿಸಿಕೊಂಡು ಬಂದವರು. ಅವರು ತಮ್ಮನ್ನು 
ಹೊಡೆಯಲು ಸಿದ್ದವಾಗಿದ್ದ ಬಾಣಗಳಿಂದ ಪಾರಾಗಿ 
ಬಂದವರು. ಅವರು ಘೋರ ರಣರಂಗ ದಿಂದ 
ಓಡಿಬಂದವರು. 


16ನನ್ನ ಒಡೆಯನಾದ ಯೆಹೋವನು ಈ ವಿಷಯಗಳು 
ಸಂಭವಿಸುವವೆಂದು ಹೇಳಿದನು. ಆತನು ಹೇಳಿದ್ದೇ 
ನೆಂದರೆ: ""ಇನ್ನೊಂದು ವರ್ಷದಲ್ಲಿ (ಕೂಲಿಗಾರನು ತನ್ನ 
ಸಮಯವನ್ನು ಲೆಕ್ಕಿಸುವಂತೆ) ಕೇದಾರಿನ ಘನತೆಯೆ 
ಲ್ಲವೂ ಹೋಗಿಬಿಡುವದು. !?ಆ ಸಮಯದಲ್ಲಿ ಕೆಲವೇ 
ಮಂದಿ ಬಿಲ್ಲುಗಾರರು ಕೇದಾರಿನ ವೀರರೊಳಗಿಂದ 
ಉಳಿಯುವರು.'' ಇಸ್ರೇಲರ ದೇವರಾದ ಯೆಹೋವನು 
ಇದನ್ನು ನುಡಿದನು. 


ಜಿರುಸಲೇಮಿಗೆ ದೇವರ ಸಂದೇಶ 
5 ದಿವ್ಯದರ್ಶನದ ಕಣಿವೆಯ ವಿಷಯವಾಗಿ 
ದುಃಖದ ಸಂದೇಶ: 


ಜನಗಳೇ, ನಿಮಗೆ ಏನಾಯಿತು? ನಿಮ್ಮ ಮನೆ 
ಮಾಳಿಗೆಯ ಮೇಲೆ ಯಾಕೆ ಅಡಗಿರುತ್ತೀರಿ? 

2 ಹಿಂದಿನ ಕಾಲದಲ್ಲಿ ಈ ನಗರವು ಅತ್ಯಂತ ಜನ 
ಸಂದಣಿಯವಾಗಿತ್ತು. ಈ ನಗರದಲ್ಲಿ ಗದ್ದಲವೂ 
ಜನರ ಸಂತಸದ ಧ್ವನಿಯೂ ತುಂಬಿತ್ತು ಆದರೆ ಈಗ 
ಎಲ್ಲವೂ ಬದಲಾಯಿತು. ನಿಮ್ಮ ಜನರು ಸತ್ತದ್ದು 
ಖಡ್ಗದಿಂದಲ್ಲ. ಯುದ್ಧದಲ್ಲಿ ಸಾಯದೆ ಬೇರೆ ರೀತಿ 
ಯಲ್ಲಿ ಸತ್ತರು. 

* ಅಧಿಪತಿಗಳೆಲ್ಲಾ ಒಟ್ಟಾಗಿ ಪಲಾಯನ ಗೈದರು. 
ಆದರೆ ಅವರೆಲ್ಲಾ ಬಿಲ್ಲುಗಳಿಲ್ಲದೆ ಹಿಡಿಯಲ್ಪ 
ಟ್ವರು. ನಿಮ್ಮ ಎಲ್ಲಾ ಅಧಿಕಾರಿಗಳು ಒಟ್ಟಾಗಿ ಬಹು 
ದೂರಪ್ರದೇಶಗಳಿಗೆ ಓಡಿದರು. ಆದರೆ ಅವರೆಲ್ಲಾ 
ಹಿಡಿಯಲ್ಪಟ್ಟರು. 

1 ಆದುದರಿಂದ ನಾನು ಹೇಳುವುದೇನೆಂದರೆ: 
“ನೀವು ನನ್ನ ಕಡೆಗೆ ನೋಡಬೇಡಿ! ನನ್ನನ್ನು ಅಳಲು 
ಬಿಡಿರಿ! ಜೆರುಸಲೇಮಿನ ನಾಶನದ ಕುರಿತಾಗಿ 
ನನ್ನನ್ನು ಕೂಡಲೇ ಸಂತೈಸಬೇಡಿರಿ.'' 


ಯೆಶಾಯ 21:14-22:13 


ಯೆಹೋವನು ಒಂದು ವಿಶೇಷದಿನವನ್ನು ಆರಿಸಿರು 
ತ್ತಾನೆ. ಆ ದಿವಸದಲ್ಲಿ ಗಲಭೆ ಮತ್ತು ಗಲಿಬಿಲಿಯು ಇರು 
ವದು. ದಿವ್ಯದರ್ಶನದ ಬಯಲಿನಲ್ಲಿ ಜನರು ಒಬ್ಬರ 
ನ್ನೊಬ್ಬರು ತುಳಿದುಕೊಂಡು ಅವರ ಮೇಲೆಯೇ ನಡೆದು 
ಕೊಂಡು ಹೋಗುವರು. ನಗರದ ಕೋಟೆಗೋಡೆಗಳು 
ಕೆಹವಲ್ಬಡುವವು. ಬಯಲಿನಲ್ಲಿ ವಾಸಿಸುವ ಜನರು 
ಬೆಟ್ಟದ ಮೇಲಿನ ನಗರದ ಜನರಿಗೆ ಚೀರಾಡುವರು. 
6ಏಲಾಮಿನ ಅಶ್ವನೈನಿಕರು ತಮ್ಮ ಬತ್ತಳಿಕೆಯನ್ನು ತೆಗೆದು 
ಕೊಂಡು ರಣರಂಗಕ್ಕೆ ಹೊರಹುವರು. ಕೀರ್‌ ಸ್ಥಳದ 
ಜನರು ತಮ್ಮ ಗುರಾಣಿಗಳಿಂದ ಶಬ್ದಮಾಡುವರು. 'ಸೈನ್ಯ 
ಗಳು ನಿಮ್ಮ ವಿಶೇಷವಾದ ಕಣಿವೆಯಲ್ಲಿ ಎದುರುಬದು 
ರಾಗಿ ಬೇಟಿಯಾಗುವರು. ಕಣಿವೆಯು ರಥಗಳಿಂದ 
ತುಂಬಿಹೋಗುವದು. ಅಶ್ವದಳದವರನ್ನು ದ್ವಾರದ 
ಮುಂದೆ ನಿಲ್ಲಿಸಲಾಗುವದು. ₹ಆ ಸಮಯದಲ್ಲಿ 
ಯೆಹೂದದ ಜನರು ತಾವು ಕಾಡಿನ ಅರಮನೆಯಲ್ಲಿಟ್ಟಿದ್ದ 
ಆಯುಧಗಳನ್ನು ಉಪಯೋಗಿಸುವುದಕ್ಕೆ ಮನಸ್ಸು 
ಮಾಡುವರು. 

ಯೆಹೂದವನ್ನು ರಕ್ಷಿಸುವ ಗೋಡೆಗಳನ್ನು ಶತ್ರುಗಳು 
ಕೆಡವಿಹಾಕುವರು. *!ದಾವೀದನಗರದ ಕೋಟೆ 
ಗೋಡೆಗಳಲ್ಲಿ ಬಿರುಕುಗಳು ಉಂಟಾಗುವವು. ಆ 
ಬಿರುಕುಗಳನ್ನು ನೀವು ಸ್ಪಷ್ಟವಾಗಿ ಕಾಣಬಹುದು. ಅದ 
ರೊಳಗಿರುವ ಮನೆಗಳನ್ನು ಲೆಕ್ಕ ಮಾಡಬಹುದು. ಆಮನೆ 
ಗಳ ಕಲ್ಲುಗಳನ್ನು ತೆಗೆದು ಬಿರುಕು ಮುಚ್ಚಲಾಗುವದು. 
ಎರಡು ಸಾಲು ಕೋಟೆಗೋಡೆಗಳ ಮಧ್ಯದಲ್ಲಿ ಹಳೆಯ 
ಕಾಲಿವೆಯ ಮೂಲಕ ನೀರನ್ನು ತರಿಸಿ ಆ ನೀರನ್ನು 
ಉಳಿತಾಯ ಮಾಡುವಿರಿ. 

ಇವೆಲ್ಲವನ್ನು ನೀವು ನಿಮ್ಮನ್ನು ಸಂರಕ್ಷಿಸಿಕೊಳ್ಳುವದ 
ಕೋಸ್ಕರ ಮಾಡುವಿರಿ. ಆದರೆ ಇವೆಲ್ಲವನ್ನು ನಿರ್ಮಿಸಿದ 
ದೇವರ ಮೇಲೆ ನೀವು ನಂಬಿಕೆ ಇಡುವದಿಲ್ಲ. ಇದನ್ನು 
ಬಹಳ ಕಾಲದ ಹಿಂದೆ ನಿರ್ಮಿಸಿದ ದೇವರನ್ನು ನೀವು 
ನೋಡುವದಿಲ್ಲ. 

ನನ್ನ ಒಡೆಯನೂ ಸರ್ವಶಕ್ತನೂ ಆಗಿರುವ ಯೆಹೋ 
ವನು ಜನರಿಗೆ, ಅವರ ಸತ್ತುಹೋದ ಸ್ನೇಹಿತರಿಗೋಸ್ಕರ 
ರೋಧಿಸಿ ದುಃಖಿಸಿರಿ ಎಂದು ಹೇಳುವನು. ಜನರು ತಮ್ಮ 
ತಲೆಗಳನ್ನು ಬೋಳಿಸಿ ಶೋಕವಸ್ತ್ರವನ್ನು ಧರಿಸುವರು. 

ಇಗೋ, ಈಗ ಜನರು ಸಂತೋಷಪಡುತ್ತಿದ್ದಾರೆ. 





ಅವರು ಹರ್ಷಿಸುತ್ತಾ ದನ ಕುರಿಗಳನ್ನು 
ಕೊಯ್ಯರಿ, ನಾವು ಹಬ್ಬ ಆಚರಿಸೋಣ, ಊಟ 
ಮಾಡಿ ದ್ರಾಕ್ಟಾರಸ ಕುಡಿಯೋಣ, ತಿಂದು, 
ಕುಡಿದು ಸಂತೋಷವಾಗಿರೋಣ. ಯಾಕೆಂದರೆ 
ನಾಳೆ ನಾವು ಸಾಯುವೆವು ಎಂದು ಹೇಳುವರು. 


ಯೆಶಾಯ 22:14-23:4 


ಸರ್ವಶಕ್ತನಾದ ಯೆಹೋವನು ನನಗೆ ತಿಳಿಸಿದ ಈ 
ಮಾತುಗಳನ್ನು ಕಿವಿಯಾರೆ ಕೇಳಿದೆನು: ""ನೀವು ಕೆಟ್ಟ 
ಕಾರ್ಯಗಳನ್ನು ನಡೆಸಿ ಅಪರಾಧಿಗಳಾಗಿರುಪಿರಿ. ನಿಮ್ಮ 
ದುಷ್ಪತ್ವವು ಕೃಮಿಸಲ್ಪಡುವ ಮುಂಚೆ ನೀವು ಸಾಯುವಿರಿ 
ಎಂದು ಖಂಡಿತವಾಗಿ ಹೇಳುತ್ತೇನೆ.''ಇದು ನನ್ನ ಒಡೆಯ 


ನಾದ ಸರ್ವಶಕ್ತನ ನುಡಿಗಳು. 
ಶೆಬ್ನಕ್ಕೆ ದೇವರ ಸಂದೇಶ 
ನನ್ನ ಒಡೆಯನೂ ಸರ್ವಶಕ್ತನೂ ಆದ 


ಯೆಹೋವನು, ""ಸೇವಕನಾದ ಶೆಬ್ನನ ಬಳಿಗೆ ಹೋಗು. 
ಅವನು ಅರಮನೆಯ ಮೇಲ್ವಿಚಾರಕನಾಗಿದ್ದಾನೆ. 160 
ಸೇವಕನನ್ನು "ನೀನಿಲ್ಲಿ ಏನು ಮಾಡುತ್ತಿರುವೆ? ನಿನ್ನ 
ಕುಟುಂಬದವರಲ್ಲಿ ಯಾರನ್ನಾದರೂ ಇಲ್ಲಿ ಸಮಾಧಿ 
ಮಾಡಿರುವಿಯಾ? ಇಲ್ಲಿ ಸಮಾ ಧಿಯನ್ನು ಯಾಕೆ 
ನಿರ್ಮಿಸಿರುವೆ?'' ಎಂದು ಕೇಳು. 

ಅದಕ್ಕೆ ಯೆಶಾಯನು,"" ಈ ಮನುಷ್ಯನನ್ನು ನೋಡು. 
ಅವನು ತನ್ನ ಸಮಾಧಿಯನ್ನು ಎತ್ತರವಾದ ಸ್ಥಳದಲ್ಲಿ ಸಿದ್ದ 
ಪಡಿಸುತ್ತಿದ್ದಾನೆ. ಅವನು ಸಮಾಧಿ ಸಿದ್ಧಪಡಿಸಲು ಬಂಡೆ 
ಯನ್ನು ಕೊರೆಯುತ್ತಿದ್ದಾನೆ. 

1718 "ಮನುಷ್ಯನೇ, ಯೆಹೋವನು ನಿನ್ನನ್ನು ದ್ವಂಸ 
ಮಾಡುವನು. ಅತನು ನಿನ್ನನ್ನು ಚೆಂಡಿನಂತೆ ಉರುಳಿಸಿ 
ಬಹುದೂರಕ್ಕೆ ಅಂದರೆ ಬೇರೊಂದು ದೇಶದ ತೆರೆದ 
ತೋಳುಗಳಿಗೆ ಎಸೆದುಬಿಡುವನು. ಅಲ್ಲಿ ನೀನು 
ಸಾಯುವೆ.''ಎಂದು ಹೇಳಿದನು. 

ಅದಕ್ಕೆ ಯೆಹೋವನು, ""ನೀನು ನಿನ್ನ ರಥಗಳಲ್ಲಿ 
ಹೆಚ್ಚಳಪಡುತ್ತಿರುವೆ. ಆದರೆ ಆ ದೂರದೇಶದಲ್ಲಿರುವ 
ನಿನ್ನ ಹೊಸ ಅರಸನ ಬಳಿಯಲ್ಲಿ ಇದಕ್ಕಿಂತಲೂ ಶ್ರೇಷ್ಠ 
ವಾದ ರಥಗಳಿವೆ. ಅವನ ಅರಮನೆಯಲ್ಲಿ ನಿನ್ನ ರಥಗಳು 
ಮುಖ್ಯವಾದವುಗಳಾಗಿರುವುದಿಲ್ಲ. ಇಲ್ಲಿ ನೀನಿರುವ 
ಮುಖ್ಯ ಹುದ್ದೆಯಿಂದ ನಿನ್ನನ್ನು ತಳ್ಳಿಬಿಡುವೆನು. ನಿನ್ನ 
ಹೊಸ ಅರಸನು ನಿನ್ನನ್ನು ಆ ಹುದ್ದೆಯಿಂದ ತೆಗೆದು ಬಿಡು 
ವನು. ಆ ಸಮಯದಲ್ಲಿ ನನ್ನ ಸೇವಕನೂ ಹಿಲ್ಕ್ಮೀಯನ 
ಮಗನೂ ಆದ ಎಲ್ಯಾಕೀಮನನ್ನು ನಾನು ಕರೆಯುವೆನು. 
21 ನಿನ್ನ ಬಟ್ಟೆಯನ್ನು ತೆಗೆದು ಆ ಸೇವಕನಿಗೆ ಕೊಡುವೆನು. 
ನಿನ್ನ ರಾಜದಂಡವನ್ನು ಅವನಿಗೆ ಕೊಡುವೆನು. ನಿನ್ನ 
ವಿಶೇಷ ಹುದ್ದೆಯನ್ನು ಅವನಿಗೆ ಕೊಡುವೆನು. ಆ 
ಸೇವಕನು ಯೆಹೂದದ ಜನರಿಗೂ ಜೆರುಸಲೇಮಿನ 
ಜನರಿಗೂ ತಂದೆಯಂತಿರುವನು.'' 

2" ದಾವೀದನ ಮನೆಯ ಬೀಗವನ್ನು ಅವನ ಕುತ್ತಿಗೆ 
ಯಲ್ಲಿರಿಸುವೆನು. ಅವನು ಒಂದು ಬಾಗಿಲನ್ನು ತೆರೆದರೆ 
ಅದು ತೆರೆದೇ ಇರುವದು. ಅದನ್ನು ಯಾರೂ ಮುಚ್ಚ 
ಲಾರರು. ಅವನು ಒಂದು ಕದವನ್ನು ಮುಚ್ಚಿದರೆ ಅದು 





874 


ಮುಚ್ಚಿಯೇ ಇರುವದು. ಅದನ್ನು ತೆರೆಯಲು 
ಯಾರಿಂದಲೂ ಆಗುವದಿಲ್ಲ. ಆ ಸೇವಕನು ತನ್ನ ತಂದೆಯ 
ಮನೆಯ ಶ್ರೇಷ್ಠವಾದ ಆಸನದಂತಿರುವನು. ಒಂದು 
ಗಟ್ಟಿಯಾದ ಹಲಗೆಯಲ್ಲಿ ಮೊಳೆಯನ್ನು ಹೊಡೆದು ಗಟ್ಟಿ 
ಯಾಗಿರಿಸುವಂತೆ ಅವನನ್ನು ನಾನು ಬಲಪಡಿಸುವೆನು. 
ಅವನ ತಂದೆಯ ಮನೆಯ ಎಲ್ಲಾ ವಿಶೇಷ ಸಂಗತಿಗ 
ಳನ್ನು, ವಸ್ತುಗಳನ್ನು ಅವನಿಗೆ ತೂಗುಹಾಕುವರು. ಎಲ್ಲಾ 
ಹಿರಿಕಿರಿಯರು ಅವನ ಮೇಲೆ ಆತುಕೊಂಡಿರುವರು. 
ಅವರು ಅವನಿಗೆ ತೂಗುಹಾಕಲ್ಪಟ್ಟ ಚಿಕ್ಕಚಿಕ್ಕ ಪಾತ್ರೆ, 
ಗಳಂತೆಯೂ ನೀರಿನ ದೊಡ್ಡ ಸೀಸೆಗಳಂತೆಯೂ 
ಇರುವರು. 

5" ಆ ಸಮಯದಲ್ಲಿ ಹಲಗೆಗೆ ಬಲವಾಗಿ ಹೊಡೆಯ 
ಲ್ಪಟ್ಟ ಆ ಮೊಳೆಯು (ಶೆಬ್ದ) ಬಲಹೀನವಾಗಿ ತುಂಡಾಗು 
ವದು. ಆ ಮೊಳೆಯು ನೆಲಕ್ಕೆ ಬಿದ್ದು ನಾಶವಾಗುವದು. 
ಆಗ ಆ ಮೊಳೆಗೆ ತೂಗುಹಾಕಿದ್ದೆಲ್ಲವೂ ಅದರೊಂದಿಗೆ 
ನೆಲಕ್ಕೆ ಬೀಳುವದು. ಆಗ ನಾನು ಈ ಸಂದೇಶದಲ್ಲಿ ಹೇಳಿ 
ದ್ದೆಲ್ಲವೂ ಸಂಭವಿಸುವದು.'' (ಅವುಗಳು ನೆರವೇರುತ್ತವೆ 


ಯಾಕೆಂದರೆ ಅವುಗಳನ್ನು ಹೇಳಿದಾತನು 
ಯೆಹೋವನೇ.) 
ಲೆಬನೋನಿಗೆ ದೇವರ ಸಂದೇಶ 


ತೂರಿನ ವಿಷಯವಾಗಿ ದುಃಖಕರವಾದ 

23 ಸಂದೇಶ: ತಾರ್ಷೀಷಿನ ಹಡಗುಗಳೇ, ದುಃಖಿ 
ಸಿರಿ! ನಿಮ್ಮ ರೇವು ಕೆಡವಲ್ಪಟ್ಟಿದೆ, (ಕಿತ್ತಿಮಿನಿಂದ ಹೊರಟ 
ಹಡಗುಗಳಿಗೆ ಈ ವಾರ್ತೆಯು ತಲುಪಿತು.) 

ಸಮುದ್ರ ತೀರದಲ್ಲಿ ವಾಸಿಸುವ ಜನರೇ, ನೀವು ಸ್ತಬ್ಧ 
ರಾಗಿದ್ದು ದುಃಖಿಸಿರಿ. ತೂರು "" ಜೀದೋನಿನ ವ್ಯಾಪಾರಿ'' 
ಆಗಿತ್ತು. ಆ ನಗರವು ವರ್ತಕರನ್ನು ಸಮುದ್ರದಾಚೆ 
ಕಳುಹಿಸಿತು. ಆ ಜನರು ನಿನ್ನನ್ನು ಐಶ್ವರ್ಯಗಳಿಂದ 
ತುಂಬಿಸಿತು. 3ಆವರು ಸಮುದ್ರ ಪ್ರಯಾಣ ಮಾಡುತ್ತಾ 
ಧಾನ್ಯಕ್ಕಾಗಿ ಹುಡುಕುತ್ತಿದ್ದಾರೆ. ತೂರಿನ ಜನರು ನೈಲ್‌ 
ನದಿಯ ಬದಿಗಳಲ್ಲಿ ಬೆಳೆಸುವ ಧಾನ್ಯವನ್ನು ಕೊಂಡು 
ಕೊಂಡು ಇತರ ದೇಶಗಳವರಿಗೆ ಮಾರುವರು. 

*ಚೀದೋನೇ, ನೀನು ತುಂಬಾ ದುಃಖದಿಂದಿರಬೇಕು. 
ಯಾಕೆಂದರೆ ಸಮುದ್ರವೂ, ಸಮುದ್ರದ ಕೋಟೆಯೂ 
ಹೇಳುವದೇನೆಂದರೆ: 


ನನಗೆ ಮಕ್ಕಳಿಲ್ಲ, ನಾನು ಪ್ರಸವವೇದನೆ ಅನುಭವಿ 
ಸಲಿಲ್ಲ. ನಾನು ಮಕ್ಕಳನ್ನು ಹೆರಲಿಲ್ಲ. ನಾನು 
ಗಂಡುಮಕ್ಕಳನಾಗಲೀ, ಹೆಣ್ಣುಮಕ್ಕಳನ್ನಾಗಲೀ 

fo] ಇ ಣ ರ i 
ಬೆಳೆಸಲಿಲ್ಲ. 


ತೂರಿನ ವಿಷಯವಾದ ವಾರ್ತೆಯನ್ನು ಈಜಿಪ್ಟು 
ಕೇಳಿಸಿಕೊಳ್ಳುವದು. ಆ ವರ್ತಮಾನವು ಈಜಿಪ್ಟನ್ನು 
ದುಃಖದಲ್ಲಿ ಮುಳುಗಿಸುವದು. 

ಹಡಗುಗಳೇ, ನೀವು ತಾರ್ಷೀಷಿಗೆ ಹಿಂದಿರುಗಿರಿ. 
ಸಮುದ್ರ ತೀರದಲ್ಲಿ ವಾಸಿಸುವವರಾದ ನೀವು 
ದುಃಖಿಸಬೇಕು. 

ಹಿಂದಿನ ಕಾಲದಲ್ಲಿ ನೀವು ತೂರ್‌ ನಗರದಲ್ಲಿ 
ಉಲ್ಲಾಸಿಸಿದಿರಿ. ಪ್ರಾರಂಭದಿಂದಲೇ ಆ ನಗರವು 
ಅಭಿವೃದ್ಧಿಹೊಂದುತ್ತಿತ್ತು. ಆ ನಗರದ ಜನರು 
ಬಹುದೂರ ಪ್ರಯಾಣಮಾಡಿ ನೆಲೆಸಿರುವರು. 
ತೂರ್‌ ಪಟ್ಟಣವು ಅನೇಕ ಗಣ್ಯವ್ಯಕ್ತಿಗಳನ್ನು ಕೊಟ್ಟಿ 
ರುತ್ತದೆ. ಅಲ್ಲಿಯ ವರ್ತಕರಿಗೆ ಎಲ್ಲಿಯೂ ಗೌರವ 
ವಿದೆ. ಆದುದರಿಂದ ತೂರ್‌ ವಿರುದ್ಧ ಯೋಜನೆ 
ಮಾಡಿದವರಾರು? 

ಸರ್ವಶಕ್ತನಾದ ಯೆಹೋವನೇ. ಅದು ಪ್ರಾಮುಖ್ಯ 
ವಾಗದಂತೆ ಆತನೇ ತೀರ್ಮಾನಿಸಿದ್ದಾನೆ. 
ತಾರ್ಷೀಷಿನ ಹಡಗಿನವರೇ, ನೀವು ಊರಿಗೆ 
ಹಿಂತಿರುಗಿರಿ. ಸಮುದ್ರವನ್ನು ಸಣ್ಣ ಹೊಳೆಯೋ 
ಎಂಬಂತೆ ದಾಟಿರಿ. ಯಾರೂ ನಿಮ್ಮನ್ನು ನಿಲ್ಲಿಸ 
ಲಾರರು. 

ಯೆಹೋವನು ಸಮುದ್ರದ ಮೇಲೆ ತನ್ನ ಕೈಯನ್ನು 
ಚಾಚಿದ್ದಾನೆ. ಆತನು ತೂರಿಗೆ ವಿರುದ್ಧವಾಗಿ ಯುದ್ಧ 
ಮಾಡಲು ರಾಜ್ಯಗಳನ್ನು ಒಟ್ಟುಗೂಡಿಸುತ್ತಾನೆ. 
ಯೆಹೋವನು ಕಾನಾನಿಗೆ ತೂರನ್ನು ನಾಶ 
ಮಾಡಲು ಆಜ್ಞಾಪಿಸುತ್ತಾನೆ. ಅದು ಆಕೆಯ 
ಆಶ್ರಯಸ್ಥಾನ. 

ಯೆಹೋವನು ಹೇಳುವದೇನೆಂದರೆ, 
""ಚೀದೋನ್‌ ಕುಮಾರಿಯೇ, ನೀನು ನಾಶ 
ವಾಗುವೆ; ಎಂದಿಗೂ ನೀನು ಹರ್ಷಿಸುವದಿಲ್ಲ.'' 
ತೂರಿನ ಜನರು, ""ನಮಗೆ ಸೈಪ್ರಸ್‌ನವರು 
ಸಹಾಯ ಮಾಡುತ್ತಾರೆ'' ಎಂದು ಹೇಳುತ್ತಾರೆ. 
ಆದರೆ ನೀನು ಸಮುದ್ರ ಮಾರ್ಗವಾಗಿ ಸೈಪ್ರಸ್‌ಗೆ 
ಹೋದರೆ ಅಲ್ಲಿ ನಿನಗೆ ವಿಶ್ರಮಿಸಲು ಸ್ಥಳ 
ದೊರಕುವದಿಲ್ಲ.'' 

ಆಗ ತೂರಿನ ಜನರು ಹೀಗೆನ್ನುವರು: “ಬಾಬಿಲೋ 
ನಿನವರು ನಮಗೆ ಸಹಾಯಮಾಹುವರು.'' ಆದರೆ 
ಕಸ್ಲೀಯರ ದೇಶವನ್ನು ನೋಡಿ. ಬಾಬಿಲೋನ್‌ 
ಈಗ ದೇಶವಲ್ಲ. ಬಾಬಿಲೋನನ್ನು ಅಶ್ಯೂರವು 
ವಶಪಡಿಸಿಕೊಂಡು ಅದರ ಸುತ್ತಲೂ ಕಾವಲು 
ಬುರುಜುಗಳನ್ನು ಕಟ್ಟಿಸಿದೆ. ಅಲ್ಲಿದ್ದ ಸುಂದರ ಮನೆ 
ಗಳಿಂದ ಸೈನಿಕರು ಎಲ್ಲವನ್ನು ದೋಚಿರುತ್ತಾರೆ. 
ಅಶ್ಯೂರ ಬಾಬಿಲೋನನ್ನು ವನ್ಯಪ್ರಾಣಿಗಳ ವಾಸ 


875 


ಯೆಶಾಯ 23:5-24:3 


ಸ್ಥಳವನ್ನಾಗಿ ಮಾಡಿದೆ. ಅವರು ಬಾಬಿಲೋನನ್ನು 
ಪಾಳುಬಿದ್ದ ಅವಶೇಷವನ್ನಾಗಿ ಮಾಡಿದ್ದಾರೆ. 

4 ಆದುದರಿಂದ ತಾರ್ಷೀಷಿನ ಹಡಗುಗಳವರೇ, 
ದುಃಖಿಸಿರಿ! ನಿಮ್ಮ ಆಶ್ರಯದ ರೇವು ನಾಶವಾಗಿದೆ. 


ಎಪ್ಪತ್ತು ವರ್ಷಗಳ ತನಕ ಜನರಿಗೆ ತೂರಿನ ಜ್ಞಾಪಕ 
ವಿರುವದಿಲ್ಲ. (ಇದು ಒಬ್ಬ ಅರಸನು ಆಳುವ ಕಾಲ.) 
ಎಪ್ಪತ್ತು ವರ್ಷಗಳ ತರುವಾಯ ತೂರ್‌ ಈ ಹಾಡಿನ 
ಲ್ಲಿರುವ ವೇಶ್ಯೆಯಂತಿರುವದು. 


16 ಪುರುಷರು ಮರೆತಿರುವ ಹೆಂಗಸೇ, ನಿನ್ನ ಕಿನ್ನರಿ 
ಯನ್ನು ತೆಗೆದುಕೊಂಡು ಊರೊಳಗೆ ಹೋಗಿ, 
ನಿನ್ನ ಹಾಡನ್ನು ನುಡಿಸು. ಮತ್ತೆಮತ್ತೆ ಹಾಡು. 
ಒಂದು ವೇಳೆ ಆಗ ಜನರು ನಿನ್ನನ್ನು ನೆನಪು 
ಮಾಡಿಕೊಳ್ಳ ಬಹುದು. 


ಎಪ್ಪತ್ತು ವರುಷಗಳ ನಂತರ ಯೆಹೋವನು ತೂರಿನ 
ಕುರಿತು ಮತ್ತೆ ಆಲೋಚಿಸಿ ತೀರ್ಮಾನಿಸುವನು. ತೂರಿ 
ನಲ್ಲಿ ವ್ಯಾಪಾರವು ಮತ್ತೆ ಪ್ರಾರಂಭವಾಗುವದು. ಅದು 
ಲೋಕದ ಎಲ್ಲಾ ರಾಜ್ಯಗಳಿಗೆ ವೇಶ್ಯೆಯಂತಿದೆ. 18 ಆದರೆ 
ಆಕೆ ತಾನು ಗಳಿಸಿದ ಹಣವನ್ನು ತನ್ನಲ್ಲಿ ಇಟ್ಟುಕೊಳ್ಳುವ 
ದಿಲ್ಲ. ತೂರ್‌ ತನ್ನ ವ್ಯಾಪಾರದಲ್ಲಿ ಗಳಿಸಿದ ಲಾಭವನ್ನು 
ಯೆಹೋವನಿಗಾಗಿ ಶೇಖರಿಸಿಟ್ಟಿದ್ದಾಳೆ. ಯೆಹೋವನನ್ನು 
ಸೇವಿಸುವವರಿಗೆ ಆ ಲಾಭವನ್ನು ಮಾಸಲಾಗಿಟ್ಟಿದ್ದಾಳೆ. 
ಹೀಗೆ ಯೆಹೋವನ ಸೇವಕರು ಹೊಟ್ಟೆ ತುಂಬ ಊಟ 
ಮಾಡುವರು, ಒಳ್ಳೆಯ ಬಟ್ಟೆ ಧರಿಸಿಕೊಳ್ಳುವರು. 


ದೇವರು ಇಸ್ರೇಲನ್ನು ಶಿಕ್ಷಿಸುವನು 
24 ಇಗೋ, ಯೆಹೋವನು ಈ ದೇಶವನ್ನು ನಾಶ 
ಮಾಡುವನು. ಆತನು ಅದನ್ನು ಸಂಪೂರ್ಣ 
ವಾಗಿ ನಿರ್ಮೂಲ ಮಾಡುವನು. ಜನರನ್ನು ಅತಿದೂರಕ್ಕೆ 
ಚದರಿಸಿಬಿಡುವನು. 
2ಆ ಸಮಯದಲ್ಲಿ ಸಾಧಾರಣ ಜನರಿಗೂ ಯಾಜಕ 
ವರ್ಗದವರಿಗೂ ವ್ಯತ್ಯಾಸವಿರದು. ಸೇವಕರಿಗೂ ಅವರ 
ಯಜಮಾನರಿಗೂ ವ್ಯತ್ಯಾಸವಿರದು. ದಾಸಿಯರಿಗೂ 
ಅವರ ಯಜಮಾನಿಗಳಿಗೂ ವ್ಯತ್ಯಾಸವಿರದು. ಮಾರುವವ 
ರಿಗೂ ಕೊಳ್ಳುವವರಿಗೂ ವ್ಯತ್ಯಾಸವಿರದು. ಸಾಲಕೊಡುವ 
ವರಿಗೂ ಸಾಲ ತೆಗೆದುಕೊಳ್ಳುವವರಿಗೂ ವ್ಯತ್ಯಾಸವಿರದು. 
ಬಡ್ಡಿಹಾಕುವವನಿಗೂ ಬಡ್ಡಿಕೊಡುವವನಿಗೂ ವ್ಯತ್ಯಾಸ 
ವಿರದು. *ಎಲ್ಲಾ ಜನರು ದೇಶದಿಂದ ಹೊರಕ್ಕೆ ಹಾಕಲ್ಪ 
ಡುವರು. ದೇಶದ ಸಂಪತ್ತನ್ನು ಕಿತ್ತುಕೊಳ್ಳಲಾಗುವದು. 
ಇದು ಯೆಹೋವನ ಆಜ್ಞೆಯಾಗಿರುವದರಿಂದ ನೆರ 


ಯೆಶಾಯ 24:4-23 


ವೇರುವದು. “ದೇಶವು ನಿರ್ಜನವಾಗಿ ಶೋಕಿಸುವದು. 
ಇಡೀ ಪ್ರಪಂಚವೇ ನಿರ್ಜನವಾಗಿ ಬಲಹೀನವಾಗುವದು. 
ಈ ಪ್ರಪಂಚದ ಪ್ರಸಿದ್ಧ ಜನರೂ ಬಲಹೀನರಾಗುವರು. 

5ಡೇಶದ ಜನರು ದೇವರ ಉಪದೇಶಗಳಿಗೆ ವಿರುದ್ಧ 
ವಾಗಿ ನಡೆದು ತಮ್ಮ ದೇಶವನ್ನು ಹೊಲಸುಮಾಡಿದರು. 
ದೇವರ ಕಟ್ಟಳೆಗಳನ್ನು ಅವರು ಅನುಸರಿಸಲಿಲ್ಲ. ಬಹಳ 
ಕಾಲದ ಹಿಂದೆ ಜನರು ದೇವರೊಂದಿಗೆ ಒಡಂಬಡಿಕೆ 
ಮಾಡಿಕೊಂಡರು. ಆದರೆ ಆ ಜನರು ಆ ಒಡಂಬಡಿಕೆ 
ಯನ್ನು ಮುರಿದರು. ಈ ದೇಶದಲ್ಲಿ ವಾಸಿಸುವ ಜನರು 
ದೇವರಿಗೆ ವಿರುದ್ಧವಾಗಿ ನಡೆದರು. ಆದುದರಿಂದ 
ದೇವರು ಈ ದೇಶವನ್ನು ನಾಶಮಾಡಲು ತೀರ್ಮಾನಿಸಿ 
ದನು. ಜನರು ಶಿಕ್ಸಿಸಲ್ಪಡುವರು. ಕೆಲವೇ ಮಂದಿ ಮಾತ್ರ 
ಉಳಿಯುವರು. 

'ದ್ರಾಕ್ಸೆಬಳ್ಳಿಗಳು ಸಾಯುತ್ತಲಿವೆ. ಹೊಸ ದ್ರಾಕ್ಷಾ 
ರಸವು ಹುಳಿಯಾಗಿದೆ. ಹಿಂದಿನ ಕಾಲದಲ್ಲಿ ಜನರು ಹರ್ಷ 
ಭರಿತರಾಗಿದ್ದರು. ಆದರೆ ಈಗ ಆ ಜನರು ದುಃಖದಲ್ಲಿರು 
ತ್ತಾರೆ. ಅವರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುವ 
ದಿಲ್ಲ. ಸಂತಸದ ಗದ್ದಲವು ಕೇಳಿಸುವದಿಲ್ಲ. ಆ ಶಬ್ದಗಳಿಲ್ಲಾ 
ನಿಂತುಹೋಗಿವೆ. ಹಾರ್ಪ್‌ವಾದ್ಯದ ಮತ್ತು ದಮ್ಮಡಿಗಳ 
ಶಬ್ದವು ನಿಂತಿದೆ. ಜನರು ದ್ರಾಕ್ಬಾರಸ ಕುಡಿಯುತ್ತಿರು 
ವಾಗ ಹಾಡು ಹಾಡುವುದಿಲ್ಲ. ಅವರು ಕುಡಿಯುವ 
ಮದ್ಯವು ಅವರಿಗೆ ಕಹಿಯಾಗಿದೆ. 

10% ನಗರಕ್ಕೆ ""ಪೂರ್ಣ ಗಲಿಬಿಲಿ '' ಎಂಬುದೇ ತಕ್ಕ 
ಹೆಸರು. ನಗರವು ಕೆಹವಲ್ಬಟ್ಟಿತು. ಜನರು ಮನೆಗಳಿಗೆ 
ಪ್ರವೇಶಿಸಲಿಕ್ಕಾಗದು. ಕದಗಳನ್ನು ತೆರೆಯಲು ಸಾಧ್ಯ 
ವಾಗದು. ''ಮಾರುಕಟ್ಟೆಗಳಲ್ಲಿ ಜನರು ಈಗಲೂ 
ದ್ರಾಕ್ಸಾರಸವನ್ನು ಕೇಳುವರು. ಆದರೆ ಸಂತೋಷವೇ 
ಹೋಗಿ ಬಿಟ್ಟಿದೆ. ಹರ್ಷವು ಬಹುದೂರ ಒಯ್ಯಲ್ಪಟ್ಟಿದೆ. 
ನಗರಕ್ಕೆ ನಾಶನವು ಕಾದಿದೆ; ಪುರದ್ವಾರವು ನಜ್ಜು 
ಗುಜ್ಜಾಗಿದೆ. 


13 ಕೊಯ್ಯುವ ಕಾಲದಲ್ಲಿ ಜನರು ಆಲೀವ್‌ ಮರ 
ಗಳನ್ನು ಹೊಡೆದು ಕಾಯಿಗಳನ್ನು ಉಡದುರಿಸು 
ವರು. ಆದರೆ ಕೆಲವು ಕಾಯಿಗಳು ಮರದಲ್ಲಿ ಉಳಿ 
ಯುವವು. ಜನಾಂಗಗಳ ಮಧ್ಯದಲ್ಲಿ ದೇಶವೂ 
ಹೀಗೆಯೇ ಇರುವದು. 

14 ಉಳಿದ ಜನರು ಚೀರಾಡುವರು. ಅದು ಭೋರ್ಗ 
ರೆಯುವ ಸಮುದ್ರದ ಶಬ್ದಕ್ಕಿಂತಲೂ ಜೋರಾಗಿ 
ಕೇಳಿಸುವದು. ದೇವರ ಕೃಪೆಯ ನಿಮಿತ್ತ ಅವರು 
ಸಂತೋಷದಲ್ಲಿರುವರು. 

'5 ಆ ಜನರು ""ಪೂರ್ವದಲ್ಲಿರುವ ಜನರೇ, ದೇವರಿಗೆ 
ಸ್ತೋತ್ರ, ಮಾಡಿರಿ! ದೂರ ದೇಶಗಳಲ್ಲಿರುವ 





876 


20 


2 


22 


23 


ಜನರೇ, ಇಸ್ರೇಲರ ದೇವರಾದ ಯೆಹೋವನ 
ಹೆಸರನ್ನು ಕೊಂಡಾಡಿರಿ'' ಎಂದು ಹೇಳುವರು. 
ದೇವರ ಸ್ತುತಿಯನ್ನು ನಾವು ಭೂಮಿಯ ಎಲ್ಲಾ 
ಕಡೆಗಳಿಂದಲೂ ಕೇಳಿಸಿಕೊಳ್ಳುತ್ತೇವೆ. ಆ ಸ್ತುತಿ 
ಹಾಡುಗಳು ದೇವರ ಒಳ್ಳೆತನವನ್ನು ವರ್ಣಿಸುವವು. 
ಆದರೆ ನಾನು, ""ಸಾಕು, ನನಗೆ ಸಾಕು. ನಾನು 
ನೋಡುವ ವಿಷಯಗಳು ಭಯಂಕರವಾಗಿದೆ. 
ದ್ರೋಹಿಗಳು ಜನರಿಗೆ ವಿರುದ್ಧವಾಗಿ ಎದ್ದು 
ಅವರಿಗೆ ಹಾನಿಮಾಡುವರು. 

ಈ ದೇಶದಲ್ಲಿ ವಾಸಿಸುವ ಜನರಿಗೆ ಅಪಾಯವು 
ಕಾದಿದೆ ಎಂದು ನನಗೆ ತೋರುತ್ತಿದೆ. ಅವರಿಗೆ 
ಭಯ, ಉರುಲು, ಗುಂಡಿಗಳು ಕಾದಿದೆ. 

ಜನರು ಅಪಾಯದ ವಿಷಯ ಕೇಳಿ ಭಯಗ್ರಸ್ಥ 
ರಾಗುವರು. ಕೆಲವರು ಓಡಿಹೋಗುವರು. ಆದರೆ 
ಅವರು ಗುಂಡಿಯೊಳಗೆ ಬಿದ್ದು ಸಿಕ್ಕಿಕೊಳ್ಳುವರು. 
ಅವರಲ್ಲಿ ಕೆಲವರು ಗುಂಡಿಯಿಂದ ಹೊರ ಬರು 
ವರು, ಆದರೆ ಅವರು ಇನ್ನೊಂದು ಉರುಲಿನೊಳಗೆ 
ಸಿಕ್ಕಿಹಾಕಿಕೊಳ್ಳುವರು. ಆಕಾಶದಲ್ಲಿರುವ ಪ್ರವಾ 
ಹದ ದ್ವಾರಗಳು ತೆರೆಯಲ್ಪಹುವವು. ಪ್ರವಾಹವು 
ತುಂಬುವದು; ಭೂಮಿಯ ಅಸ್ಲಿವಾರಗಳು 
ಕದಲುವವು. 

ಭೂಕಂಪಗಳಾಗುವವು. ಭೂಮಿಯು ಸೀಳಿ 
ಹೋಗುವದು. 

ಲೋಕದ ಪಾಪವು ತುಂಬಾ ಭಾರವಾಗಿದೆ. ಆ 
ಭಾರದಿಂದಾಗಿ ಭೂಮಿಯು ಬೀಳುವದು. ಒಂದು 
ಹಳೆಯ ಮನೆಯಂತೆ ಭೂಮಿಯು ಅಲು 
ಗಾಡುವದು. ಕುಡಿದು ಮತ್ತನಾಗಿ ನೆಲಕ್ಕೆ ಬೀಳುವ 
ವನಂತೆ ಭೂಮಿಯು ಇರುವದು. ಭೂಮಿಗೆ 
ಮುಂದುವರಿಯಲು ಆಗದು. 

ಆ ಸಮಯದಲ್ಲಿ ಯೆಹೋವನು ಪರಲೋಕ 
ಸೈನ್ಯಕ್ಕೆ ಪರಲೋಕದಲ್ಲಿ ನ್ಯಾಯತೀರಿಸುವನು. 
ಭೂಮಿಯ ಅರಸರನ್ನು ಭೂಮಿಯ ಮೇಲೆ 
ನ್ಯಾಯ ವಿಚಾರಣೆಮಾಡುವನು. 

ಅನೇಕ ಮಂದಿ ಒಟ್ಟು ಸೇರುವರು. ಕೆಲವರು 
ಗುಂಡಿಯಲ್ಲಿ ಸಿಕ್ಕಿಹಾಕಿಕೊಳ್ಳುವರು. ಕೆಲವರು ಸೆರೆ 
ಹಿಡಿಯಲ್ಪಡುವರು. ಆಮೇಲೆ ಕೆಲಕಾಲದ ನಂತರ 
ಅವರ ನ್ಯಾಯವಿಚಾರಣೆ ನಡಿಯುವದು. 
ಯೆಹೋವನು ಜೆರುಸಲೇಮಿನ ಚಜೀಯೋನ್‌ 
ಪರ್ವತದಿಂದ ರಾಜ್ಯವನ್ನಾಳುವನು. ಆತನ ಮಹಿ 
ಮೆಯು ಹಿರಿಯರ ಮುಂದಿರುವದು. ಆತನ ಮಹಿ 
ಮೆಯ ಪ್ರಕಾಶಕ್ಕೆ ಚಂದ್ರನು ನಾಚಿಕೆಕೊಳ್ಳುವನು; 
ಸೂರ್ಯನು ಲಜ್ಜಿಗೊಳ್ಳುವನು. 


877 ಯೆಶಾಯ 25:1-26:3 


ದೇವರಿಗೆ ಸ್ತೋತ್ರಗಾನ 
)5 ಯೆಹೋವನೇ, ನೀನೇ ನನ್ನ ದೇವರು. 
ನಿನ್ನನ್ನು ಗೌರವಿಸಿ ನಿನ್ನ ನಾಮವನ್ನು ಸ್ತುತಿಸು 
ವೆನು. ನೀನು ಆಶ್ಚರ್ಯಕರವಾದ ಕಾರ್ಯಗಳನ್ನು 
ಮಾಡಿರುವೆ. ಬಹಳ ಕಾಲದ ಹಿಂದೆ ನೀನು ಹೇಳಿ 
ರುವ ವಿಷಯಗಳು ಸತ್ಯವೇ ಸರಿ. ನೀನು ಮುಂತಿಳಿಸಿ 
ದಂತೆಯೇ ಎಲ್ಲವೂ ಸಂಭವಿಸಿದವು. 

2 ನೀನು ವಿದೇಶದ ಪಟ್ಟಣವನ್ನು ಕೆಡವಿಹಾಕಿರುವೆ. 
ಆ ಪಟ್ಟಣವು ಮಹಾಗೋಡೆಗಳಿಂದ ಸಂರಕ್ಷಿಸಲ್ಪಟ್ಟ 
ದ್ಹಾಗಿತ್ತು. ಆದರೆ ಈಗ ಅದು ಕೇವಲ ಕಲ್ಲುಗಳ 
ರಾಶಿ. ಅರಮನೆಯು ಕೆಹವಲ್ಪಟ್ಟಿದೆ. ಅದನ್ನು 
ತಿರುಗಿ ಕಟ್ಟಲು ಸಾಧ್ಯವೇ ಇಲ್ಲ. 

3 ಬಲಾಢ್ಯ ದೇಶಗಳ ಜನರು ನಿನ್ನನ್ನು ಸನ್ಮಾನಿಸು 
ವರು. ಬಲಿಷ್ಠ ದೇಶಗಳ ಬಲಶಾಲಿಗಳು ನಿನಗೆ 
ಭಯಪಡುವರು. 

4 ಯೆಹೋವನೇ, ನೀನೇ ನಮ್ಮ ಆಶ್ರಯವು. ಬಡವ 
ರಿಗೆ ನೀನೇ ಅಧಾರ. ಅವರ ಸಮಸ್ಯೆಗಳು ಅವರನ್ನು 
ಕಷ್ಟಕ್ಕೆ ಗುರಿಪಡಿಸುವವು. ಆದರೆ ನೀನು ಅವರನ್ನು 
ಸಂರಕ್ಷಿಸುವೆ. ಯೆಹೋವನೇ, ಒಂದು ಮನೆಯ 
ಜನರನ್ನು ಪ್ರವಾಹದಿಂದಲೂ, ಬಿಸಿಲಿನ ತಾಪ 
ದಿಂದಲೂ ಕಾಪಾಡುವಂತೇ ನೀನಿರುವೆ. ಮುಂದಿನ 
ತೊಂದರೆಗಳು ಬಿರುಗಾಳಿಯಂತೆಯೂ ಮಳೆ 
ಯಂತೆಯೂ ಇವೆ. ಮಳೆಯು ಗೋಡೆಗೆ ಬಡಿದು 
ಕೆಳಗೆ ಇಳಿಯುವದು. ಆದರೆ ಮನೆಯೊಳಗಿರುವ 
ವರಿಗೆ ಹಾನಿಯೇ ಆಗದು. 

5 ವೈರಿಯು ಆರ್ಭಟಿಸುತ್ತಾ ಗದ್ದಲ ಮಾಡುತ್ತಾನೆ. ಆ 
ಭಯಂಕರ ಶತ್ರುವು ಯುದ್ಧಕ್ಕೆ ಬಾ ಎಂದು 
ಸವಾಲು ಹಾಕುತ್ತಾನೆ. ಆದರೆ ದೇವರೇ, ನೀನು ಅವ 
ನನ್ನು ತಡೆಯುವೆ. ಬೇಸಿಗೆ ಕಾಲದಲ್ಲಿ ಮರು 
ಭೂಮಿಯಲ್ಲಿರುವ ಸಸಿಗಳು ಬಾಡಿಹೋಗಿ ನೆಲದ 
ಮೇಲೆ ಬಿದ್ದುಹೋಗುವವು. ಅದೇ ರೀತಿಯಲ್ಲಿ 
ನೀನು ವೈರಿಯನ್ನು ಸೋಲಿಸಿ ಅವನು ಮೊಣ 
ಕಾಲೂರುವಂತೆ ಮಾಡುವೆ. ಕಾರ್ಮುಗಿಲು ಬೇಸಿ 
ಗೆಯ ತಾಪವನ್ನು ನಿವಾರಿಸುವದು. ಅದೇ 
ರೀತಿಯಲ್ಲಿ ನೀನು ಶತ್ರುವಿನ ಆರ್ಭಟವನ್ನು 
ನಿಲ್ಲಿಸುವೆ. 


ಸೇವಕರಿಗಾಗಿ ದೇವರ ಔತಣ 
6ಆ ಸಮಯದಲ್ಲಿ, ಸರ್ವಶಕ್ತನಾದ ಯೆಹೋವನು 





'ಆದರೆ ಎಲ್ಲಾ ಜನಾಂಗಗಳನ್ನು ಮತ್ತು ಜನರನ್ನು 
ಮುಚ್ಚುವ ಒಂದು ಮುಸುಕು ಇದೆ. ಆ ಮುಸುಕು ಯಾವ 
ದೆಂದರೆ ಮರಣ.₹ಆದರೆ ಮರಣವು ಎಂದೆಂದಿಗೂ ನಾಶ 
ಮಾಡಲ್ಪಡುವದು. ನನ್ನ ಒಡೆಯನಾಗಿರುವ ಯೆಹೋ 
ವನು ಪ್ರತೀ ಮುಖದಲ್ಲಿರುವ ಕಣ್ಣೀರನ್ನು ಒರೆಸುವನು. 
ಹಿಂದೆ ಆತನ ಜನರೆಲ್ಲಾ ದುಃಖಕ್ಕೆ ಒಳಗಾಗಿದ್ದರು. ಆದರೆ 
ದೇವರು ಆ ದುಃಖವನ್ನು ಈ ಭೂಮಿಯಿಂದಲೇ ತೆಗೆದು 
ಹಾಕುವನು. ಇವೆಲ್ಲಾ ಯೆಹೋವನು ಹೇಳಿದಂತೆಯೇ 
ಸಂಭವಿಸುವದು. 


9 ಆ ಸಮಯದಲ್ಲಿ ಜನರು, ""ನಮ್ಮ ದೇವರು ಇಲ್ಲಿ 
ದ್ದಾನೆ. ಆತನಿಗಾಗಿಯೇ ನಾವು ಕಾಯುತ್ತಿದ್ದದ್ದು. 
ಆತನು ನಮ್ಮನ್ನು ರಕ್ಷಿಸಲು ಬಂದಿದ್ದಾನೆ. ನಾವು 
ನಮ್ಮ ದೇವರಾದ ಯೆಹೋವನಿಗಾಗಿ ಕಾಯುತ್ತಿ 
ದ್ವೆವು. ಆತನು ನಮ್ಮನ್ನು ರಕ್ಷಿಸುವಾಗ ನಾವು ಹರ್ಷ 
ಭರಿತವಾಗಿ ಸಂತೋಷಿಸುವೆವು.'' 

10 ಯೆಹೋವನ ಬಲವು ಈ ಪರ್ವತದಲ್ಲಿದೆ. 
ಮೋವಾಬ್‌ ಸೋಲಿಸಲ್ಪಡುವದು. ಯೆಹೋ 
ವನು ವೈರಿಯನ್ನು ಹುಲ್ಲಿನಂತೆ ತುಳಿದುಬಿಡುವನು. 

11 ಯೆಹೋವನು ತನ್ನ ಕೈಗಳನ್ನು ಈಜುವವನಂತೆ 
ಅಗಲವಾಗಿ ತೆರೆದು ಮನುಷ್ಯರು ಹೆಚ್ಚಳಪಡುವ 
ವಸ್ತುಗಳನ್ನೆಲ್ಲಾ ಬಾಚಿಕೊಳ್ಳುವನು. ಜನರು 
ತಯಾರಿಸಿದ ಅಂದವಾದ ವಸ್ತುಗಳನ್ನು ಒಟ್ಟು 
ಗೂಡಿಸಿ ಬಿಸಾಡುವನು. 

12 ಯೆಹೋವನು ಜನರ ಉನ್ನತವಾದ ಗೋಡೆಗ 
ಳನ್ನೂ ಸುರಕ್ಷಿತ ಸ್ಥಳಗಳನ್ನೂ ನಾಶಮಾಡುವನು. 
ಯೆಹೋವನು ಅವುಗಳನ್ನೆಲ್ಲಾ ನೆಲಸಮ 
ಮಾಡುವನು. 


ದೇವರಿಗೆ ಸ್ತೋತ್ರ ಗೀತೆ 
76: ಸಮಯದಲ್ಲಿ ಜನರು ಈ ಹಾಡನ್ನು 
ಯೆಹೂದದಲ್ಲಿ ಹಾಡುವರು. 


ಯೆಹೋವನು ನಮಗೆ ರಕ್ಷಣೆಯನ್ನು ಕೊಡು 
ತ್ತಾನೆ. ನಮಗೆ ಬಲವಾದ ಪಟ್ಟಣವಿದೆ. ಅದಕ್ಕೆ ಬಲ 
ವಾದ ಗೋಡೆಗಳೂ ಕೋಟೆಗಳೂ ಇವೆ. 

2 ದ್ವಾರಗಳನ್ನು ತೆರೆಯಿರಿ. ಒಳ್ಳೆಯ ಜನರು ಅದರಲ್ಲಿ 
ಪ್ರವೇಶಿಸುವರು. ಅವರು ದೇವರ ನಿಯಮಗಳನ್ನು 
ಅನುಸರಿಸುತ್ತಾರೆ. 


ಎಲ್ಲಾ ಜನರಿಗಾಗಿ ಈ ಪರ್ವತದ ಮೇಲೆ ಔತಣವನ್ನು * ಯೆಹೋವನೇ, ನಿನ್ನಲ್ಲಿ ಭರವಸೆಯಿಟ್ಟವರಿಗೆ 
ಏರ್ಪಡಿಸುವನು. ಅದು ಉತ್ಕೃಷ್ಟವಾದ ದ್ರಾಕ್ಟಾರಸ ನೀನು ನಿಜವಾದ ಸಮಾಧಾನವನ್ನು ಅನು 
ದಿಂದಲೂ ಮೃಷ್ಠಾನದಿಂದಲೂ ಕೂಡಿರುವದು. ಗ್ರಹಿಸುವೆ. 


ಯೆಶಾಯ 26:4-21 


4 


ಆದುದರಿಂದ ಯೆಹೋವನ ಮೇಲೆ ಯಾವಾ 
ಗಲೂ ಭರವಸವಿಡಿರಿ. ಯಾಕೆಂದರೆ ನಿಮಗೆ ದೇವ 
ರಾದ ಯೆಹೋವನಲ್ಲಿ ಸುರಕ್ಷತೆಯ ಸ್ಥಳವಿದೆ. 
ಆದರೆ ಯೆಹೋವನು ಗರ್ವದ ನಗರವನ್ನು ನಾಶ 
ಮಾಡುವನು. ಅಲ್ಲಿ ವಾಸಿಸುವವರನ್ನು ಆತನು 
ಶಿಕ್ಸಿಸುತ್ತಾನೆ. ಯೆಹೋವನು ಆ ಉನ್ನತವಾದ 
ನಗರವನ್ನು ಧೂಳಿಗೆ ಹಾಕಿಬಿಡುವನು. 

ಆಗ ದೀನರೂ ಬಡಜನರೂ ಆ ಅವಶೇಷಗಳ 
ಮೇಲೆ ನಡೆಯುವರು. 


" ಪ್ರಾಮಾಣಿಕತೆಯು ಒಳ್ಳೆಯವರ ಜೀವನ ಶೈಲಿ. 


ಅವರು ನೇರವಾದ ಮತ್ತು ಸತ್ಯವಾದ ಮಾರ್ಗವನ್ನು 
ಅನುಸರಿಸುವರು. ಯೆಹೋವನೇ, ನೀನು ಆ 
ಮಾರ್ಗವನ್ನು ಅನುಸರಿಸಲು ಸುಲಭವಾಗುವಂತೆ 
ಮಾಡುವೆ. 

ಆದರೆ ಯೆಹೋವನೇ, ನಾವು ನಿನ್ನ ನ್ಯಾಯ ವಿಚಾರ 
ಣೆಯ ರೀತಿಗಾಗಿ ಕಾಯುತ್ತಿದ್ದೇವೆ. ನಮ್ಮ ಆತ್ಮಗಳು 
ನಿನ್ನನ್ನೂ ನಿನ್ನ ನಾಮವನ್ನೂ ನೆನಪು ಮಾಡುತ್ತವೆ. 
ನನ್ನ ಆತ್ಮವು ನಿನ್ನೊಂದಿಗೆ ರಾತ್ರಿಯಲ್ಲಿರಲು ಆಶಿಸು 
ತ್ತದೆ. ನನ್ನೊಳಗಿರುವ ಆತ್ಮವು ನಿನ್ನ ಸಹವಾಸವನ್ನು 
ಬಯಸುತ್ತದೆ. ಹೊಸದಿವಸಗಳ ಮುಂಜಾನೆಯಲ್ಲಿ 
ನಿನ್ನೊಂದಿಗಿರಲು ಆಶಿಸುತ್ತದೆ. ನಿನ್ನ ನ್ಯಾಯವು ಈ 
ಭೂಮಿಗೆ ಬಂದಾಗ ಜನರು ಜೀವನದ ಸತ್ಯ 
ಮಾರ್ಗವನ್ನು ಅರಿಯುವರು. 

ದುಷ್ಟನಿಗೆ ದಯೆತೋರಿಸಿದರೆ ಅವನು ಸುಕಾರ್ಯ 
ಗಳನ್ನು ಮಾಡಲು ಕಲಿಯುವುದಿಲ್ಲ. ಒಬ್ಬ ದುಷ್ಟನು 
ಯಥಾರ್ಥರ ಲೋಕದಲ್ಲಿ ಜೀವಿಸಿದರೂ ಅವನು 
ದುಷ್ಪಕಾರ್ಯಗಳನ್ನೇ ಮಾಡುವನು. ಆ ದುಷ್ಟನು 
ಯೆಹೋವನ ಮಹತ್ವವನ್ನು ಎಂದೂ ಗಮನಿಸ 
ಲಾರನು. 

ಆದರೆ ದೇವರೇ, ನೀನು ಅವರನ್ನು ಶಿಕ್ಚಿಸಿದರೆ 
ಅವರು ಅದನ್ನು ನೋಡುವರು. ನಿನ್ನ ಜನರ ಮೇಲೆ 
ನಿನಗಿರುವ ಗಾಥಪ್ರೀತಿಯನ್ನು ಆ ದುಷ್ಟಜನರು 
ನೋಡಲಿ. ಆಗ ಅವರು ಅವಮಾನ ಹೊಂದು 
ವರು. ನಿನ್ನ ಶತ್ರುಗಳು ತಮ್ಮ ದುಷ್ಟತನದ ಬೆಂಕಿ 
ಯಲ್ಲಿಯೇ ಸುಟ್ಟುಹೋಗುವರು. 

ಯೆಹೋವನೇ, ನೀನು ಮಾಡಬಯಸಿದ ಎಲ್ಲವು 
ಗಳಲ್ಲಿ ಯಶಸ್ವಿಯಾಗಿರುವೆ. ಆದುದರಿಂದ ನಮಗೆ 
ಶಾಂತಿಯನ್ನು ಅನುಗ್ರಹಿಸು. 


ದೇವರು ತನ್ನ ಜನರಿಗೆ ಹೊಸ ಜೀವವನ್ನು 
ಕೊಡುವನು 
ಯೆಹೋವನೇ, ನೀನೇ ನಮ್ಮ ದೇವರು. ಆದರೆ 


878 





20 


2 


ಹಿಂದಿನ ಕಾಲದಲ್ಲಿ ನಾವು ಇತರ ಪ್ರಭುಗಳನ್ನು 
ಅನುಸರಿಸಿದೆವು. ನಾವು ನಮ್ಮ ಒಡೆಯರುಗಳಿಗೆ, 
ಸೇರಿದ್ದೆವು. ಆದರೆ ಈಗ ಜನರು ಒಂದೇ ಹೆಸರನ್ನು, 
ಅಂದರೆ ನಿನ್ನ ಹೆಸರನ್ನೇ ನೆನಪುಮಾಡಲಿ. 

ಇತರ ದೇವರುಗಳಿಗೆ ಜೀವವಿಲ್ಲ. ಪ್ರೇತಗಳು ಸತ್ತವ 
ರೊಳಗಿಂದ ಏಳುವದಿಲ್ಲ. ನೀನು ಅವುಗಳನ್ನು 
ನಾಶಮಾಡಲು ತೀರ್ಮಾನಿಸಿದೆ. ಅದರ ಬಗ್ಗೆ 
ನಮಗೆ ನೆನಪು ಹುಟ್ಟಿಸುವ ಎಲ್ಲಾ ವಿಚಾರಗಳನ್ನು 
ನೀನು ನಾಶಮಾಡಿದೆ. 

ನೀನು ಪ್ರೀತಿಸುವ ಜನಾಂಗಕ್ಕೆ ನೀನು ಸಹಾಯ 
ಮಾಡಿದೆ. ಬೇರೆ ಜನಾಂಗದವರು ಅವರನ್ನು 
ಸೋಲಿಸದಂತೆ ಮಾಡಿದೆ. 

ಯೆಹೋವನೇ, ಕಷ್ಟ ಬಂದಾಗ ಜನರಿಗೆ ನಿನ್ನ 
ನೆನಪಾಗುವುದು. ನೀನು ಅವರನ್ನು ಶಿಕ್ಸಿಸಿದಾಗ 
ಅವರು ನಿನಗೆ ಮೌನ ಪ್ರಾರ್ಥನೆ ಮಾಡುವರು. 
ಯೆಹೋವನೇ, ನಾವು ನಿನ್ನೊಂದಿಗೆ ಇಲ್ಲದಿದ್ದಾಗ 
ಪ್ರಸವವೇದನೆಯಿಂದ ನರಳುವ ಸ್ತ್ರೀಯಂತೆ ನಾವು 
ಇರುವೆವು. 

ಅದೇ ರೀತಿಯಲ್ಲಿ ನಾವು ನೋವನ್ನು ಅನುಭವಿಸು 
ತ್ತೇವೆ. ನಾವು ಹೆರುವದು ಕೇವಲ ಗಾಳಿಯನ್ನೇ. 
ನಾವು ಈ ಲೋಕದೊಳಗೆ ಹೊಸಜೀವಿಗಳನ್ನು 
ನಿರ್ಮಿಸುವದಿಲ್ಲ. ನಾವು ದೇಶಕ್ಕೆ ರಕ್ಷಣೆಯನ್ನು 
ತರುವದಿಲ್ಲ. 

ಆದರೆ ಯೆಹೋವನು ಹೇಳುವದೇನೆಂದರೆ, ನಿನ್ನ 
ಜನರು ಸತ್ತಿದ್ದಾರೆ. ಆದರೆ ಅವರು ಮತ್ತೆ ಬದುಕು 
ವರು. ನನ್ನ ಜನರ ದೇಹಗಳು ಸತ್ತವರೊಳಗಿಂದ 
ಏಳುವವು. ಭೂಮಿಯ ಮೇಲೆ ಸತ್ತಿರುವ ಜನರೇ, 
ಎದ್ದುನಿಂತು ಸಂತೋಷಿಸಿರಿ. ನಿಮ್ಮನ್ನು ಆವರಿಸಿದ 
ಮಂಜು ಮುಂಜಾನೆಯ ಬೆಳಕಿನಂತೆ ಪ್ರಕಾಶಿಸು 
ತ್ತದೆ. ಭೂಮಿಯು ತನ್ನಲ್ಲಿರುವ ಸತ್ತವರನ್ನು ಒಪ್ಪಿಸಿ 
ಕೊಡುವಾಗ ಪ್ರಾರಂಭವಾಗುವ ಹೊಸದಿನವನ್ನು 
ಅದು ಸೂಚಿಸುವದು.'' 


ಶಿಕ್ಷೆ ಅಥವಾ ಬಹುಮಾನ 

ನನ್ನ ಜನರೇ, ನಿಮ್ಮ ನಿಮ್ಮ ಕೋಣೆಯೊಳಗೆ 
ಹೋಗಿ ಕದಮುಚ್ಚಿರಿ. ಸ್ವಲ್ಪಕಾಲ ನೀವು ಅಲ್ಲಿಯೇ 
ಅಡಗಿಕೊಳ್ಳಿರಿ. ದೇವರ ಕೋಪ ತೀರುವ ತನಕ 
ಅಲ್ಲಿಯೇ ಅವಿತುಕೊಳ್ಳಿರಿ. 

ಈ ಲೋಕದ ಜನರು ನಡಿಸಿದ ಪಾಪಕೃತ್ಯಗಳಿಗೆ 
ನ್ಯಾಯ ತೀರಿಸಲು ಯೆಹೋವನು ತನ್ನ ಸ್ಥಳದಿಂದ 
ಎದ್ದಿದ್ದಾನೆ. ಭೂಮಿಯು ತನ್ನಲ್ಲಿರುವ ರಕ್ತವನ್ನು 


879 


ತೋರಿಸುವದು. ಭೂಮಿಯು ಇನ್ನುಮುಂದೆ ಸತ್ತ 
ವರನ್ನು ಮುಚ್ಚುವದಿಲ್ಲ. 
ಆ ಸಮಯದಲ್ಲಿ ಯೆಹೋವನು ವಂಚನೆಯ 

೨7 ಸರ್ಪವಾದ ಲಿವ್ಯಾತಾನನಿಗೆ ನ್ಯಾಯ ತೀರಿಸು 
ವನು. ಯೆಹೋವನು ಕಠಿಣವೂ, ಮಹತ್ವವೂ, 
ಬಲವೂ ಆಗಿರುವ ತನ್ನ ಖಡ್ಗದಿಂದ ಸುತ್ತಿಕೊಂಡಿ 
ರುವ ಸರ್ಪವಾದ ಲಿವ್ಯಾತಾನನನ್ನು ಕೊಲ್ಲುವನು. 
ಯೆಹೋವನು ಸಮುದ್ರದಲ್ಲಿರುವ ಮಹಾಜೀವಿ 
ಯನ್ನು ಕೊಲ್ಲುವನು. 

2 ಆ ಸಮಯದಲ್ಲಿ ಜನರು ಮನೋಹರವಾದ ದ್ರಾಕ್ಷಿ 
ತೋಟದ ವಿಷಯವಾಗಿ ಹಾಡುವರು. 

3 "ಯೆಹೋವನಾದ ನಾನು ಆ ತೋಟವನ್ನು ಚಿನ್ನಾಗಿ 
ನೋಡಿಕೊಳ್ಳುವೆನು. ಸರಿಯಾದ ಕಾಲದಲ್ಲಿ 
ತೋಟಕ್ಕೆ ನೀರು ಹೊಯ್ಯುವೆನು. ರಾತ್ರಿ, ಹಗಲು 
ತೋಟವನ್ನು ಕಾಯುವೆನು. ಆ ತೋಟವನ್ನು 
ಯಾರೂ ಹಾಳುಮಾಡುವದಿಲ್ಲ. 

* ನಾನು ಕೋಪಗೊಂಡಿಲ್ಲ. ಆದರೆ ಯುದ್ಧ ನಡೆ 
ಯುತ್ತಿರುವಾಗ ಯಾರಾದರೂ ಮುಳ್ಳುಬೇಲಿ 
ಯನ್ನು ಹಾಕಿದರೆ, ನಾನು ಮುನ್ನುಗ್ಗಿ ಅದನ್ನು 
ಸುಟ್ಟು ಹಾಕುವೆನು. 

* ಆದರೆ ಯಾವನಾದರೂ ಆಶ್ರಯಕ್ಕಾಗಿ ನನ್ನ ಬಳಿಗೆ 
ಬಂದು ನನ್ನೊಡನೆ ಸಮಾಧಾನ ಮಾಡಿಕೊಳ್ಳುವು 
ದಾದರೆ ಅವನು ನನ್ನ ಬಳಿಗೆ ಬಂದು ಸಮಾಧಾನ 
ದಲ್ಲಿರಲಿ. 

6 ಜನರು ನನ್ನ ಬಳಿಗೆ ಬರುವರು. ಆ ಜನರು 
ಯಾಕೋಬನನ್ನು ಆಳವಾದ ಬೇರುಳ್ಳ ಗಿಡದಂತೆ 
ಬಲಶಾಲಿಯನ್ನಾಗಿ ಮಾಡುವರು. ಬೆಳೆದು ಹೂಬಿ 
ಹುವ ಗಿಹದಂತೆ ಅವರು ಇಸ್ರೇಲಿಗೆ ಮಾಡುವರು. 
ಹಣ್ಣುಗಳಂತೆ ಇಸ್ರೇಲರ ಮಕ್ಕಳು ಭೂಮಿಯ 
ಮೇಲೆ ತುಂಬಿಹೋಗುವರು.'' 


ದೇವರು ಇಸ್ರೇಲರನ್ನು ಕಳುಹಿಸಿ ಬಿಡುವನು 

ಯೆಹೋವನು ತನ್ನ ಜನರನ್ನು ಹೇಗೆ ಶಿಕ್ಚಿಸುವನು? 
ಹಿಂದಿನ ಕಾಲದಲ್ಲಿ ಶತ್ರುಗಳು ಜನರನ್ನು ಗಾಯ ಪಡಿಸಿ 
ದರು. ಯೆಹೋವನೂ ಹಾಗೆ ಮಾಡುವನೇ? ಹಿಂದಿನ 
ಕಾಲದಲ್ಲಿ ಅನೇಕ ಮಂದಿ ಕೊಲ್ಲಲ್ಪಟ್ಟರು. ಹಾಗೆಯೇ 
ಯೆಹೋವನು ಜನರನ್ನು ಕೊಲ್ಲುವನೇ?. 

*ಯೆಹೋವನು ತನ್ನ ಜನರನ್ನು ದೂರ ದೇಶಕ್ಕೆ ಕಳು 
ಹಿಸುವದರ ಮೂಲಕ ಅವರನ್ನು ಶಿಕ್ಸಿಸುವನು. ಇಸ್ರೇಲ 
ರೊಂದಿಗೆ ಯೆಹೋವನು ಕಟುವಾಗಿ ಮಾತನಾಡುವನು. 
ಆತನ ಮಾತುಗಳು ಮರುಭೂಮಿಯ ಬಿಸಿಗಾಳಿಯಂತೆ 
ಸುಡುವವು. 


ಯೆಶಾಯ 27:1-28:1 


ಯಾಕೋಬನ ದೋಷವು ಹೇಗೆ ಕ್ಷಮಿಸಲ್ಪಡು 
ವದು? ಅವನ ಪಾಪಗಳು ನಿವಾರಣೆಯಾಗುವದಕ್ಕೆ ಏನು 
ಮಾಡಬೇಕಾಗುವದು? ಈ ಸಂಗತಿಗಳು ಸಂಭವಿಸು 
ವವು. ಇತರ ದೇವತೆಗಳ ಪೂಜಾಸ್ಥಳಗಳೂ ವೇದಿಕೆಯ 
ಕಲ್ಲುಗಳೂ ಪುಡಿಪುಡಿಯಾಗಿ ನಾಶವಾಗುವವು. 

10ಆ ಸಮಯದಲ್ಲಿ ಆ ಮಹಾನಗರವು ನಿರ್ಜನವಾಗಿರು 
ವದು. ಅದು ಮರುಭೂಮಿಯಂತಿರುವದು. ಜನರೆ 
ಲ್ಲರೂ ಹೊರಟು ಹೋಗಿರುವರು. ಅವರು ಪಲಾಯ 
ನಗೈದಿದ್ದಾರೆ. ನಗರವು ತೆರೆದ ಹುಲ್ಲುಗಾವಲಿನಂತಿರು 
ವುದು. ಪಶುಗಳು ಅಲ್ಲಿ ಹುಲ್ಲನ್ನು ಮೇಯುತ್ತವೆ. ದನ 
ಗಳು ದ್ರಾಕ್ಟಾಲತೆಯ ಚಿಗುರೆಲೆಗಳನ್ನು ತಿನ್ನುವವು. 
''ದ್ರಾಕ್ಷಾಬಳ್ಳಿ ಒಣಗಿಹೋಗುವವು. ಅದರ ಕೊಂಬೆ 
ಗಳು ಮುರಿದುಬೀಳುವವು. ಹೆಂಗಸರು ಆ ಕೊಂಬೆಗ 
ಳನ್ನು ಸೌದೆಯಾಗಿ ಉಪಯೋಗಿಸುವರು. 

ಜನರು ತಿಳಿದುಕೊಳ್ಳುವದಕ್ಕೆ ಮನಸ್ಸು ಕೊಡುವದಿಲ್ಲ. 
ಆದುದರಿಂದ ಅವರ ನಿರ್ಮಾಣಿಕನಾದ ದೇವರು ಅವ 
ರನ್ನು ಸಂತೈಸುವದಿಲ್ಲ. ಅವರ ನಿರ್ಮಾಣಿಕನು ಅವರಿಗೆ 
ದಯೆ ತೋರುವದಿಲ್ಲ, 

12 ಸಮಯದಲ್ಲಿ, ಯೆಹೋವನು ತನ್ನ ಜನರನ್ನು 
ಬೇರೆಯವರಿಂದ ಬೇರ್ಪಡಿಸುವನು. ಆತನು ಯೂಫ್ರೇ 
ಟೀಸ್‌ ನದಿಯಿಂದ ಪ್ರಾರಂಭಿಸಿ ಈಜಿಷ್ಟಿನ ನದಿಯವ 
ರೆಗಿನ ತನಕ ಎಲ್ಲಾ ಜನರನ್ನು ಒಟ್ಟುಗೂಡಿಸುವನು. 

ಇಸ್ರೇಲ್‌ ಜನರೇ, ನೀವು ಒಬ್ಬೊಬ್ಬರಾಗಿಯೇ ಒಟ್ಟು 
ಗೂಡಿಸಲ್ಪಡುವಿರಿ. ನನ್ನ ಜನರಲ್ಲಿ ಹೆಚ್ಚಿನವರು 
ಅಶ್ಯೂರದಲ್ಲಿ ಈಗ ಕಳೆದು ಹೋಗಿರುತ್ತಾರೆ; ಕೆಲವರು 
ಈಜಿಪ್ಟಿಗೆ ಓಡಿಹೋಗಿದ್ದಾರೆ. ಆ ಸಮಯದಲ್ಲಿ ಮಹಾ 
ದೊಡ್ಡ ತುತೂರಿಯ ಶಬ್ದವು ಕೇಳಿಸುವದು. ಆಗ ಆ 
ಜನರೆಲ್ಲರೂ ಜಿರುಸಲೇಮಿಗೆ ಹಿಂತಿರುಗುವರು. ಆ 
ಜನರು ಪರಿಶುದ್ಧ ಪರ್ವತದ ಮೇಲೆ ಯೆಹೋವನ 
ಮುಂದೆ ಅಡ್ಡಬೀಳುವರು. 


ಉತ್ತರ ಇಸ್ರೇಲಿಗೆ ಎಚ್ಚರಿಕೆ 
ಸಮಾರ್ಯದ ಕಡೆಗೆ ನೋಡು. ಎಫ್ರಾಯೀ 
28 ಮಿನ ಮತ್ತರಾದ ಜನರು ಆ ಪಟ್ಟಣದ ಬಗ್ಗೆ 
ಬಹಳ ಅಭಿಮಾನಪಡುತ್ತಿದ್ದಾರೆ. ಆ ನಗರವು 
ಪರ್ವತದ ಮೇಲಿರುವುದು; ಅದರ ಸುತ್ತಲೂ ಫಲ 
ವತ್ತಾದ ಕಣಿವೆ. ಇರುವದು. ಸಮಾರ್ಯದ ಜನರು 
ತಮ್ಮ ನಗರವು ""ಸುಂದರವಾದ ಕಿರೀಟ'' ವೆಂದು 
ನೆನಸುತ್ತಾರೆ. ಆದರೆ ಅವರು ಕುಡಿದು ಮತ್ತರಾಗಿ 
ದ್ದಾರೆ. ಅವರ ಸುಂದರ ಕಿರೀಟವು ಒಣಗಿದ ತರಗೆಲೆ 
ಯಾಗಿದೆ. 


ಯೆಶಾಯ 28:2-16 


2೭ ಇಗೋ, ನನ್ನ ಒಡೆಯನಿಗೆ ಬಲಿಷ್ಠನೂ ಧೈರ್ಯ 
ವಂತನೂ ಆಗಿರುವ ಒಬ್ಬನಿದ್ದಾನೆ. ಅವನು ದೇಶ 
ದೊಳಗೆ ಆಲಿಕಲ್ಲಿನ ಮಳೆಯಿಂದ ಕೂಡಿದ ಬಿರು 
ಗಾಳಿಯಂತೆಯೂ ನದಿಯ ಬಲವಾದ ಪ್ರವಾಹವು 
ದೇಶದೊಳಗೆ ನುಗ್ಗಿ ಬರುವಂತೆಯೂ ಅವನು 
ಬರುವನು. ಆ ಕಿರೀಟವನ್ನು (ಸಮಾರ್ಯ) ನೆಲದ 
ಮೇಲೆ ಬಿಸಾಡುವನು. 

* ಕುಡಿದು ಮತ್ತರಾದ ಎಫ್ರಾಯೀಮ್ಯರಿಗೆ ಸುಂದರ 
ವಾದ ಕಿರೀಟದ ಮೇಲೆ ಬಹಳ ಹೆಚ್ಚಳ. ಆದರೆ ಆ 
ನಗರವು ತುಳಿಯಲ್ಪಹುವದು. 

4 ಆ ನಗರವು ಬೆಟ್ಟದ ಮೇಲೆ ಕುಳಿತಿದೆ; ಸುತ್ತಲೂ 
ಫಲ ವತ್ತಾದ ಕಣಿವೆ ಇದೆ. ಆ ಸುಂದರವಾದ ಪುಷ್ಪ 
ಕಿರೀಟವು ಕೇವಲ ಒಣಗಿದ ತರಗೆಲೆ. ಆ ನಗರವು 
ಬೇಸಿಗೆಯ. ಮೊದಲಿನ (ಅಂಜೂರದ) ಹಣ್ಣುಗ 
ಳಂತೆ ಇವೆ. ಅದನ್ನು ನೋಡಿದವರು ಕೂಡಲೇ 
ತೆಗೆದುಕೊಂಡು ಬಾಯಿಗೆ ಹಾಕಿಕೊಳ್ಳುವರು. 


ಆ ಸಮಯದಲ್ಲಿ ಸರ್ವಶಕ್ತನಾದ ದೇವರು ಮಹಿಮಾ 
ಪೂರ್ಣವಾದ ಕಿರೀಟವಾಗುವನು. ಉಳಿದಿರುವ ಅವನ 
ಜನರಿಗೆ ಆತನು ಅಂದವಾದ ಪುಷ್ಪ ಕಿರೀಟವಾಗಿರುವನು. 
6ಆತನ ಜನರನ್ನು ಆಳುವ ನ್ಯಾಯಾಧಿಪತಿಗಳಿಗೆ ಯೆಹೋ 
ವನು ಜ್ಞಾನವನ್ನು ಕೊಡುವನು. ಪುರದ್ವಾರದಲ್ಲಿ ಯುದ್ದ 
ಮಾಡುವ ಆತನ ಜನರಿಗೆ ಯೆಹೋವನು ಬಲವನ್ನು 
ಕೊಡುವನು. 

ಆದರೆ ಈಗ ಆ ನಾಯಕರುಗಳು ಮತ್ತರಾಗಿದ್ದಾರೆ. 
ಯಾಜಕರೂ ಪ್ರವಾದಿಗಳೂ ಮದ್ಯ ಸೇವನೆಯಿಂದ ಮತ್ತ 
ರಾಗಿದ್ದಾರೆ. ಅವರು ಎಡವಿ ಬೀಳುತ್ತಾರೆ. ಪ್ರವಾದಿಗಳು 
ದರ್ಶನಗಳನ್ನು ಕಾಣುವಾಗ ಅಮಲೇರಿದವರಾಗಿರು 
ತ್ತಾರೆ; ನ್ಯಾಯಧೀಶರು ತೀರ್ಪು ಕೊಡುವಾಗ ಅಮಲೇರಿ 
ದವರಾಗಿರುತ್ತಾರೆ. ಅವರ ಮುಂದಿರುವ ಮೇಜುಗಳ 
ಮೇಲೆ ವಾಂತಿಯು ತುಂಬಿರುತ್ತದೆ; ಶುದ್ಧವಾದ ಸ್ಥಳವೇ 
ಇರುವದಿಲ್ಲ. 


ದೇವರು ತನ್ನ ಜನರಿಗೆ ಸಹಾಯ ಮಾಡುವನು 

ಯೆಹೋವನು ಜನರಿಗೆ ಪಾಠ ಕಲಿಸಲು ಪ್ರಯತ್ನಿಸು 
ತ್ತಿದ್ದಾನೆ. ತನ್ನ ಬೋಧನೆಯನ್ನು ತನ್ನ ಜನರು ಅರಿತು 
ಕೊಳ್ಳಲೆಂದು ಯೆಹೋವನು ಪ್ರಯತ್ನಿಸುತ್ತಿದ್ದಾನೆ. ಸ್ವಲ್ಪ 
ಸಮಯದ ಮೊದಲೇ ತಮ್ಮ ತಾಯಂದಿರ ಸ್ತನಗಳ ಬಳಿ 
ಇದ್ದ ಕೂಸುಗಳಂತೆ ಅವರಿರುವರು. ಆದುದರಿಂದ ಸಣ್ಣ 
ಶಿಶುಗಳಿಗೆಂಬಂತೆ ಯೆಹೋವನು ಅವರ ಸಂಗಡ 
ಮಾತನಾಹುತ್ತಾನೆ: 





880 


ಸಾ ಲಸಾವ್‌ ಸಾ ಲಸಾವ್‌ ಖಾವ್‌ ಲಖಾವ್‌ 
ಖಾವ್‌ ಲಖಾವ್‌ ಜೆಯಿರ್‌ ಶಾಮ್‌ ಜೆಯಿರ್‌ 
ಶಾಮ್‌. 


''ಅವರ ಸಂಗಡ ವಿಚಿತ್ರವಾಗಿಯೂ ಅನ್ಯಭಾಷೆಗ 
ಳಲ್ಲಿಯೂ ಮಾತಾನಾಡುತ್ತಾನೆ. 

'2ಓಂದಿನ ಕಾಲದಲ್ಲಿ ದೇವರು ಅವರ ಸಂಗಡ ಮಾತ 
ನಾಡಿ, "ಇಲ್ಲಿ ವಿಶ್ರಾಂತಿಯ ಸ್ಥಳವಿದೆ, ಇದು ವಿಶ್ರಮಿಸುವ 
ಸ್ಥಳ. ಆಯಾಸಗೊಂಡವರೇ, ಬಂದು ವಿಶ್ರಮಿಸಿರಿ. ಇದು 
ಸಮಾಧಾನಕರವಾದ ಸ್ಥಳ'' ಎಂದು ಹೇಳುತ್ತಿದ್ದನು. 

ಆದರೆ ಜನರಿಗೆ ಆತನ ಮಾತುಗಳನ್ನು ಕೇಳಲು ಇಷ್ಟ 
ವಾಗಲಿಲ್ಲ. "ಆದುದರಿಂದ ಆತನ ಮಾತು ಅವರಿಗೆ ಪರ 
ಭಾಷೆಯಂತೆ ಕೇಳಿಸುವುದು. 


ಸಾ ಲಸಾವ್‌ ಸಾ ಲಸಾವ್‌ ಖಾವ್‌ ಲಖಾವ್‌ 

ಖಾವ್‌ ಲಖಾವ್‌ ಜೆಯಿರ್‌ ಶಾಮ್‌ ಜಿಯಿರ್‌ 

ಶಾರ್ಮ್‌್‌ 

ಜನರು ತಮ್ಮ ಇಷ್ಟ ಪ್ರಕಾರ ನಡೆದರು. ಆದುದರಿಂದ 
ಅವರು ಸೋಲಿಸಲ್ಪಟ್ಟರು. ಅವರು ಉರುಲಿಗೆ ಸಿಕ್ಕಿ ಹಾಕಿ 
ಕೊಂಡು ಹಿಡಿಯಲ್ಪಟ್ಟರು. 


ದೇವರ ನ್ಯಾಯತೀರ್ಪಿನಿಂದ ಯಾರೂ 
ತಪ್ಪಿಸಿಕೊಳ್ಳುವದಿಲ್ಲ 

'“ಜಿರುಸಲೇಮಿನಲ್ಲಿರುವ ಅಧಿಪತಿಗಳ, ಯೆಹೋ 
ವನ ಸಂದೇಶವನ್ನು ನೀವು ಕೇಳಬೇಕು. ಆದರೆ ನೀವು 
ಅದನ್ನು ಕೇಳಲು ನಿರಾಕರಿಸುತ್ತಿದ್ದೀರಿ. 15 ನೀವು, '"ನಾವು 
ಮರಣದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ. ನಾವು 
ನರಕದೊಂದಿಗೆ ಒಪ್ಪಂದ ಮಾಡಿದ್ದೇವೆ. ಆದುದರಿಂದ 
ನಾವು ಶಿಕ್ಸಿಸಲ್ಪಡುವದಿಲ್ಲ. ಶಿಕ್ಷೆಯು ಹಾದುಹೋಗು 
ವಾಗ ಅದು ನಮಗೇನೂ ಹಾನಿ ಮಾಡುವದಿಲ್ಲ. ನಾವು 
ನಮ್ಮ ಸುಳ್ಳು ಮೋಸಗಳ ಹಿಂದೆ ಅವಿತುಕೊಳ್ಳುತ್ತೇವೆ'' 
ಎಂದು ಹೇಳುತ್ತೀರಿ. 

'6ಇದಕ್ಕೋಸ್ಕರವಾಗಿಯೇ, ನನ್ನ ಒಡೆಯನಾದ 
ಯೆಹೋವನು ಇಂತೆನ್ನುವನು: ""ಚೀಯೋನಿನಲ್ಲಿ ನಾನು 
ಒಂದು ಮೂಲೆಗಲ್ಲು ಇಡುವೆನು. ಇದು ಬಹು ಅಮೂಲ್ಯ 
ವಾದ ಕಲ್ಲು. ಈ ವಿಶೇಷವಾದ ಕಲ್ಲಿನ ಮೇಲೆ ಎಲ್ಲವೂ 
ಕಟ್ಟಲ್ಪಡುವದು. ಯಾವನಾದರೂ ಆ ಕಲ್ಲಿನ ಮೇಲೆ 
ಭರವಸವಿಡುವವನು ಆಶಾಭಂಗಪಡುವದಿಲ್ಲ 





ಸಾ... ಶಾಮ್‌ ಬಹುಶಃ ಚಿಕ್ಕಮಕ್ಕಳಿಗೆ ಬರೆಯುವದನ್ನು ಕಲಿಸುವಾಗ 
ಬಳಸುವ ಹೀಬ್ರೂ ಹಾಡು. ಇದರರ್ಥ, ""ಇಲ್ಲಿಯೊಂದು ಆಜ್ಞಿ, ಅಲ್ಲಿ 
ಯೊಂದು ಆಜ್ಞೆ, ಇಲ್ಲಿಯೊಂದು ನಿಯಮ, ಅಲ್ಲಿಯೊಂದು ನಿಯಮ. 
ಇಲ್ಲಿಯೊಂದು ಪಾಠ ಅಲ್ಲಿಯೊಂದು ಪಾಠ.'' 


881 


17° ಗೋಡೆಯು ನೆಟ್ಟಗಿದೆಯೆಂದು ನೋಡಲು 
ಜನರು ಗುಂಡನ್ನೂ ನೂಲನ್ನೂ ಉಪಯೋಗಿಸುತ್ತಾರೆ. 
ಅದೇ ರೀತಿಯಲ್ಲಿ ನಾನು ಯಾವದು ಸತ್ಯ ಯಾವದು 
ನ್ಯಾಯ ಎಂದು ತೋರಿಸುವದಕ್ಕೆ ನ್ಯಾಯ ಮತ್ತು ಕರುಣೆ 
ಗಳನ್ನು ಉಪಯೋಗಿಸುವೆನು. 

“ನೀವು ದುಷ್ಟಜನರು. ನೀವು ನಿಮ್ಮ ಸುಳ್ಳುಮೋಸಗಳ 
ಹಿಂದೆ ಅವಿತುಕೊಳ್ಳುತ್ತಿದ್ದೀರಿ. ಆದರೆ ನೀವು ಶಿಕ್ಸಿಸಲ್ಪ 
ಡುವಿರಿ. ನೀವು ಅಡಗಿಕೊಂಡಿರುವ ಸ್ಥಳವನ್ನು ನಾಶ 
ಮಾಡುವ ಬಿರುಗಾಳಿಯಂತೆಯೂ ಪ್ರವಾಹದಂತೆಯೂ 
ಅದಿರುವುದು. ೌಮರಣದೊಂದಿಗೆ ನೀವು ಮಾಡಿದ 
ಒಪ್ಪಂದವು ಮುರಿಯಲ್ಪಡುವದು. ನರಕದೊಂದಿಗೆ 
ನೀವು ಮಾಡಿದ ಒಪ್ಪಂದವು ನಿಮ್ಮ ಸಹಾಯಕ್ಕೆ 
ಬಾರದು. 

""ನಿಮ್ಮನ್ನು ಶಿಕ್ಸಿಸಲು ಒಬ್ಬನು ಬರುವನು. ಆತನು 
ನೀವು ಧೂಳೋ ಎಂಬಂತೆ ನಿಮ್ಮ ಮೇಲೆ ತುಳಿದಾಡು 
ವನು. ಆತನು ಬಂದು ನಿಮ್ಮನ್ನು ತೆಗೆದುಕೊಂಡು 
ಹೋಗುವನು. ನಿಮಗೆ ದೊರಕುವ ಶಿಕ್ಬೈ ಬಹು 
ಭಯಂಕರವಾದದ್ದು. ಅದರ ಬಗ್ಗೆ ನೀವು ಕೇಳಿದ 
ಕೂಡಲೇ ಚಿಂತಿಸಲಾರಂಭಿಸುಪಿರಿ. ಅದು ಮುಂಜಾನೆ 
ಬಂದು ರಾತ್ರಿ ಬಹು ಹೊತ್ತಿನ ತನಕ ಇರುವದು. 

2° ಟಗ ನೀವು ಈ ಕಥೆಯನ್ನು ಅರ್ಥಮಾಡಿಕೊಳ್ಳು 
ವಿರಿ: ಒಬ್ಬ ಮನುಷ್ಯನು ತನಗೆ ಚಿಕ್ಕದಾಗಿರುವ ಹಾಸಿಗೆಯ 
ಮೇಲೆ ಮಲಗಲು ಪ್ರಯತ್ನಿಸುವನು. ಅವನಲ್ಲಿರುವ 
ಕಂಬಳಿಯು ಅವನನ್ನು ಪೂರ್ಣವಾಗಿ ಮುಚ್ಚುಕ್ತಿರಲಿಲ್ಲ. 
ಆ ಹಾಸಿಗೆಯೂ, ಆ ಕಂಬಳಿಯೂ ಹೇಗೆ ನಿಷ್ಟಮೋಜ 
ಕವೋ ಹಾಗೆಯೇ ನಿಮ್ಮ ಒಪ್ಪಂದವೂ ನಿಷ್ಪ್ರಯೋಜಕ 
ವಾಗಿದೆ.'' 

?!ಪೆರಾಚೀಮ್‌ ಬೆಟ್ಟದ ಮೇಲೆ ಯೆಹೋವನು 
ಯುದ್ಧಮಾಡಿದಂತೆಯೇ ಆತನು ಯುದ್ಧಮಾಹುವನು. 
ಗಿಬ್ಯೋನ್‌ ಕಣಿವೆಯಲ್ಲಿ ಯೆಹೋವನು ಕೋಪ 
ಗೊಂಡಿದ್ದಂತೆಯೇ ಕೋಪಗೊಳ್ಳುವನು. ಆಗ ಆತನು 
ಮಾಡಬೇಕಾದ ಕಾರ್ಯಗಳನ್ನು ಮಾಡುವನು. 
ಯೆಹೋವನು ಕೆಲವು ಅಪರಿಚಿತವಾದ ಸಂಗತಿಗಳನ್ನು 
ಮಾಡುವನು. ಆದರೆ ಆತನು ತನ್ನ ಕಾರ್ಯವನ್ನು ಮಾಡಿ 
ಮುಗಿಸುವನು. ಆ ಕೆಲಸವು ಒಬ್ಬ ಪರಿಚಯವಿಲ್ಲದವನ 
ಕೆಲಸವಾಗಿದೆ. ಈಗ ನೀವು ಆ ವಿಷಯಗಳೊಂದಿಗೆ 
ಯುದ್ಧಮಾಡಬಾರದು. ನೀವು ಹಾಗೆ ಮಾಡಿದ್ದಲ್ಲಿ ನಿಮ್ಮ 
ಸುತ್ತಲಿರುವ ಹಗ್ಗವು ಇನ್ನೂ ಬಿಗಿಯಾಗುವದು. 

ನಾನು ಕೇಳಿರುವ ಮಾತುಗಳು ಬದಲಾಗವು. 
ಯಾಕೆಂದರೆ ಅವು ಸರ್ವಶಕ್ತನಾದ ಯೆಹೋವನ ಮಾತು 
ಗಳು. ಆತನು ಪ್ರಪಂಚವನ್ನು ಆಳುವಾತನು. ಆ ಸಂಗತಿ 
ಗಳೆಲ್ಲವೂ ಸಂಭವಿಸುವವು. 





ಯೆಶಾಯ 28:17-29:4 


ಯೆಹೋವನ ಶಿಕ್ಷೆಯು ನ್ಯಾಯಸಮ್ಮತವಾದದ್ದು 

ನಾನು ಹೇಳುವ ಸಂದೇಶಕ್ಕೆ ಜಾಗ್ರತೆಯಿಂದ ಕಿವಿ 
ಗೊಡಿರಿ. ಒಬ್ಬ ವ್ಯವಸಾಯಗಾರನು ಯಾವಾಗಲೂ 
ಉಳುತ್ತಲೇ ಇರುವನೋ? ಇಲ್ಲ. ಅವನು ಮಣ್ಣಿನಲ್ಲಿ 
ಯಾವಾಗಲೂ ಕೆಲಸಮಾಡುತ್ತಿರುವನೋ? ಇಲ್ಲ. 
ಚಿವ್ಯವಸಾಯಗಾರನು ಮಣ್ಣನ್ನು ಹಸನುಮಾಡಿ ನಂತರ 
ಬೀಜ ಬಿತ್ತುವನು. ಬೇರೆಬೇರೆ ತರದ ಬೀಜಗಳನ್ನು ಬೇರೆ 
ಬೇರೆ ರೀತಿಯಲ್ಲಿ ಬಿತ್ತುವನು. ಅವನು ಗೋಧಿಯ 
ನ್ನಾಗಲೀ ಬಾರ್ಲಿಯನ್ನಾಗಲೀ ನೆಲದ ಮೇಲೆ ಬಿಸಾಡು 
ವನು. ಗೋಧಿಯನ್ನು ಸಾಲಾಗಿ ಬಿತ್ತುವನು. ಬೇರೆಬೇರೆ 
ಗಿಡಗಳ ಬೀಜವನ್ನು ಬೇರೆಬೇರೆ ಸ್ಥಳಗಳಲ್ಲಿಯೂ ಬೇರೆ 
ಬೇರೆ ವಿಧಾನದಲ್ಲಿಯೂ ಬಿತ್ತುವನು. 

26ನಮ್ಮ ದೇವರು ಈ ಉದಾಹರಣೆಯ ಮೂಲಕ 
ಒಂದು ಪಾಠವನ್ನು ಕಲಿಸುತ್ತಾನೆ. ಏನೆಂದರೆ ಆತನು ಜನ 
ರನ್ನು ಶಿಕ್ಷಿಸುವಾಗ ನ್ಯಾಯವಾಗಿ ಶಿಕ್ಚಿಸುತ್ತಾನೆ. 27ವ್ಯವಸಾ 
ಯಗಾರನು ಜೀರಿಗೆಯನ್ನು ಒಕ್ಕುವದು ಹಲಿವೆ 
ಯಿಂದಲ್ಲ ಕೋಲಿನಿಂದಲೇ. ಜೀರಿಗೆಯನ್ನು ಕುದುರೆ 
ಯಿಂದ ಗುಂಡನ್ನು ಉರುಳಿಸಿ ನುಚ್ಚುನೂರು ಮಾಡು 
ವನೋ ಇಲ್ಲ! ಅವನೊಂದು ಸಣ್ಣ ಕೋಲನ್ನು 
ಉಪಯೋಗಿಸುವನು. 

ಸ್ತ್ರೀಯು ರೊಟ್ಟಿಯನ್ನು ತಯಾರಿಸುವಾಗ ಹಿಟ್ಟನ್ನು 
ಕೈಯಲ್ಲಿ ನಾದಿ ಅದನ್ನು ಚೆನ್ನಾಗಿ ಹದಗೊಳಿಸುವಳು. 
ಆದರೆ ಆಕೆ ಹಾಗೆಯೇ ಮಾಡುತ್ತಾ ಇರುವದಿಲ್ಲ. ಅದೇ 
ರೀತಿಯಲ್ಲಿ ಯೆಹೋವನು ಜನರನ್ನು ಶಿಕ್ಸಿಸುವನು. 
ಆತನು ಬಂಡಿಯ ಚಕ್ರದಿಂದ ಬೆದರಿಸುವನು. ಆದರೆ 
ಅವರನ್ನು ಸಂಪೂರ್ಣವಾಗಿ ಪುಡಿಮಾಡುವದಿಲ್ಲ. ಆದರೆ 
ಅವರನ್ನು ತುಳಿದುಬಿಡಲು ಅನೇಕ ಕುದುರೆಗಳನ್ನು 
ಉಪಯೋಗಿಸುವದಿಲ್ಲ. ೌಈ ಪಾಠವು ಸರ್ವಶಕ್ತನಾದ 
ದೇವರಿಂದ ಬರುತ್ತದೆ. ಯೆಹೋವನು ಆಶ್ಚರ್ಯಕರ 
ವಾದ ಸಲಹೆಯನ್ನು ಕೊಡುತ್ತಾನೆ. ಆತನು ನಿಜ 
ವಾಗಿಯೂ ಜ್ಞಾನಿ. 


ಜಿರುಸಲೇಮಿನ ಮೇಲೆ ದೇವರ ಪ್ರೀತಿ 

ದೇವರು ಹೇಳುವದೇನೆಂದರೆ, "ಅರೀಯೇ 
29 ಲನ್ನು ನೋಡು. ಅಲ್ಲಿ ದಾವೀದನು ಪಾಳೆಯ 
ಮಾಡಿಕೊಂಡಿದ್ದನು. ಆಕೆಯ ಹಬ್ಬಗಳು ಪ್ರತಿ ವರುಷವೂ 
ನಡೆಯುತ್ತಿವೆ. `ನಾನು ಅರೀಯೇಲನ್ನು ಶಿಕ್ಸಿಸಿದ್ದೇನೆ. ಆ 
ನಗರವು ದುಃಖರೋಧನಗಳಿಂದ ತುಂಬಿದೆ. ಆದರೆ ಆಕೆ 
ಯಾವಾಗಲೂ ನನ್ನ ಅರೀಯೇಲಾಗಿದ್ದಾಳೆ. ನಿನ್ನ 
ಸುತ್ತಲೂ ನಾನು ಸೈನ್ಯವನ್ನಿಟ್ಟಿದ್ದೇನೆ. ಅರೀಯೇಲೇ, 
ನಿನಗೆ ವಿರುದ್ಧವಾಗಿ ನಾನು ಯುದ್ಧದ ಬುರುಜನ್ನು ಕಟ್ಟಿಸಿ 
ರುತ್ತೇನೆ. “ನೀನು ಸೋತು ಹೋಗಿರುವೆ, ಮತ್ತು ನೆಲದ 


ಯೆಶಾಯ 29:5-21 


ಮೇಲೆ ಕೆಹವಲ್ಬಟ್ಟಿರುವೆ. ಈಗ ನಿಮ್ಮ ಸ್ವರವು ಪ್ರೇತದ 
ಸ್ವರ ದಂತೆ ನನಗೆ ಕೇಳಿಸುತ್ತದೆ. ಅದು ಬಲಹೀನವಾದ 
ಸ್ವರವಾಗಿದೆ.'' 5ನೆಲದ ಮೇಲೆ ಅನೇಕ ಅಪರಿಚಿತರು 
ಧೂಳಿನ ಕಣಗಳಂತೆ ಇದ್ದಾರೆ. ಅನೇಕ ಮಂದಿ ದುಷ್ಟ 
ಜನರು ಗಾಳಿಯಲ್ಲಿ ತೂರಿಹೋಗುವ ಹೊಟ್ಟಿನಂತಿ 
ದ್ದಾರೆ. ಸರ್ವಶಕ್ತನಾದ ಯೆಹೋವನು ನಿಮ್ಮನ್ನು 
ಗುಡುಗು, ಮಹಾಶಬ್ದ, ಬಿರುಗಾಳಿ, ಚಂಡಮಾರುತ, 
ದಹಿಸುವ ಅಗ್ನಿಜ್ವಾಲೆ ಇವುಗಳಿಂದ ಶಿಕ್ಷಿಸಿದನು. 
7ಅರೀಯೇಲ್‌ ವಿರುದ್ಧವಾಗಿ ಅನೇಕಾನೇಕ ಜನಾಂಗ 
ಗಳು ಯುದ್ಧಮಾಡಿದರು. ಅವೆಲ್ಲಾ ರಾತ್ರಿಕಾಲದ 
ಭಯಂಕರ ಕನಸುಗಳಂತೆ ಇದ್ದವು. ಸೈನ್ಯವು ಅರೀಯೇ 
ಲ್‌ಗೆ ಮುತ್ತಿಗೆ ಹಾಕಿ ಅದನ್ನು ಶಿಕ್ಚಿಸಿದವು. *ಅದು ಕೂಹಾ 
ಸೈನ್ಯದವರಿಗೆ ಒಂದು ಕನಸಿನಂತಿರುವದು. ಅವರಿಗೆ 
ಬೇಕಾದದ್ದು ದೊರಕುವದಿಲ್ಲ. ಹಸಿವೆಯಲ್ಲಿರುವ 
ಒಬ್ಬನು ಆಹಾರದ ಕನಸು ಕಂಡಂತಿರುವದು. ಅವನು 
ಎಚ್ಚರವಾದಾಗ ಹಸಿವಿನಿಂದಲೇ ಇರುವನು. ಬಾಯಾ 
ರಿದ ಮನುಷ್ಯನು ನೀರಿಗಾಗಿ ಕಾಣುವ ಕನಸಿನಂತಿರು 
ವುದು. ಅವನು ಎಚ್ಚರಗೊಂಡಾಗ ಬಾಯಾರಿಕೆಯು 
ಇನ್ನೂ ಇರುವದು. 


ಜೀಯೋನಿಗೆ ವಿರುದ್ಧ ಯುದ್ಧಮಾಡುವ ಆ 
ಜನಾಂಗಗಳ ಗತಿಯು ಅಂತೆಯೇ ಇರುವದು. 
ಅವರು ತಾವು ಆಶಿಸುವ ವಸ್ತುಗಳನ್ನು ಹೊಂದುವ 
ದಿಲ್ಲ. 

9 ಆಶ್ಚರ್ಯಪಡು, ಚಕಿತನಾಗು. ನೀನು ಮತ್ತ 
ನಾಗುವೆ; ಆದರೆ ದ್ರಾಕ್ಟಾರಸದಿಂದಲ್ಲ. ನೋಡು, 
ಆಶ್ಚರ್ಯಪಡು. ನೀನು ಮುಗ್ಗರಿಸಿಬೀಳುವೆ; 
ಆದರೆ ಮತ್ತನಾದುದರ ಕಾರಣದಿಂದಲ್ಲ. 

10 ಯೆಹೋವನು ನಿನಗೆ ತೂಕಡಿಕೆ ಬರಮಾಡುವನು. 
ಆತನು ನಿನ್ನ ಕಣ್ಣುಗಳನ್ನು ಮುಚ್ಚುವನು. (ಪ್ರವಾದಿ 
ಗಳು ನಿನ್ನ ಕಣ್ಣುಗಳಾಗಿದ್ದಾರೆ.) ಯೆಹೋವನು 
ನಿನ್ನ ತಲೆಗಳನ್ನು ಮುಚ್ಚುವನು. (ಪ್ರವಾದಿಗಳು 
ನಿನ್ನ ತಲೆಗಳಾಗಿದ್ದಾರೆ.) 


11ನಾನು ಖಂಡಿತವಾಗಿ ಹೇಳುತ್ತೇನೆ, ಈ ಸಂಗತಿಗಳು 
ನೆರವೇರುವವು. ಆದರೆ ನೀವು ನನ್ನನ್ನು ಅರ್ಥಮಾಡಿ 
ಕೊಳ್ಳುವುದಿಲ್ಲ. ನನ್ನ ಮಾತುಗಳು ಒಂದು ಪುಸ್ತಕದಲ್ಲಿ 
ಬರೆದು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿ ಇರಿಸಿದಂತಿರು 
ವದು.12ಓದುಬರುವವನಿಗೆ ಇದನ್ನು ಓದು ಎಂದು ಹೇಳಿ 
ದರೆ ಅವನು, "" ಈ ಪುಸ್ತಕ ಮುಚ್ಚಲ್ಪಟ್ಟಿದೆ, ನನಗೆ ತೆರೆ 
ಯಲು ಸಾಧ್ಯವಿಲ್ಲ'' ಎಂದು ಹೇಳುವನು. ಓದುಬಾರದ 
ಒಬ್ಬನಿಗೆ ಕೊಟ್ಟರೆ ಅವನು, ""ನನಗೂ ಓದಲು 


882 


ಬರುವದಿಲ್ಲ'' ಎಂದು ಹೇಳಿ ಪುಸ್ತಕವನ್ನು ಹಿಂದಕ್ಕೆ 
ಕೊಡುವನು. 

ನನ್ನ ಒಡೆಯನು ಹೇಳುವದೇನೆಂದರೆ, ""ನನ್ನನ್ನು 
ಪ್ರೀತಿಸುವದಾಗಿ ಇವರು ಹೇಳುತ್ತಾರೆ. ಅವರು ತಮ್ಮ 
ಮಾತುಗಳಿಂದ ನನ್ನನ್ನು ಗೌರವಿಸುತ್ತಾರೆ. ಆದರೆ ಅವರ 
ಹೃದಯಗಳು ನನ್ನಿಂದ ದೂರವಾಗಿವೆ. ಅವರು ನನಗೆ 
ತೋರಿಸುವ ಗೌರವವು ಅವರು ಬಾಯಿಪಾಠ ಮಾಡಿದ 
ಮಾನವ ನಿರ್ಮಿತವಾದ ನಿಯಮಗಳಾಗಿವೆ. ನಾನು 
ಅದ್ಭುತಕಾರ್ಯಗಳಿಂದ ಅವರನ್ನು ಅಶ್ಚರ್ಯಗೊಳಿ 
ಸುತ್ತಾ ಇರುವೆನು. ಅವರ ಜ್ಞಾನಿಗಳು ತಮ್ಮ ಜ್ಞಾನವನ್ನು 
ಕಳೆದುಕೊಳ್ಳುವರು; ಅವರು ಅರ್ಥಮಾಡಿಕೊಳ್ಳ 
ಲಾರರು.'' 

15 ಯೆಹೋವನಿಗೆ ತಮ್ಮ ಆಲೋಚನೆಗಳು ತಿಳಿಯ 
ಬಾರದೆಂದು ಕುತಂತ್ರೋಪಾಯಗಳನ್ನು ಮಾಡಿ, ಕತ್ತಲೆ 
ಯಲ್ಲಿ ದುಷ್ಟಕಾರ್ಯಗಳನ್ನು ಮಾಡುತ್ತಾ ""ನಮ್ಮನ್ನು 
ಯಾರು ನೋಡಬಲ್ಲರು, ನಮ್ಮನ್ನು ಯಾರು ಗುರುತಿಸ 
ಬಲ್ಲರು'' ಎಂದುಕೊಳ್ಳುವವರ ಗತಿಯನ್ನು ಏನು 
ಹೇಳಲಿ. 

ನೀವು ಗಲಿಬಿಲಿಗೊಂಡಿದ್ದೀರಿ. ಆವೆಮುಣ್ಣು 
ಕುಂಬಾರನಿಗೆ ಸಮಾನವಾಗಿದೆ ಎಂದು ಯೋಚಿಸುತ್ತೀರಿ. 
ಒಂದು ವಸ್ತು ಅದರ ನಿರ್ಮಾಪಕನಿಗೆ, "ನೀನು ನನ್ನನ್ನು 
ನಿರ್ಮಿಸಲಿಲ್ಲ' ಎಂದು ಕೇಳಬಹುದು ಎಂದು ನೆನಸು 
ತ್ತೀರಿ. ಒಂದು ಮಡಿಕೆಯು ಅದನ್ನು ಮಾಡಿದವನಿಗೆ, 
""ನಿನಗೆ ಏನೂ ಗೊತ್ತಿಲ್ಲ'' ಎಂದು ಹೇಳಿದ ಹಾಗಾಯಿತು. 


ಒಳ್ಳೆಯ ಸಮಯವು ಬರುತ್ತಿದೆ 

!'ಇದು ಸತ್ಯ: ಸ್ವಲ್ಪ ಸಮಯದ ನಂತರ, ಕರ್ಮೆಲ್‌ 
ಬೆಟ್ಟದಂತೆ ಲೆಬನೋನ್‌ ಫಲವತ್ತಾಗುವದು. ಕರ್ಮೆಲ್‌ 
ಬೆಟ್ಟವು ದಟ್ಟ ಅಡವಿಯಾಗುವದು. ಪುಸ್ತಕದಲ್ಲಿರುವ 
ಮಾತುಗಳನ್ನು ಕಿವುಡನು ಕೇಳಿಸಿಕೊಳ್ಳುವನು. ಕುರು 
ಹನು ಕತ್ತಲೆಯಲ್ಲಿಯೂ ಮಂಜು ತುಂಬಿದ್ದಾಗಲೂ 
ನೋಹುವನು. '*ದೀನರನ್ನು ಯೆಹೋವನು ಸಂತೋಷಿ 
ಸುವಂತೆ ಮಾಡುವನು. ಬಡವರು ಇಸ್ರೇಲರ ಪರಿಶುದ್ಧ 
ನಲ್ಲಿ ಉಲ್ಲಾಸಿಸುವರು. 

ಇದು ಕ್ರೂರಿಗಳೂ ದುಷ್ಟರೂ ನಾಶವಾದಾಗ ಆಗು 
ವದು. ಕೆಟ್ಟಕಾರ್ಯಗಳನ್ನು ಮಾಡುವದರಲ್ಲಿ ಸಂತೋಷಿ 
ಸುವವರು. ಇಲ್ಲದೆ ಹೋದಾಗ ಆ ಕಾರ್ಯಗಳು ನಡಿ 
ಯುವವು. (ಅವರು ನೀತಿವಂತರ ವಿಷಯವಾಗಿ 
ಸುಳ್ಳಾಡುವರು. ನ್ಯಾಯಾಲಯದಲ್ಲಿ ಜನರನ್ನು ಸಿಕ್ಕಿಸಿ 
ಹಾಕುವರು. ದೀನರನ್ನು ನಾಶಮಾಡಲು ಅವರು 
ಪ್ರಯತ್ನಿಸುವರು.) 


883 


ಯೆಹೋವನು ಯಾಕೋಬನ ವಂಶಕ್ಕೆ ಇಂತೆನ್ನು 
ತ್ತಾನೆ: (ಅಬ್ರಹಾಮನನ್ನು ಬಿಡಿಸಿದ ಯೆಹೋವನೇ 
ನಾನು.) ""ಈಗ ಯಾಕೋಬು (ಇಸ್ರೇಲ್‌ ಜನರು) 
ನಾಚಿಕೆಪಡುವದಿಲ್ಲ ಮತ್ತು ಅವಮಾನ ಹೊಂದುವದಿಲ್ಲ. 
ಅವನು ತನ್ನ ಎಲ್ಲಾ ಮಕ್ಕಳನ್ನು ನೋಡಿ "ಪವಿತ್ರ 
ಎಂಬುದೇ ನನ್ನ ಹೆಸರು' ಎಂದು ಹೇಳುವನು. ನನ್ನ 
ಕೈಗಳಿಂದ ನಾನು ಆ ಮಕ್ಕಳನ್ನು ನಿರ್ಮಿಸಿದೆನು. ಆ 
ಮಕ್ಕಳು ಯಾಕೋಬನ ಪರಿಶುದ್ಧದೇವರು ವಿಶೇಷವಾದ 
ವನು ಎಂದು ಹೇಳುವರು. ಆ ಮಕ್ಕಳು ಇಸ್ರೇಲರ ದೇವ 
ರನ್ನು ಗೌರವಿಸುವರು. "ಅವರಲ್ಲಿ ಅನೇಕರು ಸರಿಯಾಗಿ 
ತಿಳಿದುಕೊಳ್ಳಲಿಲ್ಲ. ಆದುದರಿಂದ ಅವರು ತಪ್ಪಿ 
ಹೋದರು. ಆದರೆ ಅವರು ಪಾಠಗಳನ್ನು ಕಲಿತು 
ಕೊಳ್ಳುವರು.'' 


ಇಸ್ರೇಲರು ದೇವರ ಮೇಲೆ ಭರವಸವಿಡಬೇಕು 
ಗ್ಗ 0 ಯೆಹೋವನು ಇಂತೆನ್ನುತ್ತಾನೆ: “ಈ ಮಕ್ಕಳನ್ನು 
ನೋಡಿರಿ, ಅವರು ನನಗೆ ವಿಧೇಯರಾಗುತ್ತಿಲ್ಲ. 
ಅವರು ಯೋಜನೆಗಳನ್ನು ತಯಾರಿಸುತ್ತಾರೆ, ಆದರೆ 
ನನ್ನಿಂದ ಸಹಾಯವನ್ನು ಕೇಳುತ್ತಿಲ್ಲ. ಅವರು ಬೇರೆ 
ರಾಜ್ಯಗಳೊಂದಿಗೆ ಒಪ್ಪಂದಮಾಡುತ್ತಾರೆ; ಆದರೆ ನನ್ನ 
ಆತ್ಮವು ಅದಕ್ಕೆ ಒಪ್ಪುತ್ತಿಲ್ಲ. ಈ ಜನರು ತಮ್ಮ ಪಾಪಗಳಿಗೆ 
ಇನ್ನೂ ಹೆಚ್ಚು ಪಾಪವನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ. 2ಡ್ರ 
ಮಕ್ಕಳು ಈಜಿಫ್ಟಿಗೆ ಸಹಾಯಕ್ಕಾಗಿ ಹೋಗುತ್ತಾರೆ, ಆದರೆ 
ಅವರು ಹಾಗೆ ಮಾಡುವದು ಸರಿಯೋ ಎಂದು ನನ್ನ ಹತ್ತಿರ 
ಕೇಳುವದಿಲ್ಲ. ಫರೋಹನು ತಮ್ಮನ್ನು ರಕ್ಷಿಸುತ್ತಾನೆಂದು 
ಅವರು ತಿಳಿದಿದ್ದಾರೆ. ಈಜಿಪ್ಟೇ ತಮ್ಮನ್ನು ಕಾಪಾಡಬೇಕು 
ಎಂಬುದು ಅವರ ಇಷ್ಟ. 
3""ಆದರೆ ನಾನು ನಿಮಗೆ ಹೇಳುವದೇನೆಂದರೆ, ಈಜಿಪ್ಟಿ 
ನಲ್ಲಿ ಅಹಗಿಕೊಂಡರೆ ಏನೂ ಪ್ರಯೋಜನವಾಗದು. 
ಈಜಿಪ್ಟು ನಿಮ್ಮನ್ನು ರಕ್ಷಿಸಲಾರದು. *ನಿಮ್ಮ ಅಧಿಕಾರಿಗಳು 
ಚೋವನಿಗೆ ಹೋಗಿದ್ದಾರೆ, ನಿಮ್ಮ ರಾಯಭಾರಿಗಳು 
ಹಾನೇಸಿಗೆ ಹೋಗಿದ್ದಾರೆ. "ಆದರೆ ಅವರು ನಿರಾಶರಾಗು 
ವರು. ತಮಗೆ ಸಹಾಯ ಮಾಡಲಶಕ್ಕವಾದ ರಾಜ್ಯಗಳಿಗೆ 
ಸಹಾಯಕ್ಕಾಗಿ ಹೋಗಿದ್ದಾರೆ. ಈಜಿಪ್ಟು ನಿಷ್ಪ್ರಯೋಜಕ 
ವಾಗಿದೆ. ಅದು ಸಹಾಯ ಮಾಡದು. ಅದು ನಾಚಿಕೆ, 
ಅವಮಾನಗಳನ್ನು ಕೊಡುವದು.” 


ಯೆಹೂದಕ್ಕೆ ದೇವರ ಸಂದೇಶ 
"ನೆಗೆವ್‌ನಲ್ಲಿರುವ ಪ್ರಾಣಿಗಳ ದುಃಖಕರವಾದ 
ಸಂದೇಶ: 
ನೆಗೆವ್‌ ಬಹು ಅಪಾಯಕಾರಿ ಸ್ಥಳ. ಸಿಂಹ, ವಿಷದ ಹಾವು 
ಗಳು, ವೇಗವಾಗಿ ಚಲಿಸುವ ಹಾವುಗಳಿಂದ ಅದು 





ಯೆಶಾಯ 29:22-30:14 


ತುಂಬಿದೆ. ಆದರೆ ಕೆಲವರು ನೆಗೆವ್‌ ಮೂಲಕ ಪ್ರಯಾಣ 
ಮಾಡಿ ಈಜಿಪ್ಟಿಗೆ ಹೋಗುತ್ತಾರೆ. ಅವರು ತಮ್ಮ ಸಂಪತ್ತ 
ನ್ನೆಲ್ಲಾ ಕತ್ತೆಯ ಮೇಲೆ ಹೊರಿಸಿರುತ್ತಾರೆ. ಅವರು ತಮ್ಮ 
ಧನವನ್ನು ಒಂಟೆಯ ಮೇಲೆ ಹೊರಿಸಿರುತ್ತಾರೆ. ತಮಗೆ 
ಸಹಾಯ ಮಾಡಲಾರದ ದೇಶದ ಮೇಲೆ ಜನರು ಭರವಸ 
ವಿಟ್ಟಿದ್ದಾರೆ ಎಂಬುದೇ ಇದರರ್ಥ. ಈಜಿಪ್ಟ್‌ ಯಾವ 
ಪ್ರಯೋಜನಕ್ಕೂ ಬಾರದು. ಅದರ ಸಹಾಯವು ಏನೂ 
ಅಲ್ಲ. ಅದಕ್ಕಾಗಿ ನಾನು ಈಜಿಪ್ಟನ್ನು ""ಏನೂ ಮಾಡದ 
ದೈತ್ಯಾಕಾರದ ಮೃಗ'' ಎಂದು ಕರೆಯುತ್ತೇನೆ. 

ಎಲ್ಲಾ ಜನರಿಗೆ ಕಾಣುವಂತೆ ಇದನ್ನು ಹಲಗೆಯ 
ಮೇಲೆ ಬರೆ; ಪುಸ್ತಕದಲ್ಲೂ ಬರೆ. ಕೊನೆಯ ದಿವಸಗ 
ಳಿಗಾಗಿ ಇದನ್ನು ಬರೆ. ಬಹುಕಾಲದ ನಂತರ ಇದು 
ಸಂಭವಿಸುವದು. 


9ಈ ಜನರು ಹೆತ್ತವರಿಗೆ ವಿಧೇಯರಾಗದ ಮಕ್ಕಳಂತಿ 
ದ್ಹಾರೆ. ಅವರು ಸುಳ್ಳಾಡಿಕೊಂಡು ಯೆಹೋವನ 
ಬೋಧನೆಯನ್ನು ನಿರಾಕರಿಸುತ್ತಾರೆ. 10ಅವರು 
ಪ್ರವಾದಿಗಳಿಗೆ, ""ನಾವು ಮಾಡಬೇಕಿರುವ ಕಾರ್ಯ 
ಗಳ ಬಗ್ಗೆ ದೈವೋಕ್ತಿ ನುಡಿಯಬೇಡಿ, ನಮಗೆ ಸತ್ಯ 
ವನ್ನು ತಿಳಿಸಬೇಡಿ. ನಮಗೊಪ್ಪುವ ಮನರಂಜನೆಯ 
ಮಾತು ಗಳನ್ನಾಡಿ. ನಮಗೋಸ್ಕರ ಒಳ್ಳೆಯ ಸಂಗತಿಗ 
ಳನ್ನೇ ನಿಮ್ಮ ದರ್ಶನಗಳಲ್ಲಿ ನೋಡಿರಿ. ''ಸತ್ಯವಾಗಿ 
ನಡೆಯುವ ವಿಷಯಗಳನ್ನು ನೀವು ದರ್ಶನದಲ್ಲಿ 
ನೋಡಬೇಡಿ. ನಮ್ಮ ದಾರಿಯಿಂದ ತೊಲಗಿರಿ. 
ಇಸ್ರೇಲಿನ ಪರಿಶುದ್ದನ ಬಗ್ಗೆ ನಮಗೆ ಹೇಳುವದನ್ನು 
ನಿಲ್ಲಿಸಿ ಬಿಡಿರಿ” ಎಂದು ಹೇಳುವರು. 


ಯೆಹೂದಕ್ಕೆ ಸಹಾಯವು ಯೆಹೋವನಿಂದಲೇ 
ಬರುವದು 

ಇಸ್ರೇಲಿನ ಪರಿಶುದ್ಧನು ಹೇಳುವದೇನೆಂದರೆ, 
“ಕರ್ತನಿಂದ ಬರುವ ಸಂದೇಶವನ್ನು ಅಂಗೀಕರಿಸಲು 
ನೀವು ನಿರಾಕರಿಸುತ್ತೀರಿ. ನೀವು ನಿಮ್ಮ ಯುದ್ಧಗ 
ಳಿಂದಲೂ ಸುಳ್ಳಾಡುವದರಿಂದಲೂ ನಿಮಗೆ ಸಹಾಯ 
ಸಿಗುವದೆಂದು ಭರವಸೆಯಿಂದಿದ್ದೀರಿ. ನೀವು ತಪ್ಪಿತಸ್ಥ 
ರಾಗಿದ್ದೀರಿ. ನೀವು ಬಿರುಕುಬಿಟ್ಟಿರುವ ಎತ್ತರದ ಗೋಡೆ 
ಯಂತಿದ್ದೀರಿ. ಆ ಗೋಡೆಯು ಇದ್ದಕ್ಕಿದ್ದಂತೆ ನೆಲಕ್ಕುರುಳಿ 
ಚೂರುಚೂರಾಗುವದು. "ಒಂದು ದೊಡ್ಡ ಆವೆಮಣ್ಣಿನ 
ಭರಣಿ ನಚ್ಚುನೂರಾಗಿ ಹೋಗುವಂತೆ ನೀವಿದ್ದೀರಿ. 
ಅದರ ತುಂಡುಗಳಿಂದ ಏನೂ ಪ್ರಯೋಜನವಿಲ್ಲ. ಆ 
ಭರಣಿಯ ಚೂರಿನಿಂದ ಸುಡುವ ಕಲ್ಲಿದ್ದಲನ್ನು ಹೊರ 
ತೆಗೆಯಲು ಅಥವಾ ಅದರಿಂದ ನೀರು ಸೇದಲು 
ಆಗುವದಿಲ್ಲ.'' 


ಯೆಶಾಯ 30:15-30 


ನನ್ನ ಒಡೆಯನೂ ಇಸ್ರೇಲಿನ ಪರಿಶುದ್ಧನೂ ಹೇಳುವ 
ದೇನೆಂದರೆ, "ನೀವು ನನ್ನ ಕಡೆಗೆ ತಿರುಗಿಕೊಳ್ಳುವುದಾದರೆ 
ನೀವು ರಕ್ಕಿಸಲ್ಪಡುವಿರಿ. ನೀವು ತಾಳ್ಮೆಯಿಂದ ನನ್ನ ಮೇಲೆ 
ಭರವಸೆಯಿಟ್ಟರೆ, ನೀವು ಬಲವನ್ನು ಹೊಂದುಪವಿರಿ.'' 

ಆದರೆ ಹಾಗೆ ಮಾಡಲು ನಿಮಗೆ ಇಷ್ಟವಿಲ್ಲ. 16ನೀವು 
"ನಮಗೆ ಸಹಾಯ ಬೇಡ. ಓಡಿಹೋಗಲು ಕುದುರೆಗಳು 
ಬೇಕು'' ಎಂದು ಹೇಳುವಿರಿ. ಅದು ಸರಿಯಾದ ಮಾತು. 
ನೀವು ಕುದುರೆಗಳ ಮೂಲಕವೇ ಓಡುವಿರಿ. ಆದರೆ ಶತ್ರು 
ಗಳು ನಿಮ್ಮನ್ನು ಹಿಂದಟ್ಟುವರು. ಅವರು ನಿಮ್ಮ ಕುದುರೆ 
ಗಳಿಗಿಂತ ವೇಗಶಾಲಿಗಳಾಗಿದ್ದಾರೆ. ''ಶತ್ರುವಿನಲ್ಲಿ 
ಒಬ್ಬನು ಬೆದರಿಸಿದರೆ ನಿಮ್ಮಲ್ಲಿರುವ ಸಾವಿರ ಮಂದಿ 
ಓಡುವರು. ಐದು ಮಂದಿ ವೈರಿಗಳು ಬೆದರಿಕೆ ಹಾಕಿದರೆ 
ನೀವೆಲ್ಲರೂ ಅವರ ಮುಂದಿನಿಂದ ಓಡಿಹೋಗುವಿರಿ. 
ಕೊನೆಗೆ ನಿಮ್ಮ ಸೈನ್ಯದಲ್ಲಿ ಉಳಿಯುವ ವಸ್ತು ಯಾವ 
ದೆಂದರೆ ಬೆಟ್ಟದ ಮೇಲೆ ನೆಟ್ಟಿರುವ ನಿಮ್ಮ ದ್ವಜ ಸ್ತಂಭ 
ಪೊಂದೇ. 

!! ಯೆಹೋವನು ನಿಮಗೆ ಕರುಣೆ ತೋರಿಸಲು ಇಷ್ಟ 
ಪಡುತ್ತಾನೆ. ಆತನು ನಿಮ್ಮನ್ನು ಎದುರು ನೋಡುತ್ತಿದ್ದಾನೆ. 
ಆತನು ಎದ್ದು ನಿಮ್ಮನ್ನು ಸಂತೈಸಲು ಬಯಸುತ್ತಾನೆ. ದೇವ 
ರಾದ ಯೆಹೋವನು ನ್ಯಾಯವಂತನಾಗಿದ್ದಾನೆ. ಆತನ 
ಸಹಾಯವನ್ನು ನಿರೀಕ್ಬಿಸುವವರೆಲ್ಲರೂ ಆಶೀರ್ವದಿ 
ಸಲ್ಪಡುವರು. 

''ಚೀಯೋನ್‌ ಪರ್ವತದಲ್ಲಿರುವ ಜಿರುಸಲೇಮಿನಲ್ಲಿ 
ಯೆಹೋವನ ಜನರು ವಾಸಿಸುವರು. ನೀವು ಇನ್ನು ಮೇಲೆ 
ಅಳುವದಿಲ್ಲ. ಯೆಹೋವನು ನಿಮ್ಮ ಅಳುವಿಕೆಯನ್ನು 
ನೋಡಿ ನಿಮ್ಮನ್ನು ಆದರಿಸುವನು. ಆತನು ನಿಮ್ಮ ಮೊರೆ 
ಯನ್ನು ಕೇಳಿ ನಿಮಗೆ ಸಹಾಯಿಸುವನು. 


ದೇವರು ತನ್ನ ಜನರಿಗೆ ಸಹಾಯ 
ಮಾಡುವನು 
ಹಿಂದಿನ ದಿವಸಗಳಲ್ಲಿ ನನ್ನ ಒಡೆಯನು ನಿಮಗೆ 
ದುಃಖವನ್ನೂ ಬೇನೆಯನ್ನೂ ಕೊಟ್ಟನು. ಅದು ನಿಮಗೆ 
ದಿನನಿತ್ಯ ತಿನ್ನುವಂಥ ರೊಟ್ಟಿಯಂತೆಯೂ ನೀರಿ 
ನಂತೆಯೂ ಇತ್ತು ಆದರೆ ನಿಮ್ಮ ಬೋಧಕನಾದ ದೇವರು 
ನಿಮ್ಮಿಂದ ಎಂದಿಗೂ ಅಡಗಿಕೊಂಡಿರಲಾರನು. ನಿಮ್ಮ 
ಬೋಧಕನನ್ನು ನೀವು ಕಣ್ಣಾರೆ ಕಾಣುವಿರಿ. 21ಆದರೆ 
ನೀವು ತಪ್ಪು ಕಾರ್ಯಮಾಡಿದರೆ, ದುಷ್ಟತ್ವದಲ್ಲಿ ಜೀವಿಸಿ 


884 


ಅವುಗಳ ಸೇವೆಯನ್ನು ನಿಲ್ಲಿಸುವಿರಿ. ಅವು ಹೊಲಸು 
ವಸ್ತುಗಳೋ ಎಂಬಂತೆ ಅವುಗಳನ್ನೆತ್ತಿ ಬಿಸಾಡಿ ಬಿಡುಪಿರಿ. 

3ಆ ಸಮಯದಲ್ಲಿ ಯೆಹೋವನು ನಿಮಗಾಗಿ ಮಳೆ 
ಸುರಿಸುವನು. ನೀವು ಭೂಮಿಯಲ್ಲಿ ಬೀಜ ಬಿತ್ತಿದ್ದಾಗ 
ಫಸಲನ್ನು ಹೊಂದುವಿರಿ. ನಿಮಗೆ ಬಹುದೊಡ್ಡ ಸುಗ್ಗಿ 
ಆಗುವದು.ಹೊಲದಲ್ಲಿ ನಿಮ್ಮ ಪಶುಗಳಿಗೆ ಬೇಕಾದಷ್ಟು 
ಹುಲ್ಲು ಇರುವದು. ಮೇಯಲು ನಿಮ್ಮ ಕುರಿಗಳಿಗೆ ಬೇಕಾ 
ದಷ್ಟು ಬಯಲಿನವೆ. ನಿಮ್ಮ ದನಕರುಗಳಿಗೂ ಕತ್ತೆಗಳಿಗೂ 
ಬೇಕಾದಷ್ಟು ಮೇವಿದೆ. ಆಹಾರವು ಯಥೇಚ್ಛವಾಗಿರು 
ವದು. ನಿಮ್ಮ ದನಕರುಗಳು ಮೊರದಿಂದಲೂ ಕವೇ 
ಕೋಲಿನಿಂದಲೂ ತೂರಿದ ಉಪ್ಪಪ್ಪಾದ ಮೇವನ್ನು 
ತಿನ್ನುವವು. ಪ್ರತಿಯೊಂದು ಬೆಟ್ಟದಲ್ಲಿಯೂ ಪರ್ವತದ 
ಲ್ಲಿಯೂ ಹರಿಯುವ ನೀರಿನ ತೊರೆಗಳಿರುವಪು. ಇವೆಲ್ಲಾ 
ಅನೇಕ ಜನರು ಕೊಲ್ಲಲ್ಪಟ್ಟ ನಂತರವೂ ಬುರುಜುಗಳು 
ಕೆಡವಲ್ಪಟ್ಟ ನಂತರವೂ ಸಂಭವಿಸುವವು. 

26ಆ ಸಮಯದಲ್ಲಿ ಚಂದ್ರನ ಪ್ರಕಾಶವು ಸೂರ್ಯ 
ನಂತಿರುವದು. ಸೂರ್ಯನ ಪ್ರಕಾಶವು ಈಗ ಇರುವದ 
ಕ್ಕಿಂತ ಏಳರಷ್ಟು ಹೆಚ್ಚಾಗಿರುವದು. ಸೂರ್ಯನ ಒಂದು 
ದಿವಸದ ಬೆಳಕು ಒಂದು ವಾರದ ಬೆಳಕಿನಷ್ಟಿರುವದು. 
ಯೆಹೋವನು ತನ್ನ ಮುರಿದುಹೋದ ಜನರಿಗೆ ಆದ 
ಗಾಯದ ಪೆಟ್ಟುಗಳನ್ನು ಗುಣಪಡಿಸುವಾಗ ಇವೆಲ್ಲಾ 
ಸಂಭವಿಸುತ್ತವೆ. 

27ಇಗೋ, ಯೆಹೋವನ ನಾಮವು ಬಹುದೂರದಿಂದ 
ಬರುವದು. ಆತನ ಕೋಪವು ದಟ್ಟವಾದ ಹೊಗೆ 
ಯೊಂದಿಗೆ ಇರುವ ಬೆಂಕಿಯೋಪಾದಿಯಲ್ಲಿರುವದು. 
ಯೆಹೋವನ ಬಾಯಿ ಕೋಪದಿಂದಲೂ ನಾಲಿಗೆಯು 
ಸುಡುವ ಬೆಂಕಿಯಂತೆಯೂ ಇರುವದು. ಆತನ ಶ್ವಾಸವು 
(ಆತ್ಮ) ಒಂದು ಮಹಾನದಿಯಂತಿರುವದು. ಅದರ 
ನೀರು ಕುತ್ತಿಗೆಯ ತನಕ ಏರುವದು. ಯೆಹೋ ವನು 
ಜನಾಂಗಗಳಿಗೆ ನ್ಯಾಯತೀರಿಸುವನು. ಅವುಗಳನ್ನು 
ಜರಡಿಯಿಂದ ಜಲಾಡಿಸುವನು. ಯೆಹೋವನು ಅವುಗ 
ಳನ್ನು ನಿಯಂತ್ರಿಸುವನು. ಅದು ಪ್ರಾಣಿಗಳನ್ನು ನಿಯಂತ್ರಿ 
ಸುವ ಬಾಯಿಯಲ್ಲಿ ಹಾಕುವ ಕಡಿವಾಣದಂತಿರುವದು. 

2ಆ ಸಮಯದಲ್ಲಿ ನೀವು ಹರ್ಷಗಾನ ಹಾಡುವಿರಿ. 
ಅದು ಹಬ್ಬದ ರಾತ್ರಿಯ ಸಮಯದಂತಿರುವದು. ದೇವರ 
ಪರ್ವತದಲ್ಲಿ ನಡೆಯುತ್ತಿರುವಾಗ ನೀವು ಅತ್ಯಂತ 
ಸಂತೋಷಪಡುವಿರಿ. ಇಸ್ರೇಲಿನ ಬಂಡೆಯಾಗಿರುವ 





ದರೆ ನಿಮ್ಮ ಹಿಂದಿನಿಂದ ಒಂದು ಸ್ವರ, ""ಇದು ಸರಿಯಾದ 
ಮಾರ್ಗ. ಈ ಮಾರ್ಗದಲ್ಲಿ ಮುಂದುವರಿಯಿರಿ'' ಎಂದು 
ಹೇಳುವುದು ಕೇಳಿಸುವದು. 

ಔನ್ಸಿಮ್ಮಲ್ಲಿ ಬೆಳ್ಳಿಬಂಗಾರಗಳ ವಿಗ್ರಹಗಳಿವೆ. ಆ ಸುಳ್ಳು 
ದೇವರುಗಳು ನಿಮ್ಮನ್ನು ಹೊಲೆಯನ್ನಾಗಿ ಮಾಡಿವೆ. ನೀವು 


ಯೆಹೋವನನ್ನು ಆರಾಧಿಸಲು ಹೋಗುವಾಗ ಕೊಳಲಿನ 
ಗಾನವನ್ನು ಕೇಳಿ ಸಂತೋಷಿಸುವಿರಿ. 

30 ಯೆಹೋವನು ತನ್ನ ಮಹಾಸ್ವರವನ್ನು ಜನರು ಕೇಳು 
ವಂತೆ ಮಾಡುವನು. ತನ್ನ ಸಾಮರ್ಥ್ಯದ ಬಾಹುವು ಕೋಪ 
ದಿಂದ ನಡುಗುವದನ್ನು ಜನರು ನೋಡುವಂತೆ 





885 


ಮಾಡುವನು. ಆ ಬಾಹುವು ಎಲ್ಲವನ್ನು ಸುಡುವ ದೊಡ್ಡ 
ಅಗ್ನಿಯಂತಿರುವದು. ಯೆಹೋವನ ಶಕ್ತಿಯು ಆಲಿಕಲ್ಲಿ 
ನಿಂದಲೂ ಮಳೆಯಿಂದಲೂ ಕೂಡಿರುವ ಬಿರುಗಾಳಿ 
ಯಂತಿರುವುದು. 3! ಯೆಹೋವನ ಸ್ವರವನ್ನು ಕೇಳುವಾಗ 
ಅಶ್ಯೂರವು ನಡುಗುವದು. ಆತನು ಕೋಲಿನಿಂದ 
ಅಶ್ಯೂರವನ್ನು ಹೊಡೆಯುವನು. 32 ಅಶ್ಯೂರವನ್ನು 
ಆತನು ಹೊಡೆಯುವಾಗ ಹಾರ್ಪ್‌ ವಾದ್ಯಗಳನ್ನು ಮತ್ತು 
ದಮ್ಮಡಿಗಳನ್ನು ಬಾರಿಸಿದಂತಾಗುವದು. ಯೆಹೋವನು 
ಅಶ್ಯೂರವನ್ನು ತನ್ನ ಮಹಾಭುಜದಿಂದ (ಶಕ್ತಿಯಿಂದ) 
ಸೋಲಿಸುವನು. 

33ಬಹುಕಾಲದವರೆಗೆ ಟೊಫೆತ್‌ ಸಿದ್ಧವಾಗಿತ್ತು. ಅದು 
ರಾಜನಿಗಾಗಿ ಸಿದ್ಧವಾಗಿದೆ. ಅದು ಆಳವಾಗಿಯೂ ಅಗಲ 
ವಾಗಿಯೂ ಮಾಡಲ್ಪಟ್ಟಿದೆ. ಅಲ್ಲಿ ಒಂದು ದೊಡ್ಡ ಕಟ್ಟಿ 
ಗೆಯ ರಾಶಿಯೂ, ಬೆಂಕಿಯೂ ಇದೆ ಮತ್ತು ಯೆಹೋ 
ವನ ಬಾಯುಸಿರು ಗಂಧಕದಂತೆ ಬಂದು ಎಲ್ಲವನ್ನು 
ನಾಶಮಾಡುವದು. 
ಗ್ಗ 1 ಸಹಾಯಕ್ಕಾಗಿ ಈಜಿಪ್ಟಿಗೆ ಹೋಗುವ ಜನರನ್ನು 

ನೋಡಿರಿ. ಆ ಜನರು ಕುದುರೆಗಳಿಗಾಗಿ ಕೇಳು 

ತ್ತಿದ್ದಾರೆ. ಕುದುರೆಗಳು ಅವರನ್ನು ರಕ್ಷಿಸುತ್ತವೆ ಎಂದು 
ಅವರು ಭಾವಿಸುತ್ತಾರೆ. ಈಜಿಷ್ಟಿನ ರಥಗಳು ಮತ್ತು 
ಕುದುರೆಗಳು ಅವರನ್ನು ಕಾಪಾಡುವವು ಎಂದು ಜನರು 
ತಿಳಿದುಕೊಳ್ಳುತ್ತಾರೆ. ಸೈನ್ಯವು ದೊಡ್ಡದಾಗಿರುವದರಿಂದ 
ಯಾವ ಅಪಾಯವೂ ಬಾರದು ಎಂದು ಅವರು ತಿಳಿದು 
ಕೊಳ್ಳುತ್ತಾರೆ. ಜನರು ಇಸ್ರೇಲಿನ ಪರಿಶುದ್ಧನನ್ನು ನಂಬು 
ವದಿಲ್ಲ. ಅವರು ಯೆಹೋವನ ಸಹಾಯವನ್ನು 
ಕೋರುವದಿಲ್ಲ. 

2೬ದರೆ ಯೆಹೋವನು ಜ್ಞಾನವಂತನಾಗಿದ್ದಾನೆ. 
ಆತನೇ ಅವರಿಗೆ ವಿರುದ್ಧವಾಗಿ ಸಂಕಟಗಳನ್ನು ಬರ 
ಮಾಡುವನು. ದೇವರ ಆಜ್ಞೆಯನ್ನು ಜನರು ಬದಲಾಯಿ 
ಸಲಾಗುವದಿಲ್ಲ. ಯೆಹೋವನು ಎದ್ದು ದುಷ್ಟ ಜನರ 
(ಯೆಹೂದ) ವಿರುದ್ಧ ಯುದ್ಧ ಮಾಡುವನು. ಮತ್ತು ಅವ 
ರಿಗೆ ಸಹಾಯ ಕೊಡುವವರ (ಈಜಿಪ್ಟ್‌) ವಿರುದ್ಧ 
ವಾಗಿಯೂ ಯುದ್ಧ ಮಾಡುವನು. 

3ಈಜಿಪ್ಟಿನ ಜನರು ಮನುಷ್ಯಮಾತ್ರ ದವರೇ. ಅವರು 
ದೇವರಲ್ಲ. ಈಜಿಪ್ಟಿನ ಕುದುರೆಗಳು ಪ್ರಾಣಿಗಳಾಗಿವೆ. 
ಅವುಗಳು ಆತ್ಮವಲ್ಲ. ಯೆಹೋವನು ತನ್ನ ಕೈಯನ್ನು 
ಚಾಚುವಾಗ ಸಹಾಯಮಾಡುವವನು (ಈಜಿಪ್ಟ್‌) 
ಸೋಲುವನು. ಸಹಾಯಬೇಕಾದವರು (ಯೆಹೂದವು) 
ಬೀಳುವರು. ಅವರೆಲ್ಲರೂ ನಾಶವಾಗುವರು. 

ಯೆಹೋವನು ನನಗೆ ಹೀಗೆ ಹೇಳಿದನು: "'ಸಿಂಹವು 
ಒಂದು ಪ್ರಾಣಿಯನ್ನು ಹಿಡಿದು ಕೊಂದಾಗ ಅದರ ಮೇಲೆ 
ನಿಂತು ಗರ್ಜಿಸುವದು. ಆ ಸಮಯದಲ್ಲಿ ಯಾವುದೂ ಆ 





ಯೆಶಾಯ 30:31-32:5 


ಸಿಂಹವನ್ನು ಹೆದರಿಸಲಾರದು. ಜನರು ಬಂದು ಗಟ್ಟಿ 
ಯಾಗಿ ಚೀರಿಕೊಂಡರೂ ಸಿಂಹಕ್ಕೆ ಹೆದರಿಕೆಯುಂಟಾ 
ಗದು; ದೊಡ್ಡ ಶಬ್ದ ಮಾಡಿದರೂ ಸಿಂಹವು ಓಡಿ 
ಹೋಗದು.” 

ಅದೇ ರೀತಿಯಲ್ಲಿ ಸರ್ವಶಕ್ತನಾದ ಯೆಹೋವನು 
ಚೀಯೋನ್‌ ಪವರ್ತಕ್ಕೆ ಬಂದು ಯುದ್ಧ ಮಾಡುವನು. 
5ಆತನು ಜಿರುಸಲೇಮನ್ನು ಹಕ್ಕಿಯು ತನ್ನ ಗೂಡಿನ 
ಸುತ್ತಲೂ ಹಾರಾಡುತ್ತಾ ಕಾಪಾಡುವಂತೆ ಸಂರಕ್ಷಿಸುವನು. 
ಯೆಹೋವನು ಜೆರುಸಲೇಮನ್ನು ರಕ್ಷಿಸುವನು. 
ಯೆಹೋವನು "ಹಾದು ಹೋಗಿ'' ಜಿರುಸಲೇಮನ್ನು 
ರಕ್ಷಿಸುವನು. 

ದೇವರಿಗೆ ವಿರುದ್ಧವಾಗಿರುವ ಇಸ್ರೇಲಿನ ಮಕ್ಕಳೇ, 
ನೀವು ದೇವರ ಬಳಿಗೆ ಹಿಂತಿರುಗಿ ಬನ್ನಿರಿ.'ಆಗ ಜನರು 
ತಯಾರಿಸಿರುವ ಬೆಳ್ಳಿಬಂಗಾರದ ವಿಗ್ರಹಗಳನ್ನು 
ಪೂಜಿಸುವದನ್ನು ನಿಲ್ಲಿಸುವರು. ನೀವು ಆ ವಿಗ್ರಹಗಳನ್ನು 
ತಯಾರಿಸಿದಾಗ ನಿಜವಾಗಿಯೂ ಪಾಪಮಾಡಿದಿರಿ. 

*ಅಶ್ಯೂರವು ಖಡ್ಗದಿಂದ ನಾಶವಾಗುವದು ಖಂಡಿತ. 
ಆದರೆ ಆ ಖಡ್ಗವು ಮನುಷ್ಯನ ಕತ್ತಿಯಲ್ಲ. ಅಶ್ಯೂರವು 
ದೇವರ ಖಡ್ಗದಿಂದ ಓಡಿಹೋಗುವದು. ಅದರ ಯೌವ 
ನಸ್ನರು ಸೆರೆಹಿಡಿಯಲ್ಪಟ್ಟು ಗುಲಾಮರನ್ನಾಗಿ ಮಾಡಲ್ಪ 
ಹುವರು. "ಅವರ ಸುರಕ್ಟತೆಯ ಸ್ಥಳ ನಾಶವಾಗುವದು. 
ಅವರ ಅಧಿಪತಿಗಳು ಧ್ವಜವನ್ನು ಬಿಟ್ಟು ಸೋತು 
ಹೋಗುವರು. 

ಯೆಹೋವನೇ ಇದನ್ನು ನುಡಿದಿದ್ದಾನೆ. ಆತನ ವೇದಿ 
ಕೆಯು ಚೀಯೋನಿನಲ್ಲಿದೆ. ಆತನ ಒಲೆಯು (ಯಜ್ಞ 
ವೇದಿಕೆಯು) ಜಿರುಸಲೇಮಿನಲ್ಲಿದೆ. 


ಅಧಿಪತಿಗಳು ನೀತಿನ್ಯಾಯವುಳ್ಳವರಾಗಿರಬೇಕು 

೧) ನ್ನ ಮಾತುಗಳನ್ನು ಕೇಳಿರಿ. ರಾಜ್ಯದಲ್ಲಿ 

ಧರ್ಮವು ನೆಲೆಗೊಳ್ಳುವಂತೆ ರಾಜನು ರಾಜ್ಯ 
ವಾಳಬೇಕು. ಅಧಿಕಾರಿಗಳು ನ್ಯಾಯದಿಂದ ಜನರನ್ನು 
ನಡೆಸಿಕೊಂಡು ಹೋಗಬೇಕು. ?ಹೀಗಿದ್ದಲ್ಲಿ ರಾಜನು 
ಮಳೆಯಲ್ಲಿ ಆಶ್ರಯ ಸ್ಥಳವಾಗಿಯೂ ಗಾಳಿಯಲ್ಲಿ ಮರೆ 
ಯಂತೆಯೂ ಮರುಭೂಮಿಯಲ್ಲಿ ಒರತೆಯಂತೆಯೂ 
ಬೆಂಗಾಡಿನಲ್ಲಿ ಬಂಡೆಯ ನೆರಳಿನಂತೆಯೂ ಇರುವನು. 
3ಜನರು ಸಹಾಯಕ್ಕಾಗಿ ರಾಜನ ಕಡೆಗೆ ನೋಡುವರು. 
ಅವನು ಹೇಳಿದ್ದನ್ನು ಅವರು ಕೇಳುವರು. *ಈಗ ಗಲಿಬಿಲಿ 
ಯಲ್ಲಿರುವವರು ವಿಷಯವನ್ನು ಸ್ಪಷ್ಟವಾಗಿ ಮತ್ತು 
ಕೂಡಲೇ ತಿಳಿದುಕೊಳ್ಳುವರು. ಈಗ ಸ್ಪಷ್ಟವಾಗಿ ಮಾತಾಡ 
ಲಾರದ ಜನರು ಸ್ಪಷ್ಟವಾಗಿಯೂ ಸರಾಗವಾಗಿಯೂ 
ಮಾತಾಡ ಶಕ್ತರಾಗುವರು. *ದುಷ್ಟರನ್ನು ಮಹಾ 


ಯೆಶಾಯ 32:6-33:3 


ವ್ಯಕ್ತಿಗಳೆಂದು ಕರೆಯುವದಿಲ್ಲ. ನೀಚನನ್ನು ಘನವಂತ 
ನೆಂದು ಕರೆಯುವದಿಲ್ಲ. 


6ದುಷ್ಠನು ದುಷ್ಪತೆಯ ಬಗ್ಗೆ ಮಾತನಾಡುವನು. ದುಷ್ಟ 
ಆ ಟೆ ೧ ಟ 


ಕಾರ್ಯಗಳನ್ನು ಮಾಡಲು ತನ್ನ ಹೃದಯದಲ್ಲಿ ಆಲೋಚಿ 
ಸುವನು. ದುಷ್ಟನು ಯೆಹೋವನ ಬಗ್ಗೆ ಕೆಟ್ಟವುಗಳನ್ನು 
ಹೇಳುತ್ತಾನೆ. ಹಸಿದವರಿಗೆ ಆಹಾರವನ್ನು ತಿನ್ನುವದಕ್ಕಾ 
ಗಲೀ ಬಾಯಾರಿದವರಿಗೆ ನೀರನ್ನು ಕುಡಿಯುವದಕ್ಕಾ 
ಗಲೀ ಅವನು ಬಿಡುವದಿಲ್ಲ. ದುಷ್ಟನು ದುಷ್ಟತನವನ್ನು 
ಉಪಕರಣವನ್ನಾಗಿ ಬಳಸಿಕೊಳ್ಳುವನು. ಬಡಜನರಿಂದ 
ಪ್ರತಿಯೊಂದನ್ನು ತೆಗೆದುಕೊಳ್ಳಲು ಅವನು ಆಲೋಚಿಸು 
ವನು, ಸುಳ್ಳುಗಳನ್ನು ಹೇಳುವನು. ಅವನ ಸುಳ್ಳುಗಳು 
ಬಡವನಿಗೆ ನ್ಯಾಯದೊರಕದಂತೆ ಮಾಡುತ್ತವೆ. 

ಆದರೆ ಒಬ್ಬ ಒಳ್ಳೆಯ ನಾಯಕನು ಒಳ್ಳೆಯ ಕಾರ್ಯ 
ಗಳನ್ನು ಮಾಡಲು ಆಲೋಚಿಸುವನು. ಅಂಥವನು 
ಒಳ್ಳೆಯ ನಾಯಕನಾಗಿರುವನು. 


ಸಂಕಟದ ದಿವಸಗಳು ಬರುವವು 

೨ಹೆಂಗಸರಲ್ಲಿ ಕೆಲವರು ಈಗ ಶಾಂತರಾಗಿದ್ದಾರೆ. ಈಗ 
ನೀವು ಸುರಕ್ಷಿತರಾಗಿದ್ದೀರಿ ಎಂದು ನಿಮಗೆ ಅನ್ನಿಸುತ್ತದೆ. 
ಆದರೆ ನೀವು ಸುಮ್ಮನಿದ್ದು ನಾನು ಹೇಳುವ ಮಾತುಗಳನ್ನು 
ಕೇಳಬೇಕು. ಸ್ತ್ರೀಯರೇ, ನೀವೀಗ ಭದ್ರವಾಗಿದ್ದೀರಿ 
ಎಂದು ನೀವು ನೆನಸುತ್ತೀರಿ ಆದರೆ ಒಂದು ವರ್ಷದ 
ನಂತರ ನಿಮಗೆ ಸಂಕಟವು ಪ್ರಾರಂಭವಾಗುವದು. 
ಮುಂದಿನ ವರ್ಷ ನೀವು ದ್ರಾಕ್ಷೆಹಣ್ಣುಗಳನ್ನು ಕೂಡಿಸುವ 
ದಿಲ್ಲ. ಕೂಡಿಸಲು ದ್ರಾಕ್ಸೆ ಹಣ್ಣುಗಳೇ ಇರುವದಿಲ್ಲ. 

!1ಸ್ತ್ರೀಯರೇ, ನೀವೀಗ ಶಾಂತರಾಗಿದ್ದೀರಿ. ಆದರೆ 
ನೀವು ಭಯಪಡುವವರಾಗಿರಬೇಕು. ನೀವು ಈಗ 
ಸುರಕ್ಷಿತರಾಗಿದ್ದೀರಿ, ಆದರೆ ನೀವು ಚಿಂತಿಸುವವರಾಗಿರ 
ಬೇಕು. ನಿಮ್ಮ ಒಳ್ಳೆಯ ವಸ್ತ್ರಗಳನ್ನು ತೆಗೆದಿಟ್ಟು ಶೋಕ 
ಬಟ್ಟೆಯನ್ನು ಧರಿಸಿರಿ. ಆ ಬಟ್ಟೆಗಳನ್ನು ನಿಮ್ಮ ಸೊಂಟಕ್ಕೆ 
ಕಟ್ಟಿಕೊಳ್ಳಿರಿ. ಶೋಕವಸ್ತ್ರಗಳನ್ನು ದುಃಖದಿಂದ 
ತುಂಬಿದ ನಿಮ್ಮ ಎದೆಗಳ ಮೇಲೆ ಹಾಕಿಕೊಳ್ಳಿ. 

ನಿಮ್ಮ ಹೊಲಗಳು ನಿಷ್ಟಯೋಜಕವಾಗಿರುವದಕ್ಕಾಗಿ 
ಅಳಿರಿ. ನಿಮ್ಮ ದ್ರಾಕ್ಷಿತೋಟವು ಒಳ್ಳೆಯ ಫಲ ಕೊಡು 
ತಿತ್ತು ಆದರೆ ಈಗ ತೋಟವು ಖಾಲಿಯಾಗಿದೆ. ನನ್ನ 
ಜನರ ದೇಶಕ್ಕಾಗಿ ಕೂಗಿರಿ. ಯಾಕೆಂದರೆ ಅದರಲ್ಲಿ 
ಕೇವಲ ಹಣಜಿಯೂ ಮುಳ್ಳುಗಿಡಗಳೂ ಬೆಳೆಯುತ್ತವೆ. 
ಒಂದು ಕಾಲದಲ್ಲಿ ಸಂತೋಷಭರಿತವಾಗಿದ್ದ ಪಟ್ಟಣ 
ಕ್ಯಾಗಿಯೂ ಎಲ್ಲಾ ಮನೆಗಳಿಗಾಗಿಯೂ ಅಳಿರಿ. 

“ಜನರು ರಾಜಧಾನಿಯನ್ನು ತೊರೆದುಬಿಡುವರು. 
ಅರಮನೆ, ಬುರುಜುಗಳಿಲ್ಲವೂ ನಿರ್ಜನವಾಗಿವೆ. ಜನರು 
ಮನೆಗಳಲ್ಲಿ ವಾಸಿಸದೆ ಗುಹೆಗಳಲ್ಲಿ ವಾಸಮಾಡುವರು. 


886 


ಕಾಡುಕತ್ತೆಗಳೂ ಕುರಿಗಳೂ ನಗರದಲ್ಲಿ ವಾಸಿಸುವವು. 
ಪಶುಗಳು ಅಲ್ಲಿ ಹುಲ್ಲು ಮೇಯುವವು. 

15-16ಡ್ರೀವರು ನಮಗೆ ತನ್ನ ಆತ್ಮವನ್ನು ಸುರಿಸುವತನಕ 
ಇದು ಮುಂದುವರಿಯುವದು. ಈಗ ಯಾವ ಒಳ್ಳೆಯ 
ಸಂಗತಿಗಳು ನಡಿಯದೆ ಇರುವದರಿಂದ ದೇಶವು ಮರು 
ಭೂಮಿಯಂತಿದೆ. ಆದರೆ ಮುಂದಿನ ದಿವಸಗಳಲ್ಲಿ ಮರು 
ಭೂಮಿಯು ಕರ್ಮೆಲ್‌ ಪ್ರಾಂತ್ಯದಂತೆ ಆಗಿ ನ್ಯಾಯ 
ಧರ್ಮಗಳು ಅಲ್ಲಿ ನೆಲೆಸುವವು. ಕರ್ಮೆಲ್‌ ಹಸಿರು ಕಾಡಾ 
ಗಿದ್ದು ಶುಭವು ನೆಲೆಸಿರುವುದು. 'ಆದ್ದರಿಂದ ಅಲ್ಲಿ ಆ 
ಸಮಾಧಾನ ಮತ್ತು ಭದ್ರತೆ ನಿತ್ಯವೂ ಶಾಶ್ವತವಾಗಿರುವವು. 
"ನನ್ನ ಜನರು ಮನೋಹರವಾಗಿರುವ ಶಾಂತಿಮಯ 
ವಾದ ಭೂಮಿಯಲ್ಲಿಯೂ ಸುರಕ್ಸಿತವಾದ ಗುಡಾರಗಳ 
ಲ್ಲಿಯೂ ಪ್ರಶಾಂತವಾದ ಮತ್ತು ನಿಶಬ್ದವಾದ ಸ್ಥಳಗಳ 
ಲ್ಲಿಯೂ ವಾಸಿಸುವರು. 

ಇವು ಸಂಭವಿಸುವ ಮೊದಲು ಅರಣ್ಯವು ನಾಶವಾಗ 
ಬೇಕು. ಪಟ್ಟಣವು ಶತ್ರು, ವಶವಾಗಬೇಕು. ೫ನಿಮ್ಮಲ್ಲಿ 
ಕೆಲವರು ಪ್ರತಿಯೊಂದು ನೀರಿನ ತೊರೆಗಳ ಬಳಿಯಲ್ಲಿ 
ಬೀಜ ಬಿತ್ತುವರು. ಅದರ ಸುತ್ತಲೂ ಹೋಗಿ ಯಾವ 
ಆತಂಕವಿಲ್ಲದೆ ತಿನ್ನಲು ನೀವು ನಿಮ್ಮ ಪಶುಗಳನ್ನು 
ಬಿಡುವಿರಿ; ಸಂತಸದಿಂದ ಇರುವಿರಿ. 


ದುಷ್ಟತನವು ಹೆಚ್ಚಿನ ದುಷ್ಟತನಕ್ಕೆ ಕಾರಣ 
ಥಿ ನೀವು ಯುದ್ಧಮಾಡಿ ಇತರರಿಂದ ಸುಲಿದು 

ಕೊಳ್ಳುತ್ತೀರಿ. ಆದರೆ ಅವರು ನಿಮ್ಮಿಂದ ಏನೂ 
ಕದ್ದುಕೊಳ್ಳಲಿಲ್ಲ. ನೀವು ಜನರಿಗೆ ವಿರುದ್ಧವಾಗಿ ತಿರುಗು 
ತ್ತೀರಿ. ಆದರೆ ಅವರು ನಿಮಗೆ ವಿರುದ್ಧವಾಗಲಿಲ್ಲ. ಆದುದ 
ರಿಂದ ನೀವು ಕದ್ದುಕೊಳ್ಳುವದನ್ನು ಬಿಟ್ಟಾಗ ಇತರರು 
ನಿಮ್ಮದನ್ನು ಕದ್ದುಕೊಳ್ಳುತ್ತಾರೆ. ನೀವು ಇತರರಿಗೆ ಹಾನಿ 
ಮಾಡುವದನ್ನು ನಿಲ್ಲಿಸಿದಾಗ ಇತರರು ನಿಮಗೆ ಹಾನಿ 
ಮಾಡುವರು. 


ಆಗ ನೀವು ಹೀಗೆ ಹೇಳುಪಿರಿ: 

2 “ಯೆಹೋವನೇ, ನಮಗೆ ದಯೆತೋರು. ನಾವು 
ನಿನ್ನ ಸಹಾಯಕ್ಕಾಗಿ ಎದುರುನೋಡುತ್ತಿದ್ದೇವೆ. 
ಯೆಹೋವನೇ, ಪ್ರತಿ ಮುಂಜಾನೆ ನಮಗೆ ಶಕ್ತಿ 
ದಯಪಾಲಿಸು, ಕಷ್ಟದಲ್ಲಿರುವಾಗ ನಮ್ಮನ್ನು 
ರಕ್ಷಿಸು. 

| ನಿನ್ನ ಬಲಯುತವಾದ ಸ್ವರವು ಜನರಿಗೆ ಹೆದರಿಕೆ 
ಯನ್ನು ಉಂಟುಮಾಡುತ್ತದೆ, ಅವರು ನಿನ್ನಿಂದ ಓಡಿ 
ಹೋಗುವರು. ನಿನ್ನ ಮಹೋನ್ನತೆಯು ಜನಾಂಗ 
ಗಳನ್ನು ದಿಕ್ಕಾಪಾಲಾಗಿ ಮಾಡುತ್ತದೆ.'' 


887 


ನೀವು ಯುದ್ಧದಲ್ಲಿ ದೋಚಿಕೊಂಡಿದ್ದೀರಿ. ಅವುಗಳು 
ನಿಮ್ಮಿಂದ ತೆಗೆಯಲ್ಪಹುವವು. ಅನೇಕಾನೇಕ ಜನರು 
ಬಂದು ನಿಮ್ಮ ಸಂಪತ್ತನ್ನು ದೋಚಿಕೊಳ್ಳುವರು. ಮಿಹತೆ 
ಗಳು ನಿಮ್ಮ ಬೆಳೆಯನ್ನು ತಿಂದು ನಾಶಮಾಡಿದಂತೆ 
ಅದಿರುವದು. 

ಯೆಹೋವನೇ ಮಹೋನ್ನತನು. ಆತನು ಬಹು 
ಉನ್ನತವಾದ ಸ್ಥಳದಲ್ಲಿ ವಾಸಿಸುತ್ತಾನೆ. ಆತನು ಚೀಯೋ 
ನನ್ನು ನ್ಯಾಯನೀತಿಗಳಿಂದ ತುಂಬಿಸುವನು. 

6ಜಿರುಸಲೇಮೇ, ನೀನು ಐಶ್ವರ್ಯವಂತಳಾಗಿರುವೆ. 


ನೀನು ದೇವರ ವಿಷಯವಾದ ಜ್ಞಾನ, ತಿಳುವಳಿಕೆ ಮತ್ತು 


ರಕ್ಷಣೆಗಳಿಂದ ಐಶ್ವರ್ಯವಂತಳಾಗಿರುವೆ. ಯೆಹೋವನ 
ಮೇಲೆ ನಿನಗಿರುವ ಗೌರವವೇ ನಿನ್ನ ಭಂಡಾರವಾಗಿದೆ. 
ನೀನು ಹೀಗೆಯೇ ಮುಂದುವರಿಯುವೆ. 

7ಆದರೆ ಕಿವಿಗೊಟ್ಟು ಕೇಳಿಸಿಕೋ, ದೇವದೂತರು 
ಹೊರಗೆ ಅಳುತ್ತಿದ್ದಾರೆ. ಸಮಾಧಾನದ ಸಮಾಚಾರವನ್ನು 
ತರುವವರು ಗಟ್ಟಿಯಾಗಿ ರೋಧಿಸುತ್ತಿದ್ದಾರೆ. ರಸ್ತೆಗಳು 
ಹಾಳಾಗಿ ಯಾರೂ ಅದರಲ್ಲಿ ನಡಿಯುವದಿಲ್ಲ. ಜನರು 
ತಾವು ಮಾಡಿದ ಒಪ್ಪಂದವನ್ನು ನಡಿಸುತ್ತಿಲ್ಲ. ಸಾಕ್ಸಿಗಳ 
ಮಾತುಗಳನ್ನು ಜನರು ಗೌರವಿಸಲು ನಿರಾಕರಿಸುತ್ತಾರೆ. 
ಜನರು ಒಬ್ಬರನ್ನೊಬ್ಬರು ನಂಬುವದಿಲ್ಲ. *ದೇಶವು 
ಅಸ್ವಸ್ಥತೆಯಿಂದ ಸಾಯುತ್ತಿದೆ. ಲೆಬನೋನ್‌ ಸಾಯು 
ತ್ತಿದೆ. ಶಾರೋನ್‌ ತಗ್ಗು ಒಣಗಿ ನಿರ್ಜನವಾಗಿದೆ. 
ಬಾಷಾನ್‌ ಮತ್ತು ಕರ್ಮೆಲ್‌ ಹಿಂದೆ ಬಹು ಅಂದವಾದ 


ಸಸಿಗಳನ್ನು ಬೆಳೆಯಿಸುತ್ತಿದ್ದವು. ಈಗ ಅವುಗಳು ಅಲ್ಲಿ 


ಬೆಳೆಯುವದಿಲ್ಲ. 

10 ಯೆಹೋವನು ಹೀಗನ್ನುತ್ತಾನೆ, ""ಈಗ ನಾನು ಎದ್ದು 
ನಿಂತು ನನ್ನ ಮಹತ್ವವನ್ನು ತೋರಿಸುವೆನು. ಈಗ ನಾನು 
ಜನರಿಗೆ ಉನ್ನತೋನ್ನತನಾಗುವೆನು. !!ಜನರೇ, ನೀವು 
ಪ್ರಯೋಜನವಿಲ್ಲದ ಕಾರ್ಯಗಳನ್ನು ಮಾಡಿದಿರಿ. ಆ 
ಕೆಲಸಗಳು ಒಣಹುಲ್ಲಿನಂತೆಯೂ ದಂಡಿನಂತೆಯೂ ಇವೆ. 
ನಿನ್ನ ಆತ್ರ ವು ನಿನ್ನಲ್ಲಿ ಬೆಂಕಿಯಂತಿದ್ದು ನಿನ್ನನ್ನು 
ಸುಡುವದು' 

ಎಲುಬುಗಳು ಬೂದಿಯಾಗುವ ತನಕ ಜನರು ಸುಡ 
ಲ್ಪಡುವರು. ಅವರು ಮುಳ್ಳುಗಳಂತೆಯೂ ಒಣಪೊದೆ 
ಗಳಂತೆಯೂ ಬೇಗನೆ ಸುಟ್ಟುಹೋಗುವರು. 

1" ದೂರದೇಶದಲ್ಲಿರುವವರೇ, ನಾನು ಮಾಡಿದ 
ಕಾರ್ಯಗಳ ವಿಷಯವಾಗಿ ಕೇಳಿರಿ. ನನ್ನ ಹತ್ತಿರ 
ವಿರುವವರೇ, ನನ್ನ ಸಾಮರ್ಥ್ಯದ ವಿಷಯವಾಗಿ 
ಕಲಿತುಕೊಳ್ಳಿರಿ.'' 

'“ಚೀಯೋನಿನಲ್ಲಿರುವ ಪಾಪಿಗಳು ಹೆದರುತ್ತಾರೆ. 
ಕೆಟ್ಟಕಾರ್ಯಗಳನ್ನು ಮಾಡುವವರು ಹೆದರಿಕೆಯಿಂದ 
ನಡುಗುವರು. ""ನಮ್ಮಲ್ಲಿ ಯಾರು ನಾಶಮಾಡುವ ಈ 





ಯೆಶಾಯ 33:4-23 


ಬೆಂಕಿಯ ಜೊತೆ ಜೀವಿಸಬಲ್ಲರು? ನಿತ್ಯಕಾಲಕ್ಕೂ 
ಸುಡುವ ಈ ಬೆಂಕಿಯ ಬಳಿಯಲ್ಲಿ ಯಾರು ವಾಸಮಾಡ 
ಬಲ್ಲರು?'' ಎಂದು ಜನರು ಹೇಳುವರು. 

ಪ್ರಾಮಾಣಿಕರಾಗಿರುವ ನೀತಿವಂತರು ಹಣಕ್ಕಾಗಿ 
ಇತರರಿಗೆ ಹಾನಿಮಾಹದವರಾಗಿದ್ದಾರೆ. ಅವರು ಆ ಬೆಂಕಿ 
ಯಲ್ಲಿ ವಾಸಿಸುವರು. ಅವರು ಲಂಚ ತೆಗೆದುಕೊಳ್ಳಲು 
ನಿರಾಕರಿಸುವರು. ಇತರರನ್ನು ಕೊಲೆಮಾಡುವ 
ಯೋಜನೆಯನ್ನು ಕೇಳಲು ಅವರು ಇಷ್ಟಪಡುವುದಿಲ್ಲ. 
ಅವರು ಕೆಟ್ಟಕಾರ್ಯಗಳ ಯೋಜನೆಗಳನ್ನು ನೋಡುವು 
ದಿಲ್ಲ. "ಅಂಥವರು ಉನ್ನತವಾದ ಸ್ಥಳದಲ್ಲಿ ಸುರಕ್ಕಿತವಾಗಿ 
ವಾಸಿಸುವರು. ಎತ್ತರವಾದ ಬಂಡೆಕಲ್ಲಿನ ಕೋಟೆಯೊಳಗೆ 
ಅವರು ಕಾಪಾಡಲ್ಪಡುವರು. ಅವರ ಬಳಿ ಆಹಾರ ಮತ್ತು 
ನೀರು ಯಾವಾಗಲೂ ಇರುವದು. 

!'ನಿನ್ನ ಕಣ್ಣುಗಳು ಸೌಂದರ್ಯ ಪ್ರಭಾವಗಳಿಂದ 
ತುಂಬಿದ ರಾಜನನ್ನು (ದೇವರನ್ನು) ನೋಡುವದು. 
ನೀನು ಮಹಾ ದೊಡ್ಡ ದೇಶವನ್ನು ನೋಡುವೆ. 

18-19ಓಂದಿನ ಕಾಲದಲ್ಲಿ ನೀನು. ಅನುಭವಿಸಿದ ಸಂಕಟ 
ಗಳನ್ನು ನೆನಪುಮಾಡಿಕೊಳ್ಳುವೆ. ನೀನು ಹೀಗೆ ಭಾವಿಸಿ 
ಕೊಳ್ಳುವೆ: "ಬೇರೆ ದೇಶಗಳಿಂದ ಬಂದ ಜನರೆಲ್ಲಿದ್ದಾರೆ? 
ನಮಗೆ ಅರ್ಥವಾಗದಂಥ ಬಾಷೆಯಲ್ಲಿ ಅವರು ಮಾತಾ 
ಡುತ್ತಿದ್ದರು. ಪರದೇಶದ ಅಧಿಕಾರಿಗಳು ತೆರಿಗೆ ಎತ್ತುವ 
ವರು ಎಲ್ಲಿ? ನಮ್ಮ ಕೋಟೆಗಳನ್ನು, ಬುರುಜುಗಳನ್ನು 
ಲೆಕ್ಕಿಸಲು ಬಂದ ಗೂಢಚಾರರೆಲ್ಲಿ? ಅವರೆಲ್ಲಾ ಹೋಗಿ 
ಬಿಟ್ಟರು.'' 


ದೇವರು ಜಿರುಸಲೇಮನ್ನು ರಕ್ಷಿಸುತ್ತಾನೆ 

ನಮ್ಮ ಹಬ್ಬಗಳನ್ನು ಆಚರಿಸುವ ನಗರವಾದ 
ಚೀಯೋನನ್ನು ನೋಡಿರಿ. ಮನೋಹರವಾದ ಪಿಶ್ರಾಂತಿ 
ಸ್ಥಳವಾದ ಜಿರುಸಲೇಮನ್ನು ನೋಡಿರಿ. ಜಿರುಸಲೇಮು 
ಎಂದಿಗೂ ಕದಲದ ಗುಹಾರವಾಗಿದೆ. ಆಕೆಯನ್ನು ಭದ್ರ, 
ವಾಗಿ ಹಿಡಿದುಕೊಂಡಿರುವ ಗೂಟಗಳು ಎಂದಿಗೂ 
ಕೀಳಲ್ಪಡುವದಿಲ್ಲ. ಆಕೆಯ ಹಗ್ಗಗಳು ಎಂದಿಗೂ ತುಂಡಾ 
ಗುವದಿಲ್ಲ. 21; 2ಯಾಕೆಂದರೆ ಬಲಿಷ್ಠನಾದ ಯೆಹೋ 
ವನು ಅಲ್ಲಿದ್ದಾನೆ. ಆ ದೇಶವು ತೊರೆಗಳೂ ಅಗಲವಾಗಿ 
ಹರಿಯುವ ನದಿಗಳೂ ಇರುವ ದೇಶವಾಗಿದೆ. ಆದರೆ ಆ 
ನದಿಯಲ್ಲಿ ವೈರಿಯ ದೋಣಿಯಾಗಲೀ, ಹಡಗುಗಳಾ 
ಗಲೀ ಇರುವದಿಲ್ಲ. ಆ ಹಡಗುಗಳಲ್ಲಿ ಕೆಲಸ ಮಾಡುವ 
ವರೇ, ನೀವು ಅದರ ಹಗ್ಗಗಳಲ್ಲಿ ಕೆಲಸಮಾಡುವದನ್ನು 
ಬಿಟ್ಟುಬಿಡಿರಿ. ಹಡಗಿನ ಸ್ತಂಭವನ್ನು ನೀವು ಬಲಪಡಿಸ 
ಲಾರಿರಿ. ಹಡಗಿನ ಹಾಯಿಗಳನ್ನು ನಿಮ್ಮಿಂದ ತೆರೆಯಲು 
ಆಗುವದಿಲ್ಲ. ಯಾಕೆಂದರೆ ದೇವರೇ ನಮ್ಮ ನ್ಯಾಯಾ 
ಧೀಶನು. ಆತನು ಧರ್ಮೆಶಾಸ್ತ್ರವನ್ನು ಸಿದ್ಧಪಡಿಸಿದಾತನು. 


ಯೆಶಾಯ 33:24-35:2 


ಯೆಹೋವನೇ ನಮ್ಮ ಅರಸನು. ಆತನೇ ನಮ್ಮನ್ನು ರಕ್ಷಿಸು 
ವನು, ನಮಗೆ ಸಂಪತ್ತನ್ನು ದಯಪಾಲಿಸುವನು. ಕೈಕಾಲು 
ಊನವಾದವರೂ ಸಹ ಯುದ್ಧದಲ್ಲಿ ಸಂಪತ್ತನ್ನು 
ಗಳಿಸುವರು. ಅಲ್ಲಿ ವಾಸಿಸುವವರಲ್ಲಿ ಯಾರೂ ""ನನಗೆ 
ಸೌಖ್ಯವಿಲ್ಲ'' ಎಂದು ಹೇಳುವುದಿಲ್ಲ. ಅಲ್ಲಿ ವಾಸಿಸುವವ 
ರೆಲ್ಲಾ ತಮ್ಮ ಪಾಪಗಳಿಗೆ ಕ್ಷಮೆಹೊಂದಿದವರಾಗಿದ್ದಾರೆ. 


ದೇವರು ತನ್ನ ಶತ್ರುಗಳನ್ನು ಶಿಕ್ಷಿಸುತ್ತಾನೆ 

ಎಲ್ಲಾ ಜನಾಂಗಗಳೇ, ಹತ್ತಿರ ಬಂದು ಕೇಳಿರಿ. 
34 ನೀವೆಲ್ಲರೂ ಸ್ಪಷ್ಟವಾಗಿ ಕೇಳಿಸಿಕೊಳ್ಳಬೇಕು. 
ಭೂಮಿಯೂ ಭೂಮಿಯ ಮೇಲೆ ಜೀವಿಸುತ್ತಿರುವ ಜನ 
ರೆಲ್ಲರೂ ಅವುಗಳಿಗೆ ಕಿವಿಗೊಡಬೇಕು. ?ಯೆಹೋವನು 
ಎಲ್ಲಾ ದೇಶಗಳವರ ಮೇಲೆಯೂ ಅವುಗಳ ಸೈನ್ಯದ 
ಮೇಲೆಯೂ ಕೋಪಗೊಂಡಿದ್ದಾನೆ. ಯೆಹೋವನು 
ಅವರೆಲ್ಲರನ್ನು ನಾಶಮಾಡುತ್ತಾನೆ. ಅವರೆಲ್ಲರೂ ಕೊಲ್ಲ 
ಲ್ಪಹುವಂತೆ ಮಾಡುತ್ತಾನೆ. "ಅವರ ಹೆಣಗಳು ಹೊರಗೆ 
ಬಿಸಾಡಲ್ಪಡುವವು. ದುರ್ವಾಸನೆಯು ಹರಡುವದು, 


888 


ಗಳೂ ಅದರಲ್ಲಿ ವಾಸಿಸುವವು. ಗೂಬೆಗಳೂ ಕಾಗೆಗಳೂ 
ಅಲ್ಲಿ ವಾಸಿಸುವವು. ಅದು "ಬೆಂಗಾಡಿನ ಮರುಭೂಮಿ” 
ಎಂದು ಕರೆಯಲ್ಪಡುವದು. ಅದರ ನಾಯಕರೂ 
ಸ್ವತಂತ್ರರೂ* ಇಲ್ಲವಾಗುವರು; ಯಾಕೆಂದರೆ ಅವರಿಗೆ 
ಆಳಲಿಕ್ಕೆ ಅಲ್ಲಿ ಏನೂ ಇರದು. 

'ಮುಳ್ಳುಗಿಡಗಳು ಅಲ್ಲಿಯ ಸುಂದರವಾದ ಬಂಗಲೆ 
ಗಳಲ್ಲಿ ಬೆಳೆಯುವವು. ಕಾಡುನಾಯಿಗಳೂ ಗೂಬೆಗಳೂ 
ಆ ಮನೆಗಳಲ್ಲಿ ವಾಸಿಸುವವು. ಕಾಡುಪ್ರಾಣಿಗಳು ಅದನ್ನು 
ತಮ್ಮ ಮನೆಯನ್ನಾಗಿ ಮಾಡಿಕೊಳ್ಳುವವು. ಅಲ್ಲಿ ಬೆಳೆ 
ಯುವ ಎತ್ತರವಾದ ಹುಲ್ಲುಗಳಲ್ಲಿ ದೊಡ್ಡ ಪಕ್ಟಿಗಳು ವಾಸ 
ಮಾಡುವವು. "*ಕಾಡುಬೆಕ್ಕುಗಳು ಮತ್ತು ಕತ್ತೆಕಿರುಬಗಳು 
ಅಲ್ಲಿ ವಾಸಮಾಡುವವು. ಕಾಡಿನ ಹೋತಗಳು ತಮ್ಮ 
ಸ್ನೇಹಿತರನ್ನು ಕರೆಯುವವು. ರಾತ್ರಿಪ್ರಾಣಿಗಳು ಅಲ್ಲಿ ವಿಶ್ರ 
ಮಿಸಿಕೊಳ್ಳುವವು. ಅಲ್ಲಿ ಹಾವುಗಳೂ ತಮ್ಮ ಮನೆಗ 
ಳನ್ನು ಮಾಡಿಕೊಳ್ಳುವವು. ಅಲ್ಲಿಯೇ ಮೊಟ್ಟೆಗಳ 
ನ್ನಿಡುವವು. ಮೊಟ್ಟೆಗಳು ಒಡೆದಾಗ ಸಣ್ಣ ಹಾವು ಮರಿಗಳು 
ಆ ಕತ್ತ ಲೆಯ ಜಾಗದಲ್ಲಿ ಹರಿದಾಹುವವು. ಹೆಂಗಸರು 





ರಕ್ತವು ಪರ್ವತದಿಂದ ಹರಿಯುವುದು. "ಆಕಾಶವು 
ಸುರುಳಿಯಂತೆ ಮುಚ್ಚಿಹೋಗುವದು. ನಕ್ಸತ್ರಗಳು 
ಅಂಜೂರದ ಒಣಗಿದ ಎಲೆಗಳಂತೆ ಉದುರಿಬೀಳುವವು. 
ಆಕಾಶದಲ್ಲಿರುವ ಎಲ್ಲಾ ನಕ್ಷತ್ರಗಳು ಕರಗಿಹೋಗು ವವು. 
5""ಆಕಾಶದಲ್ಲಿರುವ ನನ್ನ ಖಡ್ಗವು ರಕ್ತದಲ್ಲಿ ಮುಳುಗಿ 
ದಾಗ ಇವೆಲ್ಲಾ ಸಂಭವಿಸುವದು'' ಎಂದು ಯೆಹೋವನು 
ಅನ್ನುತ್ತಾನೆ. 

ಯೆಹೋವನ ಕತ್ತಿಯು ಎದೋಮನ್ನು ತುಂಡರಿಸು 
ವುದು. ಆತನು ಆ ಜನರನ್ನು ದೋಷಿಗಳೆಂದು ನ್ಯಾಯ 
ತೀರಿಸಿದ್ದಾನೆ. ಆದುದರಿಂದ ಅವರು ಸಾಯಬೇಕು. 
ಆತನು ಬೊಚ್ರದಲ್ಲಿ ಮತ್ತು ಎದೋಮಿನಲ್ಲಿ ಕೊಲ್ಲುವ 
ಸಮಯವನ್ನು ನಿರ್ಧರಿಸಿರುತ್ತಾನೆ. ಟಗರುಗಳು, ದನ 
ಕುರಿಗಳು ಮತ್ತು ಬಲವಾದ ಹೋರಿಗಳು ಕೊಲ್ಲಲ್ಪಡು 
ವವು. ಇದು ನೆರವೇರುವುದು, ಯಾಕೆಂದರೆ ದೇವರು 
ದಂಡನೆಗಾಗಿ ಸಮಯವನ್ನು ಆರಿಸಿಕೊಂಡಿದ್ದಾನೆ. 

8 ಜನರು ಚೀಯೋನಿನಲ್ಲಿ ಮಾಡಿದ ಕಾರ್ಯಗಳಿಗೆ 
ದಂಡನೆಯನ್ನು ಅನುಭವಿಸುವುದಕ್ಕಾಗಿ ಆತನು ಒಂದು 
ವರ್ಷವನ್ನು ಆರಿಸಿಕೊಂಡಿದ್ದಾನೆ. ಎದೋಮಿನ ನದಿ 
ಗಳು ಕರಗಿರುವ ರಾಳದಂತಿರುವದು. ಅದರ ನೆಲವು 
ಸುಡುವ ಗಂಧಕದಂತಿರುವದು. ಬೆಂಕಿಯು ಹಗಲು 
ರಾತ್ರಿ ಉರಿಯುವದು. ಯಾರಿಗೂ ಅದನ್ನು ನಂದಿಸಲು 
ಸಾಧ್ಯವಿಲ್ಲ. ಎದೋಮಿನಿಂದ ಹೊಗೆಯು ಯಾವಾ 
ಗಲೂ ಮೇಲಕ್ಕೇರುವದು. ಆ ದೇಶವು ನಿತ್ಯಕಾಲಕ್ಕೂ 
ನಾಶವಾಗಿ ಹೋಗುವದು. ಆ ದೇಶದೊಳಗೆ ಯಾರೂ 
ಪ್ರಯಾಣಮಾಡುವದಿಲ್ಲ. !!ಪಕ್ಚಿಗಳು ಮತ್ತು ಚಿಕ್ಕಪ್ರಾಣಿ 


ಪರಸ್ಪರ ಸಂಧಿಸಿ ಮಾತನಾಡುವಂತೆ ಸತ್ತಪ್ರಾಣಿಗಳ 
ಮಾಂಸವನ್ನು ತಿನ್ನುವ ಪಕ್ಷಿಗಳು ಒಟ್ಟಾಗಿ ಸೇರುವವು. 

16 ಯೆಹೋವನ ಸುರುಳಿಯನ್ನು ನೋಡಿರಿ. ಅಲ್ಲಿ 
ಬರೆದಿರುವದನ್ನು ಓದಿರಿ. ಅದರಲ್ಲಿ ಯಾವದೂ ಕಳೆದು 
ಹೋಗಿಲ್ಲ. ಆ ಪ್ರಾಣಿಗಳು ಒಟ್ಟಾಗಿ ವಾಸಿಸುವವೆಂದು ಆ 
ಸುರುಳಿಯಲ್ಲಿ ಬರೆದದೆ. ಅವುಗಳನ್ನು ಒಟ್ಟಾಗಿ ಸೇರಿಸು 
ತ್ತೇನೆಂದು ದೇವರು ಹೇಳಿದ್ದಾನೆ. ಆದುದರಿಂದ 
ಯೆಹೋವನ ಆತ್ಮವು ಅವುಗಳನ್ನು ಒಟ್ಟಾಗಿ ಸೇರಿಸು 
ವದು. ''ಅವುಗಳಿಗೆ ಮಾಡತಕ್ಕದ್ದನ್ನು ದೇವರು ತೀರ್ಮಾ 
ನಿಸಿದ್ದಾನೆ. ಆತನು ಅವುಗಳಿಗೆ ಒಂದು ಸ್ಥಳವನ್ನು ಆರಿಸಿ 
ದ್ದಾನೆ. ಆತನು ಮೇರೆಯನ್ನು ನಿರ್ಮಿಸಿ ಅವುಗಳ ದೇಶ 
ವನ್ನು ತೋರಿಸಿದ್ದಾನೆ. ಹೀಗೆ ಆ ಪ್ರಾಣಿಗಳು ದೇಶವನ್ನು 
ನಿತ್ಯಕಾಲಕ್ಕೂ ತಮ್ಮದಾಗಿ ಮಾಡಿಕೊಳ್ಳುವವು. ವರುಷ 
ವರುಷವೂ ಅವುಗಳು ಅಲ್ಲಿಯೇ ವಾಸಮಾಡುವವು. 


ದೇವರು ತನ್ನ ಜನರನ್ನು ಸಂತೈಸುವನು 

ಮರುಭೂಮಿಯು ಬಹಳವಾಗಿ ಸಂತೋಷಿಸು 
35 ವದು. ಅದು ಹರ್ಷಿಸುತ್ತಾ ಪುಷ್ಪದಂತೆ ಫಲಿಸು 
ವುದು. ?ಮರುಭೂಮಿಯು ಹರ್ಷದಿಂದ ಅರಳಿದ 
ಹೂಗಳಿಂದ ತುಂಬಿಹೋಗುವುದು. ಸಂತೋಷದಿಂದ 
ಕುಣಿದಾಡುವದೋ ಎಂಬಂತೆ ತೋರುವದು. 








ಸ್ವತಂತ್ರರು ಪಟ್ಟಣದ ಅಥವಾ ದೇಶದ ಮುಖ್ಯ ಪ್ರಜೆಗಳು. ಇವರು 
ಒಳ್ಳಿಯ ಕುಟುಂಬಗಳಿಂದ ಬಂದವರಾಗಿರುವರು ಮತ್ತು ಹಿಂದೆಂದೂ 
ಗುಲಾಮರಾಗಿರಲಿಲ್ಲ. 


889 


ಲೆಬನೋನಿನ ಅರಣ್ಯದಂತೆಯೂ ಕರ್ಮೆಲ್‌ ಬೆಟ್ಟ 
ದಂತೆಯೂ ಶಾರೋನಿನ ತಗ್ಗಿನಂತೆಯೂ ಮನೋಹರ 
ವಾಗಿರುವದು. ಎಲ್ಲಾ ಜನರೂ ದೇವರ ಮಹಿಮೆಯನ್ನು 
ಕಾಣುವರು. ಅವರು ನಮ್ಮ ದೇವರ ಪ್ರಭಾವವನ್ನು 
ಕಾಣುವರು. 

3ಬಲಹೀನವಾದ ಕೈಗಳನ್ನು ಬಲಗೊಳಿಸಿರಿ, ನಡುಗುವ 
ಮೊಣಕಾಲುಗಳನ್ನು ನೆಟ್ಟಗೆಮಾಡಿರಿ. ಜನರು ಭಯ 
ದಿಂದ ಗಲಿಬಿಲಿಗೊಂಡಿದ್ದಾರೆ. ಅವರಿಗೆ ಹೀಗೆ ಹೇಳು, 
""ಧೈರ್ಯಗೊಳ್ಳಿರಿ, ಭಯಪಹಬೇಡಿ.'' ಇಗೋ, ನಿಮ್ಮ 
ದೇವರು ಬಂದು ನಿಮ್ಮ ವೈರಿಗಳನ್ನು ಶಿಕ್ಸಿಸುವನು. ಆತನು 
ಬಂದು ನಿಮಗೆ ಪ್ರತಿಫಲವನ್ನು ಕೊಡುವನು. 
ಯೆಹೋವನು ನಿಮ್ಮನ್ನು ಕಾಪಾಡುತ್ತಾನೆ.5ಆಗ ಕುರುಡ 
ರಿಗೆ ದೃಷ್ಟಿ ಬರುವದು. ಅವರ ಕಣ್ಣುಗಳು ತೆರೆಯಲ್ಪ 
ಡುವವು. ಆಗ ಕಿವುಡರು ಕೇಳಿಸಿಕೊಳ್ಳುವರು. ಅವರ 
ಕಿವಿಗಳು ತೆರೆಯಲ್ಲಡುವವು. ಕುಂಟರು ಜಿಂಕೆಯಂತೆ 
ಜಿಗಿದಾಡುವರು. ಮಾತನಾಡಲಸಾಧ್ಯವಾದ ಜನರು ಈಗ 
ಹರ್ಷಗಾನವನ್ನು ಹಾಡುವರು. ಯಾವಾಗ ಮರು 
ಭೂಮಿಯಲ್ಲಿ ತೊರೆಯ ನೀರು ಹರಿಯುವದೋ ಆಗ 
ಇವೆಲ್ಲಾ ಜರಗುವವು. ಒಣಭೂಮಿಯಲ್ಲಿ ಒರತೆಯ 
ನೀರು ಹರಿಯುವದು. 7ಈಗ ಜನರು ಬಿಸುಲ್ಲುದುರೆ 
ಯನ್ನು ನೋಡಿ ನೀರು ಎಂದು ಭಾವಿಸುವರು. ಆದರೆ 
ಆಗ ನೀರಿನ ಕೊಳಗಳೇ ಇರುವವು. ಬೆಂಗಾಡಿನಲ್ಲಿ 
ಬಾವಿಗಳಿರುವವು. ನೆಲದೊಳಗಿಂದ ನೀರು ಉಕ್ಕುವುದು. 
ಒಂದು ಕಾಲದಲ್ಲಿ ಕಾಡುಪ್ರಾಣಿಗಳು ವಾಸವಾಗಿದ್ದ ಸ್ಥಳ 
ದಲ್ಲಿ ಎತ್ತರವಾದ ನೀರವಂಜಿಗಳು ಬೆಳೆಯುವವು. 

ಆ ಸಮಯದಲ್ಲಿ ಅಲ್ಲಿ ಮಾರ್ಗವಿರುವದು. ಆ ಹೆದ್ದಾ 
ರಿಯು ""ಪರಿಶುದ್ಧ'' ಮಾರ್ಗವೆಂದು ಕರೆಯಲ್ಪಡು 
ವದು. ದುಷ್ಟಜನರಿಗೆ ಆ ಮಾರ್ಗದಲ್ಲಿ ನಡೆಯಲು ಅನು 
ಮತಿ ಇರುವದಿಲ್ಲ. ಮೂರ್ಬರು ಆ ಮಾರ್ಗದಲ್ಲಿ ನಡೆ 
ಯರು. ಆ ಮಾರ್ಗದಲ್ಲಿ ಒಳ್ಳೆಯ ಜನರು ಮಾತ್ರ ನಡೆ 
ಯುವರು.9ಆ ಮಾರ್ಗದಲ್ಲಿ ಅಪಾಯವಿರುವದಿಲ್ಲ. ಜನ 
ರಿಗೆ ಹಾನಿಮಾಡಲು ಸಿಂಹಗಳಾಗಲೀ ಕ್ರೂರ ಜಂತುಗ 
ಳಾಗಲೀ ಆ ಮಾರ್ಗದಲ್ಲಿರುವದಿಲ್ಲ. ದೇವರು ರಕ್ಷಿಸುವ 
ಜನರಿಗೆ ಮಾತ್ರವೇ ಆ ಮಾರ್ಗವಿರುವುದು. 

'0ದೇವರು ತನ್ನ ಜನರನ್ನು ಸ್ವತಂತ್ರ ರನ್ನಾಗಿ ಮಾಡು 
ತ್ತಾನೆ. ಆ ಜನರು ಆತನ ಬಳಿಗೆ ಹಿಂದಿರುಗಿ ಬರುವರು. 
ಚೀಯೋನಿಗೆ ಜನರು ಬರುವಾಗ ಅವರು ಸಂತೋಷ 
ಭರಿತರಾಗುವರು. ಅವರು ನಿತ್ಯವೂ ಸಂತೋಷವಾಗಿರು 
ವರು. ತಲೆಯ ಮೇಲಿನ ಕಿರೀಟದಂತೆ ಅವರ ಸಂತೋಷ 
ವಿರುವದು. ಅವರಲ್ಲಿ ಹರ್ಷವೂ ಸಂತಸವೂ ಸಂಪೂರ್ಣ 
ವಾಗಿ ತುಂಬಿರುವವು. ದುಃಖವೂ ಚಿಂತೆಯೂ ಬಹು 
ದೂರವಾಗಿರುವವು. 


ಯೆಶಾಯ 35:3-36:7 


ಅಶ್ಯೂರದವರು ಯೆಹೂದದ ಪ್ರವೇಶ ಮಾಡುವರು 
36 ಅರಸನಾದ ಹಿಜ್ಕೀಯನ ಆಳ್ವಿಕೆಯ ಹಡಿ 
ನಾಲ್ಕನೇ ವರುಷದಲ್ಲಿ ಅಶ್ಯೂರದ ಅರಸನಾದ 
ಸನ್ಹೇರೀಬನು ಯೆಹೂದದಲ್ಲಿ ಕೋಟಿಗಳನ್ನು 
ಹೊಂದಿದ್ದ ಎಲ್ಲಾ ಪಟ್ಟಣಗಳ ವಿರುದ್ಧ ದಂಡೆತ್ತಿ ಬಂದು 
ಅವುಗಳನ್ನೆಲ್ಲ ಸೋಲಿಸಿದನು. ಅಶ್ಯೂರದ ರಾಜನಾದ 
ಸನ್ಹೇರೀಬನು ತನ್ನ ದಳಪತಿಯನ್ನು ಒಂದು ದೊಡ್ಡ ಸೈನ್ಯ 
ದೊಡನೆ ಜಿರುಸಲೇಮಿನಲ್ಲಿದ್ದ ಅರಸನಾದ ಹಿಜ್ಕೀಯನ 
ಬಳಿಗೆ ಕಳುಹಿಸಿದನು. ದಳಪತಿ ತನ್ನ ಸೈನ್ಯದೊಡನೆ 
ಲಾಕೀಷಿನಿಂದ ಜೆರುಸಲೇಮಿಗೆ ಹೊರಟನು. ಅವರು 
ಮೇಲಿನ ಕೊಳದ ಬಳಿಯಲ್ಲಿರುವ ನೀರು ಕಾಲುವಿಯ 
ಬಳಿ ನಿಂತರು. ಮೇಲಿನ ಕೊಳವು ಅಗಸರ ಬಯಲಿಗೆ 
ಹೋಗುವ ಮಾರ್ಗದಲ್ಲಿದೆ. 
3ಜೆರುಸಲೇಮಿನಿಂದ ಮೂರು ಮಂದಿ ದಳಪತಿ 
ಯೊಂದಿಗೆ ಮಾತನಾಡಲು ಹೊರಟರು. ಅವರು 
ಯಾರೆಂದರೆ ಹಿಲ್ಕೀಯನ ಮಗನಾದ ಎಲ್ಯಾಕೀಮ್‌ 
ಅಸಾಫನ ಮಗನಾದ ಯೋವ ಮತ್ತು ಶೆಬ್ನ, 
ಎಲ್ಯಾಕೀಮನು ಅರಮನೆಯ ಆಹಳಿತಗಾರನಾಗಿದ್ದನು; 
ಯೋವನು ದಾಖಲೆಕಾರನಾಗಿದ್ದನು; ಶೆಬ್ನ ಅರಮನೆಯ 
ಕಾರ್ಯದರ್ಶಿಯಾಗಿದ್ದನು. 
*ದಳಪತಿಯು ಅವರಿಗೆ, ""ಮಹಾಅರಸನಾದ ಅಶ್ಯೂ 
ರದ ಅರಸನು ಹಿಜ್ಕೀಯನಿಗೆ ಹೇಳುವದನ್ನು ನೀವು 
ಹೋಗಿ ಅವನಿಗೆ ತಿಳಿಸಿರಿ. ಅವನು ಹೇಳುವದೇನೆಂದರೆ: 


"ನೀನು ಯಾವದರ ಮೇಲೆ ಭರವಸವಿಟ್ಟಿರುವೆ? 
5ನೀನು ನಿನ್ನ ಶಕ್ತಿಯಲ್ಲಿಯೂ ಯುದ್ಧದ ತಂತ್ರೋ 
ಪಾಯಗಳ ಮೇಲೆಯೂ ಭರವಸವಿಟ್ಟಿದ್ದರೆ ಅವು 
ಕೇವಲ ನಿಷ್ಟ್ರಯೋಜಕವಾಗಿವೆ; ಕೇವಲ ಬಡಾಯಿ 
ಕೊಚ್ಚಿಕೊಳ್ಳುತ್ತಿರುವೆ? ನೀನು ನನ್ನ ವಿರುದ್ದ ದಂಗೆ 
ಏಳಬೇಕಾದರೆ ಯಾರ ಮೇಲೆ ಭರವಸವಿಟ್ಟಿರುವೆ? 
6ಈಜಿಪ್ಟು ನಿನಗೆ ಸಹಾಯ ಮಾಡುವುದೆಂದು ನಂಬಿ 
ರುವಿಯಾ? ಈಜಿಪ್ಟು ಒಂದು ಮುರಿದ ದಂಟು. 
ಅದರ ಮೇಲೆ ನೀನು ಭಾರಹಾಕಿದರೆ ಅದು ನಿನ್ನ 
ಅಂಗೈಯಲ್ಲಿ ತೂತುಮಾಡುವುದು. ಈಜಿಪ್ಟಿನ 
ರಾಜನಾದ ಫರೋಹನ ಸಹಾಯಕ್ಕಾಗಿ ಆಶ್ರಯಿಸಿ 
ಕೊಂಡ ಯಾವ ಜನರೂ ಅವನಲ್ಲಿ ಭರವಸೆ ಇಡ 
ಲಾಗದು. 
7ಒಂದು ವೇಳೆ ನೀವು, "ನಾವು ನಮ್ಮ ದೇವರಾದ 
ಯೆಹೋವನ ಮೇಲೆ ಭರವಸವಿಟ್ಟಿದ್ದೇವೆ'' ಎಂದು 
ಹೇಳಬಹುದು. ಆದರೆ ಜನರು ಯೆಹೋವನನ್ನು 
ಆರಾಧಿಸುತ್ತಿದ್ದ ವೇದಿಕೆಗಳನ್ನೂ ಎತ್ತರವಾದ ಸ್ಥಳ 
ಗಳನ್ನೂ ಹಿಜ್ಕೀಯನು ನಾಶಮಾಡಿದ್ದಾನೆ. ಅಲ್ಲದೆ, 


ಯೆಶಾಯ 36:8-22 


ಯೆಹೂದ ಮತ್ತು ಜೆರುಸಲೇಮಿನಲ್ಲಿರುವ ಜನ 
ರಿಗೆ, "ನೀವು ಜೆರುಸಲೇಮಿನಲ್ಲಿರುವ ಯಜ್ಞವೇದಿ 
ಕೆಯಲ್ಲಿಯೇ ಆರಾಧಿಸಬೇಕು'' ಎಂದು ಆಜ್ಞಾಪಿಸಿ 
ರುವುದು ನನಗೆ ಗೊತ್ತಿದೆ. 

ನೀವು ಒಡೆಯನಾದ ಅರಸನೊಂದಿಗೆ ಯುದ್ಧ 
ಮಾಡುವ ಆಲೋಚನೆಯನ್ನು ಇನ್ನೂ ಹೊಂದಿ 
ದ್ದರೆ, ನಿಮ್ಮೊಂದಿಗೆ ಈ ಒಪ್ಪಂದವನ್ನು ಮಾಡಿ 
ಕೊಳ್ಳುವೆನು. ಯುದ್ದಕ್ಕೆ ಬರಲು ನಿಮ್ಮಲ್ಲಿ ಸಾಕಷ್ಟು 
ಸೈನಿಕರಿದ್ದಾರೆ. ನಾನು ನಿಮಗೆ ಎರಡುಸಾವಿರ 
ಕುದುರೆಗಳನ್ನು ಕೊಡುವುದಾಗಿ ವಾಗ್ದಾನ ಮಾಡು 
ತ್ತೇನೆ. ಹೀಗಿದ್ದರೂ ನನ್ನ ಒಡೆಯನ ಸೈನ್ಯಾಧಿಕಾರಿ 
ಗಳಲ್ಲಿ ಕನಿಷ್ಠನಾದವನನ್ನು ಸೋಲಿಸಲು ನಿಮ್ಮಿಂ 
ದಾಗದು. ಆದುದರಿಂದ ನೀವು ಈಜಿಷ್ಟಿನವರ ಅಶ್ವ 
ದಳದ ಮೇಲೆ ಯಾಕೆ ಭರವಸವಿಡುತ್ತೀರಿ? 

!0ಈಗ ನಾನು ಯೆಹೋವನ ಸಹಾಯವಿಲ್ಲದೆ ಈ 
ದೇಶವನ್ನು ನಾಶಮಾಡಲು ಬಂದೆನೆಂದು ನೆನ 
ಸುತ್ತೀರೋ? ""ಎದ್ದು ಹೋಗಿ ಈ ದೇಶದ ವಿರುದ್ದ 
ಯುದ್ಧ ನಡೆಸಿ ಅದನ್ನು ಸಂಪೂರ್ಣವಾಗಿ ನಾಶ 
ಮಾಡು'' ಎಂದು ಯೆಹೋವನು ನನಗೆ 
ಹೇಳಿದ್ದಾನೆ. 


!!ಆಗ ಎಲ್ಯಾಕೀಮ್‌, ಶೆಬ್ನ ಮತ್ತು ಯೋವ ಆ ದಳ 
ಪತಿಗೆ, " ದಯಮಾಡಿ ನಮ್ಮೊಂದಿಗೆ ಅರಮೇಯಿಕ್‌ 
ಭಾಷೆಯಲ್ಲಿ ಮಾತನಾಡು. ಆ ಭಾಷೆಯು ನಮಗೆ 
ಗೊತ್ತು ಯೆಹೂದದ ಭಾಷೆಯಲ್ಲಿ ನಮ್ಮೊಂದಿಗೆ ಮಾತ 
ನಾಡಬೇಡ. ನೀವು ನಮ್ಮ ಭಾಷೆಯಲ್ಲಿ ಮಾತನಾಡಿದರೆ 
ಗೋಡೆಯ ಮೇಲಿರುವ ನಮ್ಮ ಜನರು ತಿಳಿದು 
ಕೊಳ್ಳುವರು'' ಎಂದು ಹೇಳಿದರು. 

12ದಳಪತಿಯು ಅದಕ್ಕುತ್ತರವಾಗಿ, "'ನನ್ನ ಒಡೆಯನು 
ನಿಮ್ಮೊಂದಿಗೂ ನಿಮ್ಮ ಅರಸನೊಂದಿಗೂ ಮಾತ್ರ ಮಾತ 
ನಾಡಲು ಕಳುಹಿಸಲಿಲ್ಲ, ನನ್ನ ಒಡೆಯನು ಕೋಟೆ 
ಗೋಡೆಯ ಮೇಲೆ ಕುಳಿತಿರುವ ಜನರೊಂದಿಗೆ ಮಾತಾ 
ಡಲು ಕಳುಹಿಸಿದ್ದಾನೆ. ಆ ಜನರಿಗೆ ಊಟಕ್ಕೆ ಆಹಾರ, ಕುಡಿ 
ಯಲು ನೀರು ದೊರಕುವದಿಲ್ಲ. ಅವರು ನಿಮ್ಮ ಹಾಗೆ 
ತಮ್ಮ ಸ್ವಂತ ಮಲವನ್ನು ತಿಂದು ಮೂತ್ರವನ್ನು ಕುಡಿಯು 
ವರು'' ಎಂದು ಹೇಳಿದನು. 

3 ಬಳಿಕ ದಳಪತಿಯು ಯೆಹೂದ್ಯ ಭಾಷೆಯಲ್ಲಿ ಗಟ್ಟಿ 
ಯಾಗಿ, "ಮಹಾ ಅರಸನಾಗಿರುವ ಅಶ್ಯೂರದ ರಾಜನ 
ಮಾತುಗಳನ್ನು ಕೇಳಿರಿ. 








"ಹಿಜ್ಕೀಯನು ನಿಮ್ಮನ್ನು ಮೋಸಪಡಿಸದಂತೆ 
ನೋಡಿಕೊಳ್ಳಿರಿ. ಅವನು ನಮ್ಮ ಸಾಮರ್ಥ್ಯದಿಂದ 


890 


ನಿಮ್ಮನ್ನು ರಕ್ಷಿಸಲಾರನು. 5" ಯೆಹೋವನನ್ನು 
ನಂಬಿರಿ. ಆತನು ನಮ್ಮನ್ನು ರಕ್ಕಿಸುವನು. ಆತನು 
ಅಶ್ಯೂರದ ಅರಸನು ನಮ್ಮ ಪಟ್ಟಣವನ್ನು ಸೋಲಿ 
ಸಲು ಬಿಡುವದಿಲ್ಲ' ಎಂದು ಹಿಜ್ಕೀಯನು ಹೇಳಿದರೆ 
ಅವನನ್ನು ನಂಬಬೇಡಿ. 

(ಹಿಜ್ಕೀಯನ ಮಾತುಗಳನ್ನು ಕೇಳಬೇಡಿ. 
ಅಶ್ಯೂರದ ಅರಸನ ಮಾತುಗಳಿಗೆ ಕಿವಿಗೊಡಿರಿ. 
ಅವನು ಹೇಳುವದೇನೆಂದರೆ: ""ನೀವು ನನ್ನೊಡನೆ 
ಒಪ್ಪಂದ ಮಾಡಿಕೊಂಡು ನಿಮ್ಮ ನಗರದಿಂದ 
ಹೊರಗೆ ಬಂದು ನನ್ನನ್ನು ಸಂಧಿಸಬೇಕು. ಆಗ ನೀವೆ 
ಲ್ಲರೂ ನಿಮ್ಮ ಮನೆಗಳಿಗೆ ಹೋಗಬಹುದು; ನಿಮ್ಮ 
ಸ್ವಂತ ದ್ರಾಕ್ಷಿತೋಟದ ದ್ರಾಕ್ಸಿಹಣ್ಣುಗಳನ್ನು ತಿನ್ನ 
ಬಹುದು; ಅಂಜೂರದ ಮರದ ಹಣ್ಣನ್ನು ತಿನ್ನ 
ಬಹುದು. ನೀವೆಲ್ಲರೂ ನಿಮ್ಮ ಬಾವಿಯ ನೀರನ್ನು 
ಕುಡಿಯಬಹುದು. ಹೀಗೆ ನೀವು ಸೇವಿಸುತ್ತಾ 
ಇದ್ದರೆ ನಾನು ಬಂದು ನಿಮ್ಮಂತಹ ದೇಶಕ್ಕೆ ನಿಮ್ಮನ್ನು 
ಕರೆದೊಯ್ಯವೆನು. ಆ ಹೊಸ ದೇಶದಲ್ಲಿ ನೀವು 
ಒಳ್ಳೆಯ ಧಾನ್ಯವನ್ನು ಮತ್ತು ಹೊಸ ದ್ರಾಕ್ಟಾರಸ 
ವನ್ನು, ರೊಟ್ಟಿಯನ್ನು ಮತ್ತು ದ್ರಾಕ್ಬಾತೋಟ 
ಗಳನ್ನು ಹೊಂದುವಿರಿ.'' 

'*ಹಿಜ್ಕೀಯನು ತನ್ನ ಮಾತುಗಳಿಂದ ನಿಮ್ಮನ್ನು 
ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಅವನು, 
"ಯೆಹೋವನು ನಮ್ಮನ್ನು ರಕ್ಟಿಸುತ್ತಾನೆ' ಎಂದು 
ಹೇಳುತ್ತಾನೆ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳು 
ತ್ತೇನೆ. ಬೇರೆ ದೇಶದ ದೇವರುಗಳು ಅವರ ದೇಶ 
ವನ್ನು ಅಶ್ಯೂರದ ರಾಜನಿಂದ ಕಾಪಾಡಲು ಶಕ್ತ 
ರಾದರೋ? ಇಲ್ಲ! ೌಹಮಾತಿನ, ಅರ್ಪಾದಿನ 
ದೇವರೆಲ್ಲಿ? ಅವರು ಸೋತು ಹೋದರು. ಸೆಫರ್ವ 
ಯಿಮಿನ ದೇವರುಗಳಲ್ಲಿ? ಅವರು ಸಮಾರ್ಯ 
ವನ್ನು ನನ್ನ ಬಲದಿಂದ ರಕ್ಷಿಸಿದರೋ? ಇಲ್ಲ! 
ಜೀರೆ ಯಾವ ದೇಶದ ದೇವರುಗಳು ನನ್ನ ಕ್ಕ 
ಯಿಂದ ತಮ್ಮ ಜನರನ್ನು ತಪ್ಪಿಸಿ ಕಾಪಾಡಿದರು? 
ಹೀಗಿರಲು ಯೆಹೋವನು ಜೆರುಸಲೇಮನ್ನು 
ನನ್ನಿಂದ ರಕ್ಷಿಸುವನೋ? ಇಲ್ಲ!” 


2[ಇದನ್ನು ಕೇಳಿ ಜಿರುಸಲೇಮಿನ ಜನರು ಮೌನ 
ವಾದರು. ಅವರು ದಳಪತಿಗೆ ಯಾವ ಉತ್ತರವನ್ನೂ ಕೊಡ 
ಲಿಲ್ಲ. ಯಾಕೆಂದರೆ ಹಿಜ್ಕೀಯನು ಅವರ ಸಂಗಡ 
ಮಾತಾಡಬಾರದೆಂದು ಹೇಳಿದ್ದನು. 

2 ಓಲ್ಮೀಯನ ಮಗನೂ ಅರಮನೆಯ ಆಹಳಿತಾಧಿ 
ಕಾರಿಯೂ ಆಗಿದ್ದ ಎಲ್ಯಾಕೀಮ್‌, ಲೇಖಕನಾದ ಶೆಬ್ಹ 
ಆಸಾಫನ ಮಗನೂ ಮಂತ್ರಿಯೂ ಆಗಿದ್ದ ಯೋವ ಎಂಬ 


891 


ವರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಹಿಜ್ಕೀಯನ 
ಬಳಿಗೆ ಬಂದು ಅಶ್ಯೂರದ ದಳಪತಿ ಹೇಳಿದ್ದನ್ನೆಲ್ಲಾ 
ತಿಳಿಸಿದರು. 


ಹಿಜ್ಕೀಯನು ದೇವರ ಸಹಾಯಕ್ಕಾಗಿ ಪ್ರಾರ್ಥಿಸಿದ್ದು 

7 ಅರಸನಾದ ಹಿಜ್ಕೀಯನು ಎಲ್ಲಾ ವಿಷಯಗ 
ಳನ್ನು ಕೇಳಿ ಮನಸ್ಸಿನಲ್ಲಿ ಬಹಳ ದುಃಖಪಟ್ಟು ತನ್ನ 

ಬಟ್ಟೆಗಳನ್ನು ಹರಿದುಕೊಂಡನು. ತರುವಾಯ ಶೋಕ 
ವಸ್ತ್ರವನ್ನು ಧರಿಸಿ ದೇವಾಲಯದೊಳಕ್ಕೆ ಹೋದನು. 
ಹಿಜ್ಕೀಯನು ಅರಮನೆಯ ಅಡಳಿತಗಾರನಾದ ಎಲ್ಯಾ 
ಕೀಮನನ್ನು, ಕಾರ್ಯದರ್ಶಿಯಾದ ಶೆಬ್ನನನ್ನು ಯಾಜ 
ಕರ ಹಿರಿಯರೊಂದಿಗೆ ಆ ಮೋಚನ ಮಗನೂ ಪ್ರವಾ 
ದಿಯೂ ಆದ ಯೆಶಾಯನ ಬಳಿಗೆ ಕಳುಹಿಸಿದನು. ಇವರು 
ತಮ್ಮ ಮನಸ್ಸಿನ ದುಗುಡವನ್ನು ಪ್ರದರ್ಶಿಸುವಂತೆ ಶೋಕ 
ವಸ್ತ್ರಗಳನ್ನು ಧರಿಸಿದ್ದರು. 

ಇವರು ಯೆಶಾಯನಿಗೆ, ""ಅರಸನಾದ ಹಿಜ್ಕೀಯನು 
ಈ ದಿವಸವನ್ನು ಶೋಕದ ದಿವಸವನ್ನಾಗಿ ಘೋಷಿಸಿದ್ದಾನೆ. 
ಇದು ದುಃಖದ ಸಮಯವಾಗಿದೆ. ಇದು ದಿನತುಂಬಿ 
ತಾಯಿಯ ಹೊಟ್ಟೆಯೊಳಗಿಂದ ಹೊರಬರಲು ಶಕ್ತವಾಗಿ 
ಲ್ಲದ ಕೂಸಿನಂತಿದೆ. *ಅಶ್ಕೂರದ ಅರಸನು ತನ್ನ ದಳ 
ಪತಿಯ ಮೂಲಕ ನಮ್ಮ ದೇವರಾದ ಯೆಹೋವನ ಬಗ್ಗೆ 
ಕೆಟ್ಟಮಾತುಗಳನ್ನು ಹೇಳಲು ಕಳುಹಿಸಿರುತ್ತಾನೆ. ನಿನ್ನ 
ದೇವರಾದ ಯೆಹೋವನು ಇದನ್ನೆಲ್ಲಾ ಕೇಳಿರುವನು. 
ವೈರಿಗಳು ನುಡಿದ ಆ ಮಾತುಗಳು ಸತ್ಯವಾದವುಗಳಲ್ಲ 
ಎಂಬದನ್ನು ಆತನು ತೋರಿಸುವನು. ಆದುದರಿಂದ 
ಇನ್ನೂ ಜೀವದಿಂದ ಉಳಿದಿರುವವರಿಗಾಗಿ ಪ್ರಾರ್ಥಿಸು.'' 
ಎಂದು ಹಿಜ್ಕೀಯನು ಹೇಳಿದ್ದಾನೆ ಅಂದರು. 

56ಆಗ ಯೆಶಾಯನು: ""ನಿಮ್ಮ ಅರಸನಾದ ಹಿಜ್ಕೀಯ 
ನಿಗೆ ಈ ಸಂದೇಶವನ್ನು ಕೊಡಿರಿ: ಯೆಹೋವನು ಹೇಳುವ 
ದೇನೆಂದರೆ, ದಳಪತಿ ಹೇಳಿದ ಮಾತುಗಳಿಗೆ ನೀವು ಭಯ 
ಪಡಬೇಡಿರಿ. ಅಶ್ಯೂರದ ಅರಸನಿಂದ ಬಂದ, ""ಹುಡು 
ಗರು” ನನ್ನ ವಿಷಯವಾಗಿ ಹೇಳಿದ ಮಾತುಗಳನ್ನು ನಂಬ 
ಬೇಡಿರಿ. "ನಾನು ಅತ್ಮವನ್ನು ಅಶ್ಯೂರದ ವಿರುದ್ಧವಾಗಿ 
ಕಳುಹಿಸುತ್ತೇನೆ. ದೇಶಕ್ಕೆ ಬರಲಿರುವ ಅಪಾಯದ ಬಗ್ಗೆ 
ಎಚ್ಚರಿಕೆಯ ವರದಿಯು ರಾಜನಿಗೆ ಬರುತ್ತದೆ. ಅದನ್ನು 
ಕೇಳಿ ಅವನು ತನ್ನ ದೇಶಕ್ಕೆ ಹಿಂದಿರುಗುವನು. ಆಗ ಅವನ 
ದೇಶದಲ್ಲಿಯೇ ನಾನು ಅವನನ್ನು ಖಡ್ಗದಿಂದ 
ಸಂಹರಿಸುವೆನು.'' 





ಅಶ್ಕೂರದ ಸೈನ್ಯವು ಜಿರುಸಲೇಮಿನಿಂದ ಹಿಂತಿರುಗಿತು 
*ಅಶ್ಯೂರದ ಅರಸನಿಗೆ ಒಂದು ಸಂದೇಶವು ಬಂದು 
ತಲುಪಿತು. ಅದರಲ್ಲಿ ಇಥಿಯೋಪ್ಯದ ಅರಸನಾದ 


ಯೆಶಾಯ 37:1-17 


ತಿರ್ಹಾಕನು ನಿನ್ನೊಂದಿಗೆ ಯುದ್ಧಮಾಡಲು ಬರುತ್ತಿ 
ದ್ದಾನೆ ಎಂದು ಬರೆದಿತ್ತು. ಅದನ್ನು ಕೇಳಿ ಅಶ್ಯೂರದ 
ಅರಸನು ಲಾಕೀಷನ್ನು ಬಿಟ್ಟು ಲಿಬ್ದಕ್ಕೆ ಹೋದನು. 
ದಳಪತಿಗೆ ಈ ಸಮಾಚಾರ ಮುಟ್ಟಿದ ಕೂಹಲೇ ಅವನು 
ತನ್ನ ಅರಸನು ಯುದ್ಧಮಾಡುತ್ತಿದ್ದ ಲಿಬ್ನ ಪಟ್ಟಣಕ್ಕೆ 
ಹೋದನು. ಅಲ್ಲಿಂದ ಅವನು ಹಿಜ್ಕೀಯನ ಬಳಿಗೆ ತನ್ನ 
ದೂತರನ್ನು ಕಳುಹಿಸಿ ಯೆಹೂದದ ಅರಸನಾದ 
ಹಿಜ್ಕೀಯನಿಗೆ ನೀವು ಹೀಗೆ ಹೇಳಬೇಕು: 


ನೀನು ನಂಬುವ ದೇವರಿಂದ ನೀನು ಮೋಸ 
ಹೋಗಬೇಡ."" ಜೆರುಸಲೇಮ್‌ ಅಶ್ಕೂರದ 
ಅರಸನ ಕೈಯಿಂದ ಸೋಲಿಸಲ್ಪಡಲು ದೇವರು 
ಅವಕಾಶ ಕೊಡುವುದಿಲ್ಲ'' ಎಂದು ಹೇಳಬೇಡ. 


!1"" ಅಶ್ಯೂರದ ಅರಸರು ಬೇರೆ ಎಲ್ಲಾ ದೇಶಗಳವರಿಗೆ 
ಏನು ಮಾಡಿದ್ದಾರೆಂದು ನೀವು ಕೇಳಿದ್ದೀರಿ. ಅವರು 
ಸಂಪೂರ್ಣವಾಗಿ ತಮ್ಮ ವೈರಿಗಳನ್ನು ನಾಶಮಾಡಿದರು. 
ನೀವು ರಕ್ಷಿಸಲ್ಪಡುವಿರಾ? ಇಲ್ಲ! ಅವರ ದೇವರುಗಳು 
ಅವರನ್ನು ರಕ್ಷಿಸಿದರೋ? ಇಲ್ಲ! ನನ್ನ ಪೂರ್ವಿಕರು ಅವ 
ರನ್ನು ಸಂಪೂರ್ಣವಾಗಿ ನಾಶಮಾಡಿದರು. ಅವರು 
ಗೋಜಾನನ್ನು, ಖಾರಾನನ್ನು, ರೆಚೆಫನನ್ನು, ಮತ್ತು 
ತೆಲಸ್ಸಾರ್‌ನಲ್ಲಿ ವಾಸವಾಗಿದ್ದ ಎದೆನಿನ ಜನರನ್ನು ನಾಶ 
ಮಾಡಿದರು. !'ಹಮಾತಿನ ಅರಸನೆಲ್ಲಿ? ಅರ್ಪಾದಿನ 
ಅರಸನೆಲ್ಲಿ? ಸೆಫರ್ವಯಿಮ್‌ ನಗರದ ಅರಸರೆಲ್ಲಿ? 
ಹೇನ, ಇವ್ವಾ ಇವುಗಳ ಅರಸರೆಲ್ಲಿ? ಅವರೆಲ್ಲರೂ ಹತ 
ರಾಗಿದ್ದಾರೆ. ಎಲ್ಲಾ ನಾಶವಾಗಿ ಹೋದರು. 





ದೇವರಿಗೆ ಹಿಜ್ಕೀಯನ ಪ್ರಾರ್ಥನೆ 
ಹಿಜ್ಕೀಯನು ಆ ದೂತರ ಕೈಗಳಿಂದ ಪತ್ರಗಳನ್ನು 
ತೆಗೆದುಕೊಂಡು ಓದಿದನು. ಅನಂತರ ನೇರವಾಗಿ ಆಲ 
ಯಕ್ಕೆ ಹೋಗಿ ಆ ಪತ್ರವನ್ನು ದೇವರ ಮುಂದಿಟ್ಟನು. 
'*ಹಿಜ್ಕೇಯನು ದೇವರಿಗೆ ಪ್ರಾರ್ಥಿಸುತ್ತಾ ಹೇಳಿದ್ದೇ 
ನೆಂದರೆ: 


'6ಇಸ್ರ್ರೇಲರ ದೇವರೇ, ಸರ್ವಶಕ್ತನಾದ ಯೆಹೋ 
ವನೇ, ನೀನು ಕೆರೂಬಿಯರ ರೆಕ್ಕೆಯ ಮೇಲೆ 
ಆಸೀನನಾಗಿರುವೆ. ಇಡೀ ಭೂಮಂಡಲದಲ್ಲಿರುವ 
ರಾಜ್ಯಗಳನ್ನೆಲ್ಲಾ ನೀನೇ ಆಳುವವನಾಗಿರುವೆ; 
ಹೌದು, ನೀನೊಬ್ಬನೇ ಆಳುವವನಾಗಿರುವೆ. ನೀನು 
ಆಕಾಶವನ್ನೂ ಭೂಮಿಯನ್ನೂ ನಿರ್ಮಿಸಿರುವೆ. 
17 ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು. 
ದೇವರೇ, ನಿನ್ನ ಕಣ್ಣುಗಳನ್ನು ತೆರೆದು ಈ ಪತ್ರವನ್ನು 


ಯೆಶಾಯ 37:18-30 


23 


24 


ನೋಡು. ಜೀವಸ್ವರೂಪನಾದ ದೇವರೇ, ಸನ್ಹೇರೀ 
ಬನು ನಿನ್ನನ್ನು ಅವಮಾನಮಾಡಿ ಬರೆದ ಪತ್ರವನ್ನು 
ಕೇಳಿಸಿಕೊ! 

'ಅಶ್ಯೂರದ ಅರಸರು ಆ ಎಲ್ಲಾ ಜನಾಂಗಗಳನ್ನು 
ನಾಶಮಾಡಿದ್ದು ನಿಜ. ೌಅಶ್ಯೂರದ ಅರಸರು ಆ 
ಜನಾಂಗಗಳ ದೇವರುಗಳನ್ನು ಸುಟ್ಟು ಹಾಕಿದರು. 
ಆದರೆ ಆ ದೇವರುಗಳು ಸತ್ಯವಾದವುಗಳಲ್ಲ. ಅವು 
ಗಳು ಮನುಷ್ಯರು ಕಲ್ಲಿನಿಂದ ಮತ್ತು ಮರದಿಂದ 
ಕೆತ್ತಿದ ವಿಗ್ರಹಗಳಾಗಿದ್ದವು. ಆದುದರಿಂದ ಅಶ್ಯೂ 
ರದ ಅರಸರು ಅವುಗಳನ್ನು ನಾಶಮಾಡಲು ಸಾಧ್ಯ 
ವಾಯಿತು. ಆದರೆ ನೀನು ನಮ್ಮ ದೇವರಾದ 
ಯೆಹೋವನು. ಆದುದರಿಂದ ದಯಮಾಡಿ 
ನಮ್ಮನ್ನು ಅಶ್ಯೂರದ ಅರಸನ ಕೈಯಿಂದ ರಕ್ಷಿಸು. 
ಆಗ ಭೂಮಿಯ ಎಲ್ಲಾ ರಾಜ್ಯಗಳೂ ಯೆಹೋವ 
ನಾದ ನೀನೇ ದೇವರೆಂದು ತಿಳಿದುಕೊಳ್ಳುವವು. 


ಹಿಜ್ಕೀಯನಿಗೆ ದೇವರ ಉತ್ತರೆ 


892 


ಗಳನ್ನು ನಾನು ಏರಿದೆನು. ಲೆಬನೋನಿನ ಮಹಾ 
ಮರಗಳನ್ನೆಲ್ಲಾ (ಸೈನ್ಯ) ನಾನು ಕಡಿದುಹಾಕಿದೆನು. 
ನಾನು ಅತ್ಯುನ್ನತ ಶಿಖರಕ್ಕೂ ದಟ್ಟವಾದ ಕಾಡಿ 
ನೊಳಗೂ ಹೋಗಿದ್ದೇನೆ. 

3 ನಾನು ಬಾವಿಗಳನ್ನು ತೋಡಿ ಹೊಸಹೊಸ ಸ್ಥಳದ 
ನೀರು ಕುಡಿದಿರುವೆನು. ಈಜಿಷ್ಟಿನ ನದಿಗಳನ್ನು 
ಬತ್ತಿಸಿ ದೇಶದಲ್ಲೆಲ್ಲಾ ಸಂಚರಿಸಿದೆನು'' ಎಂದು 
ನೀನು ಹೇಳಿದೆ. 

26 ಆದರೆ ದೇವರು ಏನು ಹೇಳುತ್ತಾನೆಂದು ಕೇಳಿ 
ದೆಯಾ? ""ಬಹುಕಾಲದ ಹಿಂದೆ ನಾನು ಯೋಜನೆ 
ಯನ್ನು ಮಾಡಿದ್ದೆನು. ಪ್ರಾಚೀನ ಕಾಲದಿಂದ ಅದರ 
ವಿಷಯವಾಗಿ ಆಲೋಚನೆ ಮಾಡಿದ್ದೆನು ಈಗ ಅದು 
ನೆರವೇರುವಂತೆ ಮಾಡಿದ್ದೇನೆ. ಬಲಿಷ್ಠವಾದ ನಗರ 
ಗಳನ್ನು ನಾಶಮಾಡಿ ಅವುಗಳನ್ನು ಕಲ್ಲಿನ ರಾಶಿಗ 
ಳನ್ನಾಗಿ ಮಾಡಲು ನಿನ್ನನ್ನು ಬಿಟ್ಟಿರುತ್ತೇನೆ. 

274ಆ ಪಟ್ಟಣಗಳಲ್ಲಿದ್ದ ಜನರು ನಿಸ್ಸಹಾಯಕರಾದರು 
ಮತ್ತು ಬಲಹೀನರಾದರು. ಅವರು ಹೆದರಿ ಗಲಿ 


ಟಗ ಆಮೋಚನ ಮಗನಾದ ಯೆಶಾಯನು ಬಿಲಿಗೊಂಡಿದ್ದಾರೆ. ಅವರು ಹೊಲದ ಹುಲ್ಲಿ 
ಹಿಜ್ಕೀಯನಿಗೆ ಈ ಸಂದೇಶವನ್ನು ಕಳುಹಿಸಿದನು: ನಂತೆಯೂ ಸಸಿಗಳಂತೆಯೂ ಕಡಿದು ಹಾಕಲ್ಪಹ 
""ಇಸ್ರೇಲರ ದೇವರಾದ ಯೆಹೋವನು ಹೇಳುವದೇ ಲಿದ್ದಾರೆ. ಅವರು ಮನೆಯ ಮೇಲೆ ಬೆಳೆಯುವ 
ನೆಂದರೆ: "ಅಶ್ಕೂರದ ಅರಸನಾದ ಸನ್ನೇರೀಬನ ಪತ್ರದ ಹುಲ್ಲಿನಂತಿದ್ದಾರೆ. ಅವು ಉದ್ದವಾಗಿ ಬೆಳೆಯುವ 
ವಿಷಯವಾಗಿ ನೀನು ಪ್ರಾರ್ಥಿಸುವದನ್ನು ನಾನು ಮೊದಲೇ ಸಾಯುವವು. 

ಕೇಳಿದೆನು.' 
2 ಸನ್ಹೇರೀಬನ ಕುರಿತು ಯೆಹೋವನ ಸಂದೇಶವಿದು: ಬಗ್ಗೆಯೂ ನನಗೆ ಗೊತ್ತಿದೆ. ನೀವು ವಿಶ್ರಾಂತಿ 


""ಅಶ್ಯೂರದ ಅರಸನೇ, ಚೀಯೋನಿನ ಕುಮಾ 
ರಿಯು (ಜೆರುಸಲೇಮ್‌) ನಿನ್ನನ್ನು ಪ್ರಾಮುಖ್ಯ 
ವಾದವನೆಂದು ಎಣಿಸುವದಿಲ್ಲ. ಆಕೆ ನಿನ್ನನ್ನು 


ನೋಡಿ ಪರಿಹಾಸ್ಯ ಮಾಡುವಳು. ಜೆರುಸ 


3 ನಿಮ್ಮ ಸೈನ್ಯದ ಬಗ್ಗೆಯೂ ನಿಮ್ಮ ಯುದ್ಧಗಳ 


ತೆಗೆದುಕೊಂಡದ್ದೂ ನನಗೆ ಗೊತ್ತಿದೆ. ನೀವು 
ಯುದ್ಧಕ್ಕೆ ಹೋದದ್ದೂ ನನಗೆ ಗೊತ್ತಿದೆ. ನೀವು 
ಯುದ್ಧದಿಂದ ಹಿಂತಿರುಗಿ ಮನೆಗೆ ಬಂದದ್ದೂ ನನಗೆ 
ಗೊತ್ತಿದೆ. ನೀವು ನನ್ನ ಮೇಲೆ ಕೋಪ ಗೊಂಡಿ 
ರುವುದೂ ನನಗೆ ಗೊತ್ತಿದೆ. 





ಲೇಮಿನ ಕುಮಾರಿಯು ನಿನ್ನನ್ನು ಹಾಸ್ಯ 
ಮಾಡುವಳು. 


ನೀನು ಅವಮಾನಪಡಿಸಿ ಪರಿಹಾಸ್ಯ ಮಾಡಿ 
ವಿರೋಧವಾಗಿ ಮಾತಾಡಿದ್ದು ಯಾರಿಗೆ? ನೀನು 
ಇಸ್ರೇಲಿನ ಪರಿಶುದ್ಧನಿಗೆ ವಿರುದ್ಧವಾಗಿರುವೆ. 
ಆತನಿಗಿಂತ ನೀನೇ ಉತ್ತಮನೆಂಬ ರೀತಿಯಲ್ಲಿ 
ನೀನು ವರ್ತಿಸಿರುವೆ. 

ನನ್ನ ಒಡೆಯನಾದ ಯೆಹೋವನನ್ನು ತುಚ್ಛೇಕರಿ 
ಸಲಿಕ್ಕೆ ನೀನು ನಿನ್ನ ಅಧಿಕಾರಿಯನ್ನು ಕಳುಹಿಸಿದೆ. 
"ನನ್ನಲ್ಲಿ ಬಲ ಸಾಮರ್ಥ್ಯಗಳಿವೆ; ನನ್ನಲ್ಲಿ ಅನೇಕಾ 
ನೇಕ ರಥಗಳಿವೆ. ನನ್ನ ಬಲದಿಂದ ನಾನು ಲೆಬನೋ 
ನನ್ನು ಸೋಲಿಸಿದೆ. ಲೆಬನೋನಿನ ಉನ್ನತ ಶಿಖರ 


2 ಹೌದು, ನೀನು ನನ್ನ ವಿಷಯದಲ್ಲಿ ಬೇಸರಗೊಂಡಿ 
ರುವೆ. ಗರ್ವದಿಂದ ತುಂಬಿದ ನಿನ್ನ ಪರಿಹಾಸ್ಯದ 
ಮಾತುಗಳನ್ನು ನಾನು ಕೇಳಿದ್ದೇನೆ. ನಾನು ನಿನ್ನ 
ಮೂಗಿಗೆ ಕೊಕ್ಕೆ ಸಿಕ್ಕಿಸಿ, ನಿನ್ನ ಬಾಯಿಗೆ ಕಡಿವಾಣ 
ವನ್ನು ಹಾಕಿ, ನೀನು ಎಲ್ಲಿಂದ ಬಂದಿದ್ದೆಯೋ 
ಅಲ್ಲಿಗೆ ನಿನ್ನನ್ನು ಹಿಂತಿರುಗಿಸುತ್ತೇನೆ.'' 


ಹಿಜ್ಕೀಯನಿಗೆ ಯೆಹೋವನ ಸಂದೇಶ 
30ಆಗ ಯೆಹೋವನು ಹಿಜ್ಕೇಯನಿಗೆ, ""ಈ ಮಾತುಗ 
ಳೆಲ್ಲಾ ಸತ್ಯವೆಂಬುದಕ್ಕೆ ನಿನಗೊಂದು ಗುರುತನ್ನು 
ಕೊಡುತ್ತೇನೆ. ಬೀಜ ಬಿತ್ತಲು ನಿನಗೆ ಸಾಧ್ಯವಿರಲಿಲ್ಲ. 
ಆದುದರಿಂದ ಕಳೆದ ವರ್ಷದ ಬೆಳೆಯ ಕೂಳೆಬೆಳೆಯನ್ನು 
ನೀನು ಈ ವರ್ಷ ಊಟಮಾಡುವೆ. ಆದರೆ ಮೂರು 


893 


ವರುಷಗಳ ನಂತರ ನೀನೇ ಬಿತ್ತಿದ ಬೀಜದಲ್ಲಿ ಬೆಳೆದ 
ಬೆಳೆಯನ್ನು ಊಟಮಾಡುವೆ. ಆ ಬೆಳೆಯಿಂದ ನಿನಗೆ 
ಬೇಕಾದಷ್ಟು ಆಹಾರ ಸಂಗ್ರಹವಾಗುವದು. ನೀನು 
ದ್ರಾಕ್ಬಾಲತೆಗಳನ್ನು ನೆಟ್ಟು ಅದರ ಫಲಗಳನ್ನು ತಿನ್ನುವೆ. 

31°" ಯೆಹೂದ ಕುಲದವರಲ್ಲಿ ತಪ್ಪಿಸಿಕೊಂಡು 
ಜೀವಂತವಾಗಿ ಉಳಿದವರು ಮತ್ತೆ ಅಭಿವೃದ್ಧಿಯಾಗು 
ವರು. ತಮ್ಮ ಬೇರುಗಳನ್ನು ಆಳವಾಗಿ ಇಳಿಯಬಿಟ್ಟು 
ಹಣ್ಣುಗಳನ್ನು ಬಿಡುವ ಗಿಹಗಳಂತೆ ಅವರಿರುವರು. 
3: ಯಾಕೆಂದರೆ ಸ್ವಲ್ಪ ಮಂದಿ ಮಾತ್ರವೇ ಜೀವಂತವಾಗಿ 
ಉಳಿಯುವರು. ಅವರು ಜಿರುಸಲೇಮಿನಿಂದ ಹೊರಟು 
ಹೋಗುವರು. ಉಳಿದವರು ಚೀಯೋನ್‌ ಪರ್ವತದಿಂದ 
ಬರುವರು.'' ಯೆಹೋವನ ಆಳವಾದ ಪ್ರೀತಿಯೇ 
ಇದನ್ನು ಮಾಡುವದು. 

ಆದ್ದರಿಂದ ಯೆಹೋವನು ಅಶ್ಯೂರದ ಅರಸನ ಬಗ್ಗೆ 
ಹೇಳುವನು: 





“ಅವನು ಈ ಪಟ್ಟಣದೊಳಗೆ ಬರುವದಿಲ್ಲ. ಅವನು 
ಒಂದು ಬಾಣವನ್ನೂ ಈ ಪಟ್ಟಣದ ಮೇಲೆ 
ಹಾರಿಸುವದಿಲ್ಲ. ಅವನು ತನ್ನ ಗುರಾಣಿಗಳನ್ನು ಈ 
ಪಟ್ಟಣಕ್ಕೆ ತರುವದಿಲ್ಲ. ಈ ಪಟ್ಟಣದ ಗೋಡೆಗಳ 
ಮೇಲೆ ಆಕ್ರಮಣ ಮಾಡಲು ಅವನು ದಿಬ್ಬ 
ಹಾಕುವದಿಲ್ಲ. 

3 ಅವನು ಬಂದ ದಾರಿಯಿಂದಲೇ ಹಿಂದಕ್ಕೆ ಹೋಗು 
ವನು. ಅವನು ಈ ಪಟ್ಟಣದೊಳಗೆ ಬರುವದಿಲ್ಲ. 
ಇದು ಯೆಹೋವನ ನುಡಿ. 

ನಾನು ಈ ಪಟ್ಟಣವನ್ನು ರಕ್ಷಿಸಿ ಕಾಪಾಡುವೆನು. 
ನನಗೋಸ್ಕರವಾಗಿಯೇ ಇದನ್ನು ಮಾಡುವೆನು. 
ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ 
ಇದನ್ನು ಮಾಡುವೆನು.'' 


36ಆ ರಾತ್ರಿ, ಯೆಹೋವನ ದೂತನು ಹೊರಟುಹೋಗಿ 
ಅಶ್ಯೂರದ ಪಾಳೆಯದಲ್ಲಿ ಒಂದು ಲಕ್ಷದ ಎಂಭತ್ರೈದು 
ಸಾವಿರ ಮಂದಿಯನ್ನು ಸಂಹರಿಸಿದನು. ಜನರು ಬೆಳಿಗ್ಗೆ 
ಎದ್ದಾಗ ಸುತ್ತಲೂ ಹೆಣಗಳು ಬಿದ್ದಿದ್ದವು. 3'ಅಶ್ಕೂರದ 
ಅರಸನಾದ ಸನ್ಹೇರೀಬನು ನಿನೆವೆಗೆ ಹಿಂದಿರುಗಿ ಅಲ್ಲಿಯೇ 
ಉಳಿದನು. 

ಒಂದು ದಿವಸ ಸನ್ನೇರೀಬನು ತನ್ನ ದೇವರಾದ 
ನಿಸ್ರೋಕನ ಮಂದಿರದಲ್ಲಿ ಪೂಜಿಸುತ್ತಿರುವಾಗ ಅವನ 
ಇಬ್ಬರು ಮಕ್ಕಳಾದ ಅದ್ರಮೆಲೆಕ್‌ ಮತ್ತುಸರೆಚರ್‌ ಎಂಬ 
ವರು ಅವನನ್ನು ಕತ್ತಿಯಿಂದ ಸಂಹರಿಸಿ ಅರರಾಟ್‌ 
ಪಲಾಯನಗೈದರು. ಅನಂತರ ಸನ್ಹೇರೀಬನ ಮಗ 
ಏಸರ್‌ ಹದ್ದೋನನು ಅಶ್ಯೂರದ ಹೊಸ ಅರಸನಾದನು. 


ಯೆಶಾಯ 37:31-38:10 


ಹಿಜ್ಕೀಯನ ಅಸ್ವಸ್ಥತೆ 
ಗ್ಗ ಲ್ಸ ಆ ಸಮಯದಲ್ಲಿ ಹಿಜ್ಕೀಯನು ರೋಗಗ್ರಸ್ತ 
ನಾಗಿ ಸಾಯುವ ಸ್ಥಿತಿಯಲ್ಲಿದ್ದನು. ಆಮೋಚನ 

ಮಗನೂ ಪ್ರವಾದಿಯೂ ಆದ ಯೆಶಾಯನು ಅವನನ್ನು 
ನೋಡಲು ಹೋದನು. ಯೆಶಾಯನು ಅರಸನಿಗೆ, 
“ಯೆಹೋವನು ಈ ವಿಷಯಗಳನ್ನು ನಿನಗೆ ತಿಳಿಸಲು 
ಹೇಳಿದ್ದಾನೆ: "ನೀನು ಬೇಗನೇ ಸಾಯುವೆ. ಆದುದರಿಂದ 
ನೀನು ಸಾಯುವಾಗ ನಿನ್ನ ಕುಟುಂಬದವರು ಮಾಡ 
ಬೇಕಾದದ್ದನ್ನು ಅವರಿಗೆ ತಿಳಿಸು. ನಿನಗೆ ಗುಣ 
ವಾಗುವುದಿಲ್ಲ'' ಎಂದು ಹೇಳಿದನು. 

ಹಿಜ್ಕೀಯನು ದೇವಾಲಯದ ಕಡೆಗಿರುವ ಗೋಡೆಯ 
ಕಡೆಗೆ ಮುಖಮಾಡಿ ದೇವರಿಗೆ, 3""ಯೆಹೋವನೇ ನಾನು 
ನಿನ್ನನ್ನು ಪೂರ್ಣ ಹೃದಯದಿಂದ ಸೇವೆ ಮಾಡಿದ್ದನ್ನು 
ಜ್ಞಾಪಿಸಿಕೋ. ನಿನಗೆ ಇಷ್ಟವಾದದ್ದನ್ನೆಲ್ಲ ನಾನು 
ಮಾಡಿದ್ದೇನೆ'' ಎಂದು ಹೇಳಿ ಬಹಳವಾಗಿ ಅತ್ತನು. 

ಆಗ ಯೆಶಾಯನಿಗೆ ಈ ಸಂದೇಶವು ಯೆಹೋವ 
ನಿಂದ ಬಂದಿತು: "" ಹಿಜ್ಕೀಯನ ಬಳಿಗೆ ಹೋಗಿ ಹೇಳು, 
5ನಿನ್ನ ಪೂರ್ಪಿಕನಾದ ದಾವೀದನ ದೇವರಾದ ಯೆಹೋ 
ವನು ಹೇಳುವದೇನೆಂದರೆ: "ನಿನ್ನ ಪಾರ್ಥನೆಯನ್ನು ನಾನು 
ಕೇಳಿದೆನು; ನಿನ್ನ ಕಣ್ಣೀರನ್ನು ನೋಡಿದೆನು. ನಿನ್ನ 
ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಸೇರಿಸಿದ್ದೇನೆ. 
"ನಾನು ನಿನ್ನನ್ನೂ ಈ ಪಟ್ಟಣವನ್ನೂ ಕಾಪಾಡುವೆನು. 
ಅಶ್ಯೂರದ ಅರಸನಿಂದ ರಕ್ಷಿಸುವೆನು.'' 

ಆಗ ಹಿಜ್ಕೀಯನು ಯೆಶಾಯನಿಗೆ, ""ನಾನು ಸ್ವಸ್ಥ 
ಹೊಂದುವೆನೆಂಬುದಕ್ಕೆ ಗುರುತೇನು? ನಾನು ದೇವರ 
ಆಲಯಕ್ಕೆ ಮತ್ತೆ ಹೋಗುವೆನೆಂಬುದಕ್ಕೆ ಗುರುತೇನು?'' 
ಎಂದು ಕೇಳಿದನು. 

7°" ದೇವರು ತಾನು ಹೇಳಿದ್ದನ್ನು ನೆರವೇರಿಸುತ್ತಾನೆ 
ಎಂಬುದಕ್ಕೆ ಗುರುತೇನೆಂದರೆ: *ಇಗೋ, ಆಹಾಜನ 
ಮೆಟ್ಟಲಲ್ಲಿರುವ ನೆರಳು ಹತ್ತು ಮೆಟ್ಟಲು ಹಿಂದಕ್ಕೆ 
ಹೋಗುವಂತೆ ಮಾಡುವೆನು'' ಎಂದು ಹೇಳಿದನು. 

ಯೆಶಾಯನು ಹಿಜ್ಕೀಯನಿಗೆ, "ನೀನು ಅಂಜೂರದ 
ಉಂಡೆ ಮಾಡಿ ಅದನ್ನು ನಿನ್ನ ಗಾಯದ ಮೇಲಿಡು. ಆಗ 
ನೀನು ಗುಣಹೊಂದುವೆ'' ಎಂದು ಹೇಳಿದನು. 

ಹಿಜ್ಕೀಯನು ತನ್ನ ಕಾಯಿಲೆಯಿಂದ ಗುಣ ಹೊಂದಿದ 
ಬಳಿಕ ಬರೆದ ಪತ್ರ: 


10 "“ನಾನು ವೃದ್ಧನಾಗುವ ತನಕ ಬದುಕುವೆನೆಂದು 
ನಾನು ನನ್ನೊಳಗೆ ಅಂದುಕೊಂಡಿದ್ದೆನು. ಆದರೆ 
ನಾನು ಮರಣದ್ವಾರದ ಮೂಲಕ ಹೋಗುವ 
ಸಮಯ ಬಂತು. ನನ್ನ ಜೀವಮಾನವೆಲ್ಲ ಅಲ್ಲಿ 
ಕಳೆಯುವೆನು.'' 


ಯೆಶಾಯ 38:11-39:6 


1] 


ಅದಕ್ಕೆ ನಾನೆಂದೆ: "ಇನ್ನು ಮೇಲೆ ಜೀವಿತರ ಲೋಕ 
ದಲ್ಲಿ ಇನ್ನು ದೇವರಾದ ಯೆಹೋವನನ್ನು ನೋಡು 
ವದಿಲ್ಲ. ಇನ್ನು ಮೇಲೆ ಜನರು ಲೋಕದಲ್ಲಿ 
ಜೀವಿಸುವದನ್ನು ನಾನು ನೋಡುವದಿಲ್ಲ. 

ನನ್ನ ಮನೆಯು ಅಂದರೆ ನನ್ನ ಕುರುಬನ ಗುಡಾ 
ರವು ಕೀಳಲ್ಪಟ್ಟು ನನ್ನಿಂದ ತೆಗೆಯಲ್ಪಡುತ್ತಿದೆ. 
ಒಬ್ಬನು ಮಗ್ಗದಲ್ಲಿ ಬಟ್ಟೆಯನ್ನು ಸುತ್ತಿ ಕತ್ತರಿಸಿ 
ಬಿಡುವಂತೆ ನಾನು ಕತ್ತರಿಸಲ್ಪಟ್ಟಿದ್ದೇನೆ. ನನ್ನ 
ಆಯುಷ್ಯವನ್ನು ಚಿಕ್ಕವಯಸ್ಸಿನಲ್ಲಿಯೇ ಮುಗಿಸಿ 
ಬಿಟ್ಟಿರುವೆ. 

ಇಡೀ ರಾತ್ರಿ, ನಾನು ಸಿಂಹದಂತೆ ಗರ್ಜಿಸಿದೆನು. 
ಆದರೆ ಸಿಂಹವು ಎಲುಬನ್ನು ಜಗಿದು ಪುಡಿಮಾಡು 
ವಂತೆ ನನ್ನ ನೀರಿಕ್ಸೆಯೆಲ್ಲಾ ಜಜ್ಜಿಹೋಯಿತು. 
ನೀನು ನನ್ನ ಜೀವಿತವನ್ನು ಅಷ್ಟು ಅಲ್ಪ ಕಾಲಕ್ಕೇ 
ಕೊನೆಗೊಳಿಸಿದೆ! 





ನಾನು ಪಾರಿವಾಳದಂತೆ ಕೂಗಿಕೊಂಡೆನು. ಪಕ್ಷಿ 
ಯಂತೆ ಅರಚಿಕೊಂಡೆನು. ನನ್ನ ಕಣ್ಣುಗಳು ಸ್ವರ್ಗದ 
ಕಡೆಗೆ ನೋಡುತ್ತಾ ಆಯಾಸಗೊಂಡವು. ನನ್ನ ಒಡೆ 
ಯನೇ, ನಾನು ತುಂಬಾ ಚಿಂತಾಕ್ರಾಂತನಾಗಿ 
ದ್ದೇನೆ. ನೀನು ನನಗೆ ಸಹಾಯ ಮಾಡುವುದಾಗಿ 
ವಾಗ್ದಾನ ಮಾಡು. 

ನಾನೇನು ಹೇಳಲಿ? ನನಗೆ ಸಂಭವಿಸಲಿರುವುದನ್ನು 
ನನ್ನ ಒಡೆಯನು ತಿಳಿಸಿದ್ದಾನೆ. ನನ್ನ ಒಡೆಯನು 
ಅದನ್ನು ನೆರವೇರಿಸುತ್ತಾನೆ. ನನ್ನ ಆತ್ಮದಲ್ಲಿ ಸಂಕಟ 
ಗಳೆಲ್ಲಾ ತುಂಬಿವೆ. ನಾನು ನನ್ನ ಜೀವಮಾನವೆಲ್ಲಾ 
ದೀನನಾಗುವೆನು. 

ನನ್ನ ಒಡೆಯನೇ, ನನ್ನ ಆತ್ಮವು ಪುನರುಜ್ಜೀವಿಸು 
ವಂತೆ ಮಾಡು. ನನ್ನ ಆತ್ಮವು ಬಲಗೊಂಡು 
ಆರೋಗ್ಯದಾಯಕವಾಗುವಂತೆ ಸಹಾಯಮಾಡು. 
ನಾನು ತಿರುಗಿ ಸ್ವಸ್ಯತೆ ಹೊಂದುವಂತೆ ಮಾಡು. 
ನಾನು ಮತ್ತೆ ಜೀವಿಸುವಂತೆ ಮಾಡು. 

ಇಗೋ, ನನ್ನ ಸಂಕಟವೆಲ್ಲಾ ಹೊರಟು 
ಹೋಯಿತು. ನನಗೀಗ ಸಮಾಧಾನವಿದೆ. ನೀನು 
ನನ್ನನ್ನು ಬಹಳವಾಗಿ ಪ್ರೀತಿಸುವದರಿಂದ ನನ್ನ ಶರೀ 
ರವು ಸಮಾಧಿಯಲ್ಲಿ ಕೊಳೆಯುವಂತೆ ಮಾಡಲಿಲ್ಲ. 
ನೀನು ನನ್ನ ಪಾಪಗಳನ್ನು ಕ್ಚಮಿಸಿದೆ. ನನ್ನ ಪಾಪ 
ಗಳನ್ನು ಬಹುದೂರ ಬಿಸಾಡಿದೆ. 

ಸತ್ತವರು ನಿನ್ನನ್ನು ಸ್ಫುತಿಸುವದಿಲ್ಲ. ನರಕದಲ್ಲಿರುವ 
ಜನರು ನಿನ್ನನ್ನು ಸ್ತುತಿಸುವದಿಲ್ಲ ಸತ್ತು ಹೋದ 
ವರು ಸಹಾಯಕ್ಕಾಗಿ ನಿನ್ನ ಮೇಲೆ ಭರವಸವಿಡರು. 
ಅವರು ಭೂಮಿಯಲ್ಲಿರುವ ಆಳವಾದ ಕುಣಿಗೆ 








894 


ಸೇರುವರು. ಅವರು ತಿರುಗಿ ಮಾತನಾಡುವದೇ 
ಇಲ್ಲ. 

9 ನನ್ನ ಹಾಗೆ ಈ ದಿನ ಜೀವಿಸುವವರೆಲ್ಲಾ ನಿನ್ನನ್ನು 
ಕೊಂಡಾಹುವರು. ತಂದೆಯು ತನ್ನ ಮಕ್ಕಳಿಗೆ ನಿನ್ನ 
ಮೇಲೆ ಭರವಸವಿಡಲು ಕಲಿಸಬೇಕು. 

20 ನಾನು ಹೇಳುವದೇನೆಂದರೆ: "ಯೆಹೋವನು 
ನನ್ನನ್ನು ರಕ್ಷಿಸಿದನು. ನಾವು ಹಾಡುತ್ತಾ ಯೆಹೋ 
ವನ ಆಲಯದಲ್ಲಿ ವಾದ್ಯಬಾರಿಸುತ್ತಾ ನಮ್ಮ ಜೀವ 
ಮಾನದ ಕಾಲವೆಲ್ಲಾ ಆತನನ್ನು ಸ್ತುತಿಸುವೆವು.'' 


ಬಾಬಿಲೋನಿನಿಂದ ಬಂದ ಸಂದೇಶವಾಹಕರು 

ಆ ಸಮಯದಲ್ಲಿ ಬಲದಾನ್‌ ಎಂಬವನ ಮಗ 
39 ನಾದ ಮೆರೋದಕಬಲದಾನ್‌ ಎಂಬವನು 
ಬಾಬಿಲೋನಿನ ಅರಸನಾಗಿದ್ದನು. ಅವನು ಹಿಜ್ಕೀಯ 
ನಿಗೆ ಒಂದು ಪತ್ರವನ್ನೂ ಜೊತೆಗೆ ಬಹುಮಾನಗಳನ್ನೂ 
ತನ್ನ ದೂತರ ಸಂಗಡ ಕಳುಹಿಸಿದನು. ಮೆರೋದಕನಿಗೆ 
ಹಿಜ್ಕೀಯನು ಅಸ್ವಸ್ಥನಾಗಿದ್ದಾನೆಂಬ ವರ್ತಮಾನ ತಲುಪಿ 
ದ್ದರಿಂದ ಅವನು ಈ ರೀತಿಯಾಗಿ ಮಾಡಿದನು. ಅವುಗ 
ಳನ್ನು ನೋಡಿ ಹಿಜ್ಕೀಯನಿಗೆ ಬಹು ಸಂತೋಷವಾಯಿತು. 
ಅವನು ಬಾಬಿಲೋನಿನ ದೂತರಿಗೆ ತನ್ನ ಅರಮನೆಯ 
ಉಗ್ರಾಣದಲ್ಲಿದ್ದ ಎಲ್ಲಾ ಬೆಲೆಬಾಳುವ ವಸ್ತುಗಳನ್ನೂ 
ತಾನು ಕೂಡಿಸಿಟ್ಟಿದ್ದ ಬೆಳ್ಳಿಬಂಗಾರಗಳನ್ನೂ ಸಂಬಾರ 
ಪದಾರ್ಥಗಳನ್ನೂ ಮತ್ತು ಸುಗಂಧ ದ್ರವ್ಯಗಳನ್ನೂ 
ತೋರಿಸಿದನು. ಅಲ್ಲದೆ ಯುದ್ಧದಲ್ಲಿ ಉಪಯೋಗಿಸುವ 
ಖಡ್ಗಗಳನ್ನು ಗುರಾಣಿಗಳನ್ನು ತೋರಿಸಿದನು: ಅಲ್ಲದೆ ತನ್ನ 
ರಾಜ್ಯದಲ್ಲಿರುವ ಪ್ರತಿಯೊಂದು ವಿಷಯಗಳನ್ನು ಅವರಿಗೆ 
ಪ್ರದರ್ಶಿಸಿದನು. 

*ಆಗ ಪ್ರವಾದಿಯಾದ ಯೆಶಾಯನು ಅರಸನಾದ 
ಹಿಜ್ಕೀಯನ ಬಳಿಗೆ ಹೋಗಿ, “ನಿನ್ನ ಬಳಿಗೆ ಬಂದವರು 
ಎಲ್ಲಿಯವರು? ಅವರು ಏನನ್ನು ಹೇಳಿದರು?'' ಎಂದು 
ವಿಚಾರಿಸಿದನು. 

ಅದಕ್ಕೆ ಹಿಜ್ಕೀಯನು, “ಇವರು ಬಹುದೂರ ದೇಶ 
ದಿಂದ ನನ್ನನ್ನು ಸಂಧಿಸಲು ಬಂದಿದ್ದಾರೆ. ಅವರ ದೇಶ 
ಬಾಬಿಲೋನ್‌'' ಎಂದನು. 

“ನಿನ್ನ ಮನೆಯಲ್ಲಿ ಅವರು ಏನು ನೋಡಿದರು? 
ಎಂದು ತಿರುಗಿ ಯೆಶಾಯನು ಪ್ರಶ್ನಿಸಿದನು. 

""ಅವರು ನನ್ನ ಅರಮನೆಯಲ್ಲಿರುವದನ್ನೆಲ್ಲಾ ನೋಡಿ 
ದರು. ನಾನು ನನ್ನ ಐಶ್ವರ್ಯವನ್ನೆಲ್ಲಾ ಅವರಿಗೆ ತೋರಿಸಿ 
ದೆನು'' ಎಂದು ಹಿಜ್ಕೀಯನು ಉತ್ತರಿಸಿದನು. 

5ಆಗ ಯೆಶಾಯನು ಹಿಜ್ಕೇಯನಿಗೆ, ""ಸರ್ವಶಕ್ತನಾದ 
ಯೆಹೋವನ ಮಾತುಗಳನ್ನು ಕೇಳು. 6""ನಿನ್ನ ಮನೆಯ 
ಲ್ಲಿರುವ ಎಲ್ಲಾ ವಸ್ತುಗಳೂ ನಿನ್ನ ಪೂರ್ವಿಕರು ಕೂಡಿಟ್ಟಿದ್ದ 


895 


ಎಲ್ಲಾ ವಸ್ತುಗಳೂ ಇಲ್ಲಿಂದ ಬಾಬಿಲೋನಿಗೆ ಒಯ್ಯುವ 
ಕಾಲವು ಬರುವದು. ಇಲ್ಲಿ ಏನೂ ಉಳಿಯುವದಿಲ್ಲ, ಇದು 
ಸರ್ವಶಕ್ತನಾದ ಯೆಹೋವನ ನುಡಿ. 'ಬಾಬಿಲೋ 
ನಿನವರು ನಿನ್ನ ಗಂಡುಮಕ್ಕಳನ್ನು ತೆಗೆದುಕೊಂಡು 
ಹೋಗುವರು. ಅವರು ಬಾಬಿಲೋನಿನ ಅರಮನೆಗಳಲ್ಲಿ 
ಕಂಚುಕಿಯರಾಗಿ ಸೇವೆಮಾಡುವರು'' 
ಹೇಳಿದನು. 

"ಅದಕ್ಕೆ ಹಿಜ್ಕೀಯನು, ""ಯೆಹೋವನ ಮಾತುಗಳು 
ಒಳ್ಳೆಯವೇ ಸರಿ'' ಎಂದನು. ಯಾಕೆಂದರೆ ತಾನು 
ಅರಸನಾಗಿರುವಷ್ಟು ಕಾಲ ದೇಶದಲ್ಲಿ ಸಮಾಧಾನವಿರು 
ವುದೆಂದು ಅವನು ಯೋಚಿಸಿಕೊಂಡನು. 


ಎಂದು 


ಇಸ್ರೇಲಿನ ಶಿಕ್ಷೆಯು ಅಂತ್ಯವಾಗುವದು 

40 ನಿನ್ನ ದೇವರು ಹೇಳುವಡೇನೆಂದರೆ: "ನನ್ನ 

ಜನರನ್ನು ಸಂತೈಸು, ಸಂತೈಸು. 

2 ಜೆರುಸಲೇಮಿನೊಂದಿಗೆ ಕರುಣೆಯಿಂದ 
ಮಾತಾಡು. ಜೆರುಸಲೇಮಿಗೆ ಹೀಗೆ ಹೇಳು: "ನಿನ್ನ 
ಸೆರೆವಾಸದ ಸಮಯವು ಅಂತ್ಯವಾಯಿತು. ನೀನು 
ನಿನ್ನ ಪಾಪಗಳ ಶಿಕ್ಷೆಯನ್ನು ಅನುಭವಿಸಿದೆ.''' 
ಜೆರುಸಲೇಮ್‌ ಮಾಡಿದ ಪ್ರತಿಯೊಂದು ಪಾಪ 
ಕೃತ್ಯಗಳಿಗಾಗಿ ಯೆಹೋವನು ಎರಡು ಬಾರಿ 
ಶಿಕ್ಸಿಸಿದನು. 

3 ಒಬ್ಬ ಮನುಷ್ಯನು ಕೂಗಿಹೇಳುವದನ್ನು ಕೇಳಿರಿ: 
“ಯೆಹೋವನಿಗೆ ಅಡವಿಯಲ್ಲಿ ದಾರಿ ಮಾಡಿರಿ! 
ನಮ್ಮ ದೇವರಿಗೆ ಮಾರ್ಗವನ್ನು ಸರಾಗಮಾಠಿರಿ! 

4 ತಗ್ಗುಗಳನ್ನು ಸಮತಟ್ಟು ಮಾಡಿರಿ. ಎಲ್ಲಾ ಬೆಟ್ಟ 
ಗುಡ್ಡಗಳನ್ನು ನೆಲಸಮ ಮಾಡಿರಿ. ಕೊರಕಲು 
ರಸ್ತೆಗಳನ್ನು ನೆಟ್ಟಿಗೆ ಮಾಡಿರಿ. ಏರುತಗ್ಗು ನೆಲವನ್ನು 
ಸಮಗೊಳಿಸಿರಿ. 

5 ಆಗ ಯೆಹೋವನ ಮಹಿಮೆಯು ಪ್ರದರ್ಶಿಸಲ್ಪಡು 
ವದು. ಆಗ ಎಲ್ಲರೂ ಯೆಹೋವನ ಮಹಿಮೆ 
ಯನ್ನು ನೋಡುವರು. ಇವು ಯೆಹೋವನ 
ನುಡಿಗಳು.'' 

6 ಒಂದು ಸ್ವರವು ""ಮಾತನಾಡು''ಎಂದಿತು. ಅದಕ್ಕೆ 
ಮನುಷ್ಯನು, ""ಏನು ಮಾತಾಡಲಿ'' ಅಂದನು. ಆಗ 
ಸ್ವರವು, ""ಜನರು ಶಾಶ್ವತವಾಗಿ ಜೀವಿಸುವದಿಲ್ಲ, 
ಅವರೆಲ್ಲರೂ ಹುಲ್ಲಿನಂತಿದ್ದಾರೆ. ಅವರ ಒಳ್ಳೆಯ 
ತನವು ಕಾಡುಹೂವಿನಂತಿದೆ. 

7 ಯೆಹೋವನ ಕಡೆಯಿಂದ ಒಂದು ಬಲವಾದ 
ಗಾಳಿಯು ಹುಲ್ಲಿನ ಮೇಲೆ ಬೀಸಿತು. ಆ ಹುಲ್ಲು 
ಒಣಗಿಹೋಯಿತು. ಕಾಡಿನ ಪುಷ್ಪವು ಬಾಡಿ 
ಹೋಯಿತು.'' 


8 


9 


13 


ಯೆಶಾಯ 39:7-40:14 


ಜನರೆಲ್ಲರೂ ಹುಲ್ಲಿನಂತಿದ್ದಾರೆ. ಹುಲ್ಲು ಸಾಯು 
ತ್ತದೆ. ಪುಷ್ಪಗಳು ಉದುರುತ್ತವೆ. ಆದರೆ ನಮ್ಮ 
ದೇವರ ಮಾತುಗಳು ಶಾಶ್ವತವಾಗಿವೆ. 


ದೇವರ ಸುವಾರ್ತೆ- ರಕ್ಷಣೆ 
ಚೀಯೋನೇ, ಸಾರಿ ತಿಳಿಸಲು ನಿನಗೆ ಒಂದು 
ಸುವಾರ್ತೆಯಿದೆ. ಉನ್ನತ ಪರ್ವತಕ್ಕೆ ಏರಿಹೋಗಿ 
ಸುವಾರ್ತೆಯನ್ನು ಗಟ್ಟಿಯಾಗಿ ಸಾರು! ಜೆರುಸ 
ಲೇಮೇ, ನಿನಗೆ ತಿಳಿಸಲು ಒಳ್ಳೆಯ ವಾರ್ತೆ ಇದೆ. 
ಹೆದರಬೇಹ. ಅದನ್ನು ಘಟ್ಟಿಯಾಗಿ ಸಾರು. 


ಯೆಹೂದದ ಎಲ್ಲಾ ನಗರಗಳಲ್ಲಿ ತಿಳಿಸು: 
“ಇಗೋ! ನಿನ್ನ ದೇವರು ಇಲ್ಲಿದ್ದಾನೆ. 

ನನ್ನ ಒಡೆಯನಾದ ಯೆಹೋವನು ಬಲಸಾಮರ್ಥ್ಯ 
ಗಳೊಡನೆ ಬರುತ್ತಿದ್ದಾನೆ. ಆತನು ಪರಾಕ್ರಮದಿಂದ 
ಎಲ್ಲಾ ಜನರನ್ನು ಆಳುವನು. ಆತನು ತನ್ನ ಜನರಿಗೆ 
ಪ್ರತಿಫಲಗಳನ್ನು ತರುವನು. ಅವರ ಸಂಬಳವು 
ಆತನ ಕೈಯಲ್ಲಿದೆ. 

ಯೆಹೋವನು ತನ್ನ ಜನರನ್ನು ನಡಿಸುತ್ತಾನೆ. ಕುರಿ 
ಗಳನ್ನು ನಡಿಸುವ ಕುರುಬನಂತೆ ಯೆಹೋವನು 
ತನ್ನ ಭುಜಬಲದಿಂದ ತನ್ನ ಕುರಿಗಳನ್ನು ಒಟ್ಟು 
ಗೂಡಿಸುವನು. ಯೆಹೋವನು ಕುರಿಮರಿಗಳನ್ನು 
ಎತ್ತಿಕೊಂಡು ಅಪ್ಪಿಕೊಳ್ಳುವನು. ಅದರ ತಾಯಿ 
ಆತನ ಪಕ್ಕದಲ್ಲೇ ನಡೆಯುವವು.'' 


ಪ್ರಪಂಚವನ್ನು ಸೃಷ್ಟಿಸಿದವನು ದೇವರೇ 

ತನ್ನ ಅಂಗೈಯಿಂದ ಸಾಗರಗಳನ್ನು ಅಳತೆ ಮಾಡಿದವ 
ರ್ಯಾರು? ತನ್ನ ಹಸ್ತದಿಂದ ಆಕಾಶವನ್ನು ಅಳತೆ 
ಮಾಡಿ ದವರ್ಯಾರು? ಭೂಮಿಯ ದೂಳನ್ನೆಲ್ಲಾ 
ಒಂದು ಬೋಗುಣಿಯಲ್ಲಿ ಅಳೆದವರ್ಯಾರು? 
ಪರ್ವತಗಳನ್ನು ಮತ್ತು ಬೆಟ್ಟಗಳನ್ನು ಅಳೆಯಲು 
ಅಳತೆ ಕೋಲನ್ನು ಯಾರು ಉಪಯೋಗಿಸಿದರು? 
ಯೆಹೋವನೇ! 

ಯೆಹೋವನ ಆತ್ಮಕ್ಕೆ ಆತನು ಮಾಡಬೇಕಾದದ್ದನ್ನು 
ತಿಳಿಸಿದವರು ಯಾರೂ ಇಲ್ಲ. ಆತನು ಮಾಡಿದ 
ಕಾರ್ಯಗಳನ್ನು ಹೀಗೆ ಮಾಡಬೇಕೆಂದು 
ಹೇಳಿದವರಿಲ್ಲ. 

ಯೆಹೋವನು ಯಾರಿಂದಾದರೂ ಸಹಾಯ ಕೇಳಿ 
ದನೋ? ಯಾರಾದರೂ ಆತನಿಗೆ ನ್ಯಾಯ ನೀತಿ 
ಯನ್ನು ಕಲಿಸಿದರೋ? ಯಾರಾದರೂ ಆತನಿಗೆ 
ಜ್ಞಾನವನ್ನು ತಿಳಿಸಿಕೊಟ್ಟರೋ? ಯಾವನಾದರೂ 
ಯೆಹೋವನಿಗೆ ತಿಳುವಳಿಕೆಯನ್ನು ಹೇಳಿ 





ಯೆಶಾಯ 40:15-31 


20 


2 


22 


ಕೊಟ್ಟನೋ? ಇಲ್ಲ! ಯೆಹೋವನು ಸರ್ವಜ್ಞಾನಿ 
ಯಾಗಿದ್ದಾನೆ. 

ಇಗೋ, ಈ ಪ್ರಪಂಚದ ಜನಾಂಗಗಳು ಕೊಡದ 
ಲ್ಲಿರುವ ಒಂದು ಹನಿ ನೀರಿನಂತಿವೆ. ದೂರದಲ್ಲಿ 
ರುವ ಎಲ್ಲಾ ಜನಾಂಗಗಳನ್ನು ಯೆಹೋವನು 
ಒಟ್ಟುಗೂಡಿಸಿ ತಕ್ಕಡಿಯಲ್ಲಿ ತೂಗಿದರೆ ಅವು 
ಧೂಳಿನ ಕಣದಂತಿವೆ. 

ಯೆಹೋವನಿಗೆ ಲೆಬನೋನಿನಲ್ಲಿರುವ ಮರಗಳ 
ನ್ನೆಲ್ಲಾ ಸುಟ್ಟರೂ ಸಾಲದು, ಲೆಬನೋನಿನಲ್ಲಿರುವ 
ಪ್ರಾಣಿಗಳು ಆತನ ಯಜ್ಞಕ್ಕೆ ಸಾಲವು. 

ಲೋಕದ ಜನಾಂಗದವರೆಲ್ಲರೂ ಯೆಹೋವ 
ನೆದುರು ಏನೂ ಅಲ್ಲ ಯೆಹೋವನೆದುರು ಎಲ್ಲಾ 
ಜನಾಂಗದವರು ಏನೂ ಅಲ್ಲ. 


ದೇವರ ರೂಪವು ಜನರಿಗೆ ತಿಳಿಯದು 
ದೇವರನ್ನು ಬೇರೆ ಯಾವುದಕ್ಕಾದರೂ ಹೋಲಿಸ 
ಬಹುದೇ? ಇಲ್ಲ! ದೇವರ ಚಿತ್ರವನ್ನು ಬರೆಯ 
ಬಹುದೇ? ಇಲ್ಲ! 
ಆದರೆ ಕೆಲವರು ವಿಗ್ರಹಗಳನ್ನು ಕಲ್ಲಿನಿಂದ ಅಥವಾ 
ಮರದಿಂದ ತಯಾರಿಸುತ್ತಾರೆ. ಅವುಗಳನ್ನು ಅವರು 
ದೇವರು ಎಂದು ಕರೆಯುತ್ತಾರೆ. ಒಬ್ಬನು ಒಂದು 
ವಿಗ್ರಹವನ್ನು ಮಾಡುತ್ತಾನೆ. ಇನ್ನೊಬ್ಬನು ಅದಕ್ಕೆ 
ಬಂಗಾರದ ತಗಡನ್ನು ಹೊದಿಸುತ್ತಾನೆ, ಮತ್ತು ಬೆಳ್ಳಿ 
ಹಾರವನ್ನು ಮಾಡಿ ಹಾಕುತ್ತಾನೆ. 
ಅದರ ಪೀಠಕ್ಕಾಗಿ ವಿಶೇಷ ಜಾತಿಯ ಮರವನ್ನು 
ಆರಿಸುವನು. ಈ ಬಗೆಯ ಮರವು ಕೊಳೆತು 
ಹೋಗುವದಿಲ್ಲ. ಆ ಬಳಿಕ ಅವನು ಒಳ್ಳೆಯ ಬಡಗಿ 
ಯನ್ನು ನೇಮಿಸುವನು. ಆ ಬಡಗಿಯು ವಿಗ್ರಹ 
ನಿಲ್ಲಿಸಿದಾಗ ಅದು ಪಕ್ಕಕ್ಕೆ ವಾಲಿ ಬೀಳದಂತೆ 
ಮಾಡುವನು. 
ಈ ವಿಷಯಗಳನ್ನೆಲ್ಲಾ ನೀವು ಸರಿಯಾಗಿ ತಿಳಿದಿದ್ದೀ 
ರಲ್ಲವೆ? ಇದರ ವಿಚಾರವಾಗಿ ನೀವು ಕೇಳಿರುವಿರಿ. 
ಎಷ್ಟೋ ವರುಷಗಳ ಹಿಂದೆ ಯಾರೋ ನಿಮಗೆ 
ಹೇಳಿದ್ದಿರಬಹುದು. ಖಂಡಿತವಾಗಿಯೂ ಭೂಮಿ 
ಯನ್ನು ಯಾರು ನಿರ್ಮಿಸಿದ್ದಾರೆಂದು ನೀವು 
ತಿಳಿದಿರುಪಿರಿ. 
ಯೆಹೋವನು ಸತ್ಯವಾದ ದೇವರು. ಆತನು ಉನ್ನತ 
ವಾದ ಆಕಾಶದಲ್ಲಿ ಕುಳಿತುಕೊಳ್ಳುವನು. ಆತನಿಗೆ 
ಹೋಲಿಸಿದರೆ ಜನರು ಮಿಹತೆಗಳಂತಿರುವರು. 
ಆತನು ಬಟ್ಟೆಯಂತೆ ಆಕಾಶವನ್ನು ಸುರುಳಿಯಾಗಿ 
ಸುತ್ತುವನು. ಆಕಾಶವನ್ನು ಆತನು ಎಳೆದು ಗುಡಾರ 





896 


23 


24 


25 


26 


27 


28 


29 


30 


31 


ದಂತೆ ಅಗಲಮಾಡಿ ಅದರಡಿಯಲ್ಲಿ ಕುಳಿತು 
ಕೊಳ್ಳುವನು. 

ಆತನು ಅಧಿಪತಿಗಳನ್ನು ಅಯೋಗ್ಯರನ್ನಾಗಿ ಮಾಡು 
ವನು. ಆತನು ಲೋಕದ ನ್ಯಾಯಾಧೀಶರನ್ನು 
ನಿಷ್ಟಯೋಜಕರನ್ನಾಗಿ ಮಾಡುವನು. 

ಆ ಅರಸುಗಳು ನೆಲದಲ್ಲಿ ನೆಟ್ಟಿರುವ ಸಸಿಗಳಂತಿರು 
ವರು. ಅವುಗಳ ಬೇರುಗಳು ನೆಲದೊಳಗೆ ಆಳವಾಗಿ 
ಹೋಗುವ ಮೊದಲೇ ದೇವರ ಉಸಿರಿಗೆ ಅವು 
ಬಾಡಿ ಸಾಯುವವು; ಗಾಳಿಯು ಭತ್ತದ ಒಣಹುಲ್ಲಿ 
ನಂತೆ ಅವುಗಳನ್ನು ಹಾರಿಸಿ ಬಿಡುವದು. 
ಪರಿಶುದ್ಧನಾದ ದೇವರು ಹೇಳುವದೇನೆಂದರೆ: 
""ನನ್ನನ್ನು ಯಾರಿಗಾದರೂ ಹೋಲಿಸಲು 
ಸಾಧ್ಯವೇ? ಇಲ್ಲ! ನನಗೆ ಸಮಾನರು ಯಾರೂ 
ಇಲ್ಲ. 

ಆಕಾಶದ ಕಡೆಗೆ ನೋಡಿರಿ! ಆ ನಕ್ಷತ್ರಗಳನ್ನೆಲ್ಲಾ 
ಮಾಡಿದವರು ಯಾರು? ಆಕಾಶದಲ್ಲಿರುವ ಆ ಸೈನ್ಯ 
ಗಳನ್ನು ಸಿದ್ಧಮಾಡಿದವರು ಯಾರು? ಪ್ರತಿ 
ಯೊಂದು ನಕ್ಷತ್ರವನ್ನು ಹೆಸರೆತ್ತಿ ಕರೆಯುವವರು 
ಯಾರು? ಸತ್ಯಸ್ವರೂಪನಾದ ದೇವರು ಬಲಿಷ್ಠನೂ 
ಪರಾಕ್ರಮಶಾಲಿಯೂ ಆಗಿದ್ದಾನೆ. ಆದುದರಿಂದ 
ಆ ನಕ್ಸತ್ರಗಳಲ್ಲಿ ಒಂದೂ ನಾಶವಾಗಲಿಲ್ಲ.'' 


ಯಾಕೋಬೇ, ಇದು ಸತ್ಯ! ಇಸ್ರೇಲೇ ನೀನದನ್ನು 
ನಂಬಬೇಕು. ಹೀಗಿರಲು ನೀನು, "ಯೆಹೋವನು 
ನನ್ನ ನಡತೆಯನ್ನು ಗಮನಿಸುವದಿಲ್ಲ. ನನ್ನನ್ನು 
ಕಂಡುಹಿಡಿದು ಶಿಕ್ಸಿಸುವದಿಲ್ಲ'' ಎಂದು ಹೇಳುವೆ. 
ದೇವರಾದ ಯೆಹೋವನು ಜ್ಞಾನಿಯೆಂಬುದನ್ನು 
ನೀನು ಖಂಡಿತವಾಗಿಯೂ ಕೇಳಿರುವೆ. ಆತನು ತಿಳಿ 
ದಿರುವ ಪ್ರತಿಯೊಂದನ್ನೂ ಕಲಿತುಕೊಳ್ಳಲು ಜನ 
ರಿಗೆ ಸಾಧ್ಯವಿಲ್ಲ. ಆತನು ಆಯಾಸಗೊಳ್ಳುವದಿಲ್ಲ; 
ಆತನಿಗೆ ವಿಶ್ರಾಂತಿಯ ಅವಶ್ಯವಿಲ್ಲ. ಭೂಮಿಯಲ್ಲಿ 
ರುವ ದೂರ ಸ್ಥಳಗಳನ್ನೆಲ್ಲಾ ಮಾಡಿದವನು ಆತನೇ. 
ಆತನು ನಿರಂತರಕ್ಕೂ ಜೀವಿಸುವಾತನಾಗಿದ್ದಾನೆ. 
ಬಳಲಿಹೋದವರನ್ನು ಆತನು ಬಲಶಾಲಿಗಳನ್ನಾಗಿ 
ಮಾಡುತ್ತಾನೆ. ಬಲಹೀನರನ್ನು ಶಕ್ತಿವಂತರನ್ನಾಗಿ 
ಮಾಡುತ್ತಾನೆ. 

ಯಾೌವನಸ್ಥರು ಆಯಾಸಗೊಳ್ಳುವರು. ಅವರಿಗೆ 
ವಿಶ್ರಾಂತಿ ಬೇಕು; ಹುಡುಗರೂ ಮುಗ್ಗರಿಸಿ 
ಬೀಳುವರು. 

ಆದರೆ ಯೆಹೋವನಲ್ಲಿ ಭರವಸೆವಿಟ್ಟವರು ಮತ್ತೆ 
ಬಲಹೊಂದುವರು. ಹದ್ದು ಹೊಸಗರಿಗಳನ್ನು 
ಹೊಂದುವಂತೆ ಅವರು ಹೊಸ ಬಲವನ್ನು 


897 ಯೆಶಾಯ 41:1-15 


ಹೊಂದುವರು. ಅವರು ಓಡಾಡಿದರೂ ಆಯಾಸ 
ಗೊಳ್ಳುವದಿಲ್ಲ. ನಡೆದಾಡಿದರೂ ಬಳಲಿ ಹೋಗ 


ಹೊರಗೆ ಬರಲಾರದು' ಎಂದು ಹೇಳಿ ಆ ವಿಗ್ರಹವನ್ನು 
ಪೀಠಕ್ಕೆ ಮೊಳೆ ಹೊಡೆದು ಭದ್ರ ಪಡಿಸುವನು. ಈಗ 


ಪುದಿಲ್ಲ.'' ವಿಗ್ರಹವು ಅಲ್ಲಾಡುವದಿಲ್ಲ, ಕೆಳಕ್ಕೆ ಬೀಳುವದಿಲ್ಲ.'' 
ನಿರ್ಮಾಪಕನಾದ ಯೆಹೋವನು ನಿರಂತರವೂ ಯೆಹೋವನೊಬ್ಬನೇ ನಮ್ಮನ್ನು ರಕ್ಷಿಸುವನು 
ಜೀವಿಸುವನು ಯೆಹೋವನು ಇಂತೆನ್ನುತ್ತಾನೆ, 
4 1 ಯೆಹೋವನು ಹೇಳುವದೇನೆಂದರೆ: 
""ಬಹುದೂರದಲ್ಲಿರುವ ಜನಾಂಗಗಳ ""ಇಸ್ರೇಲೇ, ನೀನು ನನ್ನ ಸೇವಕನಾಗಿರುವೆ. 


ವರೇ, ಮೌನವಾಗಿದ್ದು ನನ್ನ ಬಳಿಗೆ ಬನ್ನಿರಿ. 
ಜನಾಂಗಗಳೇ, ಮತ್ತೆ ಬಲಿಷ್ಠರಾಗಿರಿ. ನನ್ನ ಬಳಿಗೆ 
ಬಂದು ನನ್ನೊಂದಿಗೆ ಮಾತಾಡಿರಿ. ನಾವು ಒಟ್ಟಾಗಿ 
ಸೇರಿ ಬಂದು ಯಾರು ಸರಿ ಎಂದು ವಾದಿಸೋಣ! 

2 ಈ ಪ್ರಶ್ನೆಗಳಿಗೆ ಉತ್ತರಿಸಿರಿ: ಪೂರ್ವದಿಕ್ಕಿನಿಂದ 
ಬರುವ ಮನುಷ್ಯನನ್ನು ಎಚ್ಚರಿಸಿದವರು ಯಾರು? 
ಅವನು ಒಳ್ಳೆಯತನವನ್ನು ತನ್ನೊಂದಿಗಿರಲು ಕೇಳು 
ತ್ತಾನೆ. ತನ್ನ ಖಡ್ಗವನ್ನು ಉಪಯೋಗಿಸಿ ಜನಾಂಗ 
ಗಳನ್ನು ಸೋಲಿಸುವನು. ಅವರನ್ನು ದೂಳಿನಂತೆ 
ಮಾಡುವನು. ತನ್ನ ಬಿಲ್ಲನ್ನು ಉಪಯೋಗಿಸಿ ರಾಜ 
ರನ್ನು ವಶಪಡಿಸಿಕೊಳ್ಳುತ್ತಾನೆ. ಅವರು ಗಾಳಿಯಲ್ಲಿ 
ತೂರಾಡುವ ಹುಲ್ಲಿನಂತೆ ಓಡಿ ಹೋಗುವರು. 

3 ಅವನು ಸೈನ್ಯವನ್ನು ಓಡಿಸಿದರೂ ಗಾಯಗೊಳ್ಳುವ 
ದಿಲ್ಲ. ತಾನು ಹಿಂದೆಂದೂ ಹೋಗದ ಸ್ಥಳಗಳಿಗೆ 
ಹೋಗುವನು. 

* ಇವೆಲ್ಲಾ ನೆರವೇರುವಂತೆ ಮಾಡಿದವರು ಯಾರು? 
ಆದಿಯಿಂದ ಎಲ್ಲಾ ಜನರನ್ನು ಕರೆದವರು 
ಯಾರು? ಯೆಹೋವನೆಂಬ ನಾನೇ ಇವೆಲ್ಲವನ್ನು 
ಮಾಡಿದೆನು. ನಾನೇ ಮೊದಲನೆಯವನಾಗಿದ್ದೇನೆ. 
ಅನಾದಿಕಾಲಕ್ಕಿಂತ ಮೊದಲು ನಾನಿದ್ದೆನು. 
ಎಲ್ಲವೂ ಅಂತ್ಯವಾಗುವ ತನಕ ನಾನು ಇರುತ್ತೇನೆ. 

5 ದೂರಸ್ಥಳಗಳವರೇ, ನೋಡಿರಿ, ಭಯಗೊಳ್ಳಿರಿ. 
ಭೂಮಿಯ ಕಟ್ಟಕಡೆಗಿರುವ ದೇಶಗಳೇ, ಭಯ 
ದಿಂದ ನಡುಗಿರಿ. ನನ್ನ ಬಳಿಗೆ ಬಂದು ನನ್ನ ಮಾತನ್ನು 
ಕೇಳಿರಿ.'' ಆಗ ಅವರು ಬಂದರು. 


"ಕೆಲಸಗಾರರು ಒಬ್ಬರಿಗೊಬ್ಬರು ಸಹಾಯ ಮಾಡು 
ವರು. ಅವರು ಬಲಶಾಲಿಗಳಾಗಬೇಕೆಂದು ಪರಸ್ಪರ 
ಪ್ರೋತ್ಸಾಹಿಸುವರು. 'ಒಬ್ಬ ಕೆಲಸಗಾರನು ಮರವನ್ನು 
ಕಡಿದು ಅದರಿಂದ ವಿಗ್ರಹವನ್ನು ಮಾಡುವನು. ಅವನು 
ಬಂಗಾರದ ಕೆಲಸದವನನ್ನು ಪ್ರೋತ್ಸಾಹಿಸುವನು. ಇನ್ನೊ 
ಬ್ಬನು ತನ್ನ ಸುತ್ತಿಗೆಯಿಂದ ತಗಡನ್ನು ಸಮತಟ್ಟು ಮಾಡು 
ವನು. ಅವನು ಕಬ್ಬಿಣದ ಕೆಲಸದವನನ್ನು ಪ್ರೋತ್ಸಾಹಿಸು 
ವನು. ಈ ಕೆಲಸದವನು "ಇದು ಒಳ್ಳೆಯ ಕೆಲಸ. ತಗಡು 


ಯಾಕೋಬೇ, ನಾನು ನಿನ್ನನ್ನು ಆರಿಸಿಕೊಂಡೆನು. 
ನೀನು ಅಬ್ರಹಾಮನ ಕುಟುಂಬದವನಾಗಿರುವೆ. 
ನಾನು ಅವನನ್ನು ಪ್ರೀತಿಸಿದ್ದೆನು. 

ನೀನು ದೂರದೇಶದಲ್ಲಿದ್ದೆ. ಆದರೆ ಕೈಚಾಚಿ ಆ 
ದೇಶದಿಂದ ನಿನ್ನನ್ನು ಕರೆದೆನು. "ನೀನು ನನ್ನ 
ಸೇವಕ' ಎಂದು ಹೇಳಿದೆನು. ನಾನು ನಿನ್ನನ್ನು ಆರಿಸಿ 
ಕೊಂಡೆನು. ಆದರೆ ನಿನ್ನನ್ನು ತಳ್ಳಿಬಿಡಲಿಲ್ಲ. 

ನಾನೇ ನಿನ್ನ ಸಂಗಹವಿದ್ದೇನೆ. ಆದುದರಿಂದ ಚಿಂತಿ 
ಸದಿರು. ನಾನೇ ನಿನ್ನ ದೇವರು, ಆದುದರಿಂದ 
ಭಯಪಡಬೇಡ. ನಿನ್ನನ್ನು ಬಲಪಡಿಸುವೆನು. ನಿನಗೆ 
ಸಹಾಯ ಮಾಡುವೆನು. ನನ್ನ ಒಳ್ಳೆಯ ಬಲಗೈ 
ಯಿಂದ ನಿನಗೆ ಆಧಾರ ಕೊಡುವೆನು. 

ನೋಡು, ಕೆಲವರು ನಿನ್ನ ಮೇಲೆ ಕೋಪಗೊಂಡಿ 
ದ್ದಾರೆ. ಆದರೆ ಅವರು ನಾಚಿಕೆಪಡುವರು. ನಿನ್ನ 
ಶತ್ರುಗಳು ಕಳೆದುಹೋಗಿ ಕಾಣದೆ ಹೋಗುವರು. 
ನಿನಗೆ ವಿರುದ್ಧವಾಗಿದ್ದ ಜನರನ್ನು ನೀನು ಹುಡು 
ಕುವೆ. ಆದರೆ ಅವರು ನಿನಗೆ ಕಾಣಿಸುವುದಿಲ್ಲ. ನಿನ್ನ 
ವಿರುದ್ಧವಾಗಿ ಯುದ್ಧ ಮಾಡಿದವರು ಕಾಣದೆ 
ಹೋಗುವರು. 

ನಿಮ್ಮ ದೇವರಾದ ಯೆಹೋವನು ನಾನೇ. ನಾನು 
ನಿನ್ನ ಬಲಗೈಯನ್ನು ಹಿಡಿದಿದ್ದೇನೆ. ನೀನು ಹೆದರ 
ಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ 
ಎಂದು ಹೇಳುತ್ತಿದ್ದೇನೆ. 

ನನಗೆ ಅಮೂಲ್ಯವಾದ ಯೆಹೂದವೇ, ಭಯಪಡ 
ಬೇಹ. ನನ್ನ ಪ್ರಿಯ ಇಸ್ರೇಲೇ, ಹೆದರಬೇಹ. ನಾನು 
ನಿಜವಾಗಿಯೂ ನಿಮಗೆ ಸಹಾಯ ಮಾಡು ತ್ತೇನೆ,'' 
ಇದು ಯೆಹೋವನ ನುಡಿ. ಇಸ್ರೇಲರ ಪರಿಶು 
ದ್ಡನೂ ನಿಮ್ಮನ್ನು ರಕ್ಷಿಸುವಾತನೂ ಈ ಮಾತು 
ಗಳನ್ನು ಹೇಳಿದ್ದಾನೆ: 


"ಇಗೋ, ನಾನು ನಿನ್ನನ್ನು ಹೊಸ ಹಂತಿಕುಂಟೆಯ 


ನ್ನಾಗಿ ಮಾಡಿದ್ದೇನೆ. ಅದಕ್ಕೆ ಅನೇಕ ಹರಿತವಾದ 
ಹಲ್ಲುಗಳಿವೆ. ಬೇಸಾಯಗಾರರು ಧಾನ್ಯವನ್ನು 
ಹುಲ್ಲಿನಿಂದ ಪ್ರತ್ಯೇಕಿಸುವದಕ್ಕಾಗಿ ಅದನ್ನು ಉಪ 
ಯೋಗಿಸುವರು. ನೀವು ಬೆಟ್ಟದ ಶಿಖರಗಳಲ್ಲಿ 


ಯೆಶಾಯ 41:16-42:3 


ತುಳಿದಾಡಿ ಅದನ್ನು ಪುಡಿ ಮಾಡುವಿರಿ. ಆ 
ಬೆಟ್ಟಗಳನ್ನು ನೀವು ಕುಂಟೆಯಂತೆ ಮಾಡುವಿರಿ. 

16 ನೀವು ಅವುಗಳನ್ನು ಗಾಳಿಗೆ ತೂರಿಬಿಡುವಿರಿ. 
ಗಾಳಿಯು ಅವುಗಳನ್ನು ಹಾರಿಸಿ ಚದರಿಸಿ ಬಿಡು 
ವುದು. ಆಗ ನೀವು ಯೆಹೋವನಲ್ಲಿ ಸಂತಸ ಪಡು 
ವಿರಿ. ಇಸ್ರೇಲರ ಪರಿಶುದ್ಧನಲ್ಲಿ ಹೆಚ್ಚಳ ಪಡುವಿರಿ. 

17 ಬಡಜನರು ನೀರಿಗಾಗಿ ಹುಡುಕಾಡುವರು. ಆದರೆ 
ಅದು ಅವರಿಗೆ ದೊರಕುವದಿಲ್ಲ. ಅವರು ದಾಹ 
ಗೊಂಡಿದ್ದಾರೆ, ಅವರ ನಾಲಿಗೆ ಒಣಗಿಹೋಗಿದೆ. 
ನಾನು ಅವರ ಮೊರೆಯನ್ನು ಕೇಳುವೆನು. ನಾನು 
ಅವರನ್ನು ತೊರೆಯುವುದಿಲ್ಲ. ಅವರನ್ನು ಸಾಯಲು 
ಬಿಡುವುದಿಲ್ಲ. 

5 ಒಣಬೆಟ್ಟಗಳಲ್ಲಿ ನದಿಗಳು ಹರಿಯುವಂತೆ ನಾನು 
ಮಾಡುವೆನು. ಕಣಿವೆಗಳ ಮೂಲಕ ಬುಗ್ಗೆಯ 
ನೀರು ಹರಿಯುವಂತೆ ಮಾಡುವೆನು. ಮರು 
ಭೂಮಿಯನ್ನು ಸರೋವರವನ್ನಾಗಿ ಮಾಡುವೆನು. 
ಆ ಒಣನೆಲದಲ್ಲಿ ನೀರಿನ ಬುಗ್ಗೆಗಳು ಕಾಣುವವು. 

1 ಮರುಭೂಮಿಯ ಮೇಲೆ ಮರಗಳು ಬೆಳೆಯು 
ವವು. ಅಲ್ಲಿ ದೇವದಾರು, ಆಲೀವ್‌, ಕಸ್ತೂರಿ, 
ಜಾಲಿ, ತುರಾಯಿ, ತಿಲಕ ವೃಕ್ಷಗಳು ಇರುವವು. 

20 ಜನರು ಇವುಗಳನ್ನು ನೋಡಿ, ಇವು ಯೆಹೋವನ 
ಶಕ್ತಿಯಿಂದ ಆದವು ಎಂದು ತಿಳಿದುಕೊಳ್ಳುವರು. 
ಜನರು ಈ ಸಂಗತಿಗಳನ್ನು ನೋಡಿ ಇಸ್ರೇಲರ 
ಪರಿಶುದ್ಧನಾದ ಯೆಹೋವನೇ ಇವುಗಳನ್ನು 
ಮಾಡಿದನೆಂದು ತಿಳಿದುಕೊಳ್ಳುವರು. ಜೆ 


ಸುಳ್ಳುದೇವರಿಗೆ ಯೆಹೋವನ ಸವಾಲು 

2! ಯಾಕೋಬನ ಅರಸನಾದ ಯೆಹೋವನು ಹೇಳುವ 
ದೇನೆಂದರೆ: “ಬನ್ನಿ ವಾದಮಾಡೋಣ, ನಿಮ್ಮ ಆಧಾರ 
ಗಳನ್ನು ತೋರಿಸಿರಿ. ನಿಮ್ಮ ವಿಗ್ರಹಗಳು ನಮ್ಮ ಬಳಿಗೆ 
ಬಂದು ನಡೆಯುತ್ತಿರುವುದನ್ನು ತಿಳಿಸಲಿ. 

“ಪ್ರಾರಂಭದಲ್ಲಿ ನಡೆದಿದ್ದೇನು? ಮುಂದೆ ನಡೆಯಲಿ 
ರುವುದೇನು? ನಮಗೆ ತಿಳಿಸಿರಿ. ನಾವು ಸೂಕ್ಷ್ಮವಾಗಿ ಕೇಳಿ 
ಭವಿಷ್ಯವನ್ನು ತಿಳಿದುಕೊಳ್ಳುವೆವು. ಮುಂದೆ ಸಂಭವಿಸು 
ವುದನ್ನು ತಿಳಿದುಕೊಳ್ಳಲು ನಾವು ಯಾವ ಸೂಚನೆಗಳಿ 
ಗಾಗಿ ಎದುರುನೋಡಬೇಕು? ತಿಳಿಸಿರಿ. ನೀವೇ ದೇವರು 
ಗಳೆಂದು ಆಗ ನಮಗೆ ಖಚಿತವಾಗುವುದು. ಏನನ್ನಾದರೂ 
ಮಾಡಿರಿ. ಯಾವದನ್ನಾದರೂ ಮಾಡಿರಿ. ಒಳ್ಳೆಯದನ್ನು, 
ಕೆಟ್ಟದ್ದನ್ನು ಮಾಡಿರಿ. ಆಗ ನೀವು ಜೀವವುಳ್ಳವರೆಂದು 
ತಿಳಿದು ನಿಮ್ಮನ್ನು ಹಿಂಬಾಲಿಸುವೆವು. 

2""ಸುಳ್ಳುದೇವರುಗಳೇ, ಕೇಳಿ. ನೀವು ಶೂನ್ಯಕ್ಕಿಂತ 
ಕಡಿಮೆಯಾದವರು. ನೀವು ಏನನ್ನೂ ಮಾಡಲಾರಿರಿ. 


898 


(ದೇವರ ದೃಷ್ಟಿಯಲ್ಲಿ) ತುಚ್ಛನಾದವನು ಮಾತ್ರ ನಿಮ್ಮನ್ನು 
ಪೂಜಿಸುವನು.'' 


ಯೆಹೋವನೊಬ್ಬನೇ ದೇವರು 

25 ""ಉತ್ತರ ದಿಕ್ಕಿನಲ್ಲಿರುವ ಒಬ್ಬ ಮನುಷ್ಯನನ್ನು ನಾನು 
ಎಚ್ಚರಪಡಿಸಿದೆನು. ಅವನು ಪೂರ್ವದಿಕ್ಕಿನಿಂದ 
ಬರುವನು. ನನ್ನ ನಾಮವನ್ನು ಅವನು ಆರಾಧಿಸು 
ವನು. ಕುಂಬಾರನು ಆವೆಮಣ್ಣನ್ನು ತುಳಿದು ಹದ 
ಗೊಳಿಸುವಂತೆ ಅವನು ಅರಸರುಗಳ ಮೇಲೆ 
ತುಳಿದಾಡುವನು.'' 

26 ಇವುಗಳು ಸಂಭವಿಸುವ ಮೊದಲೇ ಇವುಗಳನ್ನು 
ತಿಳಿಸಿದಾತನನ್ನೇ ದೇವರೆಂದು ಕರೆಯಬೇಕು. 
ನಿಮ್ಮ ವಿಗ್ರಹಗಳಲ್ಲಿ ಯಾವದಾದರೂ ನಮಗೆ 
ಇದನ್ನು ತಿಳಿಸಿಕೋ? ಇಲ್ಲ! ಯಾವ ವಿಗ್ರಹವೂ 
ನಮಗೆ ಇವುಗಳ ವಿಷಯದಲ್ಲಿ ತಿಳಿಸಲಿಲ್ಲ. ಆ 
ವಿಗ್ರಹಗಳು ಒಂದು ಮಾತನ್ನಾದರೂ ಹೇಳಲಿಲ್ಲ. 
ಮತ್ತು ನೀವು ಹೇಳಿದ್ದನ್ನು ಆ ಸುಳ್ಳು ದೇವರುಗಳು 
ಕೇಳಿಸಿಕೊಳ್ಳುವದೂ ಇಲ್ಲ. 

> ಈ ವಿಷಯಗಳ ಬಗ್ಗೆ ತಿಳಿಸಿದವರಲ್ಲಿ ಯೆಹೋವ 
ನೆಂಬ ನಾನೇ ಮೊದಲನೆಯವನು. "ನೋಡು ನಿನ್ನ 
ಜನರು ಹಿಂತಿರುಗಿ ಬರುತ್ತಿದ್ದಾರೆ'' ಎಂಬ ಸಂದೇಶ 
ವನ್ನು ನಾನು ಜಿರುಸಲೇಮಿಗೆ ಕಳುಹಿಸಿದೆನು. 

28 ನಾನು ಆ ಸುಳ್ಳುದೇವರುಗಳನ್ನು ದೃಷ್ಟಿಸಿ ನೋಡಿ 
ದೆನು. ಅವುಗಳಲ್ಲಿ ಯಾವುದೂ ಮಾತಾಡುವಷ್ಟು 
ಜ್ಡಾನಿಯಾಗಿರಲಿಲ್ಲ. ನಾನು ಅವುಗಳನ್ನು ಪ್ರಶ್ನಿಸಿ 
ದೆನು. ಆದರೆ ಅವು ಉತ್ತರಿಸಲಿಲ್ಲ. 

೨ ಆ ದೇವರುಗಳಿಲ್ಲಾ ಶೂನ್ಯಕ್ಕಿಂತಲೂ ಕಡಿಮೆಯೇ. 
ಅವುಗಳು ಏನು ಮಾಡಲಾರವು. ಆ ಪ್ರತಿಮೆಗಳು 
ಸಂಪೂರ್ಣವಾಗಿ ಬೆಲೆಯಿಲ್ಲದವುಗಳಾಗಿವೆ. ಅವು 
ಗಳು ಖಂಡಿತವಾಗಿಯೂ ನಿಷ್ಟಯೋಜಕವಾದವು 
ಗಳಾಗಿವೆ. 


ಯೆಹೋವನ ವಿಶೇಷ ಸೇವಕನು 
4). ಸೇವಕನನ್ನು ನೋಡಿರಿ! ನಾನು 
ಅವನಿಗೆ ಬೆಂಬಲ ನೀಡುತ್ತೇನೆ. ನಾನು ಆರಿಸಿ 
ಕೊಂಡಿದ್ದು ಅವನನ್ನೇ. ನಾನು ಅವನನ್ನು ಮೆಚ್ಚಿ 
ಕೊಂಡಿದ್ದೇನೆ. ನನ್ನ ಆತ್ಮವನ್ನು ಆತನಲ್ಲಿರಿಸುವೆನು. 
ಆತನು ಜನಾಂಗಗಳನ್ನು ನ್ಯಾಯವಾಗಿ ತೀರ್ಪು 
ಮಾಡುವನು. 
2 ಆತನು ಬೀದಿಗಳಲ್ಲಿ ಗಟ್ಟಿಯಾಗಿ ಮಾತನಾಡನು, 
ಗಟ್ಟಿಯಾಗಿ ಕರೆಯುವದಿಲ್ಲ ಕೂಗುವದಿಲ್ಲ, 
3 ಮೃದುವಾಗಿರುವ ಆತನು ಹುಲ್ಲಿನ ಕಡ್ಡಿಯನ್ನೂ 


ತುಂಡುಮಾಹುವದಿಲ್ಲ. ಕಿಡಿ ಬೆಂಕಿಯನ್ನೂ ಆತನು 
ಆರಿಸನು. ಆತನು ನೀತಿಯಿಂದ ನ್ಯಾಯ ವಿಚಾರಣೆ 
ಮಾಡಿ ಸತ್ಯವನ್ನು ಕಂಡುಕೊಳ್ಳುವನು. 
ಲೋಕದಲ್ಲಿ ನ್ಯಾಯವನ್ನು ಸ್ಥಾಪಿಸುವತನಕ ಆತನು 
ಬಲಹೀನನಾಗುವದಿಲ್ಲ; ಮುಗ್ಗರಿಸುವುದೂ ಇಲ್ಲ. 
ದೂರದೇಶದಲ್ಲಿರುವವರು ಸಹ ಆತನ 
ಬೋಧನೆಯನ್ನು ನಂಬುವರು. 


ಯೆಹೋವನೇ ಸೃಷ್ಟಿಕರ್ತ ಮತ್ತು ಆಹಳಿತಗಾರ 


899 


11 


5ನಿಜದೇವರಾದ ಯೆಹೋವನು ಇಂತೆನ್ನುತ್ತಾನೆ: 


ಅಕಾಶವನ್ನು ನಿರ್ಮಿಸಿ ಅದನ್ನು ಭೂಮಿಯ ಮೇಲೆ 
ಹರಡಿದಾತನು ಯೆಹೋವನೇ. ಭೂಮಿಯ ಮೇಲಿರು 
ವದನ್ನೆಲ್ಲಾ ಸೃಷ್ಟಿಸಿದಾತನು ಯೆಹೋವನೇ. ಭೂಮಿಯ 


ಮೇಲಿರುವ ಮನುಷ್ಯರಿಗೆಲ್ಲಾ ಜೀವಶ್ವಾಸವನ್ನು ಕೊಟ್ಟ 


ವನು ಆತನೇ. ಭೂಮಿಯ ಮೇಲೆ ನಡೆಯುವ ಪ್ರತಿಯೊ 
ಬ್ಬನಿಗೂ ಪ್ರಾಣವನ್ನು ಕೊಟ್ಟವನು ಆತನೇ. 


64 


"ಯೆಹೋವನೆಂಬ ನಾನು ನ್ಯಾಯವನ್ನು ಸ್ಥಾಪಿಸಲು 


ನಿನ್ನನ್ನು ಕರೆದೆನು. ನಾನು ನಿನ್ನ ಕೈಗಳನ್ನು ಹಿಡಿದು 
ಸಂರಕ್ಷಿಸುವೆನು. ಜನರೊಂದಿಗೆ ಮಾಡಿಕೊಂಡ 
ಒಡಂಬಡಿಕೆ ನನ್ನಲ್ಲಿದೆಯೆಂಬುದಕ್ಕೆ ನೀನು 
ಗುರುತಾಗಿರುವೆ. ಎಲ್ಲಾ ಜನರಿಗೆ ನೀನು ಹೊಳೆ 
ಯುವ ಪ್ರಕಾಶವಾಗಿರುವೆ. 

ನೀನು ಕುರುಡರ ಕಣ್ಣುಗಳಿಗೆ ದೃಷ್ಟಿಯನ್ನು 
ಕೊಡುವೆ; ಸೆರೆಮನೆಯಲ್ಲಿರುವ ಎಷ್ಟೋ ಜನರನ್ನು 
ನೀನು ಬಿಡಿಸುವೆ. ಕತ್ತಲೆಯಲ್ಲಿ ವಾಸಿಸುವ ಎಷ್ಟೋ 
ಜನರನ್ನು ನೀನು ಸೆರೆಮನೆಯಿಂದ ಬಿಡಿಸುವೆ. 
ನಾನೇ ಕರ್ತನು. ಯೆಹೋವನೆಂಬುದೇ ನನ್ನ 
ಹೆಸರು. ನನ್ನ ಮಹಿಮೆಯನ್ನು ನಾನು ಇತರರಿಗೆ 
ಕೊಡೆನು. ನನಗೆ ಸಲ್ಲತಕ್ಕ ಮಹಿಮೆಯನ್ನು ಸುಳ್ಳು 
ದೇವರ ವಿಗ್ರಹಗಳಿಗೆ ಬಿಟ್ಟುಕೊಡೆನು. 
ಆದಿಯಲ್ಲಿಯೇ ಮುಂದಿನ ಸಂಗತಿಗಳನ್ನು ತಿಳಿಸಿ 
ದೆನು. ಅವೆಲ್ಲವೂ ಸಂಭವಿಸಿದವು. ಈಗ ಕೆಲವು 
ವಿಷಯಗಳು ನಿನಗೆ ಪ್ರಕಟಿಸುತ್ತೇನೆ; ಸಂಭವಿಸುವ 
ಮೊದಲೇ ಅವುಗಳನ್ನು ನಿನಗೆ ತಿಳಿಸುವೆನು.'' 


ದೇವರಿಗೆ ಸ್ತೋತ್ರಗಾನ 
ದೂರದೇಶಗಳಲ್ಲಿರುವ ಜನರೇ, ಯೆಹೋವನಿಗೆ 
ಹೊಸ ಗೀತೆಯನ್ನು ಹಾಡಿರಿ. ಸಾಗರಗಳಲ್ಲಿ 
ಪ್ರಯಾಣಿಸುವ ಜನರೆಲ್ಲರೂ ಸಮುದ್ರ ಜೀವಿಗ 
ಳೆಲ್ಲವೂ ದೂರದೇಶಗಳವರೆಲ್ಲರೂ ದೇವರಿಗೆ 
ಸ್ತೋತ್ರ ಮಾಡಲಿ. 


ಯೆಶಾಯ 42:4-18 


ಮರುಭೂಮಿಗಳೂ ನಗರಗಳೂ ಕೇದಾರಿನ ಹಳ್ಳಿ 
ಗಳೂ ಯೆಹೋವನನ್ನು ಸ್ತುತಿಸಲಿ. ಸೆಲ ಪಟ್ಟಣ 
ವಾಸಿಗಳೇ, ಹರ್ಷದಿಂದ ಹಾಡಿರಿ. ನಿಮ್ಮ ಪರ್ವತ 
ಗಳ ತುದಿಯಿಂದ ಗಾನ ಮಾಡಿರಿ. 

ಯೆಹೋವನನ್ನು ಘನಪಡಿಸಿರಿ. ದೂರದೇಶಗಳ 
ಜನರೆಲ್ಲರೇ, ಆತನನ್ನು ಸ್ತುತಿಸಿರಿ. 

ಯೆಹೋವನು ಯುದ್ಧವೀರನಂತೆ ಹೊರಡು 
ವನು. ಆತನು ಯುದ್ಧಮಾಡಲು ತಯಾರಾಗಿರುವ 
ಶೂರನಂತಿದ್ದಾನೆ. ಆತನು ಉತ್ಸಾಹದಿಂದ ಗಟ್ಟಿ 





ಯಾಗಿ ಕೂ ಗುತ್ತಾ ತನ್ನ ವೈರಿಗಳನ್ನು 
ಸೋಲಿಸುವನು. 
ದೇವರು ತಾಳ್ಮೆಯುಳ್ಳವನಾಗಿದ್ದಾ ನೆ 


"ನಾನು ಬಹುಕಾಲದಿಂದ ಮೌನವಾಗಿದ್ದೆನು. 





ನಾನು ಏನೂ ಹೇಳದ ಹಾಗೆ ನನ್ನನ್ನು ನಿಯಂತ್ರಿಸಿ 
ಕೊಂಡಿದ್ದೆನು. ಈಗ ನಾನು ಹೆರಿಗೆ ಬೇನೆಯನ್ನು 
ಅನುಭವಿಸುವ ಹೆಂಗಸಿನಂತೆ ಕಿರುಚುವೆನು; ಗಟ್ಟಿ 
ಯಾಗಿ ಅರೆಉಸಿರಾಹುವೆನು. 

ಬೆಟ್ಟಗಳನ್ನೂ ಪರ್ವತಗಳನ್ನೂ ನಾಶಪಡಿಸು 
ವೆನು. ಅಲ್ಲಿ ಬೆಳೆಯುವ ಸಸ್ಯಗಳನ್ನೆಲ್ಲಾ ಒಣಗಿಸಿ 
ಬಿಡುವೆನು. ನದಿಗಳನ್ನು ಒಣನೆಲವನ್ನಾಗಿ ಮಾರ್ಪ 
ಡಿಸುವೆನು; ನೀರಿನ ಹಳ್ಳಗಳನ್ನು ಒಣಗಿಸಿ 
ಬಿಡುವೆನು 

ಅವರು ಹಿಂದೆಂದೂ ತಿಳಿಯದ ರೀತಿಯಲ್ಲಿ ನಾನು 
ಕುರುಹರನ್ನು ನಡೆಸುವೆನು. ಕುರುಡರು ಹೋಗಿ 
ರದ ಸ್ಥಳಕ್ಕೆ ನಾನು ಅವರನ್ನು ನಡಿಸುವೆನು. ನಾನು 
ಅವರಿಗಾಗಿ ಕತ್ತಲೆಯನ್ನು ಬೆಳಕಾಗಿ ಮಾರ್ಪಡಿಸು 
ವೆನು. ನಾನು ಕೊರಕಲು ನೆಲವನ್ನು ಸಮತಟ್ಟಾಗಿ 
ಮಾಡುವೆನು. ನಾನು ಮಾಡಿದ ವಾಗ್ದಾನವನ್ನು ನೆರ 
ವೇರಿಸುವೆನು. ನನ್ನ ಜನರನ್ನು ನಾನು ಎಂದಿಗೂ 
ತೊರೆಯುವದಿಲ್ಲ. 

ಆದರೆ ಕೆಲವರು ನನ್ನನ್ನು ಹಿಂಬಾಲಿಸುವದನ್ನು 
ನಿಲ್ಲಿಸಿಬಿಟ್ಟಿದ್ದಾರೆ. ಅವರ ಬಳಿಯಲ್ಲಿ ಬಂಗಾರದ 
ತಗಡಿನಿಂದ ಹೊದಿಸಿದ ವಿಗ್ರಹಗಳಿವೆ. ಅವರು ಆ 
ವಿಗ್ರಹಗಳಿಗೆ, "ನೀನೇ ನಮ್ಮ ದೇವರು' ಎಂದು 
ಹೇಳುವರು. ಸುಳ್ಳುದೇವರುಗಳನ್ನು ಅವರು ಅವ 
ಲಂಬಿಸಿರುವದರಿಂದ ನಿರಾಶರಾಗುವರು.'' 








ದೇವರಿಗೆ ವಿಧೇಯರಾಗಲು ಇಸ್ರೇಲರು 
ನಿರಾಕರಿಸಿದರು 


""ಕಿವುಡರೇ, ನನ್ನ ಮಾತನ್ನು ಕೇಳಿರಿ. ಕುರುಡರೇ 


ನನ್ನ ಕಡೆಗೆ ನೋಡಿರಿ. 


ಯೆಶಾಯ 42:19-43:10 


1೨ ಈ ಲೋಕದಲ್ಲೇ ನನ್ನ ಸೇವಕನು ಪೂರ್ಣ ಕುರುಡ 
ನಾಗಿದ್ದಾನೆ. ಈ ಲೋಕದಲ್ಲೇ ನನ್ನ ದೂತನು 
ಪೂರ್ಣಕಿವುಡನಾಗಿದ್ದಾನೆ. ನಾನು ಒಡಂಬಡಿಕೆ 
ಮಾಡಿಕೊಂಡ ನನ್ನ ಸೇವಕನು ಪೂರ್ಣ ಕುರುಡ 
ನಾಗಿದ್ದಾನೆ. 

20 ತಾನು ಮಾಡತಕ್ಕದ್ದನ್ನು ಕಣ್ಣಾರೆಕಂಡರೂ ಅವನು 

ನನಗೆ ವಿಧೇಯನಾಗುವುದಿಲ್ಲ. ಅವನು ಕಿವಿಯಾರೆ 

ಕೇಳಿದರೂ ನನ್ನ ಮಾತುಗಳಿಗೆ ವಿಧೇಯನಾಗುವ 
ದಿಲ್ಲ; ಅದನ್ನು ಕೇಳಿಸಿಕೊಳ್ಳುವದೂ ಇಲ್ಲ” 

ತನ್ನ ಸೇವಕನು ನೀತಿವಂತನಾಗಿರಬೇಕೆಂದೂ ತನ್ನ 

ಉತ್ಕೃಷ್ಟವಾದ ಬೋಧನೆಯನ್ನು ಗೌರವಿಸ 

ಬೇಕೆಂದೂ ಯೆಹೋವನು ಬಯಸುತ್ತಾನೆ. 

> ಆದರೆ, ಜನರನ್ನು ನೋಡಿರಿ. ಅವರನ್ನು ಬೇರೆ 
ಯವರು ಸೋಲಿಸಿದ್ದಾರೆ. ಅವರಿಂದ ವಸ್ತುಗಳನ್ನು 
ದೋಚಿದ್ದಾರೆ. ತರುಣರೆಲ್ಲರೂ ಭಯಪಟ್ಟಿದ್ದಾರೆ; 
ಅವರನ್ನು ಸೆರೆಮನೆಯಲ್ಲಿ ಬಂಧಿಸಿದ್ದಾರೆ. ಅವ 
ರಿಂದ ಹಣವನ್ನು ಜನರು ಕಿತ್ತುಕೊಂಡಿದ್ದಾರೆ. 
ಅವರನ್ನು ರಕ್ಷಿಸಲು ಯಾರೂ ಇಲ್ಲ. ಅವರಲ್ಲಿ ಹಣ 
ವನ್ನು ಹಿಂದಕ್ಕೆ ಕೊಡು ಎಂದು ಹೇಳುವವರೇ 
ಇಲ್ಲ.'' 

ನನ್ನ ಜನರಲ್ಲಿ ಯಾರಾದರೂ ದೇವರ ಮಾತನ್ನು 

ಕೇಳಿದ್ದಾರೋ? ಇಲ್ಲ! ಆದರೆ ನೀವು ಆತನ ಮಾತುಗಳಿಗೆ 
ಲಕ್ಷ್ಯಗೊಟ್ಟು ಕೇಳಿ ಸಂಭವಿಸಿರುವದನ್ನು ಗಮನಿಸಬೇಕು. 
2 ಯಾಕೋಬ್‌ ಮತ್ತು ಇಸ್ರೇಲ್‌ ಜನರಿಂದ ಅವರ 
ಸಂಪತ್ತನ್ನು ದೋಚಿಕೊಳ್ಳಲು ಅವರನ್ನು ಬಿಟ್ಟವರು 
ಯಾರು? ಯೆಹೋವನು ತಾನೇ ಅವರಿಗೆ ಹಾಗೆ ಮಾಡಿ 
ಬಿಟ್ಟನು. ನಾವು ಆತನ ವಿರುದ್ಧವಾಗಿ ಪಾಪಮಾಡಿದೆವು. 
ಆದುದರಿಂದ, ಆತನು ನಮ್ಮ ಆಸ್ತಿಯನ್ನು ದೋಚಿ 
ಹೋಗುವಂತೆ ಮಾಡಿದನು. ಯೆಹೋವನು ಬಯಸಿದ 
ರೀತಿಯಲ್ಲಿ ನಡೆಯಲು ಇಸ್ರೇಲರಿಗೆ ಇಷ್ಟವಿರಲಿಲ್ಲ, 
ಆತನ ಬೋಧನೆಗಳಿಗೆ ಕಿವಿಗೊಡಲಿಲ್ಲ ಆದುದರಿಂದ 
ಯೆಹೋವನು ಅವರ ಮೇಲೆ ಕೋಪಗೊಂಡನು. 
ಅವರಿಗೆ ವಿರುದ್ಧವಾಗಿ ಬಲವಾದ ಯುದ್ಧಗಳು ನಡೆಯು 
ವಂತೆ ಮಾಡಿದನು. ಇಸ್ರೇಲ್‌ ಜನರ ಸುತ್ತಲೂ ಬೆಂಕಿಯು 
ಆವರಿಸಿಕೊಂಡಿರುವಂತಿದ್ದರೂ ಅವರಿಗೆ ಅದರ ಪ್ರಜ್ಞೆ 
ಯಿರಲಿಲ್ಲ. ಅವರೇ ಉರಿಯುತ್ತಿರುವಂತೆ ಅದಿತ್ತು. 
ಆದರೆ ಅವರು ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು 
ಪ್ರಯತ್ನಿಸಲಿಲ್ಲ. 


2 


ದೇವರು ಯಾವಾಗಲೂ ತನ್ನ ಜನರೊಂದಿಗಿರುವನು 
43 ಯಾಕೋಬೇ, ಯೆಹೋವನು ನಿನ್ನನ್ನು 
ನಿರ್ಮಿಸಿದನು. ಇಸ್ರೇಲೇ, ಯೆಹೋವನು 


900 


ನಿನ್ನನ್ನು ನಿರ್ಮಿಸಿದನು. ಈಗ ಆತನು ಹೇಳುವದೇ 
ನೆಂದರೆ: "ಭಯಪಡಬೇಡ. ನಾನೇ ನಿನ್ನನ್ನು ರಕ್ಷಿಸಿ 
ದ್ದೇನೆ. ನಾನು ನಿನಗೆ ಹೆಸರಿಟ್ಟೆನು. ನೀನು ನನ್ನವನೇ. 
?ನಿನ್ನ ಕಷ್ಟಕಾಲದಲ್ಲಿ ನಾನು ನಿನ್ನೊಂದಿಗಿರುವೆನು. ನೀನು 
ನದಿ ದಾಟುವಾಗ ಅಪಾಯಕ್ಕೆ ಗುರಿಯಾಗದಿರುವೆ. ಬೆಂಕಿ 
ಯೊಳಗಿಂದ ನಡೆಯುವಾಗ ನಿನಗೆ ಹಾನಿಯಾಗದು. 
ಯಾಕೆಂದರೆ ಯೆಹೋವನಾದ ನಾನೇ ನಿನ್ನ ದೇವರು. 
ಇಸ್ರೇಲಿನ ಪರಿಶುದ್ಧನಾದ ನಾನೇ ನಿನ್ನ ರಕ್ಟಕನು. 
ಈಜಿಷ್ಟನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ; 
ನಿನ್ನನ್ನು ನನ್ನವನನ್ನಾಗಿ ಮಾಡಿಕೊಳ್ಳಲು ನಿನಗೆ ಕೂಷ್‌ 
ಮತ್ತು ಸೆಬಾ ಸೀಮೆಗಳನ್ನು ಕೊಟ್ಟಿನು. 4ನೀನು ನನಗೆ 
ಅಮೂಲ್ಯನಾದುದರಿಂದ ನಾನು ನಿನ್ನನ್ನು ಗೌರವಿಸಿ 
ಪ್ರೀತಿಸುವೆನು. ನೀನು ವಾಸಿಸುವಂತೆ ನಾನು ನಿನಗೆ ಎಲ್ಲಾ 
ಜನರನ್ನು ಮತ್ತು ಜನಾಂಗಗಳನ್ನು ಕೊಡುವೆನು.'' 


ದೇವರು ತನ್ನ ಮಕ್ಕಳನ್ನು ಮನೆಗೆ ಕರೆತರುವನು 

5""ಆದುದರಿಂದ ಭಯಪಡಬೇಡ, ನಾನೇ ನಿನ್ನೊಂದಿ 
ಗಿದ್ದೇನೆ. ನಾನು ನಿನ್ನ ಮಕ್ಕಳನ್ನು ಒಟ್ಟುಗೂಡಿಸಿ ನಿನ್ನ 
ಬಳಿಗೆ ಕರೆತರುವೆನು. ನಾನು ಪೂರ್ವಪಶ್ಚಿಮ ದಿಕ್ಕುಗ 
ಳಿಂದ ಅವರನ್ನು ಒಟ್ಟುಗೂಡಿಸುವೆನು. 6ನಾನು ಉತ್ತರಕ್ಕೆ 
"ನನ್ನ ಜನರನ್ನು ಬಿಟ್ಟುಕೊಡು' ಎಂದು ಕೇಳುವೆನು. 
ದಕ್ಷಿಣಕ್ಕೆ, "ನನ್ನ ಜನರನ್ನು ಸೆರೆಮನೆಯಲ್ಲಿರಿಸಬೇಡ' 
ಎಂದು ಹೇಳುವೆನು. ಬಹುದೂರದೇಶಗಳಿಂದ ನನ್ನ 
ಮಕ್ಕಳನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ. 7ನನ್ನ 
ಹೆಸರನ್ನು ಹೊಂದಿರುವ ನನ್ನ ಜನರನ್ನೆಲ್ಲಾ ನನ್ನ ಬಳಿಗೆ 
ಕರೆದುಕೊಂಡು ಬಾ. ನನಗಾಗಿಯೇ ನಿರ್ಮಿಸಿದ ನನ್ನ 
ಜನರನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ. ಅವರನ್ನು 
ನಿರ್ಮಿಸಿದಾತನು ನಾನೇ, ಅವರು ನನ್ನವರೇ।'' 


ಈ ಪ್ರಪಂಚದಲ್ಲಿ ಇಸ್ರೇಲ್‌ ದೇವರಿಗೆ 
ಸಾಕ್ಷಿಯಾಗಿದೆ 

"ಕಣ್ಣಿದ್ದೂ ಕುರುಹರಂತಿರುವ ಜನರನ್ನು ನನ್ನ ಬಳಿಗೆ 
ಕರೆದುಕೊಂಡು ಬನ್ನಿರಿ. ಕಿವಿಯಿದ್ದೂ ಕಿವುಡರಂತಿರುವ 
ಜನರನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ. ಎಲ್ಲಾ 
ಜನಾಂಗದವರೂ ಎಲ್ಲಾ ಜನರೂ ಒಟ್ಟುಗೂಡಬೇಕು. 
ಅವರ ಸುಳ್ಳುದೇವರಲ್ಲಿ ಒಬ್ಬನು ಆದಿಯಲ್ಲಿ ಸಂಭವಿಸಿ 
ದ್ದನ್ನು ಹೇಳುವದಾಗಿದ್ದರೆ ತನ್ನ ಸಾಕ್ಷಿಗಳನ್ನು ಕರೆದು 
ತರಲಿ. ಆ ಸಾಕ್ಸಿಗಳು ಸತ್ಯವನ್ನಾಡಲಿ. ಆಗ ಅವರು ಸತ್ಯ 
ವಂತರೊ ಇಲ್ಲವೊ ಎಂದು ಗೊತ್ತಾಗುವದು. 

10ಗಯಹೋವನು ಹೇಳುವದೇನೆಂದರೆ: ""ನೀವು ನನ್ನ 
ಸಾಕ್ಕಿಗಳಾಗಿದ್ದೀರಿ. ನಾನು ಆರಿಸಿಕೊಂಡ ಸೇವಕನು 
ನೀನೇ. ಜನರು ನನ್ನನ್ನು ನಂಬುವಂತೆ ನಾನು ನಿನ್ನನ್ನು 


901 


ಆರಿಸಿಕೊಂಡೆನು. ನಾನು ನಿಜ ದೇವರು ಎಂದು ನೀನು 
ತಿಳಿಯಬೇಕೆಂದು ನಿನ್ನನ್ನು ಆರಿಸಿಕೊಂಡೆನು. ನಾನೇ ನಿಜ 
ವಾದ ದೇವರು. ನನಗಿಂತ ಮೊದಲು ಯಾರೂ ಇರಲಿಲ್ಲ, 
ಇನ್ನು ಮುಂದೆಯೂ ನನ್ನ ಹೊರತು ಯಾವ ದೇವರೂ 
ಇರುವದಿಲ್ಲ. !!ನಾನೇ ದೇವರಾದ ಯೆಹೋವನು! ನನ್ನ 
ಹೊರತು ಬೇರೆ ರಕ್ಟಕನಿಲ್ಲ! ನಾನೇ ನಿಮ್ಮೊಂದಿಗೆ 
ಮಾತನಾಡಿದೆನು. ನಾನೇ ನಿಮ್ಮನ್ನು ರಕ್ಕಿಸಿದೆನು. ನಾನು 
ಆ ವಿಷಯಗಳನ್ನು ನಿಮಗೆ ತಿಳಿಸಿದೆನು. ನಿಮ್ಮೊಂದಿಗೆ 
ಇದ್ದಾತನು ಅಪರಿಚಿತನಾಗಿರಲಿಲ್ಲ. ನೀವು ನನ್ನ ಸಾಕ್ಟಿಗ 
ಳಾಗಿದ್ದೀರಿ. ನಾನೇ ನಿಮ್ಮ ದೇವರು.'' (ಯೆಹೋವನು 
ತಾನೇ ಈ ವಿಷಯಗಳನ್ನು ಹೇಳಿದ್ದಾನೆ.) '*""ನಾನು 
ಯಾವಾಗಲೂ ದೇವರಾಗಿದ್ದೇನೆ. ನನ್ನ ಕಾರ್ಯವನ್ನು 
ತಡೆಯಲು ಯಾರಿಗೆ ಸಾಧ್ಯ? ನನ್ನ ಬಲವಾದ ಹಸ್ತದಿಂದ 
ಯಾರೂ ಬಿಡಿಸಬಲ್ಲರು?'' 

1*ಇಸ್ರೇಲರ ಪರಿಶುದ್ಧನೇ ನಿಮ್ಮನ್ನು ರಕ್ಷಿಸುವಾತನು. 
ಯೆಹೋವನು ಹೇಳುವದೇನೆಂದರೆ: ""ನಾನು ನಿಮ 
ಗೋಸ್ಕರ ಬಾಬಿಲೋನಿಗೆ ಸೈನ್ಯವನ್ನು ಕಳುಹಿಸುವೆನು. 
ಎಷ್ಟೋ ಮಂದಿ ಸೆರೆಹಿಡಿಯಲ್ಪಡುವರು. ಕಲ್ಲೀಯ 
ಜನರು ಅವರ ಹಡಗುಗಳಿಂದಲೇ ಒಯ್ಯಲ್ಪಡುವರು. 
(ಅವರು ಆ ಹಡಗುಗಳ ಬಗ್ಗೆ ಬಹು ಹೆಮ್ಮೆಯಿಂದಿ 
ದ್ದಾರೆ.) ನಾನೇ ನಿಮ್ಮ ಪರಿಶುದ್ಧನಾದ ಯೆಹೋವನು. 
ನಾನು ಇಸ್ರೇಲನ್ನು ಸೃಷ್ಟಿಸಿದೆನು; ನಾನೇ ನಿಮ್ಮ 
ಅರಸನು.'' 


ದೇವರು ತನ್ನ ಜನರಾದ ಇಸ್ರೇಲನ್ನು 
ಮತ್ತೆ ರಕ್ಷಿಸುವನು. 

ಯೆಹೋವನು ಸಮುದ್ರದ ಮೂಲಕ ಮಾರ್ಗವನ್ನು 
ನಿರ್ಮಿಸುವನು. ಅಲ್ಲೋಲಕಲ್ಲೋಲವಾಗಿರುವ ನೀರಿನ 
ಮೂಲಕ ತನ್ನ ಜನರಿಗೆ ಮಾರ್ಗವನ್ನು ಮಾಡುವನು. 
ಯೆಹೋವನು ಹೇಳುವದೇನೆಂದರೆ, ನನ್ನ ವಿರುದ್ಧ 
ವಾಗಿ ಯುದ್ಧ ಮಾಡುವ ಅಶ್ವದಳ, ರಥಬಲ ಮತ್ತು 
ಭೂದಳವು ಸೋತುಹೋಗುವವು. ಮತ್ತೆ ಅವರು 
ಏಳುವದೇ ಇಲ್ಲ. ಅವರೆಲ್ಲರೂ ನಾಶವಾಗುವರು. 
ಮೇಣದ ಬತ್ತಿಯ ಬೆಂಕಿಯು ಆರಿಸಲ್ಪಡುವಂತೆಯೇ 
ಅವರು ನಂದಿಸಲ್ಪಡುವರು. ಆದುದರಿಂದ ಆದಿಯಲ್ಲಿ 
ನಡೆದ ಸಂಗತಿಗಳನ್ನು ಜ್ಞಾಪಕ ಮಾಡಿಕೊಳ್ಳಬೇಡ. ಬಹಳ 
ಕಾಲದ ಹಿಂದೆ ನಡೆದ ಸಂಗತಿಗಳನ್ನು ನೆನೆಸಬೇಡ. 
ಯಾಕೆಂದರೆ, ನಾನು ಹೊಸ ಸಂಗತಿಗಳನ್ನು ಮಾಡು 
ವೆನು. ನೀವು ಹೊಸ ಸಸಿಯ ರೀತಿಯಲ್ಲಿ ಬೆಳೆಯುವಿರಿ. 
ಇದು ಸತ್ಯವೆಂದು ನಿಮಗೆ ಗೊತ್ತಿದೆ. ನಾನು ಮರುಭೂಮಿ 
ಯಲ್ಲಿ ಖಂಡಿತವಾಗಿಯೂ ರಸ್ತೆಯನ್ನು ಮಾಡುತ್ತೇನೆ; 
ಒಣನೆಲದಲ್ಲಿ ನದಿ ಹರಿಯುವಂತೆ ಮಾಡುತ್ತೇನೆ. ವನ್ಯ 


ಯೆಶಾಯ 43:11-44:2 


ಜೀವಿಗಳೂ ನನಗೆ ಕೃತಜ್ಞತೆಯಿಂದ ಇರುತ್ತವೆ. ದೊಡ್ಡ 
ಗಾತ್ರದ ಪ್ರಾಣಿಗಳೂ ಪಕ್ಷಿಗಳೂ ನನ್ನನ್ನು ಗೌರವಿಸು 
ವವು. ನಾನು ಮರುಭೂಮಿಯಲ್ಲಿ ನೀರನ್ನು ಬರಮಾಡು 
ವಾಗ ಅವು ನನ್ನನ್ನು ಗೌರವಿಸುವವು. ನಾನು ಆರಿಸಿಕೊಂಡ 
ನನ್ನ ಜನರಿಗೆ ನೀರನ್ನು ಕೊಡುವುದಕ್ಕಾಗಿ ನಾನು ಇದನ್ನು 
ಮಾಡುವೆನು. ?'ನಾನು ನಿರ್ಮಿಸಿದ ಈ ಜನರು ನನಗೆ 
ಸ್ಲೋತ್ರಗಾನ ಹಾಡುವರು. 

2""ಯಾಕೋಬೇ, ನೀನು ನನಗೆ ಪ್ರಾರ್ಥಿಸಲಿಲ್ಲ. 
ಯಾಕೆಂದರೆ ಇಸ್ರೇಲು ನನ್ನ ವಿಷಯದಲ್ಲಿ ಆಯಾಸ 
ಗೊಂಡಿದೆ. ನಿನ್ನ ಕುರಿಗಳನ್ನು ನನ್ನ ಬಳಿಗೆ ಯಜ್ಞ 
ಮಾಡುವದಕ್ಕಾಗಿ ತರಲಿಲ್ಲ. ನೀನು ನನ್ನನ್ನು ಸನ್ಮಾನಿಸ 
ಲಿಲ್ಲ. ನೀನು ನನಗೆ ಬಲಿಯರ್ಪಣೆ ಮಾಡಲಿಲ್ಲ. ನೀನು 
ಬಲಿಯರ್ಪಣೆ ಮಾಡಬೇಕೆಂದು ನಾನು ನಿನ್ನನ್ನು ಬಲ 
ವಂತ ಪಡಿಸಲಿಲ್ಲ. ನೀನು ಆಯಾಸಗೊಳ್ಳುವ ತನಕ ಧೂಪ 
ಹಾಕಬೇಕೆಂದು ನಾನು ನಿನ್ನನ್ನು ಒತ್ತಾಯಪಡಿಸಲಿಲ್ಲ. 
ನೀನು ನನ್ನ ಗೌರವಾರ್ಥವಾಗಿ ಕಾಣಿಕೆಗಳನ್ನು ಮತ್ತು 
ಧೂಪವನ್ನು ಖರೀದಿ ಮಾಡಲು ನಿನ್ನ ಹಣವನ್ನು ಖರ್ಚು 
ಮಾಡಲಿಲ್ಲ ಆದರೆ ನೀನು ನನ್ನನ್ನು ನಿನ್ನ ಗುಲಾಮನಾಗು 
ವಂತೆ ಬಲವಂತಪಡಿಸಿದಿ. ನೀನು ನಿನ್ನ ಪಾಪಗಳಿಂದ ನನಗೆ 
ಭಾರವನ್ನುಂಟುಮಾಡಿರುವೆ ಮತ್ತು ನಿನ್ನ ಅಪರಾಧಗ 
ಳಿಂದ ನನ್ನನ್ನು ಕುಗ್ಗಿಸಿರುವೆ. 

"ನಿಮ್ಮ ಪಾಪಗಳನ್ನೆಲ್ಲಾ ಅಳಿಸಿಹಾಕುವಾತನು 
ನಾನೇ. ನಾನು ಇದನ್ನು ನನಗೋಸ್ಕರವಾಗಿ ಮಾಡುತ್ತೇನೆ. 
ನಾನು ನಿಮ್ಮ ಪಾಪಗಳನ್ನು ಜ್ಞಾಪಿಸಿಕೊಳ್ಳುವುದಿಲ್ಲ. 
26ಆದರೆ ನೀನು ನನ್ನನ್ನು ಜ್ಞಾಪಿಸಿಕೊಳ್ಳಬೇಕು. ನಾವು 
ಒಟ್ಟಾಗಿ ಸೇರಿ ಯಾವದು ಸರಿ ಎಂದು ನಿರ್ಧರಿಸಬೇಕು. 
ನೀನು ಮಾಡಿದ್ದು ಸರಿಯಾಗಿದ್ದರೆ ರುಜುವಾತು ಮಾಡ 
ಬೇಕು. ನಿನ್ನ ಮೊದಲನೆ ತಂದೆಯು ಪಾಪದಲ್ಲಿ 
ಬಿದ್ದನು. ನಿನ್ನ ವಕೀಲರು* ನನಗೆ ವಿರುದ್ಧವಾಗಿ ಕಾರ್ಯ 
ಮಾಡಿದರು. ಪರಿಶುದ್ಧವಾಗಿ ಆಳುವ ನಿನ್ನವರನ್ನು 
ನಾನು ಅಪರಿಶುದ್ಧ ಮಾಡುವೆನು. ಯಾಕೋಬನನ್ನು 
ಸಂಪೂರ್ಣವಾಗಿ ನನ್ನವನನ್ನಾಗಿ ಮಾಡುವೆನು. ಇಸ್ರೇಲಿಗೆ 
ಕೆಟ್ಟ ವಿಷಯಗಳು ಸಂಭವಿಸುವವು.'' 


ಯೆಹೋವನೇ ದೇವರು 
44 ಯಾಕೋಬೇ, ನೀನೇ ನನ್ನ ಸೇವಕ. ನನ್ನ 
ಮಾತುಗಳನ್ನು ಕೇಳು. ಇಸ್ರೇಲೇ, ನಾನು 
ನಿನ್ನನ್ನು ಆರಿಸಿಕೊಂಡಿದ್ದೇನೆ. ನಾನು ಹೇಳುವದನ್ನು 
ಕೇಳು. ?ಯೆಹೋವನಾದ ನಾನೇ ನಿನ್ನನ್ನು ನಿರ್ಮಿಸಿ 





ವಕೀಲರು ಬಹುಶಃ ಉಪದೇಶಕರು, ಯಾಜಕರು , ಮತ್ತು ಪ್ರವಾದಿ 
ಗಳು. ಇವರು ಜನರಿಗೂ ಮತ್ತು ದೇವರಿಗೂ ಮಧ್ಯಸ್ತಗಾರರಾಗಿದ್ದರು. 


ಯೆಶಾಯ 44:3-17 


ದಾತನು. ನೀನು ತಾಯಿಯ ಗರ್ಭದಲ್ಲಿರುವಾಗಲೇ 
ನಾನು ನಿನಗೆ ಸಹಾಯ ಮಾಡಿದೆನು. ಯಾಕೋಬೇ, ನನ್ನ 
ಸೇವಕನೇ, ಹೆದರದಿರು. ಯೆಶುರೂನೇ, (ಇಸ್ರೇಲೇ) 
ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. 

*``'ಬಾಯಾರಿದ ಜನರಿಗೆ ನಾನು ನೀರು ಹೊಯ್ಯು 
ವೆನು. ಬಂಜರು ಭೂಮಿಯಲ್ಲಿ ನಾನು ಹೊಳೆ ಹರಿಯು 
ವಂತೆ ಮಾಡುವೆನು. ನಿನ್ನ ಸಂತಾನದ ಮೇಲೆ ನಾನು ನನ್ನ 
ಆತ್ಮವನ್ನು ಸುರಿಸುವೆನು; ನಿನ್ನ ಸಂತತಿಯವರ ಮೇಲೆ ನನ್ನ 
ಆಶೀರ್ವಾದವನ್ನು ಸುರಿಸುವೆನು. ಅದು ಹರಿಯುವ 
ಬುಗ್ಗೆಯ ನೀರಿನಂತಿರುವುದು. 

ಅವರು ಈ ಲೋಕದ ಜನರೊಂದಿಗೆ ಬೆಳೆಯುವರು. 
ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ 
ಮರದಂತಿರುವರು. 

5°" ಒಬ್ಬನು: "ನಾನು ಯೆಹೋವನಿಗೆ ಸೇರಿದವನು' 
ಎಂದು ಹೇಳುತ್ತಾನೆ. ಇನ್ನೊಬ್ಬನು ಯಾಕೋಬನ ಹೆಸ 
ರನ್ನು ಬಳಸುವನು. ಮತ್ತೊಬ್ಬನು '"ನಾನು ಯೆಹೋವನ 
ವನ, ಎಂದು ಸಹಿಹಾಕುವನು. ಮತ್ತೊಬ್ಬನು ನಾನು 
"ಇಸ್ರೇಲನು' ಎಂಬ ಹೆಸರನ್ನು ಬಳಸಿಕೊಳ್ಳುವನು.'' 

ಯೆಹೋವನು ಇಸ್ರೇಲರ ಅರಸನಾಗಿದ್ದಾನೆ. ಸರ್ವ 
ಶಕ್ತನಾದ ಯೆಹೋವನು ಇಸ್ರೇಲನ್ನು ರಕ್ಷಿಸುತ್ತಾನೆ. 
ಆತನು ಹೇಳುವದೇನೆಂದರೆ: "ನಾನೊಬ್ಬನೇ ದೇವರು. 
ನನ್ನ ಹೊರತು ಬೇರೆ ದೇವರುಗಳಿಲ್ಲ. ನಾನೇ ಆದಿಯೂ 
ಅಂತ್ಯವೂ ಆಗಿದ್ದೇನೆ. ನನ್ನಂತಹ ಬೇರೆ ದೇವರುಗಳಿಲ್ಲ. 
ಬೇರೆ ದೇವರುಗಳು ಇದ್ದರೆ ಅವು ಈಗ ಮಾತನಾಡಲಿ. 
ಆ ದೇವರುಗಳು ಬಂದು ತಾವು ನನ್ನಂತಿರುವುದಾಗಿ 
ರುಜುವಾತು ಮಾಡಲಿ. ಎಂದೆಂದಿಗೂ ಇರುವ ಈ ಜನ 
ರನ್ನು ನಾನು ಸೃಷ್ಟಿಸಿದಂದಿನಿಂದ ಏನಾಯಿತೆಂಬುದನ್ನು 
ನನಗೆ ತಿಳಿಸಬೇಕು. ಆ ದೇವರು ಮುಂದೆ ಸಂಭವಿಸಲಿಕ್ಕಿ 
ರುವ ವಿಷಯಗಳನ್ನು ತಿಳಿಸಬೇಕು. ನೀವು ಭಯಪಡ 
ಬೇಡಿ, ಚಿಂತಿಸಬೇಡಿ. ನಾನು ಭವಿಷ್ಯದ ಸಂಭವಗಳನ್ನು 
ಯಾವಾಗಲೂ ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ನೀವೇ 
ನನ್ನ ಸಾಕ್ಟಿಗಳು. ನನ್ನ ಹೊರತು ಬೇರೆ ದೇವರುಗಳಿಲ್ಲ. 
ನನ್ನ ಹೊರತು ಬೇರೆ ಯಾವ "'ಬಂಡೆ''ಯೂ ಇಲ್ಲ. 
ನಾನೊಬ್ಬನೇ!'' 


ಸುಳ್ಳುದೇವರುಗಳು ಪ್ರಯೋಜನಕ್ಕೆ 
ಬಾರದವುಗಳು 
ಜನರು ವಿಗ್ರಹಗಳನ್ನು ಮಾಡಿಕೊಳ್ಳುವರು. ಆದರೆ 
ಅವು ನಿಷ್ಟಯೋಜಕವಾದ ವಸ್ತುಗಳಾಗಿವೆ. ಜನರು ಆ 
ವಿಗ್ರಹಗಳನ್ನು ಪ್ರೀತಿಸುತ್ತಾರೆ. ಆದರೆ ಅವುಗಳು ಯಾವ 
ಪ್ರಯೋಜನಕ್ಕೂ ಬಾರವು. ಆ ಜನರು ಆ ವಿಗ್ರಹದ 
ಸಾಕ್ಷಿಗಳಾಗಿದ್ದಾರೆ. ಆದರೆ ಅವುಗಳಿಗೆ ದೃಷ್ಟಿ ಇಲ್ಲ. 


902 


ಅವುಗಳಿಗೆ ಏನೂ ಗೊತ್ತಿಲ್ಲ, ತಮ್ಮ ಕಾರ್ಯಗಳು ನಾಚಿಕೆ 
ಗೆಟ್ಟವುಗಳೆಂಬ ತಿಳುವಳಿಕೆಯೂ ಅವರಲ್ಲಿಲ್ಲ. 

105 ಸುಳ್ಳುದೇವರುಗಳನ್ನು ಮಾಡಿದವರ್ಯಾರು? 
ಇಂಥ ಉಪಯೋಗವಿಲ್ಲದ ವಿಗ್ರಹಗಳನ್ನು ಮಾಡಿದವ 
ರ್ಯಾರು? !!ಕುಶಲಕರ್ಮಿಗಳು ಆ ದೇವರುಗಳನ್ನು ಮಾಡಿ 
ದರು. ಆ ಕುಶಲಕರ್ಮಿಗಳಿಲ್ಲಾ ಜನರೇ, ಅವರು 
ದೇವರುಗಳಲ್ಲ. ಆ ದೇವರುಗಳೆಲ್ಲಾ ಒಟ್ಟಾಗಿ ಸೇರಿ ತಮ್ಮೊ 
ಳಗೆ ಮಾತಾಡಿಕೊಂಡರೆ ಆಗ ಅವುಗಳಿಗೆ ನಾಚಿಕೆಯೂ 
ಭಯವೂ ಉಂಟಾಗುವದು. 

'2ಓಬ್ಬನು ಕುಲಿಮೆಯ ಬೆಂಕಿಯ ಮೇಲೆ ಕಬ್ಬಿಣವನ್ನು 
ಕಾಯಿಸುತ್ತಾನೆ. ಅವನು ತನ್ನ ಸುತ್ತಿಗೆಯಿಂದ ಆ 
ಲೋಹವನ್ನು ವಿಗ್ರಹವನ್ನಾಗಿ ಮಾಡುತ್ತಾನೆ. ಅವನು 
ಅದನ್ನು ತನ್ನ ತೋಳ್ಪಲದಿಂದ ಮಾಡುತ್ತಾನೆ. ಆದರೆ 
ಅವನು ಹಸಿದಾಗ ಅವನ ಶಕ್ತಿಯು ಕಡಿಮೆಯಾಗುತ್ತದೆ. 
ಅ ಮನುಷ್ಯನು ನೀರನ್ನು ಕುಡಿಯದಿದ್ದರೆ ಅವನು ಬಲ 
ಹೀನನಾಗುವನು. 

ಇನ್ನೊಬ್ಬ ಕುಶಲಕರ್ಮಿಯು ತನ್ನ ನೂಲಿನಿಂದಲೂ 
ಅಡಿಕೋಲುಗಳಿಂದಲೂ ಮರದ ಮೇಲೆ ಗುರುತು 
ಮಾಡುವನು. ತಾನು ಎಲ್ಲಿ ಮರವನ್ನು ತುಂಡು ಮಾಡ 
ಬೇಕೆಂದು ಇದರಿಂದ ಗೊತ್ತುಪಡಿಸಿಕೊಳ್ಳುತ್ತಾನೆ. ಅವನು 
ತನ್ನ ಉಳಿಗಳಿಂದ ಒಂದು ವಿಗ್ರಹವನ್ನು ಮನುಷ್ಯಾಕಾರ 
ದಲ್ಲಿ ಕೆತ್ತುತ್ತಾನೆ. ಈ ವಿಗ್ರಹವು ಬೇರೆ ಏನೂ ಮಾಡದೆ 
ಮನೆಯೊಳಗೆ ಇಟ್ಟಸ್ಥಳದಲ್ಲಿಯೇ ಇರುವದು. 

“ಬೇರೊಬ್ಬನು ದೇವದಾರು ಮರಗಳನ್ನಾಗಲೀ 
ತುರಾಯಿ ಮರಗಳನ್ನಾಗಲೀ ಓಕ್‌ ಮರಗಳ ನ್ನಾಗಲೀ 
ಕಡಿಯುತ್ತಾನೆ. (ಅವನು ಆ ಮರಗಳನ್ನು ಬೆಳೆಯಿಸಲಿಲ್ಲ. 
ಅವು ತಾವಾಗಿಯೇ ಅಡವಿಯಲ್ಲಿ ಬೆಳೆದವು. ಅವನು 
ಮರದ ಸಸಿಯನ್ನು ನೆಟ್ಟರೆ ಮಳೆಯು ಆ ಸಸಿಯನ್ನು 
ಮರವನ್ನಾಗಿ ಬೆಳೆಯಿಸುವುದು.) '5ಅವನು ಮರವನ್ನು 
ಕಡಿದು, ತನ್ನನ್ನು ಬೆಚ್ಚಗೆ ಮಾಡಲು ಅಗ್ನಿಷ್ಟಿಕೆಗಾಗಿ 
ಉಪಯೋಗಿಸುತ್ತಾನೆ; ಸಣ್ಣಸಣ್ಣ ತುಂಡುಗಳನ್ನಾಗಿ 
ಮಾಡಿ ಆಹಾರವನ್ನು ಬೇಯಿಸುತ್ತಾನೆ; ತನ್ನನ್ನು ಬೆಚ್ಚಗೆ 
ಮಾಡಿಕೊಳ್ಳುತ್ತಾನೆ. ರೊಟ್ಟಿಯನ್ನು ಸುಡುತ್ತಾನೆ; ಉಳಿದ 
ಮರದ ತುಂಡಿನಿಂದ ಒಂದು ವಿಗ್ರಹವನ್ನು ಕೆತ್ತುತ್ತಾನೆ. 
ಆ ವಿಗ್ರಹಕ್ಕೆ ದೇವರೆಂದು ಹೇಳುತ್ತಾನೆ; ಆ ದೇವರು 
ಮನುಷ್ಯನು ತಯಾರಿಸಿದ ವಿಗ್ರಹ. ಆದರೆ ಅವನು ಆ 
ವಿಗ್ರಹದ ಮುಂದೆ ಅಡ್ಡಬೀಳುವನು. ''ಮರದ ಅರ್ಧ 
ಭಾಗವನ್ನು ಬೆಂಕಿಯಲ್ಲಿ ಉರಿಸುವನು; ಆ ಬೆಂಕಿಯಲ್ಲಿ 
ಮಾಂಸವನ್ನು ಬೇಯಿಸಿ ಹೊಟ್ಟೆ ತುಂಬಾ ತಿನ್ನುವನು; ಆ 
ಮರದ ಸೌದೆಯನ್ನು ಸುಟ್ಟು ಚಳಿ ಕಾಯಿಸಿಕೊಳ್ಳುವನು; 
""ಈಗ ನನಗೆ ಬೆಚ್ಚಗಾಯಿತು. ಬೆಂಕಿಯ ಪ್ರಕಾಶದಲ್ಲಿ 
ನನಗೆ ಕಾಣುತ್ತದೆ!'' ಎಂದು ಹೇಳುವನು. ''ಅದರಲ್ಲಿ 





903 


ಸ್ವಲ್ಪ ಮರದ ತುಂಡು ಉಳಿದಿದೆ. ಅದನ್ನು ನೋಡಿ ಆ 
ಮನುಷ್ಯನು ಅದರಿಂದ ವಿಗ್ರಹವನ್ನು ತಯಾರಿಸುವನು. 
ಅದನ್ನು ದೇವರೆಂದು ಕರೆಯುವನು. ಅದರ ಮುಂದೆ 
ಅಡ್ಡಬಿದ್ದು ಆರಾಧಿಸುವನು. ಅದರ ಮುಂದೆ ಪ್ರಾರ್ಥಿಸಿ, 
""ನೀನೇ ನನ್ನ ದೇವರು, ನನ್ನನ್ನು ರಕ್ಷಿಸು'' ಎಂದು 
ಹೇಳುತ್ತಾನೆ. 

ಅವರಿಗೆ ತಾವು ಮಾಡುವುದು ಗೊತ್ತಿಲ್ಲ. ಅವರು 
ಅರ್ಥಮಾಡಿಕೊಳ್ಳುವುದಿಲ್ಲ. ಅವರು ಕಾಣಲಾರದಂತೆ 
ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿವೆಯೊ ಎಂಬಂತಿವೆ. ಅವರ 
ಹೃದಯಗಳು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವು 
ದಿಲ್ಲ. 9""ನಾನು ಆ ಮರದ ತುಂಡಗಳನ್ನು ಬೆಂಕಿಯಲ್ಲಿ 
ಉರಿಸಿ ಚಳಿಕಾಯಿಸಿಕೊಂಡೆನು; ಅದರ ಕೆಂಡದಲ್ಲಿ 
ರೊಟ್ಟಿ ಸುಟ್ಟೆನು; ಮಾಂಸ ಬೇಯಿಸಿದೆನು; ಆ ಮಾಂಸ 
ವನ್ನು ತಿಂದೆನು; ಉಳಿದಮರದ ತುಂಡಿನಿಂದ ಅಸಹ್ಯ 
ವಾದ ಈ ವಿಗ್ರಹನ್ನು ಮಾಡಿದೆನು; ನಾನು ಮರದ 
ತುಂಡನ್ನು ಪೂಜಿಸುತ್ತೇನೆ''ಎಂದು ಅವರೆಂದೂ 
ಯೋಚಿಸುವದಿಲ್ಲ. 

206 ಮನುಷ್ಯನಿಗೆ ತಾನು ಮಾಡುತ್ತಿರುವುದೇ ತಿಳಿ 
ಯದು. ಅವನು ಗಲಿಬಿಲಿಗೊಂಡಿದ್ದಾನೆ. ಅವನ ಹೃದ 
ಯವು ಅವನನ್ನು ತಪ್ಪುದಾರಿಯಲ್ಲಿ ನಡಿಸುತ್ತದೆ. ಅವನು 
ತನ್ನನ್ನು ತಾನೇ ರಕ್ಷಿಸಲಾರನು. ತಾನು ಮಾಡುತ್ತಿರುವುದು 
ತಪ್ಪೆಂದು ಅವನು ಕಾಣಲಾರನು. "ನನ್ನ ಕೈಯಲ್ಲಿರುವ 
ಈ ವಿಗ್ರಹವು ಸುಳ್ಳುದೇವರಾಗಿದೆ'' ಎಂದು ಅವನು 
ಹೇಳುವದಿಲ್ಲ. 





ನಿಜದೇವರಾದ ಯೆಹೋವನು ಇಸ್ರೇಲರ 
ಸಹಾಯಕನು 

2! "ಯಾಕೋಬೇ, ಈ ವಿಷಯಗಳನ್ನು ನೆನಪಿನಲ್ಲಿ 
ಟ್ಹುಕೋ! ಇಸ್ರೇಲೇ, ನೀನು ನನ್ನ ಸೇವಕನೆಂಬು 
ದನ್ನು ನೆನಪಿನಲ್ಲಿಟ್ಟುಕೋ! ನಾನೇ ನಿನ್ನನ್ನು 
ನಿರ್ಮಿಸಿದೆನು; ನೀನೇ ನನ್ನ ಸೇವಕನು. ಆದುದ 
ರಿಂದ ಇಸ್ರೇಲೇ, ನನ್ನನ್ನು ಮರೆತು ಬಿಡಬೇಡ. 

22 ನಿನ್ನ ಪಾಪಗಳು ದೊಡ್ಡ ಮೋಡದಂತಿವೆ. ಆದರೆ 
ನಾನು ಅವುಗಳನ್ನು ಅಳಿಸಿಬಿಟ್ಟಿದ್ದೇನೆ. ನಿನ್ನ ಪಾಪ 
ಗಳನ್ನು ಗಾಳಿಯಲ್ಲಿ ಹಾರಿಹೋದ ಮೋಡದಂತೆ 
ಹಾರಿಸಿಬಿಟ್ಟಿದ್ದೇನೆ. ನಾನು ನಿನ್ನನ್ನು ರಕ್ಕಿಸಿದೆನು. 
ಆದುದರಿಂದ ನನ್ನ ಬಳಿಗೆ ಹಿಂತಿರುಗಿ ಬಾ. 

3 ಯೆಹೋವನು ಮಹಾಕಾರ್ಯಗಳನ್ನು ಮಾಡಿದ್ದ 
ರಿಂದ ಆಕಾಶವು ಹರ್ಷಿಸುತ್ತದೆ. ಭೂಮಿಯೂ 
ಭೂಮಿಯ ಅಧೋಭಾಗವೂ ಸಂತೋಷಿಸುತ್ತದೆ. 
ಪರ್ವತಗಳು ಕೃತಜ್ಞತಾಸ್ತುತಿಗಳನ್ನು ಮಾಡುತ್ತಿವೆ. 
ಅರಣ್ಯದಲ್ಲಿರುವ ಎಲ್ಲಾ ಮರಗಳು ಹರ್ಷಿಸುತ್ತವೆ. 


ಯೆಶಾಯ 44:18-28 


ಯಾಕೆಂದರೆ ಯೆಹೋವನು ಯಾಕೋಬನನ್ನು 
ರಕ್ಷಿಸಿದನು, ಇಸ್ರೇಲಿಗೆ ಆತನು ಅದ್ಬುತ ಕಾರ್ಯ 
ವನ್ನು ಮಾಡಿದ್ದಾನೆ. 

೫ ಯೆಹೋವನು ನಿನ್ನನ್ನು ರೂಪಿಸಿದನು. ನೀನು ನಿನ್ನ 
ತಾಯಿಯ ಗರ್ಭದಲ್ಲಿರುವಾಗಲೇ ಆತನು ನಿನ್ನನ್ನು 
ರೂಪಿಸಿದನು. ಆತನು ಹೇಳುವದೇನೆಂದರೆ, 
ಯೆಹೋವನಾದ ನಾನು ಸಮಸ್ತವನ್ನೂ ಸೃಷ್ಟಿಸಿ 
ದೆನು. ಆಕಾಶವನ್ನು ಅದರ ಸ್ಥಳದಲ್ಲಿ ಇಟ್ಟೆನು; 
ಭೂಮಿಯನ್ನು ನನ್ನ ಮುಂದೆ ಹರಡಿದೆನು. 


ಚಿಸುಳ್ಳುಪ್ರವಾದಿಗಳು ಸುಳ್ಳನ್ನೇ ಹೇಳುತ್ತಾರೆ. ಅವರು 
ಹೇಳಿದ್ದೆಲ್ಲವೂ ಸುಳ್ಳು ಎಂದು ಯೆಹೋವನು ತೋರಿಸಿ 
ಕೊಡುತ್ತಾನೆ. ಮಂತ್ರಗಾರರನ್ನು ದೇವರು ಮೂರ್ಬರ 
ನ್ನಾಗಿ ಮಾಡುತ್ತಾನೆ. ಆತನು ಜ್ಞಾನಿಗಳನ್ನು ಗಲಿಬಿಲಿ 
ಗೊಳಿಸುತ್ತಾನೆ. ಅವರು ತಮಗೆ ಎಲ್ಲವೂ ಗೊತ್ತಿದೆ ಎಂದು 
ತಿಳಿದುಕೊಳ್ಳುತ್ತಾರೆ. ಆದರೆ ದೇವರು ಅವರನ್ನು 
ಮೂಢರನ್ನಾಗಿ ಮಾಡುತ್ತಾನೆ. 32 ಯೆಹೋವನು ತನ್ನ 
ಸೇವಕರನ್ನು ಜನರಿಗೆ ಸಂದೇಶ ತಿಳಿಸುವದಕ್ಕಾಗಿ ಉಪ 
ಯೋಗಿಸಿಕೊಳ್ಳುತ್ತಿದ್ದಾನೆ. ಆತನ ಸಂದೇಶಗಳು ಸತ್ಯ 
ವಾದವುಗಳಾಗಿವೆ. ಜನರು ಮಾಡಬೇಕಾದ ಕಾರ್ಯಗಳ 
ಬಗ್ಗೆ ಯೆಹೋವನು ಸಂದೇಶಕರನ್ನು ಕಳುಹಿಸುತ್ತಾನೆ. 
ಅವರ ಸಲಹೆಯು ಒಳ್ಳೆಯದೆಂದು ಯೆಹೋವನು 
ತೋರಿಸಿಕೊಡುತ್ತಾನೆ. 


ಯೆಹೂದದ ಪುನರ್‌ ನಿರ್ಮಾಣದಲ್ಲಿ 

ಸೈರಸನ ಪಾತ್ರ 
ಯೆಹೋವನು ಜಿರುಸಲೇಮಿಗೆ ಇಂತೆನ್ನುತ್ತಾನೆ, 
""ಜನರು ನಿನ್ನಲ್ಲಿ ಮತ್ತೆ ವಾಸಮಾಡುವರು'' 
ಯೆಹೂದದ ನಗರಗಳಿಗೆ ಯೆಹೋವನು ಅನ್ನು 
ತ್ತಾನೆ, ""ನೀವು ತಿರುಗಿ ಕಟ್ಟಲ್ಪಡುವಿರಿ'' ಕೆಡವಲ್ಪಟ್ಟ 
ನಗರಗಳಿಗೆ, ""ನಾನು ತಿರುಗಿ ನಿಮ್ಮನ್ನು ನಗರಗಳ 
ನ್ನಾಗಿ ಮಾಡುತ್ತೇನೆ'' ಎಂದು ಯೆಹೋವನು 
ಹೇಳುತ್ತಾನೆ. 

27 ನೀರಿನ ಅಗಾಧಕ್ಕೆ, ""ಒಣಗಿಹೋಗು, ನಿನ್ನ ಬುಗ್ಗೆ 
ಗಳನ್ನು ನಾನು ಬತ್ತಿಸುವೆನು'' ಎಂದು 
ಯೆಹೋವನು ಅನ್ನುತ್ತಾನೆ. 

28 ಸೈರಸನಿಗೆ ಯೆಹೋವನು, ""ನೀನೇ ನನ್ನ ಕುರು 
ಬನು. ನಾನು ಬಯಸುವ ಕಾರ್ಯಗಳನ್ನು ನೀನು 
ಮಾಡುವೆ. ನೀನು ಜಿರುಸಲೇಮಿಗೆ, "ನೀನು ಕಟ್ಟಲ್ಪ 
ಡುವೆ' ಎಂದೂ ದೇವಾಲಯಕ್ಕೆ "ನಿನ್ನ ಅಸ್ತಿವಾರವು 
ಮತ್ತೆ ಹಾಕಲ್ಪಡುವದು' ಎಂದೂ ಹೇಳುವೆ'' ಎಂದು 
ಯೆಹೋವನು ಹೇಳುತ್ತಾನೆ. 


ಯೆಶಾಯ 45:1-14 


ಇಸ್ರೇಲಿಗೆ ಸ್ವಾತಂತ್ರ್ಯ ಕೊಡಲು ಯೆಹೋವನಿಗೆ 
ಸೈರಸನ ಆಯ್ಕೆ 
4S ತಾನು ಆರಿಸಿರುವ ಅರಸನಾದ ಸೈರಸನಿಗೆ 
ಯೆಹೋವನು ಹೇಳುವುದೇನೆಂದರೆ: 
""ನಾನು ಸೈರಸನ ಬಲಗೈಯನ್ನು ಹಿಡಿಯುವೆನು. 
ಅರಸರುಗಳಿಂದ ಅವರ ಅಧಿಕಾರವನ್ನು ತೆಗೆದು 
ಬಿಡುವಂತೆ ಅವನಿಗೆ ಸಹಾಯಮಾಹುವೆನು. ನಗರ 
ದ್ವಾರಗಳು ಅವನ ಮುನ್ನುಗ್ಗುವಿಕೆಯನ್ನು ನಿಲ್ಲಿ 
ಸದು. ನಗರದ್ವಾರವನ್ನು ತೆರೆದು ಸೈರಸನು ಒಳಗೆ 
ಪ್ರವೇಶಿಸುವಂತೆ ಮಾಡುವೆನು.'' 
""ಸೈರಸನೇ, ನಿನ್ನ ಸೈನ್ಯವು ಮುನ್ನುಗ್ಗುವದು. ನಾನು 
ಅವರ ಮುಂದಿನಿಂದ ಹೋಗುವೆನು. ಪರ್ವತ 
ಗಳನ್ನು ನೆಲಸಮ ಮಾಡುವೆನು. ಹಿತ್ತಾಳೆಯ ನಗರ 
ದ್ವಾರಗಳನ್ನು ಪುಡಿಪುಡಿ ಮಾಡುವೆನು. ದ್ವಾರಗಳ 
ಕಬ್ಬಿಣದ ಸರಳುಗಳನ್ನು ತುಂಡು ಮಾಡಿ 
ಬಿಡುವೆನು. 
ಕತ್ತಲೆಯಲ್ಲಿ ಕೂಡಿಸಿಟ್ಟಿದ್ದ ಐಶ್ವರ್ಯವನ್ನು ನಾನು 
ನಿನಗೆ ಕೊಡುವೆನು. ಗುಪ್ತವಾಗಿಟ್ಟಿದ್ದ ನಿಕ್ಷೇಪವನ್ನು 
ನಾನು ನಿನಗೆ ಕೊಡುವೆನು. ನಾನೇ ಯೆಹೋವ 
ನೆಂದು ನೀನು ತಿಳಿಯುವಂತೆ ಇದೆಲ್ಲಾ ಮಾಡು 
ವೆನು. ನಾನೇ ಇಸ್ರೇಲರ ದೇವರಾದ ಯೆಹೋ 
ವನು. ನಿನ್ನನ್ನು ಹೆಸರೆತ್ತಿ ಕರೆಯುತ್ತಿದ್ದೇನೆ. 
ನಾನು ನನ್ನ ಸೇವಕನಾದ ಯಾಕೋಬನಿಗಾಗಿ 
ಇದೆಲ್ಲಾ ಮಾಡುತ್ತಿದ್ದೇನೆ. ನಾನು ಆರಿಸಿಕೊಂಡ 
ಜನಾಂಗವಾದ ಇಸ್ರೇಲಿಗಾಗಿ ಇದನ್ನೆಲ್ಲಾ ಮಾಡು 
ತ್ತಿದ್ದೇನೆ. ಸೈರಸನೇ, ನೀನು ನನ್ನನ್ನು ತಿಳಿದಿಲ್ಲ, 
ಆದರೆ ನಾನು ನಿನ್ನ ಹೆಸರತ್ತಿ ಕರೆಯುತ್ತಿದ್ದೇನೆ. 
ಯೆಹೋವನೆಂಬ ನಾನೊಬ್ಬನೇ ದೇವರು. ನನ್ನ 
ಹೊರತು ಬೇರೆ ದೇವರುಗಳಿಲ್ಲ. ನೀನು ಬಟ್ಟೆ 
ಗಳನ್ನು ಧರಿಸಿಕೊಳ್ಳುವಂತೆ ಮಾಡಿದವನು ನಾನೇ. 
ಆದರೂ ನೀನು ನನ್ನನ್ನು ತಿಳಿದಿಲ್ಲ. 
ನಾನೊಬ್ಬನೇ ದೇವರೆಂದು ಎಲ್ಲರೂ ತಿಳಿದು 
ಕೊಳ್ಳಲಿ ಎಂದು ನಾನು ಇದನ್ನೆಲ್ಲಾ ಮಾಡುತ್ತಿ 
ದ್ದೇನೆ. ಪೂರ್ವದಿಂದ ಪಶ್ಚಿಮದ ತನಕ ಜನರೆ 
ಲ್ಲರೂ ನಾನೇ ದೇವರೆಂದೂ ನನ್ನ ಹೊರತು ಬೇರೆ 
ದೇವರಿಲ್ಲವೆಂದೂ ತಿಳಿದುಕೊಳ್ಳುವರು. 
ನಾನು ಬೆಳಕನ್ನೂ ಕತ್ತಲೆಯನ್ನೂ ಮಾಡಿದೆನು. 
ಸಮಾಧಾನವನ್ನೂ ತೊಂದರೆಗಳನ್ನೂ ಉಂಟು 
ಮಾಡಿದೆನು. ನಾನೇ ಯೆಹೋವನು. ಇವೆಲ್ಲವನ್ನು 
ನಾನು ಮಾಡುವೆನು. 
ಆಕಾಶದಲ್ಲಿರುವ ಮೋಡಗಳು ಒಳ್ಳೆಯತನವನ್ನು 
ಭೂಮಿಯ ಮೇಲೆ ಸುರಿಯಲಿ. ಭೂಮಿಯು 


904 


ತೆರೆದು ರಕ್ಷಣೆಯು ಬೆಳೆಯಲಿ. ಒಳ್ಳೆತನವು ಅದ 
ರೊಂದಿಗೆ ಬೆಳೆಯಲಿ. ಯೆಹೋವನೆಂಬ ನಾನೇ 
ಅವನನ್ನು ನಿರ್ಮಿಸಿದೆನು.'' 


ದೇವರು ತನ್ನ ಸೃಷ್ಟಿಯನ್ನು ನಿಯಂತ್ರಿಸುವನು 

9""ಈ ಜನರನ್ನು ನೋಡು. ತಮ್ಮನ್ನು ಸೃಷ್ಟಿಸಿದಾತ 
ನೊಂದಿಗೆ ವಾದಿಸುತ್ತಿದ್ದಾರೆ. ನನ್ನೊಂದಿಗೆ ವಾದಿಸುವ 
ದನ್ನು ನೋಡಿರಿ! ಅವರು ತುಂಡುತುಂಡಾದ ಮಣ್ಣಿನ 
ಮಡಿಕೆಯಂತಿದ್ದಾರೆ. ಒಬ್ಬನು ಒದ್ದೆ ಆವೆಮಣ್ಣಿನಿಂದ 
ಮಡಿಕೆಯನ್ನು ಮಾಡುತ್ತಾನೆ. ಆ ಮಡಿಕೆಯು ಕುಂಬಾರ 
ನಿಗೆ, "ನೀನು ಮಾಡುತ್ತಿರುವುದೇನು' ಎಂದು ಪ್ರಶ್ನಿಸು 
ವದಿಲ್ಲ. ತಯಾರಿಸಲ್ಪಟ್ಟ ವಸ್ತುಗಳಿಗೆ ತಯಾರಿಸಿದ 
ವನನ್ನು ಪ್ರಶ್ನಿಸುವ ಅಧಿಕಾರವಿಲ್ಲ. ಜನರು ಈ 
ಆವೆಮಣ್ಣಿನಂತೆ ಇದ್ದಾರೆ. ತಂದೆಯು ಮಕ್ಕಳನ್ನು 
ಹುಟ್ಟಿಸುತ್ತಾನೆ. ಮಕ್ಕಳು ತಂದೆಯನ್ನು, "ನನಗೆ ಜೀವ 
ಯಾಕೆ ಕೊಟ್ಟೇ?' ಎಂದು ಕೇಳಲಾಗುವುದಿಲ್ಲ. ಮಕ್ಕಳು 
ತಮ್ಮ ತಾಯಿಗೆ ನನ್ನನ್ನು ಯಾಕೆ ಹೆತ್ತದ್ದು ಎಂದು 
ಕೇಳಲಾಗುವುದಿಲ್ಲ.'' 

!! ದೇವರಾದ ಯೆಹೋವನು ಇಸ್ರೇಲರ ಪರಿಶುದ್ಧ 
ನಾಗಿದ್ದಾನೆ. ಆತನು ಇಸ್ರೇಲನ್ನು ಸೃಷ್ಟಿಸಿದನು. 
ಯೆಹೋವನು ಹೇಳುವದೇನೆಂದರೆ, 


"ನಾನು ಕೈಯಾರೆ ಮಾಡಿದ ಮಕ್ಕಳ ಬಗ್ಗೆ ನೀನು 
ಪ್ರಶ್ನಿಸುವಿಯಾ? ನಾನು ಏನು ಮಾಡಬೇಕೆಂದು 
ನೀನು ನನಗೆ ಆಜ್ಞಾಪಿಸಿವಿಯೋ? 

1೭ ನಾನು ಭೂಮಿಯನ್ನು ನಿರ್ಮಿಸಿದವನೂ ಅದರಲ್ಲಿ 
ವಾಸಿಸುವ ಎಲ್ಲಾ ಜನರನ್ನು ಉಂಟು ಮಾಡಿದ 
ವನೂ ನಾನೇ. ನನ್ನ ಸ್ವಹಸ್ತದಿಂದ ಆಕಾಶವನ್ನು 
ನಿರ್ಮಿಸಿದ್ದೇನೆ. ಅಕಾಶದಲ್ಲಿರುವ ಎಲ್ಲಾ ನಕ್ಚತ್ರ 
ಪುಂಜಗಳನ್ನು ನನ್ನ ಹತೋಟಿಯಲ್ಲಿಟ್ಟೀದ್ದೇನೆ. 

3 ನಾನು ಸೈರಸನಿಗೆ ಸುಕಾರ್ಯಗಳನ್ನು ಮಾಡಲು 
ಶಕ್ತಿಯನ್ನು ಕೊಟ್ಟಿದ್ದೇನೆ. ಅವನ ಕೆಲಸಗಳನ್ನೆಲ್ಲಾ 
ಸುಲಭಗೊಳಿಸುತ್ತೇನೆ. ಸೈರಸನು ನನ್ನ ಪಟ್ಟಣವನ್ನು 
ಮತ್ತೆ ಕಟ್ಟುವನು; ನನ್ನ ಜನರಿಗೆ ಸ್ವಾತಂತ್ರವನ್ನು 
ಕೊಡುವನು. ನನ್ನ ಜನರನ್ನು ನನಗೆ ಮಾರಿ 
ಬಿಡುವದಿಲ್ಲ. ಈ ಕಾರ್ಯಗಳನ್ನೆಲ್ಲ ಮಾಡುವದಕ್ಕೆ 
ನಾನು ಅವನಿಗೆ ಹಣ ಕೊಡುವ ಅವಶ್ಯವಿಲ್ಲ. 
ಜನರು ಸ್ವತಂತ್ರರಾಗುವರು. ಇದಕ್ಕಾಗಿ ನನ 
ಗೇನೂ ಖರ್ಚು ಇಲ್ಲ.'' ಇದು ಸರ್ವಶಕ್ತನಾದ 
ಯೆಹೋವನ ನುಡಿ. 

14 ಯೆಹೋವನು ಹೇಳುವದೇನೆಂದರೆ, "" ಈಜಿಪ್ಟ್‌ 
ಮತ್ತು ಇಥಿಯೋಷಪ್ಯ ಐಶ್ವರ್ಯವುಳ್ಳ ರಾಜ್ಯಾಗ 


905 


ಳಾಗಿವೆ. ಇಸ್ರೇಲೇ, ನೀನು ಆ ಐಶ್ವರ್ಯವನ್ನು ಪಡ 
ಕೊಳ್ಳುವೆ. ಸೆಬಾದ ಉನ್ನತ ಜನರು ನಿನ್ನವರಾಗು 
ವರು. ಅವರು ತಮ್ಮ ಕುತ್ತಿಗೆಗಳಲ್ಲಿ ಸಂಕೋಲೆ 
ಗಳಿಂದ ಬಂಧಿತರಾಗಿ ನಿಮ್ಮ ಹಿಂದೆ ನಡೆಯುವರು. 
ಇಸ್ರೇಲೇ, ದೇವರು ನಿನ್ನೊಂದಿಗಿದ್ದಾನೆ. ಬೇರೆ 
ದೇವರುಗಳೇ ಇಲ್ಲ.'' 

15 ದೇವರೇ, ಜನರು ನಿನ್ನನ್ನು ಕಾಣಲಾರರು. ನೀನೇ 
ಇಸ್ರಲರ ವಿಮೋಚಕನು. 

| ಎಷ್ಟೋ ಜನರು ಸುಳ್ಳುದೇವರುಗಳನ್ನು ರೂಪಿಸಿ 
ಕೊಂಡು ನಿರಾಶರಾಗುವರು. ಅವರೆಲ್ಲರೂ 
ನಾಚಿಕೆಗೆ ಗುರಿಯಾಗುವರು. 

!? ಆದರೆ ಇಸ್ರೇಲು ಯೆಹೋವನಿಂದ ರಕ್ಷಿಸಲ್ಪಡು 
ವದು. ಆ ರಕ್ಷಣೆಯು ಶಾಶ್ವತವಾದದ್ದು. ಇನ್ನೆಂ 
ದಿಗೂ ಇಸ್ರೇಲ್‌ ನಾಚಿಕೆಗೆ ಒಳಗಾಗುವದಿಲ್ಲ. 

ಯೆಹೋವನು ದೇವರಾಗಿದ್ದಾನೆ. ಆತನು 
ಭೂಮ್ಯಾಕಾಶಗಳನ್ನು ಉಂಟುಮಾಡಿದ್ದಾನೆ. 
ಆತನು ಭೂಮಿಯನ್ನು ಅದರ ಸ್ಥಾನದಲ್ಲಿ ಇಟ್ಟಿ 
ದ್ದಾನೆ. ಆತನು ಈ ಲೋಕವನ್ನು ಸೃಷ್ಟಿಸಿದ್ದು ಅದು 
ಶೂನ್ಯವಾಗಿರಲೆಂದಲ್ಲ. ಅದು ಜನಭರಿತವಾಗಿರ 
ಲೆಂದೇ ಸೃಷ್ಟಿಸಿದನು. "ನಾನೇ ಯೆಹೋವನು, ನನ್ನ 
ಹೊರತು ಬೇರೆ ದೇವರುಗಳಿಲ್ಲ, 

ಅ ನಾನು ಗುಪ್ತವಾಗಿ ಮಾತನಾಡದೆ ಬಹಿರಂಗ 
ವಾಗಿಯೇ ಮಾತನಾಡಿದ್ದೇನೆ. ಈ ಭೂಮಿಯು 
ಕತ್ತಲೆಯ ಸ್ಥಳದಲ್ಲಿ ನನ್ನ ಮಾತುಗಳನ್ನು ಅಡಗಿಸಿಡ 
ಲಿಲ್ಲ. ನನ್ನನ್ನು ಕಂಡುಹಿಡಿಯಲು ಗುಪ್ತಸ್ಥಳದಲ್ಲಿ 
ಹುಡುಕಿರಿ ಎಂದು ನಾನು ಯಾಕೋಬನ ಜನರಿಗೆ 
ಹೇಳಲಿಲ್ಲ. ನಾನೇ ಯೆಹೋವನು. ನಾನು ಸತ್ಯ 
ವನ್ನೇ ಆಹುವೆನು.'' 


ಯೆಹೋವನೊಬ್ಬನೇ ದೇವರು 

2""ಬೇರೆ ದೇಶಗಳಿಗೆ ಪಾರಾದವರೇ, ಒಟ್ಟಾಗಿ 
ಸೇರಿಕೊಂಡು ನನ್ನ ಮುಂದೆ ಬನ್ನಿರಿ. (ಈ ಜನರು ಮರದ 
ವಿಗ್ರಹಗಳನ್ನು ಇಟ್ಟುಕೊಂಡಿದ್ದಾರೆ. ತಮ್ಮನ್ನು ರಕ್ಷಿಸ 
ಲಾರದ ವಿಗ್ರಹಕ್ಕೆ ಅವರು ಪ್ರಾರ್ಥಿಸುತ್ತಿದ್ದಾರೆ. ಅವರು 
ಮಾಡುವದು ಅವರಿಗೇ ತಿಳಿಯದು. 2[ನನ್ನ ಬಳಿಗೆ 
ಬರಲು ಅವರಿಗೆ ಹೇಳು. ತಾವು ವಿಗ್ರಹಗಳನ್ನು ಯಾಕೆ 
ನಂಬುತ್ತಾರೆಂದು ನನ್ನೊಂದಿಗೆ ವಾದಿಸಲಿ.) 

""ಬಹಳ ಕಾಲದ ಹಿಂದೆ ನಡೆದ ಸಂಗತಿಗಳ ಬಗ್ಗೆ ನಿಮಗೆ 
ತಿಳಿಸಿದವರು ಯಾರು? ಬಹಳ ಕಾಲದಿಂದ ಈ ವಿಷಯ 
ಗಳನ್ನು ನಿಮಗೆ ತಿಳಿಸುತ್ತಾ ಬಂದವರು ಯಾರು? ನಾನೇ. 
ಯೆಹೋವನಾದ ನಾನೇ ನಿಮಗೆಲ್ಲವನ್ನು ತಿಳಿಸಿದೆನು. 
ನಾನೊಬ್ಬನೇ ದೇವರು. ನನ್ನಂಥ ದೇವರು ಬೇರೆ 





ಯೆಶಾಯ 45:15-46:4 


ಇದ್ದಾರೆಯೇ? ಕರುಣೆಯುಳ್ಳ ದೇವರು ಬೇರೆಲ್ಲಾದರೂ 
ಇರುವನೇ? ತನ್ನ ಜನರನ್ನು ವಿಮೋಚಿಸುವಂಥ ಬೇರೆ 
ದೇವರು ಇರುವನೇ? ಇಲ್ಲ! ಬೇರೆ ದೇವರು ಇಲ್ಲ! 
ದೂರದೇಶದಲ್ಲಿರುವ ಜನರೇ, ನೀವು ಸುಳ್ಳು ದೇವ 
ರನ್ನು ಅವಲಂಬಿಸುವದನ್ನು ನಿಲ್ಲಿಸಿರಿ. ನನ್ನನ್ನು ಹಿಂಬಾ 
ಲಿಸಿ ರಕ್ಷಣೆ ಹೊಂದಿರಿ. ನಾನೇ ದೇವರು. ಬೇರೆ 
ದೇವರುಗಳೇ ಇಲ್ಲ. ನಾನೊಬ್ಬನೇ ದೇವರು.'' 

3""ನನ್ನ ಪರಾಕ್ರಮದಿಂದ ನಾನು ವಾಗ್ದಾನ ಮಾಡು 
ತ್ತೇನೆ. ನನ್ನ ಆಜ್ಞೆಯು ನ್ಯಾಯವಾದದ್ದೂ ನೀತಿಯು 
ಳ್ಳದ್ದೂ ಆಗಿದೆ. ಇಂಥದ್ದು ನಾನು ಆಜ್ಞಾಪಿಸಿದಂತೆಯೇ 
ಸಂಭವಿಸುವದು. ಎಲ್ಲಾ ಜನರು ನನ್ನ ಮುಂದೆ ಅಡ್ಡ 
ಬೀಳುವರೆಂದು ನಾನು ವಾಗ್ದಾನ ಮಾಡುತ್ತೇನೆ. ಪ್ರತಿ 
ಯೊಬ್ಬನೂ ನನ್ನನ್ನು ಹಿಂಬಾಲಿಸಲು ಪ್ರತಿಜ್ಞೆ ಮಾಡು 
ವನು. ಜನರು ಹೀಗನ್ನುವರು: "ಶಕ್ತಿಯೂ, ಒಳ್ಳೆಯ 
ತನವೂ ಯೆಹೋವನಿಂದಲೇ ಬರುವದು.” 

ಕೆಲವರು ಯೆಹೋವನ ಮೇಲೆ ಸಿಟ್ಟುಗೊಂಡಿದ್ದಾರೆ. 
ಆದರೆ ಆತನ ಸಾಕ್ಟಿಗಳು ಆತನು ಮಾಡಿದ ಕಾರ್ಯಗಳ 
ಕುರಿತು ಹೇಳುವರು. ಆಗ ಸಿಟ್ಟುಗೊಂಡವರು ನಾಚಿಕೆಗೆ 
ಒಳಗಾಗುವರು. *ಇಸ್ರೇಲರು ಧರ್ಮದಲ್ಲಿ ನಡೆಯು 
ವಂತೆ ಯೆಹೋವನು ಮಾಡುವನು. ಜನರು 
ಯೆಹೋವನ ಬಗ್ಗೆ ಬಹಳವಾಗಿ ಹೆಚ್ಚಳಪಡುವರು. 





ಸುಳ್ಳುದೇವರುಗಳು ನಿಷ್ಟಯೋಜಕವಾಗಿವೆ 
46 ಬೇಲ್‌ ಮತ್ತು ನೆಬೋ ನನ್ನ ಮುಂದೆ ಅಡ್ಡ 
ಬೀಳುವವು. ಆ ಸುಳ್ಳುದೇವರುಗಳು ಕೇವಲ 
ವಿಗ್ರಹಗಳೇ. ಜನರು ಭಾರವಾದ ವಿಗ್ರಹಗಳನ್ನು ಪಶು 
ಗಳ ಮೇಲೆ ಹೊರಿಸುವರು. ಅವು ಕೇವಲ ಹೊತ್ತು 
ಕೊಂಡು ಹೋಗಬೇಕಾದ ಹೊರೆಗಳಾಗಿವೆ. ಆ ಸುಳ್ಳು 
ದೇವರುಗಳು ಜನರನ್ನು ದಣಿಸುವುದೊಂದನ್ನು ಬಿಟ್ಟು 
ಬೇರೆ ಯಾವ ಕೆಲಸವನ್ನೂ ಮಾಡುವದಿಲ್ಲ. 2ಆ ಸುಳ್ಳು 
ದೇವರುಗಳಿಲ್ಲಾ ಅಡ್ಡಬೀಳುವವು, ಅವುಗಳೆಲ್ಲಾ ಬಿದ್ದು 
ಹೋಗುವವು; ತಪ್ಪಿಸಿಕೊಳ್ಳಲು ಅವುಗಳಿಗೆ ಸಾಧ್ಯವಿಲ್ಲ. 
ಅವುಗಳನ್ನು ಸೆರೆಹಿಡಿದು ಒಯ್ಯುವರು. 
3°" ಯಾಕೋಬನ ಪಂಶದವರೇ,ನನ್ನ ಮಾತನ್ನು 
ಕೇಳಿರಿ. ಇಸ್ರೇಲರಲ್ಲಿ ಉಳಿದಿರುವವರೇ, ನನ್ನ ಮಾತು 
ಗಳನ್ನು ಕೇಳಿರಿ. ನಾನು ನಿಮ್ಮನ್ನು ಹೊರುತ್ತಿದ್ದೇನೆ. ನೀನು 
ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು 
ಹೊರುತ್ತಿದ್ದೇನೆ. 1ನೀನು ಹುಟ್ಟಿದಾಗ ನಾನು ನಿನ್ನನ್ನು 
ಹೊತ್ತುಕೊಂಡೆನು. ನೀನು ಮುದುಕನಾಗುವಾಗಲೂ 
ನಾನು ನಿನ್ನನ್ನು ಹೊತ್ತುಕೊಳ್ಳುವೆನು. ನಿನ್ನ ತಲೆಕೂದಲು 
ನರೆತಾಗಲೂ ನಾನು ನಿನ್ನನ್ನು ಹೊರುವೆನು; ಯಾಕೆಂದರೆ 


ಯೆಶಾಯ 46:5-47:7 


ನಾನು ನಿನ್ನನ್ನು ಸೃಷ್ಟಿಸಿದೆನು. ಆದುದರಿಂದ ನಾನು 
ನಿನ್ನನ್ನು ಹೊತ್ತುಕೊಳ್ಳುವೆನು, ನಿನ್ನನ್ನು ರಕ್ಷಿಸುವೆನು.'' 

3""ನನ್ನನ್ನು ನೀವು ಬೇರೆಯವರಿಗೆ ಹೋಲಿಸುವಿರಾ? 
ಇಲ್ಲ. ಯಾರೂ ನನಗೆ ಸಮಾನರಿಲ್ಲ. ನನ್ನ ವಿಷಯವಾಗಿ 
ನೀವು ಸಂಪೂರ್ಣವಾಗಿ ಅರಿತುಕೊಳ್ಳುವುದಿಲ್ಲ. ನನ್ನಂತಿ 
ರಲು ಬೇರೆ ಯಾರಿಗಾದರೂ ಸಾಧ್ಯವೇ? "ಕಲವರು 
ಬೆಳ್ಳಿಬಂಗಾರಗಳಲ್ಲಿ ಐಶ್ವರ್ಯವಂತರಾಗಿದ್ದಾರೆ. ಅವರ 
ಕೈಚೀಲಗಳಿಂದ ಬಂಗಾರವು ಉದುರುತ್ತವೆ, ಅವರು 
ತಕ್ಕಡಿಯಲ್ಲಿ ಬೆಳ್ಳಿಯನ್ನು ತೂಗುತ್ತಾರೆ; ಕುಶಲ ಕರ್ಮಿ 
ಗಳಿಗೆ ಹಣಕೊಟ್ಟು ಮರದಿಂದ ವಿಗ್ರಹವನ್ನು ಮಾಡಿಸಿ 
ಕೊಳ್ಳುತ್ತಾರೆ. ಆಮೇಲೆ ಅವರು ಆ ವಿಗ್ರಹಕ್ಕೆ ಅಡ್ಡಬಿದ್ದು 
ಪೂಜಿ ಮಾಡುತ್ತಾರೆ. "ಅವರು ಆ ವಿಗ್ರಹವನ್ನು ಹೆಗಲ 
ಮೇಲೆ ಕುಳ್ಳಿರಿಸಿಕೊಂಡು ಹೊರುತ್ತಾರೆ. ಆ ಸುಳ್ಳು 
ದೇವರುಗಳು ನಿಷ್ಟಯೋಜಕವಾಗಿವೆ. ಜನರೇ ಅವು 
ಗಳನ್ನು ಹೊತ್ತುಕೊಳ್ಳಬೇಕು. ಜನರು ಅವುಗಳನ್ನು ನೆಲದ 
ಮೇಲೆ ಇಟ್ಟಾಗ ಅವು ಅಲ್ಲಾಡುವದಿಲ್ಲ. ತಮ್ಮ ಸ್ಥಳದಿಂದ 
ಆ ಸುಳ್ಳುದೇವರುಗಳು ಎದ್ದುಹೋಗುವದಿಲ್ಲ. ಜನರು 
ಅದರ ಮುಂದೆ ಕೂಗಿಕೊಂಡರೂ ಅವು ಕೇಳಿಸಿ 
ಕೊಳ್ಳುವದಿಲ್ಲ. ಆ ಸುಳ್ಳುದೇವರುಗಳು ಕೇವಲ ವಿಗ್ರಹ 
ಗಳಷ್ಟೇ. ಅವು ಜನರನ್ನು ಅವರ ಕಷ್ಟಗಳಿಂದ ಬಿಡಿಸ 
ಲಾರವು.'' 

₹""ನೀವು ಪಾಪಮಾಡಿದ್ದೀರಿ. ನೀವು ಈ ವಿಚಾರವಾಗಿ 
ಮತ್ತೆ ಆಲೋಚಿಸಬೇಕು. ಈ ವಿಚಾರವನ್ನು ನಿಮ್ಮ 
ನೆನಪಿಗೆ ತಂದುಕೊಂಡು ಬಲಶಾಲಿಗಳಾಗಿರಿ. ಬಹಳ 
ಸಮಯದ ಹಿಂದೆ ನಡೆದ ಸಂಗತಿಗಳನ್ನು ಜ್ಞಾಪಕದಲ್ಲಿಟ್ಟು 
ಕೊಳ್ಳಿರಿ. ನಾನು ದೇವರೆಂಬುದನ್ನು ಜ್ಞಾಪಕ ಮಾಡಿ 
ಕೊಳ್ಳಿರಿ. ನನ್ನ ಹೊರತು ಬೇರೆ ದೇವರುಗಳಿಲ್ಲ. ಆ ಸುಳ್ಳು 
ದೇವರುಗಳು ನನ್ನ ಹಾಗೆ ಇಲ್ಲ” 

10""ನಾನು ಅಂತ್ಯದಲ್ಲಿ ನಡೆಯಲಿರುವ ವಿಷಯಗಳನ್ನು 
ಪ್ರಾರಂಭದಲ್ಲಿಯೇ ತಿಳಿಸಿರುತ್ತೇನೆ. ಬಹುಕಾಲದ ಹಿಂದೆ 
ಇನ್ನೂ ಸಂಭವಿಸದ ಸಂಗತಿಗಳನ್ನು ತಿಳಿಸಿದ್ದೇನೆ. ನಾನು 
ಯೋಜಿಸುವ ಸಂಗತಿಗಳು ನೆರವೇರುವವು. ನಾನು 
ಮಾಡಲು ಬಯಸುವ ಕಾರ್ಯಗಳನ್ನು ನೆರವೇರಿಸು 
ವೆನು. !! ಪೂರ್ವದಿಕ್ಕಿನ ಒಬ್ಬನನ್ನು ಕರೆಯುತ್ತೇನೆ. 
ಅವನು ಗಿಡುಗನಂತಿರುವನು. ಅವನು ಬಹುದೂರ ದೇಶ 
ದಿಂದ ಬಂದು ನನ್ನ ಬಯಕೆಯನ್ನು ಈಡೇರಿಸುವನು. 
ನಾನು ಹೇಳಿದ ಸಂಗತಿಗಳನ್ನು ಮಾಡಿಮುಗಿಸುವೆನು. 
ನಾನು ಅವನನ್ನು ಸೃಷ್ಟಿಸಿದೆನು. ನಾನೇ ಅವನನ್ನು ಕರೆದು 
ಕೊಂಡು ಬರುವೆನು.'' 

ನಿಮ್ಮಲ್ಲಿ ಕೆಲವರು ತಾವು ಬಲಿಷ್ಠರೆಂದು ತಿಳಿದು 
ಕೊಂಡಿದ್ದಾರೆ; ಆದರೆ ನೀವು ಯಾವ ಒಳ್ಳೆಯ ಕಾರ್ಯ 
ಗಳನ್ನು ಮಾಡುವದಿಲ್ಲ. ನನ್ನ ಮಾತನ್ನು ಕೇಳಿರಿ. ನಾನು 





906 


ಒಳ್ಳೆಯ ಕಾರ್ಯಗಳನ್ನು ಮಾಡುವೆನು. ನನ್ನ ಜನರನ್ನು 
ಬೇಗನೆ ರಕ್ಷಿಸುವೆನು. ಚೀಯೋನಿಗೆ ಅಂದರೆ ನನ್ನ ಅದ್ಬುತ 
ವಾದ ಇಸ್ರೇಲಿಗೆ ರಕ್ಷಣೆಯನ್ನು ತರುವೆನು.'' 


ಬಾಬಿಲೋನಿಗೆ ದೇವರ ಸಂದೇಶ 
47 ""ಕಸ್ಸೀಯರ ಕುಮಾರಿಯೇ, ಧೂಳಿನ 
ಮೇಲೆ ಕುಳಿತಿಕೊ. ನೆಲದ ಮೇಲೆ 
ಕುಳಿತುಕೋ! ಈಗ ನೀನು ಯಜಮಾನಿಯಲ್ಲ 
ನೀನು ಕೋಮಲವಾದ ತರುಣಿ ಎಂದು ಜನರು 
ನಿನ್ನ ಬಗ್ಗೆ ಹೇಳುವದಿಲ್ಲ. 

2 ಈಗ ನೀನು ದಾಸಿಯಾಗಿ ಕೆಲಸ ಮಾಹಬೇಕು. ನಿನ್ನ 
ಮನೋಹರವಾದ ಉಹುಪನ್ನು ತೆಗೆದುಹಾಕು. 
ಬೀಸುವ ಕಲ್ಲನ್ನು ತೆಗೆದುಕೊಂಡು ಧಾನ್ಯವನ್ನು 
ಬೀಸು. ಜನರು ನಿನ್ನ ತೊಡೆಗಳನ್ನು ನೋಡುವ 
ತನಕ ನಿನ್ನ ಉಡುಪನ್ನು ಎತ್ತಿ ಹೊಳೆಯನ್ನು ದಾಟು. 
ನಿನ್ನ ದೇಶವನ್ನು ಬಿಟ್ಟುಹೋಗು. 

3 ಪುರುಷರು ನಿನ್ನ ಶರೀರವನ್ನು ನೋಡಿ ನಿನ್ನೊಂದಿಗೆ 
ಸಂಭೋಗಿಸುವರು. ನೀನು ಮಾಡಿದ ಕೆಟ್ಟಕಾರ್ಯ 
ಗಳಿಗಾಗಿ ನೀನು ಶಿಕ್ಲಿಸಲ್ಪಡುವೆ. ಯಾರೂ ನಿನಗೆ 
ಸಹಾಯ ಮಾಡಲು ಬರುವದಿಲ್ಲ. 


4 "ದೇವರೇ , ನಮ್ಮನ್ನು ರಕ್ಷಿಸು. ಸರ್ವಶಕ್ತನಾದ 
ಇಸ್ರೇಲರ ಪರಿಶುದ್ದನೆಂಬುದೇ' ಆತನ ಹೆಸರು 
ಎಂದು ನನ್ನ ಜನರು ಹೇಳುವರು. 

* ಆದುದರಿಂದ ಬಾಬಿಲೋನೇ, ಅಲ್ಲಿ ಸುಮ್ಮನೆ 
ಕುಳಿತಿರು. ಕಸ್ಲೀಯರ ಕುಮಾರಿಯೇ ಕತ್ತಲೆ 
ಯೊಳಗೆ ಹೋಗಿ ಇರು, ಯಾಕೆಂದರೆ ನೀನು 
ಜನಾಂಗಗಳ ರಾಣಿ ಎಂದು ಇನ್ನು ಮುಂದೆ 
ಕರೆಯಲ್ಪಹುವದಿಲ್ಲ. '' 


6 ""ನನ್ನ ಜನರ ಮೇಲೆ ನಾನು ಸಿಟ್ಟಿಗೆದ್ದಿದ್ದೆನು. ಅವರು 
ನನಗೆ ಸೇರಿದವರಾಗಿದ್ದಾರೆ. ಆದರೆ ನಾನು ಅವರ 
ಮೇಲೆ ಸಿಟ್ಟಾದೆನು. ಆದುದರಿಂದ ನಾನು ಅವರನ್ನು 
ತಳ್ಳಿಬಿಟ್ಟಿನು. ಅವರನ್ನು ನಿನಗೆ ಕೊಟ್ಟೆನು. ನೀನು 
ಅವರನ್ನು ಶಿಕ್ಚಿಸಿದೆ; ಅವರ ಮೇಲೆ ಕರುಣೆ ತೋರಿಸ 
ಲಿಲ್ಲ. ವೃದ್ಧರೂ ಕಷ್ಟದ ಕೆಲಸ ಮಾಡುವಂತೆ 
ಮಾಡಿದೆ. 

7 "ನಾನು ನಿತ್ಯಕಾಲಕ್ಕೂ ವಾಸಿಸುತ್ತೇನೆ. ನಾನು 
ಯಾವಾಗಲೂ ರಾಣಿಯಾಗಿಯೇ ಇರುವೆನು' 
ಎಂದು ನೀನು ಹೇಳುವೆ. ಅವರಿಗೆ ನೀನು ಮಾಡಿದ 
ದುಷ್ಟಕ್ರಿಯೆಗಳನ್ನು ನೀನು ಗಮನಿಸಲೇ ಇಲ್ಲ. 


ಅದರ ಪರಿಣಾಮವನ್ನು ನೀನು ಆಲೋಚಿಸಲೇ 
ಇಲ್ಲ. 

ಆದುದರಿಂದ "ಕೋಮಲ ಸ್ತ್ರೀಯೇ,' ನನ್ನ 
ಮಾತನ್ನು ಕೇಳು. ಸುರಕ್ಚಿತಳಾಗಿರುವೆ ಎಂದು ನೆನಸಿ 
ಕೊಂಡು ಹೀಗೆ ನಿನ್ನೊಳಗೆ, "ನಾನೇ ಮಹಾವ್ಯಕ್ತಿ 
ನನ್ನಂಥ ಮಹಾವ್ಯಕ್ತಿ ಯಾರೂ ಇಲ್ಲ. ನಾನೆಂದಿಗೂ 
ವಿಧವೆಯಾಗುವದಿಲ್ಲ. ಯಾವಾಗಲೂ ನನಗೆ 
ಮಕ್ಕಳಿರುವರು'' ಎಂದುಕೊಳ್ಳುವೆ. 

ಒಂದೇ ದಿನದೊಳಗೆ, ಒಂದೇ ಕಣದಲ್ಲಿ ನಿನಗೆ 
ಎರಡು ಸಂಗತಿಗಳು ಸಂಭವಿಸುತ್ತವೆ. ನೀನು ನಿನ್ನ 
ಮಕ್ಕಳನ್ನು ಕಳೆದುಕೊಳ್ಳುವೆ, ಆ ಬಳಿಕ ನೀನು ನಿನ್ನ 
ಗಂಡನನ್ನು ಕಳಕೊಳ್ಳುವೆ. ಹೌದು, ಈ ವಿಷಯ 
ಗಳು ನಿನಗೆ ಖಂಡಿತವಾಗಿ ಸಂಭವಿಸುವವು. ನಿನ್ನಲ್ಲಿ 
ರುವ ಎಲ್ಲಾ ಮಾಟಗಳು, ನಿನ್ನ ಮಂತ್ರಗಳು ನಿನ್ನನ್ನು 
ಕಾಪಾಡಲಾರವು. 

ನೀನು ದುಷ್ಟಕಾರ್ಯಗಳನ್ನು ಮಾಡುತ್ತಿರುವೆ, 
ಆದರೂ ನೀನು ಸುರಕ್ಷಿತನಾಗಿದ್ದೇನೆ ಎಂದು 
ಕೊಂಡಿರುವೆ. "ನಾನು ಮಾಡಿದ ದುಷ್ಟಕಾರ್ಯ 
ಗಳನ್ನು ಯಾರೂ ನೋಡುವದಿಲ್ಲ ಎಂದು ನೀನು 
ಭಾವಿಸಿಕೊಂಡಿರುವೆ. ನಿನ್ನ ಜ್ಞಾನ, ನಿನ್ನ ತಿಳುವಳಿಕೆ 
ನಿನ್ನನ್ನು ಕಾಪಾಡುತ್ತವೆ ಎಂದು ತಿಳಿದು ಕೊಂಡಿ 
ರುವೆ. "ನಾನೇ ಮಹಾವ್ಯಕ್ತಿ, ನನ್ನಂಥ ಮಹಾವ್ಯಕ್ತಿ 
ಬೇರೆ ಯಾರೂ ಇಲ್ಲ' ಎಂದು ನೀನು ಅಂದು 
ಕೊಳ್ಳುವೆ. 

ಆದರೆ ಸಂಕಟಗಳು ನಿನಗೆ ಪ್ರಾಪ್ತವಾಗುವವು. ಅವು 
ಯಾವಾಗ ಸಂಭವಿಸುತ್ತವೆಯೆಂದು ನಿನಗೆ ತಿಳಿ 
ಯದು. ಆದರೆ ದುರಂತವು ಸಂಭವಿಸುವದು. ಆ 
ಸಂಕಟಗಳನ್ನು ನಿಲ್ಲಿಸಲು ನೀನು ಮಾಡುವಪ್ರಯ 
ತ್ನವು ವಿಫಲವಾಗುವುದು. ಏನಾಯಿತು ಎಂದು 
ನೀನು ತಿಳಿದುಕೊಳ್ಳುವಷ್ಟರಲ್ಲಿ ನಾಶವಾಗುವೆ. 
ಮಾಟಮಂತ್ರಗಳನ್ನು ಕಲಿತುಕೊಳ್ಳುವುದರಲ್ಲೇ 
ನಿನ್ನ ಜೀವಮಾನವನ್ನು ಕಳೆದಿರುವೆ. ಸರಿ, ತಂತ್ರ, 
ಮಂತ್ರಗಳನ್ನು ಮಾಡಲು ಪ್ರಾರಂಭಿಸು. ಒಂದು 
ವೇಳೆ ಅವು ನಿನಗೆ ಸಹಾಯ ಮಾಡಬಹುದು. 
ಒಂದು ವೇಳೆ ಕೆಲವರನ್ನು ನೀನು ಭಯ 
ಪಡಿಸಬಹುದು. 

ನಿನಗೆ ಅನೇಕಾನೇಕ ಸಲಹೆಗಾರರಿದ್ದಾರೆ. ಅವರು 
ನಿನಗೆ ಕೊಡುವ ಸಲಹೆಗಳಿಂದ ನೀನು ಬೇಸರ 
ಗೊಂಡಿರುವಿಯಾ? ಹಾಗಾದರೆ ನಿನ್ನಲ್ಲಿರುವ 
ಖಗೋಳಶಾಸ್ತ್ರಜ್ಞರನ್ನು ಕರೆಯಿಸು. ತಿಂಗಳು 
ಯಾವಾಗ ಪ್ರಾರಂಭವಾಗುತ್ತದೆಯೆಂದು ಅವರು 
ಹೇಳಬಲ್ಲರು. ನಿನ್ನ ಸಂಕಟಗಳು ಯಾವಾಗ 


907 


48 


ಯೆಶಾಯ 47:8-48:5 


ಪ್ರಾಪ್ತವಾಗುತ್ತವೆಯೆಂದು ಅವರು ನಿನಗೆ ತಿಳಿಸ 
ಬಲ್ಲರು. 

ಆದರೆ ಆ ಮನುಷ್ಯರಿಗೆ ತಮ್ಮನ್ನೇ ರಕ್ಷಿಸಲು ಅಸಾಧ್ಯ 
ವಾಗುವದು. ಅವರು ಹುಲ್ಲಿನಂತೆ ಸುಟ್ಟುಹೋಗು 
ವರು. ರೊಟ್ಟಿ ಸುಡಲು ಕೆಂಡಗಳು ಕಾಣಿಸ 
ದಂತೆಯೂ ಚಳಿಕಾಯಿಕೊಳ್ಳಲು ಬೆಂಕಿ ಇರ 
ದಂತೆಯೂ ಅವರು ಕ್ಚಣಕಾಲದಲ್ಲಿ ಸುಟ್ಟು 
ಹೋಗುವರು. 

ನೀನು ಕಷ್ಟಪಟ್ಟು ಗಳಿಸಿದ ಸಂಪತ್ತಿಗೆಲ್ಲಾ ಹಾಗೆಯೇ 
ಆಗುವದು.ನಿನ್ನ ಜೀವಮಾನ ಕಾಲ ವೆಲ್ಲಾ 
ವ್ಯವಹಾರ ನಡಿಸಿದ್ದ ಜನರೆಲ್ಲಾ ನಿನ್ನನ್ನು ತೊರೆದು 
ಬಿಡುವರು. ಪ್ರತಿಯೊಬ್ಬನು ತನ್ನ ಸ್ವಂತ ದಾರಿ 
ಹಿಡಿಯುವನು. ಆಗ ನಿನ್ನನ್ನು ರಕ್ಷಿಸಲು ಯಾರೂ 
ಇರುವದಿಲ್ಲ.” 


ಯೆಹೋವನು ಪ್ರಪಂಚವನ್ನು ಆಳುತ್ತಾನೆ 
ಯೆಹೋವನು ಹೇಳುವದೇನೆಂದರೆ, 
“ಯಾಕೋಬನ ವಂಶದವರೇ, ನನ್ನ ಮಾತು 
ಗಳನ್ನು ಕೇಳಿರಿ. ಜನರು ನಿಮ್ಮನ್ನು ಇಸ್ರೇಲ್‌ ಎಂದು 
ಕರೆಯುತ್ತಾರೆ. ನೀವು ಯೆಹೂದದ ಕುಟುಂಬದ 
ವರು. ನೀವು ಯೆಹೋವನ ಹೆಸರಿನಲ್ಲಿ ಒಡಂಬಡಿಕೆ 
ಮಾಡಿಕೊಳ್ಳುವಿರಿ. ನೀವು ಯೆಹೋವನ 
ನಾಮವನ್ನು ಸ್ತುತಿಸುವಿರಿ ಆದರೆ ನೀವು ಇವು 
ಗಳನ್ನು ಮಾಡುವಾಗ ನಂಬಿಗಸ್ತರಾಗಿರುವದಿಲ್ಲ; 
ಯಥಾರ್ಥರಾಗಿರುವ್ಹು. 


ಹೌದು, ಅವರು ಪರಿಶುದ್ಧ ಪಟ್ಟಣದ ನಿವಾಸಿಗ 
ಳಾಗಿದ್ದಾರೆ. ಅವರು ಇಸ್ರೇಲಿನ ದೇವರನ್ನು ಅವ 
ಲಂಬಿಸಿಕೊಂಡಿದ್ದಾರೆ. ಸರ್ವಶಕ್ತನಾದ ಯೆಹೋ 
ವನು ಎಂಬುದೇ ಆತನ ಹೆಸರು. 
ಸಂಭವಿಸಲಿಕ್ಕಿರುವ ಸಂಗತಿಗಳ ಬಗ್ಗೆ ಬಹುಕಾಲದ 
ಹಿಂದೇ ನಿಮಗೆ ತಿಳಿಸಿದ್ದೆನು. ಪಕ್ಕನೇ ಅವು ನೆರ 
ವೇರುವಂತೆ ಮಾಡಿದೆನು. 

ನೀವು ಹಠಮಾರಿಗಳಾಗಿದ್ದು ನಾನು ಹೇಳಿದ್ದನ್ನು 
ನಂಬದೆ ಹೋದದ್ದರಿಂದ ನಾನು ಹಾಗೆ ಮಾಡಿ 
ಡೆನು. ನೀವು ಕಬ್ಬಿಣದಂತೆ ಬಗ್ಗದ ಹಠಮಾರಿಗ 
ಳಾಗಿದ್ದಿರಿ. ಹಿತ್ತಾಳೆಯಂತೆ ಗಟ್ಟಿಯಾಗಿದ್ದಿರಿ. 
ಸಂಭವಿಸಲಿರುವ ಸಂಗತಿಗಳನ್ನು ಬಹುಕಾಲದ 
ಮೊದಲೇ ನಿಮಗೆ ತಿಳಿಸಿದ್ದೆನು. ಅವು ಸಂಭವಿಸು 
ವದಕ್ಕಿಂತ ಎಷ್ಟೋ ಕಾಲದ ಮೊದಲೇ ತಿಳಿಸಿದೆನು. 
ನೀವು, "ಇವುಗಳನ್ನು ಮಾಡಿದ್ದು ನಮ್ಮನಮ್ಮ 


ಯೆಶಾಯ 48:6-20 


ವಿಗ್ರಹಗಳೇ, ನಮ್ಮ ಮರ ಮತ್ತು ಲೋಹದ 
ದೇವರುಗಳೇ ಅವುಗಳನ್ನು ಮಾಡಿದ್ದು' ಎಂದು 
ನೀವು ಹೇಳದಂತೆ ಮಾಡಿದೆನು.'' 


ಇಸ್ರೇಲರನ್ನು ಶುದ್ಧೀಕರಿಸಲು ದೇವರು 
ಅವರನ್ನು ಶಿಕ್ಸಿಸುತ್ತಾನೆ 


""ನಡೆದದ್ದನ್ನು ನೀವು ಕಣ್ಣಾರೆ ನೋಡಿದಿರಿ; ಕಿವಿ 


ಯಾರೆ ಕೇಳಿದಿರಿ. ಆದುದರಿಂದ ನೀವು ಇತರರಿಗೆ 
ಸುದ್ದಿಯನ್ನು ತಿಳಿಸಬೇಕು. ನೀವು ಈವರೆಗೆ ತಿಳಿಯ 
ದಿರುವ ವಿಷಯಗಳನ್ನು ಈಗ ನಿಮಗೆ ತಿಳಿಸುವೆನು. 
ಇವು ಬಹಳ ಕಾಲದ ಹಿಂದೆ ನಡೆದ ವಿಷಯಗಳಲ್ಲ. 
ಇವು ಈಗ ಸಂಭವಿಸುವ ವಿಷಯಗಳು. ಈ ದಿವಸಕ್ಕೆ 
ಮೊದಲು ನೀವು ಇದನ್ನು ಕೇಳಲಿಲ್ಲ. ಆದುದರಿಂದ 
"ನಮಗೆ ಇದೆಲ್ಲಾ ಗೊತ್ತಿದೆ' ಎಂದು ನೀವು ಹೇಳ 
ಲಾಗದು. 

ಆದರೆ ನಾನು ಇವುಗಳನ್ನು ತಿಳಿಸಿದ ಮೇಲೂ ನೀವು 
ನನ್ನ ಮಾತನ್ನು ಕೇಳದೆ ಹೋದಿರಿ. ನೀವು ನನ್ನಿಂದ 
ಕಲಿತದ್ದು ಏನಿಲ್ಲ. ನಾನು ಏನು ಹೇಳಿದರೂ ನೀವು 
ಕೇಳಲಿಲ್ಲ. ಪ್ರಾರಂಭದಿಂದಲೇ ನೀವು ನನಗೆ 
ವಿರುದ್ಧವಾಗುವಿರಿ ಎಂದು ನಾನು ತಿಳಿದಿದ್ದೆನು. 
ನೀವು ಹುಟ್ಟಿದಾಗಿನಿಂದಲೇ ನನಗೆ ದಂಗೆ 
ಎದ್ದಿರುಪಿರಿ. 

ಆದರೆ ನಾನು ತಾಳ್ಮೆಯಿಂದಿರುವೆನು. ನಾನು 
ಇದನ್ನು ನನ್ನ ಹೆಸರಿನ ನಿಮಿತ್ತ ಮಾಡವೆನು. ನಾನು 
ನಿಮ್ಮ ಮೇಲೆ ಕೋಪಗೊಂಡು ನಾನು ನಾಶ 
ಮಾಡದೆ ಇದ್ದುದಕ್ಕಾಗಿ ಜನರು ನನ್ನನ್ನು 
ಸ್ನುತಿಸುವರು. ನನ್ನ ತಾಕ್ಮೆಗಾಗಿ ನೀವು ನನ್ನನ್ನು 
ಕೊಂಡಾಡುವಿರಿ. 


ಇಗೋ ನಾನು ನಿಮ್ಮನ್ನು ಶುದ್ಧೀಕರಿಸುತ್ತೇನೆ. 
ಜನರು ಬೆಳ್ಳಿಯನ್ನು ಬೆಂಕಿಯಿಂದ ಶುದ್ಧೀಕರಿ 
ಸುತ್ತಾರೆ. ಆದರೆ ನಾನು ಸಂಕಟಗಳಿಂದ 
ಶುದ್ದೀಕರಿಸುವೆನು. 

ನಾನು ಇದನ್ನು ನನಗಾಗಿ ಮಾಡುವೆನು. ನಾನು 
ನಿಮ್ಮನ್ನು ಪ್ರಾಮುಖ್ಯವಾದ ವ್ಯಕ್ತಿಗಳೆಂದು ಪರಿಗಣಿ 
ಸುವುದಿಲ್ಲ. ನನ್ನ ಮಹಿಮೆಯನ್ನು, ನನಗೆ ಸಲ್ಲತಕ್ಕ 
ಸ್ತುತಿಯನ್ನು ತೆಗೆದುಕೊಳ್ಳಲು ನಾನು ಸುಳ್ಳು 
ದೇವರುಗಳಿಗೆ ಅವಕಾಶ ಕೊಡುವುದಿಲ್ಲ. 
ಯಾಕೋಬೇ, ನನ್ನನ್ನು ಕೇಳು. ಇಸ್ರೇಲೇ, ನೀವು 
ನನ್ನ ಜನರಾಗುವದಕ್ಕಾಗಿ ನಿಮ್ಮನ್ನು ನಾನು ಕರೆ 
ದೆನು. ಆದುದರಿಂದ ನನ್ನ ಮಾತುಗಳನ್ನು ಕೇಳಿರಿ. 
ನಾನೇ ಆದಿಯೂ ಅಂತ್ಯವೂ ಆಗಿದ್ದೇನೆ. 


908 


ಭೂಮಿಯನ್ನು ನನ್ನ ಕೈಗಳಿಂದಲೇ ನಿರ್ಮಿಸಿದೆನು. 
ನನ್ನ ಬಲಗೈಯು ಅಕಾಶವನ್ನು ಉಂಟುಮಾಡಿತು. 
ನಾನು ಅವುಗಳನ್ನು ಕರೆದಾಗ ಅವು ನನ್ನ ಬಳಿಗೆ 
ಬರುವವು. 

ನೀವೆಲ್ಲರೂ ನನ್ನ ಬಳಿಗೆ ಬಂದು ನನ್ನ ಮಾತು 
ಗಳನ್ನು ಕೇಳಿರಿ. ಸುಳ್ಳುದೇವರುಗಳಲ್ಲಿ ಯಾರಾ 
ದರೂ ಈ ವಿಷಯಗಳು ಸಂಭವಿಸುತ್ತವೆಯೆಂದು 
ಹೇಳಿರುವರೆ ಇಲ್ಲ!'' ಯೆಹೋವನು ಆರಿಸಿದ 
ಮನುಷ್ಯನು ಬಾಬಿಲೋನಿಗೂ ಕಸ್ಲೀಯರಿಗೂ 
ತನ್ನ ಇಷ್ಟಬಂದ ಹಾಗೆ ಮಾಡುವನು. 

ನಾನು ಅವನನ್ನು ಕರೆಯುವುದಾಗಿ ಹೇಳಿದ್ದೇನೆ. 
ನಾನು ಅವನನ್ನು ಕರೆದುತರುವೆನು; ಅವನಿಗೆ ಜಯ 
ವನ್ನು ಅನುಗ್ರಹಿಸುವೆನು. 

ನನ್ನ ಬಳಿಗೆ ಬಂದು ನನ್ನ ಮಾತು ಕೇಳಿರಿ! ಬಾಬಿ 
ಲೋನ್‌ ಒಂದು ದೇಶವಾಗಿ ಪರಿಣಮಿಸುವಾಗ 
ನಾನು ಅಲ್ಲಿದ್ದೆನು. ಪ್ರಾರಂಭದಿಂದಲೇ ನಾನು 
ಸ್ವಷ್ಟವಾಗಿ ಹೇಳಿದ್ದೇನೆ. ಜನರಿಗೆ ಅರ್ಥವಾಗುವ 
ರೀತಿಯಲ್ಲಿ ಹೇಳಿದ್ದೇನೆ.'' 


ಯೆಶಾಯನು ಹೇಳಿದ್ದೇನಂದರೆ: ""ಈಗ ನನ್ನ ಒಡೆಯ 


ನಾದ ಯೆಹೋವನೂ ಆತನ ಆತ್ಮನೂ ಈ ವಿಷಯಗಳನ್ನು 
ತಿಳಿಸಲು ನನ್ನನ್ನು ಕಳುಹಿಸಿದ್ದಾನೆ. ''ರಕ್ಷಕನೂ ಇಸ್ರೇಲರ 
ಪರಿಶುದ್ಧನೂ ಆಗಿರುವ ಯೆಹೋವನು ಹೇಳುವದೇ 
ನೆಂದರೆ, 


"ನಾನೇ ನಿನ್ನ ದೇವರಾದ ಯೆಹೋವನು. ಯಾವದು 


20 


ಒಳ್ಳೆಯದೋ, ಪ್ರಯೋಜನಕರವೋ ಅದನ್ನು 
ಮಾಡಲು ನಿಮಗೆ ಕಲಿಸುತ್ತೇನೆ. ನೀವು ಹೋಗಲೇ 
ಬೇಕಾದ ದಾರಿಯಲ್ಲಿ ನಿಮ್ಮನ್ನು ನಡಿಸುವೆನು. 
ನೀವು ನನಗೆ ವಿಧೇಯರಾಗುತ್ತಿದ್ದರೆ ತುಂಬಿ ಹರಿ 
ಯುವ ಹೊಳೆಯಂತೆ ಸಮಾಧಾನವು ನಿಮಗೆ 
ದೊರಕುತ್ತಿತ್ತು ಸಮುದ್ರದ ತೆರೆಯಂತೆ ಮೇಲಿಂದ 
ಮೇಲೆ ನಿಮಗೆ ಒಳ್ಳೆಯವುಗಳು ಬರುತ್ತಿದ್ದವು. 
ನೀವು ನನಗೆ ವಿಧೇಯರಾಗಿರುತ್ತಿದ್ದರೆ, ನಿಮ್ಮ 
ಸಂತಾನವು ಅಭಿವೃದ್ಧಿಯಾಗುತ್ತಿತ್ತು ಅವರು ಸಮು 
ದ್ರದ ಮರಳಿನಂತೆ ಅಸಂಖ್ಯಾತರಾಗಿರುತ್ತಿದ್ದರು. 
ನೀವು ನನಗೆ ವಿಧೇಯರಾಗಿದ್ದರೆ, ನೀವು ನಾಶ 
ವಾಗಿರುತ್ತಿರಲಿಲ್ಲ ಮತ್ತು ನನ್ನೆದುರಿನಿಂದ ನಿಮ್ಮ 
ಹೆಸರು ತೆಗೆದುಹಾಕಲ್ಪಡುತ್ತಿರಲಿಲ್ಲ.'' 

ನನ್ನ ಜನರೇ, ಬಾಬಿಲೋನನ್ನು ತೊರೆಯಿರಿ. ನನ್ನ 
ಜನರೇ, ಕಸ್ಪೀಯರಿಂದ ಓಡಿಹೋಗಿರಿ. ಈ ವರ್ತ 
ಮಾನವನ್ನು ಜನರಿಗೆ ಹರ್ಷಿಸುತ್ತಾ ತಿಳಿಸಿರಿ. 


21 


22 


40 


ಲೋಕದ ಕಟ್ಟಕಡೆಯ ಸ್ಥಳದಲ್ಲೂ ಈ ವರ್ತಮಾನ 
ವನ್ನು ಪ್ರಕಟಿಸಿರಿ. " ಯಾಕೋಬನನ್ನು ಯೆಹೋ 
ವನು ರಕ್ಚಿಸಿದ'' ನೆಂದು ಜನರಿಗೆಲ್ಲಾ ತಿಳಿಸಿರಿ. 
"ಯೆಹೋವನು ತನ್ನ ಜನರನ್ನು ಮರುಭೂಮಿ 
ಯಲ್ಲಿ ನಡೆಸಿಕೊಂಡು ಬಂದನು. ಜನರು 
ಬಾಯಾರಲಿಲ್ಲ; ಯಾಕೆಂದರೆ ಆತನು ಬಂಡೆ 
ಯಿಂದ ನೀರು ಹರಿಯುವಂತೆ ಮಾಡಿದನು. 
ಆತನು ಬಂಡೆಯನ್ನು ಇಬ್ಬಾಗ ಮಾಡಿದಾಗ ನೀರು 
ಅದರೊಳಗಿಂದ ಹರಿಯಿತು.'' 

ಆದರೆ ಯೆಹೋವನು ಹೇಳುವದೇನೆಂದರೆ, 
"ದುಷ್ಟರಿಗೆ ಸಮಾಧಾನವೇ ಸಿಗದು.'' 


ದೇವರು ತನ್ನ ವಿಶೇಷ ಸೇವಕನನ್ನು 
ಕರೆಯುತ್ತಾನೆ 
ದೂರದೇಶದಲ್ಲಿರುವ ಜನರೇ, ನನ್ನ ಮಾತು 
ಗಳಿಗೆ ಕಿವಿಗೊಡಿರಿ; ಭೂಮಿಯ ಮೇಲೆ 
ವಾಸಿಸುವ ಜನರೇ, ನನ್ನ ಮಾತುಗಳನ್ನು ಕೇಳಿರಿ. 
ನಾನು ಹುಟ್ಟುವ ಮೊದಲೇ ಯೆಹೋವನು 
ನನ್ನನ್ನು ತನ್ನ ಸೇವೆಗಾಗಿ ಕರೆದನು. ನಾನು 
ತಾಯಿಯ ಗರ್ಭದಲ್ಲಿರುವಾಗಲೇ ಯೆಹೋವನು 
ನನ್ನ ಹೆಸರೆತ್ತಿ ಕರೆದನು. 
ತನ್ನ ಪರವಾಗಿ ಮಾತನಾಡಲು ಯೆಹೋವನು 
ನನ್ನನ್ನು ಉಪಯೋಗಿಸುತ್ತಾನೆ. ಹದವಾದ ಕತ್ತಿ 
ಯಂತೆ ನನ್ನನ್ನು ಉಪಯೋಗಿಸುತ್ತಾನೆ. ಅದೇ 
ಸಮಯದಲ್ಲಿ ನನ್ನನ್ನು ತನ್ನ ಕೈಯೊಳಗೆ ಸುರಕ್ಷಿತ 
ವಾಗಿ ಇರಿಸುತ್ತಾನೆ. ಯೆಹೋವನು ನನ್ನನ್ನು ಬಾಣ 
ದಂತೆ ಉಪಯೋಗಿಸುತ್ತಾನೆ, ಬತ್ತಳಿಕೆಯಲ್ಲಿ 
ನನ್ನನ್ನು ಅಡಗಿಸಿಡುತ್ತಾನೆ. 
ಯೆಹೋವನು ಹೀಗಂದನು; "'ಇಸ್ರೇಲೇ, ನೀನೇ 
ನನ್ನ ಸೇವಕನು. ನಾನು ನಿನಗೆ ಆಶ್ಚರ್ಯವಾದ 
ಕಾರ್ಯಗಳನ್ನು ಮಾಹುವೆನು. 
ಆಗ ನಾನು "ನಾನು ಕಷ್ಟಪಟ್ಟು ಮಾಡಿದ ಕಾರ್ಯ 
ಗಳೆಲ್ಲವೂ ನಿಷ್ಟಯೋಜಕವಾದವು. ನಾನು ನಿನ್ನನ್ನೇ 
ಸವೆಯಿಸಿದೆನು. ಆದರೆ ಪ್ರಯೋಜನವಾದದ್ದನ್ನು 
ನಾನು ಮಾಡಲಿಲ್ಲ ನಾನು ನನ್ನ ಶಕ್ತಿಯನ್ನೆಲ್ಲಾ 
ಉಪಯೋಗಿಸಿದರೂ ಏನೂ ಮಾಡಲಿಲ್ಲ. ಆದುದ 
ರಿಂದ ನನಗೆ ಮಾಡಬೇಕಾದುದನ್ನು ಯೆಹೋ 
ವನೇ ತೀರ್ಮಾನಿಸಲಿ. ನನಗೆ ದೊರಕಬೇಕಾದ 
ಬಹುಮಾನವನ್ನು ದೇವರೇ ತೀರ್ಮಾನಿಸಲಿ. 
ನಾನು ಯೆಹೋವನ ಸೇವಕನಾಗಿರಬೇಕೆಂದು 
ಆತನು ನನ್ನನ್ನು ನನ್ನ ತಾಯಿಯ ಗರ್ಭದಲ್ಲಿಯೇ 





೨09 


ಯೆಶಾಯ 48:21-49:9 


ರೂಪಿಸಿದನು. ಇಸ್ರೇಲರನ್ನೂ ಯಾಕೋಬನನ್ನೂ 
ಆತನ ಬಳಿಗೆ ಮತ್ತೆ ಕರೆದುಕೊಂಡು ಬರಲು ಆತನು 
ನನ್ನನ್ನು ರೂಪಿಸಿದನು. ಯೆಹೋವನು ನನ್ನನ್ನು 
ಸನ್ಮಾನಿಸುವನು. ನಾನು ಆತನಿಂದ ಬಲವನ್ನು 
ಹೊಂದುವೆನು.'' 

ಯೆಹೋವನು ನನಗೆ ಹೇಳಿದ್ದೇನಂದರೆ: “ನನ್ನ 
ಸೇವಕನಾದ ಯಾಕೋಬನ ಕುಲಗಳನ್ನು ಮೇಲೆತ್ತಿ 
ಇಸ್ರೇಲಿನ ಅಳಿದುಳಿದವರನ್ನು ಪುನರ್‌ಸ್ಥಾಪಿಸುವೆ. 
ಆದರೆ ನಿನಗೆ ಇನ್ನೊಂದು ಕೆಲಸವಿದೆ. ಅದು ಇದ 
ಕ್ಕಿಂತಲೂ ಮಹತ್ತಾದದ್ದು. ನಾನು ನಿನ್ನನ್ನು ಎಲ್ಲಾ 
ಜನಾಂಗಗಳಿಗೆ ಬೆಳಕನ್ನಾಗಿ ಮಾಡುವೆನು. 
ಲೋಕದ ಎಲ್ಲಾ ಜನರನ್ನು ರಕ್ಷಿಸಲು ನೀನು ನನ್ನ 
ಮಾರ್ಗವಾಗುವೆ.'' 

ಇಸ್ರೇಲಿನ ಪರಿಶುದ್ಧನಾದ ಯೆಹೋವನು ಇಸ್ರೇ 
ಲನ್ನು ಬಿಡಿಸುವನು. ಆತನು ಹೇಳುವದೇನೆಂದರೆ, 
"ನನ್ನ ಸೇವಕನು ದೀನನಾಗಿದ್ದಾನೆ. ಆತನು ಅರಸ 
ರನ್ನು ಸೇವಿಸುವನು. ಆದರೆ ಜನರು ಆತನನ್ನು 
ದ್ವೇಷಿಸುವರು. ಆದರೆ ರಾಜರುಗಳು ಅವನನ್ನು 
ನೋಡಿ ಎದ್ದುನಿಂತು ಗೌರವಿಸುವರು. ಶ್ರೇಷ್ಠ 
ನಾಯಕರು ಆತನ ಮುಂದೆ ಅಡ್ಡಬೀಳುವರು.'' 
ಇದು ಇಸ್ರೇಲರ ಪರಿಶುದ್ಧನಾದ ಯೆಹೋವನ 
ಚಿತ್ತಕ್ಕನುಸಾರವಾಗಿದೆ. ಆತನು ಭರವಸೆಗೆ ಯೋಗ್ಯ 
ನಾಗಿದ್ದಾನೆ. ಆತನೇ ನಿನ್ನನ್ನು ಆರಿಸಿ 
ಕೊಂಡನು. 


ರಕ್ಷಣೆಯ ದಿನ 

ಯೆಹೋವನು ಹೇಳುವದೇನೆಂದರೆ, ""ನನ್ನ ದಯೆ 
ಯನ್ನು ತೋರಿಸಲು ಒಂದು ವಿಶೇಷ ಸಮಯ 
ವಿದೆ. ಆಗ ನಾನು ನಿನ್ನ ಪಾರ್ಥನೆಗೆ ಉತ್ತರ ಕೊಡು 
ವೆನು. ನಿನ್ನನ್ನು ರಕ್ಷಿಸಲು ಒಂದು ವಿಶೇಷ ಸಮಯ 
ವಿಡೆ. ಆಗ ನಾನು ನಿನಗೆ ಸಹಾಯಮಾಡುವೆನು, 
ನಿನ್ನನ್ನು ಕಾಪಾಡುವೆನು. ಜನರೊಂದಿಗೆ ನಾನು 
ಒಡಂಬಡಿಕೆ ಮಾಡಿಕೊಂಡಿದ್ದೇನೆ ಎಂಬುದಕ್ಕೆ 
ನೀನೇ ಸಾಕ್ಟಿಯಾಗಿರುವೆ. ದೇಶವು ಈಗ ನಾಶ 
ವಾಗಿದೆ ಆದರೆ ಈ ಭೂಮಿಯು ಯಾರದಾಗಿತ್ತೋ 
ಅವರಿಗೆ ನೀನದನ್ನು ಹಿಂದಕ್ಕೆ ಕೊಡುವೆ. 
ಸೆರೆಮನೆಯೊಳಗೆ ಇರುವವರಿಗೆ ನೀವು "ಸೆರೆಮನೆ 
ಯಿಂದ ಹೊರಗೆ ಬನ್ನಿರಿ” ಎಂದು ಹೇಳುವಿರಿ. 
ಅಂಧಕಾರದಲ್ಲಿರುವವರಿಗೆ, ಕತ್ತಲೆಯಿಂದ 
ಹೊರಗೆ ಬನ್ನಿರಿ ಎಂದು ಹೇಳುವಿರಿ. ಪ್ರಯಾಣ 
ದಲ್ಲಿರುವವರು ತಿನ್ನುತ್ತಾ ಹೋಗುವರು ಬೆಂಗಾಡಿ 
ನಲ್ಲೂ ನಿಮಗೆ ಆಹಾರ ದೊರೆಯುವದು. 


ಯೆಶಾಯ 49:10-25 


10 


ಜನರಿಗೆ ಹಸಿವೆಯಾಗದು, ಬಾಯಾರಿಕೆ 
ಯಾಗದು. ಸೂರ್ಯನ ಉರಿ ಬಿಸಿಲಾಗಲೀ ಗಾಳಿ 
ಯಾಗಲೀ ಅವರಿಗೆ ಹಾನಿಮಾಡದು. ಯಾಕೆಂದರೆ 
ದೇವರು ತಾನೇ ಅವರನ್ನು ಸಂತೈಸುವನು, 
ಅವರನ್ನು ಬುಗ್ಗೆಗಳ ಬಳಿಗೆ ನಡಿಸುವನು. 

ನಾನು ನನ್ನ ಜನರಿಗೊಂದು ಮಾರ್ಗ ಸಿದ್ದ ಮಾಡು 
ವೆನು. ಬೆಟ್ಟವು ನೆಲದ ಮಟ್ಟಕ್ಕೆ ಇಳಿಯುವುದು; 
ತಗ್ಗು ಏರಿಸಲ್ಪಹುವದು. 

ಇಗೋ, ದೂರದೇಶಗಳಿಂದ ಜನರು ನನ್ನ ಬಳಿಗೆ 
ಬರುತ್ತಿದ್ದಾರೆ. ಉತ್ತರ ಪಶ್ಚಿಮ ದಿಕ್ಕುಗಳಿಂದ 
ಜನರು ನನ್ನ ಬಳಿಗೆ ಬರುತ್ತಿದ್ದಾರೆ. ಈಜಿಪ್ಟಿನ 
ಅಸ್ವಾನಿನಿಂದ ಜನರು ನನ್ನ ಬಳಿಗೆ ಬರುತ್ತಿದ್ದಾರೆ.'' 


,ಬೂಮ್ಯಾಕಾಶಗಳೇ, ಸಂತೋಷಪಡಿರಿ. ಪರ್ವತ 


ಗಳೇ, ಹರ್ಷಧ್ವನಿ ಮಾಡಿರಿ. ಯಾಕೆಂದರೆ 
ಯೆಹೋವನು ತನ್ನ ಜನರನ್ನು ಸಂತೈಸುತ್ತಾನೆ. 
ಆತನು ಬಡವರಿಗೆ ಕರುಣೆ ತೋರಿಸುತ್ತಾನೆ. 


ಚೇಯೋನ್‌ ತೊರೆಯಲ್ಪಟ್ಟ ಸ್ತ್ರೀ 
ಆದರೆ ಈಗ ಚೀಯೋನ್‌ ಹೇಳುವದೇನೆಂದರೆ, 
"ಯೆಹೋವನು ನನ್ನನ್ನು ಬಿಟ್ಟುಹೋಗಿದ್ದಾನೆ. 
ನನ್ನ ಒಡೆಯನು ನನ್ನನ್ನು ತೊರೆದಿದ್ದಾನೆ.'' 
ಆದರೆ ನಾನು ಹೇಳುವದೇನೆಂದರೆ, ""ಒಬ್ಬ 
ತಾಯಿಯು ತನ್ನ ಮಗುವನ್ನು ಮರೆತಾಳೇ? ಇಲ್ಲ 
ತಾನು ಹೆತ್ತ ಶಿಶುವನ್ನು ತಾಯಿಯು ಮರೆತು ಬಿಡು 
ವಳೇ? ಇಲ್ಲ. ಒಬ್ಬ ಸ್ತ್ರೀ ತನ್ನ ಮಕ್ಕಳನ್ನು ಮರೆ 
ಯುವ ದಿಲ್ಲ ಯೆಹೋವನಾದ ನಾನೂ ನಿಮ್ಮನ್ನು 
ಮರೆಯುವದಿಲ್ಲ. 
ನೋಡಿ, ನಿಮ್ಮ ಹೆಸರುಗಳನ್ನು ನಾನು ನನ್ನ ಅಂಗೈ 
ಗಳಲ್ಲಿ ಕೆತ್ತಿರುತ್ತೇನೆ. ನಿಮ್ಮನ್ನು ಯಾವಾಗಲೂ 
ಜ್ನಾಪಿಸಿಕೊಳ್ಳುತ್ತೇನೆ. 
ನಿನ್ನ ಮಕ್ಕಳು ನಿನ್ನ ಬಳಿಗೆ ಹಿಂದಿರುಗಿ ಬರುವರು. 
ಜನರು ನಿಮ್ಮನ್ನು ಸೋಲಿಸಿದರೂ ಅವರು 


ನಿಮ್ಮನ್ನು ನಿಮ್ಮಷ್ಟಕ್ಕೆ ಬಿಡುವರು.'' 


ಇಸ್ರೇಲ್‌ ಜನರು ಹಿಂದಿರುಗುವರು 
ಮೇಲಕ್ಕೆ ನೋಡಿ! ನಿಮ್ಮ ಸುತ್ತಲೂ ನೋಡಿ! ನಿಮ್ಮ 
ಮಕ್ಕಳೆಲ್ಲಾ ಒಟ್ಟಾಗಿ ನಿಮ್ಮ ಬಳಿಗೆ ಬರುತ್ತಿದ್ದಾರೆ. 
ಯೆಹೋವನು ಹೇಳುವದೇನೆಂದರೆ, "ನನ್ನ ಜೀವ 
ದಾಣೆ, ನಿಮ್ಮ ಮಕ್ಕಳು ನೀವು ಕೊರಳಲ್ಲಿ ಧರಿಸುವ 
ಹಾರದಂತಿರುವರು. ಮದುಮಗಳು ಧರಿಸುವ 
ಕಂಠಹಾರದಂತೆ ನಿಮ್ಮ ಮಕ್ಕಳಿರುವರು. 


910 


20 


2 


22 


23 


24 


25 


ಈಗ ನೀವು ಸೋತವರೂ ನಾಶವಾದವರೂ ಆಗಿರು 
ವಿರಿ. ನಿಮ್ಮ ಭೂಮಿಯು ನಿಷ್ಟ್ರಯೋಜಕವಾಗಿದೆ. 
ಆದರೆ ಸ್ವಲ್ಪ ಸಮಯದ ನಂತರ ನಿಮ್ಮ ದೇಶವು 
ಜನರಿಂದ ತುಂಬುವದು. ನಿಮ್ಮನ್ನು ನಾಶ ಮಾಡಿದ 
ವರು ಬಹುದೂರ ಹೋಗುವರು. 

ಕಳೆದುಹೋದ ನಿಮ್ಮ ಮಕ್ಕಳಿಗಾಗಿ ನೀವು ವ್ಯಸನ 
ವಾಗಿದ್ದೀರಿ. ಆದರೆ ಆ ಮಕ್ಕಳು, ""ಈ ದೇಶವು 
ನಮಗೆ ಸಾಲುವದಿಲ್ಲ. ಇದಕ್ಕಿಂತ ದೊಡ್ಡ ದೇಶ 
ನಮಗೆ ಕೊಡಿ'' ಎಂದು ಕೇಳುವರು. 

ಆಗ ನೀವು ಈ ಮಕ್ಕಳನ್ನೆಲ್ಲಾ ನಮಗೆ ಯಾರು 
ಕೊಟ್ಟರು? ಇದು ಸಂತಸದ ಸಂಗತಿ! ನಾನು ಒಬ್ಬಂ 
ಟಿಗನಾಗಿ ದುಃಖಿಸುತ್ತಿದ್ದೆನು. ನಾನು ಸೋಲಲ್ಪಟ್ಟ 
ವನಾಗಿ ನನ್ನ ಜನರಿಂದ ದೂರವಿದ್ದೆನು. ಹೀಗಿರು 
ವಾಗ ಈ ಮಕ್ಕಳನ್ನೆಲ್ಲಾ ಯಾರು ಕೊಟ್ಟರು? ನಾನು 
ಒಬ್ಬಂಟಿಗನಾಗಿ ಇದ್ದೆನಲ್ಲಾ! ಇಷ್ಟೆಲ್ಲಾ ಮಕ್ಕಳನ್ನು 
ನನಗೆ ಕೊಟ್ಟವರು ಯಾರು?'' 

ನನ್ನ ಒಡೆಯನಾದ ಯೆಹೋವನು ಹೇಳುವದೇ 
ನೆಂದರೆ, ""ನಾನು ಜನಾಂಗಗಳಿಗೆ ಕೈಬೀಸಿ ಸನ್ನೆ 
ಮಾಡುವೆನು. ಎಲ್ಲಾ ಜನರು ನೋಡುವಂತೆ ನಾನು 
ನನ್ನ ಧ್ವಜವನ್ನು ಎತ್ತುವೆನು. ಆಗ ಅವರು ನಿನ್ನ 
ಮಕ್ಕಳನ್ನು ನಿನಗೆ ತಂದೊಪ್ಪಿಸುವರು. ಅವರು ನಿನ್ನ 
ಮಕ್ಕಳನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ತರು 
ವರು. ತಮ್ಮ ಕೈಗಳಲ್ಲಿ ಅವರನ್ನು ಎತ್ತಿಕೊಂಡು 
ಬರುವರು. 

ನಿನ್ನ ಮಕ್ಕಳಿಗೆ ಅರಸರು ಉಪಾಧ್ಯಾಯರಾಗಿರು 
ವರು. ರಾಜಪುತ್ರಿಯರು ನಿನ್ನ ಮಕ್ಕಳನ್ನು ನೋಡಿ 
ಕೊಳ್ಳುವರು. ಆ ಅರಸರೂ ರಾಜಪುತ್ರಿಯರೂ 
ನಿನಗಡ್ಡಬೀಳುವರು. ನಿನ್ನ ಕಾಲಿನ ಧೂಳಿಗೆ 
ಮುತ್ತುಕೊಡುವರು. ಆಗ ನಾನು ಯೆಹೋವ 
ನೆಂದು ನೀವು ತಿಳಿದುಕೊಳ್ಳುವಿರಿ. ನನ್ನ ಮೇಲೆ 
ಭರವಸವಿಡುವವನು ಅಶಾಭಂಗಪಡನು ಎಂದು 
ಆಗ ನೀವು ತಿಳಿದುಕೊಳ್ಳುವಿರಿ.'' 

ಯುದ್ಧವೀರನು ಯುದ್ಧದಲ್ಲಿ ಕೊಳ್ಳೆಹೊಡೆದ 
ದ್ದನ್ನು ನೀವು ಅವನಿಂದ ಕಿತ್ತುಕೊಳ್ಳಲಾರಿರಿ. ಬಲಿಷ್ಠ 
ಸೈನಿಕನು ಯುದ್ಧಕ್ಕೆದಿಯನ್ನು ಕಾವಲು ಕಾಯು 
ವಾಗಆ ಕೈದಿಯು ತಪ್ಪಿಸಿಕೊಳ್ಳಲಾರನು. 

ಆದರೆ ಯೆಹೋವನು ಹೇಳುವದೇನೆಂದರೆ, ಕೈದಿ 
ಗಳು ತಪ್ಪಿಸಿಕೊಳ್ಳುವರು. ಬಲಿಷ್ಠ ಸೈನಿಕನಿಂದ 
ಯಾರೋ ಒಬ್ಬನು ಕೈದಿಯನ್ನು ಬಿಡಿಸಿಕೊಳ್ಳು 
ವನು. ಇದು ಹೇಗೆ ಸಾಧ್ಯ? ಹೇಗೆಂದರೆ, ನಾನೇ ನಿನ್ನ 
ಬದಲಾಗಿ ಯುದ್ಧ ಮಾಡುವೆನು; ನಿನ್ನ ಮಕ್ಕಳನ್ನು 
ರಕ್ಷಿಸುವೆನು. 


911 


29 ನಿಮ್ಮನ್ನು ಹಿಂಸಿಸುವವರು ತಮ್ಮ ದೇಹದ ಮಾಂಸ 
ವನ್ನೇ ತಿನ್ನುವಂತೆ ಮಾಡುವೆನು; ದ್ರಾಕ್ಟಾರಸವನ್ನು 
ಕುಡಿಯುವಂತೆ ತಮ್ಮ ಸ್ವಂತ ರಕ್ತವನ್ನೇ ಕುಡಿಸಿ 
ಅಮಲೇರಿಸುವೆನು; ಆಗ ಯೆಹೋವನೇ ನಿಮ್ಮನ್ನು 
ರಕ್ಷಿಸಿದನೆಂದು ಜನರೆಲ್ಲರೂ ತಿಳಿದುಕೊಳ್ಳುವರು. 
ಯಾಕೋಬನ ಸರ್ವಶಕ್ತನಾದ ದೇವರು ನಿಮ್ಮನ್ನು 
ರಕ್ಸಿಸಿದನೆಂದು ಎಲ್ಲರೂ ತಿಳಿಯುವರು.'' 


ಜನರು ಪಾಪ ಮಾಡಿದ್ದರಿಂದ ಇ 
ಸ್ರೇಲು ಶಿಕ್ಷಿಸಲ್ಪಟ್ಟಿತು 
ಯೆಹೋವನು ಹೇಳುವದೇನೆಂದರೆ; 

೨೧ ""ಇಸ್ರೇಲ್‌ ಜನರೇ, ನೀವು ನಿಮ್ಮ ತಾಯಿ 
ಯಾದ ಜೆರುಸಲೇಮಿಗೆ ವಿವಾಹ ವಿಚ್ಛೇದನ 
ಕೊಟ್ಟಿರುವುದಾಗಿ ಹೇಳುತ್ತೀರಿ. ಆದರೆ ನಾನು 
ಆಕೆಗೆ ವಿವಾಹ ವಿಚ್ಛೇದನ ಕೊಟ್ಟಿರುವುದಕ್ಕೆ 
ದಾಖಲೆ ಪತ್ರವೆಲ್ಲಿದೆ? ನನ್ನ ಮಕ್ಕಳೇ, ನಿಮ್ಮಲ್ಲಿ 
ಯಾರಿಗಾದರೂ ನಾನು ಸಾಲ ತೀರಿಸಬೇಕಿತ್ತೇ? 
ಆ ಸಾಲವನ್ನು ತೀರಿಸಲು ನಾನು ನಿಮ್ಮನ್ನು ಮಾರಿ 
ದ್ವೆನೋ. ಇಲ್ಲ. ನಾನು ನಿಮ್ಮನ್ನು ಮಾರಿಬಿಟ್ಟಿದ್ದು 
ನೀವು ಮಾಡಿದ ದುಷ್ಟತನಕ್ಕಾಗಿಯೇ. ನಿಮ್ಮ ತಾಯಿ 
ಯನ್ನು ( ಜೆರುಸಲೇಮನ್ನು) ಕಳುಹಿಸಿಬಿಟ್ಟದ್ದು 
ನಿಮ್ಮ ಅಪರಾಧಗಳಿಗಾಗಿಯೇ. 

2 ನಾನು ಮನೆಗೆ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. 
ನಾನು ಎಷ್ಟು ಕರೆದರೂ ಯಾರೂ ಉತ್ತರ ಕೊಡ 
ಲಿಲ್ಲ. ನಿಮ್ಮನ್ನು ರಕ್ಷಿಸಲು ನನ್ನಿಂದ ಸಾಧ್ಯವಿಲ್ಲ 
ವೆಂದು ನೀವು ನೆನಸುತ್ತೀರಾ? ನಿಮ್ಮ ಎಲ್ಲಾ 
ಕಷ್ಟಗಳಿಂದ ನಿಮ್ಮನ್ನು ಪಾರುಮಾಡಲು ನನಗೆ 
ಸಾಮರ್ಥ್ಯವಿದೆ. ನೋಡಿ, ನಾನು ಸಮುದ್ರಕ್ಕೆ 
ಒಣಗಿಹೋಗು ಎಂದು ಹೇಳಿದರೆ ಹಾಗೆಯೇ 
ಆಗುವದು. ಮೀನುಗಳು ನೀರಿಲ್ಲದೆ ಸತ್ತು 
ನಾರುವವು. 

3 ಆಕಾಶವನ್ನು ನಾನು ಕತ್ತಲೆಯ ಮಾಡುವೆನು. 
ಅದನ್ನು ಕತ್ತಲೆಯಿಂದ ಮುಚ್ಚಿಬಿಡುವೆನು. ಅದು 
ಶೋಕವಸ್ತ್ರದಂತೆ ಕಪ್ಪಾಗಿ ಇರುವದು.'' 





ದೇವರ ಸೇವಕನು ದೇವರ ಮೇಲೆ 
ಅವಲಂಬಿಸಿರುವನು 
“ನನ್ನ ಒಡೆಯನಾದ ಯೆಹೋವನು ನನಗೆ ಬೋಧಿ 
ಸುವ ಸಾಮರ್ಥ್ಯವನ್ನು ಅನುಗ್ರಹಿಸಿದ್ದಾನೆ. ಈಗ ನಾನು 
ದುಃಖದಲ್ಲಿರುವ ಈ ಜನರಿಗೆ ಬೋಧಿಸುತ್ತಿದ್ದೇನೆ. ಪ್ರತೀ 
ಮುಂಜಾನೆ ವಿದ್ಯಾರ್ಥಿಯೋ ಎಂಬಂತೆ ಆತನು ನನ್ನನ್ನು 


ಯೆಶಾಯ 49:26-51:2 


ಎಬ್ಬಿಸಿ ನನಗೆ ಬೋಧಿಸುತ್ತಾನೆ. *ನನ್ನ ಒಡೆಯನಾದ 
ಯೆಹೋವನು ನನಗೆ ಕಲಿಯಲು ಸಹಾಯ ಮಾಡು 
ತ್ತಾನೆ. ನಾನು ಆತನಿಗೆ ವಿರುದ್ಧವಾಗಿ ದಂಗೆ ಏಳಲಿಲ್ಲ. 
ಆತನನ್ನು ಹಿಂಬಾಲಿಸುವದನ್ನು ನಿಲ್ಲಿಸುವದಿಲ್ಲ. 6ನನ್ನ 
ಬೆನ್ನಿಗೆ ಹೊಡೆಯಲೂ ನನ್ನ ಗಡ್ಡವನ್ನು ಕೀಳಲೂ ಅವರಿಗೆ 
ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಅವರು ನನ್ನನ್ನು ಬೈದು ನನ್ನ 
ಮುಖಕ್ಕೆ ಉಗುಳಿದರೂ ನಾನು ನನ್ನ ಮುಖವನ್ನು 
ಅಡಗಿಸುವದಿಲ್ಲ. 7ನನ್ನ ಒಡೆಯನಾದ ಯೆಹೋವನು 
ನನಗೆ ಸಹಾಯ ಮಾಡುವನು. ಆದುದರಿಂದ ಅವರ 
ಶಾಪಗಳು ನನಗೆ ಯಾವ ಹಾನಿಯನ್ನೂ ಮಾಡುವದಿಲ್ಲ. 
ನಾನು ಬಲವಾಗಿರುವೆನು. ನಾನು ನಿರಾಶನಾಗುವದಿಲ್ಲ 
ವೆಂದು ನನಗೆ ಗೊತ್ತಿದೆ. 

*ಯೆಹೋವನು ನನ್ನೊಂದಿಗಿದ್ದಾನೆ. ನಾನು ತಪ್ಪಿತಸ್ಥ 
ನಲ್ಲವೆಂದು ಆತನು ತೋರಿಸುವನು. ಆದುದರಿಂದ 
ಯಾರೂ ನನ್ನನ್ನು ಅಪರಾಧಿ ಎಂದು ಹೇಳಲಾಗುವದಿಲ್ಲ 
ಯಾರಾದರೂ ನನ್ನನು ತಪ್ಪಿತಸ್ಥನೆಂದು ದೃಢ ಪಡಿಸ 
ಬೇಕೆಂದಿದ್ದರೆ ಅವರು ಮೊದಲು ನನ್ನ ಬಳಿಗೆ ಬರಲಿ, 
ನಮಗೆ ವಿಚಾರಣೆಯಾಗಲಿ! "ಆದರೆ ನನ್ನ ಒಡೆಯನು 
ಸಹಾಯ ಮಾಡುತ್ತಾನೆ. ಯಾರೂ ನನ್ನ ಮೇಲೆ ದೋಷಾ 
ರೋಪಣೆ ಹೊರಿಸಲಾಗದು. ಈ ಜನರೆಲ್ಲರೂ ಬೆಲೆ 
ಯಿಲ್ಲದ ಹಳೆಯ ಬಟ್ಟೆಯಂತಾಗುವರು,ನುಸಿಯು 
ಅವುಗಳನ್ನು ತಿಂದುಬಿಡುವವು. 

ಯೆಹೋವನನ್ನು ಗೌರವಿಸುವ ಜನರು ಆತನ 
ಸೇವಕನ ಮಾತನ್ನು ಕೇಳುವರು. ಆ ಸೇವಕನು ಮುಂದೆ 
ಸಂಭವಿಸುವುದರ ಬಗ್ಗೆ ಚಿಂತೆ ಇಲ್ಲದೆ ಸಂಪೂರ್ಣವಾಗಿ 
ದೇವರ ಮೇಲೆ ನಂಬಿಕೆ ಇಡುವನು. ಅವನು ಪರಿಪೂರ್ಣ 
ವಾಗಿ ಯೆಹೋವನ ಹೆಸರಿನಲ್ಲಿ ನಂಬಿಕೆ ಇಡುವನು. 
ಮತ್ತು ದೇವರ ಮೇಲೆ ಅವಲಂಬಿಸಿಕೊಳ್ಳುವನು. 

11" ಆದರೆ ನೀವು ನಿಮ್ಮ ದಾರಿಯಲ್ಲಿಯೇ ಜೀವಿಸ 
ಬೇಕೆಂದಿದ್ದೀರಿ, ನೀವು ನಿಮ್ಮ ಬೆಂಕಿಗಳನ್ನೂ ದೀವಟಿಗೆ 
ಗಳನ್ನೂ ಹಚ್ಚುತ್ತೀರಿ, ನಿಮಗೆ ಇಷ್ಟ ಬಂದ ರೀತಿಯಲ್ಲಿ 
ಜೀವಿಸುತ್ತೀರಿ. ಆದ್ದರಿಂದ ನೀವು ಶಿಕ್ಬಿಸಲ್ಪಡುವಿರಿ. ನಿಮ್ಮ 
ಬೆಂಕಿಯಲ್ಲಿಯೂ ದೀವಟಿಗೆಗಳಲ್ಲಿಯೂ ನೀವೇ ಬಿದ್ದು 
ಸುಟ್ಟುಹೋಗುವಿರಿ. ಇದನ್ನು ನಾನೇ ನೆರ 
ವೇರಿಸುವೆನು.'' 





ಇಸ್ರೇಲ್‌ ಅಬ್ರಹಾಮನಂತೆ ಇರಬೇಕು 
5 “ಒಳ್ಳೆಯವರಾಗಿ ಜೀವಿಸಲು ಬಹಳವಾಗಿ 
ಪ್ರಯತ್ನಿಸುತ್ತಿರುವ ಯೆಹೋವನ ಭಕ್ತರೇ,. 
ನನ್ನ ಮಾತನ್ನು ಕೇಳಿರಿ. ನಿಮ್ಮ ಪಿತ್ಕವಾದ ಅಬ್ರಹಾಮ 
ನನ್ನೇ ದೃಷ್ಟಿಸಿ ನೋಡಿರಿ; ಆ ಬಂಡೆಯೊಳಗಿಂದಲೇ ನೀವು 
ತೆಗೆಯಲ್ಪಟ್ಟಿದ್ದೀರಿ. "ನಿಮ್ಮ ಪಿತ್ಕವಾದ ಅಬ್ರಹಾಮನನ್ನೂ 


ಯೆಶಾಯ 51:3-15 


ನಿಮ್ಮ ಮಾತೆಯಾದ ಸಾರಳನ್ನೂ ದೃಷ್ಠಿಸಿರಿ; ನಾನು ಕರೆ 
ದಾಗ ಅಬ್ರಹಾಮನು ಒಬ್ಬಂಟಿಗನಾಗಿದ್ದನು. ನಾನು 
ಅವನನ್ನು ಆಶೀರ್ವದಿಸಿ, ಅವನ ಸಂತಾನವನ್ನು ಅಭಿವೃದ್ಧಿ 
ಪಡಿಸಿ, ಅವನನ್ನು ಮಹಾ ಜನಾಂಗದ ಮೂಲ 
ಪುರುಷನನ್ನಾಗಿ ಮಾಡಿದೆನು.'' 

ಅದೇ ರೀತಿಯಲ್ಲಿ ಯೆಹೋವನು ಚೀಯೋನನ್ನು 
ಮತ್ತು ನಿರ್ಜನವಾದ ಅದರ ಸ್ಥಳಗಳನ್ನು ಆದರಿಸುವನು; 
ಅವರಿಗಾಗಿ ಮಹಾದೊಡ್ಡ ಕಾರ್ಯವನ್ನು ಮಾಡುವನು. 
ಯೆಹೋವನು ಮರುಭೂಮಿಯನ್ನು ಬದಲಾಯಿಸು 
ವನು. ಆ ಮರುಭೂಮಿಯು ಏದೆನ್‌ ಉದ್ಯಾನವನದಂತೆ 
ಆಗುವದು. ಆ ದೇಶವು ಬರಿದಾಗಿತ್ತು ಆದರೆ ಅದು 
ಯೆಹೋವನ ಉದ್ಯಾನವನವಾಗುವದು. ಅದರೊಳಗಿ 
ರುವ ಜನರು ಸಂತೋಷಭರಿತರಾಗುವರು. ಅವರು ತಮ್ಮ 
ಸಂತೋಷವನ್ನು ವ್ಯಕ್ತಪಡಿಸುವರು. ಅವರು ಕೃತಜ್ಞತಾ 
ಸ್ತುತಿ ಮಾಡುವರು, ಜಯಗೀತೆಯನ್ನು ಹಾಡುವರು. 





* ""ನನ್ನ ಜನರೇ, ನನ್ನ ಮಾತನ್ನು ಕೇಳಿರಿ. ನನ್ನ ಕಟ್ಟಳೆ 
ಮತ್ತು ನ್ಯಾಯ ಬೆಳಕಿನಂತಿದ್ದು ಹೇಗೆ ಜೀವಿಸ 
ಬೇಕೆಂಬುದನ್ನು ಜನರಿಗೆ ತೋರಿಸುತ್ತವೆ. 

* ನಾನು ನ್ಯಾಯವಂತನೆಂದು ನಿಮಗೆ ಬೇಗನೆ 
ತೋರಿಸುವೆನು. ನಿಮ್ಮನ್ನು ಬೇಗನೆ ರಕ್ಟಿಸುವೆನು. 
ನಾನು ನನ್ನ ಸಾಮರ್ಥ್ಯದಿಂದ ಎಲ್ಲಾ ಜನಾಂಗಗಳಿಗೆ 
ನ್ಯಾಯತೀರಿಸುವೆನು. ದೂರದೇಶದವರು ನನ 
ಗೋಸ್ಕರ ಕಾಯುತ್ತಿದ್ದಾರೆ. ಅವರು ತಮ್ಮ ರಕ್ಟಣೆ 
ಗಾಗಿ ನನ್ನ ಶಕ್ತಿಯನ್ನು ಎದುರು ನೋಡುತ್ತಿದ್ದಾರೆ. 

6 ಪರಲೋಕದ ಕಡೆಗೆ ದೃಷ್ಟಿಸು. ನಿನ್ನ ಸುತ್ತಲೂ 
ಇರುವ ಭೂಮಿಯನ್ನು ನೋಡು. ಹೊಗೆಯ 
ಮೋಡದಂತೆ ಆಕಾಶವು ಇಲ್ಲದೆ ಹೋಗುವದು. 
ಭೂಮಿಯು ಬೆಲೆಯಿಲ್ಲದ ಹಳೆಯ ಬಟ್ಟೆಯಂತಾ 
ಗುವುದು. ಭೂಮಿಯ ಮೇಲಿರುವ ಜನರು 
ಸಾಯುವರು. ಆದರೆ ನನ್ನ ರಕ್ಷಣೆಯು ನಿರಂತರ 
ವಾಗಿರುವದು. ನನ್ನ ಕರುಣೆಯು ಅಂತ್ಯವಾಗದು. 

7 ಒಳ್ಳೆಯತನವನ್ನು ಅರ್ಥಮಾಡಿಕೊಂಡ ನೀವು ನನ್ನ 
ಮಾತುಗಳನ್ನು ಕೇಳಿರಿ. ನನ್ನ ಬೋಧನೆಯನ್ನು 
ಅನುಸರಿಸುವ ನೀವು ನನ್ನ ಮಾತಿಗೆ ಕಿವಿಗೊಡಿರಿ. 
ದುಷ್ಟಜನರಿಗೆ ಭಯಪಡಬೇಡಿರಿ. ಅವರು ನಿಮಗೆ 
ಹೇಳುವ ಕೆಟ್ಟಮಾತುಗಳಿಗೆ ಭಯಪಡಬೇಡಿ. 

* ಯಾಕೆಂದರೆ ನುಸಿಯು ಅವರನ್ನು ಬಟ್ಟೆಯಂತೆ 
ತಿಂದು ಹಾಕುವುದು. ಅವರು ಉಣ್ಣೆಯಂತಿರು 
ವರು, ನುಸಿಯು ಅದನ್ನು ತಿಂದುಬಿಡುವುದು. 
ಆದರೆ ನನ್ನ ಒಳ್ಳೆಯತನವು ಶಾಶ್ವತವಾದದ್ದು. ನನ್ನ 
ರಕ್ಷಣೆಯು ಸದಾಕಾಲವಿರುವುದು.'' 


912 


ದೇವರ ಶಕ್ತಿಯೇ ಜನರನ್ನು ರಕ್ಷಿಸುವದು 
ಯೆಹೋವನ ಭುಜಬಲವೇ, ಎಚ್ಚರಗೊಳ್ಳು; ಬಲ 
ಗೊಳ್ಳು,ಹಿಂದೆ ಮಾಡಿದಂತೆಯೇ ನಿನ್ನ ಶಕ್ತಿಯನ್ನು 
ತೋರು. ನಿನ್ನ ಶಕ್ತಿಯಿಂದ ನೀನು ರಹಬನನ್ನು 
ಸೋಲಿಸಿರುವೆ. ದೈತ್ಯಾಕಾರದ ಮೃಗವನ್ನು 
ಸೋಲಿಸಿರುವೆ. 
ನೀನು ಸಮುದ್ರವನ್ನು ಬತ್ತಿಸಿರುವೆ. ಮಹಾ ಆಳದ 
ಗುಂಡಿಗಳ ನೀರನ್ನು ನೀನು ಬತ್ತಿಸಿರುವೆ. ಅತ್ಯಂತ 
ಆಳವಾದ ಸಮುದ್ರದ ತಳವನ್ನು ನೀನು ರಸ್ತೆಯ 
ನ್ನಾಗಿ ಮಾಡಿರುವೆ. ನಿನ್ನ ಜನರು ಆ ರಸ್ತೆಯಲ್ಲಿ 
ಸಮುದ್ರವನ್ನು ದಾಟಿ ರಕ್ಷಿಸಲ್ಪಟ್ಟರು. 
ಯೆಹೋವನು ತನ್ನ ಜನರನ್ನು ರಕ್ಷಿಸುತ್ತಾನೆ. 
ಅವರು ಚೀಯೋನಿಗೆ ಸಂತೋಷದಿಂದ ಮರಳಿ 
ಬರುತ್ತಾರೆ. ಅವರು ಬಹಳ ಸಂತೋಷಪಡುವರು. 
ಅವರ ಹರ್ಷವು ಅವರ ತಲೆಯ ಮೇಲೆ ಕಿರೀಟ 
ದಂತೆ ನಿತ್ಯಕಾಲಕ್ಕೂ ಇರುವುದು. ಅವರು ಹರ್ಷ 
ದಿಂದ ಹಾಡುವರು. ಅವರ ದುಃಖವೆಲ್ಲಾ ಬಹು 
ದೂರವಾಗುವುದು. 
ಯೆಹೋವನು ಹೇಳುವದೇನೆಂದರೆ, "ನಿನ್ನನ್ನು 
ಸಂತೈಸುವಾತನು ನಾನೇ. ಆದುದರಿಂದ ನೀನು 
ಜನರಿಗೆ ಯಾಕೆ ಹೆದರಬೇಕು. ಅವರು ಹುಟ್ಟಿ 
ಸಾಯುವ ನರರಾಗಿದ್ದಾರೆ. ಅವರು ಹುಲ್ಲಿನಂತೆ 
ಸಾಯುವ ಕೇವಲ ಮಾನವರಾಗಿದ್ದಾರೆ.'' 


ಯೆಹೋವನು ನಿನ್ನನ್ನು ಸೃಷ್ಟಿಸಿದ್ದಾನೆ. ತನ್ನ ಶಕ್ತಿ 
ಯಿಂದ ಭೂಮಿಯನ್ನು ಸೃಷ್ಟಿಸಿದವನು ಆತನೇ. 
ಆತನು ತನ್ನ ಶಕ್ತಿಯಿಂದ ಭೂಮಿಯ ಮೇಲೆ 
ಆಕಾಶವನ್ನು ಹರಡಿದ್ದಾನೆ. ಆದರೆ ನೀನು ಆತ 
ನನ್ನೂ ಆತನ ಶಕ್ತಿಯನ್ನೂ ಮರೆತುಬಿಟ್ಟಿ.. 
ಆದುದರಿಂದಲೇ ನಿನಗೆ ಕೇಡು ಮಾಡುವ ದುಷ್ಟ 
ರಿಗೆ ನೀನು ಯಾವಾಗಲೂ ಹೆದರಿಕೊಂಡಿರುವೆ. 
ಅವರು ನಿನ್ನನ್ನು ನಾಶಮಾಡಲು ಆಲೋಚಿಸಿ 
ದ್ದಾರೆ. ಈಗ ಅವರೆಲ್ಲಿದ್ದಾರೆ? ಅವರೆಲ್ಲಾ ಹೋಗಿ 
ಬಿಟ್ಟಿದ್ದಾರೆ. 

ಸೆರೆಯಲ್ಲಿರುವವರು ಬೇಗನೆ ಬಿಡುಗಡೆ ಹೊಂದು 
ವರು. ಅವರು ಸೆರೆಮನೆಯಲ್ಲಿ ಸತ್ತು ಕೊಳೆಯುವು 
ದಿಲ್ಲ. ಅವರಿಗೆ ತಿನ್ನಲು ಬೇಕಾದಷ್ಟು ಊಟ 
ವಿರುವದು. 


""ಯೆಹೋವನೆಂಬ ನಾನೇ ನಿಮ್ಮ ದೇವರು. ನಾನು 


ಸಾಗರವನ್ನು ಕದಡಿಸಿ ತೆರೆಯನ್ನುಂಟು ಮಾಡು 
ತ್ಲೇನೆ.'' (ಸರ್ವಶಕ್ತನು ಎಂಬುದೇ ನನ್ನ 
ನಾಮದೇಯ.) 


913 


ಯೆಶಾಯ 51:16-52:7 





16""ನನ್ನ ಸೇವಕನೇ, ನೀನು ಹೇಳತಕ್ಕ ಇಷ್ಟವಾದ 
ಮಾತುಗಳನ್ನು ನಿನ್ನ ಬಾಯಲ್ಲಿಡುತ್ತೇನೆ. ನಾನು ನನ್ನ 


ಪ್ರಯತ್ನಿಸಿದರು. "ನಮ್ಮ ಮುಂದೆ ಸಾಷ್ಟಾಂಗ ಬೀಳಿರಿ. 
ಆಗ ನಿಮ್ಮ ಮೇಲೆ ನಾವು ನಡೆಯುವೆವು' ಎಂದು 





ಕೈಗಳಿಂದ ನಿನ್ನನ್ನು ಮುಚ್ಚಿ ಕಾಪಾಡುವೆನು. ಹೊಸ 
ಭೂಮ್ಯಾಕಾಶಗಳನ್ನು ನಿರ್ಮಿಸಲು ನಾನು ನಿನ್ನನ್ನು 
ಉಪಯೋಗಿಸುತ್ತೇನೆ. ಇಸ್ರೇಲರಿಗೆ, "ನೀವು ನನ್ನ 
ಜನರು' ಎಂದು ಹೇಳುವದಕ್ಕೆ ನಿನ್ನನ್ನು ಉಪ 
ಯೋಗಿಸುತ್ತೇನೆ.'' 


ದೇವರು ಇಸ್ರೇಲರನ್ನು ಶಿಕ್ಟಿಸಿದನು 
17 ಜಿರುಸಲೇಮೇ, ಎಚ್ಚರಗೊಳ್ಳು; ಜಿರುಸಲೇಮೇ, 
ಎದ್ದೇಳು; ಯೆಹೋವನು ನಿನ್ನ ಮೇಲೆ ಬಹಳವಾಗಿ 
ಕೋಪಗೊಂಡು ನಿನ್ನನ್ನು ಶಿಕ್ಲಿಸಿದ್ದಾನೆ. ಆ ಶಿಕ್ಚೆಯು 
ಒಂದು ವಿಷದ ಪಾತ್ರೆಯಂತಿದೆ. ನೀನು ಅದನ್ನು 
ಕುಡಿಯಲೇ ಬೇಕಿತ್ತು ಈಗ ನೀನು ಅದನ್ನು 
ಕುಡಿದಿರುವೆ. 


'₹ಜಿರುಸಲೇಮಿನಲ್ಲಿ ಅನೇಕ ಜನರಿದ್ದರೂ ಅವರಲ್ಲಿ 
ಯಾರೂ ಅವಳಿಗಾಗಿ ನಾಯಕರಾಗಲಿಲ್ಲ. ಆಕೆಯು 
ಅನೇಕ ಮಕ್ಕಳನ್ನು ಪಡೆದವಳಾಗಿದ್ದರೂ ಆಕೆಯನ್ನು 
ನಡಿಸಲು ಮಾರ್ಗದರ್ಶಕರು ಯಾರೂ ಆಗಲಿಲ್ಲ. 
1೨ಜ್ಞಿರುಸಲೇಮಿಗೆ ತೊಂದರೆಗಳು ಎರಡು ಗುಂಪುಗಳಾಗಿ 
ಬಂದವು: ಲೂಟಿ ಮತ್ತು ಕೊರತೆ: ಕ್ಲಾಮ ಮತ್ತು ಖಡ್ಗ 

ನೀನು ಸಂಕಟ ಅನುಭವಿಸುವಾಗ ಯಾರೂ ನಿನಗೆ 
ಸಹಾಯ ಮಾಡಲಿಲ್ಲ. ಯಾರೂ ನಿನಗೆ ಕರುಣೆ ತೋರಿಸ 
ಲಿಲ್ಲ. ನಿನ್ನ ಜನರು ಬಲಹೀನರಾದರು. ಅವರು ನೆಲದ 
ಮೇಲೆ ಬಿದ್ದು ಅಲ್ಲಿಯೇ ಮಲಗಿದರು. ಆ ಜನರು ರಸ್ತೆಯ 
ಮೂಲೆಮೂಲೆಗಳಲ್ಲಿ ಬಿದ್ದುಕೊಂಡಿರುತ್ತಾರೆ. ಅವರು 
ಬಲೆಯೊಳಗೆ ಸಿಕ್ಕಿಬಿದ್ದ ಪ್ರಾಣಿಯಂತಿರುವರು. 
ಯೆಹೋವನ ಕೋಪದಿಂದ ಇನ್ನೂ ಹೆಚ್ಚಿನ ಶಿಕ್ಷೆಯನ್ನು, 
ತಾಳಲಾರದಷ್ಟು ಶಿಕ್ಷೆಯನ್ನು ಅನುಭವಿಸಿದರು. ದೇವರು 
ಇನ್ನೂ ಹೆಚ್ಚಾಗಿ ಶಿಕ್ಸೆಕೊಡುವುದಾಗಿ ಹೇಳಿದಾಗ ಅವರು 
ಕಂಗಾಲಾದರು. 

2! ಜಿರುಸಲೇಮೇ, ನನಗೆ ಕಿವಿಗೊಡು. ನೀನು ಅಮಲೇ 
ರಿದವನಂತೆ ಶಕ್ತಿಹೀನನಾಗಿರುವೆ. ನೀನು ಕುಡಿದು 
ಅಮಲೇರುವುದು ದ್ರಾಕ್ಟಾರಸದಿಂದಲ್ಲ ವಿಷದಿಂದಷ್ಟೇ. 

ನಿನ್ನ ದೇವರೂ ಒಡೆಯನೂ ಆಗಿರುವ 
ಯೆಹೋವನು ತನ್ನ ಜನರಿಗಾಗಿ ಯುದ್ಧ ಮಾಡುವನು. 
ಅವನು ನಿನಗೆ ಹೇಳುವದೇನೆಂದರೆ, ""ಇಗೋ, ನಾನು 
ನಿನ್ನಿಂದ ವಿಷದ ಪಾತ್ರೆಯನ್ನು (ಶಿಕ್ಷೆ) ತೆಗೆದುಬಿಡುತ್ತೇನೆ. 
ಇನ್ನು ಮುಂದೆ ನನ್ನ ಸಿಟ್ಟಿನಿಂದ ನೀನು ಶಿಕ್ಸಿಸಲ್ಪಡುವದಿಲ್ಲ. 
ಚಿಠ್ಯಗ ನನ್ನ ಕೋಪದ ದೆಸೆಯಿಂದ ನಿನಗೆ ಹಾನಿ 
ಮಾಡಿದವರನ್ನು ಶಿಕ್ಷಿಸುವೆನು. ಅವರು ನಿನ್ನನ್ನು ಕೊಲ್ಲಲು 


ಹೇಳಿದರು. ಅವರಿಗೆ ಅಡ್ಡಬೀಳಲು ನಿಮ್ಮನ್ನು ಬಲಾತ್ಮರಿ 
ಸಿದರು. ಆ ಬಳಿಕ ಅವರು ನೀವು ಮಣ್ಣಿನ ಧೂಳೋ 
ಎಂಬಂತೆ ನಿಮ್ಮ ಬೆನ್ನುಗಳ ಮೇಲೆ ನಡೆದಾಡಿದರು. ನೀವು 
ಅವರಿಗೆ ನಡೆಯಲು ಬೀದಿಯಾದಿರಿ.'' 


ಇಸ್ರೇಲ್‌ ರಕ್ಷಿಸಲ್ಪಹುವದು 
52 ಚೀಯೋನೇ, ಎಚ್ಚರಗೊಳ್ಳು, ನಿನ್ನ 
ಉಡುಪನ್ನು ಹಾಕಿಕೋ; ನಿನ್ನ ಪ್ರತಾಪವನ್ನು 
ಧರಿಸಿಕೋ. ಪರಿಶುದ್ಧ ಜೆರುಸಲೇಮೇ, ಎದ್ದು 
ನಿಲ್ಲು. ಸುನ್ನತಿಯಿಲ್ಲದವರೂ ಅಶುದ್ಧರೂ ನಿನ್ನ 
ಲ್ಲಿಗೆ ಮತ್ತೇ ಪ್ರವೇಶಿಸರು. 

§ ನಿನ್ನ ಧೂಳನ್ನು ರಭಾಡಿಸು. ನಿನ್ನ ಮನೋಹರ 
ವಾದ ವಸ್ತ್ರಗಳನ್ನು ಧರಿಸಿಕೋ. ಚೀಯೋನಿನ 
ಕುಮಾರ್ತೆಯಾದ ಜೆರುಸಲೇಮೇ, ನೀನು ಒಮ್ಮೆ 
ಸೆರೆಯಾಳಾಗಿದ್ದೆ. ಈಗ ನೀನು ಕುತ್ತಿಗೆಗೆ ಬಂಧಿಸ 
ಲ್ಪಟ್ಟ ಸಂಕೋಲೆಗಳಿಂದ ಬಿಡಿಸಿಕೋ. 

3 ಯೆಹೋವನು ಹೇಳುವದೇನೆಂದರೆ: ""ನಾನು 
ನಿನ್ನನ್ನು ಮಾರಿದ್ದು ಹಣಕ್ಕಾಗಿಯಲ್ಲ; ಆದುದ 
ರಿಂದ ನಾನು ನಿನ್ನನ್ನು ಹಣಕೊಡದೆ ಬಿಡುಗಡೆ 
ಮಾಹುವೆನು.'' 





“ನನ್ನ ಒಡೆಯನಾದ ಯೆಹೋವನು ಹೇಳುವದೇ 
ನೆಂದರೆ: "ನನ್ನ ಜನರು ಮೊದಲು ಈಜಿಪ್ಟಿನಲ್ಲಿ ನೆಲೆಸಲು 
ಹೋದರು. ನಂತರ ಅವರು ದಾಸರಾದರು. ಆ ಬಳಿಕ 
ಅಶ್ಯೂರವು ಅವರನ್ನು ಗುಲಾಮರನ್ನಾಗಿ ಮಾಡಿತು. "ಈಗ 
ನೋಡು, ಸಂಭವಿಸಿದ್ದನ್ನು ಗಮನಿಸು. ಇನ್ನೊಂದು 
ಜನಾಂಗವು ಅವರನ್ನು ಗುಲಾಮರನ್ನಾಗಿ ಮಾಡಿತು. ಈ 
ದೇಶವು ನನ್ನ ಜನರನ್ನು ತೆಗೆದುಕೊಂಡು ಹೋಗಲು ಹಣ 
ಕೊಡಲಿಲ್ಲ. ಈ ದೇಶವು ನನ್ನ ಜನರ ಮೇಲೆ ದಬ್ಬಾಳಿಕೆ 
ನಡಿಸಿ ನಕ್ಕಿತ್ತು. ಈಗ ಜನರು ನನ್ನನ್ನೂ ನನ್ನ ಹೆಸರನ್ನೂ 
ಯಾವಾಗಲೂ ಗೇಲಿ ಮಾಡುತ್ತಾರೆ.'' 

ಯೆಹೋವನು ಹೇಳುವದೇನೆಂದರೆ, ""ಜನರು 
ನನ್ನನ್ನು ತಿಳಿದುಕೊಳ್ಳಲೆಂದು ಹೀಗಾಯಿತು. ನಾನು 
ಯಾರೆಂದು ನನ್ನ ಜನರಿಗೆ ಗೊತ್ತಾಗುವದು. ನನ್ನ ಜನರಿಗೆ 
ನನ್ನ ಹೆಸರಿನ ಪರಿಚಯವಾಗುವದು. ""ನಾನೇ'' ಎಂಬಾತ 
ನಾದ ನಾನೇ ಅವರ ಸಂಗಡ ಮಾತನಾಡುತ್ತಿದ್ದೇನೆ ಎಂದು 
ಅವರಿಗೆ ಗೊತ್ತಾಗುವದು.'' 

'ಒಬ್ಬ ಸಂದೇಶವಾಹಕನು ಬೆಟ್ಟದ ಮೇಲಿನಿಂದ 
ಒಳ್ಳೆಯ ಸಮಾಚಾರವನ್ನು ತರುವದು ಎಷ್ಟೋ ಅಂದ 
ವಾಗಿದೆ. ಸಂದೇಶಕಾರನು, ""ನಮಗೆ ಸಮಾಧಾನವಿದೆ, 








ಯೆಶಾಯ 52:8-53:8 


ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಚೀಯೋನೇ, ನಿನ್ನದೇವರು 
ಅರಸನಾಗಿದ್ದಾನೆ!'' ಎಂಬ ಸಂದೇಶವನ್ನು ಕೇಳುವದು 
ಎಷ್ಟೋ ಸಂತೋಷಕೊಹುವದಾಗಿದೆ. 


| ಪಟ್ಟಣವನ್ನು ಕಾಯುವವರು ಸಂತೋಷದಿಂದ 
ಹರ್ಷದಧ್ವನಿ ಮಾಡುತ್ತಾರೆ. ಒಟ್ಟಾಗಿ ಸಂತಸ ಪಡು 
ತ್ತಿದ್ದಾರೆ. ಯಾಕೆಂದರೆ ಯೆಹೋವನು ಚೀಯೋ 
ನಿಗೆ ಹಿಂದಿರುಗುವದನ್ನು ಪ್ರತಿಯೊಬ್ಬನು 
ನೋಡುವನು. 

೨ ಜಿರುಸಲೇಮೇ, ನಿನ್ನ ಕೆಡವಲ್ಪಟ್ಟ ಕಟ್ಟಡಗಳು ಮತ್ತೆ 
ಸಂತೋಷಿಸುವವು. ನೀವೆಲ್ಲರೂ ಒಟ್ಟಾಗಿ ಹರ್ಷಿಸು 
ವಿರಿ. ಯಾಕೆಂದರೆ ಯೆಹೋವನು ಜೆರುಸ 
ಲೇಮನ್ನು ಸಂತೈಸುವನು. ಆತನು ಜಿರುಸಲೇಮನ್ನು 
ಬಿಡಿಸುವನು! 

10 ಯೆಹೋವನು ತನ್ನ ಪರಿಶುದ್ಧ ಸಾಮರ್ಥವನ್ನು 
ಎಲ್ಲಾ ಜನಾಂಗಗಳಿಗೆ ಪ್ರದರ್ಶಿಸುವನು. 
ಯೆಹೋವನು ತನ್ನ ಜನರನ್ನು ರಕ್ಷಿಸುವದನ್ನು 
ದೂರದೇಶದವರು ನೋಡುವರು. 

1! ನೀವು ಬಾಬಿಲೋನಿನಿಂದ ಹೊರಟು ಹೋಗ 
ಬೇಕು; ನೀವು ಸ್ಥಳವನ್ನು ಬಿಟ್ಟುಹೋಗಬೇಕು. 
ಯಾಜಕರೇ, ಆರಾಧನೆಗೆ ಬೇಕಾದ ಸಾಮಗಿ, 
ಗಳನ್ನು ಹೊತ್ತುಕೊಳ್ಳಿರಿ. ನಿಮ್ಮನ್ನು ಶುದ್ಧಿ ಮಾಡಿ 
ಕೊಳ್ಳಿರಿ; ಅಶುದ್ಧವಾದ ಯಾವುದನ್ನೂ 
ಮುಟ್ಟದಿರಿ. 

12 ನೀವು ಬಾಬಿಲೋನಿನಿಂದ ಹೊರಗೆ ಬರುವಿರಿ. 
ತ್ವರೆಪಟ್ಟು ಬರುವಂತೆ ಅವರು ಬಲವಂತ ಮಾಡು 
ವದಿಲ್ಲ. ನೀವು ಓಡಿಹೋಗುವಂತೆ ಅವರು 
ಒತ್ತಾಯಪಡಿಸುವದಿಲ್ಲ. ನೀವು ಹೊರಗೆ ನಡೆಯು 
ವಿರಿ. ಯೆಹೋವನು ನಿಮ್ಮೊಂದಿಗೆ ನಡಿಯುವನು. 
ಯೆಹೋವನು ನಿಮ್ಮ ಮುಂದೆ ಇರುವನು. 
ಇಸ್ರೇಲರ ದೇವರು ನಿಮ್ಮ ಹಿಂದೆಯೂ ಇರುವನು. 





ದೇವಸೇವಕನ ಸಂಕಟ 

13""ನನ್ನ ಸೇವಕನನ್ನು ದೃಷ್ಟಿಸಿರಿ. ಆತನು ಯಶಸ್ವಿ 
ಯಾಗುವನು. ಅವನು ಬಹಳ ಮುಖ್ಯವಾದವನಾಗಿರು 
ವನು. ಮುಂದಿನ ದಿವಸಗಳಲ್ಲಿ ಜನರು ಆತನನ್ನು ಸನ್ಮಾನಿಸಿ 
ಗೌರವಿಸುವರು.'' 

4 ಆದರೆ ನನ್ನ ಜನರು ನನ್ನ ಸೇವಕನನ್ನು ನೋಡಿದಾಗ 
ಆಶ್ಚರ್ಯಗೊಂಡರು. ಆತನು ಮನುಷ್ಯನೆಂಬ ಗುರತೇ 
ಅವರಿಗೆ ಸಿಕ್ಕಲಿಲ್ಲ. ಆತನ ರೂಪವು ವಿಕಾರವಾಗುವಷ್ಟರ 
ಮಟ್ಟಿಗೆ ಆತನು ಗಾಯಗೊಂಡಿದ್ದನು. ಜನರೆಲ್ಲರೂ 
ಆಶ್ಚರ್ಯಪಹುವರು. ಅರಸರು ದಿಗ್ಗ,ಮೆಯಿಂದ ಆತ 


914 


ನನ್ನು ದೃಷ್ಟಿಸಿ ನೋಹುವರು. ಅವರು ನನ್ನ ಸೇವಕನ ಬಗ್ಗೆ 
ಕೇಳಲಿಲ್ಲ. ಆತನಿಗೆ ಸಂಭವಿಸಿದ್ದನ್ನೇ ನೋಡಿದರು. 
ಅವರು ಆತನ ವಿಚಾರ ಕೇಳದಿದ್ದರೂ ಅವರಿಗೆ ತಿಳಿದು 


ಬಂತು. 

ನಾವು ಹೇಳಿದ ಸಂಗತಿಗಳನ್ನು ಯಾರು ನಂಬಿ 
5 ದರು? ಯೆಹೋವನ ದಂಡನೆಯನ್ನು ನಿಜ 
ವಾಗಿಯೂ ಸ್ವೀಕರಿಸಿಕೊಂಡವರು ಯಾರು? 


?ಒಂದು ಸಣ್ಣ ಸಸಿಯು ಬೆಳೆಯುವ ರೀತಿಯಲ್ಲಿ 
ಯೆಹೋವನ ಮುಂದೆ ಆತನು ಬೆಳೆದನು. ಆತನು ಒಣ 
ನೆಲದಿಂದ ಚಿಗುರುವ ಬೇರಿನಂತಿದ್ದನು. ಆತನು ಒಬ್ಬ 
ವಿಶೇಷ ಪುರುಷನಂತೆ ತೋರಲಿಲ್ಲ. ಅಂಥ ಲಕ್ಬಣಗ 
ಳೇನೂ ಆತನಲ್ಲಿರಲಿಲ್ಲ. ನಾವು ಆತನನ್ನು ನೋಡಿದಾಗ 
ಆತನಲ್ಲಿ ನೋಹತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. 
3ಜನರು ಆತನಿಗೆ ಪರಿಹಾಸ್ಯ ಮಾಡಿದರು. ಆತನ ಸ್ನೇಹಿ 
ತರು ಆತನನ್ನು ತೊರೆದರು. ಆತನು ನೋವಿನಿಂದ ಬಳ 
ಲಿದನು. ಆತನು ಕಾಯಿಲೆಯಿಂದ ಬಾಧಿತನಾಗಿದ್ದನು. 
ಜನರು ಆತನ ಕಡೆಗೆ ನೋಡಲೂ ಇಲ್ಲ. ನಾವು ಆತನನ್ನು 
ಗಮನಕ್ಕೆ ತರಲೇ ಇಲ್ಲ. 

ಆದರೆ ಆತನು ನಮ್ಮ ಸಂಕಷ್ಟಗಳನ್ನು ತನ್ನ ಮೇಲೆ 
ಹೊತ್ತುಕೊಂಡನು. ನಮ್ಮ ಬೇನೆಯನ್ನು ಆತನು ಅನು 
ಭವಿಸಿದನು. ದೇವರು ಆತನನ್ನು ಶಿಕ್ಚಿಸಿದ್ದಾನೆ ಎಂದು 
ನಾವು ನೆನಸಿದೆವು. ಆತನು ಏನೋ ಮಾಡಿದ್ದಕ್ಕಾಗಿ 
ದೇವರು ಆತನಿಗೆ ಹೊಡೆದನೆಂದು ಭಾವಿಸಿಕೊಂಡೆವು. 
5ಆದರೆ ನಾವು ಮಾಡಿದ ದುಷ್ಟತನಕ್ಕಾಗಿಯೇ ಆತನು 
ಬಾಧಿತನಾದನು. ನಮ್ಮ ಅಪರಾಧಗಳಿಗಾಗಿಯೇ ಆತನು 
ಜಜ್ಜಲ್ಪಟ್ಟನು. ನಾವು ಹೊಂದಬೇಕಾಗಿದ್ದ ಶಿಕ್ಷೆಯನ್ನು 
ಆತನೇ ಅನುಭವಿಸಿದನು. ಆತನ ಬಾಸುಂಡೆಗಳಿಂದ 
ನಮಗೆ ಗುಣವಾಯಿತು. "ಹೀಗೆ ಆತನು ಮಾಡಿದ್ದಾಗಲೂ 
ನಾವು ಕುರಿಗಳಂತೆ ದಾರಿತಪ್ಪಿ ತೊಳಲಾಡಿದೆವು. ನಮ್ಮ 
ಸ್ವಂತ ದಾರಿಯಲ್ಲಿ ನಾವು ಹೋದೆವು. ನಮ್ಮ ಅಪರಾಧ 
ಗಳಿಂದ ನಾವು ವಿಮುಕ್ತರಾ ಗುವಂತೆ ಯೆಹೋವನು ನಮ್ಮ 
ಅಪರಾಧಗಳನ್ನು ಆತನ ಮೇಲೆ ಹಾಕಿದನು. 

7 ಆತನು ಬಾಧೆಯನ್ನೂ ಹಿಂಸೆಯನ್ನೂ ಅನುಭವಿಸಿ 
ದನು. ಆದರೂ ಆತನು ಪ್ರತಿಭಟಿಸಲಿಲ್ಲ. ಕೊಯ್ಯಲು 
ಕೊಂಡೊಯ್ಯುವ ಕುರಿಮರಿಯಂತೆಯೂ ಉಣ್ಣೆಯನ್ನು 
ಕತ್ತರಿಸುವಾಗ ಮೌನವಾಗಿರುವ ಕುರಿಮರಿಯಂತೆಯೂ 
ಆತನು ಮೌನವಾಗಿದ್ದನು. *ಜನರು ಬಲವಂತದಿಂದ ಆತ 
ನನ್ನು ಕೊಂಡೊಯ್ದರು; ಆತನಿಗೆ ಅನ್ಯಾಯವಾದ 
ತೀರ್ಪನ್ನು ನೀಡಿದರು; ಆತನನ್ನು ಜೀವಲೋಕದಿಂದಲೇ 
ತೆಗೆದುಹಾಕಿ ಆತನಿಗೆ ಸಂತಾನವೇ ಇಲ್ಲದಂತೆ 


915 


ಮಾಡಿದರು. ನನ್ನ ಜನರ ಪಾಪಗಳಿಗಾಗಿ ಆತನು 
ದಂಡಿಸಲ್ಪಟ್ಟನು. 

ಆತನು ಸತ್ತ ಬಳಿಕ ಧನಿಕರೊಂದಿಗೂ ದುಷ್ಟ 
ರೊಂದಿಗೂ ಹೂಳಲ್ಪಟ್ಟನು. ಆತನು ಯಾವ ಅಪರಾಧ 
ವನ್ನೂ ಮಾಡಲಿಲ್ಲ; ಸುಳ್ಳಾಡಲಿಲ್ಲ. ಆದರೂ ಇವೆಲ್ಲವೂ 
ಆತನಿಗೆ ಸಂಭವಿಸಿದವು. 

ಆತನನ್ನು ಭಾದೆಯಿಂದ ಜಜ್ಜಬೇಕೆಂಬುದು 
ಯೆಹೋವನ ನಿರ್ಧಾರವಾಗಿತ್ತು. ಆದುದರಿಂದ ಈ 
ಸೇವಕನು ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಆದರೆ 
ಆತನು ತನ್ನ ಹೊಸ ಜೀವಿತದಲ್ಲಿ ಚಿರಂಜೀವಿಯಾಗು 
ವನು. ಆತನು ತನ್ನ ಜನರನ್ನು ದೃಷ್ಠಿಸಿನೋಡುವನು. 
ಯೆಹೋವನ ಸಂಕಲ್ಪದ ಮೇರೆಗೆ ಎಲ್ಲವನ್ನೂ ಆತನು 
ಮಾಡುವನು. 

1! ಆತನು ತನ್ನ ಆತ್ಮದಲ್ಲಿ ಬಹಳವಾಗಿ ಸಂಕಟ ಪಡು 
ವನು. ಆದರೆ ಒಳ್ಳೆಯ ಕಾರ್ಯಗಳಾಗುವುದನ್ನು ಆತನು 
ನೋಡುವನು. ತಾನು ಕಲಿತ ವಿಷಯಗಳಲ್ಲಿ ಸಂತುಷ್ಟ 
ನಾಗುವನು. ಅನೇಕರು ತಮ್ಮ ಪಾಪಗಳಿಂದ ಬಿಡುಗಡೆ 
ಹೊಂದುವಂತೆ ನನ್ನ ಒಳ್ಳೇ ಸೇವಕನು ಮಾಹುವನು. 
ಅವರ ಪಾಪಗಳನ್ನು ಹೊತ್ತುಕೊಂಡು ಹೋಗುವನು. 
12 ಡ್ರ್ಯ ಕಾರಣಕ್ಕಾಗಿ ನಾನು ಆತನನ್ನು ಜನರ ಮಧ್ಯದಲ್ಲಿ 
ಪ್ರಸಿದ್ಧಿಪಡಿಸುವೆನು. ಬಲಿಷ್ಠರೊಂದಿಗೆ ಸಮಪಾಲನ್ನು 
ಹೊಂದುವನು. ಆತನು ಜನರಿಗಾಗಿ ತನ್ನ ಪ್ರಾಣವನ್ನು 
ಕೊಟ್ಟು ಸತ್ತದಕ್ಕಾಗಿ ನಾನು ಆತನಿಗೆ ಹೀಗೆ ಮಾಡುವೆನು. 

ಜನರು ಆತನನ್ನು ಅಪರಾಧಿ ಎಂದು ಹೇಳಿದರೂ 
ವಾಸ್ತವವಾಗಿ ಆತನು ಬಹು ಜನರ ಪಾಪಗಳನ್ನು ಹೊತ್ತು 
ಕೊಂಡು ಹೋದನು. ಈಗ ಆತನು ಪಾಪಮಾಡಿದ ಜನರಿ 
ಗಾಗಿ ಪ್ರಾರ್ಥನಾಪೂರ್ವಕವಾಗಿ ವಿಜ್ಞಾಪಿಸುವನು. 








ದೇವರು ತನ್ನ ಜನರನ್ನು ಸ್ವದೇಶಕ್ಕೆ ಬರಮಾಡುವನು 

54 ಬಂಜೆಯೇ, ಸಂತೋಷಿಸು, ನಿನಗೆ ಮಕ್ಕ 

೪ಿಲ್ಲ. ಆದುದರಿಂದ ನೀನು ಬಹಳವಾಗಿ 
ಸಂತೋಷಿಸು. 


ಯೆಹೋವನು ಹೇಳುವದೇನಂದರೆ, 

""ಏಕಾಂಗಿಯಾಗಿರುವ ಹೆಂಗಸಿಗೆ ಮದುವೆಯಾದ 
ಹೆಂಗಸಿಗಿಂತ ಹೆಚ್ಚು ಮಕ್ಕಳಿರುವರು.'' 

ಶಿ ನಿಮ್ಮ ಡೇರೆಗಳನ್ನು ವಿಸ್ತರಿಸಿರಿ. ನಿಮ್ಮ ಬಾಗಿಲು 
ಗಳನ್ನು ಅಗಲವನ್ನಾಗಿ ಮಾಡಿರಿ. ನಿಮ್ಮ ಮನೆ 
ಯನ್ನು ಅಭಿವೃದ್ಧಿಪಡಿಸಿರಿ. ನಿಮ್ಮ ಡೇರೆಯನ್ನು 
ದೊಡ್ಡದಾಗಿಯೂ ಬಲವಾಗಿಯೂ ಮಾಡಿರಿ. 

3 ಯಾಕೆಂದರೆ ನೀವು ಅಧಿಕವಾಗಿ ಬೆಳೆಯುವಿರಿ. 
ನಿಮ್ಮ ಮಕ್ಕಳು ಅನೇಕ ಜನಾಂಗಗಳಿಂದ ಜನರನ್ನು 


ಯೆಶಾಯ 53:9-54:9 


ಪಡೆದುಕೊಳ್ಳುವರು. ಕೆಡವಿಹಾಕಿದ ಪಟ್ಟಣಗಳಲ್ಲಿ 
ನಿಮ್ಮ ಮಕ್ಕಳು ತಿರಿಗಿ ವಾಸಿಸುವರು. 


* ಹೆದರಬೇಡಿರಿ, ನೀವು ನಿರಾಶರಾಗುವದಿಲ್ಲ. 


ಜನರು ನಿಮ್ಮ ವಿಷಯವಾಗಿ ಕೆಟ್ಟದ್ದನ್ನು ಆಡುವ 
ದಿಲ್ಲ ನೀವು ಬೇಸರಗೊಳ್ಳುವದಿಲ್ಲ. ನೀವು ಎಳೆಯ 
ವರಾಗಿರುವಾಗ ನಿಮಗೆ ನಾಚಿಕೆ ಆಯಿತು. ಆದರೆ 
ಈಗ ನೀವು ಆ ನಾಚಿಕೆಯನ್ನು ಮರೆತು ಬಿಟ್ಟವ 
ರಾಗಿದ್ದೀರಿ. ನಿಮ್ಮ ಗಂಡನನ್ನು ನೀವು ಕಳೆದು 
ಕೊಂಡಾಗ ನೀವು ಪಟ್ಟ ನಾಚಿಕೆಯನ್ನು ಜ್ಞಾಪಕ 
ಮಾಡಿಕೊಳ್ಳುವದಿಲ್ಲ. 


5 ಯಾಕೆಂದರೆ ನಿಮ್ಮ ಗಂಡನೇ (ದೇವರು) ನಿನ್ನನ್ನು 


ನಿರ್ಮಿಸಿದನು. ಆತನ ಹೆಸರು ಸರ್ವಶಕ್ಕನಾದ 
ಯೆಹೋವನು. ಆತನು ಇಸ್ರೇಲನ್ನು ಕಾಪಾಡು 
ವಾತನಾಗಿದ್ದಾನೆ. ಆತನು ಇಸ್ರೇಲಿನ ಪರಿಶುದ್ಧ 
ನಾಗಿದ್ದಾನೆ. ಆತನನ್ನು "ಇಡೀ ಭೂಲೋಕದ 
ದೇವರು'' ಎಂದು ಕರೆಯುವರು. 


6 ನೀವು ಗಂಡಬಿಟ್ಟ ಹೆಂಗಸಿನಂತಿದ್ದೀರಿ. ನಿಮ್ಮ ಆತ್ಮ 


ದಲ್ಲಿ ನೀವು ತುಂಬಾ ದುಃಖಿತರಾಗಿರುವಿರಿ. ಆದರೆ 
ಯೆಹೋವನು ನಿಮ್ಮನ್ನು ತನ್ನವರನ್ನಾಗಿ ಮಾಡಲು 
ಕರೆದನು. ಎಳೇ ಪ್ರಾಯದಲ್ಲಿ ಮದುವೆಯಾದ 
ಮತ್ತು ಗಂಡಬಿಟ್ಟ ಹೆಂಗಸಿನಂತೆ ನೀವಿದ್ದೀರಿ. 
ಆದರೆ ದೇವರು ತನ್ನವರನ್ನಾಗಿ ಮಾಡಿಕೊಳ್ಳಲು 
ನಿಮ್ಮನ್ನು ಕರೆದನು. 


7 ದೇವರು ಹೇಳುವದೇನೆಂದರೆ: ""ನಾನು ನಿಮ್ಮನ್ನು 


ತೊರೆದೆನು. ಆದರೆ ಸ್ವಲ್ಪ ಸಮಯಕ್ಕಾಗಿ ಮಾತ್ರ. 
ನಿಮ್ಮನ್ನು ಮತ್ತೆ ನನಗಾಗಿ ಒಟ್ಟುಗೂಡಿಸುವೆನು. 
ಆಗ ನಿಮಗೆ ಅತ್ಯಂತ ದಯೆಯನ್ನು ತೋರಿಸುವೆನು. 


* ನಾನು ತುಂಬಾ ಸಿಟುಗೊಂಡಿದೆನು ಮತು ಸಲ 
ಬ ೦ 7 ವಲ 


ಕಾಲಕ್ಕೆ ನಿಮಗೆ ಮರೆಯಾದೆನು. ಆದರೆ ನಿಮ್ಮನ್ನು 
ಕರುಣೆಯಿಂದ ನಿರಂತರವೂ ಸಂತೈಸುವೆನು.'' 
ನಿಮ್ಮ ರಕ್ಟಕನಾದ ಯೆಹೋವನ ನುಡಿಗಳಿವು. 


ದೇವರು ತನ್ನ ಜನರನ್ನು ಯಾವಾಗಲೂ ಪ್ರೀತಿಸುವನು 


9 ದೇವರು ಹೇಳುವದೇನೆಂದರೆ: "ನೋಹನ ಕಾಲ 


ದಲ್ಲಿ ನಾನು ಲೋಕವನ್ನು ಪ್ರವಾಹದ ಮೂಲಕ 
ಶಿಕ್ಚಿಸಿದ್ದನ್ನು ಜ್ಞಾಪಕಮಾಡಿಕೊಳ್ಳಿರಿ. ಆ ಬಳಿಕ 
ನಾನು ನೋಹನಿಗೆ ಪ್ರಪಂಚವನ್ನು ಪ್ರವಾಹದಿಂದ 
ಇನ್ನೆಂದಿಗೂ ನಾಶಪಡಿಸುವದಿಲ್ಲ ಎಂದು ವಾಗ್ದಾನ 
ಮಾಡಿದೆನು. ಅದೇ ರೀತಿಯಲ್ಲಿ ಇನ್ನೆಂದಿಗೂ ನಿಮ್ಮ 
ಮೇಲೆ ಕೋಪಗೊಳ್ಳುವುದಿಲ್ಲವೆಂತಲೂ ನಿಮ್ಮನ್ನು 
ಗದರಿಸುವುದಿಲ್ಲವೆಂತಲೂ ನಾನು ನಿಮಗೆ ವಾಗ್ದಾನ 
ಮಾಡುತ್ತೇನೆ.'' 





ಯೆಶಾಯ 54:10-55:6 916 


10 ಯೆಹೋವನು ಹೇಳುವದೇನೆಂದರೆ, ""ಪರ್ವತ 
ಗಳು ಇಲ್ಲದೆ ಹೋದರೂ ಬೆಟ್ಟಗಳು ಧೂಳಾ 
ದರೂ. ನನ್ನ ಕೃಪೆಯು ನಿಮ್ಮನ್ನು ಎಂದಿಗೂ ತೊರೆ 
ಯದು. ನಾನು ನಿಮ್ಮೊಂದಿಗೆ ನಿತ್ಯಕಾಲದ ಸಮಾ 
ಧಾನದಲ್ಲಿ ಇರುವೆನು.'' ಯೆಹೋವನು ನಿಮಗೆ 
ಕರುಣೆಯನ್ನು ತೋರುವನು. ಆತನೇ ಇದನ್ನು 
ಹೇಳಿದನು. 

1! ಬಹನಗರಿಯೇ, ನಿನ್ನ ವೈರಿಗಳು ನಿನಗೆ ವಿರೋಧ 
ವಾಗಿ ಬಿರುಗಾಳಿಯಂತೆ ಬಂದಾಗ ಯಾರೂ 
ನಿನ್ನನ್ನು ಸಂತೈಸಲಿಲ್ಲ. ಆದರೆ ನಾನು ಮತ್ತೆ ನಿನ್ನನ್ನು 
ನಿರ್ಮಿಸುವೆನು. ನಿನ್ನ ಗೋಡೆಗಳ ಕಲ್ಲುಗಳನ್ನು 
ಕಟ್ಟಲು ಸುಂದರವಾದ ನಾಲೆಯನ್ನು ಉಪ 
ಯೋಗಿಸುವೆನು. ನಾನು ಅಡಿಪಾಯ ಹಾಕುವಾಗ 
ಮಾಣಿಕ್ಯಗಳನ್ನು ಹಾಕುವೆನು. 

|? ಗೋಡೆಯ ಮೇಲಿರುವ ಕಲ್ಲುಗಳೆಲ್ಲಾ ಕೆಂಪು ಕಲ್ಲು 
ಗಳೇ. ಹೊಳೆಯುವ ವಜ್ರಗಳಿಂದ ನಾನು ಹೊರ 
ಬಾಗಲನ್ನು ತಯಾರಿಸುವೆನು. ನಿನ್ನ ಸುತ್ತಲೂ 
ಗೋಡೆಯನ್ನು ನಾನು ಅಮೂಲ್ಯವಾದ ಕಲ್ಲುಗ 
ಳಿಂದ ಕಟ್ಟುವೆನು. 





13 ನಿನ್ನ ಮಕ್ಕಳು ದೇವರನ್ನು ಅನುಸರಿಸುವರು. ಆತನು 
ಅವರಿಗೆ ಬೋಧಿಸುವನು. ನಿನ್ನ ಮಕ್ಕಳಿಗೆ ನಿಜವಾದ 
ಶಾಂತಿ ಇರುವದು. 

14 ನೀನು ಒಳ್ಳೆಯತನದಿಂದ ಕಟ್ಟಲ್ಪಡುವೆ. ಆದುದ 
ರಿಂದ ಎಲ್ಲಾ ದುಷ್ಟತ್ವಗಳಿಂದ ನೀನು ಸುರಕ್ಷಿತಳಾಗಿ 
ರುಪೆ. ನೀನು ಯಾವದಕ್ಕೂ ಹೆದರುವ ಅವಶ್ಯವಿಲ್ಲ. 
ಯಾವುದೂ ನಿನಗೆ ಹಾನಿ ಮಾಹದು. 

15 ನಿನಗೆ ವಿರುದ್ಧವಾಗಿ ನನ್ನ ಯಾವ ಸೈನ್ಯವೂ ಯುದ್ಧ 
ಮಾಡದು. ಯಾರಾದರೂ ನಿನ್ನ ಮೇಲೆ ಆಕ್ರಮಣ 
ಮಾಡಿದರೆ ಆ ಶತ್ರುವನ್ನು ನೀನು ಗೆಲ್ಲುವೆ. 


16"೧ಗೋ, ನಾನು ಕಮ್ಮಾರನನ್ನು ಮಾಡಿದೆನು. 


ದೊರೆಯುವುದೇನು? ಅವರಿಗೆ ಆತನಿಂದಲೇ ಸುಫಲ 
ಗಳು ದೊರೆಯುತ್ತವೆ.'' 


ತೃಪ್ತಿ] ಗೊಳಿಸುವ ಆಹಾರವನ್ನು ದೇವರು ಕೊಡುತ್ತಾನೆ 


55 ""ಎಲ್ಫೈ ಬಾಯಾರಿದ ಜನರೆಲ್ಲರೇ, ಬಂದು 


ನೀರನ್ನು ಕುಡಿಯಿರಿ. ನಿಮ್ಮಲ್ಲಿ ಹಣವಿಲ್ಲ 
ವೆಂದು ಚಿಂತೆಮಾಡಬೇಡಿರಿ. ಬಂದು ಹೊಟ್ಟೆ 
ತುಂಬಾ ತಿಂದು ಕುಡಿಯಿರಿ. ನೀವು ಹಣ ಕೊಡ 
ಬೇಕಿಲ್ಲ. ಹೊಟ್ಟೆತುಂಬಾ ತಿಂದು ಕುಡಿಯಿರಿ 
ಹಾಲಿಗೂ ದ್ರಾಕ್ಲಾರಸಕ್ಕೂ ಕ್ರಯವಿಲ್ಲ. 


2 ಆಹಾರವಲದಕಾಗಿ ಹಣವನ್ನು ಯಾಕೆ ವೆಚ್ಚ 
ಗಾದ” 3 ಚ 


ಮಾಡುತ್ತೀರಿ? ತೃಪ್ತಿಗೊಳಿಸದ ಆಹಾರಕ್ಕಾಗಿ ನೀವು 
ಯಾಕೆ ಶ್ರಮಿಸುತ್ತೀರಿ? ಗಮನವಿಟ್ಟು ಕೇಳಿರಿ. 
ನೀವು ಒಳ್ಳೆಯ ಆಹಾರವನ್ನು ತಿನ್ನುವಿರಿ; ನಿಮ್ಮ 
ಊಟದಲ್ಲಿ ಆನಂದಿಸುವಿರಿ. ಅವು ನಿಮ್ಮ ಆತ್ಮವನ್ನು 
ತೃಪ್ತಿಗೊಳಿಸುತ್ತವೆ. 

ನಾನು ಹೇಳುವ ವಿಷಯಗಳಿಗೆ ಸರಿಯಾಗಿ ಕಿವಿ 
ಗೊಡಿರಿ. ನಿಮ್ಮ ಆತ್ಮಗಳು ಜೀವಿಸುವಂತೆ ನನ್ನ 
ಮಾತುಗಳನ್ನು ಕೇಳಿರಿ. ನನ್ನ ಬಳಿಗೆ ಬನ್ನಿರಿ, ನಾನು 
ನಿಮ್ಮೊಂದಿಗೆ ನಿತ್ಯಕಾಲದ ಒಡಂಬಡಿಕೆಯನ್ನು 
ಮಾಡಿಕೊಳ್ಳುವೆನು. ನಾನು ದಾವೀದನೊಂದಿಗೆ 
ಮಾಡಿಕೊಂಡ ಒಡಂಬಡಿಕೆಯಂತೆ ಅದಿರುವುದು. 
ನಾನು ದಾವೀದನಿಗೆ ಅವನನ್ನು ಪ್ರೀತಿಸುವುದಾ 
ಗಿಯೂ ಅವನಿಗೆ ನಂಬಿಗಸ್ತನಾಗಿರುವುದಾಗಿಯೂ 
ವಾಗ್ದಾನ ಮಾಡಿದ್ದೆನು. ಆ ಒಡಂಬಡಿಕೆಯನ್ನು 
ನೀವು ಖಂಡಿತವಾಗಿ ನಂಬಬಹುದು.” 
ದಾವೀದನು ನನ್ನ ಸಾಮರ್ಥ್ಯದ ವಿಷಯದಲ್ಲಿ ಎಲ್ಲ 
ಜನಾಂಗಗಳವರಿಗೆ ಸಾಕ್ಟಿಯಾಗಿರುವಂತೆ ನಾನೇ 
ಮಾಡಿದೆನು. ನಾನು ದಾವೀದನಿಗೆ, ""ನೀನು 
ಅಧಿಪತಿಯಾಗುವೆ ಮತ್ತು ಅನೇಕ ಜನಾಂಗಗಳಿಗೆ 
ನೀನು ಸೈನ್ಯಾಧಿಪತಿಯಾಗುವೆ'' ಎಂದು ಪ್ರಮಾಣ 
ಮಾಡಿದೆ,'' 








ಅವನು ಬೆಂಕಿಯನ್ನು ಊದಿ ಬಿಸಿಯನ್ನು ಹೆಚ್ಚಿಸುವನು. 
ಆಮೇಲೆ ಕೆಂಪಾಗಿ ಕಾದ ಕಬ್ಬಣವನ್ನು ಹೊರತೆಗೆದು 
ತನಗಿಷ್ಟವಾದ ಉಪಕರಣವನ್ನು ತಯಾರಿಸುವನು. ಅದೇ 
ರೀತಿಯಲ್ಲಿ ನಾಶಮಾಡುವ "ನಾಶಕನನ್ನು' ನಾನು 
ನಿರ್ಮಿಸಿದೆನು. 

17""ನಿನಗೆ ವಿರುದ್ಧವಾಗಿ ಯುದ್ಧಮಾಡಲು ಜನರು 
ಆಯುಧಗಳನ್ನು ತಯಾರಿಸುವರು. ಆದರೆ ಆ ಆಯುಧ 
ಗಳು ನಿನ್ನನ್ನು ಸೋಲಿಸಲಾರವು. ಅವರು ನಿನಗೆ ವಿರುದ್ದ 
ವಾಗಿ ಮಾತಾಡಿದರೂ ಆ ಮಾತುಗಳು ನಿನ್ನನ್ನು ತಪ್ಪಿತಸ್ಥ 
ನೆಂದು ತೋರಿಸಲಾರವು. "ಯೆಹೋವನ ಸೇವಕರಿಗೆ 


6 


ನಿನಗೆ ಗೊತ್ತಿರದ ಸ್ಥಳಗಳಲ್ಲಿ ಜನಾಂಗಗಳು ನೆಲೆ 
ಸಿವೆ. ಆ ದೇಶಗಳನ್ನು ನೀನು ಕರೆಯುವೆ. ಆ ದೇಶ 
ಗಳಿಗೆ ನಿನ್ನ ಪರಿಚಯವಿರುವದಿಲ್ಲ. ಆದರೆ ಅವು 
ಗಳು ನಿನ್ನ ಬಳಿಗೆ ಓಡಿಬರುವವು. ಇವೆಲ್ಲಾ ನಿನ್ನ 
ದೇವರಾದ ಯೆಹೋವನ ಚಿತ್ತಕ್ಕನುಸಾರವಾಗಿ 
ಆಗುತ್ತವೆ. ಇಸ್ರೇಲಿನ ಪರಿಶುದ್ಧನು ನಿನ್ನನ್ನು 
ಗೌರವಿಸುವದರಿಂದ ಇದನ್ನು ನೆರವೇರಿಸುವನು. 
ಆದುದರಿಂದ ಸಮಯವು ದಾಟುವ ಮೊದಲು 
ನೀವು ಯೆಹೋವನಿಗಾಗಿ ಹುಡುಕಿರಿ. ಆತನು 
ಹತ್ತಿರವಿರುವಾಗಲೇ ಕರೆಯಿರಿ. 


ಕೆಟ್ಟಜನರು ಕೆಟ್ಟತನದಲ್ಲಿ ಜೀವಿಸುವದನ್ನು ನಿಲ್ಲಿ 
ಸಲಿ. ಅವರು ಕೆಟ್ಟ ಆಲೋಚನೆಗಳನ್ನು ಮಾಡದಿ 
ರಲಿ. ಅವರು ಯೆಹೋವನ ಬಳಿಗೆ ಹಿಂತಿರುಗಲಿ. 
ಆಗ ಯೆಹೋವನು ಅವರನ್ನು ಆದರಿಸುವನು. 
ದೇವರಾದ ಯೆಹೋವನು ಕೃಮಿಸುವುದರಿಂದ 
ಅವರು ಆತನ ಬಳಿಗೆ ಬರಲಿ. 


ಜನರು ದೇವರನ್ನು ಅರ್ಥಮಾಡಿಕೊಳ್ಳಲು 
ಸಾಧ್ಯವಿಲ್ಲ 

ಯೆಹೋವನು ಹೇಳುವದೇನೆಂದರೆ: ""ನಿಮ್ಮ 
ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ. ನಿಮ್ಮ 
ಮಾರ್ಗಗಳು ನನ್ನ ಮಾರ್ಗಗಳಲ್ಲ. 
ಆಕಾಶವು ಭೂಮಿಗಿಂತ ಎಷ್ಟು ಎತ್ತರವಾಗಿದೆಯೋ 
ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ 
ಅಷ್ಟೇ ಉನ್ನತವಾಗಿವೆ; ನನ್ನ ಮಾರ್ಗಗಳು ನಿಮ್ಮ 
ಮಾರ್ಗಗಳಿಗಿಂತ ಅಷ್ಟೇ ಉನ್ನತವಾಗಿವೆ. ಇದು 
ಯೆಹೋವನ ನುಡಿ. 
ಮಳೆಯೂ ಹಿಮವೂ ಆಕಾಶದಿಂದ ಬೀಳುವವು. 
ಅವು ನೆಲವನ್ನು ತೇವ ಮಾಡದೆ ಆಕಾಶಕ್ಕೆ ಹಿಂತಿ 
ರುಗುವುದಿಲ್ಲ ಆಗ ನೆಲವು ಬೀಜವನ್ನು ತೋಯಿಸಿ 
ಸಸಿ ಚಿಗುರುವಂತೆ ಮಾಡುವದು. ಆ ಸಸಿಗಳು 
ವ್ಯವಸಾಯಗಾರನಿಗೆ ಧಾನ್ಯವನ್ನು ಫಲಿಸುತ್ತವೆ. 
ಜನರು ಆ ದಾನ್ಯದಿಂದ ರೊಟ್ಟಿಗಳನ್ನು 
ಮಾಡುವರು. 
ಅದೇ ಪ್ರಕಾರ ನನ್ನ ಬಾಯಿಂದ ಹೊರಟ ಮಾತು 
ಗಳು ಯೋಚಿಸಿದ ಕಾರ್ಯಗಳನ್ನು ಮಾಡದೆ 
ಹಿಂತಿರುಗುವುದಿಲ್ಲ. ನನ್ನ ಮಾತುಗಳು ನನ್ನ 
ಆಲೋಚನೆಗೆ ಸರಿಯಾಗಿ ಕಾರ್ಯಮಾಡುವವು. 
ನನ್ನ ಮಾತುಗಳು ತಮಗೆ ನೇಮಕವಾದ ಆ ಕಾರ್ಯ 
ಗಳನ್ನು ಮಾಡಿ ಮುಗಿಸುವವು. 
ನನ್ನ ಮಾತುಗಳು ಸಂತೋಷದಿಂದ ಹೊರಡುವವು 
ಮತ್ತು ಸಮಾಧಾನವನ್ನು ತರುವವು. ಪರ್ವತಗಳೂ 
ಬೆಟ್ಟಗಳೂ ಸಂತೋಷದಿಂದ ಕುಣಿದಾಹುವವು. 
ಭೂಮಿಯ ಮೇಲಿರುವ ಮರಗಳೆಲ್ಲಾ ಚಪ್ಪಾಳೆ 
ತಟ್ಟುವವು. 
ಪೊದೆಗಳು ಇದ್ದ ಸ್ಥಳಗಳಲ್ಲಿ ಎತ್ತರವಾದ ದೇವ 
ದಾರು ಮರಗಳು ಬೆಳೆಯುವವು. ಹಣಜಿಯಿರುವ 
ಸ್ಥಳಗಳಲ್ಲಿ ಸುಗಂಧ ಮರಗಳು ಬೆಳೆಯುವವು. ಇವು 
ಯೆಹೋವ ನಾಮವನ್ನು ಪ್ರಸಿದ್ಧಿಪಡಿಸುವವು. 
ಯೆಹೋವನೇ ಸರ್ವಶಕ್ತನೆಂದು ಇವು ತೋರಿಸು 
ವವು. ಈ ಸಾಕ್ಸಿಯು ಎಂದಿಗೂ ನಾಶವಾಗುವ 
ದಿಲ್ಲ.'' 


917 


ಯೆಶಾಯ 55:7-56:8 


ಎಲ್ಲಾ ಜನಾಂಗದವರು ಯೆಹೋವನನ್ನು 
ಅನುಸರಿಸುವರು 
ಯೆಹೋವನು ಹೇಳುವದೇನೆಂದರೆ: ""ಎಲ್ಲ 

೨೦ ರಿಗೂ ನ್ಯಾಯವಂತರಾಗಿರಿ; ಎಲ್ಲರಿಗೂ 
ಒಳ್ಳೆಯವರಾಗಿರಿ; ಯಾಕೆಂದರೆ ನನ್ನ ರಕ್ಷಣೆಯು ಬೇಗನೆ 
ಬರಲಿದೆ; ಇಡೀ ಲೋಕಕ್ಕೆಲ್ಲಾ ನನ್ನ ನೀತಿಯು ಬೇಗನೆ 
ವ್ಯಕ್ತವಾಗುವುದು.'' 

2ಸಬ್ಬತ್ತಿನ ವಿಷಯದಲ್ಲಿ ದೇವರ ಕಟ್ಟಳೆಗಳನ್ನು 
ಅನುಸರಿ ಸುವವರು ಆಶೀರ್ವಾದ ಹೊಂದುವರು. ದುಷ್ಟ 
ಕಾರ್ಯಗಳನ್ನು ಮಾಡದವನು ಸಂತೋಷದಿಂದಿರು 
ವನು. *ಯೆಹೂದ್ಯರಲ್ಲದ ಜನರು ಯೆಹೋವನ ಬಳಿಗೆ 
ಬರುವರು. ಅವರು, ""ಯೆಹೋವನು ನಮ್ಮನ್ನು ತನ್ನ 
ಜನರೊಂದಿಗೆ ಸ್ಟೀಕರಿಸುವದಿಲ್ಲ'' ಎಂದು ಹೇಳ 
ಬಾರದು. ಕಂಚುಕಿಯು, ""ನಾನು ಕೆಲಸಕ್ಕೆ ಬಾರದ ಒಣ 
ಗಿದ ಮರ. ನಾನು ಮಕ್ಕಳನ್ನು ಪಡೆಯಲಾರೆನು'' ಎಂದು 
ಹೇಳಬಾರದು. 

45ಯಾಕೆಂದರೆ ಯೆಹೋವನು ಹೇಳುವದೇನೆಂದರೆ: 
""ಈ ಕಂಚುಕಿಯರಲ್ಲಿ ಕೆಲವರು ಸಬ್ಬತ್‌ ನಿಯಮವನ್ನು 
ಅನುಸರಿಸುತ್ತಾರೆ. ಅವರು ನನ್ನ ಇಷ್ಟಪ್ರಕಾರ ನಡೆದು 
ಕೊಳ್ಳುತ್ತಾರೆ; ಅವರು ನನ್ನ ಒಡಂಬಡಿಕೆಗೆ ಸರಿಯಾಗಿ 
ನಡೆಯುತ್ತಾರೆ. ಆದುದರಿಂದ ನಾನು ಅವರಿಗೋಸ್ಕರ 
ನನ್ನ ಮಂದಿರದಲ್ಲಿ ಸ್ಮಾರಕಸ್ತಂಭ ನೆಡುವೆನು. ನನ್ನ ಪಟ್ಟಣ 
ದಲ್ಲಿ ಅವರ ಹೆಸರುಗಳು ಜ್ಞಾಪಕಮಾಡಲ್ಪಡುವವು. 
ಹೌದು, ಆ ಕಂಚುಕಿಗೆ ನಾನು ಮಕ್ಕಳಿಗಿಂತ ಉತ್ತಮ 
ವಾದದ್ದನ್ನು ಕೊಡುವೆನು. ಅವರಿಗೆ ನಿತ್ಯಕಾಲಕ್ಕೂ ಇರುವ 
ಹೆಸರನ್ನು ಕೊಡುವೆನು. ನನ್ನ ಜನರಿಂದ ಅವರನ್ನು 
ಬೇರ್ಪಡಿಸುವುದಿಲ್ಲ'' 

5ಯೆಹೂದ್ಯರಲ್ಲದವರಲ್ಲಿ ಕೆಲವರು ಯೆಹೋವನನ್ನು 
ಅನುಸರಿಸುವರು. ಆತನನ್ನು ಸೇವಿಸಿ ಆತನ ನಾಮವನ್ನು 
ಪ್ರೀತಿಸುವರು. ಅವರು ಯೆಹೋವನ ಸೇವಕರಾಗುವುದ 
ಕ್ಕಾಗಿ ಆತನೊಂದಿಗೆ ಸೇರಿಕೊಳ್ಳುವರು. ಸಬ್ಬತ್‌ ದಿವಸ 
ವನ್ನು ಆರಾಧನೆ ಮಾಡುವ ವಿಶೇಷ ದಿವಸವೆಂದು ನೆನಸಿ 
ಒಡಂಬಡಿಕೆಯನ್ನು ಪರಿಪಾಲಿಸುವರು. 

ಯೆಹೋವನು ಹೇಳುವದೇನೆಂದರೆ: ""ನಾನು ಅವ 
ರನ್ನು ನನ್ನ ಪವಿತ್ರ ಪರ್ವತಕ್ಕೆ ತರುವೆನು: ನನ್ನಪ್ರಾರ್ಥಾನಾ 
ಲಯದಲ್ಲಿ ಅವರನ್ನು ಸಂತೋಷಪಡಿಸುವೆನು. ಅವರು 
ಅರ್ಪಿಸುವ ಸರ್ವಾಂಗಹೋಮಗಳನ್ನೂ ಯಜ್ಞಗಳನ್ನೂ 
ನಾನು ಮೆಚ್ಚಿಕೊಳ್ಳುವೆನು. ಯಾಕೆಂದರೆ ನನ್ನ ಆಲಯವು 
ಎಲ್ಲಾ ಜನಾಂಗದವರಿಗೆ ಪ್ರಾರ್ಥನಾಲಯವೆಂದು 
ಕರೆಯಲ್ಪಹುವದು.'' ₹ಇದು ನನ್ನ ಒಡೆಯನಾದ 
ಯೆಹೋವನ ಮಾತುಗಳು. 

ಇಸ್ರೇಲ್‌ ಜನರು ತಮ್ಮ ದೇಶದಿಂದ ಹೊರಗೆ 


ಯೆಶಾಯ 56:9-57:10 


ಹಾಕಲ್ಪಟ್ಟರು. ಆದರೆ ಯೆಹೋವನು ಅವರನ್ನು ಮತ್ತೆ 
ಬರಮಾಡುತ್ತಾನೆ. ""ಈ ಜನರನ್ನು ನಾನು ಮತ್ತೆ 
ಒಟ್ಟುಗೂಡಿಸುತ್ತೇನೆ'' 


ಎಂದು 


ಹೇಳುತ್ತಾನೆ. 


೨7 


ತನ್ನ ಸೇವೆಗಾಗಿ ದೇವರ ಕರೆ 
ಕಾಡುಗಳಲ್ಲಿಯೂ ಹೊಲಗಳಲ್ಲಿಯೂ ಇರುವ 
ಪ್ರಾಣಿಗಳೇ, ಬಂದು ತಿನ್ನಿರಿ! 
ಕಾವಲುಗಾರರೆಲ್ಲಾ ಕುರುಡರಾಗಿದ್ದಾರೆ. ತಾವು 
ಮಾಡುತ್ತಿರುವುದು ಅವರಿಗೆ ತಿಳಿಯದು. ಅವರು 
ಬೊಗಳದ ನಾಯಿಗಳಂತಿರುವರು. ಅವುಗಳು 
ನೆಲದ ಮೇಲೆ ಬಿದ್ದುಕೊಂಡು ಮಲಗುವವು. ಅವು 
ಗಳಿಗೆ ಮಲಗುವದೆಂದರೆ ತುಂಬಾ ಪ್ರೀತಿ. 
ಅವರು ಹಸಿದ ನಾಯಿಗಳಂತಿದ್ದಾರೆ. ಅವರು 
ಎಂದಿಗೂ ತೃಪ್ತಿ ಹೊಂದುವವರಲ್ಲ. ಕುರುಬರಿಗೆ 
ತಾವು ಮಾಡುವುದೇ ತಿಳಿಯದು. ಅವರು ತಮ್ಮ 
ಕುರಿಗಳ ಹಾಗೆ ದಾರಿತಪ್ಪಿದ್ದಾರೆ. ಅವರೆಲ್ಲಾ ಅತ್ಯಾಶೆ 
ಯುಳ್ಳವರು; ತಮ್ಮನ್ನು ತೃಪ್ತಿಪಡಿಸುವದೇ ಅವರ 
ಕೆಲಸ. 
ಅವರು ಬಂದು, ""ನಾನು ಸ್ವಲ್ಪ ದ್ರಾಕ್ಟಾರಸ ಕುಡಿ 
ಯುತ್ತೇನೆ. ಅಥವಾ ನಾನು ಸ್ವಲ್ಪ ಮದ್ಯವನ್ನು ಕುಡಿ 
ಯುತ್ತೇನೆ. ನಾನು ನಾಳೆಯೂ ಹೀಗೆ ಮಾಡು 
ವೆನು. ನಾನು ಇನ್ನೂ ಹೆಚ್ಚಾಗಿ ಕುಡಿಯುವೆನು'' 
ಎಂದು ಹೇಳುವರು. 


ಇಸ್ರೇಲರು ದೇವರನ್ನು ಅನುಸರಿಸುವದಿಲ್ಲ 
ನೀತಿವಂತರು ಇಲ್ಲವಾಗುವರು; ಯಾರೂ 
ಅದನ್ನು ಗಮನಿಸರು. ನೀತಿವಂತರು ಗತಿಸಿ 
ಹೋಗುವರು; ಅದಕ್ಕೆ ಕಾರಣವೇನೆಂದು ಯಾರೂ 
ಗ್ರಹಿಸರು. ಕೇಡಿನಿಂದ ಪಾರಾಗಲೆಂದೇ ನೀತಿವಂತ 
ರಿಗೆ ಹೀಗಾಯಿತು. 

ಆದರೆ ಶಾಂತಿ ಸಮಾಧಾನಗಳು ಬರುತ್ತವೆ. ಆಗ 
ಜನರು ತಮ್ಮ ಸ್ವಂತ ಹಾಸಿಗೆಗಳ ಮೇಲೆ ವಿಶ್ರಮಿಸಿ 
ಕೊಳ್ಳುವರು; ದೇವರು ಅಪೇಕ್ಸಿಸುವ ರೀತಿಯಲ್ಲಿ 
ಜೀವಿಸುವರು. 


""ಮಾಟಗಾರ್ತಿಯ ಮಕ್ಕಳೇ, ಇಲ್ಲಿಗೆ ಬನ್ನಿರಿ. ನಿಮ್ಮ 


ತಂದೆಯು ವ್ಯಭಿಚಾರದ ಅಪರಾಧವೆಸಗಿದ್ದಾನೆ. 
ನಿಮ್ಮ ತಾಯಿಯು ಸೂಳೆಯಾಗಿ ತನ್ನ ದೇಹವನ್ನು 
ಮಾರುತ್ತಿದ್ದಾಳೆ. ಇಲ್ಲಿಗೆ ಬನ್ನಿರಿ. 

ನೀವು ಸುಳ್ಳು ಹೇಳುವ ದುಷ್ಟಮಕ್ಕಳು. ನೀವು 


ಯೆಹೋವನು 


918 


5 


ಳಿಸುತ್ತೀರಿ; ನಿಮ್ಮ 
ಚಾಚುತ್ತೀರಿ. 

ನಿಮಗೆ ಮಾಹಬೇಕೆನ್ನುವುದು, ಪ್ರತಿಯೊಂದು 
ಹಸಿರು ಮರದಡಿಯಲ್ಲಿ ಸುಳ್ಳುದೇವರ ಪೂಜೆ 
ಮಾಡುವದೊಂದನ್ನೇ ನೀವು ಬಯಸುತ್ತೀರಿ. ಪ್ರತಿ 
ಯೊಂದು ನೀರಿನ ಬುಗ್ಗೆಗಳ ಬಳಿಯಲ್ಲಿ ನಿಮ್ಮ 
ಮಕ್ಕಳನ್ನು ಕೊಂದು ಬಂಡೆಕಲ್ಲಿನ ಮೇಲೆ ಅವರ 
ಯಜ್ಞಮಾಡುವಿರಿ. 

ನದಿದಡದಲ್ಲಿರುವ ನುಣುಪಾದ ಕಲ್ಲುಗಳನ್ನು 
ಪೂಜಿಸಲು ಆಶಿಸುತ್ತೀರಿ. ಅದರ ಮೇಲೆ ದ್ರಾಕ್ಷಾ 
ರಸ ಸುರಿದು ಪೂಜೆ ಮಾಡುತ್ತೀರಿ. ಅವುಗಳಿಗೆ ಬಲಿ 
ಯರ್ಪಿಸುತ್ತೀರಿ. ಆದರೆ ಅದರಿಂದ ನಿಮಗೆ 
ದೊರಕುವುದು ಕಲ್ಲೇ. ಈ ವಿಷಯ ನನ್ನನ್ನು 
ಸಂತೋಷಗೊಳಿಸುತ್ತದೆಂದು ನೆನಸುತ್ತೀರೋ? 
ಇಲ್ಲ ಅವು ನನ್ನನ್ನು ಸಂತೋಷಪಡಿಸುವದಿಲ್ಲ. ಪ್ರತಿ 
ಯೊಂದು ಬೆಟ್ಟ ಮತ್ತು ಉನ್ನತ ಶಿಖರಗಳ ಮೇಲೆ 
ನಿಮ್ಮ ಹಾಸಿಗೆಯನ್ನು ಹಾಸುಪಿರಿ. 

ನೀವು ಅಲ್ಲಿಗೆ ಹೋಗಿ ಬಲಿಯರ್ಪಿಸುತ್ತೀರಿ. 

ಆ ಬಳಿಕ ಆ ಹಾಸಿಗೆಯ ಮೇಲೆ ಮಲಗಿ ಆ 
ದೇವರುಗಳನ್ನು ಪ್ರೀತಿಸಿ ನನಗೆ ವಿರುದ್ಧವಾಗಿ ಪಾಪ 
ಮಾಡುತ್ತೀರಿ. ನೀವು ಆ ದೇವರುಗಳನ್ನು ಪ್ರೀತಿಸು 
ತ್ತೀರಿ. ಅವುಗಳ ಬೆತ್ತಲೆ ಶರೀರಗಳನ್ನು ನೋಡುವ 
ದರಲ್ಲಿ ಸಂತೋಷಿಸುವಿರಿ. ನೀವು ನನ್ನೊಂದಿಗೆ 
ಇದ್ದಿರಿ. ಆದರೆ ಈಗ ನನ್ನನ್ನು ತೊರೆದು ಅವುಗಳನ್ನು 
ಸೇರಿಕೊಂಡಿದ್ದೀರಿ. ನನ್ನನ್ನು ಜ್ಞಾಪಕ ಹುಟ್ಟಿಸುವ 
ವಿಷಯಗಳನ್ನು ನೀವು ಅಡಗಿಸಿಡುತ್ತೀರಿ. ಅವುಗ 
ಳನ್ನು ಬಾಗಿಲ ಹಿಂದೆ ಅಡಗಿಸಿಡುತ್ತೀರಿ. ಆನಂತರ 
ನೀವು ಹೋಗಿ ಆ ಸುಳ್ಳು ದೇವರೊಂದಿಗೆ ಒಡಂ 
ಬಡಿಕೆ ಮಾಡುತ್ತೀರಿ. 

ಮೋಲೆಕನಿಗೆ ಅಂದವಾಗಿ ತೋರುವಂತೆ ನೀವು 
ನಿಮಗೆ ಎಣ್ಣೆ ಸುಗಂಧ ದ್ರವ್ಯಗಳನ್ನು ಹಚ್ಚಿಕೊಂಡು 
ಹೋಗುವಿರಿ. ನಿಮ್ಮ ದೂತರನ್ನು ದೂರದೇಶಕ್ಕೆ 
ಕಳುಹಿಸುತ್ತೀರಿ. ಇವೇ ನಿಮ್ಮನ್ನು ನರಕಕ್ಕೆ 
ನಡಿಸುತ್ತವೆ. ಅಲ್ಲಿ ಮರಣವಿರುವದು.'' 


ನಾಲಿಗೆಯ ನ್ನು ನನ್ನತ್ತ 


ಇಸ್ರೇಲ್‌ ದೇವರೊಬ್ಬನೇ ಭರವಸೆಗೆ 
ಯೋಗ್ಯನು, ವಿಗ್ರಹಗಳಲ್ಲ 


"ಇವುಗಳನ್ನೆಲ್ಲಾ ನೀವು ಬಹು ಪ್ರಯಾಸದಿಂದ 


ಮಾಡಿದರೂ ಆಯಾಸಗೊಂಡಿಲ್ಲ. ಯಾಕೆಂದರೆ 
ಇವುಗಳನ್ನು ಮಾಡುವುದರಲ್ಲೇ ನಿಮಗೆ 





ನನ್ನನ್ನು ಪರಿಹಾಸ್ಯ ಮಾಡುತ್ತೀರಿ. ನನ್ನನ್ನು ಹಿಯ್ಯಾ 


ಸಂತೋಷ. 


1] 


ನೀವು ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಲಿಲ್ಲ. ನನ್ನನ್ನು 
ಗಮನಕ್ಕೇ ತರಲಿಲ್ಲ. ಹೀಗಿರಲು ನೀವು ಯಾರ 
ಬಗ್ಗೆ ಚಿಂತಿಸುತ್ತಿದ್ದಿರಿ? ನೀವು ಯಾರಿಗೆ ಭಯ 
ಪಡುತ್ತಿದ್ದಿರಿ? ನೀವು ಸುಳ್ಳಾಡಿದ್ದು ಯಾಕೆ? 
ನೋಡಿ, ನಾನು ಬಹಳ ಸಮಯದಿಂದ ಸುಮ್ಮ 
ನಿದ್ದೆನು. ಆದರೆ ನೀವು ನನ್ನನ್ನು ಗೌರವಿಸಲಿಲ್ಲ. 
ನೀವು ಮಾಡುವ ಧಾರ್ಮಿಕ ಕಾರ್ಯಗಳನ್ನೂ 
ನಿಮ್ಮ ಒಳ್ಳೆತನವನ್ನೂ ನಾನು ಹೇಳಿದರೂ ಅವು 
ಗಳೆಲ್ಲಾ ನಿಷ್ಟಯೋಜಕವಾದವುಗಳು. 

ನಿಮಗೆ ಸಹಾಯದ ಅವಶ್ಯಕತೆ ಬಂದಾಗ ನೀವು ಆ 
ಸುಳ್ಳುದೇವರುಗಳನ್ನು ಕರೆಯುವಿರಿ. ಅವುಗಳನ್ನು 
ನಿಮ್ಮ ಸುತ್ತಲೂ ಸೇರಿಸಿಕೊಂಡಿರುಪಿರಿ. ಆದರೆ 
ನಾನು ಹೇಳುವದೇನೆಂದರೆ, ಗಾಳಿಯು ಅವುಗ 
ಳನ್ನು ಬಡಿದುಕೊಂಡು ಹೋಗುವುದು. ಅವುಗಳೆ 
ನ್ನೆಲ್ಲ ಉಸಿರಿನ ಗಾಳಿಯು ನಿಮ್ಮಿಂದ ದೂರಕ್ಕೆ 
ಕೊಂಡೊಯ್ಯುವುದು. ಆದರೆ ನನ್ನನ್ನು ಅವಲಂಬಿ 
ಸಿರುವವರು ಭೂಮಿಯನ್ನು ಪಡೆದುಕೊಳ್ಳುವರು. 
ನನ್ನ ಪವಿತ್ರಪರ್ವತವನ್ನು ಬಾಧ್ಯವಾಗಿ ಹೊಂದಿ 
ಕೊಳ್ಳುವರು. 


ಯೆಹೋವನು ತನ್ನ ಜನರನ್ನು ಕಾಪಾಡುವನು 
ದಾರಿಯನ್ನು ಸರಿಪಡಿಸಿರಿ, ದಾರಿಯನ್ನು ಸರಿಪಡಿ 
ಸಿರಿ! ನನ್ನ ಜನರಿಗೆ ದಾರಿಯು ಸರಾಗವಾಗಿರುವಂತೆ 
ಅಡತಡೆಗಳನ್ನು ತೆಗೆದುಹಾಕಿರಿ. 

ದೇವರು ಉನ್ನತ ಸ್ಥಾನದಲ್ಲಿ ಎತ್ತಲ್ಪಟ್ಟಿದ್ದಾನೆ. 
ಆತನು ಸದಾಕಾಲ ಜೀವಿಸುತ್ತಾನೆ. ಆತನ ಹೆಸರು 
ಪರಿಶುದ್ಧವಾದದ್ದು. ದೇವರು ಹೇಳುವದೇ 
ನೆಂದರೆ, ನಾನು ಉನ್ನತ ಲೋಕವೆಂಬ ಪವಿತ್ರ, 
ಸ್ಥಳದಲ್ಲಿ ವಾಸಿಸುತ್ತೇನೆ. ಅದೇ ಸಮಯದಲ್ಲಿ 
ದುಃಖಪಡುವವರೂ ದೀನರೂ ಆಗಿರುವ ಜನ 
ರೊಂದಿಗೆ ವಾಸಮಾಡುತ್ತೇನೆ. ಆತ್ಮದಲ್ಲಿ ದೀನ 
ರಾಗಿರುವವರಿಗೆ ನಾನು ಹೊಸ ಜನ್ಮ ಕೊಡುತ್ತೇನೆ. 
ಹೃದಯದಲ್ಲಿ ದುಃಖಿಸುವವರಿಗೆ ನಾನು ಹೊಸ 
ಜೀವ ಕೊಡುತ್ತೇನೆ. 

ನಾನು ನಿತ್ಯಕಾಲಕ್ಕೂ ಯುದ್ಧ ಮಾಹುವವನಲ್ಲ. 
ನಾನು ಎಂದೆಂದಿಗೂ ಕೋಪಗೊಳ್ಳುವವನಲ್ಲ. 
ನಾನು ಹಾಗೆ ಮಾಡುವವನಾದರೆ ನಾನು ಕೊಟ್ಟಿ 
ರುವ ಮನುಷ್ಯನ ಆತ್ಮವು ನನ್ನ ಮುಂದೆಯೇ 
ಸಾಯುವದು. 

ಈ ಜನರು ದುಷ್ಟ ಕೃತ್ಯಗಳನ್ನು ನಡಿಸಿ ನನಗೆ ಕೋಪ 
ವನ್ನೆಬ್ಬಿಸಿದರು. ಆದ್ದರಿಂದ ನಾನು ಇಸ್ರೊಲನ್ನು 
ಶಿಕ್ಸಿಸಿದೆನು. ನಾನು ಕೋಪಗೊಂಡು ಅವರಿಗೆ 


919 ಯೆಶಾಯ 57:11-58:3 


ವಿಮುಖನಾದೆನು. ಇಸ್ರೇಲ್‌ ನನ್ನನ್ನು ತೊರೆದು 
ತನಗಿಷ್ಟವಾದ ಸ್ಥಳಕ್ಕೆ ಹೋದನು. 

15 ಇಸ್ರೇಲ್‌ ಎಲ್ಲಿಗೆ ಹೋದನೆಂದು ನಾನು ನೋಡಿ 
ದೆನು. ನಾನು ಅವನನ್ನು ಕ್ಷಮಿಸುವೆನು. ಅವನನ್ನು 
ಆದರಿಸುವೆನು. ಒಳ್ಳೆಯ ಮಾತುಗಳಿಂದ ಅವನನ್ನು 
ರಮಿಸುವೆನು. ಆಗ ಅವನೂ ಅವನ ಜನರೂ 
ವ್ಯಸನಪಡುವದಿಲ್ಲ. 

19 ನಾನು ಅವರಿಗೆ'"ಸಮಾಧಾನ''ಎಂಬ ಹೊಸ ಪದ 
ವನ್ನು ಕಲಿಸುತ್ತೇನೆ. ನನ್ನ ಬಳಿಯಲ್ಲಿರುವವರಿಗೂ 
ನನ್ನಿಂದ ದೂರದಲ್ಲಿರುವವರಿಗೂ ಸಮಾಧಾನ 
ವನ್ನು ಅನುಗ್ರಹಿಸುವೆನು. ನಾನು ಅವರನ್ನು ಗುಣ 
ಪಡಿಸುವೆನು'' ಇದು ಯೆಹೋವನ ನುಡಿ. 


ದುಷ್ಟ ಜನರು ರೊಚ್ಚಿಗೆದ್ದ ಸಾಗರದಂತೆ ಸಮಾಧಾನ 
ದಲ್ಲಿಯೂ ಮೌೌನದಿಂದಲೂ ಇರಲಾರರು. ಅವರು 
ಸಿಟ್ಟುಗೊಂಡು ಸಮುದ್ರದಂತೆ ಕೆಸರನ್ನು ಕದಡಿಸುವರು. 
ನನ್ನ ದೇವರು ಹೇಳುವದೇನೆಂದರೆ: "ದುಷ್ಟ ಜನರಿಗೆ 
ಸಮಾಧಾನವಿಲ್ಲ. 


ದೇವರನ್ನು ಅನುಸರಿಸಲು ಜನರಿಗೆ ಉಪದೇಶ 
5 ಲ್ಸ ಎಷ್ಟು ಗಟ್ಟಿಯಾಗಿ ಆರ್ಭಟಿಸಬಹುದೋ 
ಅಷ್ಟು ಆರ್ಭಟಿಸಿರಿ. ನಿಲ್ಲಿಸಬೇಡಿರಿ, 
ತೂತ್ತೂರಿಯಂತೆ ಗಟ್ಟಿಯಾಗಿ ಕಿರುಚಿರಿ. ಜನರು 
ಮಾಡಿದ ಪಾಪಗಳನ್ನು ಅವರಿಗೆ ತಿಳಿಸಿರಿ. ಯಾಕೋ 

ಬನ ವಂಶದವರಿಗೆ ಅವರ ಪಾಪಗಳನ್ನು ತಿಳಿಸಿರಿ. 

2 ಆಗ ಅವರು ದಿನನಿತ್ಯ ನನ್ನನ್ನು ಆರಾಧಿಸಲು ಬರು 
ವರು. ಜನರು ನನ್ನ ವಿಧಿಗಳನ್ನು ಕಲಿತುಕೊಳ್ಳಲು 
ಇಷ್ಟಪಡುವರು. ಆಗ ಅವರು ಸರಿಯಾಗಿ ಜೀವಿ 
ಸುವ ಜನಾಂಗವಾಗುವರು. ಅವರು ದೇವರ 
ಒಳ್ಳೆಯ ಆಜ್ಞೆಗಳನ್ನು ಬಿಡದೆ ಅನುಸರಿಸುವರು. 
ಅವರು ಪಕ್ಚಪಾತವಿಲ್ಲದೆ ನ್ಯಾಯತೀರಿಸಲು 
ನನ್ನನ್ನು ಕೇಳುವರು. ದೇವರ ನಿರ್ಧಾರವನ್ನು 
ಕೇಳಲು ಆತನ ಬಳಿಗೆ ಹೋಗಲು ಇಚ್ಛಿಸುವರು. 


*ಈಗ ಆ ಜನರು ಹೀಗೆ ಹೇಳುತ್ತಾರೆ, ""ನಾವು ನಿನ್ನನ್ನು 
ಗೌರವಿಸಲು ಉಪವಾಸಮಾಡಿದೆವು. ನೀನು ನಮ್ಮನ್ನೇಕೆ 
ಗಮನಿಸುವದಿಲ್ಲ? ನಿನ್ನನ್ನು ಗೌರವಿಸುವದಕ್ಕಾಗಿ ನಾವು 
ನಮ್ಮ ದೇಹಗಳನ್ನು ದಂಡಿಸಿದೆವು. ನೀನೇಕೆ ನಮ್ಮನ್ನು 
ಗಮನಿಸುವದಿಲ್ಲ?'' 





ತನಗಿಷ್ಟವಾದ ಸ್ಥಳಕ್ಕೆ ಅಕ್ಬರಶಃ ದಂಗೆಕೋರತನದ ರೀತಿಯಲ್ಲಿ 
ತನಗಿಷ್ಟಬಂದಂತೆ ಮಾಡಿದನು. 


ಯೆಶಾಯ 58:4-14 


ಆದರೆ ಯೆಹೋವನು ಹೇಳುವದೇನೆಂದರೆ: ""ವಿಶೇಷ 
ದಿವಸಗಳಲ್ಲಿ ನಿಮ್ಮ ಇಷ್ಟಾನುಸಾರ* ಉಪವಾಸ ಮಾಡು 
ವಿರಿ. ನೀವು ನಿಮ್ಮ ಸ್ವಂತ ದೇಹಗಳನ್ನು ದಂಡಿಸದೆ ನಿಮ್ಮ 
ಸೇವಕರನ್ನು ದಂಡಿಸುತ್ತಿದ್ದೀರಿ. ನೀವು ಆಹಾರಕ್ಕಾಗಿ 
ಹಸಿವೆಯಿಂದಿಲ್ಲ. ನೀವು ಜಗಳ, ವಾಗ್ದಾದಕ್ಕಾಗಿ ಹಸಿದಿ 
ದ್ದೀರಿ. ನಿಮ್ಮ ಕ್ರೂರ ಕೈಗಳಿಂದ ಜನರನ್ನು ಹೊಡೆಯಲು 
ಹಸಿವೆಯಿಂದಿದ್ದೀರಿ. ನೀವು ಉಪವಾಸ ಮಾಡುವಾಗ 
ನನಗಾಗಿ ಮಾಡುವದಿಲ್ಲ. ನನ್ನನ್ನು ಸ್ತುತಿಸಲು ನೀವು ನಿಮ್ಮ 
ಸ್ವರವನ್ನು ಉಪಯೋಗಿಸುವದಿಲ್ಲ. 5ಉಪವಾಸದ ದಿವಸ 
ಗಳಲ್ಲಿ ಜನರು ತಮ್ಮ ದೇಹದಂಡನೆ ಮಾಡುವದನ್ನು 
ನೋಡಲು ಆಶಿಸುತ್ತೇನೆ ಎಂದು ನೆನೆಸಿರುವಿರಾ? ಜನರು 
ತಮ್ಮ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಕೆಂದು ನಾನು 
ಆಶಿಸುವುದಾಗಿ ನೀವು ತಿಳಿದುಕೊಂಡಿದ್ದೀರಾ? ಜನರು 
ಸತ್ತ ಸಸಿಗಳಂತೆ ನನಗೆ ಅಡ್ಡಬೀಳಬೇಕೆಂದೂ ಶೋಕವಸ್ತ್ರ 
ಗಳನ್ನು ಧರಿಸಬೇಕೊಂದೂ ನಾನು ಆಶಿಸುವುದಾಗಿ 
ತಿಳಿದುಕೊಂಡಿದ್ದೀರಾ? ಅವರು ಬೂದಿಯ ಮೇಲೆ 
ಕುಳಿತುಕೊಂಡು ತಮ್ಮ ದುಃಖವನ್ನು ವ್ಯಕ್ತಪಡಿಸ 
ಬೇಕೆಂದು ನಾನು ಆಶಿಸುತ್ತೇನೋ? ನೀವು ಉಪವಾಸದ 
ದಿವಸಗಳಲ್ಲಿ ಅದನ್ನೇ ಮಾಡುವವರಾಗಿರುತ್ತೀರಿ. 
ಯೆಹೋವನು ಅದನ್ನೇ ಆಶಿಸುವನೆಂದು 
ನಂಬುತ್ತೀರೋ? 

6""ನನಗೆ ಬೇಕಾಗಿರುವ ವಿಶೇಷ ದಿವಸ ಯಾವದೆಂದು 
ನಾನು ಹೇಳುತ್ತೇನೆ. ಅದು ಜನರನ್ನು ಸ್ವತಂತ್ರರನ್ನಾಗಿ 
ಮಾಹುವ ದಿವಸ, ಜನರಿಂದ ಅವರ ಭಾರವನ್ನು ತೆಗೆದು 
ಹಾಕುವ ದಿವಸ; ತೊಂದರೆಗೀಡಾಗಿರುವ ಜನರನ್ನು 
ವಿಮುಕ್ತರನ್ನಾಗಿ ಮಾಡುವ ದಿವಸ; ಅವರ ಹೆಗಲಿನಿಂದ 
ಭಾರದ ಹೊರೆಯನ್ನು ಇಳಿಸುವ ದಿವಸ. 'ನೀವು ನಿಮ್ಮ 
ಊಟವನ್ನು ಹಸಿದವರೊಂದಿಗೆ ಹಂಚಿಕೊಳ್ಳುವದನ್ನು 
ನಾನು ನೋಡಲು ಆಶಿಸುತ್ತೇನೆ. ಮನೆಗಳಿಲ್ಲದ ಬಹ 
ಜನರನ್ನು ಕಂಡುಹಿಡಿದು ಅವರನ್ನು ನಿಮ್ಮ ಮನೆಗಳಿಗೆ 
ಕರೆದುಕೊಂಡು ಬರುವದನ್ನು ನೋಡಲು ಆಶಿಸುತ್ತೇನೆ. 
ಬಟ್ಟೆ ಇಲ್ಲದ ಒಬ್ಬ ಮನುಷ್ಯನನ್ನು ನೋಡಿದರೆ ನೀವು 
ನಿಮ್ಮ ಬಟ್ಟೆಯನ್ನು ಅವನಿಗೆ ಕೊಡಿರಿ. ಅವರಿಗೆ ಸಹಾಯ 
ಮಾಡಲು ಹಿಂಜರಿಯಬೇಡಿರಿ. ಅವರು ನಿಮ್ಮಂತೆ 
ಮಾನವರಲ್ಲವೋ?'' 

ನೀವು ಹೀಗೆ ಮಾಡಿದ್ದಲ್ಲಿ ನೀವು ಬೆಳಕಿನಂತೆ 
ಪ್ರಕಾಶಿಸುವಿರಿ. ಆಗ ನಿಮ್ಮ ಗಾಯಗಳು ಗುಣವಾಗು 
ವವು. ನಿಮ್ಮ ಒಳೆಯತನವು (ದೇವರು) ನಿಮ್ಮ ಮುಂದೆ 
ನಡೆಯುವುದು. ಯೆಹೋವನ ಮಹಿಮೆಯು ನಿಮ್ಮ 
ಹಿಂದಿನಿಂದ ನಿಮ್ಮನ್ನು ಹಿಂಬಾಲಿಸುವದು. ಆಗ ನೀವು 





ಇಷ್ಟಾನುಸಾರ ಬಹುಶಃ ಜನರು ಉಪವಾಸ ಆಚರಣೆ ಮಾಡುವುದರ 
ಬದಲು ವ್ಯಾಪಾರವನ್ನೂ ಮಾಡುತ್ತಿದ್ದಿರಬೇಕು. 


೨20 


ಯೆಹೋವನನ್ನು ಕರೆದಾಗ ಆತನು ನಿಮಗೆ ಉತ್ತರಿಸು 
ವನು. ನೀವು ಆತನನ್ನು ಕೂಗಿದಾಗ. "ಇಗೋ, 
ನಾನಿದ್ದೇನೆ'' ಎಂದು ಅನ್ನುವನು. 


ದೇವಜನರು ಯೋಗ್ಯವಾದದ್ದನ್ನೇ 
ಮಾಡಬೇಕು 

ನೀವು ಜನರಿಗೆ ಕಷ್ಟಕೊಡುವದನ್ನೂ ಅವರಿಗೆ ಬಾರ 
ಹೊರಿಸುವದನ್ನೂ ನಿಲ್ಲಿಸಬೇಕು. ಜನರಿಗೆ ಕಟುವಾಗಿ 
ಮಾತನಾಡಿ ಅವರನ್ನು ಬಯ್ಯುವದನ್ನು ನಿಲ್ಲಿಸಬೇಕು. 
10ಹಸಿದ ಜನರಿಗಾಗಿ ವ್ಯಸನಪಟ್ಟು ಅವರಿಗೆ ಆಹಾರವನ್ನು 
ಕೊಡಬೇಕು. ಸಂಕಷ್ಟ ಅನುಭವಿಸುವ ಜನರಿಗೆ ಸಹಾಯ 
ಮಾಡಿ ಅವರ ಕೊರತೆಗಳನ್ನು ನೀಗಿಸಬೇಕು. ಆಗ ನಿಮ್ಮ 
ಬೆಳಕು ಕತ್ತಲಲ್ಲಿ ಪ್ರಕಾಶಿಸುವದು. ನಿಮಗೆ ಆಗ ದುಃಖ 
ವಿರದು. ಮಧ್ಯಾಹ್ನದ ಸೂರ್ಯನಂತೆ ನೀವು 
ಹೊಳೆಯುವಿರಿ. 

!! ಯೆಹೋವನು ಯಾವಾಗಲೂ ನಿಮ್ಮನ್ನು ನಡೆಸು 
ವನು. ಒಣನೆಲದಲ್ಲಿ ನಿಮ್ಮ ಆತ್ಮಗಳನ್ನು ತೃಪ್ತಿಪಡಿಸುವನು. 
ನಿಮ್ಮ ಎಲುಬುಗಳಿಗೆ ಬಲವನ್ನು ಕೊಡುವನು. ನೀರಿ 
ನಿಂದ ತೇವವಾಗಿರುವ ತೋಟದಂತೆ ನೀವು ಇರುವಿರಿ. 
ನಿತ್ಯವೂ ನೀರಿರುವ ಬುಗ್ಗೆಯಂತೆ ನೀವಿರುವಿರಿ. 

2ಬಹಳ ವರುಷಗಳಿಂದ ನಿಮ್ಮ ಪಟ್ಟಣಗಳು ಹಾಳಾಗಿ 
ಬಿದ್ದಿವೆ. ಆದರೆ ಹೊಸ ಪಟ್ಟಣಗಳು ಏಳುವವು. ಅವುಗಳ 
ಅಸಿವಾರಗಳು ಬಹಳ ವರ್ಷ ಬಾಳುವವು. ನೀವು ""ಬೇಲಿ 
ಸರಿಮಾಡುವವರು'' ಎಂದು ಕರೆಯಲ್ಪಡುವಿರಿ ಮನೆಗ 
ಳನ್ನು, ರಸ್ತೆಗಳನ್ನು ನಿರ್ಮಿಸುವವರೆಂದು ನೀವು ಕರೆಯ 
ಲ್ಪಹುವಿರಿ. 

ಔಸಬ್ಬತಿನ ಸಂಬಂಧವಾಗಿ ಯೆಹೋವನು ನಿಮಗೆ 
ಕೊಟ್ಟಿರುವ ಆಜ್ಞೆಗಳನ್ನು ನೀವು ಅನುಸರಿಸಿದರೆ ಮತ್ತು 
ಆ ವಿಶೇಷ ಈ ದಿನದಲ್ಲಿ ಸ್ವೇಚ್ಛೆಯಾಗಿ ನಡೆಯದಿದ್ದರೆ 
ಇದೆಲ್ಲಾ ನಿಮಗೆ ದೊರೆಯುವುದು. ಸಬ್ಬತ್‌ ದಿವಸವನ್ನು 
ನೀವು ಸಂತಸದ ದಿವಸವೆಂದು ಕರೆಯಬೇಕು. ದೇವರ 
ಆ ವಿಶೇಷ ದಿವಸವನ್ನು ನೀವು ಸನ್ಮಾನಿಸಿ ಆ ದಿವಸದಲ್ಲಿ 
ನಿಮ್ಮ ಸ್ವಕಾರ್ಯಗಳನ್ನು ಮಾಡಕೂಡದು; ಹರಟೆ 
ಹೊಡೆಯ ಕೂಡದು. 





14 ಆಗ ನೀವು ಯೆಹೋವನಲ್ಲಿ ಉಲ್ಲಾಸಿಸುವಿರಿ. 
ಆತನು ನಿಮ್ಮನ್ನು ಭೂಮಿಯಿಂದ ಮೇಲಕ್ಕಿರುವ 
ಉನ್ನತಸ್ಥಾನಕ್ಕೆ ಕೊಂಡೊಯ್ಯುವನು; ನಿಮ್ಮ 

ಪೂರ್ವಿಕನಾದ ಯಾಕೋಬನಿಗೆ ಸಂಬಂಧಿಸಿದ 

ಎಲ್ಲಾ ಸಂಗತಿಗಳನ್ನು ಆತನು ನಿಮಗೆ ಕೊಡುವನು. 


ಇದು ಯೆಹೋವನ ನುಶಿ. 


921 


ದುಷ್ಟರು ತಮ್ಮ ಜೀವಿತವನ್ನು ಬದಲಾಯಿಸಬೇಕು 

50 ನಿನ್ನನ್ನು ರಕ್ಷಿಸಲು ಯೆಹೋವನು ಶಕ್ತನಾಗಿ 
ದ್ದಾನೆ. ನೀನು ಸಹಾಯಕ್ಕಾಗಿ ಪ್ರಾರ್ಥಿಸುವಾಗ 

ಆತನು ನಿನ್ನನ್ನು ಆಲೈಸುವನು. 2ಆದರೆ ನಿನ್ನ ಪಾಪಗಳೇ 
ನಿನ್ನನ್ನು ದೇವರಿಂದ ದೂರ ಮಾಡಿರುತ್ತವೆ. ಯೆಹೋ 
ವನು ತನ್ನ ಮುಖವನ್ನು ಮರೆಮಾಡಿಕೊಳ್ಳುವಂತೆ ನಿಮ್ಮ 
ಪಾಪಗಳು ಮಾಡಿದ್ದರಿಂದ, ಆತನು ನಿಮಗೆ ಕಿವಿ 
ಗೊಡುವುದಿಲ್ಲ. 

ನಿಮ್ಮ ಕೈಗಳು ಮಲಿನವಾಗಿವೆ; ಅವು ರಕ್ತಮಯ 
ವಾಗಿವೆ. ನಿಮ್ಮ ಬೆರಳು ಗಳನ್ನು ಅಪರಾಧಗಳು ಮುಚ್ಚಿವೆ. 
ನಿಮ್ಮ ಬಾಯಿಗಳಿಂದ ನೀವು ಸುಳ್ಳಾಹುತ್ತೀರಿ. ನಿಮ್ಮ 
ನಾಲಿಗೆಯು ಕೆಟ್ಟಮಾತುಗಳನ್ನಾಡುತ್ತದೆ. ನೆರೆಯವನ 
ಬಗ್ಗೆ ಯಾರೂ ಸತ್ಯವನ್ನಾಡುವದಿಲ್ಲ. ಜನರು ನ್ಯಾಯಾಲ 
ಯಗಳಲ್ಲಿ ಪರಸ್ಪರ ವ್ಯಾಜ್ಯಮಾಹುವರು. ತಾವು ಗೆಲ್ಲ 
ಬೇಕೆಂಬ ಉದ್ದೇಶದಿಂದ ಸುಳ್ಳುಸಾಕ್ಟಿಯ ಮೇಲೆ 
ಅವಲಂಬಿಸುವರು. ಅವರು ಒಬ್ಬರ ಮೇಲೊಬ್ಬರು ಸುಳ್ಳು 
ಹೇಳುತ್ತಾರೆ; ಅವರು ಕೇಡಿನಿಂದ ತುಂಬಿದವರಾಗಿದ್ದು 
ಕೇಡನ್ನೇ ಹೆರುತ್ತಾರೆ. 5ವಿಷದ ಹಾವಿನ ಮೊಟ್ಟೆಯಿಂದ 
ವಿಷದ ಹಾವಿನಮರಿಗಳು ಹೊರಬರುವಂತೆ ಅವರ ದುಷ್ಟ 
ತನವು ಹೊರಬರುವದು. ಒಂದು ಮೊಟ್ಟೆಯನ್ನು ನೀವು 
ತಿಂದರೆ ಸಾಯುವಿರಿ. ಆ ಮೊಟ್ಟೆಯನ್ನು ಒಡೆದರೆ ವಿಷದ 
ಹಾವು ಹೊರಬರುವದು. 

ಜನರು ಹೇಳುವ ಸುಳ್ಳು ಜೇಡರ ಬಲೆಯಂತಿರುವದು. 
6ಜೀಹರಬಲೆಗಳ ನೂಲಿನಿಂದ ಬಟ್ಟೆ ನೇಯಲಾಗದು. ಆ 
ಬಲೆಯಿಂದ ನಿಮ್ಮ ಶರೀರವನ್ನು ಮುಚ್ಚಲಾಗುವದಿಲ್ಲ. 
ಕೆಲವರು ತಮ್ಮ ಕೈಗಳಿಂದ ಇತರರಿಗೆ ಕೇಡುಮಾಹುವರು. 
7ಅವರು ತಮ್ಮ ಕಾಲುಗಳಿಂದ ಓಡುತ್ತಾ ದುಷ್ಪಕಾರ್ಯ 
ಗಳನ್ನು ಮಾಡುವರು; ನಿರಪರಾಧಿಗಳನ್ನು ಕೊಲ್ಲಲು 
ಆತುರಪಡುವರು. ಅವರ ಆಲೋಚನೆಯು ಕೆಟ್ಟದ್ದೇ 
ದೊಂಬಿ, ಲೂಟಿಗಳೇ ಅವರ ಜೀವನಶೈಲಿಯಾಗಿವೆ. 

*ಅವರಿಗೆ ಸಮಾಧಾನದ ದಾರಿಯೇ ತಿಳಿಯದು. ಅವರ 
ಜೀವಿತದಲ್ಲಿ ಒಳ್ಳೆಯತನವೆಂಬುದು ಇಲ್ಲ. ಅವರ 
ಮಾರ್ಗವು ಕಪಟತನದಿಂದ ತುಂಬಿದೆ. ಅವರಂತೆ ಜೀವಿಸು 
ವವರಿಗೆ ಶಾಂತಿಯೇ ಇರದು. 


ಇಸ್ರೇಲರ ಪಾಪವೇ ಸಂಕಟಕ್ಕೆ ಕಾರಣ 
9 ಎಲ್ಲಾ ನ್ಯಾಯನೀತಿಗಳು ಇಲ್ಲವಾಗಿವೆ. ನಮ್ಮ 
ಬಳಿಯಲ್ಲಿ ಅಂಧಕಾರವು ಇರುವದರಿಂದ ನಾವು 
ಬೆಳಕಿಗಾಗಿ ಕಾಯಬೇಕಾಗಿದೆ. ಪ್ರಕಾಶಮಾನ 
ವಾದ ಬೆಳಕಿಗಾಗಿ ಆಶಿಸುತ್ತಿರುವಾಗ ನಮಗೆ ಸಿಕ್ಕಿದ್ದು 
ಕೇವಲ ಕತ್ತಲೆಯೇ. 





10 


ಯೆಶಾಯ 59:1-18 


ನಾವು ಕಣ್ಣಿಲ್ಲದವರಂತಿದ್ದೇವೆ. ಕುರುಡರಂತೆ 
ಗೋಡೆಗೆ ತಾಕುತ್ತಿದ್ದೇವೆ. ರಾತ್ರಿಯಲ್ಲಿ ಎಡವಿ 
ಬೀಳುವಂತೆ ಬೀಳುತ್ತಿದ್ದೇವೆ. ಹಗಲಿನಲ್ಲಿಯೂ 
ನಮಗೆ ಕಾಣದು. ಮಧ್ಯಾಹ್ನದ ಸಮಯದಲ್ಲೂ 
ಸತ್ತವರಂತೆ ಬೀಳುತ್ತೇವೆ. 

ನಾವೆಲ್ಲಾ ದುಃಖಿತರಾಗಿರುತ್ತೇವೆ. ನಾವು ದುಃಖ 
ದಿಂದ ಪಾರಿವಾಳಗಳಂತೆಯೂ ಕರಡಿಗ ಳಂತೆಯೂ 
ಮೂಲುಗುತ್ತಿದ್ದೇವೆ. ಜನರು ಧರ್ಮವನ್ನು ಅನುಸ 
ರಿಸುವ ಸಮಯಕ್ಕಾಗಿ ನಾವು ಕಾಯುತ್ತಿದ್ದೇವೆ. 
ಆದರೆ ಧರ್ಮವೇ ಇಲ್ಲ. ನಾವು ರಕ್ಷಣೆಗಾಗಿ 
ಕಾಯುತ್ತಿದ್ದೇವೆ. ಆದರೆ ರಕ್ಷಣೆಯು ಬಹುದೂರ 
ವಿದೆ. 

ಯಾಕೆಂದರೆ ನಾವು ಲೆಕ್ಕವಿಲ್ಲದಷ್ಟು ದ್ರೋಹ 
ಗಳನ್ನು ದೇವರಿಗೆ ವಿರುದ್ಧವಾಗಿ ಮಾಡಿರುತ್ತೇವೆ. 
ನಾವು ಮಾಡಿದ್ದು ತಪ್ಪೆಂದು ನಮ್ಮ ಪಾಪಗಳೇ 
ತೋರಿಸುತ್ತವೆ. ಹೌದು, ನಾವು ಈ ಕಾರ್ಯಗಳನ್ನು 
ಮಾಡಿ ದೋಷಿಗಳಾಗಿದ್ದೇವೆ. 

ನಾವು ಪಾಪಮಾಡಿ ಯೆಹೋವನಿಂದ ದೂರ 
ಹೋಗಿದ್ದೇವೆ. ಆತನಿಂದ ದೂರವಾಗಿ ಆತನನ್ನು 
ತೊರೆದುಬಿಟ್ಟಿದ್ದೇವೆ. ನಾವು ದುಷ್ಟತನವನ್ನೂ 
ದೇವ ರಿಗೆ ವಿರುದ್ಧವಾದ ಕಾರ್ಯಗಳನ್ನೂ 
ಆಲೋಚಿಸಿ ದ್ದೇವೆ. ನಮ್ಮ ಹೃದಯಗಳಲ್ಲಿ 
ದುಷ್ಟಯೋಜನೆ ಗಳನ್ನು ಹಾಕಿರುತ್ತೇವೆ. 
ನ್ಯಾಯವು ನಮ್ಮಿಂದ ತೊಲಗಿಹೋಗಿದೆ. ಸತ್ಯವು 
ಬೀದಿಪಾಲಾಗಿದೆ. ನೀತಿಯು ಪಟ್ಟಣದೊಳಕ್ಕೆ 
ಪ್ರವೇಶಿಸಲೂ ಇಲ್ಲ, 

ಸತ್ಯವು ಹೊರಟು ಹೋಯಿತು. ಒಳ್ಳೆಯದನ್ನು 
ಮಾಡುವವರು ಲೂಟಿಗೆ ಗುರಿಯಾಗಿದ್ದಾರೆ. 
ಒಳ್ಳೆಯವರು ಇಲ್ಲದೆ ಇರುವುದನ್ನು ಕಂಡು 
ಯೆಹೋವನು ಬೇಸರಗೊಂಡಿದ್ದಾನೆ. 

ಜನರಿಗೆ ಸಹಾಯ ಮಾಡುವವರು ಇಲ್ಲದೆ ಇರುವು 
ದನ್ನು ಕಂಡು ಯೆಹೋವನು ಆಶ್ಚರ್ಯಚಕಿತ 
ನಾಗಿದ್ದಾನೆ. ಆದುದರಿಂದ ಯೆಹೋವನು ತನ್ನ 
ಸ್ವಂತ ಶಕ್ತಿಯನ್ನೂ ನೀತಿಯನ್ನೂ ಬಳಸಿ ಜನರನ್ನು 
ರಕ್ಷಿಸಿದನು. 

ಯೆಹೋವನು ಯುದ್ಧ ಸನ್ನದ್ಧನಾದನು. ಆತನು 
ಒಳ್ಳೆಯತನವೆಂಬ ಕವಚ, ರಕ್ಟಣೆಯೆಂಬ ಶಿರ 
ಸ್ಮ್ರಾಣ, ಶಿಕ್ಬೆಯೆಂಬ ಬಟ್ಟೆ ಮತ್ತು ಗಾಢವಾದ 
ಪ್ರೇಮವೆಂಬ ಮೇಲ್ಲೊದಿಕೆಯನ್ನು ಧರಿಸಿದ್ದಾನೆ. 
ಯೆಹೋವನು ತನ್ನ ಶತ್ರುಗಳ ಮೇಲೆ ಕೋಪ 
ಗೊಂಡಿರುವುದರಿಂದ ಅವರಿಗೆ ಸರಿಯಾದ 
ದಂಡನೆಯನ್ನು ಕೊಡುವನು; ಯೆಹೋವನು ತನ್ನ 





ಯೆಶಾಯ 59:19-60:13 922 


ಶತ್ರುಗಳ ಮೇಲೆ ಕೋಪಗೊಂಡಿರುವುದರಿಂದ 
ದೂರದೇಶಗಳಲ್ಲಿರುವ ಜನರನ್ನೆಲ್ಲಾ ಸರಿಯಾಗಿ 
ದಂಡಿಸುವನು. 

19 ಆಗ ಪಶ್ಚಿಮದಲ್ಲಿರುವ ಜನರು ಯೆಹೋವನ 
ನಾಮಕ್ಕೆ ಭಯಪಟ್ಟು ಗೌರವಿಸುವರು. ಪೂರ್ವದ 
ಲ್ಲಿದ್ದ ಜನರು ಆತನ ಮಹಿಮೆಯನ್ನು ಭಯಭಕ್ತಿ 
ಯಿಂದ ಕಾಣುವರು. ಬಿರುಗಾಳಿಯಿಂದ ರಭಸ 
ವಾಗಿ ಹರಿದುಬರುವ ಹೊಳೆಯಂತೆ ಯೆಹೋವನು 
ಬೇಗನೆ ಬರುವನು. 

20 ಆಗ ಒಬ್ಬ ರಕ್ಷಕನು ಚೀಯೋನಿಗೆ ಬರುವನು. 
ಜನರು ಪಾಪಮಾಡಿದ್ದರೂ ದೇವರ ಬಳಿಗೆ ಹಿಂತಿ 
ರುಗಿ ಬಂದ ಯಾಕೋಬನ ಜನರ ಬಳಿಗೆ ಆತನು 
ಬರುವನು. 





2! ಯೆಹೋವನು ಹೇಳುವದೇನೆಂದರೆ: ""ನಾನು ಆ 
ಜನರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಹು 
ವೆನು. ನನ್ನ ವಾಗ್ದಾನದ ಮಾತುಗಳೂ ನಾನು ಇರಿಸಿದ 
ನನ್ನ ಆತ್ಮವೂ ನಿನ್ನಿಂದ ಎಂದಿಗೂ ತೊಲಗದು. ಅವು ನಿನ್ನ 
ಮೊಮ್ಮಕ್ಕಳ ತನಕವೂ ಇರುವವು. ಅವು ನಿನ್ನೊಂದಿಗೆ 
ಈಗಲೂ ಸದಾಕಾಲವೂ ಇರುವವು.'' 


ದೇವರ ಆಗಮನ 
60... 2 ಪ್ರಕಾಶವೇ, 
ಎದ್ದೇಳು. ನಿನ್ನ ಪ್ರಕಾಶವೆಂಬಾತನು ಬರು 
ತ್ತಾನೆ. ಆತನ ಮಹಿಮೆಯು ನಿನ್ನ ಮೇಲೆ 
ಪ್ರಕಾಶಿಸುವುದು. 

2 ಕತ್ತಲೆಯು ಈಗ ಭೂಮಿಯನ್ನು ಕವಿದಿದೆ. ಜನರು 
ಕತ್ತಲೆಯಲ್ಲಿದ್ದಾರೆ. ಆದರೆ ಯೆಹೋವನ ಪ್ರಕಾ 
ಶವು ನಿನ್ನ ಮೇಲಿರುವದು. ಆತನ ಮಹಿಮೆಯು 
ನಿನ್ನ ಮೇಲೆ ಬರುವದು. 

3 ಜನಾಂಗಗಳು ನಿನ್ನ ಬೆಳಕಿನ ಕಡೆಗೆ ಬರುವರು. 
ಅರಸರುಗಳು ನಿನ್ನ ಪ್ರಕಾಶಮಾನವಾದ ಬೆಳಕಿನತ್ತ 
ಬರುವರು. 

A ನಿನ್ನ ಸುತ್ತಲೂ ನೋಡು. ಜನರು ಸುತ್ತಲೂ ನಿನ್ನ 
ಬಳಿಗೆ ಬಂದು ಸೇರುವದನ್ನು ನೋಡು. ಅವರು 
ದೂರ ಪ್ರಾಂತ್ಯದಿಂದ ಬರುವ ನಿನ್ನ ಗಂಡುಮಕ್ಕಳಾ 
ಗಿದ್ದಾರೆ. ನಿನ್ನ ಕುಮಾರಿಯರು ಅವರೊಂದಿಗೆ 
ಬರುತ್ತಿದ್ದಾರೆ. 

5 ಇವು ಮುಂದೆ ಸಂಭವಿಸುತ್ತವೆ. ಆಗ ನೀನು ನಿನ್ನ 
ಜನರನ್ನು ನೋಡುವೆ. ನಿನ್ನ ಮುಖವು ಸಂತೋಷ 
ದಿಂದ ಪ್ರಕಾಶಿಸುವದು. ಮೊದಲು ನೀನು 


ಭಯಪಡುವೆ. ಆ ಬಳಿಕ ನೀನು ಉತ್ಸಾಹಪಡುವೆ. 
ಸಮುದ್ರದಾಚಿ ಇರುವ ಐಶ್ವರ್ಯವು ನಿನ್ನ ಮುಂದೆ 
ರಾಶಿ ಹಾಕಲ್ಪಡುವದು. ಜನಾಂಗಗಳ ನಿಕ್ಟೇಪವು 
ನಿನಗೆ ದೊರೆಯುವುದು. 

ಮಿದ್ಯಾನಿನ ಮತ್ತು ಏಫದ ಒಂಟಿಗಳ ಹಿಂಡು ರಾಜ್ಯ 
ವನ್ನು ದಾಟುವವು. ಶೆಬ ರಾಜ್ಯದ ಒಂಟೆಗಳ ಸಾಲು 
ಚಿನ್ನ ಮತ್ತು ಧೂಪವನ್ನು ಹೊತ್ತುಕೊಂಡು ನಿನ್ನ 
ಬಳಿಗೆ ಬರುವವು. ಜನರು ಯೆಹೋವನಿಗೆ ಸ್ತೋತ್ರ 
ಗಾನ ಹಾಡುವರು. 

ಜನರು ಕೇದಾರಿನ ಎಲ್ಲಾ ಕುರಿಗಳನ್ನು ಒಟ್ಟು 
ಗೂಡಿಸಿ ನಿನಗೆ ಕೊಡುವರು. ನೆಬಾಯೋತಿನಿಂದ 
ಟಗರುಗಳನ್ನು ನಿನಗೆ ತರುವರು. ನೀನು ನಿನ್ನ 
ವೇದಿಕೆಯ ಮೇಲೆ ಅವುಗಳನ್ನು ಯಜ್ಞಮಾಹುವೆ. 
ಆಗ ನಾನು ಸ್ವೀಕರಿಸುವೆನು. ನನ್ನ ಸುಂದರವಾದ 
ಆಲಯವನ್ನು ಇನ್ನೂ ಸೌಂದರ್ಯಗೊಳಿಸುವೆನು. 
ಜನರನ್ನು ನೋಡು! ಆಕಾಶದ ಮೋಡವು ಹಾರಿ 
ಹೋಗುವಂತೆ ಅವರು ನಿನ್ನ ಬಳಿಗೆ ತ್ವರಿತವಾಗಿ 
ಬರುತ್ತಿದ್ದಾರೆ. ತಮ್ಮ ಗೂಡುಗಳಿಗೆ ಹಾರುವ ಪಾರಿ 
ವಾಳಗಳಂತೆ ಅವರಿರುತ್ತಾರೆ. 

ದೂರ ಪ್ರಾಂತ್ಯಗಳು ನನಗಾಗಿ ಕಾದಿವೆ. ದೊಡ್ಡ 
ಸರಕು ಸಾಗಿಸುವ ಹಡಗುಗಳು ಹೊರಡಲು ತಯಾ 
ರಾಗಿವೆ. ಈ ಹಡಗುಗಳು ದೂರ ಪ್ರಾಂತ್ಯದಲ್ಲಿರುವ 
ನಿನ್ನ ಮಕ್ಕಳನ್ನು ಕರೆತರಲು ತಯಾರಾಗಿವೆ. ಅವರು 
ಬೆಳ್ಳಿಬಂಗಾರಗಳನ್ನು ತಮ್ಮೊಂದಿಗೆ ತಂದು ಇಸ್ರೇ 
ಲಿನ ಪರಿಶುದ್ಧನಾದ ಯೆಹೋವನನ್ನು ಘನ 
ಪಡಿಸುವರು. ಯೆಹೋವನು ನಿನಗೆ ಆಶ್ಚರ್ಯಕರ 
ವಾದ ಸಂಗತಿಗಳನ್ನು ಮಾಡುವನು. 

ಬೇರೆ ದೇಶದ ಮಕ್ಕಳು ನಿನ್ನ ಗೋಡೆಗಳನ್ನು ಮತ್ತೆ 
ಕಟ್ಟುವರು. ಅವರ ಅರಸರುಗಳು ನಿನ್ನ ಸೇವೆ 
ಮಾಡುವರು. ನಾನು ಕೋಪಗೊಂಡಾಗ ನಿನ್ನನ್ನು 
ಬಾಧಿಸಿದೆನು. ಆದರೆ ಈಗ ನಿನಗೆ ಕರುಣೆ 
ತೋರುವೆನು. ನಿನ್ನನ್ನು ಆದರಿಸುವೆನು. 

ನಿನ್ನ ದ್ವಾರಗಳು ಯಾವಾಗಲೂ ತೆರೆಯಲ್ಪಡುತ್ತವೆ. 
ಅವು ಹಗಲಲ್ಲಾಗಲೀ ರಾತ್ರಿಯಲ್ಲಾಗಲೀ ಮುಚ್ಚ 
ಲ್ಪಡುವದಿಲ್ಲ. ರಾಜ್ಯಗಳೂ ರಾಜರುಗಳೂ ತಮ್ಮ 
ಐಶ್ವರ್ಯವನ್ನು ನಿನ್ನ ಬಳಿಗೆ ತರುವರು. 

ನಿನ್ನ ಸೇವೆ ಮಾಡದ ಯಾವ ರಾಜ್ಯವಾಗಲೀ ನಾಶ 
ಮಾಡಲ್ಪಡುವದು. 

ಲೆಬನೋನಿನ ಎಲ್ಲಾ ಅಮೂಲ್ಯ ವಸ್ತುಗಳನ್ನು 
ನಿನಗೆ ಕೊಡಲಾಗುವುದು. ಜನರು ದೇವದಾರು 
ಮರಗಳನ್ನೂ ಇತರ ವಿಶೇಷ ಮರಗಳನ್ನೂ ನಿನಗೆ 
ತಂದು ಕೊಡುವರು. ಈ ಮರಗಳಿಂದ 











ತೊಲೆಗಳನ್ನು ಮಾಡುವರು. ಮತ್ತು ನನ್ನ ಪವಿತ್ರ, 
ಆಲಯವನ್ನು ಸೌಂದರ್ಯಗೊಳಿಸುವರು. ಅದು 
ನನ್ನ ಸಿಂಹಾಸನದ ಮುಂದಿರುವ ಕಾಲ್ಮಣಿ 
ಯಂತಿರುವದು. ಆದಕ್ಕೆ ನಾನು ಹೆಚ್ಚಾದ ಗೌರವ 
ಕೊಡುವೆನು. 

ಹಿಂದಿನ ದಿವಸಗಳಲ್ಲಿ ಜನರು ನಿನಗೆ ಹಿಂಸೆ 
ಕೊಟ್ಟರು. ಆ ಜನರು ಈಗ ನಿನ್ನ ಮುಂದೆ ಅಡ್ಡ 
ಬೀಳುವರು. ಗತಿಸಿದ ದಿವಸಗಳಲ್ಲಿ ಜನರು ನಿನ್ನನ್ನು 
ದ್ವೇಷಿಸಿದರು. ಈಗ ನಿನ್ನ ಕಾಲು ಮುಂದೆ ಬೀಳು 
ವರು. ಅವರು ನಿನ್ನನ್ನು ಯೆಹೋವನ ಪಟ್ಟಣ. 
ಇಸ್ರೇಲಿನ ಪರಿಶುದ್ದನಾದ ಯೆಹೋವನ 
ಚೇಯೋನ್‌ ಎಂದು ಕರೆಯುವರು.'' 


ಹೊಸ ಇಸ್ರೇಲ್‌ -ಸಮಾಧಾನದ ದೇಶ 


""ನೀನು ಮತ್ತೆಂದಿಗೂ ಒಬ್ಬಂಟಿಗನಾಗಿರುವದಿಲ್ಲ. 


ನೀನು ಮತ್ತೆ ಎಂದಿಗೂ ದ್ವೈಷಿಸಲ್ಪಡುವದಿಲ್ಲ. 
ನೀನು ತಿರುಗಿ ಬರಿದಾಗುವುದಿಲ್ಲ. ನಿನ್ನನ್ನು ಶಾಶ್ವತ 
ವಾದ ಮಹೋನ್ನತನನ್ನಾಗಿ ಮಾಡುವೆನು. ನೀನು 
ನಿತ್ಯಕಾ ಲಕ್ಕೂ ಸಂತೋಷದಲ್ಲಿರುವೆ. 

ಜನಾಂಗಗಳು ನಿನಗೆ ಬೇಕಾದದ್ದೆಲ್ಲವನ್ನು ಕೊಡು 
ವರು. ಒಂದು ಮಗು ಹೇಗೆ ತಾಯಿಯ ಹಾಲನ್ನು 
ಕುಡಿಯುವದೋ ಅದೇ ರೀತಿಯಲ್ಲಿ ಅರಸರುಗ 
ಳಿಂದ ನೀವು ಧನವನ್ನು ಕುಡಿಯುವಿರಿ. ಆಗ 
ಯೆಹೋವನಾದ ನಾನೇ ನಿಮ್ಮನ್ನು ರಕ್ಷಿಸಿದೆನೆಂದು 
ತಿಳಿದುಕೊಳ್ಳುವಿರಿ. ಆಗ ಯಾಕೋಬನ ಮಹಾ 
ದೇವರು ನಿಮ್ಮನ್ನು ಕಾಪಾಡುವನೆಂದು ತಿಳಿದು 
ಕೊಳ್ಳುವಿರಿ. 

ಈಗ ನಿಮ್ಮಲ್ಲಿ ತಾಮ್ರವಿದೆ. ನಾನು ನಿಮಗೆ ಬಂಗಾರ 
ವನ್ನು ತರುವೆನು. ಈಗ ನಿಮ್ಮಲ್ಲಿ ಕಬ್ಬಿಣವಿದೆ. ನಾನು 
ನಿಮಗೆ ಬೆಳ್ಳಿಯನ್ನು ತರುವೆನು. ನಿಮ್ಮ ಮರವನ್ನು 
ತಾಮ್ರವನ್ನಾಗಿ ಪರಿವರ್ತಿಸುವೆನು. ನಿಮ್ಮ ಕಲ್ಲು 
ಬಂಡೆಗಳನ್ನು ಕಬ್ಬಣವನ್ನಾಗಿ ಮಾಡುವೆನು. ನಿಮ್ಮ 
ಶಿಕ್ಬೆಯನ್ನು ಸಮಾಧಾನವನ್ನಾಗಿ ಮಾಡುವೆನು. 
ಈಗ ನಿಮ್ಮನ್ನು ಹಿಂಸಿಸುವ ಜನರು ನಿಮಗೆ ಸಹಾಯ 
ಮಾಡುವರು. 

ಇನ್ನು ಮುಂದೆ ಮತ್ತೆ ಹಿಂಸಾಚಾರದ ವರ್ತಮಾನವು 
ನಿಮ್ಮಲ್ಲಿರುವದಿಲ್ಲ. ಜನರು ಇನ್ನೆಂದಿಗೂ ನಿಮ್ಮ 
ಮೇಲೆರಗಿ ನಿಮ್ಮನ್ನು ದೋಚುವದಿಲ್ಲ. ನಿಮ್ಮ 
ಗೋಡೆಗಳಿಗೆ "ರಕ್ಸಣೆ' ಎಂದೂ ದ್ವಾರಗಳಿಗೆ 
ಸ್ತೋತ್ರವೆಂದೂ ಹೆಸರಿಡುವಿರಿ. 

ಇನ್ನು ಮುಂದೆ ಹಗಲು ಹೊತ್ತಿನಲ್ಲಿ ಸೂರ್ಯನು 
ನಿಮಗೆ ಬೆಳಾಕಾಗಿರುವದಿಲ್ಲ; ರಾತ್ರಿಕಾಲದಲ್ಲಿ 





923 


ಯೆಶಾಯ 60:14-61:3 


ಚಂದ್ರನ ಪ್ರಕಾಶವು ನಿಮಗೆ ಬೆಳಕಾಗಿರುವದಿಲ್ಲ. 
ಯಾಕೆಂದರೆ ಯೆಹೋವನೇ ನಿಮ್ಮ ನಿತ್ಯಕಾಲದ 
ಬೆಳಕಾಗಿರುವನು. ನಿಮ್ಮ ದೇವರು ನಿಮ್ಮ 
ಮಹಿಮೆಯಾಗಿರುವನು. 

20 ನಿಮ್ಮ ಸೂರ್ಯನು ಮತ್ತೆ ಅಸ್ತಮಾನವಾಗುವದಿಲ್ಲ. 

ನಿಮ್ಮ ಚಂದ್ರನು ಮತ್ತೆಂದಿಗೂ ಕಪ್ಪಾಗುವದಿಲ್ಲ. 

ಯಾಕೆಂದರೆ ಯೆಹೋವನು ನಿಮ್ಮ ನಿರಂತರದ 
ಬೆಳಕಾಗಿರುವನು. ನಿಮ್ಮ ದುಃಖದ ಕಾಲವು ಅಂತ್ಯ 
ವಾಗುವದು. 

ನಿನ್ನ ಜನರೆಲ್ಲಾ ನೀತಿಯಲ್ಲಿ ಜೀವಿಸುವರು. ಅವರು 

ಭೂಮಿಗೆ ಶಾಶ್ವತವಾದ ಬಾಧ್ಯಸ್ತರಾಗುವರು. ಆ 

ಜನರನ್ನು ನಾನೇ ನಿರ್ಮಿಸಿದೆನು. ನಾನು ನನ್ನ ಸ್ವಂತ 

ಕೈಗಳಿಂದ ನಿರ್ಮಿಸಿದ ಆಶ್ಚರ್ಯಕರವಾದ ಸಸಿಗ 
ಳಂತೆ ಅವರಿರುವರು. 

WN ಅತ್ಯಂತ ಚಿಕ್ಕ ಕುಟುಂಬವು ದೊಡ್ಡ ಕುಲವಾಗು 
ವದು. ಅತ್ಯಂತ ಎಳೆಯ ಕುಟುಂಬವು ಬಲಾಢ್ಯ 
ವಾದ ಜನಾಂಗವಾಗುವದು. ತಕ್ಕ ಕಾಲದಲ್ಲಿ 
ಯೆಹೋವನಾದ ನಾನು ಬೇಗನೇ ಬರುವೆನು. 
ಇವುಗಳೆಲ್ಲಾ ನೆರವೇರುವಂತೆ ಮಾಹುವೆನು.'' 


2 


ಯೆಹೋವನ ಸ್ವಾತಂತ್ರ, ಸಂದೇಶ 

ಯೆಹೋವನ ಸೇವಕನು ಹೇಳುವದೇನೆಂದರೆ, 
61 "`ನನ್ನ ಒಡೆಯನಾದ ಯೆಹೋವನು ತನ್ನ 
ಆತ್ಮವನ್ನು ನನ್ನಲ್ಲಿರಿಸಿದನು. ಬಡವರಿಗೆ ಸುವಾರ್ತೆಯನ್ನು 
ತಿಳಿಸಲೂ ದುಃಖಿಸುವವರನ್ನು ಸಂತೈಸಲೂ ನನ್ನನ್ನು 
ಆರಿಸಿರುತ್ತಾನೆ. ಸೆರೆಹಿಡಿಯಲ್ಲಟ್ಟಿರುವವರನ್ನು ಸ್ವತಂತ್ರ 
ರಾದರೆಂದು ಹೇಳಲೂ ಕೈದಿಗಳನ್ನು ಬಿಡುಗಡೆ 
ಮಾಡಲ್ಪಟ್ಟವರೆಂದು ಹೇಳಲೂ ದೇವರು ನನ್ನನ್ನು 
ಕಳುಹಿಸಿದನು. ಯೆಹೋವನು ತಾನು ಕರುಣೆ 
ತೋರುವ ಸಮಯದ ಕುರಿತಾಗಿ ಸಾರುವಂತೆ ನನ್ನನ್ನು 
ಕಳುಹಿಸಿದನು. ದುಷ್ಟರನ್ನು ಶಿಕ್ಸಿಸುವ ಸಮಯವನ್ನು 
ಸಾರಲು ದೇವರು ನನ್ನನ್ನು ಕಳುಹಿಸಿದನು. ದುಃಖಪಡುವ 
ಜನರನ್ನು ಸಂತೈಸಲು ದೇವರು ನನ್ನನ್ನು ಕಳುಹಿಸಿದನು. 
*ಚೀಯೋನಿನಲ್ಲಿ ದುಃಖಿಸುವ ಜನರ ಬಳಿಗೆ ನನ್ನನ್ನು 
ಕಳುಹಿಸಿದನು. ನಾನು ಅವರನ್ನು ಉತ್ಸವಕ್ಕಾಗಿ ಸಿದ್ಧ 
ಪಡಿಸುವೆನು. ಅವರ ತಲೆಯ ಮೇಲಿರುವ ಬೂದಿಯನ್ನು 
ತೆಗೆದುಹಾಕಿ ಅದರ ಬದಲಾಗಿ ಕಿರೀಟವನ್ನು ತೊಡಿಸು 
ವೆನು. ಅವರ ದುಃಖವನ್ನು ತೆಗೆದುಹಾಕಿ ಅವರಿಗೆ ತೈಲ 
ವೆಂಬ ಸಂತೋಷವನ್ನು ಅನುಗ್ರಹಿಸುವೆನು. ಅವರ ದುಃಖ 
ವನ್ನೆಲ್ಲಾ ನಿವಾರಿಸಿ ಉತ್ಸವಕ್ಕಾಗಿ ಅವರಿಗೆ ಬಟ್ಟೆಯನ್ನು 
ತೊಡಿಸುವೆನು. ಅವರನ್ನು ಒಳ್ಳೆಯ ಮರಗಳೆಂತಲೂ 


ಯೆಶಾಯ 61:4-62:6 


ದೇವರ ಆಶ್ಚರ್ಯಕರವಾದ ಸಸಿಯೆಂತಲೂ ಕರೆಯು 
ವದಕ್ಕಾಗಿ ದೇವರೇ ನನ್ನನ್ನು ಕಳುಹಿಸಿದನು. 

*""ಆ ಸಮಯದಲ್ಲಿ ಹಾಳು ಬಿದ್ದ ಹಳೇ ಪಟ್ಟಣಗಳು 
ಮತ್ತೆ ಕಟ್ಟಲ್ಪಡುವವು. ಅವುಗಳು ಮುಂಚೆ ಹೇಗಿದ್ದವೋ 
ಹಾಗೆಯೇ ಹೊಸದಾಗಿ ಕಾಣಿಸುವವು. ಹಲವು ವರ್ಷಗಳ 
ಕಾಲ ಕೆಹವಲ್ಪಟ್ಟು ಹಾಳುಬಿದ್ದ ಪಟ್ಟಣಗಳು ಹೊಸದಾಗಿ 
ಕಾಣಿಸುವವು. 

5""ಆಗ ನಿನ್ನ ವೈರಿಗಳು ನಿನ್ನ ಬಳಿಗೆ ಬಂದು ನಿನ್ನ ಕುರಿ 
ಮಂದೆಯನ್ನು ಮೇಯಿಸುವರು. ನಿನ್ನ ವೈರಿಗಳ ಮಕ್ಕಳು 
ನಿನ್ನ ಹೊಲಗದ್ದೆಗಳಲ್ಲಿಯೂ ತೋಟಗಳಲ್ಲಿಯೂ ಕೆಲಸ 
ಮಾಡುವರು. 5ಆಗ ನಿನ್ನನ್ನು ಯೆಹೋವನ ಯಾಜಕ 
ರೆಂದೂ ದೇವರ ಸಹಾಯಕರೆಂದೂ ಕರೆಯುವರು. 
ಭೂಲೋಕದ ಎಲ್ಲಾ ದೇಶಗಳ ಐಶ್ವರ್ಯವು ನಿಮ್ಮ 
ಕೈಸೇರುವುದರಿಂದ ನೀವು ಹೆಚ್ಚಳಪಡುವಿರಿ. 

?""ಗತಿಸಿದ ದಿವಸಗಳಲ್ಲಿ ಜನರು ನಿಮ್ಮನ್ನು ನಾಚಿಕೆಗೆ 
ಗುರಿಪಡಿಸಿದರು; ಕೆಟ್ಟಮಾತುಗಳನ್ನಾಡಿದರು; ಬೇರೆ 
ಜನರಿಗಿಂತ ನೀವು ಹೆಚ್ಚಾಗಿ ನಾಚಿಕೆಗೆ ಒಳಗಾದಿರಿ. ಅದ 
ಕ್ಕಾಗಿ ನಿಮ್ಮ ಭೂಮಿಯಲ್ಲಿ ಬೇರೆ ಸ್ಥಳಗಳಿಗಿಂತ ಎರಡ 
ರಷ್ಟು ಹೆಚ್ಚು ಕೊಯಿಲು ಮಾಡುವಿರಿ. ನೀವು ಶಾಶ್ವತ 
ವಾದ ಸಂತೋಷವನ್ನು ಪಡೆದುಕೊಳ್ಳುವಿರಿ. 
*ಯಾಕೆಂದರೆ ನಾನೇ ಯೆಹೋವನು. ನಾನು ನ್ಯಾಯ 
ದಲ್ಲಿ ಸಂತೋಷಿಸುವೆನು. ನಾನು ಕದಿಯುವದನ್ನೂ 
ಎಲ್ಲಾ ದುಷ್ಟತ್ವಗಳನ್ನೂ ದ್ವೇಷಿಸುತ್ತೇನೆ. ಅದಕ್ಕಾಗಿ ನಾನು 
ಅಂಥಾ ಜನರಿಗೆ ದೊರಕಬೇಕಾದ ಶಿಕ್ಷೆಯನ್ನು ಕೊಡು 
ವೆನು. ನನ್ನ ಜನರೊಂದಿಗೆ ನಿತ್ಯಕಾಲದ ಒಡಂಬಡಿಕೆ 
ಯನ್ನು ಮಾಡಿಕೊಳ್ಳುವೆನು. *ಎಲ್ಲಾ ಜನಾಂಗಗಳವರು 
ನನ್ನ ಜನರನ್ನೂ ನನ್ನ ದೇಶದ ಮಕ್ಕಳನ್ನೂ ತಿಳಿದು 
ಕೊಳ್ಳುವರು. ಅವರನ್ನು ಜನರು ನೋಡಿದಾಗ 
ಯೆಹೋವನು ಅವರನ್ನು ಅಶೀರ್ವದಿಸುತ್ತಿದ್ದಾನೆ ಎಂದು 
ತಿಳಿಯುವರು.'' 








ದೇವರ ಸೇವಕನು ನೀತಿಯನ್ನೂ 
ರಕ್ಷಣೆಯನ್ನೂ ತರುತ್ತಾನೆ 

10 " ಯೆಹೋವನು ನನ್ನನ್ನು ಸಂತೋಷಭರಿತನನ್ನಾಗಿ 
ಮಾಡುತ್ತಾನೆ. ನನ್ನ ಸಂಪೂರ್ಣ ವ್ಯಕ್ತಿತ್ವವು ನನ್ನ 
ದೇವರಲ್ಲಿ ಸಂತೋಷಿಸುತ್ತದೆ. ಯೆಹೋವನು 
ರಕ್ಷಣೆಯೆಂಬ ವಸ್ತ್ರವನ್ನು ನನಗೆ ತೊಡಿಸಿದ್ದಾನೆ. 
ಮದುವೆಯಲ್ಲಿ ಮದುವಣಿಗನು ಧರಿಸಿಕೊಳ್ಳುವ 
ಬಟ್ಟೆಯಂತೆ ಅದು ನಯವಾಗಿದೆ. ಯೆಹೋವನು 
ನನಗೆ ನೀತಿಯೆಂಬ ನಿಲುವಂಗಿಯನ್ನು ತೊಡಿಸಿ 
ರುತ್ತಾನೆ. ಅದು ಮದುಮಗಳು ಮದುವೆಯಲ್ಲಿ 
ಧರಿಸಿಕೊಳ್ಳುವ ಬಟ್ಟೆಯಂತಿದೆ. 


924 


11 “ಭೂಮಿಯು ಸಸಿಗಳನ್ನು ಬೆಳೆಸುತ್ತದೆ. ಜನರು 
ತೋಟದಲ್ಲಿ ಬೀಜ ಬಿತ್ತುವರು. ತೋಟವು ಬೀಜ 
ವನ್ನು ಬೆಳೆಸುತ್ತದೆ. ಅದೇ ರೀತಿಯಲ್ಲಿ ದೇವರು 
ನೀತಿಯನ್ನು ಬೆಳೆಸುತ್ತಾನೆ. ಸ್ತುತಿ ಎಂಬದನ್ನು 


ಎಲ್ಲಾ ಜನಾಂಗಗಳ ಲ್ಲಿ ಯೆಹೋವನು 
ಬೆಳೆಸುತ್ತಾನೆ.'' 
ನೀತಿಯುತವಾದ ಹೊಸ ಜಿರುಸಲೇಮ್‌ 


62 ""ಚೀಯೋನನ್ನು ನಾನು ಪ್ರೀತಿಸುತ್ತೇನೆ. 

ಆಕೆಯ ವಿಷಯವಾಗಿ ನಾನು ಮಾತಾಡು 
ತ್ತಲೇ ಇರುವೆನು. ನಾನು ಜಿರುಸಲೇಮನ್ನು ಪ್ರೀತಿ 
ಸುತ್ತೇನೆ. ಅದರ ವಿಷಯವಾಗಿ ಮಾತನಾಡುವ 
ದನ್ನು ನಾನು ನಿಲ್ಲಿಸುವದಿಲ್ಲ. ಧರ್ಮವು ಬೆಳಕಿ 
ನಂತೆ ಪ್ರಕಾಶಿಸುವ ತನಕ ನಾನು ಮಾತನಾಡು 
ವೆನು. ರಕ್ಷಣೆಯು ಬೆಂಕಿಯಂತೆ ಪ್ರಜ್ವಲಿಸುವ 
ವರೆಗೆ ನಾನು ಮಾತನಾಹುವೆನು. 

2೭ ಆಗಎಲ್ಲಾ ಜನಾಂಗದವರು ಆಕೆಯ ನ್ಯಾಯವನ್ನು 
ನೋಡುವರು. ಎಲ್ಲಾ ಅರಸರುಗಳು ಆಕೆಯ 
ಮಹಿಮೆಯನ್ನು ನೋಡುವರು. ಆಗ ನಿನಗೊಂದು 
ಹೊಸ ಹೆಸರನ್ನು ಕೊಡುವೆನು; ಯೆಹೋವನು 
ತಾನೇ ಆ ಹೆಸರನ್ನು ಕೊಡುವನು. 

3 ಯೆಹೋವನು ನಿನ್ನಲ್ಲಿ ಬಹಳವಾಗಿ ಹೆಚ್ಚಳ 
ಪಡುವನು. ನೀನು ಆತನ ಕೈಯಲ್ಲಿ ಒಂದು 
ಸುಂದರವಾದ ಕಿರೀಟದಂತಿರುವೆ. 

* ದೇವರು ತೊರೆದ ಜನಾಂಗವೆಂದೂ ದೇವರು ನಾಶ 
ಮಾಡಿದ ದೇಶವೆಂದೂ ನಿಮ್ಮನ್ನು ಇನ್ನು ಮುಂದೆ 
ಯಾರೂ ಕರೆಯುವದಿಲ್ಲ. "ದೇವರ ಪ್ರಿಯ 
ಜನರು' ಎಂದು ನೀವು ಕರೆಯಲ್ಪಡುವಿರಿ. ನಿಮ್ಮ 
ದೇಶವು "ದೇವರ ಮದಲಗಿತ್ತಿ' ಎಂದು ಕರೆಯಲ್ಪ 
ಹಡುವದು. ಯಾಕೆಂದರೆ ಯೆಹೋವನು ನಿಮ್ಮನ್ನು 
ಪ್ರೀತಿಸುತ್ತಾನೆ; ನಿಮ್ಮ ದೇಶವು ಆತನಿಗೆ ಸೇರಿದೆ. 

5 ಯಾೌವನಸ್ಥನು ಕನ್ನಿಕೆಯನ್ನು ಪ್ರೀತಿಸಿ ಮದುವೆ 
ಯಾಗುವನು; ತನ್ನ ಹೆಂಹತಿಯನ್ನಾಗಿ ಆಕೆಯನ್ನು 
ಸ್ವೀಕರಿಸುವನು. ಅದೇ ರೀತಿಯಲ್ಲಿ ದೇವರು 
ನಿಮ್ಮನ್ನು ವಿವಾಹವಾಗುತ್ತಾನೆ. ದೇಶವು ತುಂಬಿ 
ಹೋಗುವಷ್ಟು ಮಕ್ಕಳನ್ನು ಆತನು ಪಡೆದುಕೊಳ್ಳು 
ತ್ತಾನೆ. ಒಬ್ಬನು ಹೊಸದಾಗಿ ಮದುವೆಯಾದ ತನ್ನ 
ಹೆಂಡತಿಯೊಡನೆ ಉಲ್ಲಾಸದಿಂದಿರುವಂತೆ ನಿನ್ನ 
ದೇವರು ನಿನ್ನಲ್ಲಿ ಆನಂದಿಸುವನು.'' 





ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವನು 
6 ""ಜೆರುಸಲೇಮೇ, ನಿನ್ನ ಗೋಡೆಯ ಮೇಲೆ ನಾನು 


925 


ಕಾವಲುಗಾರರನ್ನು ಇಟ್ಟಿರುತ್ತೇನೆ. ಆ ಕಾವಲು 
ಗಾರರು ಮೌನವಾಗಿರುವದಿಲ್ಲ. ಅವರು ಹಗಲು 
ರಾತ್ರಿ, ಪ್ರಾರ್ಥಿಸುತ್ತಾ ಇರುವರು.'' ಕಾವಲು 
ಗಾರರೇ, ನೀವು ಯೆಹೋವನಿಗೆ ಪ್ರಾರ್ಥಿಸುತ್ತಾ 
ಇರಬೇಕು. ಆತನ ವಾಗ್ದಾನಗಳನ್ನು ನೀವು ಆತನ 
ನೆನಪಿಗೆ ತರಬೇಕು. ಪ್ರಾರ್ಥಿಸುವದನ್ನು ಎಂದಿಗೂ 
ನಿಲ್ಲಿಸಬೇಡಿ. 

ಜೆರುಸಲೇಮ್‌ ನಗರವು ಜನರ ಹೊಗಳಿಕೆಗೆ ಪಾತ್ರ 
ವಾಗುವಂತೆ ಯೆಹೋವನು ಮಾಹುವ ತನಕ ನೀವು 
ಆತನಿಗೆ ಪ್ರಾರ್ಥಿಸುತ್ತಿರಬೇಕು. 

ಯೆಹೋವನು ವಾಗ್ದಾನವನ್ನು ಮಾಡಿರುತ್ತಾನೆ. 
ಆತನ ಸ್ವಂತ ಹೆಸರೇ ಅದಕ್ಕೆ ಸಾಕ್ಷಿಯಾಗಿದೆ. ಆತನು 
ತನ್ನ ಸಾಮರ್ಥ್ಯದಿಂದ ವಾಗ್ದಾನವನ್ನು ನೆರವೇರಿಸು 
ವನು. ಯೆಹೋವನು ಹೇಳಿದ್ದೇನೆಂದರೆ, “ನಿನ್ನ 
ಅಹಾರವನ್ನು ನಾನು ನಿನ್ನ ವೈರಿಗಳಿಗೆ ಮತ್ತೆ ಕೊಡು 
ಪದಿಲ್ಲವೆಂದು ವಾಗ್ದಾನ ಮಾಡುತ್ತೇನೆ. ನೀನು 
ತಯಾರಿಸುವ ದ್ರಾಕ್ಷಾರಸವನ್ನು ಇನ್ನು ಮುಂದೆ 
ನಿನ್ನ ವೈರಿಗಳು ಸೇವಿಸುವದಿಲ್ಲವೆಂದು ನಾನು 
ವಾಗ್ದಾನ ಮಾಡುತ್ತೇನೆ. 

ಒಬ್ಬನು ಆಹಾರವನ್ನು ಒಟ್ಟುಗೂಡಿಸಿ ತಾನೇ ತಿನ್ನು 
ವನು. ಅವನು ದೇವರನ್ನು ಸ್ತುತಿಸುವನು. ದ್ರಾಕ್ಷಿ 
ಹಣ್ಣನ್ನು ಶೇಖರಿಸುವವನು ಅದರ ರಸವನ್ನು ಕುಡಿ 
ಯುವನು. ಇವೆಲ್ಲವೂ ನನ್ನ ಪರಿಶುದ್ಧ ದೇಶದಲ್ಲಿ 
ಆಗುವದು.''* 

ದ್ವಾರದೊಳಗಿಂದ ಬನ್ನಿರಿ. ಜನರು ಬರುವದಕ್ಕೆ 
ದಾರಿಯನ್ನು ಸರಿಮಾಡಿರಿ. ರಸ್ತೆಯನ್ನು ಸಿದ್ಧ ಪಡಿ 
ಸಿರಿ. ಅದರ ಮೇಲಿರುವ ಕಲ್ಲುಗಳನ್ನು ತೆಗೆದು 
ಬಿಡಿರಿ. ಜನಾಂಗಗಳು ಕಾಣುವಂತೆ ಧ್ವಜವನ್ನು 
ಏರಿಸಿರಿ. 

ಯೆಹೋವನು ದೂರದೇಶಗಳವರಿಗೆ ಹೇಳುವದೇ 
ನೆಂದರೆ, ""ಚೀಯೋನಿನ ಜನರಿಗೆ ತಿಳಿಸಿರಿ, 
ನೋಡು, ನಿನ್ನ ರಕ್ಷಕನು ಬರುತ್ತಿದ್ದಾನೆ. ತನ್ನ 
ಕೈಯಲ್ಲಿ ನಿನಗೆ ಪ್ರತಿಫಲವನ್ನು ತೆಗೆದುಕೊಂಡು 
ಬರುತ್ತಿದ್ದಾನೆ.'' 


ಆತನ ಜನರು ಪವಿತ್ರರೆಂದೂ ಯೆಹೋವನಿಂದ 
ರಕ್ಷಿಸಲ್ಪಟ್ಟವರೆಂದೂ ಕರೆಯಲ್ಪಹುವರು. ಜಿರುಸ 
ಲೇಮ್‌, ""ದೇವರಿಗೆ ಬೇಕಾದ ಪಟ್ಟಣ'' ವೆಂದೂ, 





""ದೇವರಿರುವ ಪಟ್ಟಣ ವೆಂದೂ ಕರೆಯ 
ಲಡುವದು. 
ವಿ 

ಇವೆಲ್ಲವೂ ... ಆಗುವದು ಅಕ್ಬರಶಃ ""ಅವರು ನನ್ನ ಆಲಯದ 


ಅಂಗಳದಲ್ಲಿ ದ್ರಾಕ್ಷಾರಸವನ್ನು ಕುಡಿಯುವರು.'' 


ಯೆಶಾಯ 62:7-63:7 


ಯೆಹೋವನು ತನ್ನ ಜನರಿಗೆ ನ್ಯಾಯ 
ತೀರಿಸುವನು 


63 ಎದೋಮಿನಿಂದ ಬರುತ್ತಿರುವ ಇವನು 


ಯಾರು? ಅವನು ಬೊಜ್ರದಿಂದ ಬರುತ್ತಿ 
ದ್ದಾನೆ. ಆತನ ಬಟ್ಟೆಯು ಕಡುಕೆಂಪು ಬಣ್ಣದಿಂದ 
ತುಂಬಿದೆ. ತನ್ನ ಬಟ್ಟೆಯಲ್ಲಿ ಅವನು ಮಹಿಮಾ 
ಸ್ವರೂಪನಾಗಿ ಕಾಣುತ್ತಿದ್ದಾನೆ. ಆತನು ತನ್ನ ಬಲ 
ಸಾಮರ್ಥ್ಯಗಳಿಂದಾಗಿ ನೇರವಾಗಿ ನಡೆಯುತ್ತಿ 
ದ್ದಾನೆ. ಆತನು ""ನಾನು ಸತ್ಯವನ್ನೇ ಹೇಳುತ್ತೇನೆ, 
ನಿನ್ನನ್ನು ರಕ್ಷಿಸಲು ನನಗೆ ಸಾಮರ್ಥ್ಯ ಉಂಟು.'' 
ಎಂದು ಹೇಳುವನು. 


“ನಿನ್ನ ಬಟ್ಟೆ ಕಡುಕೆಂಪಾಗಲು ಕಾರಣವೇನು? 


ದ್ರಾಕ್ಸಿಹಣ್ಣುಗಳನ್ನು ತುಳಿದು ರಸ ತೆಗೆಯುವವನ 
ಬಟ್ಟೆಯಂತೆ ಅವು ಇವೆ.'' 

ಅವನ ಉತ್ತರ: ""ದ್ರಾಕ್ಸಿತೊಟ್ಟಿಯಲ್ಲಿ ನಾನೊ 
ಬ್ಬನೇ ನಡೆದೆನು. ಯಾರೂ ನನಗೆ ಸಹಾಯ ಮಾಡ 
ಲಿಲ್ಲ. ನಾನು ಕೋಪಗೊಂಡು ದ್ರಾಕ್ಸಿಹಣ್ಣಿನ 
ಮೇಲೆ ನಡೆದೆನು. ಅದರ ರಸ ನನ್ನ ಬಟ್ಟೆಯ ಮೇಲೆ 
ಹಾರಿತು. ಆದುದರಿಂದ ನನ್ನ ಬಟ್ಟೆಗಳು ಮಲಿನ 
ವಾದವು. 

ಜನರನ್ನು ಶಿಕ್ಸಿಸಲು ನಾನೊಂದು ಸಮಯವನ್ನು 
ನಿಗದಿ ಮಾಡಿರುತ್ತೇನೆ. ಈಗ ನನ್ನ ಜನರನ್ನು ರಕ್ಷಿಸಿ 
ಕಾಪಾಡುವ ಸಮಯ ಬಂದಿದೆ. 

ನಾನು ಸುತ್ತಲೂ ನೋಡಿದಾಗ ನನಗೆ ಸಹಾಯ 
ಮಾಡುವವರು ಯಾರೂ ಇರಲಿಲ್ಲ. ನನ್ನನ್ನು 
ಯಾರೂ ಬೆಂಬಲಿಸದೆ ಇರುವದನ್ನು ನೋಡಿ ನನಗೆ 
ಆಶ್ಚರ್ಯವಾಯಿತು. ನನ್ನ ಜನರನ್ನು ರಕ್ಷಿಸಲು ನನ್ನ 
ಬಲವನ್ನೇ ಪ್ರಯೋಗಿಸಿದೆನು. ನನ್ನ ಕೋಪವು 
ನನ್ನನ್ನು ಬಲಪಡಿಸಿತು. 

ನಾನು ಕೋಪಗೊಂಡಾಗ ಜನರ ಮೇಲೆ ನಡೆ 
ದಾಡಿದೆನು. ನಾನು ಸಿಟ್ಟುಗೊಂಡಾಗ ಅವರನ್ನು 
ಶಿಕ್ಸಿಸಿದೆನು. ಅವರ ರಕ್ತವನ್ನು ನೆಲದ ಮೇಲೆ 
ಚೆಲ್ಲಿದೆನು.'' 


ಯೆಹೋವನು ತನ್ನ ಜನರಿಗೆ 
ಕರುಣೆತೋರುವನು 
ಯೆಹೋವನು ಕುರುಣಾಶೀಲನೆಂಬುದನ್ನು 
ನೆನಪು ಮಾಡಿಕೊಳ್ಳುವೆನು. ಆತನನ್ನು ಸ್ತುತಿಸಲು 
ನೆನಪು ಮಾಡಿಕೊಳ್ಳುವೆನು. ಇಸ್ರೇಲ್‌ ಕುಟುಂಬಕ್ಕೆ 
ಯೆಹೋವನು ಎಷ್ಟೋ ಮೇಲನ್ನು ಮಾಡಿದ್ದಾನೆ. 
ನಮ್ಮ ಮೇಲೆ ಯೆಹೋವನು ತನ್ನ ದಯೆಯನ್ನು 


ಯೆಶಾಯ 63:8-64:2 
ಸುರಿಸಿದ್ದಾನೆ ,. ನಮಗೆ ಕರುಣೆಯನ್ನು 
ತೋರಿಸಿದ್ದಾನೆ. 


* ಯೆಹೋವನು ಹೇಳಿದ್ದೇನೆಂದರೆ: "ಇವರೇ ನನ್ನ 
ಜನರು. ಇವರೆಲ್ಲಾ ನನ್ನ ಸ್ವಂತ ಮಕ್ಕಳು .'' ಆದುದ 
ರಿಂದ ಯೆಹೋವನು ಅವರನ್ನು ರಕ್ಷಿಸಿದ್ದಾನೆ. 

೨ ಜನರಿಗೆ ಅನೇಕ ತೊಂದರೆಗಳು ಪ್ರಾಪ್ತವಾಗಿದ್ದವು. 
ಆದರೆ ಯೆಹೋವನು ಅವರಿಗೆ ವಿರುದ್ಧನಾಗಿರ 
ಲಿಲ್ಲ. ಆತನು ಅವರನ್ನು ಪ್ರೀತಿಸಿ ಅವರಿಗಾಗಿ ಚಿಂತಿ 
ಸಿದನು; ತನ್ನ ವಿಶೇಷ ದೂತನನ್ನು ಕಳುಹಿಸಿ ಅವ 
ರನ್ನು ರಕ್ಷಿಸಿದನು. ಯೆಹೋವನು ಅವರನ್ನು ನಿತ್ಯ 
ಕಾಲಕ್ಕೂ ಸಲಹುವನು. ತನ್ನ ಜನರಿಗೆ 
ಯೆಹೋವನು ಸಲಹುವದನ್ನು ನಿಲ್ಲಿಸಲಿಲ್ಲ. 

10 ಆದರೆ ಜನರು ಯೆಹೋವನಿಗೆ ವಿರುದ್ಧವಾಗಿ 
ಎದ್ದರು. ಆತನ ಪರಿಶುದ್ಧಾತ್ಮನನ್ನು ದುಃಖ ಪಡಿಸಿ 
ದರು. ಯೆಹೋವನು ಅವರ ಶತ್ರುವಾಗಿ ಪರಿಣ 
ಮಿಸಿದನು. ಅಂಥಾ ಜನರಿಗೆ ವಿರುದ್ಧವಾಗಿ 
ಯೆಹೋವನು ಯುದ್ಧಮಾಡಿದನು. 

!! ಆದರೆ ಯೆಹೋವನು ಬಹಳ ಕಾಲದ ಹಿಂದೆ 
ನಡೆದುದನ್ನು ಇನ್ನೂ ಜ್ನಾಪಕದಲ್ಲಿಟ್ಟು ಕೊಂಡಿ 
ದ್ದಾನೆ. ಆತನು ಮೋಶೆಯನ್ನೂ ಅವನ ಜನರನ್ನೂ 
ನೆನಪು ಮಾಡಿಕೊಳ್ಳುತ್ತಾನೆ. ಆ ಜನರನ್ನು ಸಮು 
ದ್ರದ ಮೂಲಕ ಬರಮಾಡಿದವನು ಯೆಹೋ 
ವನೇ. ಆತನು ತನ್ನ ಕುರಿಮಂದೆಯನ್ನು ನಡೆಸಲು 
ತನ್ನ ಕುರುಬರನ್ನು ಉಪಯೋಗಿಸಿದನು. ಆದರೆ 
ಈಗ ಯೆಹೋವನೆಲ್ಲಿ? ಮೋಶೆಯಲ್ಲಿ ತನ್ನ ಪವಿ 
ತ್ರಾತ್ಮನನ್ನು ಇಟ್ಟ ಯೆಹೋವನೆಲ್ಲಿ? 

12 ಯೆಹೋವನು ಮೋಶೆಯನ್ನು ತನ್ನ ಬಲವಾದ 
ಹಸ್ತದಿಂದ ನಡೆಸಿದನು. ತನ್ನ ಅದ್ಭುತ ಶಕ್ತಿಯಿಂದ 
ಮೋಶೆಯನ್ನು ನಡಿಸಿದನು. ತನ್ನ ಜನರು ಸಮುದ್ರ, 
ದೊಳಗಿಂದ ನಡೆದುಹೋಗಲೆಂದು ಯೆಹೋ 
ವನು ಸಮುದ್ರವನ್ನು ಇಬ್ಬಾಗ ಮಾಡಿದನು. ಅಂಥಾ 
ಅದ್ಬುತಕಾರ್ಯಗಳ ನಿಮಿತ್ತ ತನ್ನ ಹೆಸರನ್ನು 
ಪ್ರಸಿದ್ಧಿಪಡಿಸಿದನು. 

3 ಆಳವಾದ ಸಮುದ್ರದೊಳಗಿಂದ ಯೆಹೋವನು 
ತನ್ನ ಜನರನ್ನು ನಡೆಸಿದನು. ಕುದುರೆಯು ಮರು 
ಭೂಮಿಯಲ್ಲಿ ನಡೆಯುವಂತೆ ಜನರು ಎಡವಿ 
ಬೀಳದೆ ನಡೆದರು. 

14 ಹೊಲದಲ್ಲಿ ನಡೆಯುತ್ತಿರುವಾಗ ಒಂದು ದನವೂ 
ಬೀಳಲಿಲ್ಲ. ಅದೇ ರೀತಿಯಲ್ಲಿ ಸಮುದ್ರದ ಮಧ್ಯ 
ದಲ್ಲಿ ನಡೆಯುವಾಗ ಅವರು ಬೀಳಲಿಲ್ಲ. 
ವಿಶ್ರಾಂತಿಯ ಸ್ಥಳಕ್ಕೆ ಯೆಹೋವನ ಆತ್ಮವು ಅವ 
ರನ್ನು ನಡೆಸಿತು. ದಾರಿಯುದ್ದಕ್ಕೂ ಜನರು 


926 


ಸುರಕ್ಕಿತರಾಗಿದ್ದರು. ಯೆಹೋವನೇ, ಹೀಗೆ ನೀನು 
ನಿನ್ನ ಜನರನ್ನು ನಡೆಸಿದೆ. ಹೀಗೆ ನೀನು ನಿನ್ನ 
ಹೆಸರನ್ನು ಅಶ್ಚರ್ಯಕರವನ್ನಾಗಿ ಮಾಡಿರುವೆ. 


ಸಹಾಯಕ್ಕಾಗಿ ದೇವರಿಗೆ ಪ್ರಾರ್ಥನೆ 

15 ಯೆಹೋವನೇ, ಈಗ ನಡೆಯುವ ಸಂಗತಿಗಳನ್ನು 
ಪರಲೋಕದಿಂದ ನೋಡು. ಪರಲೋಕದಲ್ಲಿ 
ರುವ ನಿನ್ನ ಪವಿತ್ರಸ್ಥಾನದಿಂದ ನಮ್ಮನ್ನು ದೃಷ್ಟಿಸು. 
ನಮ್ಮ ಮೇಲಿನ ಗಾಢವಾದ ಪ್ರೀತಿ ಎಲ್ಲಿದೆ? ನಿನ್ನ 
ಅಂತರಂಗದೊಳಗಿಂದ ಬಂದ ಕಾರ್ಯಗಳೆಲ್ಲಿ? 
ನನ್ನ ಮೇಲೆ ನಿನಗಿರುವ ಕರುಣೆ ಎಲ್ಲಿ? ನಿನ್ನ 
ದಯಾಪರವಾದ ಪ್ರೀತಿಯನ್ನು ನನ್ನಿಂದ ಯಾಕೆ 
ಅಡಗಿಸುವೆ? 

16 ನೀನು ನಮ್ಮ ತಂದೆಯಾಗಿರುವೆ. ಅಬ್ರಹಾಮನಿಗೆ 
ನಮ್ಮ ಪರಿಚಯವಿಲ್ಲ. ಇಸ್ರೇಲನು (ಯಾಕೋ 
ಬನು) ನಮ್ಮನ್ನು ಗುರುತಿಸುವುದಿಲ್ಲ ಯೆಹೋ 
ವನೇ, ನೀನೇ ನಮ್ಮ ತಂದೆ. ನೀನೇ ನಮ್ಮನ್ನು 
ಯಾವಾಗಲೂ ರಕ್ಷಿಸಿದಾತನು. 

1? ಯೆಹೋವನೇ, ನೀನು ನಮ್ಮನ್ನು ನಿನ್ನಿಂದ ದೂರ 
ಮಾಡುವೆ. ನಾವು ನಿನ್ನನ್ನು ಹಿಂಬಾಲಿಸ 
ಬೇಕೆಂದರೂ ಹಾಗೆ ಆಗದಂತೆ ಅದನ್ನೇಕೆ ಕಷ್ಟಕರ 
ವಾಗಿ ಮಾಡಿರುವೆ? ಯೆಹೋವನೇ, ನಮ್ಮ ಬಳಿಗೆ 
ಹಿಂದಿರುಗಿ ಬಾ. ನಾವು ನಿನ್ನ ಸೇವಕರಾಗಿದ್ದೇವೆ. 
ನಮ್ಮ ಬಳಿಗೆ ಬಂದು ಸಹಾಯ ಮಾಡು. ನಮ್ಮ 
ಕುಟುಂಬಗಳು ನಿನ್ನವೇ. 

' ನಿನ್ನ ಪವಿತ್ರ ಜನರು ತಮ್ಮ ದೇಶದಲ್ಲಿ ಸ್ವಲ್ಪ ಕಾಲಕ್ಕೆ 
ಮಾತ್ರ ವಾಸಿಸಿದರು. ಆಗ ನಮ್ಮ ಶತ್ರುಗಳು ಬಂದು 
ನಿನ್ನ ಪವಿತ್ರ ಆಲಯದಲ್ಲಿ ತುಳಿದಾಡಿದರು. 

19 ಕೆಲವರು ನಿನ್ನನ್ನು ಅನುಸರಿಸುವದಿಲ್ಲ. ಅವರು ನಿನ್ನ 
ಹೆಸರಿನಿಂದ ಕರೆಯಲ್ಪಡುವದಿಲ್ಲ. ನಾವು ಅವರಂತೆ 
ಇದ್ದೆವು. 

64 ನೀನು ಆಕಾಶವನ್ನು ಹರಿದು ಕೆಳಗೆ ಭೂಮಿ 

ಗಿಳಿದು ಬರುವದಾದರೆ ಎಲ್ಲವೂ ಬದಲಾ 
ಗುವದು. ಪರ್ವತಗಳು ನಿನ್ನ ಎದುರು ಕರಗಿ 
ಹೋಗುವವು. 


2 ಒಣಎಲೆಯು ಸುಟ್ಟುಹೋಗುವಂತೆ ಪರ್ವತಗಳು 
ಸುಟ್ಟು ಭಸ್ಮವಾಗುವವು. ಬೆಂಕಿಯಲ್ಲಿ ನೀರು 
ಕುದಿಯುವಂತೆ ಪರ್ವತಗಳು ಕುದಿಯುವವು. ಆಗ 
ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ತಿಳಿಯುವರು. 
ಆಗ ಜನಾಂಗದವರೆಲ್ಲಾ ನಿನ್ನನ್ನು ನೋಡಿ ಭಯ 
ದಿಂದ ನಡುಗುವರು. 


ಆದರೆ ನೀನು ಹೀಗೆ ಮಾಡುವುದು ನಿಜವಾಗಿಯೂ 
ನಮಗಿಷ್ಟವಿಲ್ಲ. ಪರ್ವತಗಳು ನಿನ್ನೆದುರು ಕರಗಿ 
ಹೋದರೂ 

ನಿನ್ನ ಜನರು ನಿನಗೆ ಕಿವಿಗೊಡಲಿಲ್ಲ. ನೀನು ಹೇಳಿ 
ದ್ದನ್ನು ನಿನ್ನ ಜನರು ನಿಜವಾಗಿಯೂ ಕೇಳಲಿಲ್ಲ. 
ನಿನ್ನಂಥ ದೇವರನ್ನು ಯಾರೂ ನೋಡಿಲ್ಲ. ನಿನ್ನ 
ಹೊರತು ಬೇರೆ ಯಾರೂ ದೇವರಿಲ್ಲ. ಜನರು 
ತಾಳ್ಮಿಯಿಂದಿದ್ದು ನಿನ್ನ ಸಹಾಯಕ್ಕಾಗಿ ಕಾದಿದ್ದರೆ. 
ನೀನು ಅವರಿಗಾಗಿ ಮಹಾ ಕಾರ್ಯಗಳನ್ನು 
ಮಾಡುವೆ. 

ಒಳ್ಳೆಯದನ್ನು ಮಾಡುವದರಲ್ಲಿ ಸಂತೋಷ ಪಡು 
ವವರೊಂದಿಗೆ ನೀನಿರುವೆ. ಅವರು ನಿನ್ನ ಜೀವನದ 
ರೀತಿಗಳನ್ನು ನೆನಪಿನಲ್ಲಿಹುತ್ತಾರೆ. ಇಗೋ,ಗತಿಸಿದ 
ದಿವಸಗಳಲ್ಲಿ ನಾವು ನಿನಗೆ ವಿರುದ್ಧವಾಗಿ ಪಾಪ 
ಮಾಡಿದೆವು. ಆದುದರಿಂದ ನೀನು ನಮ್ಮ ಮೇಲೆ 
ಕೋಪಗೊಂಡೆ. ಈಗ ನಾವು ಹೇಗೆ ರಕ್ಷಿಸ 
ಲ್ಪಡುವೆವು? 

ನಾವೆಲ್ಲರೂ ಪಾಪದಿಂದ ಮಲಿನರಾಗಿದ್ದೇವೆ. 
ನಮ್ಮ ಸುಕಾರ್ಯಗಳೆಲ್ಲಾ ಹಳೇ ಕೊಳಕು ಬಟ್ಟೆ 
ಯಂತಿವೆ. ನಾವೆಲ್ಲಾ ಒಣಗಿಹೋದ ಎಲೆಗಳಂತಿ 
ದ್ದೇವೆ. ನಮ್ಮ ಪಾಪಗಳು ನಮ್ಮನ್ನು ಒಣಗಿದ ಎಲೆ 
ಯಂತೆ ಗಾಳಿಯಲ್ಲಿ ಹಾರಿಸಿವೆ. 

ನಿನ್ನ ಹೆಸರನ್ನು ಯಾರೂ ಕರೆಯುವದಿಲ್ಲ. ನಿನ್ನನ್ನು 
ಹಿಂಬಾಲಿಸಲು ಯಾರಿಗೂ ಇಷ್ಟವಿಲ್ಲ: ಯಾಕಂ 
ದರೆ ನೀನು ನಮಗೆ ವಿಮುಖನಾಗಿರುವೆ. ಮತ್ತು 
ನಮ್ಮನ್ನು ನಮ್ಮ ಪಾಪಗಳ ದೋಷಕ್ಕೆ ಒಪ್ಪಿಸಿ 
ಕೊಟ್ಟಿರುವೆ. 

ಯೆಹೋವನೇ, ನೀನು ನಮ್ಮ ತಂಡೆಯಾಗಿರುವೆ. 
ನಾವು ಜೀಡಿಮಣ್ಣಿನಂತಿದ್ದೇವೆ. ನೀನಾದರೊ 
ಕುಂಬಾರನಾಗಿರುವೆ. ನಿನ್ನ ಕೈಗಳು ನಮ್ಮನ್ನು 
ನಿರ್ಮಿಸಿದವು. 

ಯೆಹೋವನೇ, ನಮ್ಮ ಮೇಲೆ ಸಿಟ್ಟಿನಿಂದಲೇ ಇರ 
ಬೇಡ. ನಮ್ಮ ಪಾಪಗಳನ್ನು ನಿನ್ನ ನೆನಪಿನಲ್ಲಿಟ್ಟು 
ಕೊಂಡೇ ಇರಬೇಡ. ದಯಮಾಡಿ ನಮ್ಮ ಕಡೆಗೆ 
ನೋಡು. ನಾವು ನಿನ್ನ ಜನರೇ. 

ನಿನ್ನ ಪವಿತ್ರ ಪಟ್ಟಣಗಳು ಜನಶೂನ್ಯವಾಗಿವೆ. ಆ 
ಪಟ್ಟಣಗಳು ಈಗ ಮರುಭೂಮಿಯಂತಿವೆ. 
ಜೀಯೋನು ಈಗ ಮರುಭೂಮಿಯಾಗಿದೆ. 
ಜೆರುಸಲೇಮ್‌ ನಿರ್ಜನವಾಗಿದೆ. 

ನಮ್ಮ ಪವಿತ್ರ ಆಲಯವು ಬೆಂಕಿಯಿಂದ ಸುಡಲ್ಪ 
ಟ್ವಿದೆ. ಆ ದೇವಾಲಯವು ನಮಗೆ ಅತ್ತಂತ 


) 
ಅಮೂ ಲ್ಯವಾದದ್ದಾಗಿ ದೆ. ನಮ್ಮ ಪೂರ್ವಿಕರು 


927 


ಯೆಶಾಯ 64:3-65:6 


ನಿನ್ನನ್ನು ಅಲ್ಲಿ ಆರಾಧಿಸಿದರು. ನಾವು ಹೊಂದಿ 
ದಂಥ ಎಲ್ಲಾ ಒಳ್ಳೆಯವುಗಳು ಈಗ ನಾಶವಾದವು. 

12 ನಮ್ಮ ಮೇಲೆ ನಿನ್ನ ಪ್ರೀತಿಯನ್ನು ತೋರಿಸಲು 
ಇವುಗಳು ಯಾವಾಗಲೂ ನಿನಗೆ ಅಡ್ಡಿ ಮಾಡು 
ತ್ತಪೋ? ನಮ್ಮೊಂದಿಗೆ ಮಾತನಾಡದೆ ಇನ್ನೂ ಇರು 
ವಿಯೋಗ? ನಮ್ಮನ್ನು ಸದಾಕಾಲ ನೀನು 
ಶಿಕ್ಚಿಸುವಿಯೋ? 


ಜನರು ದೇವರ ಬಗ್ಗೆ ಜ್ಞಾನ 
ಹೊಂದುವರು 
65 ಯೆಹೋವನು ಹೇಳುವದೇನೆಂದರೆ, ""ನನ್ನ 
ಆಲೋಚನೆಯನ್ನು ಕೇಳಲು ಬಾರದೆ ಹೋದ 
ಜನರಿಗೂ ನಾನು ಸಹಾಯ ಮಾಡಿದೆನು. ನನ್ನನ್ನು 
ಹುಡುಕದವರಿಗೂ ಸಿಕ್ಕಿದೆನು. ನನ್ನ ಹೆಸರನ್ನು ಧರಿಸದ 
ಜನಾಂಗದೊಡನೆ ನಾನು ಮಾತನಾಡಿದೆನು. ಅವರಿಗೆ, 
"ನಾನಿಲ್ಲಿದ್ದೇನೆ! ನಾನಿಲ್ಲಿದ್ದೇನೆ!' ಅಂದೆನು. 
2""ನನಗೆ ವಿರುದ್ಧವಾಗಿ ಎದ್ದವರನ್ನು ಸ್ವೀಕರಿಸಲು 
ನಾನು ಸಿದ್ಧನಾಗಿ ನಿಂತೆನು. ಅವರು ನನ್ನ ಬಳಿಗೆ ಬರುತ್ತಾ 
ರೆಂದು ಕಾಯುತ್ತಾ ನಿಂತುಕೊಂಡೆನು. ಆದರೆ ಅವರು 
ಕೆಟ್ಟಜೀವಿತದಲ್ಲಿಯೇ ಮುಂದುವರಿದರು. ಅವರು 
ತಮಗೆ ಇಷ್ಟಬಂದ ಹಾಗೆ ನಡೆದರು. 3ಅವರು ನನ್ನ 
ಮುಂದೆ ಯಾವಾಗಲೂ ಇದ್ದು ನನ್ನನ್ನು ರೋಷ 
ಗೊಳಿಸಿದರು. ಅವರು ತಮ್ಮ ವಿಶೇಷವಾದ ತೋಟಗಳಲ್ಲಿ 
ಧೂಪಹಾಕಿ ಬಲಿಯರ್ಪಿಸಿದರು. “ಅವರು ಸತ್ತವರಿಂದ 
ಸಂದೇಶ ಪಡೆಯಲು ಸಮಾಧಿಗಳ ನಡುವೆ ಕುಳಿತು 
ಕೊಳ್ಳುವರು. ಅವರು ಹೆಣಗಳೊಂದಿಗೂ ಸಹ ಜೀವಿಸು 
ತ್ತಾರೆ. ಅವರು ಹಂದಿ ಮಾಂಸವನ್ನು ತಿನ್ನುತ್ತಾರೆ. ಅವರು 
ತೆಗೆದುಕೊಳ್ಳುವ ಭಕ್ಷ್ಯಗಳು ಕೊಳೆತ ಮಾಂಸದಿಂದ 
ಮಲಿನವಾಗಿವೆ. 
5""ಆದರೆ ಅವರು ಇತರರಿಗೆ, "ನನ್ನ ಬಳಿಗೆ ಬರಬೇಡ. 
ನೀನು ನಿನ್ನನ್ನು ಶುದ್ಧಮಾಡುವ ತನಕ ನನ್ನನ್ನು 
ಮುಟ್ಟದಿರು' ಎಂದು ಹೇಳುವರು. ಅವರು ನನ್ನ ಕಣ್ಣಿನಲ್ಲಿ 





ಹೊಗೆಯಂತಿದ್ದಾರೆ; ಅವರ ಬೆಂಕಿಯು ಸದಾ 
ಉರಿಯುತ್ತಿರುವದು.'' 
ಇಸ್ರೇಲ್‌ ಶಿಕ್ಸಿಸಲ್ಪಡಲೇ ಬೇಕು 


6""ಇಗೋ! ನೀನು ಪಾವತಿ ಮಾಡಬೇಕಾದ ರಸೀದಿ 
ಇಲ್ಲಿದೆ. ನೀನು ಅಪರಾಧಿ ಎಂದು ಈ ರಸೀದಿ ತೋರಿಸು 
ತ್ತದೆ. ಈ ಚೀಟಿಯಲ್ಲಿ ಬರೆದ ಮೊತ್ತವನ್ನು ಕೊಡದೆ 
ಸುಮ್ಮನಿರಲಾರೆ. ನಿನ್ನನ್ನು ಶಿಕ್ಸಿಸುವದರ ಮೂಲಕ ಈ 
ಮೊತ್ತವನ್ನು ಕೊಟ್ಟು ಬಿಡುವೆನು. 


ಯೆಶಾಯ 65:7-20 


“ನಿನ್ನ ಪಾಪಗಳೂ ನಿನ್ನ ಪಿತೃಗಳ ಪಾಪವೂ ಒಂದೇ 
ಯಾಗಿವೆ. ಇದು ಯೆಹೋವನ ನುಡಿ. ನಿಮ್ಮ ಪೂರ್ವಿಕರು 
ಬೆಟ್ಟಗಳ ಮೇಲೆ ಧೂಪಸುಟ್ಟು ಪಾಪಮಾಡಿದರು. ಅವರು 
ಆ ಬೆಟ್ಟಗಳ ಮೇಲೆ ನನ್ನನ್ನು ಅವಮಾನಪಡಿಸಿದರು. 
ಆದರೆ ನಾನು ಅವರನ್ನು ಮೊದಲು ಶಿಕ್ಚಿಸಿದೆನು. ಅವರಿಗೆ 
ತಕ್ಕ ಶಿಕ್ಷೆಯನ್ನು ಕೊಟ್ಟೆನು.'' 


ದೇವರು ಇಸ್ರೇಲರನ್ನು ಸಂಪೂರ್ಣವಾಗಿ ನಾಶ 
ಮಾಡುವದಿಲ್ಲ 

*ಯೆಹೋವನು ಹೇಳುವದೇನೆಂದರೆ: ""ದ್ರಾಕ್ಸಿಹಣ್ಣಿ 
ನಲ್ಲಿ ಹೊಸ ರಸವು ಇರುವಾಗ ಜನರು ಅದನ್ನು ಹಿಂಡಿ 
ರಸವನ್ನು ತೆಗೆಯುವರು. ಯಾಕೆಂದರೆ ಆ ಹಣ್ಣನ್ನು ಮತ್ತೆ 
ಉಪಯೋಗಿಸಬೇಕೆಂಬ ಉದ್ದೇಶದಿಂದ ಅದನ್ನು 
ಸಂಪೂರ್ಣವಾಗಿ ಹಾಳು ಮಾಡುವದಿಲ್ಲ. ಅದೇ ರೀತಿ 
ನಾನು ನನ್ನ ಸೇವಕರಿಗೂ ಮಾಡುವೆನು. ಅವರನ್ನು ನಾನು 
ಸಂಪೂರ್ಣವಾಗಿ ನಾಶ ಮಾಡುವದಿಲ್ಲ. ನಾನು 
ಯಾಕೋಬನ ಜನರಲ್ಲಿ ಕೆಲವರನ್ನು ಉಳಿಸುವೆನು. 
ಯೆಹೂದದ ಕೆಲವರು ನನ್ನ ಪರ್ವತವನ್ನು ಪಡೆದು 
ಕೊಳ್ಳುವರು. ನನ್ನ ಸೇವಕರು ಅಲ್ಲಿ ವಾಸಿಸುವರು. ಅಲ್ಲಿ 
ವಾಸಿಸಬೇಕಾದವರನ್ನು ನಾನೇ ಆರಿಸಿಕೊಳ್ಳುವೆನು. 
10೬ಗ ಶಾರೋನಿನ ಕಣಿವೆಯು ಕುರಿಗಳು ಮೇಯುವ 
ಮೈದಾನವಾಗುವದು. ಆಕೋರಿನ ಕಣಿವೆಯು ದನಗಳು 
ಮಲಗುವ ಸ್ಥಳವಾಗುವದು. ಇವೆಲ್ಲವೂ ನನ್ನ ಜನರಿ 
ಗಾಗುವದು. ಇವರು ನನಗಾಗಿ ಹುಡುಕುತ್ತಿರುವರು. 

11""ಆದರೆ ನೀವು ಯೆಹೋವನನ್ನು ತೊರೆದಿರುವದ 
ರಿಂದ ಶಿಕ್ಸಿಸಲ್ಪಡುವಿರಿ. ನೀವು ನನ್ನ ಪವಿತ್ರ, ಪರ್ವತವನ್ನು 
ಮರೆತುಬಿಟ್ಟಿದ್ದೀರಿ. ನೀವು ಅದೃಷ್ಟವನ್ನು ಪೂಜಿಸುತ್ತೀರಿ. 
ನೀವು ಸುಳ್ಳುದೇವರ ಗತಿಯನ್ನು ಅವಲಂಬಿಸಿರುತ್ತೀರಿ. 
12ಆದರೆ ನಿಮ್ಮ ಭವಿಷ್ಯವನ್ನು ನಾನು ತೀರ್ಮಾನಿಸುವೆನು. 
ನೀವು ಖಡ್ಗದಿಂದ ಸಾಯುವಿರಿ ಎಂದು ನಾನು ತೀರ್ಮಾನಿ 
ಸಿದ್ದೇನೆ. ನೀವೆಲ್ಲರೂ ಕೊಲ್ಲಲ್ಪಡುವಿರಿ. ಯಾಕೆಂದರೆ 
ನಾನು ನಿಮ್ಮನ್ನು ಕರೆದಾಗ ನೀವು ಉತ್ತರ ಕೊಡಲಿಲ್ಲ. 
ನಾನು ಮಾತನಾಡಿದಾಗ ನೀವು ಆಲಿಸಲಿಲ್ಲ. ನಾನು 
ಕೆಟ್ಟದ್ದೆಂದು ಹೇಳಿದವುಗಳನ್ನು ನೀವು ಮಾಡಿದಿರಿ; ನನಗೆ 
ಇಷ್ಟವಿಲ್ಲದ್ದನ್ನು ನೀವು ಮಾಡುತ್ತಿರುವಿರಿ.'' 


13 ನನ್ನ ಒಡೆಯನಾದ ಯೆಹೋವನು ಈ ವಿಷಯ 
ಗಳನ್ನು ಹೇಳಿದನು: ""ನನ್ನ ಸೇವಕರು ಊಟ 
ಮಾಡುವರು. ಆದರೆ ದುಷ್ಟ ಜನರಾದ ನೀವು ಹಸಿದ 
ವರಾಗಿರುವಿರಿ. ನನ್ನ ಸೇವಕರು ಕುಡಿಯುವವರು. 
ಆದರೆ ದುಷ್ಟ ಜನರಾದ ನೀವು ಬಾಯಾರಿದ್ದೀರಿ. 
ನನ್ನ ಸೇವಕರು ಸಂತೋಷದಲ್ಲಿರುವರು. ದುಷ್ಟ 


928 


16 


20 


ಜನರಾದ ನೀವಾದರೊ ನಾಚಿಕೆಗೆ ಒಳಗಾಗುವಿರಿ. 
ನನ್ನ ಸೇವಕರ ಹೃದಯಗಳಲ್ಲಿ ಒಳ್ಳೆಯತನವಿದೆ. 
ಆದುದರಿಂದ ಅವರು ಸಂತೋಷವಾಗಿದ್ದಾರೆ. 
ದುಷ್ಟ ಜನರಾದ ನೀವಾದರೊ ಹೃದಯದ ಬೇನೆ 
ಯಿಂದಾಗಿ ಅಳುವಿರಿ. ನಿಮ್ಮ ಆತ್ಮವು ಕುಂದಿ 
ಹೋಗುವದು; ನೀವು ದುಃಖಕ್ರಾಂತರಾಗುವಿರಿ. 
ನಿಮ್ಮ ಹೆಸರುಗಳು ನನ್ನ ಸೇವಕರಿಗೆ ಶಾಪವಾಗಿ 
ಉಪಯೋಗಿಸಲ್ಪಡುತ್ತವೆ.'' ನನ್ನ ಒಡೆಯನಾದ 
ಯೆಹೋವನು ನಿಮ್ಮನ್ನು ಸಾಯಿಸುವನು. ಆತನು 
ತನ್ನ ಸೇವಕರನ್ನು ಹೊಸ ಹೆಸರಿನಿಂದ 
ಕರೆಯುವನು. 

ಈಗ ಜನರು ಭೂಮಿಯಿಂದ ಆಶೀರ್ವಾದ ಕೇಳು 
ತ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಅವರು 
ನಂಬಿಗಸ್ತನಾದ ದೇವರಿಂದ ಆಶೀರ್ವಾದ ಕೇಳು 
ವರು. ಈಗ ಜನರು ವಾಗ್ದಾನ ಮಾಡುವಾಗ 
ಭೂಮಿಯ ಬಲದಲ್ಲಿ ಭರವಸವಿಡುವರು. ಆದರೆ 
ಮುಂದಿನ ದಿನಗಳಲ್ಲಿ ನಂಬಿಗಸ್ತನಾದ ದೇವರ 
ಮೇಲೆ ಭರವಸವಿಡುವರು. ಯಾಕೆಂದರೆ ಗತಿಸಿದ 
ಸಂಕಟಗಳೆಲ್ಲವೂ ಮರೆತುಹೋಗುತ್ತವೆ. ಇವು 
ಗಳು ನನ್ನ ಕಣ್ಣುಗಳಿಗೆ ಮರೆಯಾಗಿರುತ್ತವೆ. 





ಹೊಸ ಕಾಲ ಬರುತ್ತದೆ 





"ನಾನು ಹೊಸ ಭೂಮ್ಯಾಕಾಶಗಳನ್ನು ಸೃಷ್ಟಿಸು 


ವೆನು. ಜನರು ಗತಿಸಿದ ದಿನಗಳನ್ನು ತಮ್ಮ ನೆನಪಿಗೆ 
ತರುವದಿಲ್ಲ. ಅವರು ಈ ಸಂಗತಿಗಳಲ್ಲಿ ಯಾವು 
ದನ್ನೂ ಜ್ಞಾ. ಪಿಸಿಕೊಳ್ಳುವದಿಲ್ಲ. 

ನನ್ನ ಜನರು ಸಂತೋಷದಲ್ಲಿರುವರು. ಅವರು ನಿತ್ಯ 
ಕಾಲಕ್ಕೂ ಹರ್ಷಿಸುವರು. ನಾನು ಜಿರುಸಲೇಮನ್ನು 
ಸಂತಸದಿಂದ ತುಂಬಿಸುವೆನು. ಅವರನ್ನು 
ಸಂತೋಷದ ಜನರನ್ನಾಗಿ ಮಾಡುವೆನು. 


"ಆಗ ನಾನು ಜೆರುಸಲೇಮಿನ ವಿಷಯದಲ್ಲಿ 


ಸಂತೋಷದಿಂದಿರುವೆನು. ನನ್ನ ಜನರ ವಿಷಯದ 
ಲ್ಲಿಯೂ ಸಂತೋಷದಿಂದಿರುವೆನು. ಆ ಪಟ್ಟಣ 
ದಲ್ಲಿ ಮತ್ತೆಂದಿಗೂ ರೋಧನವಿರದು, ದುಃಖ 
ವಿರದು. 

ಆ ಪಟ್ಟಣದಲ್ಲಿ ಹುಟ್ಟಿದ ಶಿಶುಗಳೆಲ್ಲಾ ಜೀವಿಸು 
ವವು. ಯಾವ ಮಗುವೇ ಆಗಲಿ ಹುಟ್ಟಿದ ಕೂಡಲೇ 
ಸಾಯುವದಿಲ್ಲ. ಆ ಪಟ್ಟಣದ ನಿವಾಸಿಗಳಲ್ಲಿ 
ಯಾರೂ ಕಡಿಮೆ ಆಯಷ್ಯದಿಂದ ಸಾಯುವದಿಲ್ಲ. 
ಪ್ರತಿಯೊಂದು ಮಗುವೂ ದೀರ್ಫಾಯುಷ್ಯವನ್ನು 
ಹೊಂದುವದು. ಪ್ರತಿಯೊಬ್ಬ ಯುವಕನೂ ಬಹಳ 
ಕಾಲ ಜೇವಿಸುವನು. ಆಗ ನೂರು ವರ್ಷ 


21 


22 


23 


24 


25 


66 


ಪ್ರಾಯದವನು ಸಹ ಯಾೌವನಸ್ಥನೆಂದು ಕರೆಯ 
ಲ್ಪಡುವನು. ಒಬ್ಬನು ನೂರು ವರ್ಷವಾದರೂ 
ಬಾಳದಿದ್ದರೆ ಜನರು ಅವನನ್ನು ಶಾಪ ಹೊಂದಿದವ 
ನೆಂದು ಹೇಳುವರು. 


“ಆ ಪಟ್ಟಣದೊಳಗೆ ಒಬ್ಬನು ಮನೆಯನ್ನು ಕಟ್ಟಿದರೆ 


ಅದರಲ್ಲಿ ಅವನು ವಾಸಿಸುವನು. ಒಬ್ಬನು ದ್ರಾಕ್ಷಿ 
ತೋಟವನ್ನು ನೆಟ್ಟರೆ ಅವನು ಅದರ ಫಲಗಳನ್ನು 
ತಿನ್ನುವನು. 

ಇನ್ನು ಮುಂದೆ ಯಾರಾದರೂ ಮನೆಯನ್ನು ಕಟ್ಟಿ 
ದರೆ ಬೇರೆಯವರು ಅದನ್ನು ವಶಮಾಡಿಕೊಂಡು 
ಅದರಲ್ಲಿ ವಾಸಿಸುವದಿಲ್ಲ. ಇನ್ನು ಮುಂದೆ ಯಾರಾ 
ದರೂ ದ್ರಾಕ್ಟಾಶೋಟವನ್ನು ಮಾಡಿದರೆ ಅದರ 
ಫಲವನ್ನು ಇತರರು ತಿನ್ನುವದಿಲ್ಲ. ಮರಗಳು ಎಷ್ಟು 
ಕಾಲ ಬೆಳೆಯುತ್ತದೋ ಅಷ್ಟು ಕಾಲ ನನ್ನ ಜನರು 
ಜೀವಿಸುವರು. ನಾನು ಆರಿಸಿಕೊಂಡ ಜನರು ತಾವು 
ಮಾಡಿದ ಕಾರ್ಯಗಳಲ್ಲಿ ಆನಂದಿಸುವರು. 

ಇನ್ನು ಮುಂದೆ ಜನರು ಬಿಟ್ಟೇ ಕೆಲಸ ಮಾಡುವ 
ದಿಲ್ಲ. ಇನ್ನು ಮುಂದೆ ಮಕ್ಕಳನ್ನು ಹೆರುವಾಗ 
ಕೇಡಾಗುತ್ತದೆಯೆಂಬ ಭಯವಿರುವುದಿಲ್ಲ. ನನ್ನ 
ಜನರೆಲ್ಲರೂ ಅವರ ಮಕ್ಕಳೂ ಯೆಹೋವನಿಂದ 


ಆಶೀರ್ವದಿಸಲ್ಪಡುವರು. 
ಅವರು ಕೇಳುವ ಮೊದಲೇ ಅವರಿಗೆ ಏನುಬೇಕು 
ಎಂಬುದನ್ನು ಅರಿತುಕೊಳ್ಳುವೆನು. ಅವರ 


ಪ್ರಾರ್ಥನೆ ಮುಗಿಯುವ ಮೊದಲೇ ಅವರಿಗೆ 
ಸಹಾಯ ಮಾಡುವೆನು. 

ತೋಳಗಳೂ ಕುರಿಮರಿಗಳೂ ಒಟ್ಟಾಗಿ ಮೇಯು 
ವವು. ಸಿಂಹಗಳು ದನಕುರಿಗಳೊಂದಿಗೆ ಮೇಯು 
ತ್ತವೆ. ನನ್ನ ಪವಿತ್ರ, ಪರ್ವತದಲ್ಲಿ ವಿಷದ ಹಾವುಗಳು 
ಯಾರಿಗೂ ಹಾನಿ ಮಾಡವು; ಭಯ ಹುಟ್ಟಿಸವು.'' 
ಇವು ಯೆಹೋವನ ನುಡಿಗಳು. 


ದೇವರು ಎಲ್ಲಾ ಜನಾಂಗಗಳಿಗೆ 

ತೀರ್ಪು ಕೊಡುವನು 
ಯೆಹೋವನು ಹೇಳುವದೇನಂದರೆ, ""ಆಕಾ 
ಶವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ 
ಪಾದಪೀಠ. ಹೀಗಿರಲು, ನೀವು ನನಗೊಂದು ಮನೆ 
ಯನ್ನು ಕಟ್ಟಲು ಸಾಧ್ಯವೆಂದು ಯೋಚಿಸುವಿರಾ? 
ಇಲ್ಲ ಸಾಧ್ಯವಿಲ್ಲ! ವಿಶ್ರಮಿಸಿಕೊಳ್ಳಲು ನೀವು ಸ್ಥಳ 
ಮಾಡುವಿರಾ? ಇಲ್ಲ ಸಾಧ್ಯವಿಲ್ಲ! 
ನಾನೇ ಎಲ್ಲವನ್ನು ಉಂಟುಮಾಡಿದೆನು. ನಾನು 
ಸೃಷ್ಟಿಸಿದ್ದರಿಂದ ಅವು ಅಸ್ತಿತ್ವದಲ್ಲಿವೆ. ''ಇವು 


929 


ಯೆಶಾಯ 65:21-66:6 


ಯೆಹೋವನ ನುಡಿಗಳು. ""ಎಂಥ ಜನರನ್ನು 
ನಾನು ಪರಿಪಾಲಿಸುತ್ತೇನೆಂದು ಕೇಳುವಿರಾ? ಬಹ 
ವರ ವಿಷಯದಲ್ಲಿ ನಾನು ಚಿಂತಿಸುತ್ತೇನೆ. ದುಃಖಿ 
ಸುವ ಜನರಿಗಾಗಿ ನಾನು ಚಿಂತಿಸುತ್ತೇನೆ. ನನ್ನ 
ಮಾತುಗಳಿಗೆ ವಿಧೇಯರಾಗುವವರಿಗಾಗಿ ನಾನು 
ಚಿಂತಿಸುತ್ತೇನೆ. 

ಕೆಲವರು ಒಂದು ಕಡೆಯಲ್ಲಿ ಹೋರಿಯನ್ನು 
ಯಜ್ಞಮಾಹುವರು. ಇನ್ನೊಂದು ಕಡೆಯಲ್ಲಿ ಜನ 
ರಿಗೆ ಹಿಂಸೆ ಕೊಡುವರು. ಅವರು ಬಲಿಯರ್ಪಿಸಲು 
ಕುರಿಗಳನ್ನು ಕೊಯ್ಯುವರು, ಅದೇ ಸಮಯದಲ್ಲಿ 
ನಾಯಿಗಳ ಕುತ್ತಿಗೆಗಳನ್ನು ಮುರಿಯುವರು. 
ಅವರು ನನಗೆ ಹಂದಿಗಳ ರಕ್ತವನ್ನು ಅರ್ಪಿಸುವರು. 
ನನಗೆ ಧೂಪವನ್ನು ಹಾಕಲು ಯಾವಾಗಲೂ 
ತಯಾರಿರುವರು. ಅದೇ ಸಮಯದಲ್ಲಿ ಅಯೋಗ್ಯ 
ವಾದ ತಮ್ಮ ವಿಗ್ರಹಗಳನ್ನು ಪ್ರೀತಿಸುವರು. ಅವರು 
ನನ್ನ ಮಾರ್ಗವನ್ನು ಅನುಸರಿಸದೆ ತಮ್ಮ ಮಾರ್ಗ 
ವನ್ನು ಆರಿಸಿಕೊಳ್ಳುತ್ತಾರೆ. ಅವರು ತಮ್ಮ ಭಯಂಕ 
ರವಾದ ವಿಗ್ರಹಗಳನ್ನು ಪೂಜಿಸುತ್ತಾರೆ. 
ಆದುದರಿಂದ ನಾನು ಅವರ ಉಪಾಯಗಳನ್ನೇ 
ಬಳಸಿಕೊಳ್ಳಲು ನಿರ್ಧರಿಸಿದೆನು. ಏನೆಂದರೆ ಅವರು 
ಬಹು ಭಯಪಡುವ ವಸ್ತುಗಳಿಂದಲೇ ಅವರನ್ನು 
ಶಿಕ್ಷಿಸಲು ತೀರ್ಮಾನಿಸಿದೆನು. ನಾನು ಅವರನ್ನು ಕರೆ 
ದರೂ ಅವರು ಕಿವಿಗೊಡಲಿಲ್ಲ ನಾನು ಅವ 
ರೊಂದಿಗೆ ಮಾತಾಡಿದರೂ ಅವರು ಕೇಳಲಿಲ್ಲ. 
ಆದುದರಿಂದ ನಾನು ಅವರಿಗೆ ಅದನ್ನೇ ಮಾಡು 
ವೆನು. ನಾನು ಯಾವದನ್ನು ಕೆಟ್ಟದೆಂದು ಪರಿಗಣಿಸಿ 
ದ್ದೆನೊ ಅದನ್ನೇ ಅವರು ಮಾಡಿದರು. ನಾನು ಇಷ್ಟ 
ಪಡದ ಸಂಗತಿಗಳನ್ನು ಅವರು ಮಾಡಿದರು,'' 


ಯೆಹೋವನ ಆಜ್ಞೆಗಳನ್ನು ಪರಿಪಾಲಿಸುವ ನೀವು 
ಆತನು ಹೇಳುವ ಸಂಗತಿಗಳನ್ನು ಕಿವಿಗೊಟ್ಟು ಕೇಳ 
ಬೇಕು. ಆತನು ಹೇಳುವದೇನೆಂದರೆ, "ನಿಮ್ಮ 
ಸಹೋದರರು ನಿಮ್ಮನ್ನು ದ್ವೇಷಿಸಿದರು. ನೀವು 
ನನ್ನನ್ನು ಅನುಸರಿಸಿದ್ದರಿಂದ ನಿಮ್ಮ ಮೇಲೆರಗಿ 
ದರು. "ಯೆಹೋವನು ಸನ್ಮಾನ ಹೊಂದಿದ ಬಳಿಕ 
ನಿಮ್ಮ ಬಳಿಗೆ ಬರುತ್ತೇವೆ. ಆಮೇಲೆ ನಿಮ್ಮ ಆನಂದ 
ವನ್ನು ಅನುಭವಿಸುತ್ತೇವೆ'" ಎಂದು ನಿಮ್ಮ 
ಸಹೋದರರು ಅಂದರು. ಆ ದುಷ್ಟ ಜನರು 
ಶಿಕ್ಷಿಸಲ್ಪಡುವರು. 


ಶಿಕ್ಷೆ ಮತ್ತು ಹೊಸ ಜನಾಂಗ 
5ಆಲೈಸಿರಿ! ಪಟ್ಟಣದೊಳಗಿಂದ ಮತ್ತು ದೇವಾಲಯ 


ಯೆಶಾಯ 66:7-20 


ದೊಳಗಿಂದ ದೊಡ್ಡ ಶಬ್ದವು ಕೇಳಿಸುತ್ತದೆ. ಯೆಹೋವನು 
ತನ್ನ ವೈರಿಗಳನ್ನು ಶಿಕ್ಸಿಸುವುದೇ ಆ ಶಬ್ದ. ಅವರಿಗೆ ತಕ್ಕ 
ಶಿಕ್ಷೆಯನ್ನು ಯೆಹೋವನು ಕೊಡುತ್ತಿದ್ದಾನೆ. 

78 ""ಪ್ರಸವವೇದನೆಗಿಂತ ಮೊದಲು ಸ್ತ್ರೀಯು ಮಗು 
ವನ್ನು ಹೆರುವದಿಲ್ಲ. ತಾನು ಹೆರುವ ಶಿಶುವನ್ನು ನೋಡುವ 
ಮೊದಲು ಸ್ತ್ರೀಯು ಪ್ರಸವವೇದನೆ ಅನುಭವಿಸಲೇ 
ಬೇಕು. ಅದೇ ರೀತಿಯಲ್ಲಿ ಒಂದೇ ದಿನದಲ್ಲಿ ಹೊಸ 
ಭೂಮ್ಯಾಕಾಶಗಳು ಉಂಟಾಗುವದನ್ನು ಯಾರೂ 
ನೋಡುವದಿಲ್ಲ. ಒಂದೇ ದಿವಸದಲ್ಲಿ ಉಂಟಾದ ಜನಾಂ 
ಗದ ಬಗ್ಗೆ ಯಾರೂ ಕೇಳಲಿಲ್ಲ. ದೇಶವು ಪ್ರಸವವೇದನೆ 
ಯಂಥ ಬೇನೆಯನ್ನು ಅನುಭವಿಸಬೇಕು. ಆ ಬಳಿಕ 
ದೇಶವು ಹೊಸ ಜನಾಂಗವೆಂಬ ಮಕ್ಕಳನ್ನು ಹೆರುವುದು. 
*ಅದೇ ರೀತಿಯಲ್ಲಿ ಹೊಸದಾಗಿ ಹುಟ್ಟುವ ಕಾರಣ 
ದಿಂದಲೇ ನಾನು ಬೇನೆಯನ್ನು ನಿಮಗೆ ಕೊಡುವೆನು.'' 

ಯೆಹೋವನು ಹೇಳುವದೇನೆಂದರೆ; ""ನಾನು ನಿಮಗೆ 
ಹೆರಿಗೆ ಬೇನೆಯನ್ನು ಕೊಡದೆ ಹೋದರೆ ನೀವು ಹೊಸ 
ಜನಾಂಗವಾಗಲಾರಿರಿ.'' ಇದು ಯೆಹೋವನ ನುಡಿ. 





10 ಚಿರುಸಲೇಮೇ, ಹರ್ಷಿಸು. ಜಿರುಸಲೇಮನ್ನು 
ಪ್ರೀತಿಸುವ ಜನರೇ, ಹರ್ಷಿಸಿರಿ. ಜೆರುಸಲೇಮಿಗೆ 
ದುಃಖಕೊಡುವ ವಿಷಯಗಳು ಜರುಗಿದ್ದರಿಂದ 
ನೀವು ದುಃಖಪಡುತ್ತಿದ್ದೀರಿ. ಆದರೆ ನೀವೀಗ 
ಸಂತೋಷಪಡಬೇಕು. 

!! ಯಾಕೆಂದರೆ ಆಕೆಯ ಎದೆಯಿಂದ ದೊರಕುವ 
ಹಾಲಿನಂತೆ ನಿಮಗೆ ಕರುಣೆಯು ದೊರಕುವದು. 
ಆ ಹಾಲು ನಿಮ್ಮನ್ನು ಪೂರ್ಣವಾಗಿ ತೃಪ್ತಿಗೊಳಿಸು 
ವದು. ನೀವು ಆ ಹಾಲನ್ನು ಕುಡಿದು ಜೆರುಸ 
ಲೇಮಿನ ವೈಭವದಲ್ಲಿ ಆನಂದಿಸುವಿರಿ. 

12 ಯೆಹೋವನು ಹೇಳುವದೇನೆಂದರೆ: "ಇಗೋ, 
ನಾನು ನಿನಗೆ ಸಮಾಧಾನವನ್ನು ಕೊಡುತ್ತೇನೆ. 
ಒಂದು ದೊಡ್ಡ ಹೊಳೆಯು ಹರಿಯುವಂತೆ ನಿನಗೆ 
ಸಮಾಧಾನವು ಹರಿದುಕೊಂಡು ಬರುವದು. 
ಭೂಮಿಯ ಮೇಲಿರುವ ಎಲ್ಲಾ ದೇಶಗಳ ಐಶ್ವ 
ರ್ಯವು ನಿನ್ನ ಬಳಿಗೆ ಹರಿದುಬರುವದು. ಅದು 
ಪ್ರವಾಹದಂತೆ ಹರಿದುಬರುವದು. ನೀವು ಸಣ್ಣ 
ಮಕ್ಕಳಂತೆ ಆ ಹಾಲನ್ನು ಕುಡಿಯುವಿರಿ. ನಾನು 
ನಿಮ್ಮನ್ನೆತ್ತಿ ಕೈಗಳಲ್ಲಿ ಅಪ್ಪಿಕೊಳ್ಳುವೆನು. ನನ್ನ 
ತೊಡೆಯ ಮೇಲೆ ನಿಮ್ಮನ್ನು ಕುಳ್ಳಿರಿಸಿ ಆಟ 
ವಾಡಿಸುವೆನು. 


930 





14 ನಿಮ್ಮನ್ನು ಹರ್ಷಗೊಳಿಸುವಂಥ ಸಂಗತಿಗಳನ್ನು 
ನೀವು ನೋಡುವಿರಿ. ನೀವು ಸ್ವತಂತ್ರರಾಗಿದ್ದು 
ಹುಲ್ಲಿನಂತೆ ಹುಲುಸಾಗಿ ಬೆಳೆಯುವಿರಿ. ಯೆಹೋ 
ವನ ಸೇವಕರು ಆತನ ಶಕ್ತಿಯನ್ನು ನೋಡುವರು. 
ಆದರೆ ಯೆಹೋವನ ವೈರಿಗಳು ಆತನ ಕೋಪವನ್ನು 
ಕಾಣುವರು. 


ಇಗೋ, ಯೆಹೋವನು ಬೆಂಕಿಯೊಂದಿಗೆ ಬರುತ್ತಿ 
ದ್ದಾನೆ. ಯೆಹೋವನ ಸೈನ್ಯವು ಧೂಳಿನ ಮೋಡದೊಂದಿಗೆ 
ಬರುತ್ತಿದೆ. ಯೆಹೋವನು ತನ್ನ ಕೋಪದಿಂದ ಆ 
ಜನರನ್ನು ಶಿಕ್ಚಿಸುವನು. ಯೆಹೋವನು ಕೋಪದಲ್ಲಿರು 
ವಾಗ ಬೆಂಕಿಯ ನಾಲಿಗೆಗಳಿಂದ ಅವರನ್ನು ಶಿಕ್ಷಿಸುತ್ತಾನೆ. 
16 ಯೆಹೋವನು ಜನರಿಗೆ ನ್ಯಾಯತೀರ್ಪು ಮಾಡುವನು. 
ಆ ಬಳಿಕ ಯೆಹೋವನು ಜನರನ್ನು ಬೆಂಕಿಯಿಂದಲೂ 
ಖಡ್ಗದಿಂದಲೂ ನಾಶಮಾಡುವನು. ಯೆಹೋವನು 
ಅನೇಕಾನೇಕ ಜನರನ್ನು ನಾಶಮಾಡುವನು. 

17 ಅವರು ತಮ್ಮ ವಿಶೇಷವಾದ ತೋಟದೊಳಗೆ ಪೂಜೆ 
ಮಾಡಲು ತಮ್ಮನ್ನು ಶುದ್ಧಮಾಡಿಕೊಳ್ಳುವಂತೆ ಸ್ನಾನ 
ಮಾಡುವರು. ತಮ್ಮ ವಿಶೇಷ ತೋಟದೊಳಗೆ ಹೋಗಲು 
ಒಬ್ಬರನ್ನೊಬ್ಬನು ಹಿಂಬಾಲಿಸುವರು. ಅಲ್ಲಿ ಅವರ ವಿಗ್ರಹ 
ಗಳನ್ನು ಪೂಜಿಸುವರು. ಆದರೆ ಯೆಹೋವನು ಅವರೆಲ್ಲ 
ರನ್ನು ನಾಶಮಾಡುವನು. ""ಆ ಜನರು ಹಂದಿ, ಇಲಿ ಮತ್ತು 
ಇತರ ಅಶುದ್ಧ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಾರೆ. 
ಆದರೆ ಅವರೆಲ್ಲರೂ ಒಟ್ಟಾಗಿ ನಾಶವಾಗುವರು.'' (ಇದು 
ಯೆಹೋವನು ಹೇಳಿದ ಮಾತುಗಳು.) 

18° ಜನರಲ್ಲಿ ಕೆಟ್ಟ ಯೋಜನೆಗಳು ಇದ್ದು ಕೆಟ್ಟದ್ದನ್ನೇ 
ಮಾಹುವವರಾಗಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು 
ಶಿಕ್ಷಿಸಲು ಬರುತ್ತಿದ್ದೇನೆ. ನಾನು ಎಲ್ಲಾ ಜನಾಂಗಗಳನ್ನೂ 
ಎಲ್ಲಾ ಜನರನ್ನೂ ಒಟ್ಟುಗೂಡಿಸುವೆನು. ಎಲ್ಲಾ ಜನರು 
ಒಟ್ಟುಗೂಡಿ ನನ್ನ ಸಾಮರ್ಥ್ಯವನ್ನು ನೋಡುವರು. 
ಅವರಲ್ಲಿ ಕೆಲವರಿಗೆ ನಾನು ಗುರುತು ಹಾಕುವೆನು. 
ನಾನು ಅವರನ್ನು ರಕ್ಷಿಸುವೆನು. ರಕ್ಷಿಸಲ್ಪಟ್ಟ ಕೆಲವರನ್ನು 
ನಾನು ತಾರ್ಪೀಷ್‌, ಲಿಬ್ಯ, ಲೂದ್‌, ತೂಬಾಲ್‌, ಗ್ರೀಸ್‌ 
ಮತ್ತು ದೂರದೇಶಗಳಿಗೆ ಕಳುಹಿಸುವೆನು. ಅಲ್ಲಿಯ 
ಜನರು ನನ್ನ ಬೋಧನೆಯನ್ನು ಎಂದೂ ಕೇಳಿರಲಿಲ್ಲ. 
ಅವರು ನನ್ನ ಮಹಿಮೆಯನ್ನೂ ಕಂಡಿರಲಿಲ್ಲ. ಆದುದ 
ರಿಂದ ರಕ್ಷಿಸಲ್ಪಟ್ಟ ಜನರು ನನ್ನ ಮಹಿಮೆಯನ್ನು ಅವರಿಗೆ 
ತಿಳಿಸುವರು. ಅವರು ನಿಮ್ಮ ಸಹೋದರ ಸಹೋದರಿ 
ಯನ್ನು ಎಲ್ಲಾ ಜನಾಂಗಗಳೊಳಗಿಂದ ಕರೆದುಕೊಂಡು 








3 ನಾನು ನಿಮ್ಮನ್ನು ಜಿರುಸಲೇಮಿನಲ್ಲಿ ಸಂತೈಸುವೆನು. 
ತಾಯಿಯು ತನ್ನ ಮಗುವನ್ನು ಸಂತೈಸುವಂತೆ ನಾನು 
ನಿಮ್ಮನ್ನು ಸಂತೈಸುವೆನು.'' 


ನನ್ನ ಪವಿತ್ರ ಪರ್ವತವಾದ ಜಿರುಸಲೇಮಿಗೆ ಬರುವರು. 
ನಿನ್ನ ಸಹೋದರ ಸಹೋದರಿಯರು ಕುದುರೆ, ಕತ್ತೆ 
ಒಂಟೆ, ರಥ, ಮತ್ತು ಗಾಡಿಗಳಲ್ಲಿ ಕುಳಿತುಕೊಂಡು 


931 


ಬರುವರು. ಯೆಹೋವನ ಮಂದಿರದೊಳಗೆ ಶುದ್ಧವಾದ 
ತಟ್ಟೆಯ ಮೇಲೆ ಕಾಣಿಕೆಗಳನ್ನು ತರುವಂತೆಯೇ ನಿನ್ನ 
ಸಹೋದರ ಸಹೋದರಿಯರಾದ ಇಸ್ರೇಲರು ಬರು 
ವರು. ?'ನಾನು ಅವರಲ್ಲಿ ಕೆಲವರನ್ನು ಯಾಜಕರ 
ನ್ನಾಗಿಯೂ ಲೇವಿಯರನ್ನಾಗಿಯೂ ಆರಿಸುವೆನು.'' ಇವು 
ಯೆಹೋವನ ನುಡಿಗಳು. 


ಹೊಸ ಭೂಮ್ಯಾಕಾಶಗಳು 
2""ನಾನು ಹೊಸ ಪ್ರಪಂಚವನ್ನು ಸೃಷ್ಟಿಸುವೆನು; ಹೊಸ 
ಆಕಾಶವೂ ಹೊಸ ಭೂಮಿಯೂ ಶಾಶ್ವತವಾಗಿರುವವು. 
ಹಾಗೆಯೇ ನಿಮ್ಮ ಹೆಸರುಗಳೂ ಯಾವಾಗಲೂ 





ಯೆಶಾಯ 66:21-24 


ನನ್ನೊಂದಿಗೆ ಇರುತ್ತವೆ; ನಿಮ್ಮ ಮಕ್ಕಳೂ ನನ್ನೊಂದಿಗೆ 
ಯಾವಾಗಲೂ ಇರುತ್ತಾರೆ. ಪ್ರತಿಯೊಂದು ಆರಾಧನಾ 
ದಿನದಲ್ಲಿ ಪ್ರತಿಯೊಬ್ಬರೂ ಬಂದು ನನ್ನನ್ನು ಆರಾಧಿಸು 
ವರು. ಪ್ರತಿಯೊಂದು ಸಬ್ಬತ್‌ ದಿನದಲ್ಲೂ ತಿಂಗಳ ಮೊದ 
ಲನೇ ದಿನದಲ್ಲೂ ಅವರು ನನ್ನ ಬಳಿಗೆ ಬರುವರು.'' 

೫" ಅವರು ನನ್ನ ಪವಿತ್ರ ಪಟ್ಟಣದಲ್ಲಿ ವಾಸಿಸುವರು. 
ಅವರು ಪಟ್ಟಣದಿಂದ ಹೊರಗೆ ಹೋದರೆ ನನಗೆ ವಿರುದ್ದ 
ವಾಗಿ ಪಾಪ ಮಾಡಿದವರ ಹೆಣಗಳನ್ನು ನೋಡುವರು. 
ಅವರ ಹೆಣಗಳೊಳಗೆ ಸಾಯದ ಹುಳಗಳಿರುವವು. 
ಬೆಂಕಿಯು ಆ ಹೆಣಗಳನ್ನು ಸುಟ್ಟುಬಿಡುವುದು. ಆ 
ಬೆಂಕಿಯು ಆರುವದೇ ಇಲ್ಲ.'' 


932 


ಯೆರೆಮೀಯ 


ಇವು ಯೆರೆಮೀಯನ ಸಂದೇಶಗಳು. ಯೆರೆಮೀ 

ಯನು ಹಿಲ್ಕೀಯನೆಂಬುವನ ಮಗನು. ಯೆರೆಮೀ 
ಯನು ಅನಾತೋತ್‌ ನಗರದ ಯಾಜಕ ಕುಟುಂಬಕ್ಕೆ 
ಸೇರಿದವನಾಗಿದ್ದನು. ಆ ನಗರವು ಬೆನ್ಯಾಮೀನ್ಯರ 
ಪ್ರದೇಶದಲ್ಲಿತ್ತು ?ಯೆಹೂದದಲ್ಲಿ ಯೋಷೀಯನ 
ಆಳ್ವಿಕೆಯ ಕಾಲದಲ್ಲಿ ಯೆಹೋವನು ಯೆರೆಮೀಯ 
ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು. ಯೋಷೀ 
ಯನು ಆಮೋನನೆಂಬುವನ ಮಗನಾಗಿದ್ದನು. ಯೋಷೀ 
ಯನ ಆಳ್ವಿಕೆಯ ಹದಿಮೂರನೆಯ ವರ್ಷದಲ್ಲಿ 
ಯೆಹೋವನು ಯೆರೆಮೀಯನೊಂದಿಗೆ ಮಾತನಾಡಲು 
ಪ್ರಾರಂಭಿಸಿದನು. 'ಯೆಹೋಯಾಕೀಮನು ಯೆಹೂದ 
ದಲ್ಲಿ ಆಳುವಾಗಲೂ ಯೆಹೋವನು ಯೆರೆಮೀಯ 
ನೊಂದಿಗೆ ಮಾತನಾಡುವದನ್ನು ಮುಂದುವರೆಸಿದನು. 
ಯೆಹೋಯಾಕೀಮನು ಯೋಷೀಯನ ಮಗನು. 
ಯೆಹೂದದಲ್ಲಿ ಚಿದ್ದೀಯನು ಆಳಿದ ಹನ್ನೊಂದು ವರ್ಷ 
ಐದು ತಿಂಗಳ ಕಾಲ ಯೆಹೋವನು ಯೆರೆಮೀಯ 
ನೊಂದಿಗೆ ಮಾತನಾಡುವದನ್ನು ಮುಂದುವರೆಸಿದನು. 
ಚಿದ್ದೀಯನು ಸಹ ಯೋಷೀಯನ ಮಗನಾಗಿದ್ದನು. 
ಚಿದ್ದೀಯನ ಆಳ್ವಿಕೆಯ ಹನ್ನೊಂದನೇ ವರ್ಷದ ಐದನೆಯ 
ತಿಂಗಳಿನಲ್ಲಿ ಜೆರುಸಲೇಮಿನ ನಿವಾಸಿಗಳು ಸೆರೆ 
ಒಯ್ಯಲ್ಪಟ್ಟರು. 


ಯೆಹೋವನು ಯೆರೆಮೀಯನನ್ನು ಕರೆದನು 
“ಯೆರೆೃಮೀಯನಿಗೆ ಯೆಹೋವನ ಈ ಸಂದೇಶ 
ಬಂದಿತು: 


3 ""ನಾನು ನಿನ್ನನ್ನು ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿ 
ಸುವ ಮುಂಚೆಯೇ ನಿನ್ನನ್ನು ಬಲ್ಲವನಾಗಿದ್ದೆನು. 
ನೀನು ಹುಟ್ಟುವದಕ್ಕಿಂತ ಮುಂಚೆಯೇ ನಾನು 
ನಿನ್ನನ್ನು ಒಂದು ವಿಶೇಷವಾದ ಕೆಲಸಕ್ಕೆ ಅಂದರೆ 
ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ಆರಿಸಿ 
ಕೊಂಡಿದ್ದೆನು.'' 


6ಆಗ ಯೆರೆಮೀಯನೆಂಬ ನಾನು, ""ಸರ್ವಶಕ್ತನಾದ 
ಯೆಹೋವನೇ, ಹೇಗೆ ಮಾತನಾಡಬೇಕೆಂಬುದೇ, ನನಗೆ 
ತಿಳಿಯದು. ನಾನು ಕೇವಲ ಯುವಕನಷ್ಟೇ'' ಎಂದು 
ಹೇಳಿದೆ. 

ಆದರೆ ಯೆಹೋವನು ನನಗೆ, 


""ನಾನು ಕೇವಲ ಯುವಕನೆಂದು ಹೇಳಬೇಡ, 
ನಾನು ಕಳುಹಿಸುವ ಸ್ಥಳಗಳಿಗೆ ನೀನು ಹೋಗ 
ಬೇಕು. ನಾನು ಹೇಳು ಅಂದದ್ದನ್ನೆಲ್ಲ ನೀನು ಹೇಳ 
ಬೇಕು. 

58 ಯಾರಿಗೂ ನೀನು ಹೆದರಬೇಡ, ನಾನೇ ನಿನ್ನ 
ಜೊತೆ ಇದ್ದೇನೆ. ನಾನು ನಿನ್ನನ್ನು ಕಾಪಾಡುತ್ತೇನೆ. 
ಈ ಮಾತನ್ನು ಯೆಹೋವನಾದ ನಾನೇ ಹೇಳು 
ತ್ತಿದ್ದೇನೆ'' ಎಂದನು. 


9ಆಗ ಯೆಹೋವನು ಕೈಚಾಚಿ ನನ್ನ ಬಾಯಿಯನ್ನು 
ಮುಟ್ಟಿ 


""ಯೆ`ರೆಮೀಯನೇ, ನಾನು ನನ್ನ ಮಾತುಗಳನ್ನು 
ನಿನ್ನ ಬಾಯಲ್ಲಿ ಇಡುತ್ತಿದ್ದೇನೆ. 

10 ಕಿತ್ತು ಹಾಕಲು, ಕೆಡವಲು, ನಾಶಪಡಿಸಲು, ಹಾಳು 
ಮಾಡಲು, ಕಟ್ಟಲು, ನೆಡಲು, ಜನಾಂಗಗಳ 
ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ 
ನೇಮಿಸಿದ್ದೇನೆ'' ಅಂದನು. 


ಎರಡು ಕಾಣ್ಕಿಗಳು 

!!ಯೆಹೋವನಿಂದ ನನಗೆ ಈ ಸಂದೇಶ ಬಂದಿತು! 
""ಯೆರೆಮೀಯನೇ ನಿನಗೆ ಏನು ಕಾಣುತ್ತಿದೆ?'' ಎಂದು 
ಯೆಹೋವನು ಕೇಳಿದನು. 

ನಾನು ಆತನಿಗೆ, "ಬಾದಾಮಿಯ ಮರದಿಂದ ಮಾಡಿದ 
ಒಂದು ದಂಡ ಕಾಣಿಸುತ್ತಿದೆ'' ಎಂದು ಉತ್ತರ ಕೊಟ್ಟೆನು. 

12ಆಗ ಯೆಹೋವನು, ""ನೀನು ಸರಿಯಾಗಿ ನೋಡಿ 
ರುವೆ, ನನ್ನ ಮಾತನ್ನು ನೆರವೇರಿಸಲು ಎಚ್ಚರಗೊಂಡಿ 
ದ್ದೇನೆ'' ಎಂದು ತಿಳಿದುಕೋ ಎಂಬುದಾಗಿ ಹೇಳಿದನು. 


933 


ಇನ್ನೊಂದು ಸಲ ಯೆಹೋವನು, ""ನಿನಗೆ ಏನು 
ಕಾಣುತ್ತಿದೆ?'' ಎಂದು ಕೇಳಿದನು. ನಾನು ಯೆಹೋವ 
ನಿಗೆ, "ಕುದಿಯುವ ನೀರಿನ ಒಂದು ಹಂಡೆ ಕಾಣುತ್ತಿದೆ. 
ಆ ಹಂಡೆಯು ಉತ್ತರದಿಂದ ಈ ಕಡೆಗೆ ಬಾಗಿಕೊಂಡಿದೆ'' 


ಯೆರೆಮೀಯ 1:13-2:6 


ನಿನ್ನನ್ನು ರಕ್ಟಿಸುವೆನು.'' ಇದು ಯೆಹೋವನಾದ 
ನನ್ನ ಮಾತು. 

ಯೆಹೋವನ ಈ ಸಂದೇಶವು ಯೆರೆಮೀಯನಿಗೆ 
ಬಂದಿತು: 2""ಯೆರೆಮೀಯನೇ, ಹೋಗಿ ಜಿರುಸ 


ಎಂದು ಉತ್ತರಿಸಿದೆನು. ಲೇಮಿನ ಜನರೊಂದಿಗೆ ಮಾತನಾಡು. ಅವರಿಗೆ ಹೀಗೆ 
ಹೇಳು: 


4 ಯೆಹೋವನು ನನಗೆ, ""ಉತ್ತರ ದಿಕ್ಕಿನಿಂದ ಈ 
ದೇಶದ ನಿವಾಸಿಗಳೆಲ್ಲರ ಮೇಲೆ ಒಂದು ಕೇಡು 
ಬರುವದು. 

15 ಸ್ವಲ್ಪ ಸಮಯದಲ್ಲಿಯೇ ನಾನು ಉತ್ತರ ರಾಜ್ಯಗಳ 
ಎಲ್ಲಾ ಜನರನ್ನು ಕರೆಯುತ್ತೇನೆ'' ಎಂದನು. ಮತ್ತೆ 
ಯೆಹೋವನು ಹೀಗೆ ಹೇಳಿದನು: ""ಆ ದೇಶಗಳ 
ರಾಜರು ಬರುವರು. ಅವರು ಜೆರುಸಲೇಮಿನ 
ಹೆಬ್ಬಾಗಿಲಿನ ಹತ್ತಿರ ತಮ್ಮ ಆಸನಗಳನ್ನು ಹಾಕು. * 
ವರು. ಅವರು ಜಿರುಸಲೇಮಿನ ಎಲ್ಲಾ ಕೋಟೆ 
ಗೋಡೆಗಳಿಗೆ ಮುತ್ತಿಗೆಹಾಕುವರು. ಅವರು 
ಯೆಹೂದ ಪ್ರದೇಶದ ಎಲ್ಲಾ ನಗರಗಳ ಮೇಲೆ 
ಧಾಳಿ ಮಾಡುವರು. 

16 ನಾನು ನನ್ನ ಜನರ ವಿರುದ್ಧ ನನ್ನ ನ್ಯಾಯ 
ನಿರ್ಣಯವನ್ನು ಘೋಷಿಸುವೆನು. ಅವರು ಕೆಟ್ಟ 
ಜನರು, ಅವರು ನನ್ನ ವಿರೋಧಿಗಳಾಗಿದ್ದಾರೆ. ನನ್ನ 4 
ಜನರು ನನ್ನನ್ನು ತ್ಯಜಿಸಿದ್ದಾರೆ. ಅವರು ನನ್ನನ್ನು 
ಹೇಗೆ ತ್ಯಜಿಸಿದರು? ಅವರು ಅನ್ಯದೇವರುಗಳಿಗೆ 
ಹೋಮ ಮಾಡಿದರು. ಅವರು ತಮ್ಮ ಕೈಗ | 
ಳಿಂದಲೇ ಮಾಡಿದ ವಿಗ್ರಹಗಳನ್ನು ಪೂಜಿಸಿದರು. 

17°: ಯೆರೆಮೀಯನೇ, ಸಿದ್ಧನಾಗು! ಎದ್ದು ನಿಲ್ಲು! 
ನಾನು ಹೇಳಿದ್ದೆಲ್ಲವನ್ನು ಜನರಿಗೆ ಹೇಳು. ಅವರಿಗೆ 
ಹೆದರಬೇಡ. ನೀನು ಅವರಿಗೆ ಹೆದರಿಕೊಂಡರೆ, 
ನಾನು ನಿನ್ನನ್ನು ಅವರೆದುರಿನಲ್ಲಿ ಹೆದರಿಸುವೆನು. 

18 ನೀನು ನನ್ನ ವಿಷಯವಾಗಿ ಹೇಳಬೇಕು. ನಾನು § 
ನಿನ್ನನ್ನು ಭದ್ರವಾದ ನಗರವನ್ನಾಗಿಯೂ ಕಬ್ಬಿಣದ 
ಕಂಬವನ್ನಾಗಿಯೂ ಕಂಚಿನ ಗೋಡೆಯ 
ನ್ನಾಗಿಯೂ ಮಾಡುತ್ತೇನೆ. ನೀನು ದೇಶದಲ್ಲಿ ಎಲ್ಲ 
ರಿಗೂ ಎದುರಾಗಿ ನಿಲ್ಲಬಹುದು, ಯೆಹೂದ 
ದೇಶದ ರಾಜರ ವಿರುದ್ಧವಾಗಿಯೂ ಯೆಹೂದದ 
ನಾಯಕರ ವಿರುದ್ಧವಾಗಿಯೂ ಯೆಹೂದದ 
ಯಾಜಕರ ವಿರುದ್ಧವಾಗಿಯೂ ಯೆಹೂದ 
ದೇಶದ ಜನರ ವಿರುದ್ಧವಾಗಿಯೂ ನೀನು 
ನಿಲ್ಲುವೆ. 

೨ ಆ ಜನರೆಲ್ಲಾ ನಿನ್ನ ವಿರುದ್ಧ ಹೋರಾಡುವರು, 
ಆದರೆ ಅವರು ನಿನ್ನನ್ನು ಸೋಲಿಸಲಾಗುವದಿಲ್ಲ. 
ಏಕೆಂದರೆ ನಾನೇ ನಿನ್ನೊಂದಿಗೆ ಇರುವೆನು. ನಾನೇ 


"ಯೆಹೋವನು ಹೀಗನ್ನುತ್ತಾನೆ: "ನೀವು ಯುವ 


ರಾಷ್ಟ್ರವಾಗಿದ್ದಾಗ ನನಗೆ ನಂಬಿಗಸ್ತರಾಗಿದ್ದಿರಿ; 
ಯುವತಿಯಾದ ಮದುಮಗಳಂತೆ ನನ್ನನ್ನು 
ಹಿಂಬಾಲಿಸಿದಿರಿ. ಎಂದೂ ಬೇಸಾಯಕ್ಕೆ ಬಳಸದ 
ಭೂಮಿಯಲ್ಲಿಯೂ ಮರಳುಗಾಡಿನಲ್ಲಿಯೂ 
ನನ್ನನ್ನು ಹಿಂಬಾಲಿಸಿದಿರಿ. 

ಇಸ್ರೇಲಿನ ಜನರು ಯೆಹೋವನಿಗೆ ಒಂದು ಪವಿತ್ರ 
ವಾದ ಕಾಣಿಕೆಯಾಗಿದ್ದರು. ಅವರು ಯೆಹೋವನ 
ಬೆಳೆಯ ಪ್ರಥಮ ಫಲವಾಗಿದ್ದರು. ಇಸ್ರೇಲಿನ 
ಜನರನ್ನು ಪೀಡಿಸಲು ಪ್ರಯತ್ನಿಸಿದವರನ್ನು 
ಯಾರಾದರೂ ಆಗಿರಲಿ, ದೋಷಿಗಳೆಂದು 
ನಿರ್ಣಯಿಸಲಾಗುತ್ತಿತ್ತು. ಆ ಕೆಟ್ಟ ಜನರಿಗೆ ಕೇಡಾ 
ಗುತ್ತಿತ್ತು''' ಇದು ಯೆಹೋವನ ಸಂದೇಶ. 
ಯಾಕೋಬನ ಮನೆತನದವರೇ, ಯೆಹೋವನ 
ಸಂದೇಶವನ್ನು ಕೇಳಿರಿ. ಇಸ್ರೇಲಿನ ಎಲ್ಲಾ ಕುಲದ 
ವರೇ, ಯೆಹೋವನ ಸಂದೇಶವನ್ನು ಕೇಳಿರಿ. 
ಯೆಹೋವನು ಹೀಗೆನ್ನುತ್ತಾನೆ: ""ನಾನು ನಿಮ್ಮ 
ಪೂರ್ಪಿಕರಿಗೆ ಅನ್ಯಾಯ ಮಾಡಿದೆನೇ? ಅದಕ್ಕಾಗಿ 
ಅವರು ನನ್ನನ್ನು ತಿರಸ್ಕರಿಸಿದರೇ? ನಿಮ್ಮ ಪೂರ್ವಿ 
ಕರು ನಿಷ್ಟಯೋಜಕವಾದ ವಿಗ್ರಹಗಳನ್ನು ಪೂಜಿಸಿ 
ತಾವು ಸಹ ನಿಷ್ಟಯೋಜಕರಾದರು. 


"ಈಜಿಷ್ಟಿನಿಂದ ನಮ್ಮನ್ನು ಕರೆದುಕೊಂಡು ಬಂದ 


ಯೆಹೋವನು ಎಲ್ಲಿದ್ದಾನೆ? ಮರಳುಗಾಡಿನಿಂದ 
ನಮ್ಮನ್ನು ಕರೆದುಕೊಂಡು ಬಂದ ಯೆಹೋವನು 
ಎಲ್ಲಿದ್ದಾನೆ? ನಿರ್ಜನವಾದ ಬೆಟ್ಟಪ್ರ ದೇಶದಿಂದ 
ನಮ್ಮನ್ನು ತಂದ ಯೆಹೋವನು ಎಲ್ಲಿದ್ದಾನೆ? 
ಎಂದು ನಿಮ್ಮ ಪೂರ್ವಿಕರು ಸ್ಮರಿಸಲಿಲ್ಲ. 
ಯೆಹೋವನು ನಮ್ಮನ್ನು ಅಂಧಕಾರಮಯವಾದ 
ಮತ್ತು ಅಪಾಯಕಾರಿಯಾದ ಭೂಮಿಯಿಂದ 
ಕರೆದುತಂದನು. ಆ ಭೂಮಿಯ ಮಾರ್ಗವಾಗಿ 
ಯಾರೂ ಪ್ರಯಾಣ ಮಾಡುವುದಿಲ್ಲ. ಯಾರೂ 
ಆ ಭೂಮಿಯ ಮೇಲೆ ವಾಸ ಮಾಡುವದಿಲ್ಲ ಈಗ 
ಆ ಯೆಹೋವನು ಎಲ್ಲಿದ್ದಾನೆ?''' ನಿಮ್ಮ ಪೂರ್ವಿ 
ಕರು ಆ ಪ್ರಶ್ನೆಗಳನ್ನು ಕೇಳಲೇ ಇಲ್ಲ. 


ಯೆರೆಮೀಯ 2:7-20 


ಚ ತ 


"ನಾನು ನಿಮ್ಮನ್ನು ಅನೇಕ ಅಮೂಲ್ಯ ವಸ್ತುಗಳಿಂದ 


ಕೂಡಿದ ಫಲವತ್ತಾದ ಭೂಮಿಗೆ ಕರೆದುತಂದೆ. 
ಅಲ್ಲಿ ಬೆಳೆಯುವ ಫಲಗಳನ್ನು ತಿನ್ನಲಿ ಎಂಬ 
ಉದ್ದೇಶದಿಂದ ನಾನು ಕರೆದುತಂದೆ. ಆದರೆ ನೀವು 
ಬಂದು ನನ್ನ ಭೂಮಿಯನ್ನು ಹೊಲಸು ಮಾಡಿ 
ದಿರಿ. ನಾನು ಆ ಭೂಮಿಯನ್ನು ನಿಮಗೆ ಕೊಟ್ಟೆ 
ಆದರೆ ನೀವು ಅದನ್ನು ಕೆಟ್ಟ ಸ್ಥಳವನ್ನಾಗಿ 
ಮಾಡಿದಿರಿ. 


“ಯೆಹೋವನು ಎಲ್ಲಿ?' ಎಂದು ಯಾಜಕರು ಕೇಳ 


ಲಿಲ್ಲ. ಧರ್ಮಶಾಸ್ತ್ರವನ್ನು ಬಲ್ಲವರು ನನ್ನನ್ನು 
ತಿಳಿಯಬಯಸಲಿಲ್ಲ. ಇಸ್ರೇಲರ ಜನನಾಯಕರು 
ನನ್ನ ವಿರೋಧಿಗಳಾದರು. ಪ್ರವಾದಿಗಳು ಸುಳ್ಳು 
ದೇವರಾದ ಬಾಳನ ಹೆಸರಿನಿಂದ ಭವಿಷ್ಯ ವಾಣಿ 
ಯನ್ನು ನುಡಿದರು. ಅವರು ನಿಷ್ಟಯೋಜಕವಾದ 
ವಿಗ್ರಹಗಳನ್ನು ಪೂಜಿಸಿದರು.” 


“ಆದುದರಿಂದ ನಾನು ನಿಮ್ಮನ್ನು ಮತ್ತೊಮ್ಮೆ 


ಆಪಾದಿಸುವೆನು. ನಾನು ನಿಮ್ಮ ಮೊಮ್ಮಕ್ಕಳ 
ಮೇಲೂ ಆಪಾದಿಸುವೆನು'' ಎ ನ್ನುತ್ತಾನೆ 
ಯೆಹೋವನು. 

ಸಮುದ್ರದ ಆಚೆಗಿದ್ದ ಕಿತ್ತೀಮ್‌ ದ್ವೀಪಗಳಿಗೆ 
ಹೋಗಿ ನೋಡಿರಿ. ಸೂಕ್ಷ್ಮವಾಗಿ ಪರಿಶೀಲಿಸಲು 
ಯಾರನ್ನಾದರೂ ಕೇದಾರಿಗೆ ಕಳುಹಿಸಿರಿ. ಯಾರಾ 
ದರೂ ಎಂದಾದರೂ ಇಂಥ ಕೆಲಸ ಮಾಡಿರುವರೇ 
ನೋಡಿರಿ. 

ಯಾವ ಜನಾಂಗವಾದರೂ ಎಂದಾದರೂ ತಮ್ಮ 
ಹಳೆಯ ದೇವರುಗಳನ್ನು ಬದಲಾಯಿಸಿ ಹೊಸ 
ದೇವರುಗಳನ್ನು ಪಡೆಯಿತೇ? ಇಲ್ಲ. (ಅವರ 
ದೇವರುಗಳು ನಿಜವಾದ ದೇವರುಗಳೇ ಅಲ್ಲ.) 
ಆದರೆ ನನ್ನ ಜನರು ತಮ್ಮ ಮಹಿಮಾ ಶಾಲಿಯಾದ 
ದೇವರನ್ನು ಅಪ್ರಯೋಜಕವಾದ ವಿಗ್ರಹಗ 
ಳೊಂದಿಗೆ ಬದಲಾಯಿಸಿಕೊಂಡಿದ್ದಾರೆ. 


""ಆಕಾಶಮಂಡಲವೇ, ನಡೆದ ಸಂಗತಿಗಳಿಗಾಗಿ 


ಬೆಚ್ಚಿಬೆರಗಾಗು! ಭಯದಿಂದ ನಡುಗು!'' ಎಂದು 
ಯೆಹೋವನು ನುಡಿಯುತ್ತಾನೆ. 


"ನನ್ನ ಜನರು ಎರಡು ಅಪರಾಧಗಳನ್ನು ಮಾಡಿ 


ದ್ದಾರೆ. ಅವರು ನನ್ನಿಂದ ಮುಖ ತಿರುವಿದ್ದಾರೆ. 
ನಾನು ಜೀವಜಲದ ಬುಗ್ಗೆಯಾಗಿದ್ದೇನೆ. ಅವರು 
ತಮ್ಮದೇ ಆದ ನೀರಿನ ತೊಟ್ಟಿಗಳನ್ನು ನಿರ್ಮಿಸಿ 
ಕೊಂಡಿದ್ದಾರೆ. ಅವರು ಇತರ ದೇವರುಗಳ ಕಡೆಗೆ 
ತಿರುಗಿಕೊಂಡಿದ್ದಾರೆ. ಅವರ ತೊಟ್ಟಿಗಳು ಒಡೆ 
ದಿವೆ. ಅವುಗಳಲ್ಲಿ ನೀರು ತುಂಬಿಡಲು ಸಾಧ್ಯವಿಲ್ಲ. 


934 


1444 


20 «« 


ಇಸ್ರೇಲಿನ ಜನರು ಗುಲಾಮರಾಗಿರುವರೇ? 
ಅವರು ಗುಲಾಮರಾಗಿ ಹುಟ್ಟಿದ ಮನುಷ್ಯನಂತಿ 
ರುವರೇ? ಬೇರೆಯವರು ಇಸ್ರೇಲರ ಸಂಪತ್ತನ್ನು 
ಏಕೆ ತೆಗೆದುಕೊಂಡರು? 

ಪ್ರಾಯದಸಿಂಹಗಳು (ವೈರಿಗಳು) ಇಸ್ರೇಲ್‌ 
ಜನಾಂಗದ ಮೇಲೆ ಗರ್ಜಿಸುತ್ತಿವೆ. ಆ ಸಿಂಹಗಳು 
ಆರ್ಭಟಿಸುತ್ತಿವೆ; ಇಸ್ರೇಲರ ನಾಡನ್ನು ನಾಶ 
ಮಾಡಿವೆ. ಇಸ್ರೇಲ್‌ನ ನಗರಗಳು ಸುಡಲ್ಪಟ್ಟಿವೆ; 
ಅವುಗಳು ನಿರ್ಜನವಾಗಿವೆ. 

ಮೆಂಪೀಸ್‌ ಮತ್ತು ತಪನೇಸ್‌* ನಗರಗಳ ಜನರು 
ನಿನ್ನ ತಲೆ ಬುರುಡೆಯನ್ನು ಒಡೆದುಬಿಟ್ಟಿದ್ದಾರೆ. 
ತೊಂದರೆಯು ನಿನ್ನ ತಪ್ಪಿನ ಫಲ. ನಿನ್ನನ್ನು ಸರಿ 
ಯಾದ ಮಾರ್ಗದಲ್ಲಿ ನಡೆಸುತ್ತಿದ್ದ ನಿನ್ನ 
ಯೆಹೋವನಾದ ದೇವರಿಗೆ ನೀನು ವಿಮುಖ 
ನಾದೆ. 

ಯೆಹೂದದ ಜನರೇ, ಅದರ ಬಗ್ಗೆ ಯೋಚಿಸಿರಿ. 
ಇದರಿಂದ ನಿಮಗೆ ಈಜಿಫ್ಟಿಗೆ ಹೋಗಲು ಸಹಾಯ 
ವಾಯಿತೇ? ನೈಲ್‌ ನದಿಯ ನೀರನ್ನು ಕುಡಿಯಲು 
ಈಜಿಷ್ಟಿಗೆ ಹೋಗುವುದೇಕೆ?9* ಅವರ ನದಿಯ 
ನೀರನ್ನು ಕುಡಿಯಲು ಅಸ್ಸೀರಿಯಕ್ಕೆ ಹೋಗುವು 
ದೇಕೆ? 

ನೀವು ಕೆಟ್ಟದ್ದನ್ನು ಮಾಡಿದರೆ ಆ ಕೆಟ್ಟತನ ನಿಮಗೆ 
ಶಿಕ್ಷೆಯಾಗುವಂತೆ ಮಾತ್ರ ಮಾಡುತ್ತದೆ. ನಿಮಗೆ 
ವಿಪತ್ತು ಬರುತ್ತದೆ. ಆ ವಿಪತ್ತು ನಿಮಗೊಂದು ಪಾಠ 
ವನ್ನು ಕಲಿಸುತ್ತದೆ. ಅದರ ಬಗ್ಗೆ ಯೋಚಿಸಿರಿ. ಆಗ 
ನಿಮ್ಮ ದೇವರಿಗೆ ವಿಮುಖರಾಗುವುದು ಎಷ್ಟು ಕೆಟ್ಟ 
ದ್ದೆಂದು ನಿಮಗೆ ಗೊತ್ತಾಗುತ್ತದೆ. ನನಗೆ ಭಯಭಕ್ತಿ 
ತೋರದೆ ಇರುವದು ತಪ್ಪು'' ಈ ಸಂದೇಶವು ನನ್ನ 
ಒಡೆಯನೂ ಸರ್ವಶಕ್ತನೂ ಆಗಿರುವ ಯೆಹೋವ 
ನಿಂದ ಬಂದಿತು. 

ಯೆಹೂದವೇ, ಬಹಳ ದಿನಗಳ ಹಿಂದೆಯೇ ನೀನು 
ನಿನ್ನ ನೊಗವನ್ನು ಕಳಚಿ ಎಸೆದುಬಿಟ್ಟೆ, ನನ್ನೊಂದಿಗೆ 
ಬಂಧಿಸಿದ ಕಣ್ಣಿಗಳನ್ನು ಹರಿದುಬಿಟ್ಟೆ. "ನಾನು 
ನಿನ್ನನ್ನು ಸೇವಿಸುವದಿಲ್ಲ'ವೆಂದು ನನಗೆ ಹೇಳಿಬಿಟ್ಟೆ 
ನಿಜವಾಗಿ ನೋಡಿದರೆ ಎತ್ತರವಾದ ಎಲ್ಲಾ ಪರ್ವತ 
ಗಳ ಮೇಲೂ ಮತ್ತು ಸೊಂಪಾಗಿ ಬೆಳೆದ ಎಲ್ಲಾ 
ಮರಗಳ ಕೆಳಗೂ ನೀನು ಮಲಗಿಕೊಂಡು 
ವೇಶ್ಯೆಯರಂತೆ ವರ್ತಿಸಿದೆ.* 





ಮೆಂಪೀಸ್‌ ಮತ್ತು ತಪನೇಸ್‌ ಇವು ಈಜಿಪ್ಟಿನ ಎರಡು ಪಟ್ಟಣಗಳು. 


ನೈಲ್‌ ... ಹೋಗುವುದೇಕೆ? ಅಥವಾ ಈಜಿಪ್ಟ್‌ ಮತ್ತು ಅಸ್ಸೀರಿಯಾಗ 
ಳಿಂದ ನೀನು ಸಹಾಯ ಬೇಡುವುದೇಕೆ? 


ಎತ್ತರ... ವರ್ತಿಸಿದೆ ಈ ಸ್ಥಳಗಳಲ್ಲಿ ಜನರು ತಮ್ಮ ಸುಳ್ಳು ದೇವರುಗಳನ್ನು 
ಪೂಜಿಸಿದರು ಎಂದರ್ಥ. 


21 


22 


34 


24 


25 


2644 


27 


ಯೆಹೂದವೇ, ನಾನು ನಿನ್ನನ್ನು ಅತ್ಯುತ್ತಮ ದ್ರಾಕ್ಷಾ 
ಲತೆಯಂತೆ ನೆಟ್ಟೆ ನೀವೆಲ್ಲರೂ ಒಳ್ಳೆಯ ಬೀಜ 
ಗಳಂತಿದ್ದೀರಿ. ನೀವು ಕೆಟ್ಟ ಫಲಗಳನ್ನು ಫಲಿಸುವ 
ಬೇರೆ ದ್ರಾಕ್ಷಿಯ ಬಳ್ಳಿಯಾದದ್ದು ಹೇಗೆ? 

ನೀನು ಚೌಳನ್ನು ಹಾಕಿ ತೊಳೆದುಕೊಂಡರೂ 
ಬಹಳ ಕೊಬ್ಬನ್ನು ಉಪಯೋಗಿಸಿದರೂ ನಾನು 
ನಿನ್ನ ದೋಷವನ್ನು ಕಂಡುಹಿಡಿಯಬಲ್ಲೆ'' ಅನ್ನು 
ತ್ತಾನೆ ಯೆಹೋವನು. 

ಯೆಹೂದವೇ, "ನಾನು ತಪ್ಪಿತಸ್ಥನಲ್ಲವೆಂದೂ 
ನಾನು ಬಾಳನ ವಿಗ್ರಹಗಳನ್ನು ಪೂಜಿಸಲಿಲ್ಲ 


935 


28 


2944 


ಯೆರೆಮೀಯ 2:21-35 


ಕಷ್ಟದಲ್ಲಿ ಸಿಕ್ಕಿಹಾಕಿಕೊಂಡಾಗ, "ಬಾ ನಮ್ಮನ್ನು 
ರಕ್ಕಿಸು' ಎಂದು ನನ್ನನ್ನು ಕೇಳುತ್ತಾರೆ. 

ಆ ವಿಗ್ರಹಗಳು ಬಂದು ನಿಮ್ಮನ್ನು ರಕ್ಷಿಸಲಿ, ನೀವು 
ಮಾಡಿದ ವಿಗ್ರಹಗಳು ಎಲ್ಲಿವೆ? ನೀವು ಕಷ್ಟದಲ್ಲಿ 
ದ್ದಾಗ ಆ ವಿಗ್ರಹಗಳು ಬಂದು ನಿಮ್ಮನ್ನು ರಕ್ಷಿಸು 
ವವೇ ಎಂಬುದನ್ನು ನೋಡೋಣ, ಯೆಹೂದದ 
ನಿವಾಸಿಗಳೇ, ನಿಮ್ಮಲ್ಲಿ ಎಷ್ಟು ಪಟ್ಟಣಗಳಿವೆಯೋ 
ಅಷ್ಟು ವಿಗ್ರಹಗಳಿವೆ. 

ನೀವು ನನ್ನೊಂದಿಗೆ ಏಕೆ ಚರ್ಚೆಮಾಡುವಿರಿ, ನೀವೆ 
ಲ್ಲರೂ ನನ್ನ ವಿರುದ್ಧ ದಂಗೆ ಎದ್ದಿದ್ದೀರಿ'' ಎನ್ನು 





ವೆಂದೂ' ನೀನು ನನಗೆ ಹೇಗೆ ಹೇಳುವೆ? ನೀನು 
ಕಣಿವೆಯಲ್ಲಿ ಮಾಡಿದ ಕಾರ್ಯಗಳ ಬಗ್ಗೆ 
ಯೋಚಿಸು. ನೀನು ಮಾಡಿದ ಕೆಲಸಗಳ ಬಗ್ಗೆ 
ಯೋಚಿಸು. ನೀನು ಒಂದು ಸ್ಥಳದಿಂದ 
ಮತ್ತೊಂದು ಸ್ಥಳಕ್ಕೆ ಓಡಿಹೋಗುವ ತೀವ್ರಗತಿಯ 
ಹೆಣ್ಣು ಒಂಟೆಯಂತೆ ಇರುವೆ. 

ನೀನು ಮರುಭೂಮಿಯಲ್ಲಿ ವಾಸಿಸುವ ಕಾಡುಕತ್ತೆ 
ಯಂತೆ ಇರುವೆ. ಅದು ಬೆದೆಯ ಕಾಲದಲ್ಲಿ ಗಾಳಿ 
ಯನ್ನು ಮೂಸಿನೋಡುತ್ತದೆ. ಅದಕ್ಕೆ ಬೆದೆ ಏರಿ 
ದಾಗಯಾರೂ ಅದನ್ನು ಹಿಡಿಯಲು ಸಾಧ್ಯವಿಲ್ಲ. 
ಅದು ಬೆದೆಗೆ ಬಂದಾಗ ಅದನ್ನು ಇಷ್ಟಪಡುವ ಪ್ರತಿ 
ಯೊಂದು ಗಂಡು ಕತ್ತೆಗೆ ಅದು ಲಭಿಸುವುದು. ಆಗ 
ಅದನ್ನು ಪಡೆಯುವುದು ಬಹಳ ಸುಲಭ. 
ಯೆಹೂದವೇ ವಿಗ್ರಹಗಳ ಬೆನ್ನು ಹತ್ತಿಹೋಗುವ 
ದನ್ನು ನಿಲ್ಲಿಸು! ಆ ಅನ್ಯದೇವತೆಗಳ ಬಗ್ಗೆ ನಿನ್ನಲ್ಲಿದ್ದ 
ದಾಹವನ್ನು ನಿಲ್ಲಿಸು. ಆದರೆ ನೀನು “ಅದ 
ರಿಂದೇನು ಪ್ರಯೋಜನ. ನಾನು ಅವುಗಳನ್ನು ಬಿಡ 
ಲಾರೆ. ನಾನು ಆ ಅನ್ಯದೇವರುಗಳನ್ನು ಪ್ರೀತಿಸು 
ತ್ತೇನೆ. ನಾನು ಅವುಗಳನ್ನು ಪೂಜಿಸಬಯಸುತ್ತೇನೆ' 
ಎಂದು ನೀನು ಹೇಳುವೆ. 

ಜನರ ಕೈಗೆ ಸಿಕ್ಕಿಬಿದ್ದಾಗ ಕಳ್ಳನಿಗೆ ನಾಚಿಕೆಯಾಗು 
ತ್ತದೆ. ಅದೇರೀತಿಯಲ್ಲಿ ಇಸ್ರೇಲ್‌ ವಂಶವು ನಾಚಿಕೆ 
ಪಡುತ್ತದೆ. ರಾಜರು ಮತ್ತು ನಾಯಕರು ನಾಚಿಕೆ 
ಪಹುವರು. ಯಾಜಕರು ಮತ್ತು ಪ್ರವಾದಿಗಳು 
ನಾಚಿಕೆಪಡುವರು. 

ಅವರು ಮರದ ತುಂಡುಗಳೊಡನೆ ಮಾತನಾಡಿ, 
"ನೀನು ನಮ್ಮ ತಂದೆ' ಎಂದು ಹೇಳುವರು. ಆ 
ಜನರು ಕಲ್ಲು ಬಂಡೆಯೊಂದಿಗೆ ಮಾತನಾಡಿ, 
"ನೀನು ನಮಗೆ ಜನ್ಮಕೊಟ್ಟ ತಾಯಿ' ಎಂದು 
ಹೇಳುವರು. ಆ ಜನರೆಲ್ಲರು ನಾಚಿಕೆಪಡುವರು. 
ಅವರು ನನ್ನ ಕಡೆಗೆ ನೋಡುವದಿಲ್ಲ. ಅವರು ನನಗೆ 
ವಿಮುಖರಾಗಿದ್ದಾರೆ. ಆದರೆ ಯೆಹೂದದ ಜನರು 





30 


31 


32 


336 


34 


35 


ತ್ತಾನೆ ಯೆಹೋವನು. 

ಯೆಹೂದದ ಜನರೇ ನಾನು ನಿಮ್ಮನ್ನು ಶಿಕ್ಚಿಸಿದೆ 
ಆದರೆ ಅದರಿಂದ ಪ್ರಯೋಜನವಾಗಲಿಲ್ಲ. ಶಿಕ್ಷಿಸಿ 
ದರೂ ನೀವು ಹಿಂತಿರುಗಿ ಬರಲಿಲ್ಲ. ನಿಮ್ಮಲ್ಲಿಗೆ 
ಬಂದ ಪ್ರವಾದಿಗಳನ್ನು ನೀವು ಕತ್ತಿಯಿಂದ 
ಕೊಂದು ಹಾಕಿದಿರಿ. ನೀವು ಅಪಾಯಕಾರಿಯಾದ 
ಸಿಂಹದಂತಿದ್ದ ಪ್ರವಾದಿಗಳನ್ನು ಕೊಂದು 
ಹಾಕಿದಿರಿ.'' 

ಈ ಪೀಳಿಗೆಯ ಜನರೇ, ಯೆಹೋವನ ಸಂದೇಶದ 
ಕಡೆಗೆ ಗಮನ ಕೊಡಿ, ""ಇಸ್ರೇಲಿನ ಜನರಿಗೆ ನಾನು 
ಮರಳುಗಾಡಿನಂತೆ ಇರುವೆನೇ? ನಾನು 
ಗಾಹಾಂಧಕಾರಮಯವಾದ ಮತ್ತು ಅಪಾಯ 
ಕಾರಿಯಾದ ಭೂಮಿಯಂತೆ ಇರುವೆನೆ? ನನ್ನ 
ಜನರು, "ನಮಗೆ ಇಷ್ಟವಾದ ಮಾರ್ಗವನ್ನು ಅನುಸ 
ರಿಸಲು ನಾವು ಸ್ವತಂತ್ರರಾಗಿದ್ದೇವೆ. ಯೆಹೋ 
ವನೇ, ನಾವು ಪುನಃ ನಿನ್ನಲ್ಲಿಗೆ ಬರುವದಿಲ್ಲ' ಎಂದು 
ಹೇಳುತ್ತಾರೆ. ಅವರು ಹಾಗೆ ಏಕೆ ಹೇಳುತ್ತಾರೆ? 
ಯುವತಿಯು ತನ್ನ ಆಭರಣಗಳನ್ನು ಮರೆಯು 
ವಳೆ? ಇಲ್ಲ. ವಧುವು ತನ್ನ ಒಡ್ಯಾಣವನ್ನು ಮರೆ 
ಯುವಳೆ? ಇಲ್ಲ. ಆದರೆ ನನ್ನ ಜನರು ನನ್ನನ್ನು 
ಅಸಂಖ್ಯಾತ ದಿನಗಳವರೆಗೆ ಮರೆತು ಬಿಟ್ಟಿದ್ದಾರೆ. 
ಯೆಹೂದವೇ, ಪ್ರಿಯತಮನ (ಸುಳ್ಳುದೇವತೆ 
ಗಳು) ಬೆನ್ನು ಹತ್ತಿ ಹೋಗುವದು. ನಿನಗೆ ಗೊತ್ತು 
ದುರಾಭ್ಯಾಸವನ್ನು ನೀನು ಕಲಿತುಕೊಂಡಿರುವೆ. 
ನಿನ್ನ ಕೈಗಳ ಮೇಲೆ ರಕ್ತದ ಕಲೆ ಇದೆ. ಅದು 
ನಿರ್ದೋಷಿಗಳಾದ ಬಡವರ ರಕ್ತ ಅವರು ನಿನ್ನ 
ಕೈಗೆ ಸಿಕ್ಕಿ ಹಾಕಿಕೊಂಡ ಕಳ್ಳರಾಗಿರಲಿಲ್ಲ. ಆದರೂ 
ನೀನು ಅವರನ್ನು ಕೊಲೆ ಮಾಡಿರುವೆ. ನೀನು 
ಅಂಥ ಕೆಟ್ಟ ಕೆಲಸವನ್ನು ಮಾಡಿರುವೆ. 

ಆದರೆ ನೀನು, "ನಾನು ತಪ್ಪು ಮಾಡಿಲ್ಲ. ದೇವರು 
ನನ್ನ ಮೇಲೆ ಕೋಪಗೊಂಡಿಲ್ಲ' ಎಂದು ಹೇಳುತ್ತಿ 
ರುವೆ. ಆದುದರಿಂದ ನೀನು ಸುಳ್ಳು ಹೇಳಿದ 





ಯೆರೆಮೀಯ 2:36-3:12 


ಅಪರಾಧಿಯೆಂದು ನಾನು ನಿನಗೆ ತೀರ್ಪು ನೀಡು 
ತ್ತೇನೆ. ಏಕೆಂದರೆ "ನಾನು ಯಾವ ತಪ್ಪೂ ಮಾಡಿಲ್ಲ' 
ಎಂದು ನೀನು ಹೇಳಿಕೊಳ್ಳುತ್ತಿರುವೆ. 

36 ನಿನ್ನ ವಿಚಾರಗಳನ್ನು ಬದಲಾಯಿಸುವದು ನಿನಗೆ 
ಸುಲಭ. ಅಸ್ಸೀರಿಯಾ ನಿನ್ನನ್ನು ನಿರಾಶೆಗೊಳಿಸಿತು. 
ಆಗ ನೀನು ಅಸ್ಸೀರಿಯರನ್ನು ಬಿಟ್ಟು ಈಜಿಪ್ಟಿನ 
ಸಹಾಯವನ್ನು ಕೇಳಿದೆ, ಈಜಿಪ್ಟ್‌ ನಿನ್ನನ್ನು 
ನಿರಾಶೆಗೊಳಿಸುತ್ತದೆ. 

37 ಕೊನೆಗೆ ನೀನು ಈಜಿಪ್ಟನ್ನು ಬಿಡುವೆ, ನಾಚಿಕೆ 

ಯಿಂದ ತಲೆಯ ಮೇಲೆ ಕೈಯಿಟ್ಟುಕೊಂಡು 
ಹೊರಡುವೆ. ನೀನು ಆ ದೇಶಗಳನ್ನು ನಂಬಿರುವೆ, 
ಆದರೆ ಆ ದೇಶಗಳಿಂದ ನಿನಗೆ ಯಾವ ಅನು 
ಕೂಲವೂ ಆಗದು. ಯೆಹೋವನು ಆ ದೇಶ 
ಗಳನ್ನು ನಿರಾಕರಿಸಿದ್ದಾನೆ. 
"ಯೆಹೋವನು ಹೀಗೆ ನುಡಿದನು: ಒಬ್ಬ 
ಮನುಷ್ಯನು ತನ್ನ ಹೆಂಹತಿಯೊಂದಿಗೆ ವಿವಾಹ 
ವಿಚ್ಛೇದನ ಮಾಡಿಕೊಂಡ ಮೇಲೆ ಅವಳು 
ಮತ್ತೊಬ್ಬನನ್ನು ಮದುವೆಯಾದರೆ ಆ ಮುಂಚಿನ 
ಗಂಡನು ಪುನಃ ಅವಳಲ್ಲಿಗೆ ಬರಲು ಸಾಧ್ಯವೇ? 
ಇಲ್ಲ. ಆ ಮನುಷ್ಯನು ಪುನಃ ಆ ಸ್ತ್ರೀಯಲ್ಲಿಗೆ 
ಹೋದರೆ ಆ ದೇಶವು ಪರಿಪೂರ್ಣವಾಗಿ "ಅಪ 
ವಿತ್ರವಾಗುತ್ತದೆ.' ಯೆಹೂದವೇ ನೀನು ಬಹುಜನ 
ರೊಂದಿಗೆ (ಸುಳ್ಳುದೇವತೆ) ಕಾಮಕೇಳಿಯಾಡಿದ 
ವೇಶ್ಯಾ ಸ್ತ್ರೀಯಂತೆ ವರ್ತಿಸಿದೆ. ಈಗ ನೀನು ಪುನಃ 
ನನ್ನಲ್ಲಿಗೆ ಬರಲು ಇಚ್ಛೆಸುವಿಯಾ?'' ಇದು 
ಯೆಹೋವನ ನುಡಿ. 

2 ಯೆಹೂದವೇ, ತಲೆಯೆತ್ತಿ ಬೋಳುಪರ್ವತಗಳ 
ಕಡೆಗೆ ನೋಡು. ನೀನು ಕಾಮಕೇಳಿ ಆಡದ ಸ್ಥಳ 
ಯಾವುದಾದರು ಇದೆಯೇ? ಅರಬೀಯನಂತೆ 
ನೀನು ಮಾರ್ಗದ ಮಗ್ಗುಲಲ್ಲಿ ಪ್ರಿಯತಮೆಗಾಗಿ 
ಎದುರುನೋಡುತ್ತಾ ಕುಳಿತಿರುವೆ. ನೀನು 
ಭೂಮಿಯನ್ನು "ಅಪವಿತ' ಗೊಳಿಸಿದೆ; ಹೇಗೆಂದರೆ 
ನೀನು ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿದೆ. ನನಗೆ 
ವಿಶ್ವಾಸದ್ರೋಹ ಮಾಡಿದೆ. 

3 ನೀನು ಪಾಪ ಮಾಡಿದ್ದರಿಂದ ಮಳೆ ಬರಲಿಲ್ಲ; 
ಹಿಂಗಾರು ಮಳೆಯೂ ಆಗಲಿಲ್ಲ. ನಿನ್ನ ಮುಖದ 
ಮೇಲೆ ಇನ್ನೂ ವೇಶ್ಯೆಯ ಕಳೆಯೇ ಇದೆ. ನೀನು 
ಮಾಡಿದ ದುಷ್ಕಾರ್ಯಗಳಿಗಾಗಿ ನಿನಗೆ ನಾಚಿ 
ಕೆಯೂ ಆಗುವುದಿಲ್ಲ. 

4 ಆದರೆ ಈಗ ನೀನು "ನನ್ನ ತಂದೆಯೇ, ನಾನು ಚಿಕ್ಕ 
ಮಗು ಆದಾಗಿನಿಂದ ನನ್ನ ಪ್ರೀತಿಯ ಸ್ನೇಹಿತ 
ನಾಗಿದ್ದೆ' ಎಂದು ಕೂಗುತ್ತಲಿರುವೆ. 


936 


5 ಇದಲ್ಲದೆ, ಯೆಹೂದವೇ, "ದೇವರು ಯಾವಾ 
ಗಲೂ ನನ್ನ ಮೇಲೆ ಕೋಪಿಷ್ಟನಾಗಿರುವುದಿಲ್ಲ. 
ದೇವರ ಕೋಪವು ಶಾಶ್ವತವಾಗಿರುವುದಿಲ್ಲ' 
ಎಂದು ನೀನು ಹೇಳಿದೆಯಲ್ಲಾ ""ಆದರೆ ನಿನ್ನಿಂದ 
ಸಾಧ್ಯವಾದಷ್ಟು ಕೆಡುಕನ್ನು ಮಾಡುವೆ.'' 


ಇಬ್ಬರು ಕೆಟ್ಟಸಹೋದರಿಯರು: 
ಇಸ್ರೇಲ್‌ ಮತ್ತು ಯೆಹೂದ 

"ಯೆಹೂದ ಪ್ರದೇಶವನ್ನು ಯೋಷೀಯನು ಆಳುತ್ತಿ 
ದ್ದಾಗ ಯೆಹೋವನು ನನ್ನೊಂದಿಗೆ ಮಾತನಾಡಿ, ""ಯೆರೆ 
ಮೀಯನೇ, ಇಸ್ರೇಲ್‌* ಎಂಬಾಕೆಯು ಮಾಡಿದ ದುಷ್ಕ 
ತ್ಯಗಳನ್ನು ನೀನು ನೋಡಿದಿಯಾ? ಅವಳು ನನಗೆ ಹೇಗೆ 
ವಂಚಿಸಿದಳು ನೋಡಿದಿಯಾ? ಅವಳು ಪ್ರತಿಯೊಂದು 
ಬೆಟ್ಟದ ಮೇಲೆಯೂ ಸೊಂಪಾಗಿ ಬೆಳೆದ ಪ್ರತಿಯೊಂದು 
ಮರದ ಕೆಳಗೂ ವಿಗ್ರಹಗಳ ಜೊತೆ ಜಾರತನ ಮಾಡಿದಳು. 
?"ಈ ದುಷ್ಕೃತ್ಯಗಳನ್ನೆಲ್ಲಾ ಮಾಡಿ ಮುಗಿಸಿದ ಮೇಲೆಯೂ 
ಇಸ್ರೇಲ್‌ ನನ್ನಲ್ಲಿಗೆ ಬರಬಹುದು' ಎಂದು ನಾನು 
ಭಾವಿಸಿದ್ದೆ. ಆದರೆ ಅವಳು ನನ್ನಲ್ಲಿಗೆ ಬರಲಿಲ್ಲ. ಇಸ್ರೇಲಿನ 
ವಂಚಕಿ ಸಹೋದರಿಯಾದ ಯೆಹೂದ ಎಂಬಾಕೆಯು 
ಮಾಡಿದ್ದನ್ನು ನೋಡಿದಳು. ಇಸ್ರೇಲ್‌ ಎಂಬಾಕೆಯು 
ನನಗೆ ವಿಶ್ವಾಸದ್ರೋಹ ಮಾಡಿದ್ದಳು. ನಾನು ಏಕೆ ಹೊರಗೆ 
ಹಾಕಿದೆ ಎಂಬುದು ಅವಳಿಗೆ ಗೊತ್ತಿತ್ತು ಅವಳ ಜಾರತನ 
ಎಂಬ ಪಾಪದ ಬಗ್ಗೆ ನನಗೆ ತಿಳಿದಿದೆ ಎಂದು ಇಸ್ರೇಲಳಿಗೆ 
ಗೊತ್ತಾಗಿತ್ತು. ಆದರೆ ಅದರಿಂದ ಅವಳ ವಂಚಕಳಾದ 
ಸೋದರಿಗೆ ಭಯವಾಗಲಿಲ್ಲ. ಯೆಹೂದ ಭಯಪಡ 
ಲಿಲ್ಲ. ಆಕೆಯು ಸಹ ವೇಶ್ಯೆಯರಂತೆ ವರ್ತಿಸಿದಳು. ತನ್ನ 
ನಡತೆಯ ಬಗ್ಗೆ ಆಕೆ ಯೋಚಿಸಲಿಲ್ಲ. ಅವಳು ತನ್ನ 
ದೇಶವನ್ನು "ಅಶುದ್ದ; ಗೊಳಿಸಿದಳು. ಕಲ್ಲಿನ ಮತ್ತುಮರದ 
ವಿಗ್ರಹಗಳನ್ನು ಪೂಜಿಸಿ ಜಾರತನ ಎಂಬ ಪಾಪವನ್ನು 
ಮಾಡಿದಳು. 

10""ಇಸ್ರ್ರೇಲಿನ ವಂಚಕಿ ಸೋದರಿಯಾದ ಯೆಹೂದ 
ತುಂಬು ಹೃದಯದಿಂದ ನನ್ನಲ್ಲಿಗೆ ಬರಲಿಲ್ಲ. ಅವಳು 
ನನ್ನಲ್ಲಿಗೆ ತಿರುಗಿ ಬರುವ ನಟನೆಯನ್ನು ಮಾತ್ರ 
ಮಾಡಿದಳು. ಇದು ಯೆಹೋವನಾದ ನನ್ನ ನುಡಿ'' ಎಂದು 
ಹೇಳಿದನು. 

!! ಯೆಹೋವನು ನನಗೆ, ""ಇಸ್ರೇಲ್‌ ಎಂಬಾಕೆಯು 
ನನಗೆ ನಂಬಿಗಸ್ತಳಾಗಿ ನಡೆದುಕೊಳ್ಳಲಿಲ್ಲ. ಆದರೆ ಅವಳು 
ಯೆಹೂದ ಎಂಬಾಕೆಗಿಂತ ಒಳ್ಳೆಯವಳಾಗಿ ಕಂಡು 
ಬಂದಳು. ಯೆರೆಮೀಯನೇ, ಹೋಗು. ಈ 





ಇಸ್ರೇಲ್‌ ಇಲ್ಲಿ ಇಸ್ರೇಲ್‌ ಅಂದರೆ ಇಸ್ರೇಲಿನ ಉತ್ತರ ರಾಜ್ಯ. ಇಸ್ರೇಲ್‌ 
ಯೆರೆಮೀಯನ ಕಾಲಕ್ಕೆ 100 ವರ್ಷ ಮುಂಚೆಯೇ ಅಸ್ಸೀರಿಯ ಜನ 
ರಿಂದ ಹಾಳು ಮಾಡಲ್ಪಟ್ಟಿತ್ತು. 


937 


ಯೆರೆಮೀಯ 3:13-24 





ಸಂದೇಶವನ್ನು ಉತ್ತರದಿಕ್ಕಿನಲ್ಲಿ ಸಾರು. ಯೆಹೋವನು 
ಹೀಗೆ ಹೇಳುತ್ತಾನೆ: 


"""ವಿಶ್ವಾಸದ್ರೋಹಿಗಳಾದ ಇಸ್ರೇಲಿನ ಜನರೇ, ಹಿಂತಿ 
ರುಗಿ ಬನ್ನಿ. ನಾನು ಹುಬ್ಬುಗಂಟಿಕ್ಕಿ ನಿಮ್ಮನ್ನು 
ನೋಡುವುದನ್ನು ನಿಲ್ಲಿಸುವೆನು. ನಾನು ಕರುಣಾ 
ಶಾಲಿ ನಿತ್ಯಕೋಪಿಯಲ್ಲ' ಇದು ಯೆಹೋವನ 
ನುಡಿ. 

13 ನೀವು ನಿಮ್ಮ ಪಾಪವನ್ನು ಅರಿತುಕೊಂಡರೆ ಸಾಕು. 
ನೀವು ನಿಮ್ಮ ದೇವರಾದ ಯೆಹೋವನಿಗೆ ವಿರುದ್ಧ 
ತಿರುಗಿದಿರಿ, ಅದೇ ನಿಮ್ಮ ಪಾಪ. ನೀವು ಬೇರೆ 
ರಾಷ್ಟ್ರದವರ ವಿಗ್ರಹಗಳನ್ನು ಆರಾಧಿಸಿದಿರಿ. ನೀವು 
ಪ್ರತಿಯೊಂದು ಹಸಿರು ಮರದ ಕೆಳಗೆ ವಿಗ್ರಹ 
ಗಳನ್ನು ಆರಾಧಿಸಿದಿರಿ. ನೀವು ನನ್ನ ಆಜ್ಞೆಯನ್ನು 
ಪರಿಪಾಲಿಸಲಿಲ್ಲ''' ಇದು ಯೆಹೋವನ ನುಡಿ 
ಯಾಗಿತ್ತು. 


1*""ವಿಶ್ವಾಸದ್ರೋಹಿಗಳಾದ ಜನರೇ, ನನ್ನಲ್ಲಿಗೆ 
ಹಿಂತಿರುಗಿ ಬನ್ನಿ'' ಇದು ಯೆಹೋವನ ನುಡಿಯಾಗಿತ್ತು 

""ನಾನೇ ನಿಮ್ಮ ಒಡೆಯನು. ನಾನು ಪ್ರತಿಯೊಂದು 
ನಗರದಿಂದ ಒಬ್ಬ ವ್ಯಕ್ತಿಯನ್ನು ಮತ್ತು ಪ್ರತಿಯೊಂದು 
ಕುಲದಿಂದ ಇಬ್ಬರನ್ನು ಆರಿಸಿ ಜೀಯೋನಿಗೆ* ಕರೆದು 
ತರುವೆನು. ನಿಮಗೆ ಹೊಸ ಪಾಲಕರನ್ನು ನೇಮಿಸು 
ವೆನು. ಆ ಪಾಲಕರು ನನಗೆ ನಂಬಿಗಸ್ತರಾಗಿರುತ್ತಾರೆ. 
ಅವರು ಬುದ್ಧಿ ಮತ್ತು ಜ್ಞಾನಗಳಿಂದ ನಿಮಗೆ ಮಾರ್ಗ 
ದರ್ಶನ ಮಾಡುತ್ತಾರೆ. ಆಗ ದೇಶದಲ್ಲಿ ನಿಮ್ಮ ಸಂಖ್ಯೆ 
ಬೆಳೆಯುವದು'' ಇದು ಯೆಹೋವನ ನುಡಿ. 

""ಆ ಕಾಲದಲ್ಲಿ ಜನರು, "ನಮ್ಮಲ್ಲಿ ಯೆಹೋವನ 
ಒಡಂಬಡಿಕೆಯ ಪೆಟ್ಟಿಗೆ* ಇದ್ದ ದಿನಗಳನ್ನು ಜ್ಞಾಪಿಸಿ 
ಕೊಳ್ಳುವ' ಎಂದು ಹೇಳುವದಿಲ್ಲ. ಅವರು, "ಪವಿತ್ರ, 
ಪೆಟ್ಟಿಗೆಯ ಬಗ್ಗೆ ಯೋಚನೆ ಸಹ ಮಾಡುವದಿಲ್ಲ. ಅವರು 
ಅದನ್ನು ಜ್ಞಾಪಿಸುವದೂ ಇಲ್ಲ. ಅದರ ಅಭಾವವನ್ನು 
ಮನಸ್ಸಿಗೆ ತಂದುಕೊಳ್ಳುವದೂ ಇಲ್ಲ. ಅವರು ಇನ್ನೊಂದು 
"ಪವಿತ್ರ, ಪೆಟ್ಟಿಗೆ'ಯನ್ನು ಸಿದ್ದಪಡಿಸುವದಿಲ್ಲ. 

!7ಆ ಕಾಲದಲ್ಲಿ ಜೆರುಸಲೇಮ್‌ ನಗರಕ್ಕೆ 
"ಯೆಹೋವನ ಸಿಂಹಾಸನ' ಎಂದು ಕರೆಯುವರು. 








ಚೀಯೋನ್‌ ಜೆರುಸಲೇಮ್‌ ಕಟ್ಟಲ್ಪಟ್ಟ ಬೆಟ್ಟದ ಆಗ್ನೇಯ ಭಾಗ. 
ಕೆಲವು ಸಲ ಜಿರುಸಲೇಮಿನಲ್ಲಿ ವಾಸಮಾಡುವ ದೇವ ಭಕ್ತರು ಎಂದು 
ಅರ್ಥ ಬರುತ್ತದೆ. 

ಒಡಂಬಡಿಕೆಯ ಪೆಟ್ಟಿಗೆ ದೇವರು ತಮ್ಮೊಡನೆ ಇದ್ದಾನೆಂದು ಹೇಳಲು 
ಇಸ್ರೇಲರಿಗೆ ಸಾಕ್ಷಿಯಾಗಿರುವ ಒಂದು ಪೆಟ್ಟಿಗೆ, ಅದರಲ್ಲಿ ಹತ್ತು ದೈವಾಜ್ಞಿ 
ಗಳನ್ನು ಬರೆಯಲ್ಪಟ್ಟ ಶಿಲಾಫಲಕಗಳು ಮತ್ತು ಉಳಿದ ವಸ್ತುಗಳು 
ಇದ್ದವು. 


ಯೆಹೋವನ ಹೆಸರಿಗೆ ಗೌರವ ಸೂಚಿಸಲು ಎಲ್ಲಾ 
ಜನಾಂಗದವರು ಜಿರುಸಲೇಮಿನಲ್ಲಿ ಬಂದು ಸೇರುವರು. 
ಅವರು ತಮ್ಮ ದುಷ್ಟ ಮತ್ತು ಹಟಮಾರಿ ಹೃದಯಗಳನ್ನು 
ಅನುಸರಿಸುವುದಿಲ್ಲ. ಆ ಕಾಲದಲ್ಲಿ ಯೆಹೂದದ 
ಜನರು ಇಸ್ರೇಲ್‌ ಜನರನ್ನು ಕೂಡಿಕೊಳ್ಳುವರು. 
ಅವೆರಹೂ ಕೂಡಿ ಉತ್ತರ ದಿಕ್ಕಿನ ಪ್ರದೇಶದಿಂದ ಬರು 
ವವು. ನಾನು ಅವರ ಪೂರ್ಪಿಕರಿಗೆ ಕೊಟ್ಟ ಪ್ರದೇಶಕ್ಕೆ 
ಅವರು ಬರುವರು. 


19 ""ಯೆಹೋವನಾದ ನಾನು ಹೀಗೆಂದುಕೊಂಡೆ: 
"ನಾನು ಸಂತೋಷದಿಂದ ನಿಮ್ಮನ್ನು ಮಕ್ಕಳಂತೆ 
ನೋಡಿಕೊಳ್ಳುವೆನು. ಬೇರೆ ಎಲ್ಲಾ ಜನಾಂಗಗಳ 
ಪ್ರದೇಶಕ್ಕಿಂತ ಅತಿ ಸುಂದರವಾದ ಪ್ರದೇಶವನ್ನು 
ನಿಮಗೆ ಕೊಡುವದಕ್ಕೆ ನಾನು ಸಂತೋಷ ಪಡು 
ವೆನು.' ನೀವು ನನ್ನನ್ನು "ತಂದೆ' ಎಂದು ಕರೆಯುವಿ 
ರೆಂದು ನಾನು ಭಾವಿಸಿದ್ದೆ. ನೀವು ಯಾವಾಗಲೂ 
ನನ್ನ ಹಿಂಬಾಲಕರಾಗಿರುವಿರೆಂದು ಭಾವಿಸಿದ್ದೆ. 

20 ಆದರೆ ನೀವು ಗಂಡನಿಗೆ ವಂಚಿಸುವ ಜಾರಿಣಿ 
ಯಂತಾದಿರಿ. ಇಸ್ರೇಲ್‌ ವಂಶದವರೇ, ನೀವು 
ನನಗೆ ದ್ರೋಹ ಮಾಡಿದಿರಿ'' ಎಂದು 
ಯೆಹೋವನು ನುಡಿದನು. 

21°" ಹೋಳು ಪರ್ವತದ ಮೇಲೆ ಅಳುವ ಧ್ವನಿಯನ್ನು 
ನೀವು ಕೇಳಬಹುದು. ಇಸ್ರೇಲಿನ ಜನರು ಕಣ್ಣೀರು 
ಸುರಿಸಿ ಕರುಣೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಅವರು 
ತುಂಬಾ ಕೆಟ್ಟು ಹೋಗಿ ತಮ್ಮ ದೇವರಾದ 
ಯೆಹೋವನನ್ನು ಮರೆತರು. 

> ಇದಲ್ಲದೆ ಯೆಹೋವನು, ""ಅಪನಂಬಿಗಸ್ತರಾದ 
ಜನರೇ, ನನ್ನಲ್ಲಿಗೆ ಹಿಂತಿರುಗಿ ಬನ್ನಿ. ನನಗೆ ವಿಶ್ವಾನ 
ದ್ರೋಹ ಮಾಡಿದುದಕ್ಕೆ ನಾನು ಕೃಮಿಸುವೆನು, 
ಹಿಂತಿರುಗಿ ಬನ್ನಿ,'' ಅದಕ್ಕೆ ಜನರು ""ಆಗಲಿ, ನಾವು 
ನಿನ್ನಲ್ಲಿಗೆ ಬರುತ್ತೇವೆ. ನೀನೇ ನಮ್ಮ ದೇವರಾದ 
ಯೆಹೋವನು. 

3 ಬೆಟ್ಟದ ಮೇಲೆ ವಿಗ್ರಹಗಳ ಪೂಜಿ ಮಾಡಿದ್ದು ನಮ್ಮ 
ಮೂರ್ಪತನವಾಯಿತು. ಬೆಟ್ಟಗಳ ಮೇಲಿನ ಎಲ್ಲಾ 
ಉತ್ಸವಗಳು ಬರೀ ಸುಳ್ಳು . ಇಸ್ರೇಲಿನ ರಕ್ಷಣೆ 
ಖಚಿತವಾಗಿಯೂ ನಮ್ಮ ದೇವರಾದ ಯೆಹೋವ 
ನಿಂದ ಮಾತ್ರ ಸಾಧ್ಯ. 

"ನಮ್ಮ ಪೂರ್ವಿಕರು ಸಂಪಾದಿಸಿದ್ದೆಲ್ಲವನ್ನು 
ನೈವೇದ್ಯದಲ್ಲಿ ಸುಳ್ಳುದೇವರಾದ ಬಾಳನು ತಿಂದು 
ಬಿಟ್ಟನು. ನಮ್ಮ ಬಾಲ್ಯದಿಂದಲೂ ಹೀಗಾಗುತ್ತ 
ಬಂದಿದೆ. ನಾಚಿಕೆಗೇಡಿಯಾದದ್ದು ನಮ್ಮ ಪೂರ್ವಿ 
ಕರಕುರಿ ಮತ್ತು ದನಗಳನ್ನೂ ಅವರ ಗಂಡು ಮತ್ತು 





ಯೆರೆಮೀಯ 3:25-4:11 


ಹೆಣ್ಣುಮಕ್ಕಳನ್ನೂ ಬಲಿ ತೆಗೆದುಕೊಳ್ಳುತ್ತಾ 
ಬಂದಿದೆ. 

3 ನಾವು ತಂದುಕೊಂಡ ಅವಮಾನದಲ್ಲಿ ಬಿದ್ದಿ 
ರೋಣ. ನಮ್ಮ ನಾಚಿಕೆಯು ಕಂಬಳಿಯು 
ಹೊದಿಸಿದಂತೆ ನಮ್ಮನ್ನು ಮುಚ್ಚಿಬಿಡಲಿ. ನಾವು 
ನಮ್ಮ ದೇವರಾದ ಯೆಹೋವನ ವಿಷಯದಲ್ಲಿ 
ಪಾಪ ಮಾಡಿದ್ದೇವೆ. ನಾವು ಮತ್ತು ನಮ್ಮ ಪೂರ್ವಿ 
ಕರು ಪಾಪ ಮಾಡಿದ್ದೇವೆ. ನಮ್ಮ ಬಾಲ್ಯದಿಂದ 
ಇಂದಿನವರೆಗೆ ನಾವು ನಮ್ಮ ದೇವರಾದ 
ಯೆಹೋವನ ಆಜ್ಞೆಯನ್ನು ಪಾಲಿಸಲಿಲ್ಲ” 
ಇದು ಯೆಹೋವನ ಸಂದೇಶ ""ಇಸ್ರೇಲೇ, ನೀನು 
ಹಿಂತಿರುಗಿ ಬರಲು ಇಚ್ಛಿಸಿದರೆ ನನ್ನಲ್ಲಿಗೆ ಹಿಂತಿ 
ರುಗಿ ಬಾ. ನಿನ್ನ ವಿಗ್ರಹಗಳನ್ನು ಎಸೆದುಬಿಡು. 
ನನ್ನಿಂದ ದೂರಸರಿದು ಅಲೆದಾಡಬೇಡ. 

2? ನೀನು ಹೀಗೆ ಮಾಡಿದರೆ ನನ್ನ ಹೆಸರಿನ ಮೇಲೆ 
ಪ್ರಮಾಣ ಮಾಡಲು ಶಕ್ತಳಾಗುವೆ. "ಹೌದು, 
ಯೆಹೋವನಾಣೆ' ಎಂದು ಹೇಳಶಕ್ತಳಾಗುವೆ. 
ನೀನು ಆ ಪದಗಳನ್ನು ಸತ್ಯವಾಗಿಯೂ ಪ್ರಾಮಾ 
ಣಿಕವಾಗಿಯೂ ಸರಿಯಾಗಿ ಉಪಯೋಗಿಸಲು 
ಸಾಧ್ಯವಾಗುತ್ತದೆ. ನೀನು ಹೀಗೆ ಮಾಡಿದರೆ, ಎಲ್ಲಾ 
ಜನಾಂಗಗಳು ಯೆಹೋವನ ಆಶೀರ್ವಾದವನ್ನು 
ಪಡೆಯುತ್ತವೆ. ಆತನ ಕಾರ್ಯಗಳಿಗಾಗಿ ಆತನಿಗೆ 
ಸ್ತೋತ್ರ ಮಾಡುತ್ತವೆ.'' 





ಯೆಹೂದ ಜನಾಂಗದ ಜನರಿಗೂ ಜಿರುಸಲೇಮ್‌ 
ನಗರದ ಜನರಿಗೂ ಯೆಹೋವನು ಹೀಗೆ ಹೇಳುತ್ತಾನೆ: 





""ನಿಮ್ಮ ಹೊಲಗಳಲ್ಲಿ ನೇಗಿಲು ಹೊಡೆದಿಲ್ಲ ಆ 
ಹೊಲಗಳನ್ನು ನೇಗಿಲು ಹೊಡೆದು ಸ್ವಚ್ಛಮಾಡಿರಿ. 
ಮುಳ್ಳುಗಳಲ್ಲಿ ಬೀಜಗಳನ್ನು ಬಿತ್ತಬೇಡಿರಿ. 

4 ಯೆಹೋವನ ಮನುಷ್ಯರಾಗಿರಿ, ನಿಮ್ಮ ಹೃದಯ 
ಪರಿವರ್ತನೆ ಮಾಡಿಕೊಳ್ಳಿರಿ. ಯೆಹೂದದ 
ಜನಗಳೇ, ಜೆರುಸಲೇಮಿನ ಜನರೇ, ನೀವು 
ಬದಲಾಗದಿದ್ದರೆ ನನಗೆ ವಿಪರೀತ ಕೋಪ ಬರು 
ವುದು. ನನ್ನ ಕೋಪವು ಬೆಂಕಿಯ ಜ್ಹಾಲೆಯಂತೆ 
ಭರದಿಂದ ಹಬ್ಬುವದು. ನನ್ನ ಕೋಪವು ನಿಮ್ಮನ್ನು 
ಸುಟ್ಟು ಬೂದಿ ಮಾಡುವುದು. ಯಾರಿಂದಲೂ ಆ 
ಬೆಂಕಿಯನ್ನು ಆರಿಸುವುದು ಸಾಧ್ಯವಾಗುವದಿಲ್ಲ. 
ಇದೆಲ್ಲ ಏಕೆ ನಡೆಯುವುದು? ನೀವು ಮಾಡಿದ 
ದುಷ್ಕಾರ್ಯಗಳಿಂದಲೇ.'' 








ಹೃದಯ ಪರಿವರ್ತನೆ ಅಕ್ಷರಶಃ, ನಿಮ್ಮ ಹೃದಯದ ಮುಂದೊಗಲನ್ನು 
ಕತ್ತರಿಸಿ ಹಾಕಿರಿ. 


938 


ಉತ್ತರ ದಿಕ್ಕಿನಿಂದ ವಿಪತ್ತು 
5""ಈ ಸಂದೇಶವನ್ನು ಯೆಹೂದ ಜನರಲ್ಲಿ ಸಾರಿರಿ: 


ಜೆರುಸಲೇಮ್‌ ನಗರದ ಪ್ರತಿಯೊಬ್ಬನಿಗೂ 
"ದೇಶದಲ್ಲೆಲ್ಲ ತುತ್ತೂರಿಗಳನ್ನು ಊದಿರಿ.' ಎಂದು 
ಹೇಳಿರಿ. ದೊಡ್ಡ ಧ್ವನಿಯಲ್ಲಿ "ಒಂದು ಕಡೆ 
ಸೇರೋಣ ಬನ್ನಿ, ರಕ್ಷಣೆಗಾಗಿ ಭದ್ರವಾದ 
ನಗರಗಳಿಗೆ ಓಡಿಹೋಗೋಣ ಬನ್ನಿ' ಎಂದು 
ಕೂಗಿಹೇಳಿರಿ. 

6 ಚೀಯೋನಿನ ಕಡೆಗೆ ಧ್ವಜವನ್ನು ಎತ್ತಿ ಸಂಕೇತ 
ಕೊಡಿ. ನಿಲ್ಲಬೇಡಿ, ನಿಮ್ಮ ಜೀವ ರಕ್ಷಣೆಗಾಗಿ 
ಓಡಿರಿ. ನಾನು ಉತ್ತರದಿಂದ ವಿಪತ್ತನ್ನು ತರುತ್ತಿರು 
ವುದರಿಂದ ನೀವು ಹೀಗೆ ಮಾಡಬೇಕು. 
ನಾನು, ಭಯಂಕರವಾದ ವಿನಾಶವನ್ನುಂಟು 
ಮಾಡಲಿದ್ದೇನೆ.'' 

? ತನ್ನ ಗುಹೆಯಿಂದ ಒಂದು ""ಸಿಂಹವು'' ಹೊರ 
ಬಂದಿದೆ. ಜನಾಂಗಗಳ ವಿನಾಶಕನು ಹೆಜ್ಜೆ ಹಾಕು 
ತ್ತಿದ್ದಾನೆ. ಅವನು ನಿಮ್ಮ ಪ್ರದೇಶವನ್ನು ನಾಶ 
ಮಾಡಲು ತನ್ನ ಮನೆಯನ್ನು ಬಿಟ್ಟು ಹೊರಟಿ 
ದ್ದಾನೆ. ನಿಮ್ಮ ಪಟ್ಟಣಗಳಿಲ್ಲ ನಾಶ ಹೊಂದುವವು. 
ಅಲ್ಲಿ ವಾಸಿಸಲು ಜನರೇ ಇಲ್ಲದಂತಾಗುವುದು. 

58 ಆದುದರಿಂದ ಗೋಣಿತಟ್ಟನ್ನು ಸುತ್ತಿಕೊಳ್ಳಿರಿ, 
ದೊಡ್ಡ ಧ್ವನಿಯಿಂದ ಗೋಳಾಡಿರಿ. ಏಕೆಂದರೆ 
ಯೆಹೋವನು ನಮ್ಮ ಮೇಲೆ ತುಂಬ ಕೋಪ 
ಗೊಂಡಿದ್ದಾನೆ.'' 

9 ಯೆಹೋವನು ಹೇಳುವುದೇನೆಂದರೆ, ""ಆ 
ಸಮಯದಲ್ಲಿ ರಾಜನು ಮತ್ತು ನಾಯಕರು ತಮ್ಮ 
ಧೈರ್ಯವನ್ನು ಕಳೆದುಕೊಳ್ಳುವರು. ಯಾಜಕರು 
ಭಯಪಡುವರು; ಪ್ರವಾದಿಗಳು ಬೆರ 
ಗಾಗುವರು.'' 


10ಆಗ ಯೆರೆಮೀಯನೆಂಬ ನಾನು, ""ನನ್ನ ಒಡೆಯ 
ನಾದ ಯೆಹೋವನೇ, ನೀನು ಯೆಹೂದ ಮತ್ತು ಜಿರುಸ 
ಲೇಮಿನ ಜನರಿಗೆ ಮೋಸ ಮಾಡಿದೆ, "ನೀವು ಶಾಂತಿ 
ಯಿಂದ ಇರುವಿರಿ ' ಎಂದು ನೀನು ಅವರಿಗೆ ಹೇಳಿದೆ. 
ಆದರೆ ಈಗ ಅವರ ಕತ್ತಿನ ಮೇಲೆ ಖಡ್ಗ ಇದೆ'' ಎಂದೆನು. 


1! ಆ ಸಮಯದಲ್ಲಿ ಯೆಹೂದ ಮತ್ತು ಜಿರುಸ 
ಲೇಮಿನ ಜನರಿಗೆ ಒಂದು ಸಂದೇಶವನ್ನು ಕೊಡ 
ಲಾಗುವುದು. ""ಬೋಳುಬೆಟ್ಟಗಳಿಂದ ಒಂದು 
ಬಿಸಿಗಾಳಿಯು ಬೀಸುವುದು. ಅದು ಮರಳು ಗಾಡಿ 
ನಿಂದ ಬೀಸುವುದು. ಇದು ರೈತನು ತೂರಿ 





ಹೊಟ್ಟಿನಿಂದ ಕಾಳನ್ನು ಬೇರ್ಪಡಿಸಲು ಬೇಕಾ 
ಗುವ ಸೌಮ್ಯವಾದ ಗಾಳಿಯಂತಲ್ಲ, 

ಇದು ಅದಕ್ಕಿಂತಲೂ ಬಹು ಬಿರುಸಾಗಿ ಬೀಸು 
ತ್ತದೆ. ಅದು ನನ್ನಿಂದ ಬರುತ್ತದೆ. ಈಗ ಯೆಹೂದದ 
ಜನರಿಗೆ ನ್ಯಾಯವಾದ ದಂಡನೆಗಳನ್ನು 
ವಿಧಿಸುವೆನು.'' 

ಇಗೋ, ಆ ಶತ್ರುವು ಮೇಘಮಾಲೆಯಂತೆ ಏಳು 
ತ್ತಿದ್ದಾನೆ. ಅವನ ರಥಗಳು ಬಿರುಗಾಳಿಯಂತೆ 
ಕಾಣುತ್ತಿವೆ. ಅವನ ಕುದುರೆಗಳು ಹದ್ದುಗಳಿಗಿಂತ 
ವೇಗವಾಗಿ ಓಡುತ್ತಿವೆ. ಇದು ನಮಗೆ ತುಂಬ 
ಅಪಾಯಕಾರಿಯಾಗಿದೆ; ನಾವು ಹಾಳಾಗಿ 
ಹೋದೆವು. 

ಜೆರುಸಲೇಮಿನ ಜನರೇ, ನಿಮ್ಮ ಹೃದಯದ ಕೆಟ್ಟ 
ತನವನ್ನು ತೊಳೆದುಕೊಳ್ಳಿರಿ. ರಕ್ಷಣೆಹೊಂದಲು 
ನಿಮ್ಮ ಹೃದಯಗಳನ್ನು ಪವಿತ್ರ ಗೊಳಿಸಿರಿ. ದುರಾ 
ಲೋಚನೆಗಳನ್ನು ಮುಂದುವರಿಸಬೇಡಿರಿ. 
ಕೇಳಿರಿ, ದಾನ್‌ ಪ್ರದೇಶದಿಂದ ದೂತನ ಸ್ವರವು 
ಕೇಳಿಬರುತ್ತಿದೆ. ಎಫ್ರಾ,ಯೀಮ್‌ ಬೆಟ್ಟಪ್ರದೇಶ 
ದಿಂದ ಒಬ್ಬನು ಕೆಟ್ಟ ಸಮಾಚಾರವನ್ನು 
ತರುತ್ತಿದ್ದಾನೆ. 


""ಇದನ್ನು ಈ ಜನಾಂಗಕ್ಕೆ ತಿಳಿಸಿರಿ, ಜಿರುಸಲೇಮಿನ 





ಜನರಲ್ಲಿ ಈ ಸಮಾಚಾರವನ್ನು ಹರಡಿರಿ. ಬಹು 
ದೂರದೇಶದಿಂದ ಶತ್ರುಗಳು ಬರುತ್ತಿದ್ದಾರೆ. ಆ 
ಶತ್ರುಗಳು ಯೆಹೂದದ ನಗರಗಳ ವಿರುದ್ಧ 
ಯುದ್ಧದ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. 
ಹೊಲವನ್ನು ಕಾಯುವ ಜನರಂತೆ ವೈರಿಗಳು 
ಜಿರುಸಲೇಮನ್ನು ಮುತ್ತಿಕೊಂಡಿದ್ದಾರೆ. ಯೆಹೂ 
ದವೇ, ನೀನು ನನಗೆ ತಿರುಗಿಬಿದ್ದೆ. ಅದಕ್ಕಾಗಿ ನಿನ್ನ 
ಮೇಲೆ ಶತ್ರುಗಳು ಬೀಳುತ್ತಿದ್ದಾರೆ'' ಎಂದು 
ಯೆಹೋವನು ಹೇಳುವನು. 


“ನಿನ್ನ ನಹತೆಯೂ ನಿನ್ನ ಕೃತ್ಯಗಳೂ ನಿನಗೆ ಈ 


ಕಷ್ಟವನ್ನು ತಂದವು. ನಿನ್ನ ದುಷ್ಟತನವೇ ನಿನ್ನ 
ಜೀವನ ವನ್ನು ಇಷ್ಟು ಕಷ್ಟಕರವನ್ನಾಗಿ ಮಾಡಿದೆ. 
ನಿನ್ನ ದುಷ್ಟ ತನವೇ ನಿನ್ನ ಮನಸ್ಸಿಗೆ ಆಳವಾದ 
ನೋವನ್ನು ಉಂಟುಮಾಡಿದೆ.'' 


ಯೆರೆಮೀಯನ ಗೋಳಾಟ 
ಅಯ್ಯೋ, ನನ್ನ ದುಃಖ ಮತ್ತು ಚಿಂತೆ ನನ್ನ 
ಹೊಟ್ಟೆಯಲ್ಲಿ ಸಂಕಟವನ್ನು ಉಂಟುಮಾಡುತ್ತಿವೆ. 
ನೋವಿನಿಂದ ನಾನು ಬಾಗಿಹೋಗಿದ್ದೇನೆ. ನಾನು 
ತುಂಬ ಹೆದರಿಕೊಂಡಿದ್ದೇನೆ. ನನ್ನ ಹೃದಯವು 


939 


20 


21 


22 


23 


24 


25 


26 


27 


28 


ಯೆರೆಮೀಯ 4:12-28 


ಒಳಗೆ ತಳಮಳಗೊಳ್ಳುತ್ತಿದೆ. ನಾನು ಬಾಯಿ 
ಮುಚ್ಚಿಕೊಂಡಿರಲಾರೆ. ಏಕೆಂದರೆ, ನಾನು ತುತ್ತೂ 
ರಿಯ ಶಬ್ದವನ್ನು ಕೇಳಿದ್ದೇನೆ. ಆ ತುತ್ತೂರಿಯು 
ಸೈನ್ಯವನ್ನು ಯುದ್ಧಕ್ಕೆ ಕರೆಯುತ್ತಿದೆ. 

ವಿನಾಶದ ಮೇಲೆ ವಿನಾಶ ಬಂದು, ಇಡೀ ದೇಶವೇ 
ಹಾಳಾಗಿದೆ. ಫಕ್ಕನೆ ನನ್ನ ಗುಡಾರಗಳು ಹಾಳಾ 
ದವು. ನನ್ನ ಪರದೆಗಳು ಹರಿದುಹೋದವು. 
ಯೆಹೋವನೇ, ಎಷ್ಟು ಹೊತ್ತಿನವರೆಗೆ ನಾನು 
ಯುದ್ಧ ಧ್ವಜಗಳನ್ನು ನೋಡಬೇಕು? ಎಷ್ಟು 
ಹೊತ್ತಿನವರೆಗೆ ನಾನು ಯುದ್ಧದ ತುತ್ತೂರಿಗಳನ್ನು 
ಕೇಳಬೇಕು? 

ದೇವರು, "ನನ್ನ ಜನರು ಮೂರ್ಬರಾಗಿದ್ದಾರೆ. 
ಅವರು ನನ್ನನ್ನು ಅರಿಯದವರಾಗಿದ್ದಾರೆ. ಅವರು 
ಮೂಢ ಮಕ್ಕಳಾಗಿದ್ದಾರೆ. ಅವರು ಅವಿವೇಕಿಗ 
ಳಾಗಿದ್ದಾರೆ. ಅವರು ದುಷ್ಕಾರ್ಯದಲ್ಲಿ ನಿಪುಣ 
ರಾಗಿದ್ದಾರೆ. ಅವರು ಒಳ್ಳೆಯದನ್ನು ಮಾಡಲರಿ 
ಯದವರಾಗಿದ್ದಾರೆ'' ಎಂದನು. 


ವಿಪತ್ತಿನ ಆಗಮನ 
ನಾನು ಭೂಮಿಯ ಕಡೆಗೆ ನೋಡಿದೆ, 
ಭೂಮಿಯು ಬರಿದಾಗಿತ್ತು. ಭೂಮಿಯ 


ಮೇಲೇನೂ ಇರಲಿಲ್ಲ. ನಾನು ಆಕಾಶದ ಕಡೆಗೆ 
ನೋಡಿದೆ, ಅದರ ಬೆಳಕು ಹೋಗಿಬಿಟ್ಟಿತ್ತು 
ನಾನು ಪರ್ವತಗಳ ಕಡೆಗೆ ನೋಡಿದೆ, ಅವುಗಳು 
ನಡುಗುತ್ತಿದ್ದವು. ಎಲ್ಲಾ ಬೆಟ್ಟಗಳು ಅದರು 
ತಿದ್ದವು. 

ನಾನು ನೋಡಿದರೂ ಅಲ್ಲಿ ಜನರಿರಲಿಲ್ಲ. ಆಕಾ 
ಶದ ಎಲ್ಲಾ ಪಕ್ಚಿಗಳು ಹಾರಿಹೋಗಿದ್ದವು. 

ನಾನು ನೋಡಿದಾಗ ಫಲವತ್ತಾದ ಭೂಮಿಯು 
ಮರಳುಗಾಡಾಗಿತ್ತು ಆ ಪ್ರದೇಶದ ಎಲ್ಲಾ ನಗರ 
ಗಳು ಹಾಳಾಗಿಹೋಗಿದ್ದವು. ಯೆಹೋವನು 
ಇದನ್ನು ಮಾಡಿದ್ದನು. ಯೆಹೋವನು ತನ್ನ 
ಭಯಂಕರವಾದ ಕೋಪದಿಂದ ಇದನ್ನು 
ಮಾಡಿದ್ದನು. 

ಯೆಹೋವನು ಹೀಗೆ ಹೇಳುತ್ತಾನೆ: ""ಇಡೀ 
ದೇಶವು ಹಾಳಾಗುವುದು. ಆದರೆ ನಾನು ಭೂಮಿ 
ಯನ್ನು ಸಂಪೂರ್ಣವಾಗಿ ನಾಶಮಾಡುವದಿಲ್ಲ, 
ಈ ಪ್ರದೇಶದ ಜನರು ಸತ್ತವರಿಗಾಗಿ ಅಳುವರು. 
ಆಕಾಶವು ಕಪ್ಪಾಗುವುದು. ನಾನು ಹೇಳಿದ್ದೇನೆ 
ಅದು ಬದಲಾಗುವುದಿಲ್ಲ. ನಾನು ಒಂದು 
ನಿರ್ಣಯ ತೆಗೆದುಕೊಂಡಿದ್ದೇನೆ, ನಾನು ನನ್ನ 
ಮನಸ್ಸನ್ನು ಬದಲಾಯಿಸುವದಿಲ್ಲ.' 


ಯೆರೆಮೀಯ 4:29-5:9 ೨40 


> ಯೆಹೂದದ ಜನರು ಕುದುರೆಗಳ, ಸವಾರರ, 
ಬಿಲ್ಲುಗಾರರ ಶಬ್ದಗಳನ್ನು ಕೇಳಿ ಓಡಿ ಹೋಗು 
ವರು. ಕೆಲವು ಜನರು ಗುಹೆಯಲ್ಲಿ ಅಡಗಿಕೊಳ್ಳು 4 
ವರು. ಕೆಲವರು ಪೊದೆಗಳಲ್ಲಿ ಅವಿತು ಕೊಳ್ಳು 
ವರು. ಕೆಲವರು ಬೆಟ್ಟಗಳನ್ನು ಹತ್ತಿಹೋಗುವರು. 
ಯೆಹೂದದ ಎಲ್ಲಾ ನಗರಗಳು ಬರಿದಾಗುವವು. 
ಅಲ್ಲಿ ಒಬ್ಬರೂ ಇರುವದಿಲ್ಲ. 

30 ಹಾಳಾಗಿಹೋದ ಯೆಹೂದವೇ, ನೀನು ಮಾಡು ₹ 
ತ್ಲಿರುವುದೇನು? ಅತ್ಯುತ್ತುಮವಾದ ಗುಲಾಬಿ 
ಬಣ್ಣದ ಪೋಷಾಕನ್ನು ನೀನು ಧರಿಸಿಕೊಳ್ಳುತ್ತಿರು 
ವುಡೇಕೆ? ಸುವರ್ಣಾಭರಣಗಳಿಂದ ನಿನ್ನನ್ನು ಏಕೆ 
ಅಲಂಕರಿಸಿಕೊಳ್ಳುತ್ತಿರುವೆ? ಕಣ್ಣಿಗೆ ಕಾಡಿಗೆ 
ಯನ್ನು ಏಕೆ ತೀಡುತ್ತಿರುವೆ? ನೀನು ಅಲಂಕಾರ 
ಮಾಡಿಕೊಳ್ಳುವದೆಲ್ಲ ವ್ಯರ್ಥ. ನಿನ್ನ ಪ್ರಿಯತಮರು 
ನಿನ್ನನ್ನು ತಿರಸ್ಕರಿಸುತ್ತಾರೆ. ಅವರು ನಿನ್ನನ್ನು ಕೊಲೆ 
ಮಾಡುವ ಪ್ರಯತ್ನದಲ್ಲಿದ್ದಾರೆ. ಕ 

3! ಮೊದಲನೆ ಹೆರಿಗೆಯ ಸಮಯದಲ್ಲಿ ವೇದನೆ 
ಪಡುವ ಹೆಂಗಸಿನ ಸ್ವರದಂತಿರುವ ಒಂದು ಧ್ವನಿ 
ಯನ್ನು ನಾನು ಕೇಳಿದೆ, ಇದು ಚೀಯೋನ್‌ 
ನಗರಿಯ ಮಗಳ ಕೂಗಾಟ. ಅವಳು ತನ್ನ ಎರಹೂ 
ಕೈಗಳನ್ನು ಮೇಲಕ್ಕೆ ಎತ್ತಿ ಪ್ರಾರ್ಥಿಸುತ್ತಾ, 
"ಅಯ್ಯೋ, ನಾನು ಮೂರ್ಛೆ ಹೋಗುವದರಲ್ಲಿ 
ದ್ದೇನೆ, ನನ್ನ ಸುತ್ತಲೆಲ್ಲ ಕೊಲೆಗಹುಕರಿದ್ದಾರೆ'' 
ಎಂದು ಹೇಳುತ್ತಿದ್ದಾಳೆ. 


ಯೆಹೂದಿಯರ ದುಷ್ಟತನ Us 


ಯೆಹೋವನು ಇಂತೆನ್ನುತ್ತಾನೆ: ""ಜೆರುಸಲೇಮಿನ 

ಬೀದಿಗಳಲ್ಲಿ ಅತ್ತಿತ್ತ ತಿರುಗಾಡಿ ನೋಡಿರಿ; ಈ 
ವಿಷಯಗಳ ಬಗ್ಗೆ ವಿಚಾರ ಮಾಡಿರಿ. ನಗರದ ಸಾರ್ವ 
ಜನಿಕ ಸ್ಥಳಗಳಲ್ಲಿ ಹುಡುಕಿನೋಡಿರಿ. ಸತ್ಯ ಶೋಧಕನೂ 
ಪ್ರಾಮಾಣಿಕನೂ ಒಳ್ಳೆಯವನೂ ಆಗಿರುವ ಮನುಷ್ಯನು 
ಎಲ್ಲಿ ಸಿಕ್ಕುವನೋ ನೋಡಿ. ಕೇವಲ ಒಬ್ಬ ಒಳ್ಳೆಯವ 
ನಿದ್ದರೂ ನಾನು ಇಡೀ ಜಿರುಸಲೇಮನ್ನು ಕ್ಚಮಿಸುತ್ತೇನೆ. 
2ಜನರು ಅಣೆ ಮಾಡುವಾಗ 'ದೇವರಾಣೆ ' ಎಂದು ಹೇಳು ₹ 
ವರು. ಆದರೆ ಅದು ಕೇವಲ ಬಾಯಿ ಮಾತಷ್ಟೇ ಹೊರತು 
ಯಥಾರ್ಥವಾದದ್ದಲ್ಲ.'' 


*. ಯೆಹೋವನೇ, ನೀನು ನಂಬಿಗಸ್ತರಾದ ಜನರನ್ನು 
ಹುಡುಕುವೆ. ನೀನು ಯೆಹೂದನ ಜನರಿಗೆ ಬಡಿದೆ, 
ಆದರೆ ಅವರಿಗೆ ಅದರಿಂದ ನೋವಾಗಲಿಲ್ಲ. ನೀನು 
ಅವರನ್ನು ಹಾಳುಮಾಡಿದೆ, ಆದರೆ ಅದರಿಂದ 
ಅವರು ಪಾಠವನ್ನೂ ಕಲಿಯಲಿಲ್ಲ. ಅವರು ತಮ್ಮ 


ದುಷ್ಕೃತ್ಯಗಳಿಗಾಗಿ ಪಶ್ಚಾತ್ತಾಪ ಪಡಲಿಲ್ಲ. ಅವರು 
ಬಹಳ ಹಟಮಾರಿಗಳಾದರು. 

ಆದರೆ ನಾನು ನನ್ನೊಳಗೆ, "ಕೇವಲ ಸಾಮಾನ್ಯ 
ಜನರು ಇಷ್ಟು ಮೂರ್ಯರಾಗಿರಬಹುದು. ಅವರು 
ಯೆಹೋವನ ಮಾರ್ಗವನ್ನು ತಿಳಿದುಕೊಂಡಿಲ್ಲ. 
ಸಾಮಾನ್ಯ ಜನರಿಗೆ ತಮ್ಮ ದೇವರ ಉಪದೇಶ 
ತಿಳಿದಿಲ್ಲ. 

ನಾನು ಯೆಹೂದದ ಜನನಾಯಕರ ಹತ್ತಿರ 
ಹೋಗಿ ಅವರೊಂದಿಗೆ ಮಾತನಾಡುವೆನು. ಜನ 
ನಾಯಕರು ಯೆಹೋವನ ಮಾರ್ಗಗಳನ್ನು 
ನಿಶ್ಚಯವಾಗಿ ತಿಳಿದುಕೊಂಡಿರುವರು. ಅವರು 
ತಮ್ಮ ಯೆಹೋವನ ನ್ಯಾಯವಿಧಿಗಳನ್ನು ಅರಿತು 
ಕೊಂಡಿರುತ್ತಾರೆ'' ಅಂದುಕೊಂಡಿದೆ. ಆದರೆ ಈ 
ಜನನಾಯಕರುಗಳಲ್ಲಾ ದೇವರ ಸೇವೆಯನ್ನು 
ತೊರೆದು ಬಿಟ್ಟಿದರು.'' 

ಅವರು ದೇವರಿಗೆ ವಿರೋಧಿಗಳಾದರು. ಆದುದ 
ರಿಂದ ಕಾಡಿನ ಸಿಂಹವು ಅವರ ಮೇಲೆರಗುವುದು, 
ಮರಳುಗಾಡಿನ ತೋಳವು ಅವರನ್ನು ಕೊಂದು 
ಬಿಡುವದು. ಅವರ ನಗರಗಳ ಹತ್ತಿರ ಚಿರತೆಯು 
ಅಡಗಿಕೊಂಡಿದೆ. ನಗರದಿಂದ ಹೊರಗೆ ಬಂದವರ 
ನ್ನೆಲ್ಲ ಅದು ಚೂರುಚೂರು ಮಾಡುವುದು. 
ಯೆಹೂದದ ಜನರು ಮತ್ತೆ ಮತ್ತೆ ಪಾಪಗಳನ್ನು 
ಮಾಡಿದ್ದರಿಂದ ಹೀಗಾಗುವದು. ಅವರು ಅನೇಕ 
ಸಲ ಯೆಹೋವನಿಂದ ದೂರ ಹೋಗಿದ್ದಾರೆ. 


ಯೆಹೂದವೇ, ನಾನು ನಿನ್ನನ್ನು ಏಕೆ ಕ್ಚಮಿಸ 
ಬೇಕು? ಒಂದು ಕಾರಣವನ್ನಾದರೂ ಕೊಡು. 
ನಿನ್ನ ಮಕ್ಕಳು ನನ್ನನ್ನು ತೊರೆದಿದ್ದಾರೆ. ದೇವರು 
ಗಳೇ ಅಲ್ಲದ ವಿಗ್ರಹಗಳಿಗೆ ಅವರು ಹರಕೆ ಹೊತ್ತಿ 
ದ್ದಾರೆ. ನಾನು ನಿನ್ನ ಮಕ್ಕಳಿಗೆ ಬೇಕಾದದ್ದನ್ನು 
ಕೊಟ್ಟೆ. ಆದರೂ ಅವರು ನನಗೆ ನಂಬಿಗಸ್ತರಾಗಿ 
ಉಳಿಯಲಿಲ್ಲ. ಅವರು ತಮ್ಮ ಹೆಚ್ಚಿನ ಸಮಯ 
ವನ್ನು ವೇಶ್ಯೆಯರ ಮನೆಗಳಲ್ಲಿ ಕಳೆದರು. 

ಅವರು ಮನದಣಿಯುವ ಹಾಗೆ ತಿಂದು ಕೊಬ್ಬಿ 
ಕಾಮವೇರಿದ ಕುದುರೆಗಳಂತಿದ್ದಾರೆ. ಅವರು ನೆರೆ 
ಮನೆಯವನ ಹೆಂಹತಿಯನ್ನು ಕೆನೆತು ಕರೆಯುವ 
ಕುದುರೆಯಂತಿದ್ದಾರೆ. 

ಹೀಗೆ ಮಾಡಿದ್ದಕ್ಕಾಗಿ ಯೆಹೂದದ ಜನರನ್ನು 
ನಾನು ಶಿಕ್ಸಿಸಬೇಕಲ್ಲವೇ?'' ಯೆಹೋವನು 
ಹೇಳುತ್ತಾನೆ. "ಹೌದು, ನಾನು ಇಂಥಾ ಜನಾಂಗ 
ವನ್ನು ಶಿಕ್ಸಿಸಬೇಕು. ಅವರಿಗೆ ತಕ್ಕ ಶಿಕ್ಷೆಯನ್ನು 
ನಾನು ಕೊಡಬೇಕು. 


941 


“ಯೆಹೂದದ ದ್ರಾಕ್ಷಿಯ ಸಾಲು ಬಳ್ಳಿಗಳ ಬಳಿಗೆ 


ಹೋಗಿರಿ, ಆ ಬಳ್ಳಿಗಳನ್ನು ಕತ್ತರಿಸಿರಿ. ಆದರೆ ಅವು 
ಗಳನ್ನು ಸಂಪೂರ್ಣವಾಗಿ ನಾಶಮಾಡಬೇಡಿರಿ. 
ಅವುಗಳ ಎಲ್ಲಾ ಕೊಂಬೆಗಳನ್ನು ಕತ್ತರಿಸಿ ಬಿಡಿ. 
ಏಕೆಂದರೆ, ಈ ಕೊಂಬೆಗಳು ಯೆಹೋವನಿಗೆ 
ಸಂಬಂಧಿಸಿಲ್ಲ. 

ಇಸ್ರೇಲ್‌ ಜನರೂ ಯೆಹೂದ ಜನರೂ ನನಗೆ 
ಎಲ್ಲಾ ವಿಧದಲ್ಲಿ ದ್ರೋಹವನ್ನು ಮಾಡಿರುವರು'' 
ಎಂದು ಯೆಹೋವನು ಹೇಳಿದನು. 


“ಆ ಜನರು ಯೆಹೋವನ ಬಗ್ಗೆ ಸುಳ್ಳು ಹೇಳಿದ್ದಾರೆ. 


"ಯೆಹೋವನು ನಮಗೇನೂ ಮಾಡುವದಿಲ್ಲ. 
ನಮಗೆ ಕೆಟ್ಟದ್ದೇನೂ ಆಗುವದಿಲ್ಲ. ಯಾವ 
ಸೈನ್ಯವೂ ನಮ್ಮ ಮೇಲೆ ದಾಳಿ ಮಾಡುವದಿಲ್ಲ; 
ನಾವೆಂದೂ ಉಪವಾಸ ಬೀಳುವದಿಲ್ಲ' ಎಂದು 
ಅವರು ಹೇಳಿದ್ದಾರೆ. 


""ಆಸುಳ್ಳುಪ್ರವಾದಿಗಳು ಹೇಳಿದ್ದು ಕೇವಲ ಗಾಳಿಯ 


ಮಾತು. ದೈವೋಕ್ತಿಯು ಅವರಲ್ಲಿಲ್ಲ, ಅವರಿಗೆ 
ಕೇಡಾಗುವದು.'' 

ಯೆಹೋವನೇ, ಸರ್ವಶಕ್ತನಾದ ದೇವರು. ಆತನು 
ಇಂತೆನ್ನುತ್ತಾನೆ: ""ನಾನು ಶಿಕ್ಷಿಸುವದಿಲ್ಲವೆಂದು ಆ 
ಜನರು ಹೇಳಿದರು. ಆದುದರಿಂದ ಯೆರೆಮೀ 
ಯನೇ, ನಾನು ನಿನಗೆ ಹೇಳುವ ಮಾತುಗಳು ಬೆಂಕಿ 
ಯಂತೆ ಇರುವವು. ಅವರು ಸೌದೆಯಂತೆ ಆಗು 
ವರು. ಬೆಂಕಿಯು ಎಲ್ಲಾ ಸೌದೆಯನ್ನು ಸುಟ್ಟು 
ಬಿಡುವದು.'' 

ಇದು ಯೆಹೋವನ ಮಾತು: "ಇಸ್ರೇಲ್‌ 
ವಂಶವೇ, ನಿಮ್ಮ ಮೇಲೆ ದಾಳಿ ಮಾಡುವದಕ್ಕೆ 
ನಾನು ಬಹಳ ದೂರದಿಂದ ಒಂದು ಜನಾಂಗವನ್ನು 
ತರುತ್ತೇನೆ. ಅದು ಒಂದು ಹಳೆಯ ಜನಾಂಗ, 
ಅದೊಂದು ಪುರಾತನ ಕಾಲದಿಂದ ಬಂದ 
ಜನಾಂಗ. ಆ ಜನಾಂಗದವರು ಮಾತನಾಡುವ 
ಭಾಷೆ ನಿಮಗೆ ತಿಳಿಯುವದಿಲ್ಲ. ಅವರು ಹೇಳು 
ಪುದು ನಿಮಗೆ ಅರ್ಥವಾಗುವದಿಲ್ಲ. 

ಅವರ ಬತ್ತಳಿಕೆಗಳು ಬಾಯಿತೆರೆದ ಗೋರಿಗ 
ಳಂತಿವೆ. ಅವರ ಜನರೆಲ್ಲ ಶೂರರಾದ ಸೈನಿಕ 
ರಾಗಿದ್ದಾರೆ. 

ಆ ಸೈನಿಕರು ನೀವು ಬೆಳೆದ ಬೆಳೆಯನ್ನು ತಿಂದು 
ಬಿಡುವರು. ಅವರು ನಿಮ್ಮೆಲ್ಲ ಆಹಾರವನ್ನು ತಿಂದು 
ಬಿಡುವರು. ಅವರು ನಿಮ್ಮ ಗಂಡು ಮಕ್ಕಳನ್ನೂ 
ಹೆಣ್ಣು ಮಕ್ಕಳನ್ನೂ ತಿಂದುಬಿಡುವರು (ನಾಶ 





ಯೆಹೂದ... ಸಂಬಂಧಿಸಿಲ್ಲ ಇಲ್ಲಿ ಯೆಹೂದದ ಜನರನ್ನು ದ್ರಾಕ್ಷಿ ಬಳ್ಳಿಗೆ 


ಳ 


ಹೋಲಿಸಲಾಗಿದೆ. 


20 


21 


22 


2344 


ಯೆರೆಮೀಯ 5:10-23 


ಮಾಡುವರು). ಅವರು ನಿಮ್ಮ ದನಕರುಗಳ 
ಹಿಂಡುಗಳನ್ನು, ಕುರಿಗಳ ಮಂದೆಗಳನ್ನು ತಿಂದು 
ಬಿಡುವರು. ಅವರು ನಿಮ್ಮ ದ್ರಾಕ್ಸಿಗಳನ್ನೂ ನಿಮ್ಮ 
ಅಂಜೂರಗಳನ್ನೂ ತಿಂದುಬಿಡುವರು. ಅವರು 
ತಮ್ಮ ಖಡ್ಗಗಳಿಂದ ನಿಮ್ಮ ಭದ್ರವಾದ ನಗರಗ 
ಳನ್ನು ನಾಶಮಾಡುವರು. ನೀವು ನಂಬಿಕೊಂಡಿದ್ದ 
ನಿಮ್ಮ ಭದ್ರವಾದ ನಗರಗಳನ್ನು ಅವರು ಹಾಳು 


ಮಾಡುತ್ತಾರೆ.'' 


“ಯೆಹೂದವೇ ಆ ಭಯಂಕರ ದಿನಗಳು ಬಂದಾಗ 


ನಾನು ನಿನ್ನನ್ನು ಸಂಪೂರ್ಣವಾಗಿ ನಾಶಮಾಡುವ 
ದಿಲ್ಲ' ಎಂದು ಯೆಹೋವನು ಹೇಳಿದನು. 


"ಯೆಹೂದದ ಜನರು ನಿನ್ನನ್ನು, "ಯೆರೆಮೀ 


ಯನೇ, ನಮ್ಮ ದೇವರಾದ ಯೆಹೋವನು ನಮಗೆ 
ಇಂಥಾ ಕೇಡನ್ನು ಏಕೆ ಮಾಡಿದನು' ಎಂದು ಕೇಳ 
ಬಹುದು. ಆಗ ಅವರಿಗೆ ಹೀಗೆ ಉತ್ತರ ಕೊಡು: 
"ಯೆಹೂದದ ಜನರಾದ ನೀವು ಯೆಹೋವನನ್ನು 
ತೊರೆದಿದ್ದೀರಿ, ನಿಮ್ಮ ದೇಶದಲ್ಲಿ ನೀವು ಅನ್ಯರ 
ವಿಗ್ರಹಗಳ ಸೇವೆ ಮಾಡುತ್ತಿದ್ದೀರಿ. ಆದ್ದರಿಂದಲೇ 
ನೀವು ಪರದೇಶದಲ್ಲಿ ಪರದೇಶಿಯರ ಸೇವೆಯನ್ನು 
ಮಾಡುವಿರಿ.''' 

ಯೆಹೋವನು ಇಂತೆನ್ನುತ್ತಾನೆ: ""ಈ ಸಂದೇಶ 
ವನ್ನು ಯಾಕೋಬನ ಜನಾಂಗದವರಿಗೆ ಸಾರಿರಿ. 
ಈ ಸಂದೇಶವನ್ನು ಯೆಹೂದ ಜನಾಂಗಕ್ಕೆ ಹೇಳಿರಿ: 
"ಬುದ್ಧಿ ಇಲ್ಲದ ಮೂರ್ಯಜನರೇ, ಈ ಸಂದೇಶ 
ವನ್ನು ಕೇಳಿರಿ. ನಿಮಗೆ ಕಣ್ಣುಗಳಿವೆ ಆದರೆ ನೀವು 
ನೋಡುವದಿಲ್ಲ, ನಿಮಗೆ ಕಿವಿಗಳಿವೆ ಆದರೆ ನೀವು 
ಕೇಳುವದಿಲ್ಲ. 

ನೀವು ನನಗೆ ಅಂಜುವುದಿಲ್ಲವೇ?''' ಇದು 
ಯೆಹೋವನ ಸಂದೇಶ: ""ನೀವು ನನ್ನ ಎದುರಿಗೆ 
ಭಯದಿಂದ ನಡುಗುವುದಿಲ್ಲವೇ? ಸಾಗರಗಳಿಗೆ 
ಗಡಿಯಂತೆ ದಹವನ್ನು ನಿರ್ಮಿಸಿದವನು ನಾನೇ. 
ಸಮುದ್ರವು ನಿರಂತರವಾಗಿ ತನ್ನ ಸೀಮೆಯ 
ಲ್ಲಿಯೇ ಹರಿಯಬೇಕೆಂದು ಹಾಗೆ ಮಾಡಿದೆ. ತೆರೆ 
ಗಳು ದಡವನ್ನು ಅಪ್ಪಳಿಸಬಹುದು ಆದರೆ ಅವು 
ಗಳು ಅದನ್ನು ನಾಶ ಮಾಡಲಾರವು. ತೆರೆಗಳು 
ಬರುವಾಗ ಭೋರ್ಗರೆಯಬಹುದು, ಆದರೆ 
ದಹವನ್ನು ದಾಟಿ ಹೋಗಲಾರವು. 


ಯೆಹೂದದ ಜನರು ಹಟಮಾರಿಗಳಾಗಿದ್ದಾರೆ. 
ಅವರು ನನ್ನ ವಿರುದ್ಧ ಹೋಗುವದಕ್ಕೆ ಮಾರ್ಗಗ 
ಳನ್ನು ಹುಡುಕುತ್ತಿದ್ದಾರೆ. ಅವರು ನನ್ನಿಂದ ತಿರುಗಿ 
ಬಹಳ ದೂರ ಹೋಗಿಬಿಟ್ಟಿದ್ದಾರೆ. 


ಯೆರೆಮೀಯ 5:24-6:8 


24 


25 


26 


27 


28 


29 


30 


31 


ಯೆಹೂದದ ಜನರು, "ನಾವು ನಮ್ಮ ದೇವರಾದ 
ಯೆಹೋವನಿಗೆ ಭಯಭಕ್ತಿಯಿಂದಿರಬೇಕು. 
ಆತನು ನಮಗೆ ಸರಿಸಮಯದಲ್ಲಿ ಮುಂಗಾರು 
ಮತ್ತು ಹಿಂಗಾರು ಮಳೆಸುರಿಸುತ್ತಾನೆ. ಸರಿಸಮ 
ಯಕ್ಕೆ ಫಸಲನ್ನು ಬರಮಾಡುತ್ತಾನೆ' ಎಂದು ತಮ್ಮ 
ಹೃದಯದಲ್ಲಿ ಅಂದುಕೊಳ್ಳುವದಿಲ್ಲ. 
ಯೆಹೂದದ ಜನರೇ, ನೀವು ತಪ್ಪುಗಳನ್ನು 
ಮಾಡಿರುವಿರಿ. ಆದುದರಿಂದಲೇ ಮಳೆಬೆಳೆಗಳು 
ಆಗಿಲ್ಲ. ನಿಮ್ಮ ಪಾಪಗಳು ಯೆಹೋವನ ಆ 
ಉತ್ತಮ ಕಾಣಿಕೆಗಳಿಂದ ನಿಮ್ಮನ್ನು ವಂಚಿಸಿವೆ. 
ನಮ್ಮ ಜನರಲ್ಲಿ ದುಷ್ಟರಿದ್ದಾರೆ. ಅವರು ಪಕ್ಷಿಗಳ 
ಬಲೆಯನ್ನು ಮಾಡುವ ಬಲೆಗಾರರಂತಿದ್ದಾರೆ. 
ಅವರು ಬಲೆಗಳನ್ನು ಬೀಸುತ್ತಾರೆ. ಆದರೆ ಅವರು 
ಹಿಡಿಯುವುದು ಪಕ್ಷಿಗಳನ್ನಲ್ಲ, ಮನುಷ್ಯರನ್ನೇ. 
ಪಕ್ಚಿಗಳಿಂದ ತುಂಬಿರುವ ಪಂಜರದಂತೆ ಈ 
ಕೇಡಿಗರ ಮನೆಗಳು ಸುಳ್ಳುಮೋಸಗಳಿಂದ 
ತುಂಬಿವೆ. ಅವರ ಸುಳ್ಳುಮೋಸಗಳು ಅವರನ್ನು 
ಶ್ರೀಮಂತರನ್ನಾಗಿಯೂ 
ಶಕ್ತಿಶಾಲಿಗಳನ್ನಾಗಿಯೂ ಮಾಡಿವೆ. 

ಅವರು ಮಾಡಿದ ದುಷ್ಕತ್ಯಗಳಿಂದ ಅವರು ಬೆಳೆ 
ದಿದ್ದಾರೆ, ಕೊಬ್ಬಿದ್ದಾರೆ. ಅವರು ಮಾಡುವ 
ದುಷ್ಕತ್ಯಗಳಿಗೆ ಕೊನೆಯೇ ಇಲ್ಲ. ಅವರು ಅನಾಥ 
ಮಕ್ಕಳ ಪಕ್ಬವಹಿಸಿ ಮಾತನಾಡುವದಿಲ್ಲ. ಅವರು 
ಅನಾಥರಿಗೆ ಸಹಾಯ ಮಾಡುವದಿಲ್ಲ. ಅವರು 
ದಿಕ್ಕಿಲ್ಲದವರಿಗೆ ನ್ಯಾಯ ದೊರೆಯದಂತೆ 
ಮಾಡುವರು. 

ಇವುಗಳ ನಿಮಿತ್ತ ಯೆಹೂದದ ಜನರನ್ನು ನಾನು 
ಶಿಕ್ಸಿಸಬೇಕಲ್ಲವೆ?'' ಯೆಹೋವನು ಇಂತೆನ್ನು 
ತ್ತಾನೆ: "ಇಂಥ ಜನಾಂಗವನ್ನು ನಾನು ದಂಡಿಸ 
ಬೇಕೆಂಬುದು ನಿಮಗೆ ಗೊತ್ತು. ನಾನು ಅವರಿಗೆ 
ತಕ್ಕ ಶಿಕ್ಬೆಯನ್ನು ಕೊಡಬೇಕು.'' 

ಯೆಹೋವನು, ""ಯೆಹೂದ ಪ್ರದೇಶದಲ್ಲಿ 
ಭಯಂಕರವಾದ ಮತ್ತು ಅಸಹ್ಯವಾದ ಸಂಗತಿಗಳು 
ನಡೆದಿವೆ. 

ಪ್ರವಾದಿಗಳು ಸುಳ್ಳು ಹೇಳುತ್ತಿದ್ದಾರೆ. ಯಾಜಕರು 
ಅಧಿಕಾರವನ್ನು ತಮ್ಮ ಕೈಗೆ ತೆಗೆದುಕೊಳ್ಳುತ್ತಿ 
ದ್ದಾರೆ.* ನನ್ನ ಜನರು ಇದನ್ನೇ ಮೆಚ್ಚಿಕೊಳ್ಳುತ್ತಿ 
ದ್ದಾರೆ ಆದರೆ ದಂಡನೆಯ ಸಮಯ ಬಂದಾಗ 
ನೀವು ಏನು ಮಾಡುವಿರಿ?'' ಎಂದನು. 





ಯಾಜಕರು... ತೆಗೆದುಕೊಳ್ಳುತ್ತಿದ್ದಾರೆ ಇದು ಈ ಅರ್ಥವನ್ನೂ ಕೊಡ 
ಬಲ್ಲದು: "ತಾವು ಯಾವ ಕಾರ್ಯಕ್ಕಾಗಿ ಆರಿಸಲ್ಪಟ್ಟರೋ ಆಕಾರ್ಯ 


ಶತ್ರುಗಳು ಜೆರುಸಲೇಮ್‌ ನಗರವನ್ನು ಮುತ್ತಿದರು 


ee ವಂಶದವರೇ, ನಿಮ್ಮ ಪ್ರಾಣ 


ರಕ್ಷಣೆಗಾಗಿ ಓಡಿಹೋಗಿರಿ; ಜೆರುಸಲೇಮ್‌ 
ನಗರದಿಂದ ಓಡಿಹೋಗಿರಿ. ತಕೋವ ನಗರದಲ್ಲಿ 
ಯುದ್ಧದ ತುತ್ತೂರಿಗಳನ್ನು ಊದಿರಿ; ಬೇತ್‌ 
ಹಕ್ಕೆರೆಮಿನಲ್ಲಿ ಎಚ್ಚರಿಕೆಯ ಧ್ವಜಗಳನ್ನು ಹಾರಿ 
ಸಿರಿ. ಉತ್ತರ ದಿಕ್ಕಿನಿಂದ ವಿಷತ್ತು ಬರುತ್ತಿರುವುದ 
ರಿಂದ ಇವೆಲ್ಲವನ್ನು ಮಾಡಿರಿ. ಭಯಂಕರವಾದ 
ವಿನಾಶವು ನಿಮಗೆ ಬರುತ್ತಿದೆ. 

ಚೀಯೋನ್‌ ಕುಮಾರಿಯೇ,* ನೀನು ಬಹು 
ಸುಂದರವಾಗಿಯೂ ಮೃದುವಾಗಿಯೂ ಇರುವೆ. 
ಕುರುಬರು ಜಿರುಸಲೇಮಿಗೆ ಬರುತ್ತಾರೆ. ಮತ್ತು 
ಕುರಿಮಂದೆಗಳನ್ನು ತರುತ್ತಾರೆ. ಅದರ ಸುತ್ತಲೂ 
ತಮ್ಮ ಗುಡಾರಗಳನ್ನು ಹಾಕಿಕೊಳ್ಳುತ್ತಾರೆ. ಪ್ರತಿ 
ಯೊಬ್ಬ ಕುರುಬನು ತನ್ನ ಕುರಿಹಿಂಡನ್ನು ನೋಡಿ 
ಕೊಳ್ಳುತ್ತಾನೆ. 





""ಜೆರುಸಲೇಮಿನ ಮೇಲೆ ಧಾಳಿ ಮಾಡುವದಕ್ಕೆ ಸಿದ್ದ 


ರಾಗಿರಿ. ಏಳಿರಿ, ನಾವು ನಗರವನ್ನು ಮಧ್ಯಾಹ್ನ 
ದಲ್ಲಿಯೇ ಮುತ್ತೋಣ. ಆದರೆ ಈಗಾಗಲೇ 
ಹೊತ್ತಾಗಿದೆ. ಸಾಯಂಕಾಲದ ನೆರಳುಗಳು 
ವಿಸ್ತಾರಗೊಳ್ಳುತಿವೆ. 

ಏಳಿರಿ, ನಾವು ರಾತ್ರಿಯಲ್ಲಿ ನಗರದ ಮೇಲೆ ದಾಳಿ 
ಮಾಡೋಣ. ನಾವು ಜೆರುಸಲೇಮಿನ ಭದ್ರವಾದ 
ರಕ್ಷಣಾ ಸ್ಥಳಗಳನ್ನು ನಾಶಮಾಡೋಣ.'' 
ಸರ್ವಶಕ್ತನಾದ ಯೆಹೋವನು ಹೀಗೆ ಹೇಳಿದನು: 
""ಜೆರುಸಲೇಮಿನ ಸುತ್ತಮುತ್ತಲಿನ ಮರಗಳನ್ನು 
ಕಡಿದುಹಾಕಿರಿ; ಜಿರುಸಲೇಮಿನ ಎದುರಿಗೆ ಒಂದು 
ದಿಬ್ಬ ನಿರ್ಮಿಸಿರಿ. ನಗರವನ್ನು ದಂಡಿಸಬೇಕು. 
ನಗರದ ಒಳಗಡೆ ದಬ್ಬಾಳಿಕೆಯ ಹೊರತು 
ಮತ್ತೇನಿಲ್ಲ. 

ಬಾವಿಯಲ್ಲಿ ಹೊಸನೀರು ಬರುವಂತೆ ಜೆರುಸಲೇ 
ಮಿನಲ್ಲಿ ಹೊಸ ಹೊಸ ದುಷ್ಟತನ ಉಂಟಾಗುತ್ತದೆ. 
ಈ ಪಟ್ಟಣದಲ್ಲಿ ಬಲಾತ್ಕಾರ ಮತ್ತು ವಿನಾಶಗಳೇ 
ಕೇಳಿಬರುತ್ತವೆ. ನನಗೆ ಯಾವಾಗಲೂ ಜಿರುಸ 
ಲೇಮಿನ ರೋಗ ಮತ್ತು ಗಾಯಗಳು ಕಣ್ಣಿಗೆ 
ಬೀಳುತ್ತವೆ. 

ಜೆರುಸಲೇಮ್‌ ನಗರವೇ, ಈ ಎಚ್ಚರಿಕೆಯ ನುಡಿ 
ಗಳನ್ನು ಕೇಳು. ನೀನು ಕೇಳದಿದ್ದರೆ ನಾನು ನಿನಗೆ 
ವಿಮುಖನಾಗುವೆ. ನಾನು ನಿನ್ನ ಪ್ರದೇಶವನ್ನು 
ಒಂದು ಮರಳುಗಾಡಾಗಿ ಮಾಡುತ್ತೇನೆ. ಅಲ್ಲಿ 
ಯಾರೂ ವಾಸಮಾಡಲು ಸಾಧ್ಯವಾಗದು.'' 





ವನ್ನು ಯಾಜಕರು ಮಾಡುತ್ತಿಲ್ಲ.'' 


ಚೀಯೋನ್‌ ಕುಮಾರಿಯೇ ಜಿರುಸಲೇಮ್‌ ಪಟ್ಟಣವೇ. 


ಸರ್ವಶಕ್ತನಾದ ಯೆಹೋವನು ಹೀಗೆ ಹೇಳು 
ತ್ತಾನೆ: "ದೇಶದಲ್ಲಿ ಅಳಿದುಳಿದ ಇಸ್ರೇಲಿಯರನ್ನು 
ಒಟ್ಟಾಗಿ ಸೇರಿಸಿರಿ. ದ್ರಾಕ್ಷಿ ತೋಟದಲ್ಲಿ ಕೊನೆಯ 
ದ್ರಾಕ್ಷಿಯನ್ನು ಕೀಳುವಂತೆ ಅವರನ್ನು ಒಟ್ಟಾಗಿ 
ಸೇರಿಸಿ. ಕೊಯ್ಲುಗಾರನು ಪ್ರತಿಯೊಂದು ಬಳ್ಳಿ 
ಯನ್ನು ನೋಡಿ ದ್ರಾಕ್ಷಿ ಕೀಳುವಂತೆ ನೀವು ಸೂಕ್ಷ್ಮ 
ವಾಗಿ ಗಮನಿಸಿ ಅವರನ್ನು ಒಟ್ಟಾಗಿ ಸೇರಿಸಿರಿ.'' 

ನಾನು ಯಾರೊಂದಿಗೆ ಮಾತನಾಡಲಿ? ನಾನು 


೨43 


ಯೆರೆಮೀಯ 6:9-22 


ರಂತೆ ಅವರನ್ನೂ ಶಿಕ್ಸಿಸಲಾಗುವುದು. ನಾನು 
ಅವರನ್ನು ಶಿಕ್ಸಿಸಿದಾಗ ಅವರನ್ನು ನೆಲಕ್ಕೆ ಎಸೆಯ 
ಲಾಗುವದು'' ಎಂದು ಯೆಹೋವನು ಅನ್ನುತ್ತಾನೆ. 
ಯೆಹೋವನು ಹೀಗೆ ಹೇಳುತ್ತಾನೆ: ""ಎರಡು 
ರಸ್ತೆಗಳು ಕೂಡುವಲ್ಲಿ ನಿಂತು ನೋಡಿರಿ. ಒಳ್ಳೆಯ 
ರಸ್ತೆ ಎಲ್ಲಿದೆ? ಎಂದು ಕೇಳಿರಿ. ಆ ರಸ್ತೆಯನ್ನು 
ಹಿಡಿದು ನಡೆಯಿರಿ. ಹಾಗೆ ಮಾಡಿದರೆ ನಿಮಗೆ 
ವಿಶ್ರಾಂತಿ ಸಿಕ್ಕುವದು. "ಆದರೆ ನಾವು ಒಳ್ಳೆಯ 





ಯಾರಿಗೆ ಎಚ್ಚರಿಕೆಯ ನುಡಿಗಳನ್ನು ಹೇಳಲಿ? ನನ್ನ 
ಮಾತನ್ನು ಯಾರು ಕೇಳುತ್ತಾರೆ? ಇಸ್ರೇಲಿನ 
ಜನರು ತಮ್ಮ ಕಿವಿಗಳನ್ನು ಮುಚ್ಚಿಕೊಂಡಿದ್ದಾರೆ. 
ಅವರು ನನ್ನ ಎಚ್ಚರಿಕೆಯ ನುಡಿಗಳನ್ನು ಕೇಳ 
ಲಾರರು. ಜನರಿಗೆ ಯೆಹೋವನ ಉಪದೇಶ 
ರುಚಿಸುವದಿಲ್ಲ. ಅವರು ಯೆಹೋವನ ನುಡಿ 
ಗಳನ್ನು ಕೇಳಬಯಸುವದಿಲ್ಲ. 

ಯೆಹೋವನ ರೋಷವು ನನ್ನಲ್ಲಿ ತುಂಬಿತುಳುಕು 
ತ್ತಿದೆ, ತಡೆದು ತಡೆದು ನನಗೆ ಸಾಕಾಗಿದೆ. "ಬೀದಿ 
ಯಲ್ಲಾಡುವ ಮಕ್ಕಳ ಮೇಲೆ ಅದನ್ನು ಹೊಯ್ದು 
ಬಿಡಬೇಕು. ಒಂದೆಡೆ ಸೇರುವ ತರುಣರ ಮೇಲೆ 
ಅದನ್ನು ಹೊಯ್ದುಬಿಡಬೇಕು. ಗಂಡ ಹೆಂಡತಿಯ 
ರಿಬ್ಬರನ್ನು ಅಪಹರಿಸಲಾಗುವುದು. ಮುದುಕ 
ರನ್ನೂ ಮುಪ್ಪಿನ ಮುದುಕರನ್ನೂ ಅಪಹರಿಸ 
ಲಾಗುವುದು. 

ಅವರ ಮನೆಗಳನ್ನು ಬೇರೆಯವರಿಗೆ ಕೊಡಲಾಗು 
ವುದು. ಅವರ ಹೊಲಗಳನ್ನೂ ಅವರ ಹೆಂಡಂದಿ 
ರನ್ನೂ ಬೇರೆಯವರಿಗೆ ಕೊಡಲಾಗುವುದು. 
ನಾನು ನನ್ನ ಕ್ಸೈ ಎತ್ತಿ ಯೆಹೂದದ ಜನರನ್ನು 
ದಂಡಿಸುವೆನು.'' ಇದು ಯೆಹೋವನ ಸಂದೇಶ. 


“ಇಸ್ರೇಲಿನ ಎಲ್ಲಾ ಜನರಿಗೆ ಹೆಚ್ಚಾಗಿ ಹಣಬೇಕು. 


ಚಿಕ್ಕವರು ಮೊದಲುಗೊಂಡು ದೊಡ್ಡವರತನಕ 
ಎಲ್ಲರೂ ಲಾಭಕ್ಕಾಗಿ ಆಸೆಪಡುತ್ತಾರೆ. ಪ್ರವಾದಿ 
ಗಳು ಮತ್ತು ಯಾಜಕರು ಸಹ ಮೋಸಗಾರ 
ರಾಗಿದ್ದಾರೆ. 

ಪ್ರವಾದಿಗಳು ಮತ್ತು ಯಾಜಕರು ನನ್ನ ಜನರಿ 
ಗಾದ ದೊಡ್ಡ ಗಾಯಗಳಿಗೆ ಚಿಕ್ಕ್ಗಗಾಯಗಳಿಗೋ 
ಎಂಬಂತೆ ಚಿಕಿತ್ಸೆ ಮಾಡುತ್ತಾರೆ. ವಾಸಿಯಾಗಿಲ್ಲ 
ದಿದ್ದರೂ "ವಾಸಿಯಾಗಿದೆ' ಎನ್ನುತ್ತಾರೆ. 
ಪ್ರವಾದಿಗಳು ಮತ್ತು ಯಾಜಕರು ತಾವು ಮಾಡುವ 
ದುಷ್ಕತ್ಯಗಳಿಗಾಗಿ ನಾಚಿಕೆಪಡಬೇಕು. ಆದರೆ 
ಅವರು ನಾಚಿಕೆಪಡುವದೇ ಇಲ್ಲ. ತಮ್ಮ ಪಾಪ 
ಕಾರ್ಯಗಳಿಗಾಗಿ ಸಂಕೋಚಪಹುವದು ಸಹ 
ಅವರಿಗೆ ಗೊತ್ತಿಲ್ಲ. ಆದುದರಿಂದ ಬೇರೆಯವ 





20 


2144 


22 


ಹಾದಿಯ ಮೇಲೆ ನಡೆಯುವುದಿಲ್ಲ' ಎಂದು ನೀವು 
ಹೇಳಿದ್ದೀರಿ. 

ನಾನು ನಿಮ್ಮನ್ನು ನೋಡಿಕೊಳ್ಳುವದಕ್ಕೆ ಕಾವಲು 
ಗಾರರನ್ನು ನೇಮಿಸಿದೆ. ನಾನು ಅವರಿಗೆ "ಯುದ್ಧ 
ತುತ್ತೂರಿಯ ನಾದವನ್ನು ಕೇಳಿರಿ' ಎಂದು ಹೇಳಿದೆ. 
ಆದರೆ ಅವರು "ನಾವು ಕೇಳುವದಿಲ್ಲ' ಅಂದರು. 
ಸರ್ವ ಜನಾಂಗಗಳೇ ಕೇಳಿರಿ, ಜನಸಮೂಹಗಳೇ 
ಗಮನಿಸಿರಿ. ಯೆಹೂದದ ಜನರಿಗೆ ನಾನು 
ಮಾಡುವುದನ್ನು ಕೇಳಿರಿ. 

ಭೂಲೋಕದ ಜನರೇ, ಕೇಳಿರಿ, ಆ ಜನರು 
ಮಾಡಿದ ಎಲ್ಲಾ ಕುಯುಕ್ತಿಗಳಿಗಾಗಿ ನಾನು 
ಯೆಹೂದ ಜನರಿಗೆ ವಿನಾಶವನ್ನು ತರುವೆನು. 
ಅವರು ನನ್ನ ಸಂದೇಶಗಳಿಗೆ ಗಮನ ಕೊಡದೆ 
ಇದ್ದುದರಿಂದ, ಅವರು ನನ್ನ ಧರ್ಮಶಾಸ್ತ್ರವನ್ನು 
ಅಸಡ್ಡೆ ಮಾಡಿದ್ದರಿಂದ ಇದೆಲ್ಲ ನಡೆಯುವುದು.'' 
ಯೆಹೋವನು ಹೇಳುವುದೇನಂದರೆ, ""ನೀವು 
ನನ್ನ ಸಲುವಾಗಿ ಶೆಬ* ದೇಶದಿಂದ ಧೂಪವನ್ನು 
ಏಕೆ ತರುವಿರಿ? ನೀವು ದೂರದೇಶದ ಒಳ್ಳೆಯ 
ಬಜೆಯನ್ನು ನನಗೆ ಅರ್ಪಿಸುವದರಿಂದ ಪ್ರಯೋ 
ಜನವೇನು? ನಿಮ್ಮ ಹೋಮಗಳಿಂದ ನನಗೆ 
ಸಂತೋಷವಾಗುವದಿಲ್ಲ. ನಿಮ್ಮ ಯಜ್ಞಗಳು ನನಗೆ 
ಇಷ್ಟವಿಲ್ಲ.' 

ನಾನು ಯೆಹೂದದ ಜನರೆದುರಿಗೆ ಸಮಸ್ಯೆಗಳನ್ನು 
ಒಡ್ಡುವೆನು. ಅವುಗಳು ಜನರು ಎಡವಿಬೀಳುವ 
ಕಲ್ಲುಗಳಂತಾಗುವವು. ತಂದೆಗಳೂ ಮಕ್ಕಳೂ 
ಅವುಗಳಿಂದ ಎಡವಿಬೀಳುವರು. ಸ್ನೇಹಿತರು 
ಮತ್ತು ನೆರೆಹೊರೆಯುವರು ಅವುಗಳಿಂದ ನಾಶ 
ವಾಗುವರು'' ಅಂದನು. 

ಯೆಹೋವನು ಹೇಳುವುದೇನಂದರೆ: ""ಉತರ 
ದಿಕ್ಕಿನಿಂದ ಒಂದು ಸೈನ್ಯವು ಬರಲಿದೆ. ಭೂಮಿಯ 
ಬಹು ದೂರದ ಸ್ಥಳಗಳಿಂದ ಒಂದು ಮಹಾ 
ಜನಾಂಗವು ಬರಲಿದೆ. 





ಶೆಬ ಇಸ್ರೇಲಿನ ದಕ್ಷಿಣದ ಒಂದು ಪ್ರದೇಶ. ಆ ಕಾಲದಲ್ಲಿ ಸುಗಂಧ 
ದ್ರವ್ಯಗಳ ವ್ಯಾಪಾರಕ್ಕೆ ಪ್ರಸಿದ್ಧಿಯಾಗಿತ್ತು. ಈಗ ಆ ಭಾಗ ಸೌದಿ ಅರೆಬಿ 
ಯಾದ ಭಾಗವಾಗಿದೆ. 


ಯೆರೆಮೀಯ 6:23-7:9 


3 ಆ ಸೈನಿಕರು ಬಿಲ್ಲುಗಳನ್ನು ಮತ್ತು ಈಟಿಗಳನ್ನು 
ಹಿಡಿದುಕೊಂಡಿದ್ದಾರೆ. ಅವರು ಕ್ರೂರಿಗಳಾಗಿ 
ದ್ಹಾರೆ. ಅವರು ನಿಷ್ಕರುಣಿಗಳಾಗಿದ್ದಾರೆ. ಅವರು 
ಬಲಶಾಲಿಗಳಾಗಿದ್ದಾರೆ. ಅವರು ತಮ್ಮ ಕುದುರೆ 
ಹತ್ತಿ ಬರುವಾಗ ಸಮುದ್ರದ ಗರ್ಜನೆಯಂತೆ ಶಬ್ದ 
ಕೇಳಿಬರುತ್ತದೆ. ಚೀಯೋನ್‌ ಕುಮಾರಿಯೇ,* 
ಆ ಸೈನ್ಯವು ಯುದ್ಧಕ್ಕಾಗಿ ಬರುತ್ತಿದೆ. ಆ ಸೈನ್ಯವು 
ನಿನ್ನ ಮೇಲೆ ಧಾಳಿಮಾಡಲು ಬರುತ್ತಿದೆ.” 

24 ಆ ಸೈನ್ಯದ ಬಗ್ಗೆ ಸಮಾಚಾರವನ್ನು ನಾವು ಕೇಳಿ 
ದ್ದೇವೆ. ಭಯದಿಂದ ನಾವು ಅಸಹಾಯಕರಾಗಿ 
ದ್ದೆ ವೆ. ಕಷ್ಟಗಳಲ್ಲಿ ನಾವು ಸಿಕ್ಕಿಹಾಕ್ಕಿಕೊಂಡಿದ್ದೆ ವೆ. 
ಸ್ತ್ರೀಯರ ಪ್ರಸವ ವೇದನೆಯಂತಿರುವ ಯಾತನೆ 
ಯಿಂದ ನಾವು ಬಳಲುತ್ತಿದ್ದೇವೆ. 

23 ಊರ ಹೊರಗೆ ಹೋಗಬೇಡಿರಿ. ರಸ್ತೆಗಳ ಮೇಲೆ 
ಹೋಗಬೇಡಿರಿ. ಏಕೆಂದರೆ ಶತ್ರುವಿನ ಕೈಯಲ್ಲಿ 
ಖಡ್ಗವಿದೆ. ಎಲ್ಲಾ ಕಡೆಗೂ ಅಪಾಯವಿದೆ. 

29 ಅಯ್ಯೋ ನನ್ನ ಜನರೇ, ಗೋಣಿತಟ್ಟನ್ನು ಸುತ್ತಿ 
ಕೊಂಡು ಬೂದಿಯಲ್ಲಿ ಹೊರಳಾಡಿರಿ. ಸತ್ತವರಿ 
ಗಾಗಿ ದೊಡ್ಡ ದ್ವನಿಯಲ್ಲಿ ರೋದಿಸಿರಿ. ಇದ್ದೊಬ್ಬ 
ಮಗನನ್ನು ಕಳೆದುಕೊಂಡಂತೆ ಘೋರ ಪ್ರಲಾಪ 
ಮಾಡಿರಿ. ವಿನಾಶಕನು ತಕ್ಟಣ ನಮ್ಮ 
ಮೇಲೆರಗುವನು. 


27" ಯೆರೆಮೀಯನೆ, ನಾನು ನಿನ್ನನ್ನು ಒಬ್ಬ ಲೋಹ 
ಪರೀಕ್ಬಕನನ್ನಾಗಿ ನೇಮಿಸಿದ್ದೇನೆ. ನೀನು ನನ್ನ ಜನ 
ರನ್ನು ಪರೀಕ್ಲಿಸು. ಅವರ ವ್ಯವಹಾರವನ್ನು 
ಅವಲೋಕಿಸು. 

2೫ ಅವರೆಲ್ಲರು ನನಗೆ ವಿರುದ್ಧವಾಗಿ ದಂಗೆ ಎದ್ದಿ 
ದ್ದಾರೆ; ಅವರು ಬಹಳ ಹಟಮಾರಿಗಳಾಗಿದ್ದಾರೆ. 
ಅವರು ಜನಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಾ 
ತಿರುಗಾಡುತ್ತಾರೆ. ಅವರು ಬಣ್ಣಗುಂದಿದ ತುಕ್ಕು 
ಹಿಡಿದ ಕಂಚಿನಂತೆಯೂ ಕಬ್ಬಿಣದಂತೆಯೂ 
ಇದ್ದಾರೆ. 

ಅವರನ್ನು ತಿದ್ದುವದು ಬೆಳ್ಳಿಯನ್ನು ಪವಿತ್ರ, 
ಗೊಳಿಸಲು ಪ್ರಯತ್ನ ಮಾಡಿದ ಅಕ್ಕಸಾಲಿಗನಂತಾ 
ಗುವುದು. ತಿದಿಗಳು* ಭರದಿಂದ ಬೀಸಲು 
ಬೆಂಕಿಯು ಧಗಧಗಿಸಿತು. ಆದರೆ ಆ ಬೆಂಕಿಯಿಂದ 
ಕೇವಲ ಸೀಸವು ಹೊರಬಂದಿತು. ಬೆಳ್ಳಿಯನ್ನು 
ಶುದ್ಧೀಕರಿಸಲು ಮಾಡಿದ ಪ್ರಯತ್ನ ಕೇವಲ ವ್ಯರ್ಥ 





ಚೀಯೋನ್‌ ಕುಮಾರಿ ಜಿರುಸಲೇಮ್‌ ನಗರದ ಇನ್ನೊಂದು ಹೆಸರು. 


ಗೋಣಿತಟ್ಟು ದುಃಖ ಸೂಚಿಸುವುದಕ್ಕೆ ಸ್ತುತಿಕೊಳ್ಳುವ ವಸ್ತ್ರ 
ತಿದಿ ಬೆಂಕಿಗೆ ಗಾಳಿ ಬೀಸುವಂತೆ ಮಾಡುವ ಉಪಕರಣ. 


944 


ವಾಯಿತು. ಅದರಂತೆಯೇ ನನ್ನ ಜನರಿಂದ ದುಷ್ಟ 
ತನವನ್ನು ತೆಗೆಯಲಾಗಲಿಲ್ಲ. 

ನಿ ನನ್ನ ಜನರನ್ನು "ತಿರಸ್ಕರಿಸಲಾದ ಬೆಳ್ಳಿ' ಎಂದು 
ಕರೆಯಲಾಗುವದು. ಏಕೆಂದರೆ ಯೆಹೋವನು 
ಅವರನ್ನು ಸ್ವೀಕರಿಸಲಿಲ್ಲ. 


ಯೆಹೋವನ ಆಲಯದಲ್ಲಿ ಯೆರೆಮೀಯನ 
ಧರ್ಮೋಪದೇಶ 
ಯೆರೆಮೀೀಯನಿಗೆ ಯೆಹೋವನ ಸಂದೇಶ 
ಹೀಗಿತ್ತು: ?ಯೆರೆಮೀಯನೇ, ಯೆಹೋವನ 
ಆಲಯದ ಹೆಬ್ಬಾಗಿಲಿನ ಹತ್ತಿರ ನಿಂತುಕೊಂಡು ಈ 
ಸಂದೇಶವನ್ನು ಸಾರು. 

“ಇದು ಯೆಹೋವನ ಸಂದೇಶ. ಯೆಹೂದದ 
ಜನರೆಲ್ಲರೇ, ಯೆಹೋವನನ್ನು ಆರಾಧಿಸಲು ಈ ದ್ವಾರ 
ದಿಂದ ಪ್ರವೇಶ ಮಾಡುವ ಜನರೇ, ಈ ಸಂದೇಶವನ್ನು 
ಕೇಳಿರಿ. ಯೆಹೋವನು ಇಸ್ರೇಲರ ದೇವರು. ಸರ್ವಶಕ್ತ 
ನಾದ ದೇವರು ಹೀಗೆ ಹೇಳುತ್ತಾನೆ: "ನಿಮ್ಮ ನಡತೆಯನ್ನು 
ಬದಲಾಯಿಸಿರಿ; ಒಳ್ಳೆಯದನ್ನು ಮಾಡಿರಿ. ಆಗ ನೀವು 
ಇಲ್ಲಿರಲು ಆಸ್ಪದ ಕೊಡುತ್ತೇನೆ. “ಕೆಲವರು ಹೇಳುವ 
ಸುಳ್ಳುಗಳನ್ನು ನಂಬಬೇಡಿರಿ. ಅವರು ""ಇದು 
ಯೆಹೋವನ ಆಲಯ, ಯೆಹೋವನ ಆಲಯ, 
ಯೆಹೋವನ ಆಲಯ''* ಎಂದು ಹೇಳುತ್ತಾರೆ. *ನೀವು 
ನಿಮ್ಮ ನಡತೆಯನ್ನು ಬದಲಾಯಿಸಿ ಸತ್ಕಾರ್ಯಗಳನ್ನು 
ಮಾಡಿದರೆ ನಾನು ನಿಮಗೆ ಈ ಸ್ಥಳದಲ್ಲಿ ವಾಸಿಸಲು 
ಆಸ್ಪದಕೊಡುತ್ತೇನೆ. ನೀವು ಒಬ್ಬರಿಗೊಬ್ಬರು ನ್ಯಾಯ 
ವಾದ ರೀತಿಯಲ್ಲಿ ವ್ಯವಹರಿಸಬೇಕು. 6 ಅಪರಿಚಿತ 
ರೊಂದಿಗೂ ನೀವು ನ್ಯಾಯಬದ್ದವಾಗಿ ವರ್ತಿಸಬೇಕು. 
ವಿಧವೆಯರಿಗೆ ಮತ್ತು ಅನಾಥರಿಗೆ ನೀವು ಒಳ್ಳೆಯದನ್ನು 
ಮಾಡಬೇಕು. ನಿರ್ದೋಷಿಗಳ ಕೊಲೆ ಮಾಡಬಾರದು; 
ಅನ್ಯದೇವರುಗಳನ್ನು ಸೇವಿಸಬಾರದು. ಏಕೆಂದರೆ 
ಅವುಗಳು ನಿಮ್ಮ ಜೀವನವನ್ನು ಹಾಳು ಮಾಡುತ್ತವೆ. 
7ನೀವು ನನ್ನ ಆಜ್ಞೆಯನ್ನು ಪಾಲಿಸಿದರೆ ಇಲ್ಲಿರಲು ನಾನು 
ನಿಮಗೆ ಆಸ್ಪದ ಕೊಡುತ್ತೇನೆ. ನಾನು ಈ ಪ್ರದೇಶವನ್ನು 
ನಿಮ್ಮ ಪೂರ್ನಿಕರಿಗೆ ಶಾಶ್ವತವಾದ ಸ್ವಾಸ್ಕ್ಯವಾಗಿ 
ಕೊಟ್ಟಿದ್ದೇನೆ. 

8°" ನೀವು ಸುಳ್ಳುಗಳನ್ನು ನಂಬುತ್ತಿದ್ದೀರಿ, ಆ ಸುಳ್ಳು 
ಗಳು ಹುರುಳಿಲ್ಲದವುಗಳಾಗಿವೆ. "ನೀವು ಕದಿಯುವುದಿ 
ಲ್ಲವೇ? ಕೊಲೆಗಳನ್ನು ಮಾಡುವುದಿಲ್ಲವೇ? ನೀವು 





ಯೆಹೋವನ ಆಲಯ ಜಿರುಸಲೇಮಿನಲ್ಲಿ ದೇವಾಲಯವಿದ್ದ ಕಾರಣ 
ದೇವರು ಜಿರುಸಲೇಮನ್ನು ರಕ್ಷಿಸುತ್ತಾನೆ ಎಂದು ಅನೇಕರು ತಿಳಿದು 
ಕೊಂಡಿದ್ದರು. ಜನರು ಎಷ್ಟೇ ಕೆಟ್ಟವರಾಗಿದ್ದರೂ ಸರಿ, ದೇವರು 
ಜಿರುಸಲೇಮನ್ನು ಕಾಪಾಡುತ್ತಾನೆ ಎಂಬುದು ಅವರ ಭಾವನೆಯಾಗಿತ್ತು. 


945 


ವ್ಯಭಿಚಾರ ಮಾಡುವುದಿಲ್ಲವೇ? ನೀವು ಅನ್ಯರ ಮೇಲೆ 
ಸುಳ್ಳು ದೋಷಾರೋಪಣೆ ಮಾಡುವುದಿಲ್ಲವೇ? ನೀವು 
ಸುಳ್ಳು ದೇವರಾದ ಬಾಳನನ್ನು ಪೂಜಿಸಿ ಅನ್ಯದೇವರುಗಳ 
ಅನುಯಾಯಿಗಳಾಗಿಲ್ಲವೇ? ನೀವು ಈ ಪಾಪಗಳನ್ನು 
ಮಾಡುತ್ತಿದ್ದರೂ ನನ್ನ ಹೆಸರಿನಿಂದ ಕರೆಯಲ್ಪಡುವ ಈ 
ಆಲಯದಲ್ಲಿ ನನ್ನ ಎದುರಿಗೆ ನಿಲ್ಲಬಹುದೆಂದು ಭಾವಿಸಿ 
ರುವಿರಾ? ನೀವು ನನ್ನ ಸಮ್ಮುಖದಲ್ಲಿ ನಿಂತುಕೊಂಡು, 
""ನಾವು ಸುರಕ್ಷಿತರಾಗಿದ್ದೇವೆ'' ಎಂದು ಹೇಳಿಕೊಂಡು 
ನಿಮ್ಮ ದುಷ್ಕತ್ಯಗಳನ್ನು ಮುಂದುವರಿಸಬಹುದೆಂದು 
ಭಾವಿಸಿರುವಿರಾ? ''ಈ ಪವಿತ್ರ ಆಲಯವನ್ನು* ನನ್ನ 
ಹೆಸರಿನಿಂದ ಕರೆಯಲಾಗಿದೆ. ಈ ಆಲಯವು ನಿಮ್ಮ 
ದೃಷ್ಟಿಯಲ್ಲಿ ಕೇವಲ ಕಳ್ಳರು ಅಹಗುವ ಸ್ಥಳವಾಯಿತೇ? 
ನಾನು ನಿಮ್ಮ ವ್ಯವಹಾರವನ್ನೆಲ್ಲ ನೋಡುತ್ತಿದ್ದೇನೆ''' 
ಎಂಬುದು ಯೆಹೋವನಾದ ನನ್ನ ನುಡಿ. 

12" ಯೆಹೂದದ ಜನರಾದ ನೀವು ಈಗ ಶೀಲೋವಿಗೆ 
ಹೋಗಿರಿ. ನಾನು ಮೊದಲು ನನ್ನ ಹೆಸರಿಗಾಗಿ ಆಲಯ 
ವನ್ನು ಮಾಡಿದ ಸ್ಥಳಕ್ಕೆ ಹೋಗಿರಿ. ಇಸ್ರೇಲಿನ ಜನರು ಸಹ 
ದುಷ್ಕೃತ್ಯಗಳನ್ನು ಮಾಡಿದರು. ಅವರು ಮಾಡಿದ ದುಷ್ಕೃತ್ಯ 
ಗಳ ಕಾರಣ ನಾನು ಆ ಸ್ಥಳಕ್ಕೆ ಮಾಡಿರುವುದನ್ನು ಹೋಗಿ 
ನೋಡಿರಿ. 

13°" ಇಸ್ರೇಲಿನ ಜನರಾದ ನೀವು ಈ ದುಷ್ಕೃತ್ಯಗಳನ್ನು 
ಮಾಡುತ್ತಿದ್ದೀರಿ.'' ಇದು ಯೆಹೋವನಾದ ನನ್ನ ಮಾತು: 
""ನಾನು ನಿಮಗೆ ಮತ್ತೆ ಮತ್ತೆ ಹೇಳಿದೆ, ಆದರೆ ನೀವು ನನ್ನ 
ಮಾತನ್ನು ಕೇಳಲಿಲ್ಲ. ನಾನು ನಿಮ್ಮನ್ನು ಕೂಗಿದೆ, ಆದರೆ 
ನೀವು ಉತ್ತರ ಕೊಡಲಿಲ್ಲ. "ಆದುದರಿಂದ ನನ್ನ 
ಹೆಸರನ್ನು ಹೊಂದಿರುವ ಆಲಯವನ್ನೂ ನೀವು 
ನಂಬಿರುವ ಆಲಯವನ್ನೂ ನಿಮ್ಮ ಪೂರ್ನಿಕರಿಗೆ ನಾನು 
ಕೊಟ್ಟಿರುವ ಸ್ಥಳವನ್ನೂ ನಾನು ಶೀಲೋವಿಗೆ ಮಾಡಿದಂತೆ 
ಮಾಡುವೆನು. ನಾನು ನಿಮ್ಮ ಎಲ್ಲಾ ಸಹೋದರರನ್ನು 
ಅಂದರೆ ಸಮಸ್ತ ಎಫ್ರಾ,ಯೀಮ್‌ ವಂಶದವರನ್ನು ಎಸೆದು 
ಬಿಟ್ಟ ಹಾಗೆ ನಿಮ್ಮನ್ನೂ ನನ್ನಿಂದ ದೂರ ಎಸೆದು 
ಬಿಡುವೆನು.'' 

16" ಯೆರೆಮೀಯನೇ, ನೀನು ಈ ಯೆಹೂದದ ಜನರಿ 
ಗಾಗಿ ಪ್ರಾರ್ಥಿಸಬೇಡ; ಇವರಿಗಾಗಿ ಮೊರೆಯಿಡಬೇಡ; 
ಇವರಿಗಾಗಿ ಬೇಡಿಕೊಳ್ಳಬೇಡ; ಇವರಿಗಾಗಿ ನೀನು 
ಮಾಡುವ ಪ್ರಾರ್ಥನೆಯನ್ನು ನಾನು ಕೇಳುವದಿಲ್ಲ. ''ಆ 
ಜನರು ಯೆಹೂದದ ಪಟ್ಟಣಗಳಲ್ಲಿಯೂ ಜೆರುಸಲೇ 
ಮಿನ ಬೀದಿಗಳಲ್ಲಿಯೂ ಏನು ಮಾಡುತ್ತಿದ್ದಾರೆಂಬುದು 
ನಿನಗೆ ಗೊತ್ತು 








ಪವಿತ್ರ ಆಲಯ ಜಿರುಸಲೇಮಿನಲ್ಲಿ ಯೆಹೋವನ ಆಲಯವಿದ್ದ 
ಕಾರಣ, ನಾವು ಎಷ್ಟೇ ದುಷ್ಕೃತ್ಯಗಳನ್ನು ಮಾಡಿದರೂ ಯೆಹೋವನು 
ಜಿರುಸಲೇಮನ್ನು ರಕ್ಷಿಸುತ್ತಾನೆಂದು ಹಲವರು ಭಾವಿಸಿದ್ದರು. 


ಯೆರೆಮೀಯ 7:10-25 


"ಯೆಹೂದದ ಜನರು ಹೀಗೆ ಮಾಡುತ್ತಿದ್ದಾರೆ; 
ಮಕ್ಕಳು ಸೌದೆಯನ್ನು ಆರಿಸುತ್ತಾರೆ. ತಂದೆಗಳು ಆ ಸೌದೆ 
ಯಿಂದ ಬೆಂಕಿಯನ್ನು ಹೊತ್ತಿಸುತ್ತಾರೆ. ಹೆಂಗಸರು 
ಹಿಟ್ಟನ್ನು ನಾದಿ ಸ್ವರ್ಗದ ಒಡತಿಗಾಗಿ ಹೋಳಿಗೆಗಳನ್ನು 
ಮಾಡುತ್ತಾರೆ. ಈ ಯೆಹೂದದ ಜನರು ಅನ್ಯ ದೇವತೆ 
ಗಳಿಗೆ ಪಾನನೈವೇದ್ಯವನ್ನು ಅರ್ಪಿಸುತ್ತಾರೆ. ಅವರು 
ನನ್ನನ್ನು ರೇಗಿಸುವದಕ್ಕಾಗಿಯೇ ಹೀಗೆ ಮಾಡುತ್ತಾರೆ. 
ನಿಜವಾಗಿ ಹೇಳುವುದಾದರೆ, ಯೆಹೂದದ ಜನರು 
ನನಗೆ ಕೇಡು ಮಾಡುತ್ತಿಲ್ಲ, ಅವರು ತಮಗೇ ಕೇಡು 
ಮಾಡಿಕೊಳ್ಳುತ್ತಿದ್ದಾರೆ. ಅವರು ತಮಗೆ ನಾಚಿಕೆಯಾಗು 
ವಂತೆ ಮಾಡುತ್ತಿದ್ದಾರೆ'' ಎಂದು ಯೆಹೋವನು 
ಹೇಳಿದನು. 

ಯೆಹೋವನು ಇಂತೆಂದನು: ""ನಾನು ಈ ಸ್ಥಳಕ್ಕೆ 
ವಿರೋಧವಾಗಿ ನನ್ನ ಕೋಪವನ್ನು ತೋರಿಸುವೆನು. 
ನಾನು ಜನರನ್ನೂ ಪ್ರಾಣಿಗಳನ್ನೂ ದಂಡಿಸುವೆನು. ಕಾಡಿನ 
ಮರಗಳನ್ನೂ ಹೊಲದ ಬೆಳೆಗಳನ್ನೂ ದಂಡಿಸುವೆನು. ನನ್ನ 
ಕೋಪವು ಉರಿಯುವ ಬೆಂಕಿಯಂತಿರುವದು; ಅದನ್ನು 
ತಡೆಯಲು ಯಾರಿಗೂ ಸಾಧ್ಯವಿಲ್ಲ” 





ಯೆಹೋವನು ಯಜ್ಞಃ ಗಳಿಗಿಂತ ಹೆಚ್ಚಾಗಿ 
ವಿಧೇಯತೆಯನ್ನು ಅಪೇಕ್ಷಿಸುವನು 

21ಸರ್ವಶಕ್ಕನೂ ಇಸ್ರೇಲಿನ ದೇವರೂ ಆಗಿರುವ 
ಯೆಹೋವನು ಹೀಗೆ ಹೇಳುತ್ತಾನೆ: ""ಹೋಗಿರಿ, ನಿಮ್ಮ 
ಮನಸ್ಸಿಗೆ ಬಂದಷ್ಟು ಸರ್ವಾಂಗಹೋಮಗಳನ್ನು ಮತ್ತು 
ಯಜ್ಞಗಳನ್ನು ಅರ್ಪಿಸಿರಿ. ಆ ಯಜ್ಞಗಳ ಮಾಂಸವನ್ನು 
ನೀವೇ ತಿನ್ನಿರಿ. ನಾನು ನಿಮ್ಮ ಪೂರ್ವಿಕರನ್ನು ಈಜಿಪ್ಟಿ 
ನಿಂದ ಹೊರತಂದೆ. ನಾನು ಅವರೊಂದಿಗೆ ಮಾತನಾಡಿದೆ. 
ಆದರೆ ನಾನು ಅವರಿಗೆ ಸರ್ವಾಂಗಹೋಮಗಳ ಬಗ್ಗೆ 
ಯಾಗಲೀ ಯಜ್ಞಗಳ ಬಗ್ಗೆಯಾಗಲೀ ಯಾವ ಆಜ್ಞೆ 
ಯನ್ನೂ ಕೊಟ್ಟಿಲ್ಲ. ಚನಾನು ಅವರಿಗೆ "ನನಗೆ ವಿಧೇಯ 
ರಾಗಿರಿ. ನಾನು ನಿಮಗೆ ದೇವರಾಗಿರುತ್ತೇನೆ, ನೀವು ನನ್ನ 
ಭಕ್ಕರಾಗಿರುತ್ತೀರಿ. ನಾನು ಆಜ್ಞಾಪಿಸಿದ್ದನ್ನೆಲ್ಲವನ್ನು 
ಮಾಡಿರಿ, ಅದರಿಂದ ನಿಮಗೆ ಒಳ್ಳೆಯದಾಗುವುದು' 
ಎಂದು ಮಾತ್ರ ಆಜ್ಞಾಪಿಸಿದ್ದೆ. 

೫" ಆದರೆ ನಿಮ್ಮ ಪೂರ್ವಿಕರು ನನ್ನ ಮಾತನ್ನು ಕೇಳ 
ಲಿಲ್ಲ. ಅವರು ನನ್ನ ಕಡೆಗೆ ಗಮನ ಕೊಡಲಿಲ್ಲ. ಅವರು 
ಮೊಂಡರಾಗಿದ್ದು ತಮ್ಮ ಮನಸ್ಸಿಗೆ ಬಂದಂತೆ ನಡೆದು 
ಕೊಂಡರು. ಅವರು ಒಳ್ಳೆಯವರಾಗಲಿಲ್ಲ. ಅವರು ಇನ್ನೂ 
ಕೆಟ್ಟವರಾದರು. ಅವರು ಹಿಂದಕ್ಕೆ ಸರಿದರು ಮುಂದಕ್ಕೆ 
ಬರಲಿಲ್ಲ. ನಿಮ್ಮ ಪೂರ್ವಿಕರು ಈಜಿಷ್ಟನ್ನು ಬಿಟ್ಟ ದಿನ 
ದಿಂದ ಇಂದಿನವರೆಗೂ ನಾನು ನಿಮ್ಮಲ್ಲಿಗೆ ನನ್ನ ಸೇವಕ 
ರನ್ನು ಕಳುಹಿಸಿದ್ದೇನೆ. ನನ್ನ ಸೇವಕರು ಪ್ರವಾದಿ 


ಯೆರೆಮೀಯ 7:26-8:4 


ಗಳಾಗಿದ್ದಾರೆ. ನಾನು ಅವರನ್ನು ಮತ್ತೆ ಮತ್ತೆ ನಿಮ್ಮಲ್ಲಿಗೆ 
ಕಳುಹಿಸಿದೆ. ಆದರೆ ನಿಮ್ಮ ಪೂರ್ವಿಕರು ನನ್ನ ಮಾತು 
ಗಳನ್ನು ಕೇಳಲಿಲ್ಲ. ಅವರು ನನ್ನ ಕಡೆಗೆ ಗಮನ ಕೊಡ 
ಲಿಲ್ಲ. ಅವರು ಅತಿಮೊಂಡರಾಗಿದ್ದು ಅವರ ತಂದೆಗಳಿ 
ಗಿಂತ ಹೆಚ್ಚನ ದುಷ್ಕೃತ್ಯಗಳನ್ನು ಮಾಡಿದರು. 

27°" ಯೆರೆಮೀಯನೇ, ನೀನು ಈ ಸಂಗತಿಗಳನ್ನು 
ಯೆಹೂದದ ಜನರಿಗೆ ಹೇಳು. ಆದರೆ ಅವರು ನಿನ್ನ ಮಾತು 
ಗಳನ್ನು ಕೇಳುವದಿಲ್ಲ. ನೀನು ಅವರನ್ನು ಕೂಗಿದರೂ, 
ಅವರು ಉತ್ತರ ಕೊಡುವದಿಲ್ಲ ಆದುದರಿಂದ ನೀನು 
ಅವರಿಗೆ ಹೀಗೆ ಹೇಳಬೇಕು: ತಮ್ಮ ದೇವರಾದ 
ಯೆಹೋವನ ಆಜ್ಞೆಯನ್ನು ಪಾಲಿಸದ ಜನಾಂಗವಿದು. ಈ 
ಜನರು ದೇವರ ಧರ್ಮೋಪದೇಶವನ್ನು ಕೇಳಲಿಲ್ಲ. ಈ 
ಜನರಿಗೆ ನಿಜವಾದ ಧರ್ಮೋಪದೇಶ ಗೊತ್ತಿಲ್ಲ. 


ಸಂಹಾರದ ತಗ್ಗು 

2""ಯೆರೆಮೀಯನೇ, ನಿನ್ನ ಕೂದಲನ್ನು ಕತ್ತರಿಸಿ* 
ಎಸೆದುಬಿಡು. ಬೋಳುಶಿಖರಕ್ಕೆ ಹೋಗಿ ರೋದಿಸು. 
ಏಕೆಂದರೆ ಯೆಹೋವನು ಈ ತಲೆಮಾರಿನ ಜನರನ್ನು 
ತಿರಸ್ಕರಿಸಿದ್ದಾನೆ; ಆತನು ಇವರಿಗೆ ವಿಮುಖನಾಗಿದ್ದಾನೆ. 
ಆತನು ಕೋಪದಿಂದ ಅವರನ್ನು ದಂಡಿಸುವನು. 30ನೀನು 
ಹಾಗೆ ಮಾಡಲೇಬೇಕು ಯಾಕಂದರೆ, ಯೆಹೂದದ 
ಜನರು ಮಾಡುವ ದುಷ್ಕೃತ್ಯಗಳನ್ನು ನಾನು ನೋಡಿ 
ದ್ದೇನೆ.'' ಯೆಹೋವನು ಇಂತೆನ್ನುತ್ತೇನೆ: “ಅವರು ತಮ್ಮ 
ವಿಗ್ರಹಗಳನ್ನು ಸ್ಥಾಪಿಸಿದ್ದಾರೆ. ನಾನು ಆ ವಿಗ್ರಹಗಳನ್ನು 
ದ್ವೇಷಿಸುತ್ತೇನೆ. ನನ್ನ ಹೆಸರಿನಿಂದ ಖ್ಯಾತಿಪಡೆದ ಆಲಯ 
ದಲ್ಲಿ ಅವರು ವಿಗ್ರಹಗಳನ್ನು ಸ್ಥಾಪಿಸಿದ್ದಾರೆ. ಅವರು ನನ್ನ 
ಆಲಯವನ್ನು "ಮಲಿನ' ಗೊಳಿಸಿದ್ದಾರೆ. 3! ಯೆಹೂದದ 
ಜನರು ಬೆನ್‌ಹಿನ್ನೋಮ್‌ ತಗ್ಗಿನಲ್ಲಿ ತೋಫೆತೆಂಬ 


946 


ಹೂಳುವ ಕಾರಣ ಅದಕ್ಕೆ ಈ ಹೆಸರನ್ನು ಕೊಡಲಾ 
ಗುವುದು. 3 ಆಗ ಸತ್ತವರ ದೇಹಗಳು ಭೂಮಿಯ ಮೇಲೆ 
ಬಿದ್ದಿರುತ್ತವೆ; ಅವು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ 
ಕಾಡುಪ್ರಾಣಿಗಳಿಗೂ ಆಹಾರವಾಗುತ್ತವೆ. ಆ ಪಕ್ಷಿಗಳನ್ನು 
ಮತ್ತು ಪ್ರಾಣಿಗಳನ್ನು ಓಡಿಸುವದಕ್ಕೆ ಒಬ್ಬನಾದರೂ 
ಜೀವಂತವಾಗಿರುವುದಿಲ್ಲ. 

3" ಜಿರುಸಲೇಮಿನ ಬೀದಿಗಳಲ್ಲಿಯೂ ಯೆಹೂದದ 
ಪಟ್ಟಣಗಳಲ್ಲಿಯೂ ಸಂತೋಷ ಮತ್ತು ಸಂಭ್ರಮದ 
ಧ್ವನಿಯನ್ನೂ ವಧುವರರ ಸ್ವರವನ್ನೂ ಬರದಂತೆ 
ಮಾಡುತ್ತೇನೆ. ಈ ಪ್ರದೇಶವು ಬರಿದಾದ ಮರಳು 
ಗಾಹಾಗುವದು.'' 

ಯೆಹೋವನು ಇಂತೆನ್ನುತ್ತಾನೆ: ""ಆಗ ಜನರು 

ಯೆಹೂದದ ರಾಜರ ಮತ್ತು ಪ್ರಮುಖ ಅಧಿಪತಿಗಳ 
ಎಲುಬುಗಳನ್ನು ಅವರ ಗೋರಿಗಳಿಂದ ಹೊರತೆಗೆಯು 
ವರು. ಅವರು ಯಾಜಕರ ಮತ್ತು ಪ್ರವಾದಿಗಳ ಎಲುಬು 
ಗಳನ್ನು ಅವರ ಗೋರಿಗಳಿಂದ ಹೊರತೆಗೆಯುವರು. 
ಅವರು ಜೆರುಸಲೇಮಿನ ಎಲ್ಲಾ ಜನರ ಎಲುಬುಗಳನ್ನು 
ಅವರ ಗೋರಿಗಳಿಂದ ಹೊರತೆಗೆಯುವರು. ?ಜೆರುಸಲೇ 
ಮಿನ ಜನರು ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರ ಗಣ 
ಗಳನ್ನು ಪ್ರೀತಿಸಿ, ಅನುಸರಿಸಿ, ವಿಚಾರಿಸಿ, ಪೂಜಿಸಿದ್ದರಿಂದ 
ಅವರ ಎಲುಬುಗಳನ್ನು ಅವುಗಳ ಕೆಳಗೆ ಭೂಮಿಯ 
ಮೇಲೆ ಹರಡುವರು. ಯಾರೊಬ್ಬರೂ ಆ ಎಲುಬುಗ 
ಳನ್ನು ಪುನಃ ಒಂದೆಡೆ ಸೇರಿಸಿ ಹೂಳುವುದಿಲ್ಲ. ಆ 
ಎಲುಬುಗಳು ಭೂಮಿಯ ಮೇಲೆ ಎಸೆದ ಸಗಣಿ 
ಯಂತಾಗುವವು. 

3°" ಯೆಹೂದದ ಜನರು ತಮ್ಮ ಮನೆಗಳನ್ನು ಮತ್ತು 
ಪ್ರದೇಶವನ್ನು ಬಿಡುವಂತೆ ಮಾಡುತ್ತೇನೆ. ಆ ಜನರನ್ನು 
ಪರದೇಶಕ್ಕೆ ಒಯ್ಯಲಾಗುವುದು. ಯುದ್ದದಲ್ಲಿ ಮರಣ 





ಪೂಜಾಸ್ಥಳವನ್ನು ಕಟ್ಟಿದ್ದಾರೆ. ಆ ಸ್ಥಳಗಳಲ್ಲಿ ಜನರು ತಮ್ಮ 
ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಕೊಂದು ಯಜ್ಞದ 
ಆಹುತಿಯೆಂದು ಅವರನ್ನು ಸುಡುತ್ತಾರೆ. ನೀವು ಹೀಗೆ 
ಮಾಡಬೇಕೆಂದು ನಾನೆಂದೂ ಹೇಳಿಲ್ಲ. ಇಂಥ ವಿಚಾರ 
ಗಳು ನನ್ನ ಮನಸ್ಸಿನಲ್ಲಿಯೂ ಬಂದಿಲ್ಲ. 32ಹೀಗಿರಲು 
ನಾನು ಈ ಕಣಿವೆಯನ್ನು ತೋಫೆತ್‌ ಮತ್ತು ಬೆನ್‌ಹಿ 
ನ್ನೋಮಿನ ಕಣಿವೆ ಎಂದು ಕರೆಯದೆ ಇದನ್ನು ಸಂಹಾರದ 
ಕಣಿವೆ ಎಂದು ಕರೆಯುವ ದಿನಗಳು ಬರುತ್ತಿವೆ ಎಂಬ 
ಎಚ್ಚರಿಕೆಯನ್ನು ಕೊಡುತ್ತೇನೆ.'' ಇದು ಯೆಹೋವನು 
ಹೇಳಿದ ಮಾತು. ""ಶವಗಳನ್ನು ಹೂಳುವದಕ್ಕೆ ಕೊಂಚವೂ 
ಸ್ಥಳ ಇಲ್ಲದಂತಾಗುವವರೆಗೆ ತೋಫೆತಿನಲ್ಲಿ ಶವಗಳನ್ನು 





ಕತ್ತರಿಸಿ ಪ್ರವಾದಿಯು ಇಲ್ಲಿ ಒಂದು ಜನಾಂಗದೊಡನೆ ಮಾತಾಡುತ್ತಿ 
ದ್ದಾನೆ. ಆಕೆಯ (ಜನಾಂಗದ) ಭಯಂಕರವಾದ ಸ್ಥಿತಿಯ ಕುರಿತು 
ಗೋಳಾಡುವಂತೆ ಆಕೆಗೆ ಹೇಳುತ್ತಿದ್ದಾನೆ. 


ಹೊಂದದೆ ಅಳಿದುಳಿದ ಕೆಲವು ಮಂದಿ ಯೆಹೂದಿಯರು 
ತಾವು ಸತ್ತುಹೋಗಿದ್ದರೆ ಚೆನ್ನಾಗಿತ್ತು ಎಂದುಕೊಳ್ಳು 
ವರು'' ಇದು ಯೆಹೋವನ ನುಡಿ. 


ಪಾಪ ಮತ್ತು ಶಿಕ್ಚೆ 
1ಯೆರೆಮೀಯನೇ, ಯೆಹೂದದ ಜನರಿಗೆ ಹೀಗೆ 
ಹೇಳು: 


ಯೆಹೋವನು ಈ ಮಾತನ್ನು ಹೇಳುತ್ತಾನೆ. “ಒಬ್ಬ 
ಮನುಷ್ಯನು ಕೆಳಗೆ ಬಿದ್ದರೆ ಪುನಃ ಅವನು ಮೇಲಕ್ಕೆ 
ಏಳುತ್ತಾನೆ; ಒಬ್ಬ ಮನುಷ್ಯನು ತಪ್ಪುದಾರಿ ಹಿಡಿದರೆ 
ಅವನು ಹಿಂತಿರುಗಿ ಬರುತ್ತಾನೆಂಬುದು ನಿಮಗೆ 
ಗೊತ್ತು 


947 


ಯೆಹೂದದ ಜನರು ತಪ್ಪುದಾರಿಯನ್ನು ಹಿಡಿದಿ 
ದ್ಹಾರೆ. ಆದರೆ ಜೆರುಸಲೇಮಿನ ಜನರು ಆ ತಪ್ಪು 
ದಾರಿಯ ಮೇಲೆ ನಡೆಯುವದನ್ನು ಏಕೆ ಮುಂದು 
ವರಿಸಿದ್ದಾರೆ? ತಮ್ಮ ಸುಳ್ಳುಗಳನ್ನೇ ಅವರು ನಂಬಿ 
ದ್ದಾರೆ, ಅವರು ಹಿಂತಿರುಗಿ ಬರಲು ಸಿದ್ದರಿಲ್ಲ. 
ನಾನು ಎಚ್ಚರವಹಿಸಿ ಅವರು ಹೇಳುವದನ್ನು ಕೇಳಿ 
ದ್ದೇನೆ. ಆದರೆ ಅವರು ಸರಿಯಾದುದನ್ನು ಹೇಳುವ 
ದಿಲ್ಲ. ತಾವು ಮಾಡಿದ ಪಾಪಕ್ಕಾಗಿ ಅವರು ಪಶ್ಚಾ 
ತ್ತಾಪ ಪಡುವದಿಲ್ಲ. ಅವರು ಮಾಡಿದ ದುಷ್ಕತ್ಯದ 
ಬಗ್ಗೆ ಅವರು ಯೋಚಿಸುವದಿಲ್ಲ. ಜನರು ವಿಚಾರ 
ಮಾಡದೆ ಕೆಲಸಮಾಡುತ್ತಾರೆ. ಅವರು ಯುದ್ಧ 
ದಲ್ಲಿ ಓಡುವ ಕುದುರೆಯಂತಿದ್ದಾರೆ. 

ಆಕಾಶದಲ್ಲಿ ಹಾರಾಡುವ ಪಕ್ಚಿಗಳಿಗೂ ಸಹ ಆಯಾ 
ಕೆಲಸ ಮಾಡುವ ಸರಿಯಾದ ಸಮಯ ಗೊತ್ತಿದೆ. 
ಬಕವೂ ಬೆಳವಕ್ಕಿಯೂ ಬಾನಕ್ಕಿಯೂ 
ಕೊಕ್ಕರೆಯೂ ಹೊಸ ಮನೆಗೆ ಹೋಗಬೇಕಾದ 
ಕಾಲವನ್ನು ಬಲ್ಲವು. ಆದರೆ ನನ್ನ ಜನರಿಗೆ ತಮ್ಮ 
ಯೆಹೋವನು ಅವರಿಂದ ಏನನ್ನು ಬಯಸುತ್ತಾನೆ 
ಎಂಬುದು ಗೊತ್ತಿಲ್ಲ. 








"ಯೆಹೋವನ ಧರ್ಮಶಾಸ್ತ್ರವು ನಮ್ಮಲ್ಲಿ ಇದೆ. 


ಆದುದರಿಂದ ನಾವು ಜ್ಞಾನಿಗಳು'' ಎಂದು ನೀವು 
ಹೇಳುವಿರಿ. ಆದರೆ ಅದು ನಿಜವಲ್ಲ ಏಕೆಂದರೆ 
ಲಿಪಿಗಾರರು* ತಮ್ಮ ಲೇಖನಿಯಿಂದ ಸುಳ್ಳು 
ಬರೆದಿದ್ದಾರೆ. 

ಆ "ಜ್ಹಾನಿಗಳು' ಯೆಹೋವನ ಉಪದೇಶವನ್ನು 
ಕೇಳಲು ಒಪ್ಪಲಿಲ್ಲ. ಆದುದರಿಂದ ಅವರು ನಿಜ 
ವಾದ ಜ್ಞಾನಿಗಳಲ್ಲವೇ ಅಲ್ಲ. ಆ "ಜ್ಞಾನಿಗಳು' 
ಸಿಕ್ಕಿಹಾಕಿಕೊಂಡಿದ್ದಾರೆ. ಅವರು ಗಾಬರಿ ಪಟ್ಟಿ 
ದ್ದಾರೆ ಮತ್ತು ನಾಚಿಕೆಪಟ್ಟಿದ್ದಾರೆ. 

ಆದುದರಿಂದ ನಾನು ಅವರ ಹೆಂಡಂದಿರನ್ನು ಬೇರೆ 
ಯವರಿಗೆ ಕೊಡುತ್ತೇನೆ. ನಾನು ಅವರ ಹೊಲ 
ಗಳನ್ನು ಬೇರೆಯವರಿಗೆ ಕೊಹುತ್ತೇನೆ. ಇಸ್ರೇಲಿನ 
ಎಲ್ಲಾ ಜನರಿಗೆ ಹೆಚ್ಚಾಗಿ ಹಣಬೇಕು. ಸಾಮಾನ್ಯ 
ರನ್ನು ಮೊದಲುಗೊಂಡು ಅತ್ಯಂತ ಮುಖ್ಯರಾದವ 
ರೆಲ್ಲರೂ ಹೀಗೇ ಇದ್ದಾರೆ. ಪ್ರವಾದಿಗಳಿಂದ 
ಹಿಡಿದು ಯಾಜಕರವರೆಗೆ ಎಲ್ಲರೂ ಸುಳ್ಳು 
ಹೇಳುತ್ತಾರೆ. 

ಪ್ರವಾದಿಗಳು ಮತ್ತು ಯಾಜಕರು ನಮ್ಮ ಜನರ 
ಆಳವಾದ ಗಾಯಗಳನ್ನು ಕೇವಲ ಅಲ್ಪಗಾಯಗ 





ಲಿಪಿಗಾರರು ಆ ಕಾಲದ ಲಿಪಿಗಾರರು ವಿವಿಧ ಬರಹಗಳನ್ನು ನಕಲು 
ಮಾಡುತ್ತಿದ್ದರು. ಅನಂತರ ಹಳೆ ಒಡಂಬಡಿಕೆ ಎಂದು ಕರೆಯಲ್ಪಟ್ಟ 
ಪುಸ್ತಕಗಳನ್ನು ಸಹ ಅವರು ನಕಲು ಮಾಡುತ್ತಿದ್ದರು. 


ಯೆರೆಮೀಯ 8:5-17 


ಳಂತೆ ಪರಿಗಣಿಸಿ ಚಿಕಿತ್ಸೆ ಕೊಡುತ್ತಿದ್ದಾರೆ. "ಎಲ್ಲಾ 
ಚೆನ್ನಾಗಿದೆ, ಎಲ್ಲಾ ಚೆನ್ನಾಗಿದೆ'ಎಂದು ಅವರು 
ಹೇಳುತ್ತಾರೆ. ಆದರೆ ಎಲ್ಲಾ ಚೆನ್ನಾಗಿಲ್ಲ. 

ಅವರು ತಮ್ಮ ದುಷ್ಕತ್ಯಗಳಿಗಾಗಿ ನಾಚಿಕೆಪಡ 
ಬೇಕು. ಆದರೆ ಅವರು ಸ್ವಲ್ಪವೂ ನಾಚಿಕೆಪಡುವು 
ದಿಲ್ಲ. ಅವರಿಗೆ ನಾಚಿಕೆ ಎಂಬುದೇ ತಿಳಿದಿಲ್ಲ. 
ಆದುದರಿಂದ ಉಳಿದೆಲ್ಲರಂತೆ ಅವರಿಗೂ ಶಿಕ್ಚೆ 
ವಿಧಿಸಲಾಗುವುದು. ನಾನು ಅವರನ್ನು ಶಿಕ್ಸಿಸುವಾಗ 
ಅವರು ಮುಗ್ಗರಿಸಿ ಬೀಳುವರು'' ಯೆಹೋವನ 
ನುಡಿಗಳಿವು. 


"ನಾನು ಅವರ ಹಣ್ಣುಗಳನ್ನೂ ಬೆಳೆಗಳನ್ನೂ ಕಿತ್ತು 


ಕೊಂಡು ಅವರಿಗೆ ಸುಗ್ಗಿಯಾಗದಂತೆ ಮಾಡು 
ತ್ತೇನೆ.'' ಇದು ಯೆಹೋವನ ನುಡಿ. ""ದ್ರಾಕ್ಟಿಬಳ್ಳಿ 
ಯಲ್ಲಿ ದ್ರಾಕ್ಟಿಗಳಿರುವದಿಲ್ಲ. ಅಂಜೂರದ 
ಮರದಲ್ಲಿ ಒಂದಾದರೂ ಅಂಜೂರದ ಹಣ್ಣು 
ಇರುವದಿಲ್ಲ. ಎಲೆಗಳು ಸಹ ಒಣಗಿ ಉದುರು 
ವವು. ನಾನು ಅವರಿಗೆ ಕೊಟ್ಟ ವಸ್ತುಗಳನ್ನು 
ಕಿತ್ತುಕೊಳ್ಳುವೆನು. 


““ನಾವು ಇಲ್ಲಿ ಸುಮ್ಮನೆ ಕುಳಿತುಕೊಂಡಿರುವುದೇಕೆ? 


ಬನ್ನಿ, ನಾವು ಭದ್ರವಾದ ಪಟ್ಟಣಗಳಿಗೆ ಓಡಿ 
ಹೋಗೋಣ. ನಮ್ಮ ದೇವರಾದ ಯೆಹೋವನು 
ನಮ್ಮನ್ನು ಸಾಯುವಂತೆ ಮಾಡಿದರೆ ಅಲ್ಲಿಯೇ 
ಸತ್ತುಹೋಗೋಣ. ನಾವು ಯೆಹೋವನಿಗೆ 
ವಿರುದ್ಧವಾಗಿ ಪಾಪಮಾಡಿದ್ದೇವೆ. ಆದುದರಿಂದ 
ಆತನು ನಮಗೆ ಕುಡಿಯಲು ವಿಷವಿಶ್ರಿತ ನೀರನ್ನು 
ಕೊಟ್ಟಿದ್ದಾನೆ. 

ನಾವು ಶಾಂತಿಯನ್ನು ನಿರೀಕ್ಬಿಸಿದ್ದೆವು. ಆದರೆ 
ಒಳ್ಳೆಯದೇನೂ ಆಗಲಿಲ್ಲ. ಅವನು ನಮ್ಮನ್ನು 
ಕ್ಚಮಿಸುವ ಸಮಯಕ್ಕಾಗಿ ಕಾದುಕೊಂಡಿದ್ದೆವು, 
ಆದರೆ ಕೇವಲ ವಿನಾಶ ಮಾತ್ರ ಬಂದಿತು. 

ದಾನ್‌ ಕುಲದವರ ಪ್ರದೇಶದಿಂದ ನಾವು ಶತ್ರು 
ಗಳ ಕುದುರೆಗಳ ಕೆನೆತವನ್ನು ಕೇಳುತ್ತಿದ್ದೇವೆ. 
ಅವುಗಳ ಪಾದಗಳ ಬಡಿತದಿಂದ ಭೂಮಿ ನಡುಗು 
ತ್ತಿದೆ. ಅವರು ನಮ್ಮ ಪ್ರ ದೇಶವನ್ನು ಮತ್ತು ಅಲ್ಲಿದ್ದ 
ಎಲ್ಲವನ್ನು ಹಾಳು ಮಾಡಲು ಬಂದಿದ್ದಾರೆ. ಅವರು 
ನಗರವನ್ನು ಮತ್ತು ಅಲ್ಲಿದ್ದ ಎಲ್ಲಾ ಜನರನ್ನು 
ಹಾಳುಮಾಡಲು ಬಂದಿದ್ದಾರೆ. 


“ಯೆಹೂದದ ಜನರೇ, ನಿಮ್ಮನ್ನು ಕಚ್ಚುವದಕ್ಕಾಗಿ 


ವಿಷಪೂರಿತ ಹಾವುಗಳನ್ನು ಕಳಿಸುತ್ತಿದ್ದೇನೆ. ಆ 
ಹಾವುಗಳನ್ನು ತಡೆಯಲಾಗದು. ಅವುಗಳು 
ನಿಮ್ಮನ್ನು ಕಚ್ಚುವವು'' ಇದು ಯೆಹೋವನ ನುಡಿ. 


ಯೆರೆಮೀಯ 8:18-9:11 


' ದೇವರೇ, ನಾನು ದುಃಖಿತನಾಗಿದ್ದೇನೆ, ಭಯ 


ಭೀತನಾಗಿದ್ದೇನೆ. 


ಟೆ ನನ್ನ ಜನರ ಮೊರೆಯನ್ನು ಆಲಿಸು. ದೇಶದ ಎಲ್ಲೆಡೆ 


ಯಲ್ಲಿಯೂ ಅವರು ಸಹಾಯಕ್ಕಾಗಿ ಕೂಗುತ್ತಿ 
ದ್ಹಾರೆ. “ಈಗಲೂ ಯೆಹೋವನು ಚೀಯೋನಿ 
ನಲ್ಲಿದ್ದಾನೆಯೇ? ಚೀಯೋನಿನ ರಾಜನು 
ಈಗಲೂ ಅಲ್ಲಿದ್ದಾನೆಯೇ?'' ಎಂದು ಅವರು 
ಕೇಳುತ್ತಾರೆ. ದೇವರು ಇಂತೆನ್ನುತ್ತಾನೆ: “ಯೆಹೂ 
ದದ ಜನರು ತಮ್ಮ ವಿಗ್ರಹಗಳನ್ನು ಪೂಜಿಸಿ ನನ್ನ 
ಕೋಪವನ್ನು ಏಕೆ ಕೆರಳಿಸುತ್ತಾರೆ? ಅವರು 
ನಿಷ್ಟಯೋಜಕವಾದ ಅನ್ಯದೇವರ ವಿಗ್ರಹಗಳನ್ನು 
ಪೂಜಿಸಿದರು. '' 


2""ಸುಗ್ಗಿಯಕಾಲ ಮುಗಿಯಿತು, ಬೇಸಿಗೆ ಕಾಲ 


ಹೋಯಿತು, ಆದರೆ ನಮಗಿನ್ನೂ ರಕ್ಷಣೆ ಆಗ 
ಲಿಲ್ಲ'' ಎಂದು ಜನರು ಅನ್ನುತ್ತಾರೆ. 


21 ನನ್ನ ಜನರು ಗಾಯಗೊಂಡಿದ್ದಾರೆ. ಆದುದರಿಂದ 


ನಾನೂ ಗಾಯಗೊಂಡಿದ್ದೇನೆ. ಈಗ ಗಾಯ 
ಗೊಂಡ ಜನರ ಬಗ್ಗೆ ಯೋಜಿಸುತ್ತ ನಾನು 
ದುಃಖದಿಂದ ಮೌೌನವಾಗಿದ್ದೇನೆ. 


3 ಗಿಲ್ಯಾದಿನಲ್ಲಿ ಖಂಡಿತವಾಗಿಯೂ ಔಷಧವಿದೆ. 


ಖಂಡಿತವಾಗಿಯೂ ಅಲ್ಲಿ ಒಬ್ಬ ವೈದ್ಯನಿದ್ದಾನೆ. 
ಆದರೆ ನನ್ನ ಜನರ ಗಾಯಗಳು ಗುಣವಾಗಲಿಲ್ಲ 
ವೇಕೆ? 

ನನ್ನ ತಲೆಯಲ್ಲೆಲ್ಲ ನೀರು ತುಂಬಿಕೊಂಡಿದ್ದು, ನನ್ನ 
ಕಣ್ಣುಗಳು ನೀರಿನ ಬುಗ್ಗೆಗಳಾಗಿದ್ದರೆ, ನಾಶ 
ಮಾಡಲ್ಪಟ್ಟ ನನ್ನ ಜನರಿಗಾಗಿ ಹಗಲಿರುಳು 
ಗೋಳಾಡುತ್ತಿದ್ದೆ. 


> ಮರಳುಗಾಡಿನಲ್ಲಿ ನನಗೊಂದು ಸ್ಥಳವಿದ್ದರೆ, 


ಪ್ರಯಾಣಿಕರು ರಾತ್ರಿ ಕಳೆಯುವ ಮನೆ ಇದ್ದಿದ್ದರೆ, 
ನಾನು ನನ್ನ ಜನರನ್ನು ಬಿಡಬಹುದಾಗಿತ್ತು ನಾನು 
ಆ ಜನರಿಂದ ದೂರ ಹೋಗಬಹುದಾಗಿತ್ತು. 
ಏಕೆಂದರೆ ಅವರೆಲ್ಲರೂ ದೇವರಿಗೆ ದ್ರೋಹ 
ಮಾಡುತ್ತಿದ್ದಾರೆ, ಅವರೆಲ್ಲರೂ ಆತನಿಗೆ ವಿರೋಧ 
ವಾಗಿ ಮಾಡುತ್ತಿದ್ದಾರೆ. 


3 “ಅವರು ತಮ್ಮ ನಾಲಿಗೆಗಳನ್ನು ಬಿಲ್ಲಿನಂತೆ ಉಪ 


ಯೋಗಿಸುತ್ತಿದ್ದಾರೆ. ಅವರ ಬಾಯಿಂದ ಬಾಣಗ 
ಳಂತೆ ಸುಳ್ಳುಗಳು ಬರುತ್ತಿವೆ. ಈ ನಾಡಿನಲ್ಲಿ ಸತ್ಯ 
ವಲ್ಲ "ಅಸತ್ಯ' ಪ್ರಬಲವಾಗುತ್ತಿದೆ. ಅವರು ಒಂದು 
ಪಾಪದಿಂದ ಮತ್ತೊಂದು ಪಾಪಕ್ಕೆ ಹೋಗುತ್ತಿ 
ದ್ದಾರೆ. ಅವರು ನನ್ನನ್ನು ಅರಿತಿಲ್ಲ.'' ದೇವರು ಈ 
ಮಾತನ್ನು ಹೇಳಿದನು. 


948 


“ನಿಮ್ಮ ನೆರೆಮನೆಯವರ ಬಗ್ಗೆ ಎಚ್ಚರವಹಿಸಿರಿ; 


ನಿಮ್ಮ ಸ್ವಂತ ಸೋದರನನ್ನೂ ನಂಬಬೇಡಿ. 
ಏಕೆಂದರೆ ಪ್ರತಿಯೊಬ್ಬ ಸಹೋದರನೂ ಮೋಸ 
ಗಾರನಾಗಿದ್ದಾನೆ. ಪ್ರತಿಯೊಬ್ಬ ನೆರೆಯವನೂ 
ನಿಮ್ಮ ಮರೆಯಲ್ಲಿ ನಿಮ್ಮನ್ನು ನಿಂದಿಸುತ್ತಾನೆ. 
ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನೆರೆಯವನಿಗೆ ಸುಳ್ಳು 
ಹೇಳುತ್ತಾನೆ. ಯಾರೊಬ್ಬನೂ ಸತ್ಯವನ್ನು ನುಡಿ 
ಯುವದಿಲ್ಲ. ಯೆಹೂದದ ಜನರು ತಮ್ಮ ನಾಲಿಗೆ 
ಗಳಿಗೆ ಸುಳ್ಳು ಹೇಳುವದನ್ನು ಕಲಿಸಿದ್ದಾರೆ. ಅವರು 
ಹಿಂತಿರುಗಿ ಬರಲು ಆಯಾಸವಾಗುವಷ್ಟು ಪಾಪ 
ಗಳನ್ನು ಮಾಡಿದ್ದಾರೆ. 

ಒಂದು ದುಷ್ಕೃತ್ಯ ಮತ್ತೊಂದು ದುಷ್ಕೃತ್ಯವನ್ನು 
ಹಿಂಬಾಲಿಸಿ ಬಂದಿತು. ಒಂದು ಸುಳ್ಳು ಇನ್ನೊಂದು 
ಸುಳ್ಳನ್ನು ಹಿಂಬಾಲಿಸಿತು. ಜನರು ನನ್ನನ್ನು ಅರಿತು 
ಕೊಳ್ಳಲಿಲ್ಲ.'' ದೇವರು ಆ ಮಾತುಗಳನ್ನು 
ಹೇಳಿದನು. 





""ಸರ್ವಶಕ್ತನಾದ ಯೆಹೋವನು ಇಂತೆನ್ನುವನು: 





""ಜನರು ಲೋಹವನ್ನು ಪುಟಕ್ಕಿಟ್ಟು ಪರೀಕ್ಷಿಸು 
ವಂತೆ ನಾನು ಯೆಹೂದದ ಜನರನ್ನು ಪರೀಕ್ಷಿಸು 
ತ್ತೇನೆ. ನನಗೆ ಬೇರೆ ಮಾರ್ಗವೇ ಇಲ್ಲ. ನನ್ನ ಜನರು 
ಪಾಪವನ್ನು ಮಾಡಿದ್ದಾರೆ. 

ಯೆಹೂದದ ಜನರ ನಾಲಿಗೆಗಳು ಚೂಪಾದ 
ಬಾಣಗಳಂತಿವೆ; ಅವರ ಬಾಯಿಗಳು ಸುಳ್ಳಾಡು 
ತ್ತವೆ. ಪ್ರತಿಯೊಬ್ಬನು ತನ್ನ ನೆರೆಮನೆಯವ 
ನೊಂದಿಗೆ ನಯವಾಗಿ ಮಾತನಾಡುತ್ತಾನೆ. ರಹಸ್ಯ 
ವಾಗಿ ತನ್ನ ನೆರೆಮನೆಯವನನ್ನು ಆಕ್ರಮಣ 
ಮಾಡಲು ಯುಕ್ತಿಮಾಡುತ್ತಿರುತ್ತಾನೆ. 

ಹೀಗಿರಲು ನಾನು ಯೆಹೂದದ ಜನರನ್ನು ಶಿಕ್ಸಿಸ 
ಬಾರದೇ ?'' ಇದು ದೇವರಿಂದ ಬಂದ ಮಾತು. 
"ಅಂಥಾ ಜನರನ್ನು ನಾನು ಶಿಕ್ಸಿಸಬೇಕೆಂಬುದು 
ನಿನಗೆ ಗೊತ್ತು ಅವರಿಗೆ ತಕ್ಕ ಶಿಕ್ಷೆಯನ್ನು ನಾನು 
ಕೊಡಬೇಕು.'' 

ನಾನು ಪರ್ವತಗಳಿಗಾಗಿ ಗಟ್ಟಿಯಾಗಿ ಅಳುವೆನು; 
ಬರಿದಾದ ಹೊಲಗಳಿಗಾಗಿ ಶೋಕಗೀತೆಯನ್ನು 
ಹಾಡುವೆನು. ಏಕೆಂದರೆ ಅಲ್ಲಿ ಸಜೀವ ವಸ್ತುಗಳಿಲ್ಲ. 
ಯಾರೂ ಅಲ್ಲಿ ತಿರುಗಾಡುವದಿಲ್ಲ. ಆ ಸ್ಥಳಗಳಲ್ಲಿ 
ದನಗಳ ಸದ್ದು ಕೇಳಿಸುವದಿಲ್ಲ; ಪಕ್ಷಿಗಳು ಹಾರಿ 
ಹೋಗಿವೆ; ಪ್ರಾಣಿಗಳು ಓಡಿಹೋಗಿವೆ. 





""ನಾನು (ಯೆಹೋವನು) ಜಿರುಸಲೇಮ್‌ ನಗರ 


ವನ್ನು ಕಸದ ರಾಶಿಯನ್ನಾಗಿ ಮಾಡುವೆನು. ಅದು 


949 


ನರಿಗಳ" ನಿವಾಸವಾಗುವದು. ನಾನು ಯೆಹೂದ 
ಪ್ರಾಂತದ ನಗರಗಳನ್ನು ನಾಶಮಾಡುವೆನು. ಅಲ್ಲಿ 
ಒಬ್ಬರೂ ಪಾಸಮಾಡಲಾರರು.'' 

ಈ ಭೂಮಿಯನ್ನು ಏಕೆ ಹಾಳು ಮಾಡಲಾಯಿತು? 
ಇದನ್ನು ಯಾರೂ ಹೋಗದ ಬರಿದಾದ ಮರಳು 
ಗಾಡನ್ನಾಗಿ ಏಕೆ ಮಾಡಲಾಯಿತು? ಇದನ್ನರಿತ 
ಜ್ಞಾನಿಯೊಬ್ಬನಿದ್ದಾನೆಯೇ? ಯೆಹೋವನಿಂದ 
ತಿಳಿದುಕೊಂಡ ಜ್ಞಾನಿಯೊಬ್ಬನಿದ್ದಾನೆಯೇ? 
ಯೆಹೋವನ ಸಂದೇಶವನ್ನು ವಿವರಿಸ ಬಲ್ಲವ 
ನ್ನೊಬ್ಬನಿದ್ದಾನೆಯೇ? 

ಯೆಹೋವನು ಈ ಪ್ರಶ್ನೆಗಳಿಗೆ ಉತ್ತರಕೊಟ್ಟನು. 
ಆತನು, ""ಏಕೆಂದರೆ ಯೆಹೂದದ ಜನರು ನನ್ನ 
ಉಪದೇಶವನ್ನು ಅನುಸರಿಸಲಿಲ್ಲ ನಾನು ಅವರಿಗೆ 
ಧರ್ಮೋಪದೇಶವನ್ನು ಕೊಟ್ಟರೂ ಅವರು ನನ್ನ 
ಮಾತನ್ನು ಕೇಳಲು ಒಪ್ಪಲಿಲ್ಲ. ಅವರು ನನ್ನ 
ಧರ್ಮೋಪದೇಶಗಳನ್ನು ಅನುಸರಿಸಲಿಲ್ಲ. 
ಯೆಹೂದದ ಜನರು ತಮ್ಮದೇ ಆದ ರೀತಿಯಲ್ಲಿ 
ಜೀವಿಸಿದರು. ಅವರು ಹಟಮಾರಿಗಳಾಗಿದ್ದರು. 
ಅವರು ಸುಳ್ಳುದೇವರಾದ ಬಾಳನನ್ನು ಅನುಸರಿಸಿ 
ದರು. ಅವರ ಪೂರ್ವಿಕರು ಸುಳ್ಳು ದೇವರುಗಳ 
ಸೇವೆ ಮಾಡುವದನ್ನು ಅವರಿಗೆ ಕಲಿಸಿದರು.'' 
ಇಸ್ರೇಲಿನ ದೇವರಾದ ಸರ್ವಶಕ್ತನಾದ ಯೆಹೋ 
ವನ ಸಂದೇಶವಿದು: ""ನಾನು ಬೇಗನೆ ಯೆಹೂ 
ದದ ಜನರಿಗೆ ಕಹಿಯಾದ ಆಹಾರವನ್ನು ತಿನ್ನುವಂತೆ 
ಮಾಡುವೆನು. ನಾನು ಅವರಿಗೆ ವಿಷಮಿಶ್ರಿತ 
ನೀರನ್ನು ಕುಡಿಯುವಂತೆ ಮಾಹುವೆನು. 

ನಾನು ಯೆಹೂದದ ಜನರನ್ನು ಬೇರೆ ಜನಾಂಗಗ 
ಳಲ್ಲಿ ಚದುರಿಸಿಬಿಡುತ್ತೇನೆ. ಅವರು ಮತ್ತು ಅವರ 
ತಂದೆಗಳು ಎಂದೂ ಅರಿಯದ ಅಪರಿಚಿತ ದೇಶಗ 
ಳಲ್ಲಿ ಅವರು ವಾಸಿಸುವರು. ನಾನು ಖಡ್ಗಧಾರಿಗ 
ಳಾದ ಜನರನ್ನು ಕಳುಹಿಸುತ್ತೇನೆ. ಅವರು 
ಯೆಹೂದದ ಜನರನ್ನು ನಿರ್ಮೂಲವಾಗುವ 
ವರೆಗೆ ಕೊಲುವರು.'' 

ಸರ್ವಶಕನಾದ ಯೆಹೋವನು ಹೀಗೆ ಹೇಳು 
ತ್ತಾನೆ: "ಈಗ ಈ ವಿಷಯಗಳ ಬಗ್ಗೆ ವಿಚಾರ 
ಮಾಡಿರಿ, ಶವಸಂಸ್ಕಾರದ ಸಮಯದಲ್ಲಿ ಕೂಲಿ 
ಪಡೆದು ಅಳುವ ಹೆಂಗಸರನ್ನು ಕರೆಯಿಸಿರಿ. 

ಆ ಹೆಂಗಸರು, "ಬೇಗನೆ ಬಂದು ನಮಗಾಗಿ 
ಗೋಳಾಡಲಿ. ಆಗ ನಮ್ಮ ಕಣ್ಣುಗಳು ಕಣ್ಣೀರಿ 
ನಿಂದ ತುಂಬುವವು; ನಮ್ಮ ಕಣ್ಣುಗಳಿಂದ ನೀರಿನ 





19 


20 


21 


2244 


23 


24 


ಯೆರೆಮೀಯ 9:12-25 


""ಚೀಯೋನಿನಿಂದ ಮಹಾ ಗೋಳಾಟವು ಕೇಳಿಸು 

ತ್ತಿದೆ. "ನಿಜವಾಗಿಯೂ ನಾವು ಹಾಳಾಗಿಹೋದೆವು. 
ನಿಜವಾಗಿಯೂ ನಾವು ನಾಚಿಕೆಪಹುವಂತಾಗಿದೆ. 
ನಾವು ನಮ್ಮ ನಾಡನ್ನು ಬಿಡಬೇಕು, ಏಕೆಂದರೆ 
ನಮ್ಮ ಮನೆಗಳನ್ನು ನಾಶಪಡಿಸಲಾಗಿದೆ.''' 
ಯೆಹೂದದ ಸ್ತ್ರೀಯರೇ, ಯೆಹೋವನ ಸಂದೇಶ 
ವನ್ನು ಕೇಳಿರಿ. ಯೆಹೋವನ ಬಾಯಿಂದ ಬರುವ 
ಮಾತುಗಳನ್ನು ಕೇಳಲು ನಿಮ್ಮ ಕಿವಿಗಳನ್ನು ತೆರೆ 
ಯಿರಿ. ಯೆಹೋವನು ಹೇಳುತ್ತಾನೆ, ""ಹೇಗೆ 
ದೊಡ್ಡ ಧ್ವನಿಯಲ್ಲಿ ಅಳಬೇಕೆಂಬುದನ್ನು ನಿಮ್ಮ 
ಹೆಣ್ಣುಮಕ್ಕಳಿಗೆ ಕಲಿಸಿಕೊಡಿ. ಪ್ರತಿಯೊಬ್ಬ 
ಸ್ತ್ರೀಯು ಈ ಶೋಕಗೀತೆಯನ್ನು ಹಾಡಲು 
ಕಲಿಯಬೇಕು. 
"ಮೃತ್ಯುವು ಬಂದು ನಮ್ಮ ಕಿಟಕಿಗಳಿಂದ ಇಳಿದಿದೆ. 
ಮೃತ್ಯುವು ನಮ್ಮ ಅರಮನೆಗಳಲ್ಲಿ ಪ್ರವೇಶ 
ಮಾಡಿದೆ. ಬೀದಿಯಲ್ಲಿ ಆಡುವ ನಮ್ಮ ಮಕ್ಕಳಿಗೆ 
ಮೃತ್ಯುವು ಹಿಡಿದುಕೊಂಡಿದೆ. ಸಾರ್ವಜನಿಕ ಸ್ಥಳ 
ಗಳಲ್ಲಿ ಸೇರುವ ನಮ್ಮ ಯುವಕರಿಗೆ ಮೃತ್ಯುವು 
ಹಿಡಿದುಕೊಂಡಿದೆ.' 

ಯೆರೆಮೀಯನೇ, ಯೆಹೋವನು ಹೀಗೆ 

ಹೇಳುತ್ತಾನೆಂದು ಹೇಳು: "ಹೊಲಗಳಲ್ಲಿ ಗೊಬ್ಬರ 

ಬಿದ್ದಂತೆ ಹೆಣಗಳು ಬೀಳುವವು. ಆ ಶವಗಳು 
ಹೊಲ ಕೊಯ್ಯುವವನ ಹಿಂದೆ ಯಾರೂ ಎತ್ತದೆ 
ಬಿದ್ದಿರುವ ಮೆದೆಗಳಂತೆ ಬಿದ್ದಿರುವವು.''' 
ಯೆಹೋವನು ಹೇಳುತ್ತಾನೆ, "ಜ್ಞಾನಿಗಳು ತಮ್ಮ 
ಜ್ಞಾನದ ಬಗ್ಗೆ ಜಂಬಕೊಚ್ಚಿಕೊಳ್ಳಬಾರದು. ಬಲ 
ಶಾಲಿಗಳು ತಮ್ಮ ಬಲದ ಬಗ್ಗೆ ಬಡಾಯಿ ಕೊಚ್ಚಿ 
ಕೊಳ್ಳಬಾರದು. ಶ್ರೀಮಂತರು ತಮ್ಮ ಸಂಪತ್ತಿನ 
ಬಗ್ಗೆ ಜಂಬ ಕೊಚ್ಚಿಕೊಳ್ಳಬಾರದು. 
ಯಾವನಾದರೂ ಜಂಬಕೊಚ್ಚಿಕೊಳ್ಳಬೇಕಾದರೆ, 
ಅವನು ನನ್ನನ್ನು ಅರಿತಿರುವುದಾಗಿಯೂ ನನ್ನನ್ನೂ 
ತಿಳಿದುಕೊಂಡಿರುವುದಾಗಿಯೂ ಜಂಬಪಡಲಿ. 
ನಾನೇ ಯೆಹೋವನೆಂದು ತಿಳಿದುಕೊಂಡಿರುವು 
ದಕ್ಕಾಗಿ ಅವನು ಜಂಬಪಡಲಿ. ನಾನು ದಯಾ 
ವಂತನೂ ನ್ಯಾಯವಂತನೂ ಆಗಿರುವೆ, ನಾನು 
ಭೂಲೋಕದಲ್ಲಿ ಒಳ್ಳೆಯದನ್ನು ಮಾಡುತ್ತೇನೆ 
ಎಂದು ತಿಳಿದುಕೊಂಡಿರುವವನು ಹೆಮ್ಮೆಪಡಲಿ. 
ಆಗ ನನಗೆ ಸಂತೋಷವಾಗುವುದು.'' ಇದು 
ಯೆಹೋವನ ನುಡಿ. 











25೬: ಎ 
ಪ್ರವಾಹಗಳು ಹರಿಯುವವು' ಎನ್ನುವರು. ಕೇವಲ ದೈಹಿಕವಾಗಿ ಸುನ್ನತಿಯನ್ನು ಮಾಡಿಕೊಂಡ 





ಜನರನ್ನು ನಾನು ಶಿಕ್ಸಿಸುವ ಕಾಲ ಬರಲಿದೆ. ನಾನು 
ನರಿಗಳು ಇವು ನಿಜವಾದ ನರಿಗಳಲ್ಲ. ನಾಯಿ ಜಾತಿಗೆ ಸೇರಿದ ಒಂದು ಈಜಿಪ್ಟ್‌, ಯೆಹೂದ, ಎದೋಮ್‌, ಅಮ್ಮೋನ್‌, 
ಬಗೆಯ ಕಾಡುಪ್ರಾಣಿ. ಜನರಿಲ್ಲದ ಸ್ಥಳಗಳಲ್ಲಿ ಮಾತ್ರ, ಇವು ವಾಸಿಸುತ್ತವೆ. 


ಯೆರೆಮೀಯ 10:1-14 


ಮೋವಾಬ್‌ ಜನಾಂಗಗಳ ಜನರ ಬಗ್ಗೆ ಮತ್ತು ಮರಳು 
ಪ್ರದೇಶದಲ್ಲಿ ವಾಸ ಮಾಹುತ್ತಿರುವ ಎಲ್ಲಾ ಜನಗಳ ಬಗ್ಗೆ 
ಮಾತನಾಡುತ್ತಿದ್ದೇನೆ. ಈ ಎಲ್ಲಾ ದೇಶಗಳ ಜನರಿಗೆ 
ದೈಹಿಕವಾಗಿ ಸುನ್ನತಿ ಆಗಿದ್ದಿಲ್ಲ. ಆದರೆ ಇಸ್ರೇಲ್‌ ವಂಶ 
ದವರು ಹೃದಯ ಸುನ್ನತಿಯಿಲ್ಲದವರು'' ಎಂದು 
ಯೆಹೋವನು ಅನ್ನುತ್ತಾನೆ. 


ಯೆಹೋವನು ಮತ್ತು ವಿಗ್ರಹಗಳು 
ಇಸ್ರೇಲ್‌ ವಂಶದವರೇ, ಯೆಹೋವನ 
1 (ಗಳನ್ನು ಕೇಳಿರಿ. ?ಯೆಹೋವನು ಹೀಗೆ 
ಹೇಳುತ್ತಾನೆ: 


“ಬೇರೆ ಜನಾಂಗಗಳಂತೆ ಜೀವಿಸಬೇಡಿ. ಆಕಾಶ 
ದಲ್ಲಿ ಕಾಣುವ ವಿಶೇಷ ಉತ್ಪಾತಗಳಿಗೆ ಹೆದರ 
ಬೇಡಿರಿ. ಆಕಾಶದಲ್ಲಿ ಕಾಣುವ ಉತ್ಪಾತಗಳಿಗೆ 
ಬೇರೆ ಜನಾಂಗಗಳು ಹೆದರುತ್ತವೆ. ಆದರೆ ನೀವು 
ಅವುಗಳಿಗೆ ಹೆದರಬಾರದು. 

* ಬೇರೆ ಜನರ ಸಂಪ್ರದಾಯಗಳು ನಿಷ್ಟಯೋಜಕ 
ವಾದವುಗಳಾಗಿವೆ. ಅವರ ವಿಗ್ರಹಗಳು ಅರಣ್ಯದ 
ಮರವಲ್ಲದೆ ಮತ್ತೇನಲ್ಲ. ಅವರ ವಿಗ್ರಹಗಳು 
ಬಡಗಿಯು ಉಳಿಯಿಂದ ಮಾಡಲ್ಪಟ್ಟವುಗಳು. 

4 ಅವರು ತಮ್ಮ ವಿಗ್ರಹಗಳನ್ನು ಬೆಳ್ಳಿ ಬಂಗಾರಗ 
ಳಿಂದ ಸುಂದರವಾಗಿ ಅಲಂಕರಿಸುತ್ತಾರೆ. ಸುತ್ತಿಗೆ 
ಯಿಂದ ಮೊಳೆ ಬಡಿದು ಅವುಗಳು ಬೀಳದಂತೆ 
ನಿಲ್ಲಿಸುತ್ತಾರೆ. 

5 ಬೇರೆ ಜನಾಂಗದವರು ವಿಗ್ರಹಗಳು ಸವತೆಯ 
ತೋಟಗಳಲ್ಲಿ ನಿಲ್ಲಿಸುವ ಬೆದರುಗಂಬಗ 
ಳಂತಿವೆ* ಅವರ ವಿಗ್ರಹಗಳು ಮಾತಾಡಲಾರವು; 
ಅವು ನಡೆಯಲಾರವು. ಜನರು ಆ ವಿಗ್ರಹಗಳನ್ನು 
ಹೊತ್ತುಕೊಂಡು ಹೋಗಬೇಕು. ಆದುದರಿಂದ ಆ 
ವಿಗ್ರಹಗಳಿಗೆ ಹೆದರಬೇಡಿರಿ. ಅವು ನಿಮಗೆ 
ಕೇಡನ್ನು ಮಾಡಲಾರವು; ಸಹಾಯವನ್ನೂ ಮಾಡ 
ಲಾರವು.'' 





6 "ಯೆಹೋವನೇ ನಿನ್ನಂತೆ ಯಾರೂ ಇಲ್ಲ. ನೀನೇ 
ಮಹೋನ್ನತನು. ನಿಮ್ಮ ನಾಮವೂ ಮಹೋನ್ನತ 
ವಾದದ್ದು; ಸಾಮರ್ಥ್ಯಪೂರ್ಣವಾದದ್ದು. 

7. ದೇವರೇ, ಪ್ರತಿಯೊಬ್ಬರೂ ನಿನ್ನನ್ನು ಗೌರವಿಸ 
ಬೇಕು. ನೀನು ಪ್ರತಿಯೊಂದು ಜನಾಂಗಕ್ಕೂ ರಾಜ 
ನಾಗಿರುವೆ. ಅವರೆಲ್ಲರೂ ನಿನಗೆ ಗೌರವ ತೋರಿಸ 





ಬೆದರುಗಂಬ ಹೊಲಗದ್ದೆಗಳಲ್ಲಿ ಪಕ್ಷಿಗಳನ್ನು ಹೆದರಿಸುವ ವಿಚಿತ್ರಾಕಾರ 
ದ ಮರದ ಕಂಬ. 


950 


ಬೇಕು. ಜನಾಂಗಗಳಲ್ಲಿ ಎಷ್ಟೋ ಮಂದಿ ಜ್ಞಾನಿ 
ಗಳಿದ್ದಾರೆ ಆದರೆ ಅವರಲ್ಲಿ ಒಬ್ಬರೂ ನಿನ್ನಷ್ಟು 
ಜ್ಞಾನಿಗಳಲ್ಲ. 

ಬೇರೆ ಜನಾಂಗಗಳ ಎಲ್ಲಾ ಜನರು ಮಂದಬುದ್ದಿ 
ಯವರಾಗಿದ್ದಾರೆ ಮತ್ತು ಮೂರ್ಬರಾಗಿದ್ದಾರೆ; 
ಅವರ ಉಪದೇಶಗಳು ನಿಷ್ಟಯೋಜಕವಾದ 
ಮರದ ಬೊಂಬೆಗಳಿಂದ ಬಂದವುಗಳಾಗಿವೆ. 
ಅವರು ತಾರ್ಷೀಷ್‌ ನಗರದ ಬೆಳ್ಳಿಯಿಂದಲೂ 
ಊಫಜ್‌ ನಗರದ ಬಂಗಾರದಿಂದಲೂ ತಮ್ಮ 
ವಿಗ್ರಹಗಳನ್ನು ಮಾಡುತ್ತಾರೆ. ಆ ವಿಗ್ರಹಗಳನ್ನು 
ಬಡಗಿಗಳು, ಕಮ್ಮಾರರು ಮತ್ತು ಅಕ್ಕಸಾಲಿಗರು 
ಮಾಡುತ್ತಾರೆ; ಅವರು ನೀಲಿ ಮತ್ತು ಕಂದು 
ಬಣ್ಣದ ಬಟ್ಟೆಗಳನ್ನು ಆ ವಿಗ್ರಹಗಳಿಗೆ ತೊಡಿಸು 
ತ್ತಾರೆ. ಅವು ಕುಶಲರ ಕೌಶಲ್ಯವಾಗಿವೆ. 
ಯೆಹೋವನೊಬ್ಬನೇ ನಿಜವಾದ ದೇವರು. 
ಆತನು ನಿಜವಾಗಿಯೂ ಜೀವಸ್ವರೂಪನಾಗಿ 
ದ್ದಾನೆ. ಆತನು ಶಾಶ್ವತವಾಗಿ ಆಳುವ ರಾಜನಾಗಿ 
ದ್ದಾನೆ. ಆತನು ಕೋಪಿಸಿಕೊಂಡಾಗ ಭೂಮಿಯು 
ನಡುಗುತ್ತದೆ. ಜನಾಂಗಗಳು ಆತನ ಕೋಪವನ್ನು 
ತಡೆಯಲಾರವು. 


"ಯೆಹೋವನು ಹೇಳುತ್ತಾನೆ, '"ಈ ಸಂದೇಶವನ್ನು 


ಆ ಜನರಿಗೆ ಹೇಳು: "ಆ ಸುಳ್ಳುದೇವರುಗಳು 
ಭೂಲೋಕವನ್ನೂ ಪರಲೋಕವನ್ನೂ ಸೃಷ್ಟಿ 
ಮಾಡಿಲ್ಲ. ಆ ಸುಳ್ಳುದೇವರುಗಳನ್ನು ನಾಶಮಾಡ 
ಲಾಗುವುದು; ಅವುಗಳು ಭೂಲೋಕದಿಂದಲೂ 
ಆಕಾಶದಿಂದಲೂ ಕಣ್ಮರೆಯಾಗುವವು.''' 
ದೇವರು ತನ್ನ ಶಕ್ತಿಯಿಂದ ಭೂಲೋಕವನ್ನು 
ಸೃಷ್ಟಿಸಿದನು. ದೇವರು ತನ್ನ ಜ್ಞಾನದಿಂದ ಈ ಜಗ 
ತ್ತನ್ನು ನಿರ್ಮಿಸಿದನು. ತನ್ನ ವಿವೇಕದಿಂದ ದೇವರು 
ಈ ಭೂಮಂಡಲದ ಮೇಲೆ ಆಕಾಶವನ್ನು 
ಹೊದಿಸಿದ್ದಾನೆ. 

ಯೆಹೋವನು ಗರ್ಜಿಸುವ ಗುಹುಗನ್ನು ಬರ 
ಮಾಡುತ್ತಾನೆ. ಆತನು ಆಕಾಶದಿಂದ ನೀರನ್ನು 
ಮಹಾಪ್ರವಾಹದಂತೆ ಸುರಿಸುತ್ತಾನೆ. ಆತನು 
ಭೂಮಿಯ ಎಲ್ಲೆಡೆಯಿಂದ ಮೇಘಗಳು ಆಕಾ ಶಕ್ಕೆ 
ಏರಿಹೋಗುವಂತೆ ಮಾಡುತ್ತಾನೆ. ಆತನು 
ಮಳೆಯೊಂದಿಗೆ ಸಿಡಿಲನ್ನು ಬೀಳಿಸುತ್ತಾನೆ. ತನ್ನ 
ಭಂಡಾರದಿಂದ ಹೊರಗೆ ಗಾಳಿ ಬೀಸುವಂತೆ 
ಮಾಡುತ್ತಾನೆ. 

ಜನರು ಬುದ್ದಿಗೇಡಿಗಳಾಗಿದ್ದಾರೆ. ತಾವು 
ಕೆತ್ತಿದ ವಿಗ್ರಹಗಳಿಂದ ಅಕ್ಕಸಾಲಿಗರು ಮೋಸ 





951 


ಹೋಗುತ್ತಾರೆ. ಆ ವಿಗ್ರಹಗಳು ಕೇವಲ ಸುಳ್ಳಿನ 
ಕಂತೆಗಳು. ಅವುಗಳಲ್ಲಿ ಜೀವವಿಲ್ಲ * 

15 ಆ ವಿಗ್ರಹಗಳು ನಿಷ್ಪ್ರಯೋಜಕ ವಸ್ತುಗಳಾಗಿವೆ. 
ಅವು ಅಪಹಾಸ್ಯಕ್ಕೆ ಯೋಗ್ಯವಾದವುಗಳಾಗಿವೆ. 
ನ್ಯಾಯನಿರ್ಣಯದ ಸಮಯದಲ್ಲಿ ಆ ವಿಗ್ರಹ 
ಗಳನ್ನು ನಾಶಪಡಿಸಲಾಗುವುದು. 

16 ಆದರೆ ಯಾಕೋಬ್ಯರ ದೇವರು ಆ ವಿಗ್ರಹಗ 
ಳಂತಲ್ಲ. ಆತನು ಸಮಸ್ತವನ್ನೂ ನಿರ್ಮಿಸಿದಾತ 
ನಾಗಿದ್ದಾನೆ. ಇಸ್ರೇಲು ಆತನ ಸ್ವಾಸ್ಕವಾದ 
ಜನಾಂಗ. ""ಸರ್ವಶಕ್ಕನಾದ ಯೆಹೋವ'' 
ಎಂಬುದು ಆತನ ನಾಮಧೇಯ. 





ವಿನಾಶವು ಬರುತ್ತಿದೆ 

17 ನಿಮ್ಮದಾದ ಎಲ್ಲವನ್ನು ತೆಗೆದುಕೊಂಡು ಇಲ್ಲಿಂದ 
ಹೊರಡುವುದಕ್ಕೆ ಸಿದ್ಧರಾಗಿರಿ. ಯೆಹೂದದ ಜನ 
ರಾದ ನೀವು ನಗರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ. 
ವೈರಿಯು ನಗರವನ್ನು ಮುತ್ತಿದ್ದಾನೆ. 

18 ಯೆಹೋವನು ಹೇಳುತ್ತಾನೆ: "ಈ ಸಲ ಯೆಹೂ 
ದದ ಜನರನ್ನು ನಾನು ದೇಶದಿಂದ ಹೊರಗೆ 
ತಳ್ಳುತ್ತೇನೆ. ಅವರಿಗೆ ನಾನು ನೋವು ಮತ್ತು ಕಷ್ಟ 
ಗಳನ್ನು ತರುತ್ತೇನೆ. ಅವರು ಪಾಠ ಕಲಿಯುವದ 
ಕ್ಕೋಸ್ಕರ ನಾನು ಹೀಗೆ ಮಾಡುತ್ತೇನೆ.'' 

1೪೨ ಅಯ್ಯೋ, ನನಗೆ (ಯೆರೆಮೀಯನಿಗೆ) ತುಂಬಾ 
ಪೆಟ್ಟಾಗಿದೆ. ನನಗೆ ಗಾಯವಾಗಿದೆ; ನನಗೆ ವಾಸಿ 
ಯಾಗುತ್ತಿಲ್ಲ. ಆದರೂ ""ಇದು ನನ್ನ ವ್ಯಾಧಿ, 
ಇದನ್ನು ನಾನು ಅನುಭವಿಸಬೇಕು'' ಎಂದು 
ಸಮಾಧಾನ ತಂದುಕೊಂಡೆ. 

40 ನನ್ನ ಗುಡಾರವು ಹಾಳಾಗಿದೆ. ಗುಡಾರದ ಎಲ್ಲಾ 
ಹಗ್ಗಗಳು ಕಿತ್ತುಹೋಗಿವೆ. ನನ್ನ ಮಕ್ಕಳು ನನ್ನನ್ನು 
ಬಿಟ್ಟು ಹೊರಟು ಹೋಗಿದ್ದಾರೆ. ನನ್ನ ಗುಹಾರ 
ವನ್ನು ಹಾಕುವದಕ್ಕೆ ಯಾರೂ ಉಳಿದಿಲ್ಲ ನನಗಾಗಿ 
ಒಂದು ನೆರಳು ನಿರ್ಮಿಸುವದಕ್ಕೆ ಯಾರೂ 
ಉಳಿದಿಲ್ಲ. 

2! ಕುರುಬರು ಬುದ್ಧಿಗೇಡಿಗಳಾಗಿದ್ದಾರೆ. ಅವರು 
ಯೆಹೋವನನ್ನು ಹುಡುಕುವ ಪ್ರಯತ್ನ ಮಾಡು 
ವುದಿಲ್ಲ. ಅವರು ಜ್ಞಾನಿಗಳಲ್ಲ, ಅವರ ಹಿಂಡುಗಳು 
ಚದರಿಹೋಗುವವು ಕಳೆದುಹೋಗುವವು. 

2. ಕೇಳಿರಿ, ಉತ್ತರ ದಿಕ್ಕಿನಿಂದ ಬರುತ್ತಿರುವ ಮಹಾ 
ಧ್ವನಿಯನ್ನು! ಇದು ಯೆಹೂದದ ನಗರಗಳನ್ನು 











ಅವುಗಳಲ್ಲಿ ಜೀವವಿಲ್ಲ ಅಕ್ಷರಶಃ ಅವುಗಳಲ್ಲಿ ಆತ್ಮವಿಲ್ಲ. ಅವುಗಳು 
ಜೀವಂತವಾಗಿಲ್ಲ ಎಂದಾಗಲೀ ದೇವರಾತ್ಮವು ಅವುಗಳಲ್ಲಿಲ್ಲ ಎಂದಾ 
ಗಲೀ ಇದು ಅರ್ಥಕೊಡಬಲ್ಲದು. 


ಯೆರೆಮೀಯ 10:15-11:5 


ನಾಶಮಾಡುತ್ತದೆ. ಯೆಹೂದವು ಒಂದು ಬರಿ 
ದಾದ ಮರಳುಗಾಡಾಗುವದು. ನರಿಗಳ ನಿವಾಸ 
ವಾಗುವುದು. 

233 ಯೆಹೋವನೇ, ಮಾನವನ ಜೀವ ಅವನ ಸ್ವಾಧೀನ 
ದಲ್ಲಿಲ್ಲವೆಂಬುದು ನನಗೆ ಗೊತ್ತು. ಜನರಿಗೆ 
ಸರಿಯಾದ ಜೀವನ ಕ್ರಮ ಗೊತ್ತಿಲ್ಲ. 

2. ಯೆಹೋವನೇ, ನಮ್ಮನ್ನು ತಿದ್ದು, ಆದರೆ ಕಠೋರ 
ನಾಗಬೇಡ, ಕೋಪದಲ್ಲಿ ನಮ್ಮನ್ನು ದಂಡಿಸ 
ಬೇಡ. 

5 ನಿನಗೆ ಕೋಪ ಬಂದಿದ್ದರೆ ಬೇರೆ ಜನಾಂಗಗಳನ್ನು 
ಶಿಕ್ಚಿಸು. ಅವರು ನಿನ್ನನ್ನು ಅರಿಯದವರಾಗಿದ್ದಾರೆ; 
ಗೌರವಿಸದವರಾಗಿದ್ದಾರೆ. ಅವರು ನಿನ್ನನ್ನು 
ಆರಾಧಿಸುವುದಿಲ್ಲ. ಆ ಜನಾಂಗಗಳು ಯಾಕೋ 
ಬ್ಯರ ವಂಶವನ್ನು ನಾಶಮಾಡಿದರು. ಅವರು 
ಇಸ್ರೇಲನ್ನು ಸಂಪೂರ್ಣವಾಗಿ ನಾಶಮಾಡಿದರು. 
ಅವರು ಇಸ್ರೇಲರ ವಾಸಸ್ಥಳವನ್ನು ನಾಶ 
ಮಾಡಿದರು. 


ಒಡಂಬಡಿಕೆಯ ಉಲ್ಲಂಘನೆ 
ಯೆರೆಮೀಯನಿಗೆ ಈ ಸಂದೇಶ ಯೆಹೋವ 
1 1 ನಿಂದ ಬಂದಿತು: *"ಯೆರೆಮೀಯನೇ, ಈ 
ಒಡಂಬಡಿಕೆಯ ವಚನಗಳನ್ನು ಕೇಳು, ಈ ವಿಷಯಗಳ 
ಬಗ್ಗೆ ಯೆಹೂದದ ಜನರಿಗೂ ಜೆರುಸಲೇಮಿನಲ್ಲಿರುವ 
ಜನರಿಗೂ ಹೇಳು. ಇಸ್ರೇಲಿನ ದೇವರಾದ ಯೆಹೋ 
ವನು ಹೀಗೆ ಹೇಳುತ್ತಾನೆ, "ಈ ಒಡಂಬಡಿಕೆಯನ್ನು 
ಪಾಲಿಸದೆ ಇದ್ದವರಿಗೆ ಕೇಡಾಗುತ್ತದೆ.' “ನಾನು ನಿಮ್ಮ 
ಪೂರ್ವಿಕರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯ ಬಗ್ಗೆ 
ಮಾತನಾಡುತ್ತಿದ್ದೇನೆ. ನಾನು ಈಜಿಪ್ಟಿನಿಂದ ಅವರನ್ನು 
ಹೊರತಂದಾಗ ನಾನು ಅವರೊಂದಿಗೆ ಈ ಒಡಂಬಡಿಕೆ 
ಯನ್ನು ಮಾಡಿಕೊಂಡೆ. ಈಜಿಪ್ಟು ಅನೇಕ ಕಷ್ಟಗಳ 
ನಾಡಾಗಿತ್ತು. ಅದು ಕಬ್ಬಿಣವನ್ನು ಕರಗಿಸುವ ಉರಿಯುವ 
ಕುಲುಮೆಯಂತಿತ್ತು. ನಾನು ಅವರಿಗೆ, "ನನ್ನ ಆಜ್ಞಾ 
ಪಾಲನೆಯನ್ನು ಮಾಡಿರಿ ಮತ್ತು ನಾನು ಹೇಳಿದಂತೆ ಎಲ್ಲ 
ವನ್ನು ಮಾಡಿರಿ. ಆಗ ನೀವು ನನ್ನ ಭಕ್ತರಾಗುಪಿರಿ, ನಾನು 
ನಿಮ್ಮ ದೇವರಾಗುವೆನು' ಎಂದೆ. 
3""ನಾನು ನಿಮ್ಮ ಪೂರ್ವಿಕರಿಗೆ ಮಾಡಿದ ವಾಗ್ದಾನವನ್ನು 
ನೆರವೇರಿಸಲು ನಾನು ಇದೆಲ್ಲವನ್ನು ಮಾಡಿದೆ. ನಾನು 
ಅವರಿಗೆ ಫಲವತ್ತಾದ ಭೂಮಿಯನ್ನೂ ಹಾಲು ಮತ್ತು 
ಜೀನು ಹರಿಯುವ ಪ್ರದೇಶವನ್ನೂ ಕೊಡುವ ವಾಗ್ದಾನ 
ಮಾಡಿದ್ದೆ. ನೀವು ಈಗ ಈ ಪ್ರದೇಶದಲ್ಲಿ ವಾಸ 
ಮಾಡುತ್ತಿದ್ದೀರಿ.'' ನಾನು, "ಯೆಹೋವನೇ ನಿನ್ನ ಅಪ್ಪಣೆ 
ಯಂತಾಗಲಿ'' ಎಂದು ಉತ್ತರಿಸಿದೆನು. 


ಯೆರೆಮೀಯ 11:6-19 


6ಯೆಹೋವನು ನನಗೆ, ""ಯೆರೆಮೀಯನೇ, ಯೆಹೂ 
ದದ ಪಟ್ಟಣಗಳಲ್ಲಿ ಮತ್ತು ಜಿರುಸಲೇಮಿನ ಬೀದಿಗಳಲ್ಲಿ 
ಈ ಸಂದೇಶವನ್ನು ಸಾರು. ಈ ಒಡಂಬಡಿಕೆಯಲ್ಲಿನ 
ಮಾತುಗಳನ್ನು ಕೇಳಿ ಅನುಸರಿಸಿರಿ. 

ನಾನು ನಿಮ್ಮ ಪೂರ್ವಿಕರನ್ನು ಈಜಿಷ್ಟಿನಿಂದ ಹೊರ 
ತಂದಾಗ ಅವರಿಗೆ ಒಂದು ಮುನ್ನೆಚ್ಚರಿಕೆಯನ್ನು 
ಕೊಟ್ಟೆನು. ಇಂದಿನವರೆಗೂ ನಾನು ಮತ್ತೆ ಮತ್ತೆ ಅವರಿಗೆ 
ಮುನ್ನೆಚ್ಚರಿಕೆಯನ್ನು ಕೊಟ್ಟೆ. ನನ್ನ ಆಜ್ಞಾಪಾಲನೆ ಮಾಡ 
ಬೇಕೆಂದು ಅವರಿಗೆ ಹೇಳಿದೆ. ಆದರೆ ನಿಮ್ಮ ಪೂರ್ವಿಕರು 
ನನ್ನ ಮಾತನ್ನು ಕೇಳಲಿಲ್ಲ. ಅವರು ಮೊಂಡರಾಗಿದ್ದು ತಮ್ಮ 
ದುಷ್ಟಹೃದಯ ಹೇಳಿದಂತೆ ಮಾಡಿದರು. ಆಜ್ಞಾಪಾಲನೆ 
ಮಾಡದಿದ್ದರೆ ಅವರಿಗೆ ಕೆಡುಕಾಗುವದೆಂದು ಒಡಂಬಡಿಕೆ 
ಯಲ್ಲಿ ಹೇಳಲಾಗಿದೆ. ಅದಕ್ಕಾಗಿ ನಾನು ಅವರಿಗೆ 
ಕೇಡುಂಟಾಗುವಂತೆ ಮಾಡಿದೆ, ಒಡಂಬಡಿಕೆಯನ್ನು 
ಪಾಲಿಸಬೇಕೆಂದು ನಾನು ಅವರಿಗೆ ಆಜ್ಞಾಪಿಸಿದೆ ಆದರೆ 
ಅವರು ಪಾಲಿಸಲಿಲ್ಲ.'' 

*ಯೆಹೋವನು ನನಗೆ, ""ಯೆರೆಮೀಯನೇ, ಯೆಹೂ 
ದದ ಜನರೂ ಜೆರುಸಲೇಮಿನಲ್ಲಿ ವಾಸಮಾಡುವ 
ಜನರೂ ಒಳಸಂಚನ್ನು ಮಾಡಿದ್ದಾರೆ. 10ಅವರು ತಮ್ಮ 
ಪೂರ್ವಿಕರು ಮಾಡಿದ ಪಾಪಗಳನ್ನೇ ಮಾಡುತ್ತಿದ್ದಾರೆ. 
ಅವರ ಪೂರ್ವಿಕರು ನನ್ನ ಸಂದೇಶವನ್ನು ಕೇಳಲು ಒಪ್ಪ 
ಲಿಲ್ಲ. ಅವರು ಬೇರೆ ದೇವರುಗಳನ್ನು ಅನುಸರಿಸಿ 
ಪೂಜಿಸಿದರು. ನಾನು ಅವರ ಪೂರ್ವಿಕರ ಸಂಗಡ ಮಾಡಿ 
ಕೊಂಡ ಒಡಂಬಡಿಕೆಯನ್ನು ಯೆಹೂದ ಮತ್ತು ಇಸ್ರೇಲ 
ವಂಶದವರು ಮೀರಿದ್ದಾರೆ.'' 

11 ಯೆಹೋವನು ಹೇಳುತ್ತಾನೆ, '"ನಾನು ಶೀಘ್ರವಾಗಿ 
ಯೆಹೂದದ ಜನರಿಗೆ ಏನಾದರೊಂದು ಭಯಂಕರ 
ಅನಾಹುತ ಸಂಭವಿಸುವಂತೆ ಮಾಡುತ್ತೇನೆ. ಅವರು ಅದ 
ರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವದಿಲ್ಲ. ಅವರು 
ಪಶ್ಚಾತ್ತಾಪಪಡುವರು. ಅವರು ಸಹಾಯಕ್ಕಾಗಿ ನನಗೆ 
ಮೊರೆಯಿಡುವರು. ಅದರೆ ನಾನು ಅವರ ಮೊರೆಯನ್ನು 
ಕೇಳುವದಿಲ್ಲ. 

''ಯಹೂದದ ಪಟ್ಟಣಗಳ ಜನರು ಮತ್ತು 
ಜೆರುಸಲೇಮ್‌ ನಗರದ ಜನರು ತಮ್ಮ ವಿಗ್ರಹಗಳ ಹತ್ತಿರ 
ಹೋಗಿ ಸಹಾಯಕ್ಕಾಗಿ ಪ್ರಾರ್ಥಿಸುವರು. ಆ ವಿಗ್ರಹಗಳ 
ಮುಂದೆ ಅವರು ಧೂಪಹಾಕುವರು. ಆದರೆ ಕೇಹು 
ಬಂದಾಗ ಯೆಹೂದದ ಜನರಿಗೆ ಸಹಾಯಮಾಡಲು ಆ 
ವಿಗ್ರಹಗಳಿಗೆ ಸಾಧ್ಯವಾಗುವದಿಲ್ಲ. 

1" ಯೆಹೂದದ ಜನರೇ, ನೀವು ಆನೇಕ ವಿಗ್ರಹ 
ಗಳನ್ನು ಇಟ್ಟುಕೊಂಡಿದ್ದೀರಿ. ಯೆಹೂದದಲ್ಲಿ ಎಷ್ಟು 
ಪಟ್ಟಣಗಳಿವೆಯೋ, ಅಷ್ಟು ವಿಗ್ರಹಗಳಿವೆ. ತುಚ್ಛ ದೇವ 
ರಾದ ಬಾಳನನ್ನು ಪೂಜಿಸಲು ನೀವು ಅನೇಕ ಬಲಿ 








952 


ಪೀಠಗಳನ್ನು ಕಟ್ಟಿಕೊಂಡಿದ್ದೀರಿ. ಜೆರುಸಲೇಮಿನಲ್ಲಿ 
ಎಷ್ಟು ಬೀದಿಗಳಿವೆಯೋ ಅಷ್ಟು ಬಲಿಪೀಠಗಳಿವೆ. 

14: ಯೆರೆಮೀಯನೇ, ಈ ಯೆಹೂದದ ಜನರಿಗಾಗಿ 
ಬೇಡಿಕೊಳ್ಳಬೇಡ. ಅವರಿಗಾಗಿ ಮೊರೆಯಿಡಬೇಡ. 
ಅವರಿಗಾಗಿ ಪ್ರಾರ್ಥನೆ ಮಾಡಿದರೂ ನಾನು ಕೇಳುವ 
ದಿಲ್ಲ. ಆ ಜನರು ತೊಂದರೆಯನ್ನು ಅನುಭವಿಸುವರು. 
ಆಗ ಅವರು ಸಹಾಯಕ್ಕಾಗಿ ನನಗೆ ಮೊರೆಯಿಡುವರು. 
ಆದರೆ ನಾನು ಕೇಳುವದಿಲ್ಲ. 


15°" ನನ್ನ ಪ್ರೇಯಸಿ (ಯೆಹೂದ) ನನ್ನ ಪವಿತ್ರ, 
ಆಲಯದಲ್ಲಿ ಏಕೆ ಇದ್ದಾಳೆ? ಇಲ್ಲಿ ಇರಲು ಅವಳಿಗೆ 
ಅಧಿಕಾರವಿಲ್ಲ. ಅವಳು ಅನೇಕ ದುಷ್ಟಕಾರ್ಯಗ 
ಳನ್ನು ಮಾಡಿದ್ದಾಳೆ. ಯೆಹೂದವೇ, ಹರಕೆಗಳಿಂದ 
ಮತ್ತು ಪ್ರಾಣಿಗಳ ಬಲಿಯಿಂದ ನಿನ್ನ ವಿನಾಶವನ್ನು 
ತಡೆಯಬಹುದೆಂದು ತಿಳಿದುಕೊಂಡಿರುವಿಯಾ? 
ನನಗೆ ಹೋಮವನ್ನು ಅರ್ಪಿಸಿ ಶಿಕ್ಬೆಯಿಂದ ತಪ್ಪಿಸಿ 
ಕೊಳ್ಳಬಹುದೆಂದು ತಿಳಿದುಕೊಂಡಿರುವಿಯಾ?'' 

16 ಯೆಹೋವನು ನಿನಗೆ "ನೋಡಲು ಸುಂದರವಾದ 
ಹಸಿರು ಆಲೀವ್‌ ಮರವೆಂದು' ಹೆಸರು ಕೊಟ್ಟನು. 
ಆದರೆ ಯೆಹೋವನು ಬಿರುಗಾಳಿ ಬೀಸಿ ಆ ಮರಕ್ಕೆ 
ಬೆಂಕಿ ಇಡುವನು. ಆಗ ಅದರ ರೆಂಬೆಗಳು ಸುಟ್ಟು 
ಹೋಗುವವು. 

1? ಸರ್ವಶಕ್ತನಾದ ಯೆಹೋವನು ನಿಮ್ಮನ್ನು ನೆಟ್ಟನು. 
ನಿಮಗೆ ಕೇಹು ಬರುವದೆಂದು ಆತನು ಸಾರಿರು 
ವನು. ಏಕೆಂದರೆ ಇಸ್ರೇಲ್‌ ವಂಶವೂ ಯೆಹೂದ 
ವಂಶವೂ ದುಷ್ಕಾರ್ಯಗಳನ್ನು ಮಾಡಿವೆ. ಬಾಳ 
ನಿಗೆ ಹೋಮವನ್ನರ್ಪಿಸಿ ನನಗೆ ಕೋಪ ಬರುವಂತೆ 
ಮಾಡಿವೆ. 


ಯೆರೆಮೀಯನ ವಿರುದ್ಧ ಒಳಸಂಚು 

15 ಅನಾತೋತಿನ * ಜನರು ನನ್ನ ವಿರುದ್ಧ ಮಾಡುತ್ತಿ 
ರುವ ಕುತಂತ್ರವನ್ನೂ ಮಾಡುವ ಕೃತ್ಯಗಳನ್ನೂ ಯೆಹೋ 
ವನು ನನಗೆ ತೋರಿಸಿದನು. ಆದ್ದರಿಂದ ಅವರು ನನ್ನ 
ವಿರೋಧಿಗಳೆಂದು ನಾನು ತಿಳಿದುಕೊಂಡೆನು. ಜನರು 
ನನ್ನ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆಂಬುದನ್ನು ಯೆಹೋ 
ವನು ನನಗೆ ತೋರಿಸುವ ಮುಂಚೆ ನಾನು ವಧೆಗಾಗಿ 
ತೆಗೆದುಕೊಂಡು ಹೋದ ಸಾಧುಕುರಿಯಂತೆ ಇದ್ದೆನು. 
ಅವರು ನನ್ನ ವಿರೋಧಿಗಳಿಂದು ನಾನು ತಿಳಿದುಕೊಂಡಿರ 
ಲಿಲ್ಲ. ಅವರು ನನ್ನ ಬಗ್ಗೆ ಹೀಗೆ ಹೇಳುತ್ತಿದ್ದರು: "ಮರ 
ವನ್ನು ಮತ್ತು ಅದರ ಫಲಗಳನ್ನು ನಾಶಮಾಡೋಣ; 





ಅನಾತೋತ್‌ ಯೆರೆಮೀಯನ ಸ್ವಂತ ಊರು. ಅವನ ವಿರುದ್ಧವಾಗಿ 
ಹೊಂಚುಹಾಕುತ್ತಿದ್ದ ಜನರಲ್ಲಿ ಅವನ ಸಂಬಂಧಿಕರೂ ಸೇರಿದ್ದರು. 


953 


ಅವನನ್ನು ಕೊಂದುಬಿಡೋಣ; ಜನರು ಅವನನ್ನು 
ಮರೆತು ಬಿಡುವರು.” ಆದರೆ ಯೆಹೋವನೇ, ನೀನು 
ನ್ಯಾಯಪರನಾದ ತೀರ್ಪುಗಾರ. ಜನರ ಹೃದಯವನ್ನು 
ಮತ್ತು ಬುದ್ದಿಯನ್ನು ಹೇಗೆ ಪರೀಕ್ಷಿಸಬೇಕೆಂದು ನಿನಗೆ 
ಗೊತ್ತು. ನಾನು ನನ್ನ ವಾದವನ್ನು ನಿನ್ನ ಮುಂದೆ 
ಮಂಡಿಸುತ್ತೇನೆ, ಮತ್ತು ನೀನು ಅವರಿಗೆ ತಕ್ಕ ಶಿಕ್ಷೆಯನ್ನು 
ಕೊಡು ಎಂದು ಅರಿಕೆ ಮಾಡಿಕೊಳ್ಳುತ್ತೇನೆ. 
2!ಅನಾತೋತಿನ ಜನರು ಯೆರೆಮೀಯನನ್ನು ಕೊಲೆ 
ಮಾಡಬೇಕೆಂದು ಯೋಚಿಸುತ್ತಿದ್ದರು. ಆ ಜನರು 
ಯೆರೆಮೀಯನಿಗೆ "ಯೆಹೋವನ ಹೆಸರಿನಿಂದ ನೀನು 
ಪ್ರವಾದಿಸಬೇಹ, ನೀನು ಹಾಗೆ ಮಾಡಿದರೆ ನಾವು ನಿನ್ನ 
ಕೊಲೆ ಮಾಡುವೆವು'' ಎಂದರು. ಅನಾತೋತಿನ ಆ ಜನರ 
ಬಗ್ಗೆ ಯೆಹೋವನು ಒಂದು ನಿರ್ಣಯವನ್ನು ತೆಗೆದು 
ಕೊಂಡನು. ಸರ್ವಶಕ್ತನಾದ ಯೆಹೋವನು, '"ನಾನು 
ಕೂಡಲೇ ಅನಾತೋತಿನ ಜನರನ್ನು ದಂಡಿಸುವೆನು. 
ಅವರ ಯುವಕರೆಲ್ಲ ಯುದ್ಧದಲ್ಲಿ ಮಡಿದು ಹೋಗು 
ವರು. ಅವರ ಗಂಡುಮಕ್ಕಳು ಮತ್ತು ಹೆಣ್ಣುಮಕ್ಕಳು ಹಸಿವಿ 
ನಿಂದ ಸತ್ತುಹೋಗುವರು. 3 ಅನಾತೋತ್‌ ನಗರದಲ್ಲಿ 
ಒಬ್ಬನೂ ಉಳಿಯುವುದಿಲ್ಲ; ಯಾರೂ ಬದುಕುವದಿಲ್ಲ. 
ನಾನು ಅವರನ್ನು ದಂಡಿಸುತ್ತೇನೆ. ಅವರಿಗೆ ಏನಾದರೂ 
ಕೇಡಾಗುವಂತೆ ಮಾಡುತ್ತೇನೆ'' ಎಂದು ಹೇಳಿದನು. 


ದೇವರಲ್ಲಿ ಯೆರೆಮೀಯನ ದೂರು 
12 ಯೆಹೋವನೇ, ನಾನು ನಿನ್ನ ಜೊತೆ ವಾದ 
ಮಾಡಿದರೆ, ನೀನು ಯಾವಾಗಲೂ ನ್ಯಾಯ 
ಪರನೆಂಬುದು ರುಜುವಾಗುತ್ತದೆ. ಆದರೂ 
ನ್ಯಾಯಪೂರ್ಣವಲ್ಲದ ಕೆಲವು ವಿಷಯಗಳ ಬಗ್ಗೆ 
ನಾನು ನಿನ್ನನ್ನು ಕೇಳಬಯಸುತ್ತೇನೆ. ದುಷ್ಟರು ಏಕೆ 
ಅಭಿವದ್ಧಿ ಹೊಂದುತ್ತಾರೆ? ನಿನ್ನ ವಿಶ್ವಾಸಕ್ಕೆ 
ಪಾತ್ರರಾಗದವರು ನೆಮ್ಮದಿಯ ಜೀವನ ನಡೆಸಲು 
ಹೇಗೆ ಸಾಧ್ಯ? 


> "ನೀನು ಆ ದುಷ್ಟರನ್ನು ಇಲ್ಲಿ ಇಟ್ಟಿರುವೆ. ಅವರು 
ಆಳವಾಗಿ ಬೇರುಬಿಟ್ಟ ಸಸಿಗಳಂತಿದ್ದಾರೆ, ಅವು ಬೆಳೆ 
ಯುತ್ತವೆ, ಹಣ್ಣು ಬಿಡುತ್ತವೆ. ನೀನು ಅವರಿಗೆ 
ತುಂಬ ಹತ್ತಿರದವನು ಮತ್ತು ಪ್ರೀತಿಪಾತ್ರನು 
ಎಂದು ಅವರು ಬಾಯಿಂದ ಹೇಳುತ್ತಾರೆ. ಆದರೆ 
ಹೃದಯದಿಂದ ಅವರು ನಿನ್ನಿಂದ ತುಂಬಾ 
ದೂರದಲ್ಲಿದ್ದಾರೆ. 

3 ಆದರೆ ಯೆಹೋವನೇ, ನಿನಗೆ ನನ್ನ ಹೃದಯದ 
ಬಗ್ಗೆ ತಿಳಿದಿದೆ, ನೀನು ನನ್ನನ್ನು ನೋಡಿ ನನ್ನ 
ಮನಸ್ಸನ್ನು ಪರೀಕ್ಸಿಸುವೆ. ವಧೆಗೆ ಎಳೆದುಕೊಂಡು 


ಯೆರೆಮೀಯ 11:20-12:10 


ಹೋಗುವ ಕುರಿಗಳಂತೆ ಆ ಕೆಡುಕರನ್ನು ಎಳೆದು 
ಹಾಕು. ಅವರನ್ನು ವಧೆಯ ದಿನಕ್ಕೆಂದು ಆರಿಸು. 

4 ಎಷ್ಟು ಕಾಲದವರೆಗೆ ಭೂಮಿಯು ಒಣಗಿರ 
ಬೇಕು? ಎಷ್ಟು ಕಾಲದವರೆಗೆ ಹುಲ್ಲು ಒಣಗಿ 
ನಿರ್ಜೀವವಾಗಿರಬೇಕು? ದೇಶದಲ್ಲಿ ಪಶುಪಕ್ಷಿ 
ಗಳು ಸತ್ತುಹೋಗಿವೆ. ಇದು ದುಷ್ಟರ ತಪ್ಪಾದರೂ 
ಆ ದುಷ್ಟರು, ""ನಮಗೆ ಏನಾಗುವದೆಂದು 
ನೋಡಲು ಯೆರೆಮೀಯನು ಬಹಳ ದಿವಸ 
ಬದುಕಿರಲಾರ'' ಎಂದು ಹೇಳುತ್ತಿದ್ದಾರೆ. 


ಯೆರೆಮೀಯನಿಗೆ ದೇವರ ಉತ್ತರ 

5 "ಯೆರೆಮೀಯನೇ, ನೀನು ಕಾಲಾಳುಗಳ ಸಂಗಡ 
ಓಡಿ ಆಯಾಸಗೊಂಡಿರುವುದಾದರೆ, ಕುದುರೆಗ 
ಳೊಂದಿಗೆ ಓಡಿ ಹೇಗೆ ಗೆಲ್ಲುವೆ? ಸುರಕ್ಷಿತವಾದ 
ದೇಶದಲ್ಲಿ ನೀನು ದಣಿದುಕೊಂಡರೆ ಜೋರ್ಡನ್‌ 
ನದಿ ದಡದ ಭಯಾನಕ ಮುಳ್ಳು ಕಂಟಿಯ 
ಪ್ರದೇಶಕ್ಕೆ ಬಂದಾಗ ಏನು ಮಾಡುವೆ? 

6 ಈ ಜನರು ನಿನ್ನ ಸ್ವಂತ ಸಹೋದರರಾಗಿದ್ದಾರೆ. 
ನಿನ್ನ ಸ್ವಂತ ಕುಟುಂಬದ ಜನರೇ ನಿನ್ನ ವಿರುದ್ಧ 
ಕೂಗಾಡುತ್ತಾ ಸಂಚು ಮಾಡುತ್ತಿದ್ದಾರೆ. ಅವರು 
ನಿನ್ನೂಡನೆ ಸ್ನೇಹಿತರಂತೆ ಮಾತನಾಡಿದರೂ 
ಅವರನ್ನು ನಂಬಬೇಔ.'' 


ಯೆಹೋವನು ತನ್ನ ಜನರನ್ನೂ ಯೆಹೂದವನ್ನೂ 
ನಿರಾಕರಿಸುವನು 

7 "ನಾನು (ಯೆಹೋವನು) ನನ್ನ ಮನೆಯನ್ನು ತ್ಯಜಿಸಿ 
ದ್ದೇನೆ. ನಾನು ನನ್ನ ಆಸ್ತಿಯನ್ನು ಬಿಟ್ಟುಬಿಟ್ಟಿದ್ದೇನೆ. 
ನಾನು ನನ್ನ ಪ್ರಿಯತಮೆಯನ್ನು (ಯೆಹೂದ) 
ಅವಳ ಶತ್ರು/ಗಳಿಗೆ ಕೊಟ್ಟಿದ್ದೇನೆ. 

* ನನ್ನ 'ಸ್ವಾಸ್ಥ್ಯವಾದ ಜನರು' ನನಗೊಂದು ಅರ 
ಣ್ಯದ ಸಿಂಹದಂತಾಗಿದ್ದಾರೆ. ಅವರು ನನ್ನನ್ನು 
ಕಂಡು ಗರ್ಜಿಸುತ್ತಾರೆ. ಆದ್ದರಿಂದಲೇ ನಾನು 
ಅವರಿಗೆ ವಿಮುಖನಾದೆನು. 

9 ನನ್ನ "ಸ್ವಾಸ್ಥ್ಯವಾದ ಜನರು' ಹದ್ದುಗಳಿಂದ ಸುತ್ತು 
ವರಿಯಲ್ಪಟ್ಟು ಸಾಯುತ್ತಿರುವ ಪ್ರಾಣಿಯಂತಾಗಿ 
ದ್ದಾರೆ. ಆ ಪಕ್ಚಿಗಳು ಅವರ ಸುತ್ತಲೂ ಹಾರಾಡು 
ತ್ತವೆ. ಕಾಡುಪ್ರಾಣಿಗಳೇ, ಬನ್ನಿ, ಬನ್ನಿ. ಬಂದು 
ನಿಮ್ಮ ಆಹಾರವನ್ನು ತೆಗೆದುಕೊಳ್ಳಿ. 

10 ಅನೇಕ ಕುರುಬರು ದ್ರಾಕ್ಸಿಶೋಟವನ್ನು ಹಾಳು 
ಮಾಡಿದ್ದಾರೆ. ಆ ಕುರುಬರು ನನ್ನ ತೋಟದ ಸಸಿ 
ಗಳನ್ನು ತುಳಿದುಬಿಟ್ಟಿದ್ದಾರೆ; ನನ್ನ ಸುಂದರವಾದ 
ತೋಟವನ್ನು ಮರಳುಗಾಡನ್ನಾಗಿ ಮಾಡಿದ್ದಾರೆ. 


ಯೆರೆಮೀಯ 12:11-13:11 


1! ಹೌದು, ಮರಳುಭೂಮಿಯನ್ನಾಗಿ ಮಾಡಿದ್ದಾರೆ. 
ಅದು ಒಣಗಿಹೋಗಿ ನಿಸತ್ವವಾಗಿದೆ. ಅಲ್ಲಿ 
ಯಾರೂ ವಾಸಿಸುವದಿಲ್ಲ. ಇಡೀ ದೇಶವೇ ಬರಿ 
ದಾದ ಮರಳುಗಾಡಾಗಿದೆ. ಆ ತೋಟವನ್ನು 
ನೋಡಿಕೊಳ್ಳುವದಕ್ಕೆ ಯಾರೂ ಉಳಿದಿಲ್ಲ. 

12 ಅನೇಕ ಸೈನಿಕರು ಆ ಬೋಳು ಬೆಟ್ಟಗಳನ್ನು 
ತುಳಿದುಕೊಂಡು ಹೋದರು. ಆ ಸೈನ್ಯಗಳಿಂದ 
ಯೆಹೋವನು ಆ ದೇಶವನ್ನು ದಂಡಿಸಿದನು. ಆ 
ದೇಶದ ಒಂದು ತುದಿಯಿಂದ ಇನ್ನೊಂದು ತುದಿ 
ಯವರೆಗೆ ವಾಸಿಸಿದ ಎಲ್ಲಾ ಜನರನ್ನು ದಂಡಿಸ 
ಲಾಯಿತು. ಯಾರೂ ಸುರಕ್ಷಿತವಾಗಿ 
ಉಳಿಯಲಿಲ್ಲ. 

13 ಜನರು ಗೋಧಿಯನ್ನು ಬಿತ್ತುವರು; ಆದರೆ ಅವರು 
ಕೇವಲ ಮುಳ್ಳಿನ ರಾಶಿಯನ್ನು ಕೊಯ್ಯುವರು. 
ಅವರು ತುಂಬ ದಣಿಯುವವರೆಗೆ ಕಷ್ಟಪಟ್ಟು ಕೆಲಸ 
ಮಾಡುವರು. ಆದರೆ ಆ ಎಲ್ಲಾ ಕೆಲಸದ ಪ್ರತಿ 
ಫಲವಾಗಿ ಅವರಿಗೆ ಏನೂ ಸಿಗುವದಿಲ್ಲ ಅವರು 
ತಮ್ಮ ಬೆಳೆಗಳಿಂದ ನಾಚಿಕೆಪಟ್ಟುಕೊಳ್ಳುವರು. 


ಯೆಹೋವನ ರೋಷವು ಹಾಗೆಲ್ಲ 
ಮಾಡುವದು.'' 
ಇಸ್ರೇಲಿನ ನೆರೆಯವರಿಗೆ ಯೆಹೋವನ 
ವಾಗ್ದಾನ 


“ಯೆಹೋವನು ಹೀಗೆ ಹೇಳುತ್ತಾನೆ: ""ಇಸ್ರೇಲ್‌ 
ಪ್ರದೇಶದ ಸುತ್ತಮುತ್ತ ವಾಸಮಾಡುವ ಜನರಿಗಾಗಿ ನಾನು 
ಏನು ಮಾಡುವೆನೆಂಬುದನ್ನು ನಿಮಗೆ ಹೇಳುವೆನು. ಆ 
ಜನರು ತುಂಬ ದುಷ್ಟರಾಗಿದ್ದಾರೆ. ನಾನು ಇಸ್ರೇಲಿನ ಜನ 
ರಿಗೆ ಕೊಟ್ಟ ಪ್ರದೇಶವನ್ನು ಅವರು ಹಾಳು ಮಾಡಿದರು. 
ನಾನು ಆ ಜನರನ್ನು ಅವರ ಪ್ರದೇಶದಿಂದ ಹೊರಗೆ 
ಎಸೆಯುವೆನು. ನಾನು ಅವರೊಂದಿಗೆ ಯೆಹೂದದ ಜನ 


954 


ರ್ಣವಾಗಿ ನಾಶಮಾಹುವೆನು. ಒಣಗಿ ಸತ್ತುಹೋದ 
ಸಸಿಯಂತೆ ಅದನ್ನು ಕಿತ್ತು ಎಸೆದುಬಿಹುವೆನು.'' ಇದು 
ಯೆಹೋವನಿಂದ ಬಂದ ಸಂದೇಶ. 


ನಡುಪಟ್ಟಿಯ ಸಂಕೇತ 
ಯೆಹೋವನು ನನಗೆ ಹೀಗೆ ಹೇಳಿದನು, 

i: ““ಯೆರೆಮೀಯನೇ, ಹೋಗಿ ಒಂದು ನಾರಿನ 
ನಡುಪಟ್ಟಿಯನ್ನು ಕೊಂಡುಕೊ. ಅದನ್ನು ನಿನ್ನ ಸೊಂಟಕ್ಕೆ 
ಸುತ್ತಿಕೊ. ಆ ನಡುಪಟ್ಟಿ ನೀರಿನಲ್ಲಿ ನೆನೆಯದಂತೆ 
ನೋಡಿಕೋ.'' 

2ಯಹೋವನು ಹೇಳಿದಂತೆ ನಾನು ಒಂದು ನಾರಿನ 
ನಡುಪಟ್ಟಿಯನ್ನು ಕೊಂಡು ತಂದೆನು. ಅದನ್ನು ನನ್ನ 
ಸೊಂಟಕ್ಕೆ ಸುತ್ತಿಕೊಂಡೆನು. 3ಆಗ ಎರಡನೇ ಸಲ ನನಗೆ 
ಯೆಹೋವನ ಸಂದೇಶ ಬಂದಿತು. “ಆ ಸಂದೇಶವಿದು, 
""ಯೆರೆಮೀಯನೇ, ನೀನು ಕೊಂಡು ತಂದು ಸುತ್ತಿ 
ಕೊಂಡ ನಡುಪಟ್ಟಿಯನ್ನು ತೆಗೆದುಕೊಂಡು ಪೆರಾತಗೆ 
ಹೋಗು. ಆ ನಡುಪಟ್ಟಿಯನ್ನು ಬೆಟ್ಟದ ಸಂದಿನಲ್ಲಿ 
ಬಚ್ಚಿಡು.'' 

5ಆದುದರಿಂದ ನಾನು ಪೆರಾತ್‌ಗೆ ಹೋದೆ. ಯೆಹೋ 
ವನು ಹೇಳಿದ ಪ್ರಕಾರ ನಡುಪಟ್ಟಿಯನ್ನು ಬಚ್ಚಿಟ್ಟಿ. "ಬಹಳ 
ದಿನಗಳಾದ ತರುವಾಯ, ಯೆಹೋವನು ನನಗೆ, 
""ಯೆರೆಮೀಯನೇ, ಪೆರಾತ್‌ಗೆ ಹೋಗು, ನಾನು ನಿನಗೆ 
ಅಲ್ಲಿ ಬಚ್ಚಿಡಲು ಹೇಳಿದ ನಡುಪಟ್ಟೆಯನ್ನು ತೆಗೆದು 
ಕೊಂಡು ಬಾ'' ಎಂದು ಹೇಳಿದನು. 

7ನಾನು ಪೆರಾತ್‌ಗೆ ಹೋದೆ ಮತ್ತು ನಡುಪಟ್ಟಿಯನ್ನು 
ಬಚ್ಚಿಟ್ಟ ಬೆಟ್ಟದ ಸಂದಿನಿಂದ ಹೊರತೆಗೆದೆ. ಆದರೆ ಆ ನಡು 
ಪಟ್ಟಿ ಹಾಳಾಗಿಹೋಗಿತ್ತು ನಾನು ಅದನ್ನು ಧರಿಸಲಾಗ 
ಲಿಲ್ಲ ಅದು ಯಾವುದಕ್ಕೂ ಪ್ರಯೋಜನವಿರಲಿಲ್ಲ. 

*8ಆಗ ನನಗೆ ಯೆಹೋವನ ಸಂದೇಶ ಬಂದಿತು. 
*ಯಹೋವನು ಹೀಗೆ ಹೇಳಿದನು, ""ನಡುಪಟ್ಟಿಯು 











ರನ್ನೂ ಎಸೆಯುವೆನು. 15ಬಳಿಕ ನಾನು ಅವರಿಗಾಗಿ ಪರಿ 
ತಪಿಸುವೆನು. ನಾನು ಪ್ರತಿಯೊಂದು ಕುಟುಂಬವನ್ನು 
ಅದರ ಸ್ವಾಸ್ಯಕ್ಕೂ ಅದರ ದೇಶಕ್ಕೂ ಕರೆತರುವೆನು. 16 
ಜನರು ತಮ್ಮ ಪಾಠಗಳನ್ನು ಸರಿಯಾಗಿ ಕಲಿತುಕೊಳ್ಳ 
ಬೇಕೆಂಬುದು ನನ್ನ ಅಪೇಕ್ಟೆ. ಮೊದಲು, ಆ ಜನರು 
ಬಾಳನ ಹೆಸರೆತ್ತಿ ಪ್ರಮಾಣ ಮಾಡುವುದನ್ನು ನನ್ನ ಜನರಿಗೆ 
ಕಲಿಸಿಕೊಟ್ಟರು. ಈಗ ಆ ಜನರು ಅದೇ ರೀತಿಯಲ್ಲಿ ತಮ್ಮ 
ಪಾಠವನ್ನು ಕಲಿತುಕೊಳ್ಳಬೇಕೆಂಬುದು ನನ್ನ ಇಚ್ಛೆ. 


ಹಾಳಾಗಿ ನಿಷ್ಟಯೋಜಕವಾಗಿದೆ. ಅಂತೆಯೇ ನಾನು 
ಯೆಹೂದದ ಮತ್ತು ಜೆರುಸಲೇಮಿನ ಜಂಬದ ಜನರನ್ನು 
ಹಾಳುಮಾಡುತ್ತೇನೆ. ಔಯೆಹೂದದಲ್ಲಿ ದುಷ್ಟರೂ 
ಗರ್ವಿಷ್ಠರೂ ಆಗಿರುವ ಜನರನ್ನು ಹಾಳುಮಾಡುವೆನು. 
ಅವರು ನನ್ನ ಸಂದೇಶವನ್ನು ಕೇಳುವುದಿಲ್ಲ. ಅವರು ಹಟ 
ಮಾರಿಗಳೂ ತಮ್ಮ ಮನಸ್ಸಿಗೆ ಬಂದಂತೆ ಮಾಡುವವರೂ 
ಆಗಿದ್ದಾರೆ. ಅವರು ಬೇರೆ ದೇವರುಗಳನ್ನು ಅನುಸರಿಸು 
ತ್ತಾರೆ ಮತ್ತು ಪೂಜಿಸುತ್ತಾರೆ. ಯೆಹೂದದ ಜನರು ಈ 








ಅವರು, "ಯೆಹೋವನ ಜೀವದಾಣೆ' ಎಂದು ಹೇಳಿದರೆ 
ಅವರನ್ನು ಅಭಿವೃದ್ಧಿಪಡಿಸಿ ಅವರನ್ನು ನಮ್ಮ ಜನರ ಮಧ್ಯ 
ದಲ್ಲಿ ನೆಲೆಗೊಳಿಸುವೆನು. ''ಯಾವ ಜನಾಂಗವಾದರೂ 
ನನ್ನ ಸಂದೇಶವನ್ನು ಕೇಳದೆಹೋದರೆ ಅದನ್ನು ಸಂಪೂ 


ನಾರಿನ ನಡುಪಟ್ಟಿಯಂತೆ ಆಗುವರು. ಅವರು ಹಾಳಾಗಿ 
ನಿಷ್ಟಯೋಜಕರಾಗುವರು. !'ಪುರುಷನೊಬ್ಬನು ನಡು 
ಪಟ್ಟಿಯನ್ನು ಬಿಗಿಯಾಗಿ ಸೊಂಟಕ್ಕೆ ಸುತ್ತಿಕೊಳ್ಳುವಂತೆ 
ನಾನು ಇಸ್ರೇಲಿನ ಎಲ್ಲಾ ವಂಶಗಳನ್ನು ಮತ್ತು 


955 


ಯೆಹೂದದ ಎಲ್ಲಾ ವಂಶಗಳನ್ನು ನನ್ನ ಸುತ್ತಲೂ ಬಿಗಿದು 
ಕೊಳ್ಳುವೆ.'' ಇದು ಯೆಹೋವನಿಂದ ಬಂದ ಮಾತು. 
""ಅವರು ನನ್ನ ಜನರಾಗುವರು ಎಂದುಕೊಂಡು ನಾನು 
ಹಾಗೆ ಮಾಡಿದೆ. ನನ್ನ ಜನರು ನನಗೆ ಕೀರ್ತಿ, ಸ್ತುತಿ, 
ಗೌರವ ತರುವರೆಂದು ತಿಳಿದಿದ್ದೆ. ಆದರೆ ನನ್ನ ಜನರು ನನ್ನ 
ಮಾತನ್ನು ಕೇಳದೆ ಹೋದರು.'' 


ಯೆಹೂದಿಗೆ ಕೊಟ್ಟ ಎಚ್ಚರಿಕೆಗಳು 

12"ಯೆರೆಮೀಯನೇ, ಯೆಹೂದದ ಜನರಿಗೆ, 
"ಇಸ್ರೇಲಿನ ದೇವರಾದ ಯೆಹೋವನು ಪ್ರತಿಯೊಂದು 
ಚರ್ಮದ ಬುದ್ಧಲಿಯು ದ್ರಾಕ್ಟಾರಸದಿಂದ ತುಂಬಿರ 
ಬೇಕು ಎಂದು ಹೇಳುತ್ತಾನೆ' ಎಂದು ಹೇಳು. ಆಗ ಆ 
ಜನರು ನಕ್ಕು "ಪ್ರತಿಯೊಂದು ಚರ್ಮದ ಬುದ್ದಲಿಯು 
ದ್ರಾಕ್ಟಾರಸದಿಂದ ತುಂಬಿರಬೇಕೆಂಬುದು ನಮಗೆ ಚೆನ್ನಾಗಿ 
ಗೊತ್ತು' ಎಂದು ನಿನಗೆ ಹೇಳುತ್ತಾರೆ. ಔಆಗ ನೀನು 
ಅವರಿಗೆ, "ಯೆಹೋವನು ಹೀಗೆ ಹೇಳುತ್ತಾನೆ ಎಂದು 
ಹೇಳು. ಈ ಪ್ರದೇಶದಲ್ಲಿ ವಾಸಮಾಡುವ ಪ್ರತಿಯೊಬ್ಬ 
ಮನುಷ್ಯನನ್ನು ಕುಡಿದು ಮತ್ತನಾದವನಂತೆ ಅಸಹಾಯ 
ಕನನ್ನಾಗಿ ಮಾಡುತ್ತೇನೆ. ನಾನು ದಾವೀದನ ಸಿಂಹಾಸನದ 
ಮೇಲೆ ಕುಳಿತುಕೊಳ್ಳುವ ರಾಜರ ಬಗ್ಗೆ ಹೇಳುತ್ತಿದ್ದೇನೆ. 
ನಾನು ಯಾಜಕರ, ಪ್ರವಾದಿಗಳ ಮತ್ತು ಜಿರುಸಲೇ 
ಮಿನಲ್ಲಿ ವಾಸಿಸುವ ಎಲ್ಲಾ ಜನರ ಬಗ್ಗೆಯೂ ಹೇಳುತ್ತಿ 
ದ್ಹೇನೆ. "ಯೆಹೂದದ ಜನರು ಎಡವಿ, ಒಬ್ಬರ 
ಮೇಲೊಬ್ಬರು ಬೀಳುವಂತೆ ನಾನು ಮಾಡುವೆನು. ತಂದೆ 
ಮತ್ತು ಮಕ್ಕಳು ಒಬ್ಬರ ಮೇಲೊಬ್ಬರು ಬೀಳುವರು''' 
ಇದು ಯೆಹೋವನ ನುಡಿ. """ನಾನು ಅವರಿಗಾಗಿ ಕನಿಕರ 
ಪಡುವದಿಲ್ಲ ಅಥವಾ ಕರುಣೆ ತೋರಿಸುವದಿಲ್ಲ ಯೆಹೂ 
ದದ ಜನರ ವಿನಾಶವನ್ನು ಕರುಣೆಯು ತಡೆಯದಂತೆ 
ನೋಡಿಕೊಳ್ಳುತ್ತೇನೆ.''' 


15 ಕೇಳಿರಿ, ಗಮನ ಕೊಡಿರಿ; ದೇವರು ನಿಮಗೆ 
ಹೇಳಿದ್ದಾನೆ. ಗರ್ವಪಡಬೇಡಿರಿ. 

| ನಿಮ್ಮ ದೇವರಾದ ಯೆಹೋವನು ಅಂಧಕಾರ 
ವನ್ನು ಉಂಟುಮಾಡುವ ಮೊದಲೇ ಆತನನ್ನು 
ಗೌರವಿಸಿರಿ. ಕಗ್ಗತ್ತಲಿನ ಬೆಟ್ಟಗಳ ಮೇಲೆ ನೀವು 
ಬೀಳುವ ಮೊದಲೇ ಆತನನ್ನು ಸ್ತುತಿಸಿರಿ. ಯೆಹೂ 
ದದ ಜನರಾದ ನೀವು ಬೆಳಕನ್ನು ನಿರೀಕ್ಬಿಸು 
ತ್ತಿದ್ದೀರಿ. ಆದರೆ ಯೆಹೋವನು ಬೆಳಕನ್ನು 
ಗಾಡಾಂಧಕಾರವನ್ನಾಗಿ ಪರಿವರ್ತಿಸುವನು. 

1? ಯೆಹೂದದ ಜನರಾದ ನೀವು ಯೆಹೋವನ 
ಮಾತನ್ನು ಕೇಳದಿದ್ದರೆ, ನಾನು ಗುಟ್ಟಾದ ಸ್ಥಳದಲ್ಲಿ 
ಅಳುವೆನು. ನಿಮ್ಮ ಅಹಂಕಾರವು ನನ್ನನ್ನು ಅಳುವ 


ಯೆರೆಮೀಯ 13:12-23 


ಹಾಗೆ ಮಾಡುವುದು. ನಾನು ಬಹಳ ಗಟ್ಟಿಯಾಗಿ 
ಅಳುವೆನು, ನನ್ನ ಕಣ್ಣುಗಳಿಂದ ಕಣ್ಣೀರು 
ಹೊರಸೂಸುವುದು. ಏಕೆಂದರೆ ಯೆಹೋವನ 
ಮಂದೆಯ ಸೆರೆಹಿಡಿಯಲ್ಪಡುವುದು. 

18 ಈ ಸಂಗತಿಗಳನ್ನು ರಾಜನಿಗೂ ರಾಣಿಗೂ ಹೇಳಿರಿ: 
""ನಿಮ್ಮ ಸಿಂಹಾಸನಗಳಿಂದ ಕೆಳಗಿಳಿದು ಬನ್ನಿ. ನಿಮ್ಮ 
ಸುಂದರವಾದ ಕಿರೀಟಗಳು ನಿಮ್ಮ ತಲೆಯಿಂದ 
ಉರುಳಿ ಕೆಳಗೆ ಬಿದ್ದಿವೆ'' ಎಂದು ಹೇಳಿರಿ. 

19 ನೆಗೆವ್‌ ಮರುಭೂಮಿಯ ಎಲ್ಲಾ ನಗರಗಳಿಗೆ 
ಬೀಗಹಾಕಲಾಗಿದೆ. ಅವುಗಳನ್ನು ತೆರೆಯುವುದು 
ಯಾರಿಂದಲೂ ಸಾಧ್ಯವಿಲ್ಲ. ಯೆಹೂದದ ಎಲ್ಲಾ 
ಜನರುಸೆರೆ ಒಯ್ಯಲ್ಪಟ್ಟಿದ್ದಾರೆ. ಅವರೆಲ್ಲರನ್ನು ಸೆರೆ 
ಯಾಳುಗಳಾಗಿ ತೆಗೆದುಕೊಂಡು ಹೋಗಲಾಗಿದೆ. 

20 ಜಿರುಸಲೇಮೇ, ಮುಖವೆತ್ತಿ ನೋಡು. ಉತ್ತರ 
ದಿಕ್ಕಿನಿಂದ ಬರುವ ಶತ್ರುಗಳನ್ನು ನೋಡು. ನಿಮ್ಮ 
ಮಂಡೆ ಎಲ್ಲಿದೆ? ದೇವರು ನಿನಗೆ ಆ ಸುಂದರ 
ವಾದ ಮಂದೆಯನ್ನು ದಯಪಾಲಿಸಿದನು. ನೀನು 
ಆ ಮಂದೆಯನ್ನು ನೋಡಿಕೊಳ್ಳಬೇಕಾಗಿತ್ತು. 

2! ಯೆಹೋವನು ನಿನಗೆ ಆ ಮಂದೆಯ ಲೆಕ್ಕವ 
ನ್ನೊಪ್ಪಿಸು ಎಂದು ಕೇಳಿದರೆ ಏನು ಹೇಳುವೆ? ಜನ 
ರಿಗೆ ದೇವರ ಬಗ್ಗೆ ತಿಳಿಸುವದು ನಿನ್ನ ಕರ್ತವ್ಯ 
ವಾಗಿತ್ತು. ನಿನ್ನ ನಾಯಕರು ಜನರಿಗೆ ಮಾರ್ಗ 
ದರ್ಶನ ಮಾಡಬೇಕಾಗಿತ್ತು ಆದರೆ ಅವರು ತಮ್ಮ 
ಕೆಲಸವನ್ನು ಮಾಡಲಿಲ್ಲ. ಆದುದರಿಂದ ನಿನಗೆ 
ಹೆಚ್ಚಿನ ನೋವು ಮತ್ತು ಕಷ್ಟಗಳು ಉಂಟಾಗುವವು. 
ಪ್ರಸವವೇದನೆಯಂಥ ನೋವು ನಿನಗಾಗುವುದು. 

2 "ಇಂಥ ಕೇಡು ನನಗೆ ಏಕೆ ಉಂಟಾಯಿತು?'' 
ಎಂದು ನಿನ್ನನ್ನು ನೀನೇ ಕೇಳಿಕೊಳ್ಳಬಹುದು. 
ನೀನು ಮಾಡಿದ ಅನೇಕ ಪಾಪಗಳ ಫಲದಿಂದಲೇ 
ಆಯಿತು. ನಿನ್ನ ಪಾಪಗಳ ಫಲವಾಗಿ ನಿನ್ನ ಲಂಗ 
ವನ್ನು ಹರಿಯಲಾಯಿತು. ನಿನ್ನ ಪಾದರಕ್ಷೆಯನ್ನು 
ಕಿತ್ತುಕೊಳ್ಳಲಾಯಿತು. ನಿನ್ನನ್ನು ಕಂಗೆಡಿಸುವದ 
ಕ್ಕಾಗಿ ಅವರು ಹೀಗೆ ಮಾಡಿದರು. 

2) ಕರಿಯನು ತನ್ನ ಚರ್ಮದ ಬಣ್ಣವನ್ನು ಬದಲಿಸ 
ಲಾರನು. ಚಿರತೆಯು ತನ್ನ ಮೈಮೇಲಿನ ಕಪ್ಪು ಕಲೆ 
ಗಳನ್ನು ಬದಲಾಯಿಸಲಾರದು. ಅದೇ ರೀತಿ, 
ಜೆರುಸಲೇಮ್‌ ನಗರವೇ, ನೀನು ಸಹ ಮಾರ್ಪಾ 
ಟುಹೊಂದಿ ಒಳ್ಳೆಯದನ್ನು ಮಾಡಲಾರೆ. ನೀನು 
ಯಾವಾಗಲೂ ಕೆಟ್ಟದ್ದನ್ನೇ ಮಾಡುವೆ. 





ಮಂದೆ ಇಲ್ಲಿ ಮಂದೆ ಎಂದರೆ ಜಿರುಸಲೇಮಿನ ಸುತ್ತಮುತ್ತಲಿನ ಪಟ್ಟಣ 
ಗಳು. ಜೆರುಸಲೇಮ್‌ ಒಬ್ಬ ಕುರುಬನಂತೆ ಇದ್ದು ಯೆಹೂದದ ಉಳಿದ 
ಪಟ್ಟಣಗಳು ಅವನ ಮಂದೆಗಳು ಇದ್ದಂತೆ ಎಂಬ ಭಾವ. 


ಯೆರೆಮೀಯ 13:24-14:12 


24 


25 


26 


27 


| 


""ನಾನು ನಿಮಗೆ ನಿಮ್ಮ ಮನೆಗಳನ್ನು ಬಿಟ್ಟು ಓಡಿ 


ಹೋಗುವಂತೆ ಒತ್ತಾಯ ಮಾಡುತ್ತೇನೆ. ನೀವು 
ಎಲ್ಲಾ ದಿಕ್ಕುಗಳಲ್ಲಿಯೂ ಓಡಿಹೋಗುವಿರಿ. 
ನೀವು ಮರುಭೂಮಿಯ ಗಾಳಿಯಿಂದ ಹಾರಿ 
ಹೋಗುವ ಹೊಟ್ಟಿನಂತಾಗುವಿರಿ. 

ನಿಮ್ಮ ಗತಿ ಹೀಗಾಗುವದು. ನನ್ನ ಯೋಜನೆಗಳಲ್ಲಿ 
ಇದು ನಿಮ್ಮ ಪಾತ್ರ'' ಇದು ಯೆಹೋವನ ನುಡಿ. 
""ಏಕೆ ಹೀಗಾಗುವದು? ಏಕೆಂದರೆ ನೀವು ನನ್ನನ್ನು 
ಮರೆತು ಬಿಟ್ಟಿರಿ. ಸುಳ್ಳು ದೇವರುಗಳನ್ನು 
ನಂಬಿದಿರಿ. 

ಜೆರುಸಲೇಮ್‌ ನಗರವೇ, ನಾನು ನಿನ್ನ ಲಂಗವನ್ನು 
ನಿನ್ನ ಮುಖದವರೆಗೆ ಎತ್ತಿಬಿಡುತ್ತೇನೆ. ಎಲ್ಲರೂ 
ನಿನ್ನನ್ನು ನೋಡುತ್ತಾರೆ. ನಿನಗೆ ನಾಚಿಕೆ 
ಯಾಗುತ್ತದೆ. 

ನೀವು ಮಾಡಿದ ಭಯಾನಕ ಕೃತ್ಯಗಳನ್ನು ನಾನು 
ನೋಡಿದ್ದೇನೆ. ನಿನ್ನ ಪ್ರಿಯತಮರ ಜೊತೆಗೆ ನಗುವ 
ದನ್ನೂ ಕಾಮಕೇಳಿಯಾಡುವದನ್ನೂ ನಾನು 
ನೋಡಿದ್ದೇನೆ. ನೀನು ವೈಶ್ಯೆಯಂತೆ ನಡೆದುಕೊಳ್ಳ 
ಬೇಕೆಂದು ಯೋಚನೆ ಮಾಡಿದ್ದು ನನಗೆ ಗೊತ್ತು 
ನಾನು ನಿನ್ನನ್ನು ಹೊಲಗಳಲ್ಲಿಯೂ ಬೆಟ್ಟಗಳ 
ಲ್ಲಿಯೂ ನೀನು ಮಾಡಿದ ಅಸಹ್ಯಕಾರ್ಯಗಳನ್ನು 
ನೋಡಿದ್ದೇನೆ. ಜಿರುಸಲೇಮೇ, ಇದರಿಂದ ನಿನಗೆ 
ತುಂಬಾ ಕೇಡಾಗುವದು. ನೀನು ಎಷ್ಟು ದಿನ 
ಹೀಗೆಯೇ ನಿನ್ನ ಪಾಪ ಕಾರ್ಯಗಳನ್ನು ಮುಂದು 
ವರಿಸುವಿ ಎಂದು ನಾನು ಯೋಚಿಸುತ್ತಿದ್ದೇನೆ.'' 


ಕ್ಷಾಮ ಮತ್ತು ಸುಳ್ಳು ಪ್ರವಾದಿಗಳು 
ಇದು ಕಾಮದ ಬಗ್ಗೆ ಯೆರೆಮೀಯನಿಗೆ 
ಯೆಹೋವನ ಸಂದೇಶ: 





“ಯೆಹೂದ ಜನಾಂಗವು ಸತ್ತುಹೋದವರಿಗಾಗಿ 


ಗೋಳಾಡುವುದು. ಯೆಹೂದದ ನಗರಗಳಲ್ಲಿದ್ದ 
ಜನರು ದಿನೇ ದಿನೇ ನಿರ್ಬಲರಾಗುತ್ತಾರೆ. ಆ 
ಜನರು ನೆಲದ ಮೇಲೆ ಬಿದ್ದು ಬಿಡುತ್ತಾರೆ. ಜೆರುಸ 
ಲೇಮ್‌ ನಗರದಿಂದ ಜನರು ಸಹಾಯಕ್ಕಾಗಿ 
ಯೆಹೋವನಿಗೆ ಮೊರೆಯಿಡುತ್ತಾರೆ. 

ಜನನಾಯಕರು ನೀರು ತರುವದಕ್ಕಾಗಿ ತಮ್ಮ 
ಸೇವಕರನ್ನು ಕಳುಹಿಸುತ್ತಾರೆ. ಆ ಸೇವಕರು 
ನೀರಿರುವ ಸ್ಥಳಗಳಿಗೆ ಹೋಗುತ್ತಾರೆ. ಆದರೆ ಅಲ್ಲಿ 
ಅವರಿಗೆ ನೀರು ಸಿಕ್ಕುವದಿಲ್ಲ. ಸೇವಕರು ಬರೀ 
ಪಾತ್ರೆಗಳನ್ನು ತೆಗೆದುಕೊಂಡು ಹಿಂದಿರುಗಿ ಬರು 
ತ್ತಾರೆ. ಅವರು ನಾಚಿಕೆ ಪಟ್ಟುಕೊಳ್ಳುತ್ತಾರೆ ಮತ್ತು 


956 


ಪೇಚಾಡುತ್ತಾರೆ. ಅವರು ನಾಚಿಕೆಯಿಂದ ತಮ್ಮ 
ಮುಖಗಳನ್ನು ಮುಚ್ಚಿಕೊಳ್ಳುತ್ತಾರೆ. 

* ಭೂಮಿಗೆ ಮಳೆ ಬೀಳುವದಿಲ್ಲ. ಯಾರೂ ಬಿತ್ತನೆ 
ಗಾಗಿ ಭೂಮಿಯನ್ನು ಉಳುವದಿಲ್ಲ. ರೈತರು ಎದೆ 
ಗುಂದುತ್ತಾರೆ. ಅವರು ನಾಚಿಕೆಯಿಂದ ತಮ್ಮ 


ಸ್ರ 
ಮುಖಗಳನ್ನು ಮುಚ್ಚಿಕೊಳ್ಳುತ್ತಾರೆ. 

5 ಕಾಡಿನಲ್ಲಿ ಹುಲ್ಲು ಇಲ್ಲದ ಕಾರಣ ಜಿಂಕೆಯು ತನ್ನ 
ಮರಿಯನ್ನು ಬಿಟ್ಟುಹೋಗುವದು. 


6 ಕಾಹುಕತ್ತೆಗಳು ಬೋಳುಬೆಟ್ಟಗಳ ಮೇಲೆ ನಿಂತು 
ನರಿಗಳಂತೆ* ಗಾಳಿಯನ್ನು ಮೂಸುತ್ತವೆ. ಆದರೆ 
ಅವುಗಳಿಗೆ ಆಹಾರ ಕಾಣಿಸುವದಿಲ್ಲ. ಏಕೆಂದರೆ 
ತಿನ್ನಬಹುದಾದ ಸಸಿಗಳು ಬೆಳೆದಿಲ್ಲ.'' 

7 "ಯೆಹೋವನೇ, ಅದು ನಮ್ಮ ಪಾಪಗಳ ಫಲ 
ವೆಂಬುದು ನಮಗೆ ತಿಳಿದಿದೆ. ನಮ್ಮ ಪಾಪಗ 
ಳಿಂದಾಗಿ ನಾವು ಈಗ ತೊಂದರೆಗಳನ್ನು ಅನುಭವಿ 
ಸುತ್ತಿದ್ದೇವೆ. ಯೆಹೋವನೇ, ನಿನ್ನ ಒಳ್ಳೆಯ ಹೆಸರಿ 
ಗಾಗಿ ನಮಗೇನಾದರೂ ಸಹಾಯಮಾಡು. ನಾವು 
ನಿನ್ನನ್ನು ಅನೇಕ ಸಲ ತ್ಯಜಿಸಿದ್ದೇವೆಂದು ಒಪ್ಪಿ 
ಕೊಳ್ಳುತ್ತೇವೆ. ನಾವು ನಿನ್ನ ವಿರುದ್ಧ ಪಾಪ 
ಮಾಡಿದ್ದೇವೆ. 

8 ಯೆಹೋವನೇ, ನೀನು ಇಸ್ರೇಲರ ಆಶಾಕಿರಣ, 
ಕಷ್ಟಕಾಲದಲ್ಲಿ ಇಸ್ರೇಲನ್ನು ನೀನು ಕಾಪಾಡುವೆ. 
ಆದರೆ ಈಗ ನೀನು ಈ ದೇಶದಲ್ಲಿ ಪರ 
ದೇಶಿಯಂತೆ ಕಾಣುವೆ. ಕೇವಲ ಒಂದು ರಾತ್ರಿ 
ಮಾತ್ರ ಉಳಿಯುವ ಪ್ರಯಾಣಿಕನಂತೆ ಕಾಣುವೆ. 

೨ ನೀನು ಸ್ತಬ್ಬನಾಗಿರುವೆ; ಯಾರನ್ನೂ ರಕ್ಕಿಸಲಾಗದ 
ಸೈನಿಕನಂತಾಗಿರುವೆ. ಯೆಹೋವನೇ, ನೀನಾ 
ದರೊ ನಮ್ಮ ಜೊತೆಯಲ್ಲಿರುವೆ. ನಾವು ನಿನ್ನ ಹೆಸರಿ 
ನವರಾಗಿದ್ದೇವೆ. ಆದುದರಿಂದ ನಮ್ಮನ್ನು ಕೈಬಿಡ 
ಬೇಡ.'' 


10 ಯೆಹೂದದ ಜನರ ಬಗ್ಗೆ ಯೆಹೋವನು ಹೀಗೆ 
ಹೇಳುತ್ತಾನೆ: " ಯೆಹೂದದ ಜನರು ನನ್ನಿಂದ ದೂರ 
ವಾಗಲು ಮನಃಪೂರ್ವಕವಾಗಿ ಇಚ್ಛಿಸುತ್ತಾರೆ. ಅವರು 
ಮೊದಲಿಂದಲೂ ಹೀಗೆ ಮಾಡುತ್ತಲೇ ಇದ್ದಾರೆ. ಆದ್ದ 
ರಿಂದ ಈಗ ಯೆಹೋವನು ಅವರನ್ನು ಸ್ವೀಕರಿಸುವದಿಲ್ಲ. 
ಆತನು ಅವರ ದುಷ್ಕಕ್ಯಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು 
ಅವರ ಪಾಪಗಳಿಗಾಗಿ ಅವರನ್ನು ದಂಡಿಸುತ್ತಾನೆ.'' 

!!ಆಗ ಯೆಹೋವನು, ""ಯೆರೆಮೀಯನೇ, ಯೆಹೂ 
ದದ ಜನರ ಒಳಿತಿಗಾಗಿ ಪ್ರಾರ್ಥಿಸಬೇಡ. ಯೆಹೂದದ 
ಜನರು ಉಪವಾಸ ವ್ರತವನ್ನು ಕೈಕೊಳ್ಳಬಹುದು ಮತ್ತು 





ನರಿಗಳಂತೆ ನಿಜವಾದ ನರಿಗಳಲ್ಲ. ನಾಯಿ ಜಾತಿಗೆ ಸೇರಿದ ಕಾಡು ಪ್ರಾಣಿ. 


957 


ನನಗೆ ಪ್ರಾರ್ಥನೆ ಮಾಡಬಹುದು. ಆದರೆ ನಾನು ಅವರ 
ಪ್ರಾರ್ಥನೆಗಳನ್ನು ಕೇಳುವದಿಲ್ಲ. ಅವರು ನನಗೆ 
ಸರ್ವಾಂಗಹೋಮಗಳನ್ನು ಮತ್ತು ಧಾನ್ಯನೈವೇದ್ಯಗಳನ್ನು 
ಅರ್ಪಿಸಿದರೂ ಸಹ ನಾನು ಅವರನ್ನು ಸ್ವೀಕರಿಸುವದಿಲ್ಲ. 
ನಾನು ಯುದ್ಧದಿಂದ ಯೆಹೂದದ ಜನರನ್ನು ನಾಶ 
ಮಾಡುತ್ತೇನೆ. ನಾನು ಅವರ ಆಹಾರವನ್ನು ಕಿತ್ತುಕೊಳ್ಳು 
ತ್ತೇನೆ; ಯೆಹೂದದ ಜನರು ಉಪವಾಸದಿಂದ ಸಾಯು 
ವಂತೆ ಮಾಡುತ್ತೇನೆ. ನಾನು ಅವರನ್ನು ಭಯಂಕರವಾದ 
ವ್ಯಾಧಿಗಳಿಂದ ನಾಶಮಾಡುತ್ತೇನೆ'' ಎಂದು ಹೇಳಿದನು. 

'3ಆಗ ನಾನು ಯೆಹೋವನಿಗೆ, ""ನನ್ನ ಒಡೆಯನಾದ 
ಯೆಹೋವನೇ, ಪ್ರವಾದಿಗಳು ಜನರಿಗೆ ಬೇರೆಯದನ್ನೇ 
ಹೇಳಿದರು. ಅವರು ಯೆಹೂದದ ಜನರಿಗೆ, "ನೀವು ಶತ್ರು, 
ವಿನ ಖಡ್ಗಕ್ಕೆ ತುತ್ತಾಗುವದಿಲ್ಲ. ನೀವೆಂದಿಗೂ ಹಸಿವಿನಿಂದ 
ಬಳಲುವದಿಲ್ಲ, ಯೆಹೋವನು ಈ ದೇಶದಲ್ಲಿ ನಿಮಗೆ 
ನೆಮ್ಮದಿಯನ್ನು ದಯಪಾಲಿಸುವನು' ಎಂದು ಹೇಳು 
ತ್ತಿದ್ದರು''' ಎಂದೆನು. 

ಆಗ ಯೆಹೋವನು ನನಗೆ, "ಯೆರೆಮೀಯನೇ, ಆ 
ಪ್ರವಾದಿಗಳು ನನ್ನ ಹೆಸರಿನಿಂದ ಸುಳ್ಳುಬೋಧನೆ ಮಾಡು 
ತ್ತಾರೆ. ನಾನು ಆ ಪ್ರವಾದಿಗಳನ್ನು ಕಳುಹಿಸಲಿಲ್ಲ. ಅವರಿಗೆ 
ನಾನು ಯಾವ ಅಪ್ಪಣೆಯನ್ನೂ ಕೊಟ್ಟಿಲ್ಲ, ಅವರೊಂದಿಗೆ 
ನಾನು ಮಾತನ್ನೂ ಅಡಿಲ್ಲ. ಆ ಪ್ರವಾದಿಗಳು ಸುಳ್ಳು 
ದರ್ಶನಗಳನ್ನೂ ನಿಷ್ಟಯೋಜಕವಾದ ಮಾಟಮಂತ್ರ 
ಗಳನ್ನೂ ಸ್ವಕಲ್ಪಿತ ವಿಚಾರಗಳನ್ನೂ ಬೋಧಿಸುತ್ತಿದ್ದಾರೆ. 
ನನ್ನ ಹೆಸರಿನಲ್ಲಿ ಬೋಧನೆ ಮಾಡುತ್ತಿರುವ ಈ 
ಪ್ರವಾದಿಗಳ ಬಗ್ಗೆ ನಾನು ಹೇಳುವದು ಇಷ್ಟೇ. ನಾನು ಆ 
ಪ್ರವಾದಿಗಳನ್ನು ಕಳುಹಿಸಿಲ್ಲ. ಆ ಪ್ರವಾದಿಗಳು "ಶತ್ರು, ಗಳು 
ಖಡ್ಗಧಾರಿಗಳಾಗಿ ಎಂದಿಗೂ ಈ ದೇಶದ ಮೇಲೆ 
ಧಾಳಿಮಾಡುವದಿಲ್ಲ. ಈ ದೇಶದಲ್ಲಿ ಎಂದೂ ಕಾಮ 
ಕಾಣಿಸಿಕೊಳ್ಳುವದಿಲ್ಲ' ಎಂದು ಹೇಳಿದ್ದಾರೆ . ಆದರೆ ಆ 
ಪ್ರವಾದಿಗಳು ಹಸಿವಿನ ತಾಪದಿಂದ ಸಾಯುತ್ತಾರೆ ಮತ್ತು 
ಶತ್ರುವಿನ ಖಡ್ಗ ಅವರನ್ನು ಕೊಲ್ಲುತ್ತದೆ. 'ಯಾರಿಗೆ 
ಪ್ರವಾದಿಗಳು ಬೋಧನೆ ಮಾಡಿದ್ದರೋ ಅವರನ್ನು ಬೀದಿ 
ಗಳಲ್ಲಿ ಎಸೆಯಲಾಗುವದು. ಆ ಜನರು ಹಸಿವಿನಿಂದ 
ಮತ್ತು ಶತ್ರುಗಳ ಖಡ್ಗಗಳಿಂದ ಮಡಿಯುವರು. ಆ ಜನ 
ರನ್ನೂ ಅವರ ಹೆಂಡತಿಯರನ್ನೂ ಮಕ್ಕಳನ್ನೂ ಹೂಳುವ 
ದಕ್ಕೆ ಯಾರೂ ಇರುವದಿಲ್ಲ. ನಾನು ಅವರನ್ನು 
ದಂಡಿಸುತ್ತೇನೆ.''' 





17° ಯೆರೆಮೀಯನೇ, ಯೆಹೂದದ ಜನರಿಗೆ ಈ 
ಸಂದೇಶವನ್ನು ಹೇಳು: "ನನ್ನ ಕಣ್ಣುಗಳಲ್ಲಿ 
ಕಣ್ಣೀರು ತುಂಬಿಕೊಂಡಿದೆ. ನಾನು ನಿರಂತರವಾಗಿ 
ಹಗಲಿರುಳು ಅಳುವೆನು. ನಾನು ನನ್ನ ಕನ್ಯೆಯಾದ 


ಯೆರೆಮೀಯ 14:13-15:1 


ಮಗಳಿಗಾಗಿ* ಅಳುವೆನು. ನಾನು ನನ್ನ ಜನರಿ 
ಗಾಗಿ ಅಳುವೆನು. ಏಕೆಂದರೆ ಯಾರೋ ಒಬ್ಬರು 
ಅವರನ್ನು ಹೊಡೆದು ಸದೆಬಡಿದಿದ್ದಾರೆ, ಅವರಿಗೆ 
ಬಹಳ ಗಾಯಗಳಾಗಿವೆ. 

18 ನಾನು ನಗರಗಳ ಹೊರಗಡೆ ಹೋದರೆ ಖಡ್ಗಗ 
ಳಿಗೆ ಆಹುತಿಯಾಗಿ ಸತ್ತವರು ನನ್ನ ಕಣ್ಣಿಗೆ ಬೀಳು 
ತ್ತಾರೆ. ನಾನು ನಗರಗಳಲ್ಲಿ ಹೋದರೆ ಕಾಮ 
ದಿಂದ ಬಳಲುವ ಜನರು ನನ್ನ ಕಣ್ಣಿಗೆ ಬೀಳುತ್ತಾರೆ. 
ಅವರಿಗೆ ತಿನ್ನಲು ಅನ್ನವಿಲ್ಲ. ಯಾಜಕರನ್ನು ಮತ್ತು 
ಪ್ರವಾದಿಗಳನ್ನು ಪರದೇಶಕ್ಕೆ ತೆಗೆದುಕೊಂಡು 
ಹೋಗಲಾಗಿದೆ.''' 

19°" ಯೆಹೋವನೇ, ನೀನು ಯೆಹೂದ ಜನಾಂಗ 
ವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿರುವೆಯಾ? 
ಯೆಹೋವನೇ, ನೀನು ಚೀಯೋನನ್ನು ದ್ವೇಷಿಸು 
ವೆಯಾ? ನಾವು ಪುನಃ ಗುಣಹೊಂದಲಾರದ 
ಹಾಗೆ ನಮ್ಮನ್ನು ಹೊಡೆದು ಗಾಯಗೊಳಿಸಿರುವೆ 
ಯಲ್ಲ. ನೀನು ಹೀಗೇಕೆ ಮಾಡಿದೆ? ನಾವು ನೆಮ್ಮದಿ 
ಯನ್ನು ನಿರೀಕ್ಬಿಸಿದೆವು. ಆದರೆ ಒಳ್ಳೆಯದೇನೂ 
ಆಗಲಿಲ್ಲ ನಾವು ಕ್ಷೇಮವನ್ನು ಎದುರುನೋಡುತ್ತಿ 
ದ್ವೆವು. ಆದರೆ ಕೇವಲ ಭಯ ನಮ್ಮೆದುರಿಗೆ 
ಬಂದಿತು. 

20 ಯೆಹೋವನೇ, ನಾವು ಬಹಳ ಕೆಟ್ಟ ಜನರೆಂಬುದು 
ನಮಗೆ ಗೊತ್ತು ನಮ್ಮ ಪೂರ್ವಿಕರು ದುಷ್ಕೃತ್ಯ 
ಗಳನ್ನು ಮಾಡಿದರೆಂಬುದನ್ನು ನಾವು ಬಲ್ಲೆವು. 
ಹೌದು, ನಾವು ನಿನ್ನ ವಿರುದ್ಧ ಪಾಪ ಮಾಡಿದೆವು. 

21 ಯೆಹೋವನೇ, ನಿನ್ನ ಹೆಸರಿನ ಒಳ್ಳೆಯತನ ಉಳಿಸಿ 
ಕೊಳ್ಳುವದಕ್ಕಾದರೂ ನಮ್ಮನ್ನು ದೂರತಳ್ಳಬೇಡ. 
ನಿನ್ನ ಮಹಿಮೆಯು ಸಿಂಹಾಸನದ ಗೌರವವನ್ನು 
ಕುಂದಿಸಬೇಹ. ನೀನು ನಮ್ಮೊಡನೆ ಮಾಡಿಕೊಂಡ 
ಒಡಂಬಡಿಕೆಯನ್ನು ಸ್ಮರಿಸಿಕೋ. ಆ ಒಡಂಬಡಿಕೆ 
ಯನ್ನು ಮುರಿಯಬೇಡ. 

2 ಅನ್ಯರ ವಿಗ್ರಹಗಳಿಗೆ ಮಳೆ ಸುರಿಸುವ ಸಾಮರ್ಥ್ಯ 
ವಿಲ್ಲ, ಆಕಾಶಕ್ಕೆ ಮಳೆಯನ್ನು ಸುರಿಸುವ ಸಾಮರ್ಥ್ಯ 
ವಿಲ್ಲ ನೀನೊಬ್ಬನೇ ನಮ್ಮ ಆಶಾಕೇಂದ್ರ. ನೀನೇ 
ಈ ಎಲ್ಲವುಗಳನ್ನು ಸೃಷ್ಟಿಸಿದವನು.” 





ಯೆಹೋವನು ನನಗೆ ಹೀಗೆ ಹೇಳಿದನು: 
15 “ಯೆರೆಮೀಯನೇ, ಯೆಹೂದದ ಜನರಿಗಾಗಿ 
ಪ್ರಾರ್ಥಿಸಿ, ಬೇಡಿಕೊಳ್ಳಲು ಮೋಶೆಯೂ ಸಮುವೇ 
ಲನೂ ಇದ್ದಿದ್ದರೂ ನಾನು ಈ ಜನರ ಬಗ್ಗೆ ಮರುಕಪಡುತ್ತಿ 
ರಲಿಲ್ಲ. ಯೆಹೂದದ ಜನರನ್ನು ನನ್ನಿಂದ ದೂರ 





“ಕನ್ಯೆಯಾದ ಮಗಳು ಇದು ಜಿರುಸಲೇಮಿನ ಇನ್ನೊಂದು ಹೆಸರು. 


ಯೆರೆಮೀಯ 15:2-11 


ಕಳುಹಿಸು. ಅವರಿಗೆ ಹೋಗಲು ಹೇಳು. *"ನಾವು ಎಲ್ಲಿಗೆ 


ಹೋಗಬೇಕು' ಎಂದು ಅವರು ಕೇಳಬಹುದು. 


"ಯೆಹೋವನು ಹೀಗೆ ಹೇಳಿದ್ದಾನೆ' ಎಂದು ನೀನು 


ಅವರಿಗೆ ಹೇಳು. 


"ಕೆಲವು ಜನರು ಮರಣಹೊಂದಬೇಕೆಂದು ನಾನು 
ಗೊತ್ತುಮಾಡಿದ್ದೇನೆ. ಅವರು ಮರಣ ಹೊಂದು 
ತ್ತಾರೆ. ಕೆಲವು ಜನರು ಖಡ್ಗಗಳಿಂದ ಕೊಲ್ಲಲ್ಪಹ 
ಬೇಕೆಂದು ನಾನು ಗೊತ್ತುಮಾಡಿದ್ದೇನೆ. ಅವರು 
ಖಡ್ಗಗಳಿಗೆ ಬಲಿಯಾಗುತ್ತಾರೆ. ಕೆಲವು ಜನರು 
ಹೊಟ್ಟೆಗೆ ಅನ್ನವಿಲ್ಲದೆ ಸಾಯಬೇಕು ಎಂದು ನಾನು 
ಗೊತ್ತುಮಾಡಿದ್ದೇನೆ. ಅವರು ಹಸಿವಿನಿಂದ 
ಸಾಯುತ್ತಾರೆ. ಕೆಲವು ಜನರನ್ನು ಶತ್ರುಗಳು ಸೆರೆ 
ಹಿಡಿದು ಪರದೇಶಕ್ಕೆ ತೆಗೆದುಕೊಂಡು ಹೋಗಲಿ 
ಎಂದು ಗೊತ್ತುಮಾಡಿದ್ದೇನೆ. ಅವರು ಪರದೇಶ 
ದಲ್ಲಿ ಸೆರೆಯಾಳುಗಳಾಗಿ ಇರುವರು. 

3 ನಾನು ಅವರ ವಿರುದ್ಧ ನಾಲ್ಕು ರೀತಿಯ ವಿನಾಶಕ 
ರನ್ನು ಕಳುಹಿಸುತ್ತೇನೆ.” ಇದು ಯೆಹೋವನ 
ನುಡಿ. "ಅವರನ್ನು ಕೊಲೆಮಾಡಲು ಖಡ್ಗಧಾರಿಗ 
ಳಾದ ಶತ್ರುಗಳನ್ನು ಕಳುಹಿಸುತ್ತೇನೆ. ಅವರ ದೇಹ 
ಗಳನ್ನು ಎಳೆದುಕೊಂಡು ಹೋಗುವದಕ್ಕಾಗಿ 
ನಾಯಿಗಳನ್ನು ಕಳುಹಿಸುತ್ತೇನೆ. ಅವರ ದೇಹಗ 
ಳನ್ನು ತಿನ್ನಲು ಮತ್ತು ನಾಶಮಾಡಲು ಗಾಳಿಯಲ್ಲಿ 
ಹಾರಾಡುವ ಪಕ್ಷಿಗಳನ್ನೂ ಮತ್ತು ಕಾಡು ಪ್ರಾಣಿ 
ಗಳನ್ನೂ ಕಳುಹಿಸುತ್ತೇನೆ. 

4 ಯೆಹೂದದ ಜನರು ಭೂಲೋಕದ ಎಲ್ಲಾ ಜನ 
ರಿಗೆ ಒಂದು ಭಯಾನಕವಾದ ಉದಾಹರಣೆ 
ಯಾಗುವಂತೆ ಮಾಡುತ್ತೇನೆ. ಮನಸ್ಸೆಯು* ಜಿರು 
ಸಲೇಮಿನಲ್ಲಿ ಮಾಡಿದ ಪಾಪಕಾರ್ಯಗಳ ಫಲ 
ವಾಗಿ ನಾನು ಯೆಹೂದದಲ್ಲಿ ಹೀಗೆ ಮಾಡುತ್ತೇನೆ. 
ಮನಸ್ಸೆಯು ರಾಜನಾದ ಹಿಜ್ಕೀಯನ ಮಗನಾಗಿ 
ದ್ವನು. ಮನಸ್ಸೆಯು ಯೆಹೂದದ ರಾಜ 
ನಾಗಿದ್ದನು.' 

5 “ಜೆರುಸಲೇಮ್‌ ನಗರವೇ ನಿನಗಾಗಿ ಯಾರೂ 
ವ್ಯಥೆಪಡುವದಿಲ್ಲ. ನಿನಗಾಗಿ ದುಃಖ ಪಡುವುದಿಲ್ಲ 
ಮತ್ತು ಅಳುವುದಿಲ್ಲ. ಯಾರೂ ತಮ್ಮ ದಿನನಿತ್ಯದ 
ಕೆಲಸಕಾರ್ಯಗಳನ್ನು ಬಿಟ್ಟು ನಿನ್ನ ಯೋಗಕ್ಟೇಮ 
ವನ್ನು ವಿಚಾರಿಸಲು ಬರುವುದಿಲ್ಲ. 

6 ಜಿರುಸಲೇಮೇ, ನೀನು ನನ್ನನ್ನು ತ್ಯಜಿಸಿದೆ'' ಇದು 
ಯೆಹೋವನ ನುಡಿ. ""ಮತ್ತೆಮತ್ತೆ ನೀನು ನನ್ನನ್ನು 








958 


ತ್ಯಜಿಸಿದೆ. ಆದುದರಿಂದ ನಾನು ನಿನ್ನನ್ನು ದಂಡಿಸು 
ತ್ತೇನೆ ಮತ್ತು ನಾಶಮಾಡುತ್ತೇನೆ. ನಿನಗೆ ಸಲ್ಲ 
ಬೇಕಾದ ಶಿಕ್ಷೆಯನ್ನು ಪುನಃ ತಡೆಹಿಡಿದು ನಾನು 
ದಣಿದಿದ್ದೇನೆ. 


7 ಯೆಹೂದದ ಜನರನ್ನು ನಾನು ಕವಲುಗೋಲಿ 


ನಿಂದ ವಿಂಗಡಿಸಿ ದೇಶದ ಎಲ್ಲಾ ನಗರಗಳ ದ್ವಾರ 
ದಲ್ಲಿ ಚಮರಿಸುತ್ತೇನೆ. ನನ್ನ ಜನರು ಬದಲಾಗ 
ಲಿಲ್ಲ. ನಾನು ಅವರನ್ನು ನಾಶಮಾಡುತ್ತೇನೆ. ನಾನು 
ಅವರ ಮಕ್ಕಳನ್ನು ಕಸಿದುಕೊಳ್ಳುತ್ತೆ. ನೆ. 


8. ಅನೇಕ ಹೆಂಗಸರು ತಮ್ಮ ಗಂಡಂದಿರನ್ನು ಕಳೆದು 


ಕೊಳ್ಳುವರು. ಸಮುದ್ರದಡದಲ್ಲಿದ್ದ ಮರಳುಕಣ 
ಗಳಿಗಿಂತ ವಿಧವೆಯರ ಸಂಖ್ಯೆ ಹೆಚ್ಚಾಗುವುದು. 
ಮಧ್ಯಾಹ್ನದಲ್ಲಿಯೇ ನಾನು ಘಾತುಕನನ್ನು ತರು 
ವೆನು. ಆ ಘಾತುಕನು ಯೆಹೂದದ ತಾಯಂದಿರ 
ಮೇಲೆರಗುವನು. ನಾನು ಯೆಹೂದದ ಜನರಿಗೆ 
ನೋವನ್ನು ಮತ್ತು ಭಯವನ್ನು ತರುವೆನು; ಅತೀ 
ಶೀಘ್ರದಲ್ಲಿಯೇ ಹೀಗಾಗುವಂತೆ ಮಾಡುವೆನು. 


೨ ಶತ್ರುಗಳು ಖಡ್ಗಧಾರಿಗಳಾಗಿ ಬಂದು ಜನರ 


ಮೇಲೆರಗಿ ಕೊಲೆಮಾಡುವರು. ಯೆಹೂದದಲ್ಲಿ 
ಜೀವಂತ ಉಳಿದವರನ್ನು ಅವರು ವಧಿಸುವರು. 
ಒಬ್ಬ ಸ್ತ್ರೀಗೆ ಏಳು ಜನ ಮಕ್ಕಳಿದ್ದರೂ ಅವರೆಲ್ಲ 
ಸತ್ತುಹೋಗುವರು. ಅವಳು ಅತ್ತೂ ಅತ್ತೂ ಬಳಲಿ 
ಉಸಿರಾಡದಂತಾಗುವಳು. ಅವಳು ಕಳವಳ ಪಡು 
ವಳು ಮತ್ತು ಗಾಬರಿಗೊಳ್ಳುವಳು. ಪ್ರಕಾಶಮಯ 
ವಾದ ದಿನವು ದುಃಖದ ನಿಮಿತ್ತ ಅವಳಿಗೆ ಕತ್ತ 
ಲಾಗುವುದು.'' 


ಯೆರೆಮೀಯನು ಪುನಃ ದೇವರಲ್ಲಿ ದೂರುತ್ತಾನೆ 
10 ನನ್ನ ತಾಯಿ, ನೀನು ಜನ್ನ ಕೊಟಿದಕಾಗಿ ನನಗೆ 
೩ ಈ ಪದಿ" 
ದುಃಖವಾಗುತ್ತದೆ. ಯೆರೆಮೀಯನಾದ ನಾನು 
ಇಡೀ ದೇಶದ ಜನರ ವಿರುದ್ಧವಾಗಿ ವಾದಿಸುತ್ತಾ 
ನಿಂದಿಸುತ್ತಾ ಇರುವೆ. ನಾನು ಯಾರಿಗೂ ಸಾಲ 
ವನ್ನು ಕೊಟ್ಟಿಲ್ಲ: ಸಾಲವನ್ನು ತೆಗೆದುಕೊಂಡಿಲ್ಲ. 
ಆದರೆ ಪ್ರತಿಯೊಬ್ಬರು ನನ್ನನ್ನು ಶಪಿಸುತ್ತಾರೆ. 

1! ದೇವರೇ, ನಿಜವಾಗಿಯೂ ನಾನು ನಿನ್ನ ಸೇವೆ 
ಯನ್ನು ಚೆನ್ನಾಗಿ ಮಾಡಿದ್ದೇನೆ. ಕಷ್ಟದ ಕಾಲದಲ್ಲಿ 
ನನ್ನ ವೆರಿಗಳ ಬಗ್ಗೆ ನಾನು ನಿನಲಿ 

ಜ್ರ ಲ ೧ Am 
ಪ್ರಾರ್ಥಿಸಿದ್ದೇನೆ.* 








ದೇವರೇ... ಪ್ರಾರ್ಥಿಸಿದ್ದೇನೆ ಇದನ್ನು ಈ ರೀತಿಯಲ್ಲಿಯೂ ಅನು 
ವಾದಿಸಬಹುದು "ಪ್ರಭುವು, "ಇಕ್ಕಟ್ಟಿನಲ್ಲಿಯೂ ಆಪತ್ತಿನಲ್ಲಿಯೂ ನಿನ್ನ 
ಶತ್ರುಗಳು ನಿನ್ನನ್ನು ಬೇಡಿಕೊಳ್ಳುವಂತೆ ಮಾಡುವನು.'' 


ಮನಸ್ಸೆಯೆಹೂದದ ಒಬ್ಬ ದುಷ್ಟ ರಾಜ. ಅವನು ಅನೇಕ ಸುಳ್ಳು 
ದೇವರುಗಳನ್ನು ಪೂಜಿಸಿದನು. 


124 


959 


ಯೆರೆಮೀಯನಿಗೆ ದೇವರ ಉತ್ತರ 


"ಯೆರೆಮೀಯನೇ, ಕಬ್ಬಿಣದ ತುಂಡನ್ನು ಪುಡಿ 


ಮಾಡಲು ಯಾರಿಗೂ ಸಾಧ್ಯವಿಲ್ಲವೆಂಬುದು 
ನಿನಗೆ ಗೊತ್ತು ಉತ್ತರದಿಂದ ಬರುವವನು 
ಕಬ್ಬಿಣದಂತಿದ್ದಾನೆ. 

ಯೆಹೂದದ ಜನರಲ್ಲಿ ಅನೇಕ ಭಂಡಾರಗಳಿವೆ. 
ಆ ಭಂಡಾರಗಳನ್ನು ನಾನು ಬೇರೆಯವರಿಗೆ 
ಒಪ್ಪಿಸು ತ್ತೇನೆ. ಬೇರೆಯವರು ಆ ಭಂಡಾರಗಳನ್ನು 
ಹಣ ಕೊಟ್ಟು ತೆಗೆದುಕೊಳ್ಳಬೇಕಾಗಿಲ್ಲ. ನಾನು 
ಅವರಿಗೆ ಅವುಗಳನ್ನು ಉಚಿತವಾಗಿ ಕೊಟ್ಟು 
ಬಿಡುತ್ತೇನೆ. ಏಕೆಂದರೆ ಯೆಹೂದವು ಅನೇಕ 
ಪಾಪಗಳನ್ನು ಮಾಡಿದೆ. ದೇಶದ ಪ್ರತಿ 
ಯೊಂದು ಬಾಗದಲ್ಲಿಯೂ ಯೆಹೂದ ಪಾಪ 
ಮಾಡಿದೆ. 

ಯೆಹೂದದ ಜನಗಳೇ, ನಾನು ನಿಮ್ಮನ್ನು ಶತ್ರು, 
ಗಳಿಗೆ ದಾಸರನ್ನಾಗಿ ಮಾಡುವೆನು. ನೀವೆಂದೂ 
ನೋಡದ ಪ್ರದೇಶದಲ್ಲಿ ದಾಸರಾಗಿರುವಿರಿ. ನನಗೆ 
ಅತೀಕೋಪ ಬಂದಿದೆ. ನನ್ನ ಕೋಪವು 
ಜ್ಹಾಲೆಯಂತಿದೆ. ಆ ಜ್ವಾಲೆಯಿಂದ ನೀವು ಸುಟ್ಟು 
ಹೋಗುವಿರಿ.” 

ಯೆಹೋವನೇ, ನನ್ನ ವಿಷಯ ನಿನಗೆ ಗೊತ್ತು. 
ನನ್ನನ್ನು ಜ್ಞಾಪಕದಲ್ಲಿಟ್ಟುಕೊಂಡು ರಕ್ಷಿಸು. 
ಜನರು ನನ್ನನ್ನು ತೊಂದರೆಗೀಡು ಮಾಡುತ್ತಿ 
ದ್ದಾರೆ. ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡು. ನೀನು 
ಅವರೊಂದಿಗೆ ಬಹಳ ತಾಳ್ಮಿಯಿಂದ ವರ್ತಿಸುತ್ತಿ 
ರುವೆ. ಅವರೊಂದಿಗೆ ತಾಳ್ಮೆಯಿಂದ ಇದ್ದು ನನ್ನನ್ನು 
ಹಾಳುಮಾಡಬೇಡ. ನನ್ನ ಬಗ್ಗೆ ವಿಚಾರ ಮಾಡು. 
ಯೆಹೋವನೇ, ನಿನ್ನ ಸಲುವಾಗಿ ನಾನು ಎಷ್ಟು 
ಕಷ್ಟಪಡುತ್ತಿದ್ದೇನೆ ಎಂಬುದನ್ನು ಯೋಚಿಸು. 
ನಿನ್ನ ಸಂದೇಶ ನನಗೆ ಬಂದಿತು. ನಾನು ನಿನ್ನ ಮಾತು 
ಗಳನ್ನು ಆಹಾರವನ್ನಾಗಿ ಮಾಡಿಕೊಂಡೆ. ನಿನ್ನ 
ಸಂದೇಶದಿಂದ ನನಗೆ ತುಂಬಾ ಸಂತೋಷ 
ವಾಯಿತು. ನಿನ್ನನ್ನು ಹೆಸರಿಡಿದು ಕರೆಯುವುದ 
ರಿಂದ ನನಗೆ ಹೆಚ್ಚಿನ ಸಂತೋಷವಾಗಿತ್ತು. ನಿನ್ನ 
ಹೆಸರು ಸರ್ವಶಕ್ತನಾದ ಯೆಹೋವನು. 

ತಮಾಷೆ ಮಾಡಿಕೊಂಡು ನಗುತ್ತಲಿದ್ದ ಗುಂಪಿನಲ್ಲಿ 
ನಾನೆಂದೂ ಸೇರಲಿಲ್ಲ. ನನ್ನ ಮೇಲೆ ಆದ ನಿನ್ನ 
ಪ್ರಭಾವದಿಂದ ನಾನೊಬ್ಬನೇ ಕುಳಿತುಕೊಂಡಿರು 
ತ್ತಿದ್ದೆ. ನನ್ನ ಸುತ್ತಮುತ್ತಲಿನ ದುಷ್ಟತನದ ಮೇಲೆ 
ನನ್ನಲ್ಲಿ ರೋಷವನ್ನು ತುಂಬಿದೆ. 





ಉತ್ತರ ಯೆಹೂದದ ಮೇಲೆ ಆಕ್ರಮಣ ಮಾಡಲು ಉತ್ತರ ಡಿಕ್ಕಿನಿಂದ 
ಬರುವ ಬಾಬಿಲೋನಿನ ಸೈನ್ಯವನ್ನು ಇದು ಸೂಚಿಸುತ್ತದೆ. 


18 


20 


2144 


ಯೆರೆಮೀಯ 15:12-16:4 


ಹೀಗಿದ್ದರೂ ನನಗೇಕೆ ವ್ಯಥೆ ಉಂಟಾಗುತ್ತಿದೆ? 
ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ನನ್ನ ಗಾಯ 
ಏಕೆ ಗುಣವಾಗುತ್ತಿಲ್ಲ.? ಏಕೆ ವಾಸಿಯಾಗುತ್ತಿಲ್ಲ? 
ಎಂಬುದು ನನಗೆ ತಿಳಿಯದು. ಯೆಹೋವನೇ 
ನಿನ್ನಲ್ಲಿ ಬದಲಾವಣೆಯಾಗಿದೆ ಎಂದು ನನಗೆ 
ಅನಿಸುತ್ತಿದೆ. ನೀನು ಪ್ರವಾಹ ನಿಂತುಹೋದ 
ನೀರಿನ ಬುಗ್ಗೆಯಂತಿರುವೆ. 

ಆಗ ಯೆಹೋವನು ಹೇಳಿದನು: ""ಯೆರೆಮೀ 
ಯನೇ, ನೀನು ಬದಲಾವಣೆ ಹೊಂದಿ ನನ್ನಲ್ಲಿಗೆ 
ಬಂದರೆ ನಾನು ನಿನ್ನನ್ನು ದಂಡಿಸುವದಿಲ್ಲ. ನೀನು 
ಬದಲಾವಣೆ ಹೊಂದಿ ನನ್ನಲ್ಲಿಗೆ ಬಂದರೆ ನೀನು 
ನನ್ನ ಸೇವೆಮಾಡಬಹುದು. ಹುರುಳಿಲ್ಲದ ಮಾತು 
ಗಳನ್ನು ಬಿಟ್ಟು ಮುಖ್ಯವಾದ ವಿಷಯಗಳನ್ನು 
ಕುರಿತು ಮಾತನಾಡುವದಾದರೆ ನೀನು ನನ್ನ ಪರ 
ವಾಗಿ ಮಾತನಾಡಬಹುದು. ಯೆರೆಮೀಯನೇ, 
ಯೆಹೂದದ ಜನರು ಬದಲಾವಣೆ ಹೊಂದಿ 
ನಿನ್ನಲ್ಲಿಗೆ ಬರಬೇಕು. ಆದರೆ ನೀನು ಬದಲಾವಣೆ 
ಹೊಂದಿ ಅವರಂತೆ ಆಗಬಾರದು. 

ನಾನು ನಿನ್ನನ್ನು ಬಲಶಾಲಿಯನ್ನಾಗಿ ಮಾಡುತ್ತೇನೆ. 
ನೀನು ತಾಮ್ರದ ಗೋಡೆಯಂತೆ ಗಟ್ಟಿಯಾಗಿರುವೆ 
ಎಂದು ಆ ಜನರು ತಿಳಿದುಕೊಳ್ಳುವರು. ಯೆಹೂ 
ದದ ಜನರು ನಿನ್ನ ವಿರುದ್ಧ ಹೋರಾಡುವರು. 
ಆದರೆ ಅವರು ನಿನ್ನನ್ನು ಸೋಲಿಸಲಾರರು. 
ಏಕೆಂದರೆ ನಾನೇ ನಿನ್ನ ಜೊತೆಯಲ್ಲಿ ಇದ್ದೇನೆ. 
ನಾನು ನಿನಗೆ ಸಹಾಯಮಾಡುತ್ತೇನೆ ಮತ್ತು ನಾನು 
ನಿನ್ನನ್ನು ರಕ್ಸಿಸುತ್ತೇನೆ'' ಇದು ಯೆಹೋವನಿಂದ 
ಬಂದ ನುಡಿ. 

ನಾನು ನಿನ್ನನ್ನು ಆ ದುಷ್ಟ ಜನರಿಂದ ರಕ್ಷಿಸುತ್ತೇನೆ. 
ಆ ಜನರು ನಿನ್ನನ್ನು ಬೆದರಿಸುತ್ತಾರೆ. ಆದರೆ ನಾನು 
ನಿನ್ನನ್ನು ಆ ಜನರಿಂದ ರಕ್ಷಿಸುತ್ತೇನೆ.”' 


ವಿಪತ್ತಿನ ದಿನ 
ನನಗೆ ಯೆಹೋವನಿಂದ ಈ ಸಂದೇಶ ಬಂದಿತು: 


10 2°" ಯೆರೆಮೀಯನೇ, ನೀನು ಮದುವೆ ಮಾಡಿ 
ಕೊಳ್ಳಬಾರದು. ನೀನು ಇಲ್ಲಿ ಮಕ್ಕಳನ್ನು ಹೊಂದ 
ಬಾರದು.'' ಯೆಹೂದ ಪ್ರದೇಶದಲ್ಲಿ ಹುಟ್ಟಿದ ಮಕ್ಕಳ 
ಕುರಿತಾಗಿಯೂ ಅದರ ತಂದೆತಾಯಿಗಳ ಕುರಿತಾಗಿಯೂ 
ಯೆಹೋವನು ಹೀಗೆ ಹೇಳುತ್ತಾನೆ. *""ಅವರು ಒಂದು 
ಭಯಾನಕವಾದ ರೀತಿಯಲ್ಲಿ ಮರಣ ಹೊಂದುತ್ತಾರೆ. 
ಅವರನ್ನು ಯಾರೂ ಹೂಳುವದಿಲ್ಲ. ಅವರ ದೇಹಗಳು 
ಭೂಮಿಯ ಮೇಲೆ ಗೊಬ್ಬರದಂತೆ ಬಿದ್ದಿರುತ್ತವೆ. ಅವರು 
ವೈರಿಗಳ ಖಡ್ಡಗಳಿಂದ ಮಡಿಯುವರು. ಅವರು 


ಯೆರೆಮೀಯ 16:5-18 


ಅನ್ನವಿಲ್ಲದೆ ಸಾಯುವರು. ಅವರ ಶವಗಳು ಆಕಾಶದ 
ಪಕ್ಷಿಗಳಿಗೂ ಭೂಮಿಯ ಮೇಲಿನ ಕಾಡು ಪ್ರಾಣಿಗಳಿಗೂ 
ಆಹಾರವಾಗುವವು.'' 

5ಯೆಹೋವನು ಹೇಳಿದನು: ""ಯೆರೆಮೀಯನೇ, 
ಜನರು ಶವಸಂಸ್ಕಾರದ ಊಟ. ಮಾಡುತ್ತಿರುವ ಮನೆ 
ಯೊಳಗೆ ನೀನು ಹೋಗಬೇಡ. ಸತ್ತವರ ಸಂಗಡ ಅಳು 
ವದಕ್ಕಾಗಲಿ ಅಥವಾ ನಿನ್ನ ದುಃಖವನ್ನು ಸೂಚಿಸುವದ 
ಕ್ಕಾಗಲಿ, ನೀನು ಅಲ್ಲಿಗೆ ಹೋಗಬೇಡ. ಏಕೆಂದರೆ ನಾನು 
ಅವರ ಮೇಲಿನ ನನ್ನ ಕೃಪೆಯನ್ನು ಹಿಂತೆಗೆದು ಕೊಂಡಿ 
ದ್ದೇನೆ. ನಾನು ಯೆಹೂದದ ಈ ಜನರಿಗೆ ಕರುಣೆಯನ್ನು 
ತೋರಿಸುವದಿಲ್ಲ. ನಾನು ಅವರಿಗೋಸ್ಕರ ವ್ಯಥೆಪಡುವ 
ದಿಲ್ಲ'' ಇದು ಯೆಹೋವನ ನುಡಿ. 

೯" ಯೆಹೂದದ ಪ್ರಮುಖರು ಮತ್ತು ಜನ ಸಾಮಾ 
ನ್ಯರು ಸತ್ತುಹೋಗುವರು. ಯಾರೂ ಅವರನ್ನು ಹೂಳುವ 
ದಿಲ್ಲ. ಅವರಿಗೋಸ್ಕರ ಗೋಳಾಡುವದಿಲ್ಲ. ಅವರ ಬಗ್ಗೆ 
ದುಃಖ ಸೂಚಿಸಲು ಯಾರೂ ತಮಗೆ ಗಾಯಗಳನ್ನು 
ಮಾಡಿಕೊಳ್ಳುವದಿಲ್ಲ; ತಮ್ಮ ತಲೆಗಳನ್ನು ಬೋಳಿಸಿ 
ಕೊಳ್ಳುವದಿಲ್ಲ. 7ಸತ್ತವರಿಗಾಗಿ ಗೋಳಾಡುವವರ ಸಲು 
ವಾಗಿ ಯಾರೂ ಆಹಾರವನ್ನು ತರುವದಿಲ್ಲ. ತಾಯಿಯ 
ನ್ನಾಗಲೀ ತಂದೆಯನ್ನಾಗಲೀ ಕಳೆದುಕೊಂಡವರಿಗೆ 
ಯಾರೂ ಸಮಾಧಾನವನ್ನು ಹೇಳುವದಿಲ್ಲ. ಸತ್ತವರಿಗಾಗಿ 


960 


ಅನುಸರಣೆಯನ್ನು ಬಿಟ್ಟು ಬೇರೆ ದೇವರುಗಳನ್ನು 
ಅನುಸರಿಸಲು ಮತ್ತು ಸೇವಿಸಲು ಪ್ರಾರಂಭಿಸಿದರು. 
ಅವರು ಅನ್ಯದೇವರುಗಳನ್ನು ಪೂಜಿಸಿದರು. ನಿಮ್ಮ 
ಪೂರ್ವಿಕರು ನನ್ನನ್ನು ತ್ಯಜಿಸಿ ನನ್ನ ಧರ್ಮ ವಿಧಿಗಳನ್ನು 
ಮೀರಿದರು. ನೀವು ನಿಮ್ಮ ಪೂರ್ವಿಕರಿಗಿಂತ 
ಭಯಂಕರವಾದ ಪಾಪವನ್ನು ಮಾಡಿದ್ದೀರಿ. ನೀವು ಬಹಳ 
ಮೊಂಡರಾಗಿದ್ದೀರಿ. ನೀವು ನಿಮ್ಮ ಮನಸ್ಸಿಗೆ ಬಂದಂತೆ 
ಮಾಡುತ್ತಿದ್ದೀರಿ. ನೀವು ನನ್ನ ಆಜ್ಞೆಯನ್ನು ಪಾಲಿಸುತ್ತಿಲ್ಲ. 
'3ಆದುದರಿಂದ ನಾನು ನಿಮ್ಮನ್ನು ಈ ದೇಶದ ಹೊರಗೆ 
ಎಸೆಯುತ್ತೇನೆ. ನೀವು ಪರದೇಶಕ್ಕೆ ಸೆರೆ ಹೋಗುವಂತೆ 
ಮಾಡುತ್ತೇನೆ. ನೀವು ಮತ್ತು ನಿಮ್ಮ ಪೂರ್ವಿಕರು ಎಂದೂ 
ನೋಡದ ಪ್ರದೇಶಕ್ಕೆ ನೀವು ಹೋಗುವಿರಿ. ಆ 
ಪ್ರದೇಶದಲ್ಲಿ ನೀವು ನಿಮ್ಮ ಮನಸ್ಸಿಗೆ ಬಂದಷ್ಟು 
ಸುಳ್ಳುದೇವತೆಗಳ ಸೇವೆಮಾಡಬಹುದು. ನಾನು ನಿಮಗೆ 
ಸಹಾಯವನ್ನೂ ಮಾಡುವದಿಲ್ಲ ಯಾವ ರೀತಿಯ 
ಒಲವನ್ನೂ ತೋರುವದಿಲ್ಲ.' 

ಯೆಹೋವನು ಹೇಳಿದನು: ""ಪ್ರಮಾಣ ಮಾಡ 
ಬೇಕಾದರೆ ಜನರು "ಇಸ್ರೇಲರನ್ನು ಈಜಿಷ್ಟಿನಿಂದ ಹೊರ 
ತಂದ ಯೆಹೋವನ ಜೀವದಾಣೆ' ಎಂದು ಹೇಳುತ್ತಾರೆ. 
ಒಂದು ಕಾಲ ಬರಲಿದೆ. ಆಗ ಅವರು "ಇಸ್ರೇಲರನ್ನು 
ಉತ್ತರದ ನಾಡಿನಿಂದಲೂ ಎಲ್ಲಾ ದೇಶಗಳಿಂದಲೂ 





ಅಳುವವರನ್ನು ಸಮಾಧಾನಪಡಿಸಲು ಯಾರೂ ಪಾನ 
ಪಾತ್ರೆಯನ್ನು ನೀಡುವದಿಲ್ಲ. 

8°" ಯೆರೆಮೀಯನೇ, ಔತಣವನ್ನು ಏರ್ಪಡಿಸಿದ ಮನೆಗೆ 
ಹೋಗಬೇಡ. ಆ ಮನೆಗೆ ಹೋಗಿ ಊಟ ಮಾಡುತ್ತಾ 
ಪಾನ ಮಾಡುತ್ತಾ ಕುಳಿತುಕೊಳ್ಳಬೇಡ. "ಇಸ್ರೇಲಿನ 
ದೇವರೂ ಸರ್ವಶಕ್ತನೂ ಆಗಿರುವ ಯೆಹೋವನು ಹೀಗೆ 
ಹೇಳುತ್ತಾನೆ: "ಉಲ್ಲಾಸಪಹುತ್ತಿದ್ದ ಜನರ ಧ್ವನಿಯನ್ನು 
ನಾನು ಬೇಗನೆ ನಿಲ್ಲಿಸಿಬಿಡುತ್ತೇನೆ. ಮದುವೆಯ 
ಸಮಾರಂಭಗಳಲ್ಲಿ ಜನರು ಮಾಡುವ ಸಂತೋಷ 
ಸಂಭ್ರಮದ ಧ್ವನಿಯನ್ನು ನಾನು ನಿಲ್ಲಿಸಿ ಬಿಡುತ್ತೇನೆ. ಇದು 
ನಿನ್ನ ಜೀವನಕಾಲದಲ್ಲಿಯೇ ಸಂಭವಿಸುತ್ತದೆ. ಇದೆಲ್ಲ 
ವನ್ನು ನಾನು ಬೇಗ ಮಾಡುತ್ತೇನೆ.' 


ಹೊರತಂದ ಯೆಹೋವನ ಜೀವದಾಣೆ.' ಇಸ್ರೇಲರನ್ನು 
ನಾನು ಅವರ ಪೂರ್ವಿಕರಿಗೆ ಕೊಟ್ಟ ದೇಶಕ್ಕೆ ಮತ್ತೆ ಕರೆದು 
ಕೊಂಡು ಬರುವೆನು. ಆದುದರಿಂದಲೇ ಜನರು ಹೀಗೆ 
ಹೇಳುವರು. 

16 ಯೆಹೋವನು, ""ನಾನು ಅನೇಕ ಮೀನುಗಾರರನ್ನು 
ಈ ಪ್ರದೇಶಕ್ಕೆ ಕರೆಸುವೆನು. ಆ ಮೀನುಗಾರರು 
ಯೆಹೂದದ ಜನರನ್ನು ಬಂಧಿಸುವರು. ಇದಾದ ಮೇಲೆ 
ನಾನು ಹಲವಾರು ಜನ ಬೇಟೆಗಾರರನ್ನು ಈ ಪ್ರದೇಶಕ್ಕೆ 
ಕರೆಸುವೆನು. ಆ ಬೇಟೆಗಾರರು* ಪ್ರತಿಯೊಂದು ಪರ್ವತ, 
ಬೆಟ್ಟ ಮತ್ತು ಬಂಡೆಗಳ ಸಂದುಗೊಂದುಗಳಲ್ಲಿ 
ಯೆಹೂದ್ಯರನ್ನು ಬೇಟೆಯಾಡುವರು. 17 ಅವರು 
ಮಾಡುವ ಪಾಪಕಾರ್ಯಗಳು ನನಗೆ ಕಾಣಿಸುತ್ತಿವೆ. 





10"ಯೆರೆಮೀಯನೇ, ನೀನು ಈ ವಿಷಯವನ್ನು 
ಯೆಹೂದದ ಜನರಿಗೆ ಹೇಳಿದಾಗ "ಈ ಮಹಾವಿಪತ್ತು 
ನಮಗೆ ಸಂಭವಿಸಬೇಕೆಂದು ಯೆಹೋವನು ಏಕೆ 
ನಿರ್ಣಯಿಸಿದ್ದಾನೆ? ನಮ್ಮ ಅಪರಾಧವೇನು? ನಮ್ಮ 
ದೇವ ರಾದ ಯೆಹೋವನ ವಿರುದ್ಧವಾಗಿ ನಾವು ಮಾಡಿದ 
ಪಾಪ ವೇನು?' ಎಂದು ಅವರು ಕೇಳುತ್ತಾರೆ. ''ನೀನು 
ಅವರಿಗೆ ಹೀಗೆ ಹೇಳಬೇಕು: "ನಿಮ್ಮ ಪೂರ್ವಿಕರು ನನ್ನ 
ಉಪದೇಶ ದಂತೆ ನಡೆಯುವದನ್ನು ಬಿಟ್ಟುಬಿಟ್ಟರು' 


ಎಂದು ದೇವರು ಹೇಳುತ್ತಾನೆ. "ಅವರು ನನ್ನ 


ಯೆಹೂದದ ಜನರು ತಾವು ಮಾಡುವದನ್ನು ನನ್ನಿಂದ 
ಮುಚ್ಚಿಡಲು ಸಾಧ್ಯವಿಲ್ಲ. ಅವರ ಪಾಪವು ನನಗೆ 
ಗೊತ್ತಾಗುವುದು. ಅವರು ಮಾಡಿದ ದುಷ್ಟಕಾರ್ಯಗಳಿ 
ಗಾಗಿ ನಾನು ಯೆಹೂದದ ಜನರನ್ನು ಶಿಕ್ಸಿಸುತ್ತೇನೆ. 
ಪ್ರತಿಯೊಂದು ಪಾಪಕ್ಕಾಗಿ ನಾನು ಅವರನ್ನು ಎರಡು ಸಲ 
ಶಿಕ್ಸಿಸುತ್ತೇನೆ. ಅವರು ನನ್ನ ದೇಶವನ್ನು "ಹೊಲಸು 
ಮಾಡಿದ್ದಕ್ಕಾಗಿ ನಾನು ಹೀಗೆ ಮಾಡುತ್ತೇನೆ. ಅವರು ತಮ್ಮ 





ಆ ಮೀನುಗಾರರು... ಬೇಟೆಗಾರರು ಅಂದರೆ ಬಾಬಿಲೋನಿನ ಶತ್ರು, 
ಸೈನಿಕರು | 


961 


ಭಯಂಕರವಾದ ವಿಗ್ರ ಹಗಳಿಂದ ನನ್ನ ಪ್ರದೇಶವನ್ನು * 


"ಹೊಲಸು' ಮಾಡಿದ್ದಾರೆ. ನಾನು ಆ ವಿಗ್ರಹಗಳನ್ನು 
ದ್ವೇಷಿಸುತ್ತೇನೆ. ಆದರೆ ಅವರು ತಮ್ಮ ವಿಗ್ರಹಗಳಿಂದ ನನ್ನ 


ದೇಶವನ್ನು ತುಂಬಿಸಿ ಬಿಟ್ಟಿದ್ದಾರೆ.'' 
ಯ ಆ ಎ 


19 


20 


ಯೆಹೋವನೇ, ನೀನೇ ನನ್ನ ಬಲವಾಗಿರುವೆ. ನನ್ನ 
ರಕ್ಟಕನಾಗಿರುವೆ. ಕಷ್ಟ ಬಂದಾಗ ಓಡಿಬಂದು 
ಆಶ್ರಯ ಪಡೆಯಲು ಸುರಕ್ಷಿತ ಸ್ಥಳವಾಗಿರುವೆ. 
ಜಗತ್ತಿನ ಎಲ್ಲಾ ಭಾಗಗಳ ಜನಾಂಗದ ಜನರು 
ನಿನ್ನಲ್ಲಿಗೆ ಬರುವರು. ಅವರು, "ನಮ್ಮ 
ಪೂರ್ವಿಕರು ಸುಳ್ಳುದೇವರುಗಳನ್ನಿಟ್ಟು ಕೊಂಡಿ 
ದ್ದರು. ಅವರು ಆ ನಿರರ್ಥಕವಾದ ವಿಗ್ರಹಗಳನ್ನು 
ಪೂಜಿಸಿದರು. ಆದರೆ ಆ ವಿಗ್ರಹಗಳು ಅವರಿಗೆ 
ಕೊಂಚವೂ ಸಹಾಯ ಮಾಡಲಿಲ್ಲ'' ಎಂದು 
ಹೇಳುವರು. 

ಜನರು ನಿಜವಾದ ದೇವರುಗಳನ್ನು ಮಾಡ 
ಬಲ್ಲರೇ? ಇಲ್ಲ. ಅವರು ವಿಗ್ರಹಗಳನ್ನು ಮಾಡ 
ಬಹುದು. ಆದರೆ ಆ ವಿಗ್ರಹಗಳು ನಿಜವಾದ 
ದೇವರುಗಳಲ್ಲ. 


21°" ವಿಗ್ರಹಗಳನ್ನು ಮಾಡುವ ಜನರಿಗೆ ನಾನು ಪಾಠ 


ಕಲಿಸುತ್ತೇನೆ. ಈಗಲೇ ನಾನು ಅವರಿಗೆ ನನ್ನ 
ಶಕ್ತಿಯ ಬಗ್ಗೆ ಮತ್ತು ನನ್ನ ಬಲದ ಬಗ್ಗೆ 
ಕಲಿಸುವೆನು. ಆಗ ನಾನು ದೇವರೆಂಬುದು ಅವರಿಗೆ 
ತಿಳಿಯುವುದು. ನಾನೇ ಯೆಹೋವನು ಎಂಬುದು 
ಅವರಿಗೆ ಗೊತ್ತಾಗುವುದು.'' 


ಹೃದಯದ ಮೇಲೆ ಬರೆದ ಅಪರಾಧ 


1 7 “ಯೆಹೂದದ ಜನರ ಅಪರಾಧ ಅಳಿಸಲಾಗದ 


ಸ್ಥಳದಲ್ಲಿ ಬರೆಯಲಾಗಿದೆ. ಆ ಅಪರಾಧಗಳು 
ಕಬ್ಬಿಣದ ಲೇಖನಿಯಿಂದ ಕಲ್ಲಿನ ಮೇಲೆ ಕೆತ್ತ 
ಲಾಗಿವೆ. ಅವರ ಪಾಪಗಳು ವಜ್ರದ ಮೊನೆಯುಳ್ಳ 
ಲೇಖನಿಯಿಂದ ಕಲ್ಲಿನ ಮೇಲೆ ಕೆತ್ತಲಾಗಿವೆ. ಅವರ 
ಹೃದಯವೇ ಆಕಲ್ಲು ಆ ಪಾಪಗಳು ಅವರ ಯಜ್ಞ 
ವೇದಿಕೆಗಳ ಕೊಂಬುಗಳಲ್ಲಿ ಕೆತ್ತಿವೆ. 
ಅವರ ಮಕ್ಕಳು ಸುಳ್ಳುದೇವರುಗಳಿಗೆ ಅರ್ಪಿಸಿದ 
ಯಜ್ಞವೇದಿಕೆಗಳನ್ನು ಜ್ಞಾಪಿಸಿಕೊಳ್ಳುವರು. 
ಅವರು ಅಶೇರಳಿಗೆ* ಅರ್ಪಿಸಿದ ಮರದ ವಿಗ್ರಹ 
ಸ್ತಂಭಗಳನ್ನು ಜ್ಞಾಪಿಸಿಕೊಳ್ಳುವರು. ಅವರು 
ಸೊಂಪಾಗಿ ಬೆಳೆದ ಮರದ ಕೆಳಗೆ ಮತ್ತು ಬೆಟ್ಟಗಳ 
ಮೇಲೆ ಆ ವಸ್ತುಗಳನ್ನು ಜ್ಞಾಪಿಸಿಕೊಳ್ಳುವರು. 





ಅಶೇರ ಕಾನಾನ್ಯರ ಒಬ್ಬ ಪ್ರಮುಖ ದೇವತೆ, ಆಗ ಅವಳು ಬಾಳನ 
ಹೆಂಡತಿಯೆಂದು ಜನರು ಭಾವಿಸಿದ್ದರು. 


ಯೆರೆಮೀಯ 16:19-17:10 


ಅವರು ಆ ವಸ್ತುಗಳನ್ನು ಬೆಟ್ಟಗಳ ಮೇಲೆಯೂ 
ಬಯಲು ಪ್ರದೇಶದಲ್ಲಿಯೂ ಜ್ಞಾಪಿಸಿಕೊಳ್ಳು 
ವರು. ಯೆಹೂದದ ಜನರಲ್ಲಿ ಭಂಡಾರಗಳಿವೆ. 
ನಾನು ಅವುಗಳನ್ನು ಬೇರೆಯವರಿಗೆ ಒಪ್ಪಿಸುತ್ತೇನೆ. 
ನಿಮ್ಮ ದೇಶದಲ್ಲಿದ್ದ ಎಲ್ಲಾ ಉನ್ನತ ಸ್ಥಳಗಳನ್ನು 
ಜನರು ನಾಶಮಾಡುವರು. ಆ ಸ್ಥಳಗಳಲ್ಲಿ ಪೂಜೆ 
ಮಾಡಿ ನೀವು ಪಾಪಕ್ಕೆ ಗುರಿಯಾಗಿರುವಿರಿ. 

ನಾನು ನಿಮಗೆ ಕೊಟ್ಟ ಭೂಮಿಯನ್ನು ನೀವು 
ಕಳೆದುಕೊಳ್ಳುವಿರಿ. ನಿಮ್ಮನ್ನು ನಿಮಗೆ ತಿಳಿಯದ 
ನಾಡಿನಲ್ಲಿ ನಿಮ್ಮ ಶತ್ರುಗಳ ದಾಸರನ್ನಾಗಿ ಮಾಡು 
ವೆನು. ಏಕೆಂದರೆ ನನಗೆ ತುಂಬಾ ಕೋಪ ಬಂದಿದೆ. 
ನನ್ನ ಕೋಪವು ಉರಿಯುವ ಜ್ವಾಲೆಯಂತಿದೆ; 
ನೀವು ಅದರಲ್ಲಿ ಭಸ್ಮವಾಗಿ ಹೋಗುವಿರಿ.'' 


ಜನರಲ್ಲಿ ನಂಬಿಕೆ, ದೇವರಲ್ಲಿ ನಂಬಿಕೆ. 
ಯೆಹೋವನು ಹೀಗೆ ಹೇಳಿದನು: ""ಕೇವಲ ಬೇರೆ 
ಜನರನ್ನು ನಂಬಿದವರಿಗೆ ಕೇಡಾಗುವುದು. ಬಲ 
ಕ್ಕಾಗಿ, ಅನ್ಯರನ್ನು ನಂಬಿದವರಿಗೆ ಕೇಡಾಗುವುದು. 
ಏಕೆಂದರೆ ಅಂಥವರು ದೇವರಲ್ಲಿ ನಂಬಿಕೆ ಇಡು 
ವದನ್ನು ಬಿಟ್ಟುಬಿಟ್ಟಿರುತ್ತಾರೆ. 
ಆ ಜನರು ನಿರ್ಜನವಾದ ಪ್ರದೇಶದಲ್ಲಿದ್ದ, 
ಸುಹುವ ಬರಡು ಭೂಮಿಯಲ್ಲಿದ್ದ, ಬಂಜರು 
ಭೂಮಿಯಲ್ಲಿ ಬೆಳೆದ, ದೇವರು ನೀಡಬಹುದಾದ 
ಒಳ್ಳೆಯ ವಸ್ತುಗಳ ಬಗ್ಗೆ ಏನೂ ಅರಿಯದ ಒಂದು 
ಪೊದೆಯಂತಿರುತ್ತಾರೆ. 
ಆದರೆ ದೇವರಲ್ಲಿ ನಂಬಿಕೆಯುಳ್ಳ ಮನುಷ್ಯನು 
ದೇವರ ಕೃಪೆಗೆ ಪಾತ್ರನಾಗುವನು. ಏಕೆಂದರೆ ತಾನು 
ನಂಬಿಕೆಯುಳ್ಳವನೆಂದು ಅವನು ದೇವರಿಗೆ 
ತೋರಿಸಿಕೊಹುವನು. 
ಆ ಮನುಷ್ಯನು ನೀರಿನ ಸಮೀಪದಲ್ಲಿ ನೆಟ್ಟಿರುವ, 
ಆಳವಾಗಿ ಬೇರೂರಿ ನೀರಿನ ಸೆಲೆಗಳನ್ನು ತಲುಪಿ 
ರುವ, ಉಷ್ಣಕ್ಕೆ ಹೆದರದ, ಯಾವಾಗಲೂ ಹಸಿರೆಲೆ 
ಗಳಿಂದ ಸೊಂಪಾದ, ಮಳೆ ಬೀಳದ ವರ್ಷದ 
ಲ್ಲಿಯೂ ಚಿಂತಿಸದ, ಯಾವಾಗಲೂ ಫಲಭರಿತ 
ವಾಗಿರುವ ಮರದಂತೆ ಇರುವನು. 





"ಮನುಷ್ಯನ ಬುದ್ಧಿಯು ವಂಚನೆ ಮಾಡುತ್ತದೆ. ಆ 


ಬುದ್ಧಿಯು ಅತೀ ವ್ಯಾಧಿಗ್ರಸ್ತವಾಗಿರಬಹುದು, 
ಯಾರಿಂದಲೂ ಬುದ್ಧಿಯ ನಿಜವಾದ ಸ್ವರೂಪ 
ವನ್ನರಿಯಲಾಗುವದಿಲ್ಲ. 

ನಾನೇ ಯೆಹೋವನು, ನಾನು ಮನುಷ್ಯನ ಹೃದ 
ಯದ ಆಳವನ್ನು ನೋಡಬಲ್ಲೆ, ನಾನು ಮನುಷ್ಯನ 


ಯೆರೆಮೀಯ 17:11-24 


ಬುದ್ಧಿಯನ್ನು ಪರೀಕ್ಬಿಸಬಲ್ಲೆ, ಆದುದರಿಂದ ಪ್ರತಿ 
ಯೊಬ್ಬ ಮನುಷ್ಯನಿಗೆ ತಕ್ಕ ಪ್ರತಿ ಫಲವನ್ನು ನಾನು 
ನಿರ್ಧರಿಸಬಲ್ಲೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅವನ 
ಕೆಲಸಕ್ಕೆ ತಕ್ಕಂತೆ ಸರಿಯಾಗಿ ಫಲವನ್ನು 
ಕೊಡುವೆನು. 

!! ಕೆಲವು ಸಲಪಕ್ಷಿಯು ತಾನು ಇಡದ ಮೊಟ್ಟೆಗೆ ಕಾವು 
ಕೊಡುತ್ತದೆ. ಹಣಕ್ಕಾಗಿ ಮೋಸಮಾಡುವ ಮನು 
ಷ್ಯನು ಆ ಪಕ್ಸಿಯಂತಿರುವನು, ಅವನು ತನ್ನ ಮಧ್ಯ 
ಪ್ರಾಯದಲ್ಲಿ ತನ್ನ ಹಣವನ್ನೆಲ್ಲಾ ಕಳೆದು 
ಕೊಳ್ಳುವನು. ಅವನು ತನ್ನ ಅಂತ್ಯಕಾಲದಲ್ಲಿ 
ಮೂರ್ಪನಾಗಿ ಕಂಡುಬರುವನು.'' 

1೭ ಆದಿಯಿಂದ ನಮ್ಮ ಪವಿತ್ರಾಲಯವು * ಯೆಹೋ 
ವನ ಮಹತ್ವದ ಸಿಂಹಾಸನವಾಗಿದೆ. ಅದೊಂದು 
ಬಹಳ ಪ್ರಮುಖವಾದ ಸ್ಥಳವಾಗಿದೆ. 

ಯೆಹೋವನೇ, ನೀನು ಇಸ್ರೇಲಿನ ಆಶಾಕಿರಣ, 
ಯೆಹೋವನೇ, ನೀನು ಜೀವಜಲದ ಬುಗ್ಗೆ 
ಯಂತಿರುವೆ, ಯಾರಾದರೂ ಯೆಹೋವನ ಅನು 
ಸರಣೆಯನ್ನು ತ್ಯಜಿಸಿದರೆ ಅವರ ಜೀವನ ಬಹಳ 
ಮೊಟಕಾಗುತ್ತದೆ. 


ಯೆರೆಮೀಯನ ಮೂರನೆ ದೂರು 

14 ಯೆಹೋವನೇ, ನೀನು ನನ್ನನ್ನು ವಾಸಿಮಾಡಿದರೆ 
ನಿಜವಾಗಿಯೂ ನಾನು ಗುಣಹೊಂದುತ್ತೇನೆ. 
ನನ್ನನ್ನು ರಕ್ಷಿಸು. ಆಗ ನಿಜವಾಗಿಯೂ ರಕ್ಷಣೆ 
ಹೊಂದಿದವನಾಗುವೆನು. ಯೆಹೋವನೇ, ನಾನು 
ನಿನ್ನನ್ನು ಸ್ತುತಿಸುತ್ತೇನೆ. 

15 ಯೆಹೂದದ ಜನರು ನನಗೆ ಪ್ರಶ್ನೆಗಳನ್ನು ಕೇಳು 
ತ್ತಿರುತ್ತಾರೆ. " ಯೆರೆಮೀಯನೇ, ಯೆಹೋವನ 
ಸಂದೇಶ ಎಲ್ಲಿದೆ? ಆ ಸಂದೇಶವು ಸತ್ಯವಾಗುವು 
ದನ್ನು ನಾವು ನೋಡೋಣ'' ಎಂದು 
ಅವರನ್ನುತ್ತಾರೆ. 

16 ಯೆಹೋವನೇ, ನಾನು ನಿನ್ನನ್ನು ಬಿಟ್ಟು ಓಡಿ 
ಹೋಗಲಿಲ್ಲ ನಾನು ನಿನ್ನನ್ನು ಅನುಸರಿಸಿದೆನು. 
ನೀನು ಹೇಳಿದಂತೆ ನಾನು ಕುರುಬನಾದೆ,* ಆ 
ಭಯಂಕರ ದಿನವು ಬರಲೆಂದು ನಾನು ಬಯಸ 





962 


ಗೊತ್ತಿದೆ. ಈಗ ನಡೆಯುತ್ತಿರುವುದನ್ನೆಲ್ಲ ನೀನು 
ನೋಡುತ್ತಿರುವೆ. 

1? ಯೆಹೋವನೇ, ನನ್ನನ್ನು ಹಾಳುಮಾಡಬೇಡ. 
ಕಷ್ಟಕಾಲದಲ್ಲಿ ನಾನು ನಿನ್ನನ್ನೇ ಅವಲಂಭಿಸಿರು 
ತ್ತೇನೆ. 

18 ಜನರು ನನ್ನನ್ನು ಹಿಂಸಿಸುತ್ತಿದ್ದಾರೆ. ಆ ಜನರು ಲಜ್ಜಿ 
ಪಡುವಂತೆ ಮಾಡು. ನನ್ನನ್ನು ನಿರಾಶೆಗೊಳಿಸ 
ಬೇಡ. ಆ ಜನರಿಗೆ ಭೀತಿಯುಂಟಾಗಲಿ, ಆದರೆ 
ನನಗೆ ಭಯವಾಗುವಂತೆ ಮಾಡಬೇಡ. ನನ್ನ ವೈರಿ 
ಗಳಿಗೆ ಭಯಂಕರವಾದ ವಿನಾಶದ ದಿನವು ಬರು 
ವಂತೆ ಮಾಡು. ಅವರನ್ನು ಮುರಿದುಬಿಡು, ಮತ್ತೆ 
ಮತ್ತೆ ಮುರಿದುಬಿಡು. 


ಸಬ್ಬತ್‌ ದಿನವನ್ನು ಪವಿತ್ರವಾಗಿಡಬೇಕು 
ಔೌಯೆಹೋವನು ನನಗೆ ಹೀಗೆ ಹೇಳಿದನು, 
""ಯೆ`ರೆೃಮೀಯನೇ, ನೀನು ಹೋಗಿ ಯೆಹೂದದ 
ರಾಜರು ಸಂಚರಿಸುವ ಜಿರುಸಲೇಮಿನ ಜನರ ದ್ವಾರ 
ದಲ್ಲಿ* ನಿಲ್ಲು ಜನರಿಗೆ ನನ್ನ ಸಂದೇಶವನ್ನು ಹೇಳು. 
ಆಮೇಲೆ ಜಿರುಸಲೇಮಿನ ಎಲ್ಲಾ ದ್ವಾರಗಳಿಗೆ ಹೋಗಿ 
ಹಾಗೆಯೇ ಮಾಡು. 

20°" ಆ ಜನರಿಗೆ ಹೇಳು, "ಯೆಹೋವನ ಸಂದೇಶವನ್ನು 
ಕೇಳಿರಿ. ಯೆಹೂದದ ರಾಜರೇ ಕೇಳಿರಿ. ಯೆಹೂದದ 
ಎಲ್ಲಾ ಜನರೇ ಕೇಳಿರಿ. ಈ ದ್ವಾರಗಳಿಂದ ಜೆರುಸಲೇಮಿಗೆ 
ಬರುವ ಜನರೇ, ನಾನು ಹೇಳುವದನ್ನು ಕೇಳಿರಿ, 

2! ಯೆಹೋವನು ಹೀಗೆ ಹೇಳುತ್ತಾನೆ, ಸಬ್ಬತ್‌ ದಿನ 
ದಂದು ನೀವು ಯಾವ ಹೊರೆಯನ್ನೂ ಹೊತ್ತುಕೊಂಡು 
ಹೋಗದಂತೆ ಎಚ್ಚರವಹಿಸಿರಿ. ಸಬ್ಬತ್‌ದಿನದಂದು ಯಾವ 
ಹೊರೆಯನ್ನೂ ಜೆರುಸಲೇಮಿನ ದ್ವಾರಗಳ ಮೂಲಕ ತರ 
ಬೇಡಿರಿ. ಸಬ್ದತ್‌ದಿನದಂದು ನಿಮ್ಮ ಮನೆಯಿಂದ 
ಯಾವ ಹೊರೆಯನ್ನೂ ಈಚೆಗೆ ತೆಗೆದುಕೊಂಡು ಬರ 
ಬೇಡಿರಿ. ಆ ದಿನ ಯಾವ ಕೆಲಸವನ್ನೂ ಮಾಡಬೇಡಿರಿ. 
ಸಬ್ಬತ್‌ ದಿನವನ್ನು ನೀವು ಪವಿತ್ರದಿನವನ್ನಾಗಿ ಮಾಹ 
ಬೇಕು. ನಾನು ನಿಮ್ಮ ಪೂರ್ವಿಕರಿಗೆ ಇದೇ ಆದೇಶವನ್ನು 
ಕೊಟ್ಟೆ 3 ಆದರೆ ನಿಮ್ಮ ಪೂರ್ವಿಕರು ನನ್ನ ಅಜ್ಜಿಯನ್ನು 
ಪಾಲಿಸಲಿಲ್ಲ. ಅವರು ನನಗೆ ಗಮನಕೊಡಲಿಲ್ಲ. ನಿಮ್ಮ 








ಲಿಲ್ಲ” ಯೆಹೋವನೇ, ನಾನು ಹೇಳಿದ್ದೆಲ್ಲ ನಿನಗೆ 





ಪವಿತ್ರಾಲಯ ಜಿರುಸಲೇಮಿನಲ್ಲಿದ್ದ ಪವಿತ್ರಾಲಯ. 

ಕುರುಬ ದೇವರ ಜನರನ್ನು ಕೆಲವು ಸಲ ಕುರಿಗಳಿಂದು, ಅವರನ್ನು 
ನೋಡಿಕೊಳ್ಳುವವರನ್ನು ಕುರುಬರೆಂದು ಹೇಳಲಾಗಿದೆ. 

ಆ... ಬಯಸಲಿಲ್ಲ ಯೆರೆಮೀಯನು ಬರಲಿದ್ದ ವಿಪತ್ತುಗಳ ಬಗ್ಗೆ ಮತ್ತು 
ಇಕ್ಕಟ್ಟುಗಳ ಬಗ್ಗೆ ಪ್ರವಾದಿಸಿದನು, ಆದರೆ ಅವುಗಳು ನೆರವೇರುವುದು 
ಅವನಿಗೆ ಇಷ್ಟವಿರಲಿಲ್ಲ. 


ಪೂರ್ಪಿಕರು ತುಂಬಾ ಮೊಂಡರಾಗಿದ್ದರು. ನಾನು ಅವ 
ರನ್ನು ದಂಡಿಸಿದೆ. ಆದರೆ ಅದರಿಂದ ಏನೂ ಪ್ರಯೋಜನ 
ವಾಗಲಿಲ್ಲ. ಅವರು ನನ್ನ ಮಾತನ್ನು ಕೇಳಲಿಲ್ಲ. ಆದರೆ 
ನೀವು ಎಚ್ಚರಿಕೆಯಿಂದ ನನ್ನ ಆಜ್ಞೆಯನ್ನು ಪಾಲಿಸ 





ಜನರ ದ್ವಾರ ಇದು ಜಿರುಸಲೇಮಿಗೆ ಹೋಗುವ ದ್ವಾರಗಳಲ್ಲಿ ಒಂದಾಗಿ 
ರಬಹುದು, ಅಥವಾ ಯಾಜಕರಲ್ಲದವರು ದೇವಾಲಯಕ್ಕೆ ಹೋಗು 
ತ್ತಿದ್ದ ದಕ್ಷಿಣದ ದ್ವಾರಗಳಲ್ಲಿ ಒಂದಾಗಿರಬಹುದು. 


963 


ಬೇಕು.''' ಇದು ಯೆಹೋವನ ನುಡಿ. """ನೀವು ಸಬ್ಬತ್‌ 
ದಿನದಂದು ಜಿರುಸಲೇಮಿನ ದ್ವಾರಗಳ ಮೂಲಕ ಯಾವ 
ಭಾರವನ್ನೂ ತರಬಾರದು. ಸಬ್ಬತ್‌ ದಿನವನ್ನು ನೀವು 
ಪವಿತ್ರದಿನವನ್ನಾಗಿ ಮಾಹಬೇಕು. ಆ ದಿನ ನೀವು ಯಾವ 
ಕೆಲಸವನ್ನೂ ಮಾಡಬಾರದು.'' 

2" ನೀವು ಈ ಆಜ್ಞೆಯನ್ನು ಪಾಲಿಸಿದರೆ ದಾವೀದನ 
ಸಿಂಹಾಸನಾರೂಢನಾದ ರಾಜರು ಜಿರುಸಲೇಮಿನ ದ್ವಾರ 
ಗಳಿಂದ ಬರುತ್ತಾರೆ. ಆ ರಾಜರು ರಥಗಳಲ್ಲಿಯೂ ಅಶ್ವಾ 
ರೂಢರಾಗಿಯೂ ಬರುವರು. ಯೆಹೂದದ ಮತ್ತು 
ಜೆರುಸಲೇಮಿನ ಜನನಾಯಕರುಗಳು ಆ ರಾಜರ ಜೊತೆ 
ಯಲ್ಲಿ ಬರುವರು. ಜೆರುಸಲೇಮ್‌ ಪಟ್ಟಣದಲ್ಲಿ ಜನರು 
ಯಾವಾಗಲೂ ವಾಸವಾಗಿರುವರು. ಜಿರುಸಲೇಮಿಗೆ 
ಯೆಹೂದದ ಪಟ್ಟಣಗಳಿಂದ ಜನರು ಬರುವರು. ಅದರ 
ಸುತ್ತಲೂ ಇದ್ದ ಸಣ್ಣ ಸಣ್ಣ ಹಳ್ಳಿಗಳಿಂದ ಜನರು ಜಿರುಸ 
ಲೇಮಿಗೆ ಬರುವರು. ಬೆನ್ಯಾಮೀನ್‌ ಕುಲದವರು ವಾಸಿ 
ಸುವ ಪ್ರದೇಶದಿಂದ ಜನರು ಬರುವರು. ಪಶ್ಚಿಮ ಬೆಟ್ಟ 
ಗಳ ಇಳಿಜಾರು ಪ್ರದೇಶದಿಂದ ಮತ್ತು ಬೆಟ್ಟಪ್ರದೇಶ 
ದಿಂದ ಜನರು ಬರುವರು. ನೆಗೆವ್‌ ಪ್ರದೇಶದಿಂದ ಜನರು 
ಬರುವರು. ಆ ಜನರೆಲ್ಲರು ಸರ್ವಾಂಗಹೋಮಗಳನ್ನು, 
ಯಜ್ಞಗಳನ್ನು, ಧಾನ್ಯನೈವೇದ್ಯಗಳನ್ನು, ಧೂಪವನ್ನು 
ಮತ್ತು ಕೃತಜ್ಞತಾಯಜ್ಞಗಳನ್ನು ತೆಗೆದುಕೊಂಡು 
ಯೆಹೋವನ ಆಲಯಕ್ಕೆ ಬರುವರು. 27ನೀವು ನನ್ನ 


ಯೆರೆಮೀಯ 17:25-18:13 


ರಿಂದ ಆ ಕುಂಬಾರನು ಪುನಃ ಆ ಜೀಡಿಮಣ್ಣನ್ನು ಬಳಸಿ 
ಮತ್ತೊಂದು ಮಡಕೆಯನ್ನು ಮಾಡಿದನು. ಮಡಕೆಗೆ 
ತಾನು ಬಯಸಿದ ಆಕಾರವನ್ನು ಕೊಡಲು ತನ್ನ ಕೈಗಳನ್ನು 
ಉಪಯೋಗಿಸಿದನು. 

5ಆಗ ನನಗೆ ಯೆಹೋವನಿಂದ ಈ ಸಂದೇಶ ಬಂದಿತು: 
6""ಇಸ್ರ್ರೇಲ್‌ ಮನೆತನದವರೇ, ನಾನು ನಿಮಗೆ ಹೀಗೆಯೇ 
ಮಾಡಲು ಸಾಧ್ಯವೆಂಬುದನ್ನು ನೀವು ಬಲ್ಲಿರಿ. ನೀವು 
ಕುಂಬಾರನ ಕೈಯಲ್ಲಿದ್ದ ಜೀಡಿಮಣ್ಣಿನಂತಿದ್ದೀರಿ. ನಾನು 
ಆ ಕುಂಬಾರನಂತಿದ್ದೇನೆ. 

'ಒಮ್ಮೆ ನಾನು ಒಂದು ಜನಾಂಗವನ್ನಾಗಲಿ ಅಥವಾ 
ರಾಜ್ಯವನ್ನಾಗಲಿ ಕುರಿತು ಮಾತನಾಡುವಾಗ ಆ ಜನಾಂಗ 
ವನ್ನು ನಾನು ಖಂಡಿಸುವೆನೆಂದು ಮತ್ತು ಆ ಜನಾಂಗವನ್ನು 
ನಾನು ನಾಶಪಡಿಸುವೆನೆಂದು ಹೇಳಬಹುದು. 8ಆದರೆ ಆ 
ಜನಾಂಗದ ಜನರು ತಮ್ಮ ಮನಸ್ಸನ್ನು ಮತ್ತು ಜೀವನವನ್ನು 
ಪರಿವರ್ತಿಸಿಕೊಳ್ಳಬಹುದು. ಆ ಜನಾಂಗದ ಜನರು 
ಮಾಡುವ ದುಷ್ಕತ್ಯಗಳನ್ನು ನಿಲ್ಲಿಸಬಹುದು. ಆಗ ನಾನು 
ನನ್ನ ವಿಚಾರವನ್ನು ಬದಲಾಯಿಸಿ, ಆ ಜನಾಂಗವನ್ನು ನಾಶ 
ಪಡಿಸಬೇಕೆಂದು ಮಾಡಿದ ನನ್ನ ಮುಂಚಿನ ಯೋಜನೆ 
ಗಳನ್ನು ಕಾರ್ಯರೂಪಕ್ಕೆ ತರದಿರಬಹುದು. ?ಇನ್ನೊಮ್ಮೆ 
ಒಂದು ಜನಾಂಗದ ಬಗ್ಗೆ ಹೇಳುವಾಗ ಆ ಜನಾಂಗವನ್ನು 
ನಾನು ಅಭಿವೃದ್ಧಿಗೆ ತರುತ್ತೇನೆ, ಅದನ್ನು ನೆಟ್ಟು ಕಟ್ಟುತ್ತೇನೆ 
ಎಂದು ಹೇಳಬಹುದು. ಆದರೆ ಆ ಜನಾಂಗವು ನನ್ನ 





ಮಾತನ್ನು ಕೇಳದಿದ್ದರೆ ಮತ್ತು ನನ್ನ ಆಜ್ಜಿಯನ್ನು ಪಾಲಿಸ 
ದಿದ್ದರೆ ಕೇಡಾಗುವುದು. ಸಬ್ಬತ್‌ದಿನದಲ್ಲಿ ಹೊರೆ ಗಳನ್ನು 
ಹೊತ್ತುಕೊಂಡು ಜಿರುಸಲೇಮಿಗೆ ಹೋದರೆ ನೀವು ಆ 
ದಿನವನ್ನು ಪವಿತ್ರದಿನವೆಂದು ಆಚರಿಸಿದಂತೆ ಆಗುವುದಿಲ್ಲ. 
ಆಗ ನಾನು ನಂದಿಸಲಾಗದ ಬೆಂಕಿಯನ್ನು ಹೊತ್ತಿಸುತ್ತೇನೆ. 
ಆ ಬೆಂಕಿಯು ಜಿರುಸಲೇಮಿನ ದ್ವಾರಗಳಲ್ಲಿ ಪ್ರಾರಂಭ 
ವಾಗಿ ಅರಮನೆಗಳನ್ನು ಸುಡುವವರೆಗೂ ಉರಿಯು 
ತ್ತಿರುವುದು.” 


ಕುಂಬಾರ ಮತ್ತು ಜೀಡಿಮಣ್ಣು 

ಯೆಹೋವನಿಂದ ಯೆರೆಮೀಯನಿಗೆ ಈ 
1 6 ಸಂದೇಶ ಬಂದಿತು: "ಯೆರೆಮೀಯನೇ, ನೀನು 
ಕುಂಬಾರನ ಮನೆಗೆ ಹೋಗು. ನಾನು ಕುಂಬಾರನ 

ಮನೆಯಲ್ಲಿಯೇ ನಿನಗೆ ಸಂದೇಶವನ್ನು ಕೊಡುತ್ತೇನೆ.'' 
3ನಾನು ಕುಂಬಾರನ ಮನೆಗೆ ಹೋದೆನು. ಅವನು 
ಜೀಡಿಮಣ್ಣನ್ನು ಉಪಯೋಗಿಸಿ ಚಕ್ರದಿಂದ ಕೆಲಸ 
ಮಾಡುವದನ್ನು ನಾನು ಕಂಡೆನು. “ಅವನು ಜೀಡಿಮಣ್ಣಿ 
ನಿಂದ ಒಂದು ಮಡಕೆಯನ್ನು ಮಾಡುತ್ತಿದ್ದನು. ಆ ಮಡಕೆ 
ಯಲ್ಲಿ ಯಾವುದೋ ಒಂದು ದೋಷವಿತ್ತು ಆದುದ 


ಆಜ್ಞಾಪಾಲನೆಯನ್ನು ಮಾಡದೆ ದುಷ್ಠತ್ಯಗಳಲ್ಲಿ ತೊಡಗಿ 
ದರೆ ಅದನ್ನು ನೋಡಿ ಆ ಜನಾಂಗಕ್ಕೆ ನಾನು ಮಾಡ 
ಬೇಕೆಂದಿದ್ದ ಒಳಿತಿನ ಬಗ್ಗೆ ಮತ್ತೊಮ್ಮೆ ವಿಚಾರ ಮಾಡ 
ಬಹುದು. 

11°" ಯೆರೆಮೀಯನೇ, ಯೆಹೂದದ ಜನರಿಗೆ ಮತ್ತು 
ಜೆರುಸಲೇಮಿನಲ್ಲಿ ವಾಸಿಸುವ ಜನರಿಗೆ ಯೆಹೋವನು 
ಇಂತೆನ್ನುವನು; "ಸದ್ಯ ನಾನು ನಿಮಗೋಸ್ಕರ ತೊಂದರೆ 
ಗಳನ್ನು ಎಬ್ಬಿಸುತ್ತೇನೆ. ನಿಮ್ಮ ವಿರುದ್ಧ ಯೋಜನೆಗಳನ್ನು 
ಹಾಕುತ್ತಿದ್ದೇನೆ. ಆದುದರಿಂದ ನೀವು ಮಾಡುತ್ತಿರುವ 
ದುಷ್ಕೃತ್ಯಗಳನ್ನು ನಿಲ್ಲಿಸಬೇಕು. ಪ್ರತಿಯೊಬ್ಬನು ಪರಿ 
ವರ್ತನೆ ಹೊಂದಿ ಒಳ್ಳೆಯ ಕೆಲಸಗಳನ್ನು ಮಾಡಲು 
ಪ್ರಾರಂಭಿಸಬೇಕು' ಎಂದು ಹೇಳು. ಆದರೆ ಯೆಹೂ 
ದದ ಜನರು, "ಪ್ರಯತ್ನ ಮಾಡುವದರಿಂದ ಏನೂ 
ಪ್ರಯೋಜನವಿಲ್ಲ. ನಮ್ಮ ಮನಸ್ಸಿಗೆ ಬಂದಂತೆ ನಾವು 
ಮಾಡುತ್ತಿದ್ದೇವೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮ ದುಷ್ಟ 
ಮತ್ತು ಮೊಂಡುಮನಸ್ಸು ಹೇಳಿದಂತೆ ನಡೆಯುವೆವು 
ಎಂಬುದಾಗಿ ಉತ್ತರಿಸುವರು''' ಎಂದನು. 





13 ಯೆಹೋವನು ಹೇಳುವದನ್ನು ಆಲಿಸಿರಿ: "ಬೇರೆ 
ಜನಾಂಗದ ಜನರಿಗೆ ಈ ಪ್ರಶ್ನೆಯನ್ನು ಕೇಳಿರಿ, 


ಯೆರೆಮೀಯ 18:14-19:3 


"ಇಸ್ರೇಲ್‌ ಮಾಡಿದಂಥ ದುಷ್ಕೃತ್ಯಗಳನ್ನು ಬೇರೆ 
ಯಾರಾದರೂ ಮಾಡಿದ್ದನ್ನು ನೀವು ಎಂದಾದರೂ 
ಕೇಳಿದ್ದೀರಾ?' ಇಸ್ರೇಲ್‌ ದೇಶವು ದೇವರ 
ವಧುವಿನಂತಿದೆ. 

14 ಲೆಬನೋನಿನ ಪರ್ವತಗಳ ಮೇಲಿನ ಹಿಮವು ಇಳಿ 
ಜಾರಿನ ಬಂಡೆಯಿಂದ ಎಂದಾದರೂ ಕರಗು 
ವುದೇ? ಬಹುದೂರದಲ್ಲಿ ಹುಟ್ಟಿ ಹರಿದು ಬರುವ 
ತೊರೆಗಳು ಎಂದಾದರೂ ಹರಿಯದೆ ನಿಂತು 
ಹೋಗುವುದೇ? * 

15 ಆದರೆ ನನ್ನ ಜನರು ನನ್ನನ್ನು ಮರೆತಿದ್ದಾರೆ. ಅವರು 
ನಿಷ್ಟಯೋಜಕವಾದ ವಿಗ್ರಹಗಳಿಗೆ ನೈವೇದ್ಯ 
ಮಾಡುತ್ತಾರೆ. ನನ್ನ ಜನರು ತಾವು ಮಾಡುವ 
ಕೆಲಸಗಳಲ್ಲಿ ಮುಗ್ಗರಿಸುತ್ತಾರೆ. ಅವರು ತಮ್ಮ 
ಪೂರ್ವಿಕರ ಹಳೆಯ ಹಾದಿಯಲ್ಲಿಯೇ ಮುಗ್ಗರಿ 
ಸುತ್ತಾರೆ. ನನ್ನ ಜನರು ಒಳ್ಳೆಯ ರಾಜಬೀದಿಯ 
ಮೇಲೆ ನನ್ನನ್ನು ಹಿಂಬಾಲಿಸುವದನ್ನು ತೊರೆದು 
ಹಾಳಾದ ಹಾದಿಯನ್ನು ಹಿಡಿಯುತ್ತಾರೆ. 

16 ಆದುದರಿಂದ ಯೆಹೂದ್ಯರ ದೇಶವು ಬರಿದಾದ 
ಮರುಭೂಮಿಯಾಗುವುದು. ಜನರು ಇಲ್ಲಿಂದ 
ಹಾದುಹೋಗುವಾಗಲ್ಲೆಲ್ಲಾ ಸಿಳ್ಳುಹಾಕಿ ತಲೆ 
ಯಾಡಿಸುವರು. ದೇಶವು ಹಾಳಾದುದನ್ನು ನೋಡಿ 
ಬೆರಗಾಗುವರು. 


17" ಪೂರ್ವದಿಂದ ಬರುವ ಗಾಳಿಯಂತೆ ಯೆಹೂದದ 
ಜನರನ್ನು ಅವರ ವೈರಿಗಳ ಎದು ರಿನಲ್ಲಿ ಚದರಿಸಿ 
ಬಿಡುವೆನು. ನಾನು ಅವರನ್ನು ನಾಶಮಾಡುವೆನು. 
ಆ ಸಮಯದಲ್ಲಿ ಅವರಿಗೆ ಸಹಾಯ ಮಾಡಲು 
ನಾನು ಬರುವದಿಲ್ಲ. ಇಲ್ಲ! ನಾನು ಬಿಟ್ಟುಹೋಗು 
ವುದನ್ನು ಅವರು ನೋಡುವರು.” 


ಯೆರೆಮೀಯನ ನಾಲ್ಕನೇ ದೂರು 

!8ಆಗ ಯೆರೆಮೀಯನ ವೈರಿಗಳು ಹೀಗೆಂದರು; "" ಬನ್ನಿ 
ನಾವು ಯೆರೆಮೀಯನ ವಿರುದ್ದ ಒಳಸಂಚು ಮಾಡೋಣ. 
ಯಾಜಕನಿಂದ ಧರ್ಮೋಪದೇಶವು ತಪ್ಪುವದಿಲ್ಲ ಇದು 
ಖಂಡಿತ. ಜ್ಞಾನಿಗಳಿಂದ ಮಂತ್ರಾಲೋಚನೆಯು ಇದ್ದೇ 
ಇರುತ್ತದೆ. ದೈವೋಕ್ತಿಯು ಪ್ರವಾದಿಯಿಂದ ಎಂದಿಗೂ 
ತಪ್ಪದು. ಆದುದರಿಂದ ಅವನ ಬಗ್ಗೆ ಸುಳ್ಳು ಹೇಳಿ ನಾಶ 
ಮಾಡೋಣ. ಅವನು ಹೇಳುವ ಯಾವುದಕ್ಕೂ ನಾವು 
ಗಮನಕೊಹಬೇಕಾಗಿಲ್ಲ.'' 





ಲೆಬನೋನಿನ ... ಹೋಗುವುದೇ ಇದು ಅರ್ಥೈಸಲು ಕಷ್ಟಕರವಾದ 
ವಚನ. ಅಕ್ಬರಶಃ ಲೆಬನೋನಿನ ಹಿಮವು ಶದ್ದಾಯ್‌ ಬಂಡೆಯಿಂದ 
ಎಂದಾದರೂ ಕರಗುವುದುಂಟೇ? ""ಶದ್ದಾಯ್‌'' ಮತ್ತು '"ಬಂಡೆ'' 
ದೇವರ ಹೆಸರುಗಳಾಗಿವೆ. 


964 


192 ಯೆಹೋವನೇ, ನನ್ನ ಮಾತನ್ನು ಆಲಿಸು, ನನ್ನ 
ವಾದವನ್ನು ಆಲಿಸಿ ಯಾರು ಹೇಳುವುದು ಸರಿ 
ಎನ್ನುವದನ್ನು ನಿರ್ಣಯಿಸು. 

2 ನಾನು ಯೆಹೂದದ ಜನರಿಗೆ ಒಳ್ಳೆಯದನ್ನು 
ಮಾಡಿದೆನು. ಆದರೆ ಅವರೀಗ ನನಗೆ ಕೆಟ್ಟದ್ದನ್ನು 
ಮಾಡುತ್ತಿದ್ದಾರೆ. ಈಗ ಅವರು ನನ್ನನ್ನು 
ಕೊಲ್ಲುವುದಕ್ಕಾಗಿ ಒಂದು ಗುಂಡಿಯನ್ನು ತೋಡಿ 
ದ್ಹಾರೆ. ಯೆಹೋವನೇ, ನಾನು ಮಾಡಿದ್ದು ನಿನ್ನ 
ಜ್ಞಾಪಕದಲ್ಲಿಯೇ? ನಾನು ನಿನ್ನ ಎದುರಿಗೆ ನಿಂತು 
ಕೊಂಡು ಈ ಜನರಿಗೆ ಒಳ್ಳೆಯದನ್ನು ಮಾಡೆಂದೂ 
ಅವರ ಮೇಲೆ ಕೋಪಗೊಳ್ಳಬಾರದೆಂದೂ ನಿನ್ನಲ್ಲಿ 
ಕೇಳಿಕೊಂಡೆ. 

>! ಆದುದರಿಂದ ಈಗ ಅವರ ಮಕ್ಕಳು ಕ್ಲಾಮಪೀಡಿತ 
ರಾಗಿ ಉಪವಾಸ ಬೀಳುವಂತೆ ಮಾಡು. ಅವರ 
ಶತ್ರುಗಳು ಅವರನ್ನು ಖಡ್ಗದಿಂದ ಸೋಲಿಸುವಂತೆ 
ಮಾಡು. ಅವರ ಹೆಂಡಂದಿರು ಮಕ್ಕಳನ್ನು ಕಳೆದು 
ಕೊಳ್ಳಲಿ ಮತ್ತು ವಿಧವೆಯರಾಗಲಿ. ಅವರ ಯೌವ 
ನಸ್ನರು ಯುದ್ಧದಲ್ಲಿ ಖಡ್ಗದಿಂದ ಹತರಾಗಲಿ. 

2 ಅವರ ಮನೆಗಳಲ್ಲಿ ರೋದನದ ಧ್ವನಿ ಬರಲಿ. 
ನೀನು ಫಕ್ಕನೆ ಅವರ ಮುಂದೆ ಶತ್ರುವನ್ನು ತಂದು 
ನಿಲ್ಲಿಸಿದಾಗ ಅವರು ಅಳುವಂತಾಗಲಿ. ನನ್ನ ವೈರಿ 
ಗಳು ನನ್ನನ್ನು ಬಲೆಯಲ್ಲಿ ಸಿಕ್ಕಿಸಬೇಕೆಂದು 
ಪ್ರಯತ್ನ ಮಾಡಿದ್ದಾರೆ. ನಾನು ಸಿಕ್ಕಿಹಾಕಿ ಕೊಳ್ಳು 
ವಂಥ ಮತ್ತು ನನ್ನ ಕಣ್ಣಿಗೆ ಕಾಣದ ಗುಪ್ತವಾದ 
ಬಲೆಗಳನ್ನು ಅವರು ಹಾಕಿದ್ದಾರೆ. 

ಚ ಯೆಹೋವನೇ, ನನ್ನನ್ನು ಕೊಲ್ಲಲು ಅವರು 
ಹಾಕಿದ ಯೋಜನೆಗಳನ್ನೆಲ್ಲ ನೀನು ಬಲ್ಲೆ. ಅವರ 
ಅಪರಾಧಗಳನ್ನು ಮನ್ನಿಸಬೇಹ. ಅವರ ಪಾಪಗ 
ಳನ್ನು ಅಳಿಸಬೇಡ. ನನ್ನ ವೈರಿಗಳನ್ನು ನಾಶಪಡಿಸು, 
ನೀನು ಕೋಪದಲ್ಲಿದ್ದಾಗ ಆ ಜನರನ್ನು ಶಿಕ್ಚಿಸು. 


1 ಯೆಹೋವನು ನನಗೆ ಹೀಗೆ ಹೇಳಿದನು: 
OQ ಒಬ್ಬ ಕುಂಬಾರನ ಹತ್ತಿರ 
ಹೋಗಿ ಅವನಿಂದ ಒಂದು ಮಣ್ಣಿನ ಕೊಡವನ್ನು ಕೊಂಡು 
ಕೊಂಡು ?ಬೋಕಿಯ ದ್ವಾರದ* ಸಮೀಪದಲ್ಲಿರುವ 
ಬೆನ್‌ಹಿನ್ನೋಮ್‌ ತಗ್ಗಿಗೆ ಹೋಗು. ನಿನ್ನ ಸಂಗಡ ಜನರ 
ಹಿರಿಯರಲ್ಲಿ ಕೆಲವರನ್ನೂ ಯಾಜಕರ ಹಿರಿಯರಲ್ಲಿ 
ಕೆಲವರನ್ನೂ ಕರೆದುಕೊಂಡು ಹೋಗು. ನಾನು ನಿನಗೆ 
ಹೇಳುವುದನ್ನು ನೀನು ಅಲ್ಲಿ ಅವರಿಗೆ ಹೇಳು. ನಿನ್ನ 
ಜೊತೆಯಲ್ಲಿದ್ದ ಜನರಿಗೆ ಹೇಳು "ಯೆಹೂದದ ರಾಜನೇ, 
ಜೆರುಸಲೇಮಿನ ಜನರೇ, ಯೆಹೋವನ ಈ ಸಂದೇಶ 





ಬೋಕಿಯ ದ್ವಾರ ಒಂದು ದ್ವಾರದ ಹೆಸರು. 


965 


ವನ್ನು ಕೇಳಿರಿ. ಇಸ್ರೇಲರ ದೇವರು ಸರ್ವಶಕ್ತನಾದ 
ಯೆಹೋವನೂ ಹೀಗೆ ಹೇಳುತ್ತಾನೆ: ನಾನು ಈ ಸ್ಥಳಕ್ಕೆ 
ಒಂದು ಭಯಂಕರವಾದ ಕೇಡನ್ನು ಉಂಟು ಮಾಡು 
ವೆನು. ಅದರ ಬಗ್ಗೆ ಕೇಳಿದ ಪ್ರತಿಯೊಬ್ಬ ವ್ಯಕ್ತಿಯು 
ವಿಸ್ಮಯ ಪಡುವನು ಮತ್ತು ಭಯಪಡುವನು. 
“ಯೆಹೂದದ ಜನರು ನನ್ನ ಅನುಸರಣೆಯನ್ನು 
ಬಿಟ್ಟಿದ್ದರಿಂದ ನಾನು ಹೀಗೆ ಮಾಡುವೆನು. ಇದನ್ನು 
ಅವರು ಅನ್ಯದೇವರುಗಳ ಸ್ಥಳವನ್ನಾಗಿ ಮಾಡಿದ್ದಾರೆ. 
ಯೆಹೂದದ ಜನರು ಈ ಸ್ಥಳ ದಲ್ಲಿ ಅನ್ಯದೇವರುಗಳಿಗಾಗಿ 
ಧೂಪವನ್ನು ಹಾಕಿದ್ದಾರೆ. ಬಹಳ ಹಿಂದೆ ಈ ಜನರು ಆ 
ದೇವರುಗಳನ್ನು ಪೂಜಿಸುತ್ತಿರಲಿಲ್ಲ. ಅವರ ಹಿರಿಯರೂ 
ಆ ದೇವರುಗಳನ್ನು ಪೂಜಿಸುತ್ತಿರಲಿಲ್ಲ. ಇವುಗಳು ಅನ್ಯ 
ದೇಶದ ಹೊಸ ದೇವರುಗಳು. ಯೆಹೂದದ ರಾಜರು ಈ 
ಸ್ಥಳವನ್ನು ಮುಗ್ಧಮಕ್ಕಳ ರಕ್ತದಿಂದ ತುಂಬಿದರು. 
5ಯೆಹೂದದ ರಾಜರು ಬಾಳ್‌ ದೇವರಿಗಾಗಿ ಉನ್ನತ 
ವಾದ ಸ್ಥಳಗಳನ್ನು ಕಟ್ಟಿಸಿದರು. ಅವರು ಆ ಸ್ಥಳಗಳಲ್ಲಿ ತಮ್ಮ 
ಗಂಡು ಮಕ್ಕಳನ್ನು ಹೋಮ ಮಾಡಿದರು. ಅವರು ಬಾಳ್‌ 
ದೇವರಿಗೆ ತಮ್ಮ ಗಂಡು ಮಕ್ಕಳನ್ನು ಆಹುತಿಕೊಟ್ಟರು. 
ನಾನು ಹಾಗೆ ಮಾಡಲು ಅವರಿಗೆ ಹೇಳಿರಲಿಲ್ಲ. ನಿಮ್ಮ 
ಗಂಡುಮಕ್ಕಳನ್ನು ಆಹುತಿಯಾಗಿ ಕೊಡಿ ಎಂದು ನಿಮಗೆ 
ಹೇಳಲಿಲ್ಲ. ಅಂಥ ವಿಚಾರ ನನ್ನ ಮನಸ್ಸಿನಲ್ಲಿ ಬರಲೇ 
ಇಲ್ಲ. 
6ಈಗ, ಬೆತ್‌ಹಿನ್ನೋಮಿನ ಕಣಿವೆಯಲ್ಲಿದ್ದ ಈ 
ಸ್ಥಳವನ್ನು ಜನರು 'ತೋಫೆತ್‌' ಎಂದು ಕರೆಯುತ್ತಾರೆ. 
ಆದರೆ ಜನರು ಇದನ್ನು "ಕೊಲೆಯ ಕಣಿವೆ' ಎಂದು 
ಕರೆಯುವ ದಿನಗಳು ಬರುತ್ತಿವೆ ಎಂದು ನಾನು ನಿಮಗೆ 
ಮುನ್ನೆಚ್ಚರಿಕೆಯನ್ನು ಕೊಡುತ್ತೇನೆ. ಇದು ಯೆಹೋವನ 
ನುಡಿ. 7ಈ ಸ್ಥಳದಲ್ಲಿ ನಾನು ಯೆಹೂದದ ಮತ್ತು 
ಜೆರುಸಲೇಮಿನ ಜನರ ಯೋಜನೆಗಳನ್ನು ಹಾಳು 
ಮಾಡುತ್ತೇನೆ. ಶತ್ರುವು ಈ ಜನರನ್ನು ಬೆನ್ನಟ್ಟಿ ಬರುವನು. 
ನಾನು ಈ ಸ್ಥಳದಲ್ಲಿ ಖಡ್ಗದಿಂದ ಯೆಹೂದದ ಜನರ 
ಕೊಲೆಯಾಗುವಂತೆ ಮಾಡುವೆನು. ಅವರ ಹೆಣಗಳು ಪಕ್ಷಿ 
ಗಳಿಗೆ ಮತ್ತು ಕಾಡು ಪ್ರಾಣಿಗಳಿಗೆ ಆಹಾರವಾಗುವಂತೆ 
ಮಾಡುವೆನು. *ನಾನು ಈ ನಗರವನ್ನು ಸಂಪೂರ್ಣವಾಗಿ 
ನಾಶಮಾಡುತ್ತೇನೆ. ಜೆರುಸಲೇಮಿನಿಂದ ಹಾದು 
ಹೋಗುವಾಗ ಜನರು ಸಿಳ್ಳುಹಾಕಿ ತಲೆಯಾಡಿಸಿ ಹೋಗು 
ವರು. ನಗರವು ಹಾಳಾಗಿರುವುದನ್ನು ಕಂಡು ಅವರು 
ಬೆರಗಾಗುವರು. 

ಶತ್ರುವು ನಗರದಸುತ್ತಲೂ ತನ್ನ ಸೈನ್ಯವನ್ನು ತರುವನು. 
ಜನರು ಆಹಾರವನ್ನು ಶೇಖರಿಸಲು ಹೊರಗೆ ಹೋಗ 
ದಂತೆ ಆ ಸೈನ್ಯವು ತಡೆಯುವದು. ನಗರದಲ್ಲಿದ್ದ ಜನರು 
ಉಪವಾಸ ಬೀಳುವರು. ಅವರು ಹಸಿವು ತಾಳಲಾರದೆ 











ಯೆರೆಮೀಯ 19:4-20:2 


ತಮ್ಮ ಮಕ್ಕಳನ್ನೇ ತಿನ್ನುವರು. ಆಮೇಲೆ ಅವರು ಒಬ್ಬರ 
ನ್ನೊಬ್ಬರು ತಿನ್ನಲು ಪ್ರಾರಂಭಿಸುವರು.' 

10"ಯೆರೆಮೀಯನೇ, ನೀನು ಜನರಿಗೆ ಆ ವಿಷಯ 
ಗಳನ್ನು ಹೇಳು. ಅವರು ಗಮನವಿಟ್ಟು ಕೇಳುತ್ತಿರುವಾಗ 
ಆ ಮಣ್ಣಿನ ಕೊಡವನ್ನು ಒಡೆದು ಹಾಕಿ!!ಹೀಗೆ ಹೇಳು: 
"ಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ: "ಈ 
ಮಣ್ಣಿನ ಕೊಹವನ್ನು ಒಡೆದುಹಾಕಿದಂತೆ ನಾನು 
ಯೆಹೂದ ಜನಾಂಗವನ್ನು ಮತ್ತು ಜೆರುಸಲೇಮ್‌ ನಗರ 
ವನ್ನು ಒಡೆದುಹಾಕುವೆನು. ಈ ಕೊಡವನ್ನು ಪುನಃ 
ಜೋಡಿ ಸಲು ಸಾಧ್ಯವಿಲ್ಲ. ಯೆಹೂದ ಜನಾಂಗದ 
ಸ್ಥಿತಿಯೂ ಹೀಗೆಯೇ ಆಗುವುದು. ತೋಫೆತಿನಲ್ಲಿ 
ಸ್ಥಳವಿಲ್ಲದಂತಾಗುವವರೆಗೂ ಸತ್ತವರನ್ನು ಅಲ್ಲಿ ಹೂಳ 
ಲಾಗುವುದು. ನಾನು ಈ ಜನರಿಗೂ ಮತ್ತು ಈ ಸ್ಥಳಕ್ಕೂ 
ಹೀಗೆ ಮಾಡುತ್ತೇನೆ. ನಾನು ಈ ನಗರವನ 
ತೋಫೆತಿನಂತೆ ಮಾಡುತ್ತೇನೆ' ಇದು ಯೆಹೋವನ ನುಡಿ. 
13: ಜಿರುಸಲೇಮಿನ ಮನೆಗಳು ಈ ತೋಫೆತಿನಷ್ಟೆ 
"ಹೊಲಸಾಗುವವು.' ಯೆಹೂದದ ರಾಜರ ಅರಮನೆಗಳು 
ಈ ತೋಫೆತಿನಂತೆ ಹಾಳಾಗುವವು. ಏಕೆಂದರೆ ಜನರು 
ತಮ್ಮ ಮನೆಯ ಮಾಳಿಗೆಯ ಮೇಲೆ ಸುಳ್ಳು ದೇವರು 
ಗಳನ್ನು ಪೂಜಿಸಿದರು. ಅವರು ನಕ್ಷತ್ರಗಳನ್ನು ಪೂಜಿಸಿ 
ಅವುಗಳ ಗೌರವಾರ್ಥವಾಗಿ ಧೂಪಹಾಕಿದರು. ಅವರು 
ಸುಳ್ಳು ದೇವರುಗಳಿಗೆ ಪಾನನ್ಯೆವೇದ್ಯವನ್ನು 
ಅರ್ಪಿಸಿದರು.''' 

4ಯರೆಮೀಯನು ಯೆಹೋವನ ಅಪ್ಪಣೆಯಂತೆ 
ತೋಫೆತಿನಲ್ಲಿ ಪ್ರವಾದಿಸಿದ ಮೇಲೆ ಅಲ್ಲಿಂದ ಬಂದು 
ಪವಿತ್ರಾಲಯದ ಪ್ರಾಕಾರದಲ್ಲಿ ನಿಂತುಕೊಂಡು, ಎಲ್ಲಾ 
ಜನರನ್ನುದ್ದೇಶಿಸಿ ಹೀಗೆ ಹೇಳಿದನು: '*""ಇಸ್ರೇಲಿನ 
ದೇವರೂ ಸರ್ವಶಕ್ತನೂ ಆಗಿರುವ ಯೆಹೋವನು ಹೀಗೆ 
ಹೇಳುವನು: "ನಾನು ಜೆರುಸಲೇಮಿಗೂ ಆದರ ಸುತ್ತಲಿನ 
ಹಳ್ಳಿಗಳಿಗೂ ಅನೇಕ ವಿಪತ್ತುಗಳನ್ನು ಬರಮಾಹುವುದಾಗಿ 
ಹೇಳಿದೆನು. ಅವುಗಳನ್ನು ಬೇಗನೆ ಬರಮಾಡುತ್ತೇನೆ. 
ಏಕೆಂದರೆ ಜನರು ಬಹಳ ಮೊಂಡರಾಗಿದ್ದಾರೆ. ನಾನು 
ಹೇಳಿದ್ದನ್ನು ಅವರು ಕೇಳುವುದೂ ಇಲ್ಲ, ಅನುಸರಿಸು 
ವುದೂ ಇಲ್ಲ.'' 


ಯೆರೆಮೀಯ ಮತ್ತು ಪಷ್ಣೂರನು 
DO ಬ ಗ್‌ ಯಾಜಕನಾಗಿದ್ದನು. 
ಅವನು ಯೆಹೋವನ ಆಲಯದ ಮುಖ್ಯಾಧಿ 
ಕಾರಿಯಾಗಿದ್ದನು. ಪಷ್ಣೂರನು ಇಮ್ಮೇರನ ಮಗನು. 
ಯೆಹೋವನ ಆಲಯದ ಪ್ರಾಕಾರದಲ್ಲಿ ಯೆರೆಮೀ 
ಯನು ಮಾಡಿದ ಪ್ರವಾದನೆಯನ್ನು ಪಷ್ಣೂರನು ಕೇಳಿ 
ದನು. ಅವನು ಪ್ರವಾದಿಯಾದ ಯೆರೆಮೀಯನನ್ನು 


ಯೆರೆಮೀಯ 20:3-12 


ಹೊಡೆಯಿಸಿ ಯೆಹೋವನ ಆಲಯಕ್ಕೆ ಸೇರಿದ ಮೇಲಣ 
ಬೆನ್ಯಾಮೀನ್‌ ದ್ವಾರದಲ್ಲಿದ್ದ ಕೊಳಕ್ಕೆ ಹಾಕಿಸಿದನು. 
ಮರುದಿನ ಪಷ್ಣೂರನು ಯೆರೆಮೀಯನನ್ನು ಕೊಳ 
ದಿಂದ ಬಿಡಿಸಿದನು. ಆಗ ಯೆರೆಮೀಯನು ಪಷ್ಟೂರನಿಗೆ 
ಹೀಗೆ ಹೇಳಿದನು: ""ದೇವರು ನಿನ್ನನ್ನು ಪಷ್ಣೂರ್‌ ಎಂದು 
ಹೇಳುವದಿಲ್ಲ ಈಗ ಯೆಹೋವನು ನಿನಗಿಟ್ಟ ಹೆಸರು, 
""ಪ್ರತಿಯೊಂದು ಭಾಗದಲ್ಲಿಯೂ ಭಯಂಕಾರಿ' “ಅದು 
ನಿನ್ನ ಹೆಸರು. ಏಕೆಂದರೆ ಯೆಹೋವನು ಹೇಳುತ್ತಾನೆ: 
ನಾನು ಶಕ್ಚಣ ನಿನ್ನನ್ನು ನಿನಗೆ ಭಯಂಕಾರಿಯನ್ನಾಗಿ 
ಮಾಡುವೆನು. ನಾನು ನಿನ್ನನ್ನು ನಿನ್ನ ಎಲ್ಲಾ ಸ್ನೇಹಿತರಿಗೆ 
ಭಯಂಕಾರಿಯನ್ನಾಗಿ ಮಾಡುವೆನು. ವೈರಿಗಳು ಖಡ್ಗಗ 
ಳಿಂದ ನಿನ್ನ ಸ್ನೇಹಿತರನ್ನು ಕೊಲ್ಲುವುದನ್ನು ನೀನು 
ನೋಡುವೆ. ಯೆಹೂದದ ಎಲ್ಲಾ ಜನರನ್ನು ನಾನು ಬಾಬಿ 
ಲೋನಿನ ರಾಜನಿಗೆ ಒಪ್ಪಿಸುವೆನು. ಅವನು ಯೆಹೂದ್ಯ 
ರನ್ನು ಬಾಬಿಲೋನಿಗೆ ತೆಗೆದುಕೊಂಡು ಹೋಗುವನು: 
ಅವನ ಸೈನಿಕರು ಯೆಹೂದ್ಯರನ್ನು ತಮ್ಮ ಕತ್ತಿಗಳಿಂದ 
ಕೊಂದುಹಾಕುವರು. *ಸಂಪತ್ತನ್ನು ಸಂಗ್ರಹಿಸಿ ಸಿರಿವಂತ 
ರಾಗಲು ಜಿರುಸಲೇಮಿನ ಜನರು ಬಹಳ ಕಷ್ಟಪಟ್ಟು ದುಡಿ 
ದರು. ಆದರೆ ನಾನು ಅದೆಲ್ಲವನ್ನು ಅವರ ವೈರಿಗಳಿಗೆ 
ಒಪ್ಪಿಸುವೆನು. ಜಿರುಸಲೇಮಿನ ರಾಜನ ಬಳಿ ಅನೇಕ 
ನಿಧಿನಿಕ್ಟೇಪಗಳಿವೆ. ಆದರೆ ನಾನು ಆ ನಿಧಿನಿಕ್ಷೇಪಗಳ 
ನ್ನೆಲ್ಲಾ ವೈರಿಗೆ ಒಪ್ಪಿಸುತ್ತೇನೆ. ವೈರಿಯು ಅವುಗಳನ್ನು 
ಬಾಬಿಲೋನ್‌ ದೇಶಕ್ಕೆ ತೆಗೆದುಕೊಂಡು ಹೋಗುವನು. 
6ಪಷ್ಣೂರನೇ, ನಿನ್ನನ್ನೂ ನಿನ್ನ ಮನೆಯಲ್ಲಿರುವವರೆಲ್ಲ 
ರನ್ನೂ ಬಲವಂತವಾಗಿ ಬಾಬಿಲೋನ್‌ ದೇಶಕ್ಕೆ ಸೆರೆ 
ಒಯ್ಯಲಾಗುವುದು. ನೀನು ಬಾಬಿಲೋನ್‌ನಲ್ಲಿ ಮರಣ 
ಹೊಂದುವೆ; ನಿನ್ನನ್ನು ಆ ಪರದೇಶದಲ್ಲಿಯೇ ಹೂಳಲಾ 
ಗುವುದು. ನೀನು ನಿನ್ನ ಸ್ನೇಹಿತರಿಗೆ ಸುಳ್ಳುಬೋಧನೆ 
ಯನ್ನು ಮಾಡಿದೆ. ಹೀಗಾಗುವುದಿಲ್ಲವೆಂದು ನೀನು 
ಹೇಳಿದೆ. ಆದರೆ ನಿನ್ನೆಲ್ಲ ಸ್ನೇಹಿತರು ಸಹ ಸತ್ತು ಬಾಬಿಲೋ 
ನಿನಲ್ಲಿ ಹೂಳಲ್ಪಡುವರು.''' 





ಯೆರೆಮೀಯನ ಐದನೆ ದೂರು 

? ಯೆಹೋವನೇ, ನೀನು ನನ್ನನ್ನು ಮರುಳುಗೊಳಿ 
ಸಿದೆ, ನಿಜವಾಗಿಯೂ ನಾನು ಮರುಳಾದೆನು, 
ನೀನು ನನಗಿಂತ ಬಲಿಷ್ಠನಾದುದರಿಂದ ಗೆದ್ದೆ. 
ನಾನೊಂದು ತಮಾಷೆಯಾಗಿದ್ದೇನೆ. ಹಗಲೆಲ್ಲ 
ಜನರು ನನ್ನನ್ನು ಕಂಡು ನಗುತ್ತಾರೆ. ನನ್ನನ್ನು ಗೇಲಿ 
ಮಾಡುತ್ತಾರೆ. 

8. ನಾನು ಮಾತನಾಡಿದಾಗಲೆಲ್ಲ ಕೂಗಿ ಕೂಗಿ ಹೇಳು 
ತ್ತೇನೆ. ನಾನು ಯಾವಾಗಲೂ ಹಿಂಸೆ ಮತ್ತು ವಿನಾ 
ಶದ ಬಗ್ಗೆ ಕೂಗಿಕೊಳ್ಳುತ್ತೇನೆ. ಯೆಹೋವನಿಂದ 


966 


ಬಂದ ಸಂದೇಶದ ಬಗ್ಗೆ ಜನರಿಗೆ ಹೇಳುತ್ತೇನೆ. 
ಆದರೆ ಜನರು ಯಾವಾಗಲೂ ನನಗೆ ಅವಮಾನ 
ಮಾಡುತ್ತಾರೆ. ನನ್ನನ್ನು ಗೇಲಿ ಮಾಡುತ್ತಾರೆ. 
ಒಮ್ಮೊಮ್ಮೆ ನನ್ನಷ್ಟಕ್ಕೆ ನಾನೇ ಹೇಳಿಕೊಳ್ಳುತ್ತೇನೆ, 
""ನಾನು ಯೆಹೋವನನ್ನೇ ಮರೆತುಬಿಡುತ್ತೇನೆ. 
ಆತನ ಹೆಸರಿನಲ್ಲಿ ಇನ್ನೇನೂ ಮಾತನಾಡುವು 
ದಿಲ್ಲ'' ಎಂದುಕೊಂಡರೆ ಆತನ ಸಂದೇಶವು ನನ್ನ 
ಅಂತರಾಳದಲ್ಲಿ ಉರಿಯುವ ಜ್ವಾಲೆಯಂತಾಗು 
ತ್ತದೆ. ಅದು ಆಳಕ್ಕೆ ಇಳಿದು ನನ್ನ ಎಲುಬುಗಳನ್ನು 
ಸುಡುವಂತಾಗುತ್ತದೆ. ಯೆಹೋವನ ಸಂದೇಶ 
ವನ್ನು ನನ್ನ ಅಂತರಾಳದಲ್ಲಿ ಹಿಡಿದಿಟ್ಟುಕೊಳ್ಳಲು 
ಪ್ರಯತ್ನ ಮಾಡಿ ನಾನು ದಣಿಯುತ್ತೇನೆ. ಕೊನೆಗೆ 
ಅದನ್ನು ನನ್ನೊಳಗೆ ಇಟ್ಟುಕೊಳ್ಳಲು ಅಸಾಧ್ಯ 
ವಾಗುತ್ತದೆ. 

ಅನೇಕ ಜನರು ನನ್ನ ವಿರುದ್ಧವಾಗಿ ಮೆಲುಧ್ವನಿ 
ಯಲ್ಲಿ ಮಾತನಾಡುವದು ನನ್ನ ಕಿವಿಗೆ ಬೀಳುತ್ತಿದೆ, 
ಅದು ನನ್ನನ್ನು ಭಯಗೊಳಿಸುತ್ತಿದೆ. ನನ್ನ ಸ್ನೇಹಿ 
ತರು ಸಹ ನನ್ನ ವಿರುದ್ಧ ಮಾತನಾಡುತ್ತಿದ್ದಾರೆ. 
ನಾನು ಯಾವುದಾದರೂ ತಪ್ಪನ್ನು ಮಾಡಲಿ ಎಂದು 
ಜನರು ಹೊಂಚುಹಾಕಿ ಕಾದಿದ್ದಾರೆ. ""ಅವನು 
ದುಷ್ಕಾರ್ಯವನ್ನು ಮಾಡಿದ್ದಾನೆಂದು ನಾವು ಸುಳ್ಳು 
ಹೇಳೋಣ. ಯೆರೆಮೀಯನನ್ನು ನಾವು ವಂಚಿ 
ಸಲು ಸಾಧ್ಯವಾಗಬಹುದು. ನಾವು ಅವನನ್ನು 
ಹಿಡಿದುಕೊಳ್ಳಬಹುದು. ಕೊನೆಗೆ ಅವನನ್ನು 
ತೊಲಗಿಸಬಹುದು. ನಾವು ಅವನನ್ನು ಹಿಡಿದು 
ಅವನ ಮೇಲೆ ನಮ್ಮ ಸೇಡನ್ನು ತೀರಿಸಿ 
ಕೊಳ್ಳೋಣ'' ಎಂದು ಮಾತನಾಡುತ್ತಿದ್ದಾರೆ. 
ಆದರೆ ಯೆಹೋವನು ನನ್ನೊಡನಿದ್ದಾನೆ. 
ಯೆಹೋವನು ಒಬ್ಬ ಶೂರ ಯೋಧನಂತಿದ್ದಾನೆ. 
ಆದುದರಿಂದ ನನ್ನನ್ನು ಬೆನ್ನಟ್ಟಿಕೊಂಡು ಬರುತ್ತಿದ್ದ 
ಜನರು ಬೀಳುತ್ತಾರೆ. ಅವರು ನನ್ನನ್ನು ಸೋಲಿಸ 
ಲಾರರು. ಆ ಜನರು ಸೋತುಹೋಗುತ್ತಾರೆ. ಅವ 
ರಿಗೆ ಆಶಾಭಂಗವಾಗುತ್ತದೆ. ಅವರಿಗೆ ನಾಚಿಕೆ 
ಯಾಗುತ್ತದೆ. ಅವರು ಆ ನಾಚಿಕೆಯನ್ನು ಎಂದೂ 
ಮರೆಯಲಾರರು. 

ಸರ್ವಶಕ್ತನಾದ ಯೆಹೋವನೇ, ನೀನು ಒಳ್ಳೆಯವ 
ರನ್ನು ಪರೀಕ್ಷಿಸುವೆ. ನೀನು ಒಬ್ಬ ವ್ಯಕ್ತಿಯ ಹೃದಯ 
ವನ್ನು ಮತ್ತು ಬುದ್ಧಿಯನ್ನು ಆಳವಾಗಿ ಪರೀಕ್ಷಿಸಿ 
ನೋಡುವೆ. ನಾನು ಅವರ ವಿರುದ್ಧ ನನ್ನ ಅಭಿ 
ಪ್ರಾ,ಯಗಳನ್ನು ನಿನಗೆ ತಿಳಿಸಿದ್ದೇನೆ. ನೀನು ಅವರಿಗೆ 
ತಕ್ಕ ಶಿಕ್ಷೆಯನ್ನು ವಿಧಿಸಿರುವದನ್ನು ನನ್ನ ಕಣ್ಣುಗಳು 
ನೋಡಲಿ. 


967 


13 ಯೆಹೋವನನ್ನು ಕೀರ್ತಿಸಿರಿ, ಯೆಹೋವನನ್ನು 
ಸ್ತುತಿಸಿರಿ. ಯೆಹೋವನು ಬಡಜನರ ಪ್ರಾಣ 
ಗಳನ್ನು ಉಳಿಸುತ್ತಾನೆ. ಅವನು ಅವರನ್ನು ದುಷ್ಟರ 
ದೌರ್ಜನ್ಯದಿಂದ ರಕ್ಷಿಸುತ್ತಾನೆ. 


ಯೆರೆಮೀಯನ ಆರನೇ ದೂರು 

ನಾನು ಹುಟ್ಟಿದ ದಿನವು ಶಾಪಗ್ರಸ್ತವಾಗಲಿ; 
ತಾಯಿಯು ನನ್ನನ್ನು ಹೆತ್ತ ದಿನವು ಶುಭವೆನಿಸಿ 
ಕೊಳ್ಳದಿರಲಿ. 

15""ನಿನಗೆ ಗಂಡು ಮಗು ಹುಟ್ಟಿದೆ'' ಎಂಬ ಸಮಾಚಾರ 
ವನ್ನು ನನ್ನ ತಂದೆಗೆ ತಿಳಿಸಿ ಅವನಿಗೆ ಅತ್ಯಾನಂದವನ್ನು 
ಉಂಟುಮಾಡಿದವನು ಶಪಿಸಲ್ಪಡಲಿ. "ಯೆಹೋವನು 
ಕನಿಕರಪಡದೆ ಕೆಹವಿಬಿಟ್ಟ ನಗರಗಳ ಗತಿಯು ಅವನಿಗೆ 
ಬರಲಿ. ಬೆಳಿಗ್ಗೆ ಯುದ್ಧದ ಕೂಗಾಟವೂ, ಮಧ್ಯಾಹ್ನದಲ್ಲಿ 
ಯುದ್ಧದ ಕಿರುಚಾಟವೂ ಅವನ ಕಿವಿಗೆ ಬೀಳಲಿ. 


ಯೆರೆಮೀಯ 20:13-2:9 


3ಆಗ ಯೆರೆಮೀಯನು ಪಷ್ಟೂರ ಮತ್ತು ಚಿಫನ್ಯರಿಗೆ 
ಹೀಗೆ ಉತ್ತರಕೊಟ್ಟನು: “ರಾಜನಾದ ಚಿದ್ಕೀಯನಿಗೆ 
ಹೇಳಿರಿ. “ಇಸ್ರೇಲಿನ ದೇವರಾದ ಯೆಹೋವನು ಹೀಗೆ 
ಹೇಳುತ್ತಾನೆ, "ನಿಮ್ಮ ಕೈಯಲ್ಲಿ ಯುದ್ಧದ ಆಯುಧಗಳಿವೆ. 
ಆ ಆಯುಧಗಳನ್ನು ನೀವು ನಿಮ್ಮ ರಕ್ಟಣೆಗಾಗಿಯೂ 
ಬಾಬಿಲೋನಿನ ರಾಜನ ವಿರುದ್ದವಾಗಿಯೂ ಮತ್ತು 
ಬಾಬಿಲೋನಿನ ಜನರ ವಿರುದ್ಧವಾಗಿಯೂ ಬಳಸುತ್ತಿ 
ದ್ದೀರಿ. ಆದರೆ ನಾನು ಆಯುಧಗಳನ್ನು ವಿಫಲ 
ಗೊಳಿಸುತ್ತೇನೆ. 

""ಬಾಬಿಲೋನಿನ ಸೈನ್ಯವು ನಗರದ ಸುತ್ತಲಿನ ಪೌಳಿ 
ಗೋಡೆಯ ಬಳಿಯಿದೆ. ತಕ್ಷಣವೇ ನಾನು ಆ ಸೈನ್ಯವನ್ನು 
ಜಿರುಸಲೇಮಿನ ಒಳಗಡೆ ತರುತ್ತೇನೆ." ಯೆಹೂದಿಗಳಾದ 
ನಿಮ್ಮ ವಿರುದ್ಧ ನಾನೇ ಕಾದಾಡುತ್ತೇನೆ. ನಾನು ನನ್ನ 
ಬಲಿಷ್ಠವಾದ ಕೈಗಳಿಂದ ನಿಮ್ಮ ವಿರುದ್ದ ಹೋರಾಡುತ್ತೇನೆ. 
ನಿಮ್ಮ ಮೇಲೆ ನನಗೆ ಬಹಳ ಕೋಪ ಬಂದಿದೆ; ಅದಕ್ಕಾಗಿ 





ಯಾಕೆ ಆ ಮನುಷ್ಯನು ನಾನು ನನ್ನ ತಾಯಿಯ 
ಗರ್ಭದಲ್ಲಿದ್ದಾಗಲೇ ನನ್ನನ್ನು ಕೊಲ್ಲಲಿಲ್ಲ. ಆಗ ಅವನು 
ನನ್ನನ್ನು ಕೊಂದಿದ್ದರೆ ನನ್ನ ತಾಯಿಯೇ ನನಗೆ ಗೋರಿ 
ಯಾಗುತ್ತಿದ್ದಳು. ನಾನೆಂದೂ ಹುಟ್ಟತ್ತಲೇ ಇರಲಿಲ್ಲ. 

ನಾನು ಗರ್ಭದಿಂದ ಏಕೆ ಹೊರಬರಬೇಕಿತ್ತು? 
ನಾನು ಕಷ್ಟವನ್ನು ಮತ್ತು ದುಃಖವನ್ನು ಕಂಡಿರುವೆನಷ್ಟೇ. 
ನನ್ನ ಜೀವನವು ನಾಚಿಕೆಯಲ್ಲಿಯೇ ಕೊನೆಗೊಳ್ಳುವುದು. 


ದೇವರು ರಾಜನಾದ ಚಿದ್ದೀಯನ ಪ್ರಾರ್ಥನೆಯನ್ನು 
ತಿರಸ್ಕರಿಸಿದನು 

ಯೆಹೋವನಿಂದ ಯೆರಮೀಯನಿಗೆ ಈ 
21 ಸಂದೇಶ ಬಂದಿತು. ಯೆಹೂದದ ರಾಜನಾದ 
ಚಿದ್ಕೀಯನು ಪಷ್ಣೂರನೆಂಬುವನನ್ನೂ ಯಾಜಕ ಚೆಫನ್ಯ 
ನನ್ನೂ ಯೆರೆಮೀಯನ ಬಳಿಗೆ ಕಳುಹಿಸಿದಾಗ ಈ 
ಸಂದೇಶ ಬಂದಿತು. ಪಷ್ಣೂರನು ಮಲ್ಕೀಯನ ಮಗ. 
ಚೆಫನ್ಯನು ಮಾಸೇಯನ ಮಗ. ಪಷ್ಟೂರ ಮತ್ತು 
ಚೆಫನ್ಯರು ಯೆರೆಮೀಯನಿಗೆ ರಾಜನ ಸಂದೇಶವನ್ನು 
ತಂದಿದ್ದರು. 2ಫಷ್ಟೂರ ಮತ್ತು ಚಿಫನ್ಯರು ಹೀಗೆಂದರು: 
"ನಮಗೋಸ್ಕರ ಯೆಹೋವನನ್ನು ಪ್ರಾರ್ಥಿಸಿ ಮುಂದೆ 
ಸಂಭವಿಸುವುದನ್ನು ವಿಚಾರಿಸು. ಬಾಬಿಲೋನಿನ ರಾಜ 
ನಾದ ನೆಬೂಕದ್ದೆಚ್ಚರನು ನಮಗೆ ವಿರುದ್ಧವಾಗಿ ಯುದ್ಧ 
ಮಾಡುತ್ತಿರುವನು; ಆದುದರಿಂದ ಮುಂದೆ ಸಂಭವಿಸುವು 
ದನ್ನು ನಾವು ತಿಳಿಯಬಯಸುತ್ತೇವೆ. ಮೊದಲಿನಂತೆ 
ಯೆಹೋವನು ನಮಗೋಸ್ಕರ ಅದ್ಭುತಗಳನ್ನೂ ಮಾಡ 
ಬಹುದು. ನೆಬೂಕದ್ದೆಚ್ಚರನು ನಮ್ಮ ಮೇಲೆ ಧಾಳಿ 
ಮಾಡು ವದನ್ನು ನಿಲ್ಲಿಸಿ ಹೊರಟು ಹೋಗುವಂತೆ ಆತನು 
ಮಾಡ ಬಹುದು.'' 


ನನ್ನ ಬಲಿಷ್ಠವಾದ ತೋಳಿನಿಂದ ನಾನು ನಿಮ್ಮ ಸಂಗಡ 
ಯುದ್ಧ ಮಾಡುತ್ತೇನೆ. ನಾನು ನಿಮ್ಮ ವಿರುದ್ಧ ಬಹಳ 
ರಭಸದಿಂದ ಯುದ್ಧಮಾಡಿ ನನಗೆ ಎಷ್ಟು ಕೋಪ 
ಬಂದಿದೆ; ಎಂಬುದನ್ನು ತೋರಿಸುತ್ತೇನೆ. 6ಜಿರುಸಲೇಮಿ 
ನಲ್ಲಿ ವಾಸಮಾಡುತ್ತಿರುವ ಜನರನ್ನು ನಾನು ಕೊಂದು 
ಬಿಡುತ್ತೇನೆ. ನಾನು ಜನರನ್ನು ಮತ್ತು ಪ್ರಾಣಿಗಳನ್ನು 
ಕೊಲ್ಲುತ್ತೇನೆ. ಅವರುಗಳು ನಗರದಲ್ಲೆಲ್ಲಾ ಹರಡಿದ 
ಭಯಂಕರವಾದ ರೋಗದಿಂದ ಮಡಿಯುವರು.'' ಇದು 
ಯೆಹೋವನ ನುಡಿ. "ಇದಾದ ಮೇಲೆ ನಾನು 
ಯೆಹೂದದ ರಾಜನಾದ ಚಿದ್ಕೀಯನನ್ನು ಮತ್ತು ಅಧಿಪತಿ 
ಗಳನ್ನು ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚರನಿಗೆ 
ಒಪ್ಪಿಸುತ್ತೇನೆ. ಜೆರುಸಲೇಮಿನ ಕೆಲವು ಜನರು 
ಭಯಂಕರವಾದ ರೋಗದಿಂದ ಸಾಯುವುದಿಲ್ಲ; ಕೆಲವು 
ಜನರು ಖಡ್ಗಗಳಿಗೆ ಆಹುತಿಯಾಗುವದಿಲ್ಲ; ಕೆಲವರು 
ಹಸಿವಿನಿಂದ ಸಾಯುವುದಿಲ್ಲ. ಅಂಥವರನ್ನು ನಾನು 
ನೆಬೂಕದ್ದೆಚ್ಚರನಿಗೆ ಕೊಡುತ್ತೇನೆ. ಯೆಹೂದದ ವೈರಿಯು 
ಗೆಲ್ಲುವಂತೆ ನಾನು ಮಾಡುತ್ತೇನೆ. ನೆಬೂಕದ್ದೆಚ್ಚರನ 
ಸೈನಿಕರು ಯೆಹೂದ್ಯರನ್ನು ಕೊಲ್ಲಬಯಸುತ್ತಾರೆ. ಆದುದ 
ರಿಂದ ಯೆಹೂದ ಮತ್ತು ಜೆರುಸಲೇಮಿನ ಜನರು ಖಡ್ಗ 
ಗಳಿಗೆ ಬಲಿಯಾಗುವರು. ನೆಬೂಕದ್ದೆಚ್ಚರನು ಸ್ವಲ್ಪವೂ 
ದಯೆ ತೋರುವದಿಲ್ಲ. ಆ ಜನರ ಸಲುವಾಗಿ ಅವನು 
ಮರುಗುವದಿಲ್ಲ.' 

*""ಜಿರುಸಲೇಮಿನ ಜನರಿಗೆ ಇದನ್ನು ಸಹ ಹೇಳಿರಿ. 
ಯೆಹೋವನು ಹೀಗೆನ್ನುತ್ತಾನೆ, "ನಾನು ನಿಮಗೆ ಜೀವವ 
ನ್ನಾಗಲೀ ಮರಣವನ್ನಾಗಲೀ ಆರಿಸಿಕೊಳ್ಳಲು ಅವಕಾಶ 
ಕೊಟ್ಟಿದ್ದೇನೆ ಎಂಬುದನ್ನು ತಿಳಿದುಕೊಳ್ಳಿರಿ. ೨ಜಿರುಸ 
ಲೇಮಿನಲ್ಲಿ ಉಳಿಯುವವನು ಮರಣಹೊಂದುವನು. 


ಯೆರೆಮೀಯ 21:10-22:8 


ಆತನು ಖಡ್ಗದಿಂದಾಗಲೀ, ಹಸಿವಿನಿಂದಾಗಲೀ, ಭಯಂ 
ಕರವಾದ ರೋಗದಿಂದಾಗಲೀ ಮಡಿಯುವನು. ಆದರೆ 
ಜೆರುಸಲೇಮಿನಿಂದ ಹೊರಗೆ ಬಾಬಿಲೋನಿನ ಸೈನಿಕರಿಗೆ 
ಶರಣಾಗತನಾದವನು ಬದುಕುವನು. ಆ ಸೈನಿಕರು ನಗರ 
ವನ್ನು ಮುತ್ತಿದ್ದಾರೆ. ಯಾರೂ ನಗರದಲ್ಲಿ ಆಹಾರವನ್ನು 
ತರುವಂತಿಲ್ಲ. ಆದರೆ ನಗರವನ್ನು ಬಿಟ್ಟು ಹೊರಗೆ 
ಹೋದವರು ಬದುಕುವರು. !0ಜಿರುಸಲೇಮ್‌ ನಗರಕ್ಕೆ 
ತೊಂದರೆಯನ್ನು ಉಂಟುಮಾಡಬೇಕೆಂದು ನಾನು ನಿಶ್ಚ 
ಯಿಸಿದ್ದೇನೆ. ನಾನು ಈ ನಗರಕ್ಕೆ ಸಹಾಯ ಮಾಡುವ 
ದಿಲ್ಲ''' ಇದು ಯೆಹೋವನಿಂದ ಬಂದ ಸಂದೇಶ. 
“ಜೆರುಸಲೇಮ್‌ ನಗರವನ್ನು ನಾನು ಬಾಬಿಲೋನಿನ 
ರಾಜನಿಗೆ ಒಪ್ಪಿಸುತ್ತೇನೆ. ಅವನು ಅದನ್ನು ಬೆಂಕಿಯಿಂದ 
ಸುಟ್ಟುಹಾಕುತ್ತಾನೆ.' 


11°" ಯೆಹೂದದ ರಾಜಮನೆತನದವರಿಗೆ ಈ ವಿಷಯ 
ಗಳನ್ನು ತಿಳಿಸಿರಿ ಯೆಹೋವನ ಸಂದೇಶವನ್ನು 
ಕೇಳಿರಿ. 

12 ದಾವೀದನ ಮನೆತನದವರೇ, ಯೆಹೋವನು 


968 


ಸಾರು. "ಯೆಹೂದದ ರಾಜನೇ, ಯೆಹೋವನಿಂದ 
ಬಂದ ಸಂದೇಶವನ್ನು ಕೇಳು. ನೀನು ದಾವೀದನ ಸಿಂಹಾಸ 
ನಾರೂಢನಾಗಿ ರಾಜ್ಯಭಾರ ಮಾಡುವೆ, ಅದಕ್ಕಾಗಿ ಕೇಳು. 
ರಾಜನೇ, ನೀನು ಮತ್ತು ನಿನ್ನ ಅಧಿಕಾರಿಗಳು ಚೆನ್ನಾಗಿ 
ಕೇಳ ಬೇಕು. ಜೆರುಸಲೇಮಿನ ದ್ವಾರಗಳ ಮೂಲಕ 
ಬರುವ ನಿನ್ನ ಜನರೆಲ್ಲರೂ ಯೆಹೋವನ ಸಂದೇಶವನ್ನು 
ಕೇಳಬೇಕು. ಯೆಹೋವನು ಅನ್ನುತ್ತಾನೆ, ನಿಮ್ಮ 
ಆಚರಣೆ ನೀತಿಬದ್ಧ ವಾಗಿಯೂ ನ್ಯಾಯಬದ್ಧವಾಗಿಯೂ 
ಇರಲಿ. ಸುಲಿಗೆ ಗೀಡಾದವರನ್ನು ದೋಚಿಕೊಂಡವನಿಂದ 
ರಕ್ಷಿಸಿರಿ. ಅನಾಥರನ್ನು ಮತ್ತು ವಿಧವೆಯರನ್ನು ಹಿಂಸಿಸ 
ಬೇಡಿ; ನಿರಾಪರಾಧಿಗಳನ್ನು ಕೊಲ್ಲಬೇಡಿ. ನೀವು ಈ 
ಆಜ್ಞೆಗಳನ್ನು ಪಾಲಿಸಿದರೆ ದಾವೀದನ ಸಿಂಹಾಸನಾರೂಢ 
ರಾದ ರಾಜರು ಈ ದ್ವಾರಗಳಿಂದ ಜೆರುಸಲೇಮ್‌ 
ನಗರವನ್ನು ಪ್ರವೇಶಿಸುವುದು ಮುಂದುವರೆಯುತ್ತದೆ. ಆ 
ರಾಜರು ತಮ್ಮ ಅಧಿಕಾರಿಗಳೊಂದಿಗೆ ಈ ದ್ವಾರಗಳಿಂದ 
ಬರುತ್ತಾರೆ. ಆ ಆರಸರು ಅವರ ಅಧಿಕಾರಿಗಳು, ಅವರ 
ಜನರು ರಥಗಳಲ್ಲಿ ಮತ್ತು ಕುದುರೆಗಳ ಮೇಲೆ 
ಕುಳಿತುಕೊಂಡು ಬರುವರು. *ನೀವು ಈ ಆಜ್ಞೆಗಳನ್ನು 





ಹೀಗೆ ಹೇಳುತ್ತಾನೆ: "ನೀವು ಪ್ರತಿದಿನ ನಿಷ್ಟಕ್ಟಪಾತ 
ವಾಗಿ ನ್ಯಾಯನಿರ್ಣಯ ಮಾಡಬೇಕು. ಅಪರಾಧಿ 
ಗಳಿಂದ ಕಷ್ಟಕ್ಕೊಳಗಾದವರನ್ನು ರಕ್ಷಿಸಬೇಕು. 


ಪಾಲಿಸದಿದ್ದರೆ ರಾಜನ ಅರಮನೆಯನ್ನು ನಾಶಮಾಡ 
ಲಾಗುವುದು. ಅದು ಕಲ್ಲುಬಂಡೆಗಳ ರಾಶಿಯಾಗುವ 
ದೆಂದು ಯೆಹೋವನಾದ ನಾನು ಆಣೆಯಿಟ್ಟು ಕೊಂಡು 





ನೀವು ಹಾಗೆ ಮಾಡದಿದ್ದರೆ ನನಗೆ ಬಹಳ ಕೋಪ 
ಬರುತ್ತದೆ. ನನ್ನ ಕೋಪವು ಯಾರಿಂದಲೂ ನಂದಿ 
ಸಲಾಗದ ಬೆಂಕಿಯಂತಿದೆ. ನೀವು ದುಷ್ಕೃತ್ಯಗಳನ್ನು 
ಮಾಡಿದ್ದರಿಂದ ಹೀಗಾಗುತ್ತದೆ.' 

13° ಜಿರುಸಲೇಮ್‌ ನಗರವೇ, ನಾನು ನಿನ್ನ ವಿರುದ್ಧ 
ವಾಗಿದ್ದೇನೆ. ನೀನು ಬೆಟ್ಟದ ಮೇಲೆ ಕುಳಿತಿರುವೆ, 
ನೀನು ರಾಣಿಯಂತೆ ಈ ಕಣಿವೆಯ ಮೇಲೆ ಕುಳಿತಿ 
ರುವೆ. "ನಮ್ಮ ಮೇಲೆ ಯಾರೂ ಧಾಳಿ ಮಾಡ 
ಲಾರರು, ನಮ್ಮ ಭದ್ರವಾದ ನಗರವನ್ನು ಯಾರೂ 
ಪ್ರವೇಶ ಮಾಡಲಾರರು' ಎಂದು ಜಿರುಸಲೇಮಿನ 
ನಿವಾಸಿಗಳಾದ ನೀವು ಹೇಳುವಿರಿ. ಆದರೆ 
ಯೆಹೋವನ ಸಂದೇಶವನ್ನು ಕೇಳಿರಿ. 

4 "ನೀವು ತಕ್ಕ ಶಿಕ್ಷೆಯನ್ನು ಅನುಭವಿಸುವಿರಿ. ನಾನು 
ನಿಮ್ಮ ಅರಣ್ಯಗಳಲ್ಲಿ ಬೆಂಕಿಯನ್ನು ಹೊತ್ತಿಸುತ್ತೇನೆ. 
ಆ ಬೆಂಕಿಯು ನಿಮ್ಮ ಸುತ್ತಮುತ್ತಲಿನ ಪ್ರತಿ 
ಯೊಂದು ವಸ್ತುವನ್ನು ಸುಟ್ಟುಹಾಕುತ್ತದೆ.''' 


ದುಷ್ಟರಾಜರ ವಿರುದ್ಧ ನ್ಯಾಯನಿರ್ಣಯ 
ಗ) ಯೆಹೋವನು ಹೇಳಿದನು: ""ಯೆರೆಮೀ 
ಯನೇ, ರಾಜನ ಅರಮನೆಗೆ ಹೋಗು. ಯೆಹೂ 


ದದ ರಾಜನ ಬಳಿಗೆ ಹೋಗಿ ಅಲ್ಲಿ ಈ ಸಂದೇಶವನ್ನು 


ಹೇಳುತ್ತೇನೆ''' ಎಂದು ಯೆಹೋವನು ನುಡಿದನು. 
ಯೆಹೂದದ ರಾಜನು ವಾಸಮಾಡುವ ಅರಮನೆಯ 
ಬಗ್ಗೆ ಯೆಹೋವನು ಹೀಗನ್ನುತ್ತಾನೆ, 


""ಈ ಅರಮನೆಯು ಗಿಲ್ಯಾದಿನ ಅರಣ್ಯದಂತೆ ಲೆಬ 
ನೋನಿನ ಪರ್ವತದಂತೆ ಎತ್ತರವಾಗಿದೆ. ಆದರೆ 
ನಾನು ಅದನ್ನು ನಿಜವಾಗಿ ಮರುಭೂಮಿಯಂತೆ 
ಮಾಡುತ್ತೇನೆ. ಈ ಅರಮನೆಯು ಹಾಳುಬಿದ್ದ 
ನಗರದಂತಾಗುವುದು. 

ಕ ಅರಮನೆಯನ್ನು ಹಾಳುಮಾಡಲು ನಾನು ಜನ 
ರನ್ನು ಕಳುಹಿಸುತ್ತೇನೆ. ಪ್ರತಿಯೊಬ್ಬನ ಹತ್ತಿರ ಆ 
ಮನೆಯನ್ನು ಹಾಳು ಮಾಡಲು ಬೇಕಾಗುವ 
ಸಾಧನಗಳಿರುವವು. ಆ ಜನರು ನಿನ್ನ ಸುಂದರ 
ವಾದ ಮತ್ತು ಗಟ್ಟಿಯಾದ ದೇವದಾರಿನ ತೊಲೆ 
ಗಳನ್ನು ಕಡಿದುಹಾಕುತ್ತಾರೆ. ಅವರು ಆ ತೊಲೆ 
ಗಳನ್ನು ಬೆಂಕಿಯಲ್ಲಿ ಎಸೆಯುತ್ತಾರೆ. 


*""ಅನೇಕ ಜನಾಂಗಗಳ ಜನರು ಈ ನಗರದಿಂದ ಹಾದು 
ಹೋಗುವರು. ಅವರು, "ಜೆರುಸಲೇಮ್‌ ಒಂದು 
ಮಹಾನಗರವಾಗಿತ್ತು ಯೆಹೋವನು ಜೆರುಸಲೇಮಿಗೆ 


969 


ಇಂಥ ಭಯಂಕರ ಸ್ಥಿತಿಯನ್ನು ಏಕೆ ತಂದನು ಎಂದು 
ಒಬ್ಬರನ್ನೊಬ್ಬರು ಕೇಳುವರು.'9ಆ ಪ್ರಶ್ನೆಗೆ ಈ ಉತ್ತರ: 
ಯೆಹೂದದ ಜನರು ತಮ್ಮ ದೇವರಾದ ಯೆಹೋವನ 
ಒಡಂಬಡಿಕೆಯ ಅನುಸರಣೆಯನ್ನು ಬಿಟ್ಟುಬಿಟ್ಟರು. 
ಅವರು ಬೇರೆ ದೇವರುಗಳ ಸೇವೆಯನ್ನು ಮಾಡಿ 
ಪೂಜಿಸಿದರು.” 


ರಾಜನಾದ ಯೋಹಾಜನ ಬಗ್ಗೆ ನ್ಯಾಯನಿರ್ಣಯ 
0 ಸತ್ತರಾಜನ ಬಗ್ಗೆ ಅಳಬೇಡಿ. ಅವನಿಗೋಸ್ಕರ ಅಳ 
ಬೇಡಿ. ಆದರೆ ಇಲ್ಲಿಂದ ಹೋಗುತ್ತಿರುವ ರಾಜನ 
ಬಗ್ಗೆ ಗಟ್ಟಿಯಾಗಿ ರೋದಿಸಿರಿ. ಅವನು ಮತ್ತೆ 
ಇಲ್ಲಿಗೆ ಬರುವದಿಲ್ಲ. ಆದುದರಿಂದ ಅವನಿ 
ಗೋಸ್ಕರ ರೋಧಿಸಿರಿ. ಯೋಹಾಜನು ತನ್ನ ಜನ್ಮ, 
ಬೂಮಿಯನ್ನು ಮತ್ತೆಂದಿಗೂ ನೋಡುವುದಿಲ್ಲ 


11 ಯೋಷೀಯನ ಮಗನಾದ ಯೋಹಾಜನ 
(ಶಲ್ಲೂಮನ) ಬಗ್ಗೆ ಯೆಹೋವನು ಹೀಗೆಂದನು: 
(ಶಲ್ಲೂಮನು ತನ್ನ ತಂದೆಯಾದ ಯೋಷೀಯನ 
ಮರಣಾನಂತರ ರಾಜನಾದನು.) '"ಯೋಹಾಜನು 
ಜೆರುಸಲೇಮಿನಿಂದ ಹೊರಟು ಹೋದನು. ಅವನು 
ಮತ್ತೆಂದಿಗೂ ಜಿರುಸಲೇಮಿಗೆ ಹಿಂದಿರುಗುವುದಿಲ್ಲ. 
[2 ಈಜಿಪ್ಟಿನವರು ಅವನನ್ನು ತೆಗೆದುಕೊಂಡು ಹೋದ 
ಸ್ಥಳದಲ್ಲಿಯೇ ಸತ್ತುಹೋಗುವನು. ಅವನು ಮತ್ತೊಮ್ಮೆ 
ಈ ಪ್ರದೇಶವನ್ನು ನೋಡಲಾರನು.'' 


ರಾಜನಾದ ಯೆಹೋಯಾಕೀಮನ ಬಗ್ಗೆ 
ನ್ಯಾಯ ನಿರ್ಣಯ 

13 ರಾಜನಾದ ಯೆಹೋಯಾಕೀಮನಿಗೆ ದುರ್ಗತಿ 
ಉಂಟಾಗುವುದು. ಅವನು ತನ್ನ ಅರಮನೆಯನ್ನು 
ಕಟ್ಟಿಸುವದಕೋಸ್ಕರ ದುರ್ನೀತಿಯನ್ನು ಅವಲಂ 
ಭಿಸಿದ್ದಾನೆ. ಮಹಡಿಯ ಮೇಲೆ ಕೋಣೆಗಳನ್ನು 
ಕಟ್ಟಿಸುವದಕ್ಕಾಗಿ ಅವನು ತನ್ನ ಜನರನ್ನು ವಂಚಿಸು 
ತ್ತಿದ್ದಾನೆ. ಅವನು ತನ್ನ ಜನರಿಂದ ಬಿಟ್ಟೇ 
ಕೆಲಸವನ್ನು ಮಾಡಿಸುತ್ತಿದ್ದಾನೆ. ಅವರಿಂದ ಕೆಲಸ 
ಮಾಡಿಸಿ ಕೊಂಡು ಅವರಿಗೆ ಕೂಲಿಯನ್ನೇ 
ಕೊಡುವದಿಲ್ಲ. 

[4 ಯೆಹೋಯಾಕೀಮನು "ನಾನೇ ಒಂದು ದೊಡ್ಡ 
ಅರಮನೆಯನ್ನು ಕಟ್ಟಿಸುತ್ತೇನೆ. ನಾನು ಮಹಡಿಯ 
ಮೇಲೆ ದೊಡ್ಡ ದೊಡ್ಡ ಕೋಣೆಗಳನ್ನು ಕಟ್ಟಿಸು 
ತ್ತೇನೆ'' ಎಂದು ಹೇಳುತ್ತಾನೆ. ಅವನು ದೊಡ್ಡ 
ದೊಡ್ಡ ಕಿಟಕಿಗಳುಳ್ಳ ಮನೆಯನ್ನು ಕಟ್ಟಿಸುತ್ತಾನೆ. 


1544 


ಯೆರೆಮೀಯ 22:9-19 


ದೇವದಾರಿನ ಹಲಗೆಗಳನ್ನು ಹೊದಿಸುತ್ತಾನೆ. 
ಅದಕ್ಕೆ ಕೆಂಪು ಬಣ್ಣವನ್ನು ಬಳಿಯುತ್ತಾನೆ. 
ಯೆಹೋಯಾಕೀಮನೇ, ನಿನ್ನ ಮನೆಯಲ್ಲಿ ಹೆಚ್ಚು 
ದೇವದಾರಿನ ಮರವನ್ನು ಬಹಳವಾಗಿ ಇಟ್ಟು 
ಕೊಳ್ಳುವದರಿಂದ ನೀನು ದೊಡ್ಡ ರಾಜನಾಗುವ 
ದಿಲ್ಲ. ನಿಮ್ಮ ತಂದೆಯಾದ ಯೋಷೀಯನು ಅನ್ನ 
ಪಾನೀಯಗಳಿಂದ ತೃಪ್ತಿ ಪಟ್ಟುಕೊಳ್ಳುತ್ತಿದ್ದನು. 
ಅವನು ನೀತಿ ಮತ್ತು ನ್ಯಾಯ ಸಮ್ಮತವಾದುದನ್ನು 
ಮಾಡುತ್ತಿದ್ದನು. ಯೋಷೀಯನು ಹಾಗೆ ಮಾಡಿ 
ದುದರಿಂದ ಎಲ್ಲವೂ ಸರಿಹೋಯಿತು. 
ಯೋಷೀಯನು ದೀನ ದರಿದ್ರರಿಗೆ ಸಹಾಯ 
ಮಾಡುತ್ತಿದ್ದನು. ಯೋಷೀಯನು ಹಾಗೆ ಮಾಡಿ 
ದುದ್ದರಿಂದ ಎಲ್ಲವೂ ಸರಿಹೋಯಿತು. ಯೆಹೋ 
ಯಾಕೀಮನೇ, ""ದೇವರನ್ನು ಅರಿತುಕೊಳ್ಳು 
ವುದು ಎಂದರೇನು?'' ನ್ಯಾಯ ಮತ್ತು ನೀತಿ 
ಯಿಂದ ನಡೆದುಕೊಳ್ಳುವುದು. ನನ್ನನ್ನು ಅರಿತು 
ಕೊಳ್ಳಲುಬೇಕಾದದ್ದು ಅದೇ.'' ಇದು ಯೆಹೋವ 
ನಿಂದ ಬಂದ ಸಂದೇಶ. 

ಯೆಹೋಯಾಕೀಮನೇ, ನಿನಗೆ ಲಾಭದಾಯಕ 
ವಾದುದು ಮಾತ್ರ ನಿನ್ನ ಕಣ್ಣಿಗೆ ಕಾಣುತ್ತದೆ. ನೀನು 
ಯಾವಾಗಲೂ ನಿನಗೆ ಹೆಚ್ಚು ಲಾಭ ಬರುವದನ್ನು 
ನೋಡುವೆ. ನೀನು ನಿರಾಪರಾಧಿಗಳನ್ನು 
ಕೊಲ್ಲಲು ಸಿದ್ಧನಾಗಿರುವೆ.'' ನೀನು ಬೇರೆಯವರ 
ವಸ್ತುಗಳನ್ನು ಅಪಹರಿಸಲು ಸಿದ್ಧನಾಗಿರುವೆ. 
ಯೋಷೀಯನ ಮಗನಾದ ಯೆಹೋಯಾಕೀಮ 
ನಿಗೆ ಯೆಹೋವನು ಹೀಗೆ ಹೇಳುವನು, ""ಯೆಹೂ 
ದದ ಜನರು ಯೆಹೋಯಾಕೀಮನಿಗೋಸ್ಕರ 
ಗೋಳಾಡುವದಿಲ್ಲ. ಅವರು ಒಬ್ಬರಿಗೊಬ್ಬರು, 
"ನನ್ನ ಸೋದರನೇ, ಯೆಹೋಯಾಕೀಮನಿ 
ಗೋಸ್ಕರ ನನಗೆ ತುಂಬ ದುಃಖವಾಗಿದೆ, ನನ್ನ 
ಸೋದರಿಯೇ, ಯೆಹೋಯಾಕೀಮನಿಗೋಸ್ಕರ 
ನನಗೆ ತುಂಬ ದುಃಖವಾಗಿದೆ' ಎಂದು ಹೇಳುವ 
ದಿಲ್ಲ ಯೆಹೂದದ ಜನರು ಯೆಹೋಯಾಕೀಮ 
ನಿಗೋಸ್ಕರ ಅಳುವದಿಲ್ಲ. ಅವರು ಅವನ ಬಗ್ಗೆ 
"ಒಡೆಯನೇ, ನನ್ನ ರಾಜನೇ, ನನಗೆ ತುಂಬಾ 
ದುಃಖವಾಗಿದೆ, ಎಂದು ಹೇಳುವದಿಲ್ಲ. 
ಜೆರುಸಲೇಮಿನ ಜನರು ಯೆಹೋಯಾಕೀಮ 
ನನ್ನು ಒಂದು ಕತ್ತೆಯನ್ನು ಹೂಳಿದಂತೆ ಹೂಳಿ 
ಬಿಡುತ್ತಾರೆ. ಅವರು ಅವನ ಶವವನ್ನು ದೂರ 
ಎಳೆದುಕೊಂಡು ಹೋಗುತ್ತಾರೆ ಮತ್ತು ಅವನ ಶವ 
ವನ್ನು ಜೆರುಸಲೇಮಿನ ದ್ವಾರಗಳ ಹೊರಗೆ ಎಸೆದು 
ಬಿಡುತ್ತಾರೆ. 


ಯೆರೆಮೀಯ 22:20-23:3 


20" ಯೆಹೂದವೇ, ಲೆಬನೋನ್‌ ಪರ್ವತವನ್ನು ಹತ್ತಿ 
ಕೂಗಿಕೋ, ನಿನ್ನ ಧ್ವನಿಯು ಬಾಷಾನ್‌ ಪರ್ವತಗ 
ಳಲ್ಲಿ ಕೇಳಿಸಲಿ. ಅಬಾರೀಮಿನಲ್ಲಿ ಅರಚಿಕೋ; 
ಏಕೆಂದರೆ ನಿನ್ನ 'ಪ್ರಿಯತಮರೆಲ್ಲರನ್ನೂ' ನಾಶ 
ಮಾಡಲಾಗುವುದು. 

21""ಯೆಹೂದವೇ, ನೀನು ಸುರಕ್ಟಿತಳಾಗಿರುವೆ ಎಂದು 
ನೀನು ಭಾವಿಸಿಕೊಂಡಿರುವೆ. ಆದರೆ ನಾನು ನಿನಗೆ 
ಎಚ್ಚರಿಕೆಯನ್ನು ಕೊಟ್ಟೆ. ಹೌದು, ನಾನೇ ಎಚ್ಚರಿಕೆ 
ಯನ್ನು ಕೊಟ್ಟೆ ಆದರೆ ನೀನು ಅದನ್ನು ಕಿವಿಗೆ ಹಾಕಿ 
ಕೊಳ್ಳಲು ಒಪ್ಪಲಿಲ್ಲ. ನಿನ್ನ ಬಾಲ್ಯದಿಂದಲೂ ನೀನು 
ಹೀಗೆಯೇ ಮಾಡಿದೆ. ಯೆಹೂದವೇ, ನಿನ್ನ 
ಬಾಲ್ಯದಿಂದಲೂ ನೀನು ನನ್ನ ಆಜ್ಞೆಯನ್ನು 
ಪಾಲಿಸಲಿಲ್ಲ. 

22 ಯೆಹೂದವೇ, ನನ್ನ ದಂಡನೆಯು ಒಂದು ಬಿರು 
ಗಾಳಿಯಂತೆ ಬರುವುದು. ಅದು ನಿನ್ನ ಎಲ್ಲಾ 
ಕುರುಬರನ್ನು (ನಾಯಕರನ್ನು) ಹಾರಿಸಿಕೊಂಡು 
ಹೋಗುವುದು. ಯಾವುದಾದರೂ ಬೇರೆ 
ಜನಾಂಗ ನಿನಗೆ ಸಹಾಯಮಾಡಬಹುದೆಂದು 
ನೀನು ಭಾವಿಸಿಕೊಂಡಿರುವೆ. ಆದರೆ ಆ ಜನಾಂಗ 
ಗಳನ್ನೂ ಸೋಲಿಸಲಾಗುವುದು. ಆಗ ನಿನಗೆ ನಿಜ 
ವಾಗಿಯೂ ಆಶಾಭಂಗವಾಗುವುದು. ನೀನು 
ಮಾಡಿದ ಎಲ್ಲಾ ದುಷ್ಕತ್ಯಗಳಿಗಾಗಿ ನೀನು 
ಪೇಚಾಡುವೆ. 

2 "ರಾಜನೇ, ಬೆಟ್ಟದ ಮೇಲೆ ದೇವದಾರು ಮರದಿಂದ 
ಮಾಡಿದ ನಿನ್ನ ಮನೆಯಲ್ಲಿ ನೀನು ವಾಸಿಸುವೆ. ಆ 
ಮನೆಯು ಲೆಬನೋನಿನ ಮರದ ತೋಪಿನಂತಿದೆ. 
ನೀನು ಎತ್ತರವಾದ ಪರ್ವತ ಪ್ರದೇಶದಲ್ಲಿದ್ದ ನಿನ್ನ 
ವಿಶಾಲವಾದ ಮನೆಯಲ್ಲಿ ಸುರಕ್ಷಿತವಾಗಿರುವು 
ದಾಗಿ ತಿಳಿದುಕೊಂಡಿರುವೆ. ಆದರೆ ನಿನಗೆ ದಂಡನೆ 
ಯಾದಾಗ ನೀನು ನರಳುವೆ. ಪ್ರಸವವೇದನೆ 
ಯಂಥ ನೋವನ್ನು ನೀನು ಅನುಭವಿಸುವೆ.'' 


ರಾಜನಾದ ಯೆಹೋಯಾಚೀನನ ಬಗ್ಗೆ 
ನ್ಯಾಯನಿರ್ಣಯ 

ಯೆಹೋವನು ಹೀಗನ್ನುತ್ತಾನೆ: " ಯೆಹೋಯಾಕೀ 
ಮನ ಮಗನೂ ಯೆಹೂದದ ರಾಜನೂ ಆಗಿರುವ 
ಯೆಹೋಯಾಚೀನನೇ, ನನ್ನ ಜೀವದಾಣೆಯಾಗಿಯೂ 
ನಿನಗೆ ಹೀಗೆ ಮಾಡುವೆನು. ನೀನು ನನ್ನ ಬಲಗೈಯ 
ಮುದ್ರೆಯುಂಗುರವಾಗಿದ್ದರೂ ನಾನು ನಿನ್ನನ್ನು ಅಲ್ಲಿಂದ 
ಕಿತ್ತುಹಾಕುವೆನು. ಶಯೆಹೋಯಾಚೀನನೇ, ನಾನು 
ನಿನಗೆ ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚರನ 
ಮತ್ತು ಕಸ್ಲೀಯರ ಕೈಗೆ ಕೊಟ್ಟುಬಿಡುವೆನು. ನೀನು ಹೆದರಿ 


970 


ಕೊಂಡಿರುವುದು ಆ ಜನರಿಗೇ. ಆ ಜನರು ನಿನ್ನನ್ನು ಕೊಲ್ಲ 
ಬಯಸುತ್ತಾರೆ. ನಾನು ನಿನ್ನನ್ನೂ ನಿನ್ನ ತಾಯಿಯನ್ನೂ 
ನಿಮ್ಮಿಬ್ಬರ ಜನ್ಮಸ್ಥಳವಲ್ಲದ ಬೇರೆ ದೇಶದಲ್ಲಿ ಎಸೆದು 
ಬಿಡುತ್ತೇನೆ. ನೀನು ಮತ್ತು ನಿನ್ನ ತಾಯಿ ಆ ದೇಶದಲ್ಲಿ 
ಸತ್ತುಹೋಗುವಿರಿ. 'ಯೆಹೋಯಾಚೀನನೇ, ನೀನು 
ನಿಮ್ಮ ದೇಶಕ್ಕೆ ಹಿಂದಿರುಗಬೇಕೆಂದು ಅಪೇಕ್ಟಿಸಿದರೂ 
ನಿಮಗೆ ಬರಲು ಸಾಧ್ಯವಾಗದು.'' 


೫ ಕೊನ್ಯನು (ಯೆಹೋಯಾಚೀನನು) ಜನರು 
ಎಸೆದುಬಿಟ್ಟ ಒಡೆದ ಮಹಕೆಯಂತಿದ್ದಾನೆ. ಅವನು 
ಯಾರಿಗೂ ಬೇಕಾಗದ ಮಹಕೆಯಂತಿದ್ದಾನೆ, 
ಯೆಹೋಯಾಚೀನ ಮತ್ತು ಅವನ ಮಕ್ಕಳನ್ನು ಏಕೆ 
ಹೊರಗೆ ಎಸೆಯಲಾಗುವುದು? ಅವರನ್ನು ಪರ 
ದೇಶದಲ್ಲಿ ಏಕೆ ಎಸೆಯಲಾಗುವುದು? 

2 ದೇಶವೇ, ದೇಶವೇ, ಯೆಹೂದದ ದೇಶವೇ, 
ಯೆಹೋವನ ಸಂದೇಶವನ್ನು ಕೇಳು. 

30 ಯೆಹೋವನು ಹೇಳುವುದೇನಂದರೆ: 'ಯೆಹೋ 
ಯಾಚೀನನು ಮಕ್ಕಳಿಲ್ಲದವನೆಂದು ನೊಂದಾ 
ಯಿಸಿರಿ. ಯೆಹೋಯಾಚೀನನು ತನ್ನ ಜೀವನ 
ದಲ್ಲಿ ಯಶಸ್ವಿಯಾಗುವುದಿಲ್ಲ. ಅವನ ಮಕ್ಕಳಲ್ಲಿ 
ಯಾರೂ ದಾವೀದನ ಸಿಂಹಾಸನವನ್ನೇರುವದಿಲ್ಲ. 
ಅವನ ಮಕ್ಕಳಲ್ಲಿ ಯಾರೂ ಯೆಹೂದದಲ್ಲಿ ರಾಜ್ಯ 
ಭಾರ ಮಾಡುವದಿಲ್ಲ” 





ಯೆಹೋವನ ಸಂದೇಶವಿದು: "ಯೆಹೂದದ 
23 ಕುರುಬರಿಗೆ ಒಳ್ಳೆಯದಾಗುವದಿಲ್ಲ. ಈ ಕುರು 
ಬರು ಕುರಿಗಳನ್ನು ಹಾಳುಮಾಡುತ್ತಿದ್ದಾರೆ. ಅವರು ನನ್ನ 
ಹುಲ್ಲುಗಾವಲಿನಿಂದ ಕುರಿಗಳು ಎಲ್ಲಾ ದಿಕ್ಕುಗಳಿಗೂ 
ಓಡಿಹೋಗುವಂತೆ ಮಾಡುತ್ತಿದ್ದಾರೆ.'' 
2ಆ ಕುರುಬರು ನನ್ನ ಜನರಿಗೆ ಹೊಣೆಗಾರರಾಗಿದ್ದಾರೆ. 
ಇಸ್ರೇಲಿನ ದೇವರಾದ ಯೆಹೋವನು ಆ ಕುರುಬರಿಗೆ 
ಹೀಗೆ ಹೇಳುತ್ತಾನೆ, ""ನನ್ನ ಕುರಿಗಳು ಎಲ್ಲಾ ದಿಕ್ಕುಗಳಿಗೂ 
ಚದರುವಂತೆ ನೀವು ಮಾಡಿರುವಿರಿ. ನೀವು ಅವುಗಳನ್ನು 
ಓಡಿಸಿಬಿಟ್ಟಿದ್ದೀರಿ. ನೀವು ಅವುಗಳ ಯೋಗಕ್ಟೇಮವನ್ನು 
ನೋಡಿಕೊಳ್ಳಲಿಲ್ಲ. ಈಗ ನಾನು ನಿಮ್ಮನ್ನು ವಿಚಾರಿಸಿ 
ಕೊಳ್ಳುತ್ತೇನೆ. ನೀವು ಮಾಡಿದ ದುಷ್ಕತ್ಯಗಳಿಗಾಗಿ 
ನಿಮ್ಮನ್ನು ದಂಡಿಸುತ್ತೇನೆ.'' ಯೆಹೋವನು ಹೀಗೆ ಹೇಳಿ 
ದನು. 3""ನಾನು ನನ್ನ ಕುರಿಗಳನ್ನು ಬೇರೆ ದೇಶಗಳಿಗೆ 
ಕಳುಹಿಸಿದೆ. ಆದರೆ ಉಳಿದ ನನ್ನ ಕುರಿಗಳನ್ನು ಒಂದೆಡೆ 
ಸೇರಿಸುವೆನು. ಅವುಗಳನ್ನು ಅವುಗಳ ಹುಲ್ಲುಗಾವಲಿಗೆ 
ತರುವೆನು. ಅವುಗಳಿಗೆ ಅನೇಕ ಮಕ್ಕಳಾಗಿ ಅವುಗಳ ಸಂಖ್ಯೆ 
ಬೆಳೆಯುವುದು. 


971 


“ನನ್ನ ಕುರಿಗಳನ್ನು ನೋಡಿಕೊಳ್ಳುವ ದಕ್ಕೆ ನಾನು ಹೊಸ 
ಕುರುಬರನ್ನು ನೇಮಿಸುವೆನು. ಆ ಕುರುಬರು ನನ್ನ 
ಕುರಿಗಳ ಯೋಗಕ್ಷೇಮವನ್ನು ನೋಡಿ ಕೊಳ್ಳುವರು. ನನ್ನ 
ಕುರಿಗಳು ಬೆದರುವದಿಲ್ಲ ಭಯಪಡುವದಿಲ್ಲ. ನನ್ನ 
ಒಂದು ಕುರಿಯೂ ಕಳೆದು ಹೋಗುವದಿಲ್ಲ.' ಇದು 
ಯೆಹೋವನ ಸಂದೇಶ. 


ಸದ್ಧರ್ಮದ ಸಸಿ 

5 ಇದು ಯೆಹೋವನ ಸಂದೇಶ. ""ನಾನು ಒಳ್ಳೆಯ 
"ಸಸಿಯನ್ನು' ಚಿಗುರಿಸುವ ಕಾಲ ಬಂದಿದೆ. ಅವನು 
ಬುದ್ಧಿವಂತಿಕೆಯಿಂದ ಆಳುವ ರಾಜನಾಗಿರುವನು. 
ಅವನು ದೇಶದಲ್ಲಿ ನೀತಿ ಮತ್ತು ನ್ಯಾಯಬದ್ಧ 
ವಾದುದ್ದನ್ನು ಮಾಡುವನು. 

6 ಸದ್ಧರ್ಮದ "ಸಸಿಯ' ಸಮಯದಲ್ಲಿ ಯೆಹೂದದ 
ಜನರು ರಕ್ಷಿಸಲ್ಪಡುವರು ಮತ್ತು ಇಸ್ರೇಲ್‌ ಸುರಕ್ಷಿ 
ತವಾಗಿರುವುದು. ಯೆಹೋವನೇ ನಮ್ಮ ಸದ್ಧರ್ಮ 
ಎಂಬ ಹೆಸರು ಅವನಿಗಾಗುವುದು. 





7ಇದು ಯೆಹೋವನಿಂದ ಬಂದ ಸಂದೇಶ. ""ಜನರು 
ಇನ್ನು ಮೇಲೆ ದೇವರ ಆಣೆಯನ್ನು ಹಳೆಯ ರೀತಿಯಲ್ಲಿ 
ಹೇಳಲಾರದ ಕಾಲ ಬರುತ್ತಿದೆ. "ಇಸ್ರೇಲರನ್ನು ಈಜಿಪ್ಟಿ 
ನಿಂದ ಹೊರತಂದ ಯೆಹೋವನ ಆಣೆ' ಎಂಬುದು 


ಯೆರೆಮೀಯ 23:4-15 


ಪ್ರವಾದಿಗಳು ಸೆರೆಒಯ್ಯಲ್ಪಟ್ಟಿದ್ದಾರೆ. ಆ ಪ್ರವಾದಿ 
ಗಳು ತಮ್ಮ ಪ್ರಭಾವವನ್ನೂ ಶಕ್ತಿಯನ್ನೂ ತಪ್ಪಾಗಿ 
ಬಳಸಿಕೊಳ್ಳುತ್ತಿದ್ದಾರೆ. 

11 "ಪ್ರವಾದಿಗಳೂ ಯಾಜಕರೂ ದುಷ್ಟರಾಗಿದ್ದಾರೆ. 
ಅವರು ನನ್ನ ಪವಿತ್ರಾಲಯದಲ್ಲಿಯೇ ದುಷ್ಕಾ 
ರ್ಯಗಳನ್ನು ಮಾಡುವುದನ್ನು ನಾನು ನೋಡಿ 
ದ್ದೇನೆ.'' ಇದು ಯೆಹೋವನಿಂದ ಬಂದ ಸಂದೇಶ. 

12° ಆದುದರಿಂದ ನಾನು ಅವರಿಗೆ ನನ್ನ ಸಂದೇಶ 
ಗಳನ್ನು ಇನ್ನು ಮೇಲೆ ಕೊಡುವುದಿಲ್ಲ. ಆಗ ಅವರು 
ಕತ್ತಲಲ್ಲಿ ನಡೆಯಬೇಕಾಗುವುದು. ಆ ಪ್ರವಾದಿಗಳ 
ಮತ್ತು ಯಾಜಕರ ಮಾರ್ಗಗಳು ಜಾರುವ ದಾರಿ 
ಗಳಾಗಿವೆ. ಕತ್ತಲಲ್ಲಿ ಆ ಪ್ರವಾದಿಗಳು ಮತ್ತು 
ಯಾಜಕರು ಬೀಳುವರು. ನಾನು ಅವರಿಗೆ 
ಕೇಡನ್ನು ಬರಮಾಡಿ ಅವರನ್ನು ದಂಡಿಸುವೆನು'' 
ಇದು ಯೆಹೋವನಿಂದ ಬಂದ ಸಂದೇಶ. 





13°" ಸಮಾರ್ಯದ ಪ್ರವಾದಿಗಳು ಕೆಟ್ಟದ್ದಾಗಿ ನಡೆದು 
ಕೊಂಡದ್ದನ್ನು ನಾನು ನೋಡಿದ್ದೇನೆ. ಅವರು 
ಬಾಳ್‌ ದೇವತೆಗೋಸ್ಕರ ಆವೇಶದಿಂದ ಪ್ರವಾದಿ 
ಸಿದ್ದನ್ನು ನಾನು ಕಂಡಿದ್ದೇನೆ. ಆ ಪ್ರವಾದಿಗಳು 
ಇಸ್ರೇಲಿನ ಜನರನ್ನು ಯೆಹೋವನಿಂದ ದೂರ 
ತೆಗೆದುಕೊಂಡು ಹೋಗಿದ್ದಾರೆ. 





ದೇವರ ಆಣೆಯ ಹಳೆಯ ರೀತಿಯಾಗಿತ್ತು ಆದರೆ ಹೊಸ 
ಕಾಲ ಬರಲಿದೆ. ಆಗ, ""ಇಸ್ರೇಲರನ್ನು ಉತ್ತರದ ನಾಡಿ 
ನಿಂದಲೂ ಅವರನ್ನು ಚದರಿಸಿಬಿಟ್ಟಿದ್ದ ಎಲ್ಲ ದೇಶಗ 
ಳಿಂದಲೂ ಹೊರತಂದ ಯೆಹೋವನಾಣೆ ಎಂದು 


ಹೇಳುವರು.' ಆಗ ಇಸ್ರೇಲರು ಸ್ವದೇಶದಲ್ಲಿ 
ನೆಲಸುವರು.'' 
ಸುಳ್ಳು ಪ್ರವಾದಿಗಳ ಬಗ್ಗೆ ನ್ಯಾಯ ನಿರ್ಣಯ 


೨ ಪ್ರವಾದಿಗಳಿಗೊಂದು ಸಂದೇಶ. ನಾನು ಬಹಳ 
ದುಃಖಿತನಾಗಿದ್ದೇನೆ. ನನ್ನ ಹೃದಯ ಒಡೆದು 
ಹೋಗಿದೆ. ನನ್ನ ಎಲುಬುಗಳೆಲ್ಲಾ ನಡುಗುತ್ತಿವೆ. 
ನಾನು ಅಮಲೇರಿದವನಂತಿದ್ದೇನೆ. ಯೆಹೋ 
ವನೂ ಆತನ ಪರಿಶುದ್ಧ ನುಡಿಗಳೂ ಇದಕ್ಕೆ 
ಕಾರಣ. 

10 ಯೆಹೂದ ದೇಶವು ವ್ಯಭಿಚಾರಿಗಳಿಂದ ತುಂಬಿ 
ಹೋಗಿದೆ. ಅವರು ಅನೇಕ ರೀತಿಯಲ್ಲಿ ಅಪನಂಬಿ 
ಗಸ್ತರಾಗಿದ್ದಾರೆ. ಯೆಹೋವನು ನಾಡನ್ನು ಶಪಿಸಿ 
ದ್ದರಿಂದ ಅದು ಬರಡು ಭೂಮಿ ಯಾಯಿತು. 
ಹುಲ್ಲುಗಾವಲಿನ ಸಸಿಗಳು ಒಣಗಿ ಸತ್ತು ಹೋಗತ್ತ 
ಲಿವೆ. ಹೊಲಗಳು ಮರುಭೂಮಿ ಯಂತಾಗಿವೆ. 


4 ಯೆಹೂದದ ಪ್ರವಾದಿಗಳು ಜಿರುಸಲೇಮಿನಲ್ಲಿ 
ಭಯಂಕರ ದುಷ್ಟಕಾರ್ಯಗಳನ್ನು ಮಾಡುವು 
ದನ್ನು ನಾನು ನೋಡಿದ್ದೇನೆ. ಈ ಪ್ರವಾದಿಗಳು 
ವ್ಯಭಿಚಾರ ಮಾಡುತ್ತಾರೆ. ಅವರು ಸುಳ್ಳುಗಳನ್ನು 
ಕೇಳಿ, ಆ ಸುಳ್ಳುಬೋಧನೆಗಳನ್ನು ಪಾಲಿಸುತ್ತಾರೆ. 
ಅವರು ದುಷ್ಟರಿಗೆ ಅವರ ದುಷ್ಟತನವನ್ನು ಮುಂದು 
ವರಿಸಲು ಪ್ರೋತ್ಸಾಹಿಸುತ್ತಾರೆ. ಆದುದರಿಂದ 
ಜನರು ಪಾಪ ಮಾಡುವದನ್ನು ನಿಲ್ಲಿಸಲಿಲ್ಲ. ಅವ 
ರೆಲ್ಲರು ನನಗೆ ಸೊದೋಮ್‌ ನಗರದಂತೆ 
ಇದ್ದಾರೆ. ಜಿರುಸಲೇಮಿನ ಜನರು ಗೋಮೋರ* 
ನಗರದಂತೆ ಇದ್ದಾರೆ.'' 

'5 ಸರ್ವಶಕ್ತನಾದ ಯೆಹೋವನು ಪ್ರವಾದಿಗಳ ಬಗ್ಗೆ 
ಹೀಗನ್ನುತ್ತಾನೆ, ""ನಾನು ಆ ಪ್ರವಾದಿಗಳನ್ನು 
ದಂಡಿಸುವೆನು. ಆ ಶಿಕೆಯು ವಿಷಪೂರಿತ ಆಹಾರ 
ದಂತೆಯೂ ನೀರಿನಂತೆಯೂ ಇರುವುದು. 
ಪ್ರವಾದಿಗಳು ಒಂದು ಆಧ್ಯಾತ್ಮಿಕ ವ್ಯಾಧಿಯನ್ನು 
ಪ್ರಾರಂಭಿಸಿದರು. ಆ ವ್ಯಾಧಿಯು ಇಡೀ 





ಸೊದೋಮ್‌ ಮತ್ತು ಗೋಮೋರ ಇವುಗಳು ಎರಡು ನಗರಗಳು, 
ಇಲ್ಲಿಯ ಜನರು ಬಹಳ ದುಷ್ಟರಾಗಿದ್ದ ಕಾರಣ ದೇವರು ಈ ನಗರ 
ಗಳನ್ನು ನಾಶಪಡಿಸಿದನು. 


ಯೆರೆಮೀಯ 23:16-32 


20 «« 


21 


22 


ದೇಶದಲ್ಲೆಲ್ಲ ಪ್ರಸರಿಸಿತು. ಆದುದರಿಂದ ನಾನು ಆ 
ಪ್ರವಾದಿಗಳನ್ನು ಶಿಕ್ಚಿಸುತ್ತೇನೆ. ಆ ವ್ಯಾಧಿಯು ಆ 
ಪ್ರವಾದಿಗಳಿಂದ ಜಿರುಸಲೇಮಿಗೆ ಬಂದಿತು.'' 
ಸರ್ವಶಕ್ತನಾದ ಯೆಹೋವನು ಹೀಗನ್ನುತ್ತಾನೆ: 
""ಆ ಪ್ರವಾದಿಗಳು ನಿಮಗೆ ಹೇಳುತ್ತಿರುವ ವಿಷಯ 
ಗಳ ಕಡೆಗೆ ಗಮನ ಕೊಡಬೇಡಿರಿ. ಅವರು 
ನಿಮ್ಮನ್ನು ಮರುಳುಗೊಳಿಸಲು ಪ್ರಯತ್ನಿಸುತ್ತಿ 
ದ್ಹಾರೆ. ಅವರು ದರ್ಶನಗಳ ಬಗ್ಗೆ ಹೇಳುತ್ತಾರೆ. 
ಅವರ ದರ್ಶನಗಳು ಅವರ ಮನಸ್ಸಿನಿಂದ ಬಂದವು 
ಗಳೇ ಹೊರತು ನನ್ನಿಂದ ಬಂದವುಗಳಲ್ಲ, 

ಕೆಲವು ಜನರು ಯೆಹೋವನ ನಿಜವಾದ ಸಂದೇಶ 
ಗಳನ್ನು ದ್ವೇಷಿಸುತ್ತಾರೆ. ಆದುದರಿಂದ ಆ ಪ್ರವಾದಿ 
ಗಳು ಆ ಜನರಿಗೆ ಬೇರೆಯದನ್ನೇ ಹೇಳುತ್ತಾರೆ. 
ಅವರು "ನಿಮಗೆ ಶುಭವಾಗುವುದು' ಎನ್ನುತ್ತಾರೆ. 
ಕೆಲವು ಜನರು ಬಹಳ ಮೊಂಡರಾಗಿದ್ದಾರೆ. ಅವರು 
ತಮ್ಮ ಮನಸ್ಸಿಗೆ ಬಂದುದನ್ನೇ ಮಾಡುತ್ತಾರೆ. ಅವ 
ರಿಗೆ ಈ ಪ್ರವಾದಿಗಳು "ನಿಮಗೆ ಯಾವ ಕೇಡೂ 
ಸಂಭವಿಸುವದಿಲ್ಲ' ಎಂದು ಹೇಳುತ್ತಾರೆ. 

ಈ ಪ್ರವಾದಿಗಳಲ್ಲಿ ಯಾರೊಬ್ಬರೂ ಪರಲೋಕದ 
ಸಭೆಯಲ್ಲಿ ನಿಂತಿಲ್ಲ ಯಾರೊಬ್ಬರೂ ಯೆಹೋ 
ವನ ಸಂದೇಶವನ್ನು ಕೇಳಿಲ್ಲ ಅಥವಾ ನೋಡಿಲ್ಲ. 
ಯಾರೊಬ್ಬರೂ ಯೆಹೋವನ ಸಂದೇಶವನ್ನು 
ಸೂಕ್ಷ್ಮವಾಗಿ ಪರಿಶೀಲಿಸಿಲ್ಲ. 

ಈಗ ಯೆಹೋವನಿಂದ ದಂಡನೆಯು ಬಿರುಗಾಳಿ 
ಯಂತೆ ಬರುವುದು. ಯೆಹೋವನ ಕೋಪವು 
ತೂಫಾನಿನಂತೆ ದುಷ್ಟರ ತಲೆಯ ಮೇಲೆ ಆರ್ಭಟಿಸಿ 
ಬೀಳುವುದು. 


ಆತನು ಮಾಡಬೇಕೆಂದು ಯೋಜಿಸಿದ್ದನ್ನು ಮಾಡಿ 
ಮುಗಿಸುವವರೆಗೆ ಆತನ ಕೋಪವು ಕಡಿಮೆ 
ಯಾಗುವುದಿಲ್ಲ. ಆ ದಿನವಾದ ಮೇಲೆ ನೀವು 
ಇದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವಿರಿ. 
ನಾನು ಆ ಪ್ರವಾದಿಗಳನ್ನು ಕಳುಹಿಸಲಿಲ್ಲ ಆದರೂ 
ಅವರು ತಮ್ಮ ಸಂದೇಶವನ್ನು ಕೊಡಲು ಆತುರ 
ಪಟ್ಟರು. ನಾನು ಅವರೊಂದಿಗೆ ಮಾತನಾಡಲಿಲ್ಲ 
ಆದರೂ ಅವರು ನನ್ನ ಹೆಸರು ಹೇಳಿ ಉಪದೇಶ 
ಮಾಡಿದರು. 

ಅವರು ನನ್ನ ಪರಲೋಕದ ಸಭೆಯಲ್ಲಿ ಭಾಗವಹಿ 
ಸಿದ್ದ ಪಕ್ಷದಲ್ಲಿ ಅವರು ನನ್ನ ಸಂದೇಶಗಳನ್ನು 
ಯೆಹೂದದ ಜನರಿಗೆ ಹೇಳಬಹುದಾಗಿತ್ತು ಅವರ 
ಕೆಟ್ಟತನವನ್ನೂ ದುಷ್ಟತನವನ್ನೂ ತಡೆಯಬಹು 
ದಾಗಿತ್ತು "" 





972 


3 ಈ ಸಂದೇಶ ಯೆಹೋವನಿಂದ ಬಂದಿತು. ""ನಾನೇ 
ಯೆಹೋವನು. ನಾನು ಯಾವಾಗಲೂ ಸಮೀಪ 
ವಾಗಿದ್ದೇನೆ. ನಾನು ಬಹಳ ದೂರವಿಲ್ಲ. 

ಒಬ್ಬನು ನನಗೆ ಕಾಣದಂತೆ ಗುಪ್ತವಾದ ಸ್ಥಳದಲ್ಲಿ 
ಅಹಗಿಕೊಳ್ಳಲು ಪ್ರಯತ್ನಿಸಿದರೂ ನಾನು ಅವ 
ನನ್ನು ಸರಾಗವಾಗಿ ನೋಡಬಲ್ಲೆನು. ನಾನು 
ಭೂಮ್ಯಾಕಾಶಗಳ ಎಲ್ಲಾ ಕಡೆಗಳಲ್ಲೂ ಇದ್ದೇನೆ.'' 
ಯೆಹೋವನೇ ಇವುಗಳನ್ನು ಹೇಳಿದ್ದಾನೆ. 





5" ನನ್ನ ಹೆಸರಿನಿಂದ ಸುಳ್ಳುಬೋಧನೆ ಮಾಡುವ 
ಪ್ರವಾದಿಗಳಿದ್ದಾರೆ. ಅವರು "ನಾನೊಂದು ಕನಸು ಕಂಡೆ, 
ನಾನೊಂದು ಕನಸು ಕಂಡೆ' ಎಂದು ಹೇಳುತ್ತಾರೆ. ಎಷ್ಟು 
ದಿನ ಹೀಗೆ ನಡೆಯುವುದು? ಆ ಪ್ರವಾದಿಗಳು ಸುಳ್ಳು 
ಗಳನ್ನೇ ಯೋಚಿಸುತ್ತಾರೆ. ಆಮೇಲೆ ಆ ಸುಳ್ಳುಗಳನ್ನೇ 
ಜನರಿಗೆ ಬೋಧಿಸುತ್ತಾರೆ. 3]. ಯೆಹೂದದ ಜನರು ನನ್ನ 
ಹೆಸರನ್ನು ಮರೆಯುವಂತೆ ಅವರು ಪ್ರಯತ್ನ ಮಾಡುತ್ತಿ 
ದ್ದಾರೆ. ಅವರು ಒಬ್ಬರಿಗೊಬ್ಬರು ಈ ಸುಳ್ಳು ಕನಸುಗಳ 
ಬಗ್ಗೆ ಹೇಳಿ ಹೀಗೆ ಮಾಡುತ್ತಿದ್ದಾರೆ. ಅವರ ಪೂರ್ಪಿಕರು 
ನನ್ನನ್ನು ಮರೆತಂತೆಯೇ ನನ್ನ ಜನರು ಸಹ ನನ್ನನ್ನು 
ಮರೆಯಲೆಂದು ಪ್ರಯತ್ನ ಮಾಡುತ್ತಿದ್ದಾರೆ. ಅವರ 
ಪೂರ್ವಿಕರು ನನ್ನನ್ನು ಮರೆತು ಸುಳ್ಳುದೇವರಾದ ಬಾಳ 
ನನ್ನು ಪೂಜಿಸಿದರು. ಹೊಟ್ಟು, ಗೋಧಿಯ ಕಾಳಲ್ಲ. 
ಅದೇ ರೀತಿ, ಆ ಪ್ರವಾದಿಗಳ ಕನಸುಗಳು ನನ್ನ ಸಂದೇಶ 
ಗಳಲ್ಲ, ಒಬ್ಬ ವ್ಯಕ್ತಿಗೆ ತನ್ನ ಕನಸಿನ ಬಗ್ಗೆ ಹೇಳ 
ಬೇಕೆನಿಸಿದರೆ, ಅವನು ಹೇಳಲಿ. ಆದರೆ ನನ್ನ ಸಂದೇಶ 
ವನ್ನು ಕೇಳಿದ ಮನುಷ್ಯನು ಆ ಸಂದೇಶವನ್ನು ಯಥಾರ್ಥ 
ವಾಗಿ ಹೇಳಲಿ. 

ನನ್ನ ಸಂದೇಶವು ಬೆಂಕಿಯ ಜ್ವಾಲೆಯಂತಿದೆ. ಅದು 
ಕಲ್ಲುಬಂಡೆಯನ್ನು ಒಡೆದುಹಾಕುವ ಸುತ್ತಿಗೆಯಂತಿದೆ'' 
ಇದು ಯೆಹೋವನ ನುಡಿ. 

"ನಾನು ಸುಳ್ಳುಪ್ರವಾದಿಗಳ ವಿರೋಧಿಯಾಗಿ 
ದ್ದೇನೆ.'” ಇದು ಯೆಹೋವನ ನುಡಿ. ಈ ಪ್ರವಾದಿಗಳು 
ನನ್ನ ಪದಗಳನ್ನು ಒಬ್ಬರಿಂದೊಬ್ಬರು ಕದಿಯುತ್ತಿದ್ದಾರೆ.* 
*'ನಾನು ಸುಳ್ಳುಪ್ರವಾದಿಗಳನ್ನು ವಿರೋಧಿಸುತ್ತೇನೆ.'' 
ಇದು ಯೆಹೋವನ ನುಡಿ. ""ಅವರು ತಮ್ಮ ಮಾತು 
ಗಳನ್ನು ಹೇಳಿ ಅದು ನನ್ನ ಸಂದೇಶವೆಂಬುವಂತೆ ನಟನೆ 
ಮಾಡುತ್ತಾರೆ. ನಾನು ಕಾಲ್ಪನಿಕ ಕನಸುಗಳನ್ನು ಬೋಧಿ 
ಸುವ ಸುಳ್ಳುಪ್ರವಾದಿಗಳ ವಿರೋಧಿಯಾಗಿದ್ದೇನೆ.'' ಇದು 








ಈ... ಕದಿಯುತ್ತಿದ್ದಾರೆ ನಿಜವಾದ ಪ್ರವಾದಿಗಳ ನುಡಿಗಳನ್ನು ಅನುಕ 
ರಿಸಿ, ಯಾರು ನಿಜವಾದ ಪ್ರವಾದಿಗಳು ಮತ್ತು ಯಾರು ಸುಳ್ಳು ಪ್ರವಾದಿ 
ಗಳು ಎಂದು ಶಂಕಿಸಲಾಗದಂತೆ ಮಾಡುತ್ತಿದ್ದ ಸುಳ್ಳು ಪ್ರವಾದಿಗಳ ಬಗ್ಗೆ 
ಯೆರೆಮೀಯನು ಇಲ್ಲಿ ಹೀಗೆ ಹೇಳಿದ್ದಿರಬಹುದು. 


973 


ಪ್ರಭುವಿನ ನುಡಿ. ""ಅವರು ತಮ್ಮ ಸುಳ್ಳು ಬೋಧನೆಗ 
ಳಿಂದ ನನ್ನ ಜನರನ್ನು ಅಡ್ಡದಾರಿಗೆಳೆಯುತ್ತಾರೆ. ನಾನು 
ಜನರಿಗೆ ಉಪದೇಶ ಮಾಡುವದಕ್ಕಾಗಿ ಆ ಪ್ರವಾದಿಗಳನ್ನು 
ಕಳುಹಿಸಿಲ್ಲ. ನನಗೋಸ್ಕರವಾಗಿ ಏನನ್ನಾದರೂ 
ಮಾಡಲು ನಾನು ಅವರಿಗೆ ಎಂದೂ ಆಜ್ಞಾಪಿಸಿಲ್ಲ. ಅವರು 
ಯೆಹೂದದ ಜನರಿಗೆ ಸ್ವಲ್ಪವೂ ಸಹಾಯವನ್ನು ಮಾಡ 
ಲಾರರು'' ಇದು ಯೆಹೋವನ ನುಡಿ. 





ಯೆಹೋವನಿಂದ ದುಃಖಕರ ಸಂದೇಶ 

3""ಯೆಹೂದದ ಜನರಾಗಲೀ, ಪ್ರವಾದಿಯಾಗಲೀ, 
ಯಾಜಕನಾಗಲೀ, ಯೆರೆಮೀಯನೇ, ಯೆಹೋವನು 
ದಯಪಾಲಿಸಿರುವ ಪ್ರಕಟನೆಯೇನು?' ಎಂದು ನಿನ್ನನ್ನು 
ಕೇಳಬಹುದು. ನೀನು ಅವರಿಗೆ, "ಯೆಹೋವನಿಗೆ ನೀವೇ 
ದೊಡ್ಡ ಭಾರ * ನಾನು ಆ ಭಾರವನ್ನು ಕೆಳಗೆ ಎಸೆದು 
ಬಿಡುತ್ತೇನೆ''' ಎಂದು ಉತ್ತರಿಸು. ಇದು ಯೆಹೋವನ 
ನುಡಿ. 

*""ಒಬ್ಬ ಪ್ರವಾದಿಯಾಗಲೀ, ಯಾಜಕನಾಗಲೀ, 
ಸಾಮಾನ್ಯ ಮನುಷ್ಯನಾಗಲೀ "ಇದು ಯೆಹೋವನ ಭಾರ' 
ಎಂದು ಹೇಳಿದರೆ ಅವನು ಸುಳ್ಳು ಹೇಳಿದಂತೆಯೇ. 
ಆದುದರಿಂದ ನಾನು ಆ ವ್ಯಕ್ತಿಯನ್ನು ಮತ್ತು ಅವರ ಇಡೀ 
ಕುಟುಂಬವನ್ನು ದಂಡಿಸುತ್ತೇನೆ. ನೀವು ಪರಸ್ಪರ 
"ಯೆಹೋವನ ಉತ್ತರವೇನು?” ಅಥವಾ "ಯೆಹೋವನು 
ಏನು ಹೇಳಿದನು?' ಎಂದು ಮಾತನಾಡಬೇಕು. ನೀವು 
ಪುನಃ ಎಂದಿಗೂ "ಯೆಹೋವನ ಭಾರ' ಎಂಬ ಮಾತನ್ನು 
ಉಪಯೋಗಿಸಕೂಡದು. ಏಕೆಂದರೆ ಯೆಹೋವನ 
ಸಂದೇಶವು ಯಾರಿಗೂ ಭಾರವಾಗ ಬೇಕಾಗಿಲ್ಲ. ಆದರೆ 
ನೀವು ನಿಮ್ಮ ದೇವರ ಮಾತುಗಳನ್ನು ತಲೆ ಕೆಳಗೆ ಮಾಡಿ 
ದ್ದೀರಿ. ಆತನು ಸರ್ವಶಕ್ತವಾಗಿದ್ದಾನೆ ಮತ್ತು ಜೀವ 
ಸ್ವರೂಪನಾದ ದೇವರಾಗಿದ್ದಾನೆ. 

37°" ನೀವು ದೇವರ ಸಂದೇಶವನ್ನು ತಿಳಿದುಕೊಳ್ಳ 
ಬಯಸಿದರೆ ಪ್ರವಾದಿಯನ್ನು ಕುರಿತು "ಯೆಹೋವನು 
ನಿನಗೆ ಏನೆಂದು ಉತ್ತರವನ್ನು ಕೊಟ್ಟನು” ಅಧವಾ 
"ಯೆಹೋವನು ಏನು ಹೇಳಿದನು?' ಎಂದು ಕೇಳಿರಿ. 
3 ಆದರೆ "ಯೆಹೋವನ ಭಾರವೇನು?' ಎಂದು ಕೇಳ 
ಬೇಡಿರಿ. ನೀವು ಆ ಪದಗಳನ್ನು ಬಳಸಿದರೆ ಯೆಹೋವನು 
ನಿಮಗೆ ಹೀಗೆ ಹೇಳುವನು. "ನೀವು ನನ್ನ ಸಂದೇಶವನ್ನು 
"ಯೆಹೋವನ ಭಾರವೆಂದು' ಹೇಳಬಾರದಾಗಿತ್ತು ಆ 
ಪದಗಳನ್ನು ಬಳಸಬಾರದೆಂದು ನಾನು ನಿಮಗೆ ಹೇಳಿ 
ದ್ದೇನೆ. ಆದರೆ ನೀವು ನನ್ನ ಸಂದೇಶವನ್ನು "ಭಾರ' 
ವೆಂದು ಹೇಳಿದ್ದೀರಿ. ಆದುದರಿಂದ ನಾನು ನಿಮ್ಮನ್ನು 








ಭಾರಹೀಬ್ರೂ ಭಾಷೆಯಲ್ಲಿ "ಸಂದೇಶ' ಮತ್ತು "ಭಾರ ' ಎನ್ನುವದಕ್ಕೆ 
ಒಂದೇ ಪದವಿದೆ. ಇದು ಶಬ್ದ ಚಮತ್ಕಾರ. 


ಯೆರೆಮೀಯ 23:33-24:7 


ಒಂದು ಭಾರದಂತೆ ಎತ್ತಿ ನನ್ನಿಂದ ದೂರಕ್ಕೆ ಎಸೆಯು 
ತ್ತೇನೆ. ನಾನು ನಿಮ್ಮ ಪೂರ್ಪಿಕರಿಗೆ ಜೆರುಸಲೇಮ್‌ 
ನಗರವನ್ನು ಕೊಟ್ಟೆ. ಆದರೆ ನಾನು ನಿಮ್ಮನ್ನೂ ಆ 
ನಗರವನ್ನೂ ನನ್ನಿಂದ ದೂರ ಎಸೆಯುವೆನು. ನಿಮಗೆ 
ಶಾಶ್ವತವಾದ ಅಪಕೀರ್ತಿಯನ್ನು ತರುವೆನು. ನೀವು ಈ 
ಅವಮಾನವನ್ನು ಎಂದಿಗೂ ಮರೆಯಲಾರಿರಿ.''' 





ಒಳ್ಳೆಯ ಮತ್ತು ಕೆಟ್ಟ ಅಂಜೂರದ ಹಣ್ಣುಗಳು 
24 ಯೆಹೋವನು ನನಗೆ ಈ ವಸ್ತುಗಳನ್ನು 
ತೋರಿಸಿದನು: ಯೆಹೋವನ ಪವಿತ್ರಾಲ ಯದ 
ಎದುರುಗಡೆಯಲ್ಲಿ ಅಂಜೂರದ ಎರಡು ಬುಟ್ಟಿಗಳನ್ನು 
ಜೋಡಿಸಿಟ್ಟಿದ್ದು ನನಗೆ ಕಂಡು ಬಂತು. (ಬಾಬಿ ಲೋನಿನ 
ರಾಜನಾದ ನೆಬೂಕದ್ದೆಚ್ಚರನು ಯೆಕೊನ್ಯನನ್ನು 
ಸೆರೆಹಿಡಿದ ಮೇಲೆ ನಾನು ಈ ದರ್ಶನವನ್ನು ಕಂಡೆ. 
ಯೆಕೊನ್ಯನು ರಾಜನಾದ ಯೆಹೋಯಾಕೀಮನ ಮಗ. 
ಯೆಕೊನ್ಯನನ್ನು ಮತ್ತು ಅವನ ಪ್ರಮುಖ ಅಧಿಕಾರಿಗಳನ್ನು 
ಜೆರುಸಲೇಮಿನಿಂದ ಬಾಬಿಲೋನಿಗೆ ತೆಗೆದುಕೊಂಡು 
ಹೋಗಲಾಯಿತು. ನೆಬೂಕದ್ದೆಚ್ಚರನು ಯೆಹೂದದ 
ಎಲ್ಲಾ ಬಡಗಿಗಳನ್ನು ಮತ್ತು ಕಮ್ಮಾರರನ್ನು ತೆಗೆದು 
ಕೊಂಡು ಹೋಗಿದ್ದನು). ಒಂದು ಬುಟ್ಟಿಯಲ್ಲಿ ಬಹಳ 
ಉತ್ತಮವಾದ ಅಂಜೂರಗಳಿದ್ದವು. ಆ ಅಂಜೂರಗಳು 
ಸುಗ್ಗಿಯಲ್ಲಿ ಬೇಗ ಮಾಗುವ ಹಣ್ಣುಗಳಂತಿದ್ದವು. ಆದರೆ 
ಇನ್ನೊಂದು ಬುಟ್ಟಿಯಲ್ಲಿ ತಿನ್ನಲಾಗದಷ್ಟು ಕೊಳೆತ 
ಅಂಜೂರಗಳಿದ್ದವು. 
ಯೆಹೋವನು ನನಗೆ ""ಯೆರೆಮೀಯನೇ, ನಿನ 
ಗೇನು ಕಾಣುತ್ತಿದೆ?'' ಎಂದು ಕೇಳಿದನು. ""ನನಗೆ 
ಅಂಜೂರಗಳು ಕಾಣುತ್ತಿವೆ. ಒಳ್ಳೆಯ ಅಂಜೂರಗಳು 
ಬಹಳ ಚೆನ್ನಾಗಿವೆ. ಕೊಳೆತ ಅಂಜೂರಗಳು ತಿನ್ನಲಾಗ 
ದಷ್ಟು ಕೊಳೆತಿವೆ'' ಎಂದು ನಾನು ಉತ್ತರಿಸಿದೆ. 
ಆಗ ನನಗೆ ಯೆಹೋವನಿಂದ ಸಂದೇಶ ಬಂದಿತು. 
ಇಸ್ರೇಲಿನ ದೇವರಾದ ಯೆಹೋವನು ಹೇಳಿದನು: 
“ಯೆಹೂದದ ಜನರನ್ನು ಅವರ ದೇಶದಿಂದ ತೆಗೆದು 
ಕೊಂಡು ಹೋಗಲಾಯಿತು. ಅವರ ಶತ್ರು ಅವರನ್ನು 
ಬಾಬಿಲೋನಿಗೆ ತಂದನು. ಆ ಜನರು ಈ ಒಳ್ಳೆಯ 
ಅಂಜೂರದಂತಿರುವರು. ಆ ಜನರಿಗೆ ನಾನು ದಯೆ 
ತೋರುವೆನು. "ನಾನು ಅವರನ್ನು ರಕ್ಷಿಸುವೆನು. ನಾನು 
ಅವರನ್ನು ಪುನಃ ಯೆಹೂದಕ್ಕೆ ಕರೆತರುವೆನು. ನಾನು 
ಅವರನ್ನು ಬೀಳಿಸುವದಿಲ್ಲ. ನಾನು ಅವರನ್ನು ಅಭಿವೃದ್ಧಿ 
ಪಡಿಸುತ್ತೇನೆ. ನಾನು ಅವರನ್ನು ಕೀಳುವದಿಲ್ಲ. ಅವರನ್ನು 
ನೆಟ್ಟು ಬೆಳೆಯುವದಕ್ಕೆ ಅವಕಾಶ ಮಾಡಿಕೊಡುವೆನು. 
ಅವರಲ್ಲಿ ನನ್ನನ್ನು ಅರಿತುಕೊಳ್ಳುವ ಬಯಕೆ ಉಂಟಾಗು 
ವಂತೆ ಮಾಡುತ್ತೇನೆ. ನಾನೇ ಯೆಹೋವನು ಎಂಬುದನ್ನು 


ಯೆರೆಮೀಯ 24:8-25:12 


ಅವರು ತಿಳಿದುಕೊಳ್ಳುವರು. ಅವರು ನನ್ನ ಜನರಾಗು 
ವರು ಮತ್ತು ನಾನು ಅವರ ದೇವರಾಗುವೆನು. ನಾನು 
ಹೀಗೇಕೆ ಮಾಡುತ್ತೇನೆಂದರೆ ಬಾಬಿಲೋನಿನಲ್ಲಿ ಸೆರೆ 
ಯಾಳುಗಳಾಗಿದ್ದ ಜನರು ಮನಃಪೂರ್ವಕವಾಗಿ ನನ್ನ 
ಕಡೆಗೆ ತಿರುಗುತ್ತಾರೆ. 

8°" ಆದರೆ ಯೆಹೂದದ ರಾಜನಾದ ಚಿದ್ಧೀಯನು 
ತಿನ್ನಲು ಬಾರದಷ್ಟು ಕೊಳೆತ ಅಂಜೂರದಂತಾಗುವನು. 
ಚಿದ್ದೀಯನೂ ಅವನ ಹಿರಿಯ ಅಧಿಕಾರಿಗಳೂ ಜೆರುಸ 
ಲೇಮಿನಲ್ಲಿ ಅಳಿದುಳಿದ ಜನರೂ ಈಜಿಪ್ಟಿನಲ್ಲಿ ವಾಸ 
ಮಾಡುತ್ತಿರುವ ಯೆಹೂದದ ಜನರೂ ಕೊಳೆತ 
ಅಂಜೂರದಂತಾಗುವರು. 

9""ನಾನು ಆ ಜನರನ್ನು ದಂಡಿಸುವೆನು. ಆ ಶಿಕ್ಷೆಯು 
ಭೂಲೋಕದ ಎಲ್ಲಾ ಜನರಲ್ಲಿ ಭೀತಿಯನ್ನು ಉಂಟು 
ಮಾಡುವುದು. ಜನರು ಯೆಹೂದದ ಜನರನ್ನು ಗೇಲಿ 
ಮಾಡುವರು. ನಾನು ಅವರನ್ನು ತಳ್ಳಿದ ಎಲ್ಲಾ ದೇಶಗಳಲ್ಲಿ 
ಜನರು ಅವರ ಬಗ್ಗೆ ಪರಿಹಾಸ್ಯದ ಮಾತುಗಳನ್ನು ಆಡು 
ವರು; ಅವರನ್ನು ಶಫಿಸುವರು. ''ನಾನು ಖಡ್ಗ, ಕಾಮ, 
ವ್ಯಾಧಿಗಳನ್ನು ಅವರ ಮೇಲೆ ಕಳುಹಿಸುವೆನು. ಅವರೆ 
ಲ್ಲರೂ ಸತ್ತುಹೋಗುವವರೆಗೆ ನಾನು ಅವರ ಮೇಲೆ ಧಾಳಿ 
ಮಾಡುವೆನು. ನಾನು ಅವರಿಗೆ ಮತ್ತು ಅವರ ಪೂರ್ವಿಕ 
ರಿಗೆ ಕೊಟ್ಟ ಭೂಮಿಯ ಮೇಲೆ ಅವರು ವಾಸಿಸ 
ಲಾಗುವದಿಲ್ಲ.' 


ಯೆರೆಮೀಯನ ಭೋಧನೆಯ ಸಾರಾಂಶ 
ಜಬ್‌ ಎಲ್ಲಾ ಜನರ ಬಗ್ಗೆ ಯೆರೆಮೀಯ 
ನಿಗೆ ಈ ಸಂದೇಶವು ಬಂದಿತು. ಈ ಸಂದೇಶವು 
ಯೆಹೂದದ ಯೆಹೋಯಾಕೀಮನ ಆಳ್ವಿಕೆಯ ನಾಲ್ಕ 
ನೆಯ ವರುಷದಲ್ಲಿ ಬಂದಿತು. ಯೆಹೋಯಾಕೀಮನು 
ಯೋಷೀಯನ ಮಗ. ಅವನ ಆಳ್ವಿಕೆಯ ನಾಲ್ಕನೇ ವರ್ಷ 


974 


ಮಾತುಗಳನ್ನು ಕಿವಿಗೆ ಹಾಕಿಕೊಂಡಿಲ್ಲ. ನೀವು ಅವರ 
ಕಡೆಗೆ ಸ್ವಲ್ಪವೂ ಗಮನಕೊಟ್ಟಿಲ್ಲ. 

ಆ ಪ್ರವಾದಿಗಳು '"ನಿಮ್ಮ ಜೀವನಕ್ರಮವನ್ನು ಬದಲಾ 
ಯಿಸಿಕೊಳ್ಳಿರಿ. ದುಷ್ಕೃತ್ಯಗಳನ್ನು ಮಾಡುವದನ್ನು ನಿಲ್ಲಿಸಿ 
ಬಿಡಿ. ನೀವು ಬದಲಾದರೆ, ಯೆಹೋವನು ನಿಮಗೂ 
ನಿಮ್ಮ ಪೂರ್ಪಿಕರಿಗೂ ಬಹಳ ಹಿಂದೆ ಕೊಟ್ಟ ಭೂಮಿ 
ಯಲ್ಲಿ ನೀವು ನೆಲೆಸಬಹುದು. ನೀವು ಶಾಶ್ವತವಾಗಿ ವಾಸಿಸ 
ಬೇಕೆಂದು ಆತನು ಈ ಭೂಮಿಯನ್ನು ಕೊಟ್ಟಿದ್ದಾನೆ. 
6ಬೇರೆ ದೇವರುಗಳನ್ನು ಅನುಸರಿಸಬೇಡಿರಿ; ಅವುಗಳ 
ಸೇವೆ ಮಾಡಬೇಡಿರಿ; ಅವುಗಳನ್ನು ಪೂಜಿಸಬೇಡಿರಿ. 
ಮನುಷ್ಯ ನಿರ್ಮಿತವಾದ ವಿಗ್ರಹಗಳನ್ನು ಪೂಜಿಸಬೇಡಿ. 
ನೀವು ಪೂಜಿಸಿದರೆ ನಿಮ್ಮ ಮೇಲೆ ನಾನು ಕೋಪಗೊಂಡು 
ನಿಮಗೆ ಕೇಡುಮಾಡುವನು.'' 

7""ನೀವು ನನ್ನ ಮಾತನ್ನು ಕೇಳಲಿಲ್ಲ.'' ಇದು 
ಯೆಹೋವನ ನುಡಿ. ""ನೀವು ಮನುಷ್ಯನು ಮಾಡಿದ 
ವಿಗ್ರಹಗಳನ್ನು ಪೂಜಿಸಿದಿರಿ. ಅದೇ ನನಗೆ ಕೋಪ 
ತಂದಿತು. ಅದು ನಿಮಗೇ ಕೇಡನ್ನು ಉಂಟಮಾಠಿತು.'' 

ಸರ್ವಶಕ್ತನಾದ ಯೆಹೋವನು ಹೀಗೆಂದನು: ""ನೀವು 
ನನ್ನ ಸಂದೇಶಗಳನ್ನು ಕೇಳಿ ಅದರಂತೆ ನಡೆಯಲಿಲ್ಲ, 
*ಆದುದರಿಂದ ನಾನು ಉತ್ತರದ ಎಲ್ಲಾ ಜನಾಂಗಗಳನ್ನು 
ಕರೆಸುತ್ತೇನೆ.'' ಇದು ಯೆಹೋವನ ಸಂದೇಶ. ""ನಾನು 
ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚರನನ್ನು 
ಕೂಡಲೇ ಕರೆಸುವೆನು. ಅವನು ನನ್ನ ಸೇವಕ. ನಾನು ಆ 
ಜನರನ್ನು ಯೆಹೂದ ದೇಶದ ವಿರುದ್ಧವಾಗಿಯೂ 
ಯೆಹೂದ್ಯರ ವಿರುದ್ಧವಾಗಿಯೂ ತರುತ್ತೇನೆ. ನಾನು 
ನಿಮ್ಮ ಸುತ್ತಮುತ್ತಲಿನಲ್ಲಿದ್ದ ಜನಾಂಗಗಳ ವಿರುದ್ಧ 
ವಾಗಿಯೂ ಅವರನ್ನು ಕರೆತರುವೆನು. ನಾನು ಆ ದೇಶಗ 
ಳನ್ನೆಲ್ಲ ನಾಶಮಾಹುವೆನು. ನಾನು ಆ ಭೂಮಿಗಳನ್ನು 
ಶಾಶ್ವತವಾಗಿ ಬರಿದಾದ ಮರುಭೂಮಿಗಳನ್ನಾಗಿ ಮಾಡು 





ದಲ್ಲಿ ಅಂದರೆ ಬಾಬಿಲೋನಿನಲ್ಲಿ ನೆಬೂಕದ್ದೆಚ್ಚರನ 
ಆಳ್ವಿಕೆಯ ಮೊದಲನೇ ವರ್ಷದಲ್ಲಿ?ಯೆರೆಮೀಯನು ಈ 
ಸಂದೇಶವನ್ನು ಯೆಹೂದದ ಜನರೆಲ್ಲರಿಗೂ ಜೆರುಸಲೇ 
ಮಿನ ಜನರೆಲ್ಲರಿಗೂ ಸಾರಿದನು. 

3ಕಳಿದ ಇಪ್ಪತ್ಮೂರು ವರ್ಷಗಳಿಂದ ನಾನು ನಿಮಗೆ ಮತ್ತೆ 
ಮತ್ತೆ ಯೆಹೋವನ ಸಂದೇಶವನ್ನು ಕೊಡುತ್ತಿದ್ದೇನೆ. 
ಅಮೋನನ ಮಗನಾದ ಯೋಷೀಯನು ಯೆಹೂದದ 
ರಾಜನಾದ ಹದಿಮೂರನೆ ವರ್ಷದಿಂದ ನಾನು ಪ್ರವಾದಿ 
ಯಾಗಿದ್ದೇನೆ. ಅಂದಿನಿಂದ ಇಂದಿನವರೆಗೆ ನಾನು 
ಯೆಹೋವನ ಸಂದೇಶಗಳನ್ನು ನಿಮಗೆ ತಿಳಿಸುತ್ತಾ ಬಂದಿ 
ದ್ದೇನೆ. ಆದರೆ ನೀವು ಕಿವಿಗೆ ಹಾಕಿಕೊಂಡಿಲ್ಲ. 
*ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳನ್ನು ಮತ್ತೆ 
ಮತ್ತೆ ನಿಮ್ಮಲ್ಲಿಗೆ ಕಳುಹಿಸಿದ್ದಾನೆ. ಆದರೆ ನೀವು ಅವರ 


ವೆನು. ಜನರು ಆ ದೇಶಗಳನ್ನು ನೋಡಿ ಅವು ಹಾಳಾಗಿರು 
ವುದನ್ನು ಕಂಡು ಬೆರಗಾಗಿ ಸಿಳ್ಳುಹಾಕುವರು. 103 ಸ್ಥಳ 
ಗಳಲ್ಲಿ ನಾನು ಸಂತೋಷದ ಮತ್ತುಸಂಭ್ರಮದ ಧ್ವನಿಗಳು 
ಕೇಳಿಬರದಂತೆ ಮಾಡುವೆನು. ವಧುವರರ ಸಂತೋಷದ 
ಧ್ವನಿಗಳು ಇನ್ನು ಮೇಲೆ ಕೇಳಿಬರುವದಿಲ್ಲ ನಾನು ಬೀಸು 
ವಕಲ್ಲಿನ ಸದ್ದನ್ನು ತೆಗೆದುಕೊಳ್ಳುವೆನು. ನಾನು ದೀಪದ 
ಬೆಳಕನ್ನು ತೆಗೆದುಕೊಳ್ಳುವೆನು. ''ಆ ಇಡೀ ಪ್ರದೇಶವು 
ಒಂದು ಮರುಭೂಮಿಯಾಗುವುದು. ಆ ಜನಾಂಗಗಳೆಲ್ಲ 
ಎಪ್ಪತ್ತು ವರ್ಷಗಳವರೆಗೆ ಬಾಬಿಲೋನಿನ ರಾಜನ 
ಗುಲಾಮರಾಗುವರು. 

12°" ಆದರೆ ಎಪ್ಪತ್ತು ವರ್ಷಗಳಾದ ಮೇಲೆ ನಾನು 
ಬಾಬಿಲೋನಿನ ರಾಜನನ್ನೂ ಜನರನ್ನೂ ದಂಡಿಸು 
ವೆನು.'' ಇದು ಯೆಹೋವನಿಂದ ಬಂದ ಸಂದೇಶ. 


975 


""ಅವರ ಪಾಪಗಳಿಗಾಗಿ ನಾನು ಬಾಬಿಲೋನ್‌ ದೇಶ 
ವನ್ನು ದಂಡಿಸುವೆನು. ನಾನು ಶಾಶ್ವತವಾಗಿ ಆ ಭೂಮಿ 
ಯನ್ನು ಮರುಭೂಮಿಯನ್ನಾಗಿ ಮಾಡುವೆನು. ಬಾಬಿ 
ಲೋನಿಗೆ ಅನೇಕ ಕೇಡುಗಳು ಬರುವವೆಂದು ನಾನು 
ಹೇಳಿದ್ದೇನೆ. ಅದೆಲ್ಲ ನಡೆಯುವುದು. ಯೆರೆಮೀಯನು 
ಆ ಅನ್ಯಜನಾಂಗಗಳ ಬಗ್ಗೆ ಬೋಧಿಸಿದ್ದಾನೆ. ಆ ಮುನ್ಸೂಚ 
ನೆಗಳೆಲ್ಲಾ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಹೌದು, 
ಬಾಬಿಲೋನಿನ ಜನರು ಅನೇಕ ಜನಾಂಗಗಳ ಮತ್ತು 
ಅನೇಕ ಮಹಾರಾಜರ ಸೇವೆ ಮಾಡಬೇಕಾಗುವುದು. 
ಅವರು ಮಾಡಲಿರುವ ದುಷ್ಕತ್ಯಗಳಿಗೆಲ್ಲ ತಕ್ಕ ಶಿಕ್ಷೆಯನ್ನು 
ನಾನು ಅವರಿಗೆ ಕೊಹುವೆನು.'' 


ಜಗತ್ತಿನ ಎಲ್ಲಾ ಜನಾಂಗಗಳ ಬಗ್ಗೆ ನ್ಯಾಯನಿರ್ಣಯ 

ಇಸ್ರೇಲಿನ ದೇವರಾದ ಯೆಹೋವನು ನನಗೆ ಹೀಗೆ 
ಹೇಳಿದನು: ""ಯೆರೆಮೀಯನೇ, ಈ ಪಾನಪಾತ್ರೆಯನ್ನು 
ನನ್ನ ಕೈಯಿಂದ ತೆಗೆದುಕೋ. ಇದು ಕೋಪದ ದ್ರಾಕ್ಷಾ 
ರಸ. ನಾನು ನಿನ್ನನ್ನು ವಿವಿಧ ಜನಾಂಗಗಳಲ್ಲಿಗೆ ಕಳುಹಿಸು 
ತ್ತಿದ್ದೇನೆ. ಆ ಜನಾಂಗಗಳಿಗೆಲ್ಲಾ ಈ ಪಾತ್ರೆಯ ದ್ರಾಕ್ಟಾರಸ 
ವನ್ನು ಕುಡಿಸು. "ಅವರು ಈ ದ್ರಾಕ್ಟಾರಸವನ್ನು ಕುಡಿಯು 
ವರು. ಆಮೇಲೆ ಅವರು ವಾಂತಿ ಮಾಡಿಕೊಳ್ಳುವರು 
ಮತ್ತು ಹುಚ್ಚರಂತೆ ವರ್ತಿಸುವರು. ನಾನು ಬೇಗನೆ ಅವರ 
ವಿರುದ್ಧ ಖಡ್ಗವನ್ನು ಕಳುಹಿಸುತ್ತಿರುವುದರಿಂದ ಅವರು 
ಹೀಗೆ ಮಾಡುವರು.'' 

!'ನಾನು ಯೆಹೋವನ ಕೈಯಿಂದ ಪಾನಪಾತ್ರೆಯನ್ನು 
ತೆಗೆದುಕೊಂಡೆನು. ನಾನು ಆ ಜನಾಂಗಗಳ ಬಳಿಗೆ 
ಹೋದೆನು ಮತ್ತು ಆ ಜನರು ಈ ಪಾನಪಾತ್ರೆಯಿಂದ 
ಕುಡಿಯುವಂತೆ ಮಾಡಿದೆನು. "ನಾನು ಈ ದ್ರಾಕ್ಟಾರಸ 
ವನ್ನು ಜೆರುಸಲೇಮಿನ ಮತ್ತು ಯೆಹೂದದ ಜನರಿಗೆ 
ಸುರಿದೆನು. ನಾನು ರಾಜನನ್ನು ಮತ್ತು ಯೆಹೂದದ 
ನಾಯಕರನ್ನು ಈ ಪಾತ್ರೆಯಲ್ಲಿಯ ದ್ರಾಕ್ಟಾರಸವನ್ನು 
ಕುಡಿಯುವಂತೆ ಮಾಡಿದೆನು. ಅವರು ಬರಿದಾದ ಮರು 
ಭೂಮಿಯಂತಾಗಲೆಂದು ಹೀಗೆ ಮಾಡಿದೆನು. ಆ ಸ್ಥಳವು 
ತುಂಬಾ ಹಾಳಾಗಲಿ, ಜನರು ಅದರ ಬಗ್ಗೆ ಸಿಳ್ಳುಹಾಕಲಿ, 
ಶಾಪ ಹಾಕಲಿ ಎಂಬ ಉದ್ದೇಶದಿಂದ ನಾನು ಹಾಗೆ 
ಮಾಡಿದೆನು. ಹಾಗೆಯೇ ಆಯಿತು. ಯೆಹೂದವು ಈಗ 
ಹಾಗೆಯೇ ಇದೆ. ಈಜಿಪ್ಟಿನ ರಾಜನಾದ ಫರೋಹನು 
ಸಹ ಈ ಪಾತ್ರೆಯ ದ್ರಾಕ್ಷಾರಸವನ್ನು ಕುಡಿಯುವಂತೆ 
ಮಾಡಿದೆ. ಅವನ ಅಧಿಕಾರಿಗಳೂ ಪ್ರಮುಖ ನಾಯಕರೂ 
ಅವನ ಎಲ್ಲಾ ಜನರೂ ಯೆಹೋವನ ಕೋಪದ ಪಾತ್ರೆ 
ಯಿಂದ ಕುಡಿಯುವಂತೆ ಮಾಡಿದೆ. 

ಎಲ್ಲಾ ಅರಬೀಯರು ಮತ್ತು ಊಚ್‌ ದೇಶದ ಎಲ್ಲಾ 
ರಾಜರು ಪಾನಪಾತ್ರೆಯಿಂದ ಕುಡಿಯುವಂತೆ ಮಾಡಿದೆ. 


ಯೆರೆಮೀಯ 25:13-29 


ಫಿಲಿಷ್ಟಿಯ ದೇಶದ ಎಲ್ಲಾ ರಾಜರು ಅಂದರೆ 
ಅಷ್ಕೆಲೋನ್‌, ಗಾಜಾ, ಎಕ್ರೋನ್‌ ಮತ್ತು ಅಷ್ಟೋದಿನ 
ಶೇಷಭಾಗದ ರಾಜರು ಈ ಪಾನಪಾತ್ರೆಯಿಂದ ಕುಡಿಯು 
ವಂತೆ ಮಾಡಿದೆನು. 

2!ಆಮೇಲೆ ಎದೋಮ್ಯರು, ಮೋವಾಬ್ಯರು, 
ಅಮ್ಮೋನ್ಯರು ಈ ಪಾತ್ರೆಯ ದ್ರಾಕ್ಟಾರಸವನ್ನು ಕುಡಿಯು 
ವಂತೆ ಮಾಡಿದೆನು. 

2ತೂರಿನ ಮತ್ತು ಚೀದೋನಿನ ಎಲ್ಲಾ ರಾಜರು ಈ 
ಪಾತ್ರೆಯಿಂದ ಕುಡಿಯುವಂತೆ ಮಾಡಿದೆ. ಬಹಳ ದೂರ 
ದೇಶದ ರಾಜರು ಸಹ ಈ ಪಾತ್ರೆಯಿಂದ ಕುಡಿಯುವಂತೆ 
ಮಾಡಿದೆ. ದೆದಾನ್ಯರು, ತೇಮಾದೇಶದವರು, ಬೂಜ್‌ 
ದೇಶದವರು ಈ ಪಾತ್ರೆಯಿಂದ ಕುಡಿಯುವಂತೆ ಮಾಡಿದೆ. 
ತಮ್ಮ ತಲೆಗೂದಲನ್ನು ಕತ್ತರಿಸಿಕೊಳ್ಳುವ ಎಲ್ಲಾ ಜನರು 
ಈ ಪಾತ್ರೆಯಿಂದ ಕುಡಿಯುವಂತೆ ಮಾಡಿದೆ. 
೫ಅರಬೀಯರ ಎಲ್ಲಾ ರಾಜರು ಈ ಪಾತ್ರೆಯಿಂದ ಕುಡಿ 
ಯುವಂತೆ ಮಾಡಿದೆ. ಈ ರಾಜರು ಮರುಭೂಮಿಯಲ್ಲಿ 
ವಾಸಮಾಡುತ್ತಾರೆ. ನಾನು ಜಿಮ್ರಿಯ ಎಲ್ಲಾ ರಾಜರು, 
ಏಲಾಮಿನ ಎಲ್ಲಾ ರಾಜರು, ಮೇದ್ಯರ ಎಲ್ಲಾ ರಾಜರು 
ಈ ಪಾತ್ರೆಯಿಂದ ಕುಡಿಯುವಂತೆ ಮಾಡಿದೆನು. 
26ಉತ್ತರದಲ್ಲಿದ್ದ ಸಮೀಪದಲ್ಲಿದ್ದ ಮತ್ತು ದೂರದಲ್ಲಿದ್ದ 
ಎಲ್ಲಾ ರಾಜರನ್ನು ಈ ಪಾತ್ರೆಯಿಂದ ಒಬ್ಬರಾದ ಮೇಲೊ 
ಬ್ಬರು ಕುಡಿಯುವಂತೆ ಮಾಡಿದೆನು. ನಾನು ಭೂಮಿಯ 
ಮೇಲಿದ್ದ ಎಲ್ಲಾ ರಾಜ್ಯಗಳು ಯೆಹೋವನ ಕೋಪದ 
ಪಾತ್ರೆಯಿಂದ ಕುಡಿಯವಂತೆ ಮಾಡಿದೆನು. ಆದರೆ 
ಬಾಬಿಲೋನಿನ ರಾಜನು ಎಲ್ಲಾ ದೇಶಗಳವರು ಕುಡಿದ 
ತರುವಾಯ ಕುಡಿಯುವನು. 

2": ಯೆರೆಮೀಯನೇ, ಇಸ್ರೇಲರ ದೇವರೂ ಸರ್ವ 
ಶಕ್ತನೂ ಆಗಿರುವ ಯೆಹೋವನು ಹೀಗೆ ಹೇಳುತ್ತಾ 
ನೆಂದು ಆ ಜನಾಂಗಗಳಿಗೆ ಹೇಳು: "ನನ್ನ ರೋಷದ ಈ 
ಪಾತ್ರೆಯಿಂದ ಕುಡಿಯಿರಿ, ಕುಡಿದು ಅಮಲೇರಿ ವಾಂತಿ 
ಮಾಡಿಕೊಳ್ಳಿ, ಕೆಳಗೆ ಬಿದ್ದು ಮೇಲಕ್ಕೆ ಏಳದಿರಿ, ಏಕೆಂದರೆ 
ನಾನು ನಿಮ್ಮನ್ನು ಕೊಲ್ಲಲು ಒಂದು ಖಡ್ಗವನ್ನು 
ಕಳುಹಿಸುತ್ತಿದ್ದೇನೆ. 

"ಅವರು ನಿನ್ನ ಕೈಯಿಂದ ಪಾನಪಾತ್ರೆ ಯನ್ನು ತೆಗೆದು 
ಕೊಳ್ಳಲು ಒಪ್ಪುವದಿಲ್ಲ. ಅವರು ಅದನ್ನು ಕುಡಿಯಲು 
ಒಪ್ಪುವದಿಲ್ಲ. ಆದರೆ ನೀನು ಅವರಿಗೆ ಹೀಗೆ ಹೇಳು: ನೀವು 
ಈ ಪಾತ್ರೆಯಿಂದ ಕುಡಿಯಲೇ ಬೇಕಾಗುವುದೆಂದು ಸರ್ವ 
ಶಕ್ತನಾದ ದೇವರು ಹೇಳುತ್ತಾನೆ. ಈಗಾಗಲೆ ನನ್ನ 
ಹೆಸರುಗೊಂಡಿರುವ ಜಿರುಸಲೇಮ್‌ ನಗರಕ್ಕೆ ಕೇಡಾಗು 
ವಂತೆ ಮಾಡುತ್ತಿದ್ದೇನೆ. ನಿಮ್ಮನ್ನು ದಂಡನೆಗೆ ಗುರಿ 
ಮಾಡಲಾಗುವುದಿಲ್ಲವೆಂದು ನೀವು ಯೋಚಿಸುತ್ತಿರ 
ಬಹುದು. ಆದರೆ ನಿಮ್ಮ ಯೋಚನೆ ತಪ್ಪು ನಿಮ್ಮನ್ನು 


ಯೆರೆಮೀಯ 25:30-26:6 


ದಂಡಿಸಲಾಗುವುದು. ಈ ಭೂಮಿಯ ಮೇಲಿನ ಜನರೆ 
ಲ್ಲರ ಮೇಲೆ ಆಕ್ರಮಣ ಮಾಡಲು ನಾನು ಒಂದು ಖಡ್ಗ 
ವನ್ನು ಕರೆಯುತ್ತಿದ್ದೇನೆ.''' ಇದು ಯೆಹೋವನ ಸಂದೇಶ. 


30°" ಯೆರೆಮೀಯನೇ, ನೀನು ಅವರಿಗೆ ಈ ಸಂದೇಶ 
ವನ್ನು ಕೊಡು: "ಉನ್ನತವಾದ ಮತ್ತು ಪವಿತ್ರವಾದ 
ಆಲಯದಿಂದ ಯೆಹೋವನು ಗರ್ಜಿಸುವನು. 
ಯೆಹೋವನು ಗಟ್ಟಿಯಾಗಿ ಗರ್ಜಿಸಿ ತನ್ನ ಹುಲ್ಲು 
ಗಾವಲಿನ ಮಂದೆಯನ್ನು ಬೆದರಿಸುವನು. ದ್ರಾಕ್ಟಾ 
ರಸವನ್ನು ತಯಾರಿಸುವಾಗ ದ್ರಾಕ್ಸೆಯ ಹಣ್ಣನ್ನು 
ತುಳಿಯುವವರು ಕೂಗಾಡುವಂತೆ ಭಯಂಕರ 
ವಾಗಿ ಕೂಗುವನು. 

3! ಆ ಧ್ವನಿಯು ಭೂಲೋಕದ ಎಲ್ಲಾ ಕಡೆಗೂ ಹಬ್ಬು 
ತ್ತದೆ. ಈ ಧ್ವನಿಯೆಲ್ಲಾ ಏತಕ್ಕೆ? ಯೆಹೋವನು 
ಎಲ್ಲಾ ಜನಾಂಗದ ಜನರನ್ನು ದಂಡಿಸುತ್ತಿದ್ದಾನೆ. 
ಯೆಹೋವನು ಜನರ ವಿರುದ್ಧ ತನ್ನ ವಾದವನ್ನು 
ಹೇಳಿದನು. ಜನರ ಬಗ್ಗೆ ತೀರ್ಪುನ್ನು ಕೊಟ್ಟನು. 
ಅವನು ದುಷ್ಟರನ್ನು ಖಡ್ಗದಿಂದ ಕೊಲ್ಲುತ್ತಿ 
ದ್ಹಾನೆ.''' ಈ ಸಂದೇಶವು ಯೆಹೋವನಿಂದ 
ಬಂದದ್ದು 

32°" ವಿಪತ್ತುಗಳು ಬಹುಬೇಗ ದೇಶದಿಂದ ದೇಶಕ್ಕೆ 
ಹರಡುವವು. ಅವು ಭೂಲೋಕದ ಎಲ್ಲಾ ದೂರ 
ದೂರದ ದೇಶಗಳಲ್ಲಿ ಭಯಂಕರವಾದ ಬಿರು 
ಗಾಳಿಯಂತೆ ಬರುವವು.” 


33ಆ ಜನರ ಮೃತ ಶರೀರಗಳು ದೇಶದ ಒಂದು ಕೊನೆ 
ಯಿಂದ ಇನ್ನೊಂದು ಕೊನೆಯವರೆಗೆ ಬಿದ್ದಿರುವವು. ಆ 
ಸತ್ತಜನರಿಗಾಗಿ ಯಾರೂ ಅಳುವದಿಲ್ಲ. ಯಾರೂ ಅವರ 
ಶವಗಳನ್ನು ಒಟ್ಟುಗೂಡಿಸಿ ಹೂಳುವದಿಲ್ಲ. ಅವುಗಳು 
ಭೂಮಿಯ ಮೇಲೆ ಗೊಬ್ಬರದಂತೆ ಬಿದ್ದಿರುವವು. 


3 ಕುರುಬರೇ, ನೀವು ಕುರಿಗಳಿಗೆ (ಜನಗಳಿಗೆ ) 


976 


35 ಕುರುಬರ ಕೂಗಾಟ ನನಗೆ ಕೇಳುತ್ತಿದೆ. ಕುರಿಗಳ 
ಗೋಳಾಟ ನನಗೆ ಕೇಳಿಬರುತ್ತಿದೆ. ಯೆಹೋವನು 
ಅವರ ದೇಶವನ್ನು ನಾಶಮಾಡುತ್ತಿದ್ದಾನೆ. 

ಕೆ ನೆಮ್ಮದಿಯಿಂದ ಕೂಡಿದ ಆ ಹುಲ್ಲುಗಾವಲುಗಳು 
ಬರಿದಾದ ಮರುಭೂಮಿಗಳಂತಾಗಿವೆ. ಏಕೆಂದರೆ 
ಯೆಹೋವನು ತುಂಬಾ ಕೋಪಗೊಂಡಿದ್ದಾನೆ. 


3°" ಯೆಹೋವನು, ತನ್ನ ಗುಹೆಯಿಂದ ಹೊರ ಬರು 
ತ್ತಿರುವ ಭಯಂಕರವಾದ ಸಿಂಹದಂತಿದ್ದಾನೆ. 
ಯೆಹೋವನು ಕೋಪಗೊಂಡಿದ್ದಾನೆ. ಯೆಹೋ 
ವನ ಕೋಪವು ಆ ಜನರನ್ನು ಪೀಡಿಸುವುದು. 
ಅವರ ದೇಶವು ಬರಿದಾದ ಮರು ಭೂಮಿ 
ಯಾಗುವುದು. 





ಯೆಹೋಯಾಕೀಮನು ಯೆಹೂದದ ರಾಜ 
260 ನಾದ ಮೊದಲನೇ ವರ್ಷದಲ್ಲಿ ಯೆಹೋವನಿಂದ 
ಈ ಸಂದೇಶ ಬಂದಿತು. ಯೆಹೋಯಾಕೀಮನು ರಾಜ 
ನಾದ ಯೋಷೀಯನ ಮಗನಾಗಿದ್ದನು. ಯೆಹೋವನು 
ಇಂತೆಂದನು, ""ಯೆರೆಮೀಯನೇ, ಯೆಹೋವನ ಆಲ 
ಯದ ಅಂಗಳದಲ್ಲಿ ನಿಲ್ಲು ಯೆಹೋವನ ಆಲಯದಲ್ಲಿ 
ಆರಾಧನೆಗೆಂದು ಬರುವ ಯೆಹೂದದ ಎಲ್ಲಾ ಜನರಿಗೆ 
ಈ ಸಂದೇಶವನ್ನು ತಿಳಿಸು. ನಾನು ನಿನಗೆ ತಿಳಿಸೆಂದು 
ಹೇಳುವ ಎಲ್ಲವನ್ನೂ ಅವರಿಗೆ ಹೇಳು. ನನ್ನ ಸಂದೇಶದ 
ಯಾವ ಭಾಗವನ್ನೂ ಬಿಡಬೇಡ. ಅವರು ನನ್ನ ಸಂದೇಶ 
ವನ್ನು ಕೇಳಿ ಅದರಂತೆ ನಡೆಯಬಹುದು; ತಮ್ಮ ಕೆಟ್ಟ 
ಜೀವನವನ್ನು ತ್ಯಜಿಸಿ ಸನ್ಮಾರ್ಗವನ್ನು ಹಿಡಿಯ ಬಹುದು. 
ಅವರು ಪರಿವರ್ತನೆ ಹೊಂದಿದರೆ ನಾನು ಅವರನ್ನು ಶಿಕ್ಬಿಸ 
ಬೇಕೆಂದು ಮಾಡಿದ ಯೋಜನೆಗಳನ್ನು ಬದಲಾಯಿಸು 
ವೆನು. ಅವರು ಅನೇಕ ದುಷ್ಕೃತ್ಯಗಳನ್ನು ಮಾಡಿದ್ದರಿಂದ 
ಅವರನ್ನು ಶಿಕ್ಸಿಸಬೇಕೆಂದು ನಾನು ಯೋಚಿಸುತ್ತಿದ್ದೇನೆ. 
ನೀನು ಅವರಿಗೆ ಹೀಗೆ ಹೇಳು: "ಯೆಹೋವನು ಇಂತೆನ್ನು 








ಮುಂದಾಳಾಗಿ ನಡೆಯಬೇಕು. ಮಹಾನಾಯ 
ಕರೇ, ನೀವು ಗೋಳಾಹಲು ಪ್ರಾರಂಭಿಸಿರಿ. ಕುರಿ 
ಗಳ ಮುಂದಾಳುಗಳಾದ ನೀವು ನೋವಿನಿಂದ 
ನೆಲದ ಮೇಲೆ ಹೊರಳಾಡಿರಿ. ಏಕೆಂದರೆ ಈಗ 
ನಿಮ್ಮನ್ನು ವಧಿಸುವ ಕಾಲ ಬಂದಿದೆ. ನಾನು ನಿಮ್ಮ 
ಕುರಿಗಳನ್ನು ದಿಕ್ಕಾಪಾಲು ಮಾಡಿಬಿಡುತ್ತೇನೆ. ಅವು 
ಗಳು ಒಡೆದ ಪಾತ್ರೆಯ ಚೂರುಗಳಂತೆ ಚೆಲ್ಲಾಪಿಲ್ಲಿ 
ಯಾಗುತ್ತವೆ. 

೫ ಕುರುಬರಿಗೆ ಅಡಗಿಕೊಳ್ಳಲು ಸ್ಥಳ ಸಿಕ್ಕುವದಿಲ್ಲ. ಆ 
ನಾಯಕರುಗಳಿಗೆ ತಪ್ಪಿಸಿಕೊಳ್ಳಲು ಅವಕಾಶ 
ಸಿಕ್ಕುವದಿಲ್ಲ. 


ತ್ತಾನೆ: ನಾನು ನಿಮಗೆ ನನ್ನ ಧರ್ಮೊೋಪದೇಶಗಳನ್ನು 
ಕೊಟ್ಟಿದ್ದೇನೆ. ನೀವು ಅವುಗಳನ್ನು ಪಾಲಿಸಬೇಕು; 
ಅನುಸರಿಸಬೇಕು. ನನ್ನ ಸೇವಕರು ಹೇಳುವುದನ್ನು ನೀವು 
ಕೇಳಬೇಕು. ಪ್ರವಾದಿಗಳು ನನ್ನ ಸೇವಕರಾಗಿದ್ದಾರೆ. 
ನಾನು ಮತ್ತೆ ಮತ್ತೆ ನನ್ನ ಪ್ರವಾದಿಗಳನ್ನು ನಿಮ್ಮಲ್ಲಿಗೆ 
ಕಳುಹಿಸಿದೆನು. ಆದರೆ ನೀವು ಅವರ ಮಾತುಗಳಿಗೆ ಕಿವಿ 
ಗೊಡಲಿಲ್ಲ ನೀವು ನನ್ನ ಆಜ್ಞಾಪಾಲನೆ ಮಾಡದಿದ್ದರೆ 
ಜೆರುಸಲೇಮಿನ ನನ್ನ ಈ ಆಲಯಕ್ಕೆ ಶಿಲೋವಿನ ನನ್ನ 
ಪವಿತ್ರವಾದ ಗುಡಾರದ ಗತಿಯನ್ನು ತರುತ್ತೇನೆ. ಜಗತ್ತಿನ 
ಜನರು ಬೇರೆ ನಗರಗಳಿಗೆ ದುರ್ಗತಿ ಬರಲಿ ಎಂದು ಕೇಳಿ 
ಕೊಳ್ಳುವಾಗ ಜಿರುಸಲೇಮನ್ನು ಜ್ಞಾಪಿಸಿ ಕೊಳ್ಳುವರು.'' 


977 


ಯೆಹೋವನ ಆಲಯದಲ್ಲಿ ಯೆರೆಮೀಯನು 
ಹೇಳಿದ ಇದೆಲ್ಲವನ್ನು ಯಾಜಕರು, ಪ್ರವಾದಿಗಳು ಮತ್ತು 
ಎಲ್ಲಾ ಜನರು ಕೇಳಿದರು. *ಯೆಹೋವನು ಜನರಿಗೆ 
ತಿಳಿಸಬೇಕೆಂದು ಹೇಳಿದ ಎಲ್ಲವನ್ನು ಯೆರೆಮೀಯನು 
ಹೇಳಿ ಮುಗಿಸಿದನು. ಆಗ ಯಾಜಕರು, ಪ್ರವಾದಿಗಳು 
ಮತ್ತು ಎಲ್ಲಾ ಜನರು ಯೆರಮೀಯನನ್ನು ಹಿಡಿದು 
ಕೊಂಡರು. ಅವರು ""ನೀನು ಇಂಥಾ ಭಯಂಕರವಾದ 
ವಿಷಯವನ್ನು ಹೇಳಿದ್ದಕ್ಕಾಗಿ ನಿನಗೆ ಮರಣವೇ ಗತಿ? 
ಯೆಹೋವನ ಹೆಸರಿನಲ್ಲಿ ಹಾಗೆ ಪ್ರವಾದಿಸಲು ನಿನಗೆ 
ಹೇಗೆ ಧೈರ್ಯ ಬಂದಿತು? ಶಿಲೋವಿನಂತೆ ಯೆಹೋವನ 
ಈ ಆಲಯವು ಹಾಳಾಗುವದೆಂದು ಹೇಳಲು ನಿನಗೆ ಹೇಗೆ 
ಧೈರ್ಯ ಬಂದಿತು? ಜೆರುಸಲೇಮು ಜನರಿಲ್ಲದ ಒಂದು 
ಮರುಭೂಮಿಯಾಗುವುದೆಂದು ಹೇಳಲು ನಿನಗೆ ಹೇಗೆ 
ಧೈರ್ಯ ಬಂದಿತು9'' ಎಂದು ಕೇಳಿದರು. ಯೆಹೋವನ 
ಆಲಯದಲ್ಲಿ ಎಲ್ಲಾ ಜನರು ಯೆರೆಮೀಯನನ್ನು 
ಮುತ್ತಿದರು. 

ನಡೆಯುತ್ತಿರುವ ಎಲ್ಲಾ ಘಟನೆಗಳ ಬಗ್ಗೆ ಯೆಹೂ 
ದದ ಅಧಿಪತಿಗಳು ಕೇಳಿದರು. ಅವರು ರಾಜನ ಅರಮನೆ 
ಯಿಂದ ಹೊರಗೆ ಬಂದರು. ಅವರು ಯೆಹೋವನ 
ಆಲಯದವರೆಗೆ ಹೋದರು. ಅಲ್ಲಿ ಅವರು ಹೊಸ 
ಬಾಗಿಲಿನಲ್ಲಿದ್ದ ತಮ್ಮ ಆಸನಗಳಲ್ಲಿ ಕುಳಿತುಕೊಂಡರು. 
ಹೊಸಬಾಗಿಲಿನಿಂದ ದಾರಿ ಯೆಹೋವನ ಆಲಯಕ್ಕೆ 
ಹೋಗುತ್ತದೆ. !!ಆಗ ಯಾಜಕರು ಮತ್ತು ಪ್ರವಾದಿಗಳು 
ಅಧಿಪತಿಗಳಿಗೂ ಇನ್ನುಳಿದ ಜನರಿಗೂ ಹೀಗೆ ಹೇಳಿದರು: 
""ಯೆರೆಮೀಯನನ್ನು ಕೊಲ್ಲಬೇಕು. ಅವನು ಜಿರುಸ 
ಲೇಮಿನ ಬಗ್ಗೆ ಕೆಟ್ಟ ಮಾತುಗಳನ್ನಾಡಿದ್ದಾನೆ. ಅವನು 
ಆಡಿದ ಆ ಮಾತುಗಳನ್ನು ನೀವೇ ಕೇಳಿದ್ದೀರಿ.'' 

12ಆಗ ಯೆರೆಮೀಯನು ಯೆಹೂದದ ಸಕಲ ಸರದಾರ 
ರಿಗೂ ಸಮಸ್ತ ಜನರಿಗೂ ಹೀಗೆ ಹೇಳಿದನು: ""ಈ 
ಆಲಯದ ಬಗ್ಗೆ ಮತ್ತು ಈ ನಗರದ ಬಗ್ಗೆ ಹೀಗೆ ಹೇಳಲು 
ಯೆಹೋವನು ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ನೀವು 
ಕೇಳಿದ ಪ್ರತಿಯೊಂದು ವಿಷಯವೂ ಯೆಹೋವ 
ನಿಂದಲೇ ಬಂದದ್ದು ನೀವು ನಿಮ್ಮ ನಡತೆಯನ್ನು ಬದ 
ಲಾಯಿಸಿಕೊಂಡು, ಸತ್ಕಾರ್ಯಗಳನ್ನು ಮಾಡಲಾರಂಭಿಸ 
ಬೇಕು. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞಾ 
ಪಾಲನೆ ಮಾಡಬೇಕು. ಆಗ ಯೆಹೋವನು ತನ್ನ ಮನ 
ಸ್ಸನ್ನು ಬದಲಾಯಿಸಿ ನಮಗೆ ಕೇಡು ಮಾಡುವುದಿಲ್ಲ. 
[*ನಾನಂತೂ ನಿಮ್ಮ ಅಧೀನದಲ್ಲಿದ್ದೇನೆ. ನಿಮಗೆ ಒಳ್ಳೆಯ 
ದಾಗಿಯೂ ನ್ಯಾಯವಾಗಿಯೂ ತೋರಿದ್ದನ್ನು ಮಾಡಿರಿ. 
5ಆದರೆ ನೀವು ನನ್ನನ್ನು ಕೊಂದರೆ ಒಬ್ಬ ನಿರಾಪರಾಧಿ 
ಯನ್ನು ಕೊಂದ ದೋಷಕ್ಕೆ ಗುರಿಯಾಗುವಿರೆಂಬುದನ್ನು 
ಸ್ಪಷ್ಟವಾಗಿ ತಿಳಿದುಕೊಳ್ಳಿರಿ. ನೀವು ಈ ನಗರವನ್ನೂ ಇದರ 





ಯೆರೆಮೀಯ 26:7-20 


ಪ್ರತಿಯೊಬ್ಬ ನಿವಾಸಿಯನ್ನೂ ಸಹ ದೋಷಿಗಳನ್ನಾಗಿ 
ಮಾಡುವಿರಿ. ನಿಜವಾಗಿಯೂ ಯೆಹೋವನು ನನ್ನನ್ನು 
ನಿಮ್ಮಲ್ಲಿಗೆ ಕಳಿಸಿದ್ದಾನೆ. ನೀವು ಕೇಳಿದ ಸಂದೇಶವು 
ನಿಜವಾಗಿಯೂ ಯೆಹೋವನಿಂದ ಬಂದದ್ದು” 

16ಆಗ ಸರದಾರರು ಮತ್ತು ಸಮಸ್ತ ಜನರು ಒಬ್ಬರಿ 
ಗೊಬ್ಬರು ಮಾತನಾಡಿ ಯಾಜಕರಿಗೂ ಪ್ರವಾದಿಗಳಿಗೂ 
""ಯೆರೆಮೀಯನನ್ನು ಕೊಲ್ಲಕೂಡದು. ಯೆರೆಮೀ 
ಯನು ನಮಗೆ ಹೇಳಿದ ಸಂಗತಿಗಳು ನಮ್ಮ ದೇವರಾದ 
ಯೆಹೋವನಿಂದ ಬಂದವುಗಳಾಗಿವೆ'' 
ಹೇಳಿದರು. 

!'ಆಗ ಹಿರಿಯ ನಾಯಕರಲ್ಲಿ ಕೆಲವರು ಎದ್ದುನಿಂತು 
ಎಲ್ಲಾ ಜನರನ್ನುದ್ದೇಶಿಸಿ ಹೀಗೆ ಹೇಳಿದರು, ""ಪ್ರವಾದಿ 
ಯಾದ ಮೀಕಾಯನು ಮೋರೆಷೆತ್‌ ನಗರದವನಾಗಿ 
ದ್ದನು. ಹಿಜ್ಕೀಯನು ಯೆಹೂದದ ರಾಜನಾಗಿದ್ದ ಕಾಲ 
ದಲ್ಲಿ ಮೀಕಾಯನು ಪ್ರವಾದಿಯಾಗಿದ್ದನು. ಯೆಹೂ ದದ 
ಸಮಸ್ತ ಜನರಿಗೆ ಮೀಕಾಯನು ಹೀಗೆ ಹೇಳಿದನು: 


ಎಂದು 


ಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ, 
""ಚೀಯೋನ್‌ ನಗರವು ನೇಗಿಲಹೊಡೆದ ಹೊಲ 
ವಾಗುವುದು. ಜಿರುಸಲೇಮ್‌ ನಗರವು ಕಲ್ಲಿನ 
ದಿಬ್ಬವಾಗುವುದು. ಪವಿತ್ರ, ಆಲಯವಿದ್ದ ಪರ್ವತವು 
ಮರಗಿಡಗಳಿಂದ ಮುಚ್ಚಿಹೋಗುವುದು.'' 
ವಮೀಕ3:12 


'9""ಹಿಜ್ಕೀಯನು ಯೆಹೂದದ ರಾಜನಾಗಿದ್ದನು. 
ಹಿಜ್ಕೀಯನು ಮೀಕಾಯನ ಕೊಲೆ ಮಾಡಲಿಲ್ಲ. ಯೆಹೂ 
ದದ ಯಾರೂ ಮೀಕಾಯನ ಕೊಲೆ ಮಾಡಲಿಲ್ಲ. 
ಹಿಜ್ಕೀಯನು ಯೆಹೋವನನ್ನು ಗೌರವಿಸುತ್ತಿದ್ದ 
ನೆಂಬುದು ನಿಮಗೆ ಗೊತ್ತು ಅವನು ಯೆಹೋವನನ್ನು 
ಸಂತೋಷಪಡಿಸ ಬಯಸಿದನು. ಯೆಹೂದಕ್ಕೆ ಕೇಡನ್ನು 
ತರುಪೆನೆಂದು ಯೆಹೋವನು ಹೇಳಿದ್ದನು. ಆದರೆ 
ಹಿಜ್ಕೀಯನು ಯೆಹೋವನನ್ನು ಪ್ರಾರ್ಥಿಸಿದನು. 
ಯೆಹೋವನು ತನ್ನ ಮನಸ್ಸನ್ನು ಬದಲಾಯಿಸಿ ಕೇಡನ್ನು 
ಬರಮಾಹಲಿಲ್ಲ. ನಾವು ಯೆರೆಮೀಯನನ್ನು ಕೊಂದರೆ 
ಅನೇಕ ಕಷ್ಟಗಳನ್ನು ತಂದುಕೊಳ್ಳುವೆವು. ಆ ಕಷ್ಟಗಳಿಗೆ 
ನಮ್ಮ ತಪ್ಪೇ ಕಾರಣವಾಗುವುದು.'' 

ಮೊದಲು ಯೆಹೋವನ ಸಂದೇಶವನ್ನು ಪ್ರವಾದಿ 
ಸುವ ಇನ್ನೊಬ್ಬ ಮನುಷ್ಯನಿದ್ದನು. ಅವನ ಹೆಸರು 
ಊರೀಯ. ಅವನು ಶಮಾಯನ ಮಗ ಊರೀಯನು 
ಕಿರ್ಯತ್‌ಯಾರೀಮ್‌ ಎಂಬ ಊರಿನವನು. ಈ ನಗ 
ರದ ಬಗ್ಗೆ ಮತ್ತು ಪ್ರದೇಶದ ಬಗ್ಗೆ ಯೆರೆಮೀಯನು 
ಪ್ರವಾದಿಸಿದ್ದನ್ನೇ ಊರೀಯನು ಪ್ರವಾದಿಸಿದ್ದನು. 





ಯೆರೆಮೀಯ 26:21-27:11 


2!ರಾಜನಾದ ಯೆಹೋಯಾಕೀಮನೂ ಅವನ ಸೇನೆಯ 
ಅಧಿಕಾರಿಗಳೂ ಯೆಹೂದದ ನಾಯಕರೂ ಊರೀ 
ಯನ ಪ್ರವಾದನೆಯನ್ನು ಕೇಳಿದರು. ಅವರಿಗೆ ಕೋಪ 
ಬಂದಿತು. ರಾಜನಾದ ಯೆಹೋಯಾಕೀಮನು 
ಊರೀಯನನ್ನು ಕೊಲ್ಲಬಯಸಿದನು. ಆದರೆ ಯೆಹೋ 
ಯಾಕೀಮನು ತನ್ನನ್ನು ಕೊಲ್ಲಬಯಸುತ್ತಾನೆಂದು 
ಊರೀಯನು ಕೇಳಿದನು. ಊರೀಯನು ಭಯಪಟ್ಟು 
ತಪ್ಪಿಸಿಕೊಂಡು ಈಜಿಪ್ಟ್‌ ದೇಶಕ್ಕೆ ಹೋದನು. 2 ಆದರೆ 
ರಾಜನಾದ ಯೆಹೋಯಾಕೀಮನು ಎಲ್ಲಾತಾನನನ್ನೂ 
ಅವನ ಸಂಗಡ ಇನ್ನೂ ಕೆಲವರನ್ನು ಈಜಿಪ್ಟಿಗೆ ಕಳುಹಿಸಿ 
ದನು. ಎಲ್ನಾತಾನನು ಆಕ್ಟೋರನ ಮಗ. 3 ಅವರು 
ಊರೀಯನನ್ನು ಈಜಿಷ್ಟಿನಿಂದ ತಂದರು. ಅವರು 
ಊರೀಯನನ್ನು ರಾಜನಾದ ಯೆಹೋಯಾಕೀಮನ 
ಹತ್ತಿರ ತೆಗೆದುಕೊಂಡು ಹೋದರು. ಯೆಹೋಯಾಕೀ 
ಮನು ಕತ್ತಿಯಿಂದ ಊರೀಯನ ಕೊಲೆ ಮಾಡ 
ಬೇಕೆಂದು ಆಜ್ಞಾಪಿಸಿದನು. ಊರೀಯನ ದೇಹವನ್ನು 
ಬಡವರ ಸ್ಮಶಾನದಲ್ಲಿ ಎಸೆಯಲಾಯಿತು. 

ಶಾಫಾನನ ಮಗನಾದ ಅಹೀಕಾಮನು ಒಬ್ಬ 
ಪ್ರಮುಖ ವ್ಯಕ್ತಿಯಾಗಿದ್ದನು. ಅಹೀಕಾಮನು ಯೆರೆಮೀ 
ಯನಿಗೆ ಬೆಂಬಲಕೊಟ್ಟನು; ಯಾಜಕರು ಮತ್ತು ಪ್ರವಾದಿ 
ಗಳು ಅವನನ್ನು ಕೊಲ್ಲದಂತೆ ಕಾಪಾಡಿದನು. 


ಯೆಹೋವನು ನೆಬೂಕದ್ದೆಚ್ಚರನನ್ನು 
ರಾಜನನ್ನಾಗಿ ಮಾಡಿದ್ದು 
ಯೆರೆಮೀಯನಿಗೆ ಯೆಹೋವನಿಂದ ಒಂದು 
77] ಸಂದೇಶ ಬಂದಿತು. ಯೆಹೂದದ ರಾಜನಾದ 
ಚಿದ್ಕೀಯನ ಆಳ್ವಿಕೆಯ ನಾಲ್ಕನೇ ವರ್ಷದಲ್ಲಿ ಈ ಸಂದೇಶ 
ಬಂದಿತು. ಚಿದ್ಕ್ಯೀಯನು ರಾಜನಾಗಿದ್ದ ಯೋಷೀಯನ 
ಮಗ 2ಯೆಹೋವನು ನನಗೆ ಹೀಗೆ ಹೇಳಿದನು: 
""ನೀನು ಮರದ ಕಂಬದಿಂದ ಕೆಲವು ನೊಗಗಳನ್ನು ಮಾಡಿ 
ನಿನ್ನ ಕತ್ತಿನ ಹಿಂಬದಿಯ ಮೇಲೆ ಇಟ್ಟುಕೋ. 
3ತರುವಾಯ ಎದೋಮಿನ ರಾಜ, ಮೋವಾಬಿನ 
ರಾಜ, ಅಮ್ಮೋನ್ಯರ ರಾಜ, ತೂರಿನ ರಾಜ, ಚೀದೋನಿನ 
ರಾಜ ಇವರುಗಳಿಗೆ ಅವುಗಳನ್ನು ಕಳಿಸು. ಯೆಹೂದದ 
ರಾಜನಾದ ಚಿದ್ಕ್ಯೀಯ ನನ್ನು ನೋಡಲು ಬಂದ ಈ 
ರಾಜರ ರಾಯಭಾರಿಗಳ ಮೂಲಕ ಸಂದೇಶವನ್ನು 
ಕಳಿಸು. *ಈ ಸಂದೇಶವನ್ನು ತಮ್ಮ ಒಡೆಯರಿಗೆ 
ತಿಳಿಸಬೇಕೆಂದು ಆ ರಾಯಭಾರಿಗಳಿಗೆ ಹೇಳು. ಅವರಿಗೆ 





ಯೆರೆಮೀಯ ಮುಗನು ಹೀಬ್ರೂವಿನಲ್ಲಿ ಇಂತಿದೆ: 
"ಯೆಹೋಯಾಕೀಮನ ಆಳ್ವಿಕೆಯ ಆರಂಭದಲ್ಲಿ'' ಎಂದಿದೆ. ಬಹುಶಃ 
ಇದು ನಕಲು ಪ್ರತಿಗಾರರು ಮಾಡಿದ ತಪ್ಪಾಗಿದ್ದಿರಬೇಕು. ಮೂರನೆ 
ವಚನದಲ್ಲಿ ಚಿದ್ಕೀಯನ ಬಗ್ಗೆ ಹೇಳಲಾಗಿದೆ. ಯೆರೆಮೀಯ28:1 ರಲ್ಲಿ 
ನಾಲ್ಕನೆ ವರ್ಷವನ್ನು ಉಲ್ಲೇಖಿಸಲಾಗಿದೆ. (594- 593 ಕ್ರಿ. ಪೂ.) 


978 


ಹೀಗೆ ಹೇಳು: "ಇಸ್ರೇಲಿನ ದೇವರು ಸರ್ವಶಕ್ತನೂ 
ಆಗಿರುವ ಯೆಹೋವನು ಹೀಗೆ ಹೇಳುತ್ತಾನೆ ಎಂದು 
ನಿಮ್ಮ ಒಡೆಯರಿಗೆ ತಿಳಿಸಿ. 5ನಾನು ಭೂಮಿಯನ್ನೂ 
ಮತ್ತು ಅದರ ಮೇಲಿರುವ ಎಲ್ಲಾ ಜನರನ್ನೂ ಸೃಷ್ಟಿಸಿದೆ. 
ನಾನು ಭೂಮಿಯ ಮೇಲಿನ ಎಲ್ಲಾ ಪ್ರಾಣಿಗಳನ್ನು 
ಸೃಷ್ಟಿಸಿದೆ. ನಾನು ಇದನ್ನು ನನ್ನ ಮಹಾಶಕ್ತಿ ಯಿಂದಲೂ 
ಬಲವಾದ ತೋಳುಗಳಿಂದಲೂ ಸೃಷ್ಟಿಸಿದೆ. ನಾನು ಆ 
ಭೂಮಿಯನ್ನು ನನ್ನ ಮನಸ್ಸಿಗೆ ಬಂದವರಿಗೆ ಕೊಡ 
ಬಹುದು. "ಈಗ ನಾನು ನಿಮ್ಮೆಲ್ಲ ದೇಶಗಳನ್ನು ಬಾಬಿ 
ಲೋನಿನ ರಾಜನಾದ ನೆಬೂಕದ್ದೆಚ್ಚರನಿಗೆ ಒಪ್ಪಿಸಿದ್ದೇನೆ. 
ಅವನು ನನ್ನ ಸೇವಕನಾಗಿದ್ದಾನೆ. ಕಾಡು ಪ್ರಾಣಿಗಳು ಸಹ 
ಅವನ ಆಜ್ಜಿಯನ್ನು ಪಾಲಿಸುವಂತೆ ಮಾಡುವೆನು. 'ಎಲ್ಲಾ 
ಜನಾಂಗಗಳು ನೆಬೂಕದ್ದೆಚ್ಚರನ, ಅವನ ಮಗನ ಮತ್ತು 
ಅವನ ಮ್ಯೊಮ್ಮಗನ ಸೇವೆಮಾಡುವವು. ಆ ಮೇಲೆ 
ಬಾಬಿಲೋನನ್ನು ಸೋಲಿಸುವ ಸಮಯ ಬರುತ್ತದೆ. 
ಅನೇಕ ಜನಾಂಗಗಳು ಮತ್ತು ದೊಡ್ಡ ರಾಜರು 
ಬಾಬಿಲೋನನ್ನು ತಮ್ಮ ಸೇವಕನನ್ನಾಗಿ ಮಾಡಿ 
ಕೊಳ್ಳುವರು. 

*"""ಆದರೆ ಈಗ ಕೆಲವು ಜನಾಂಗಗಳು ಅಥವಾ ರಾಜ್ಯ 
ಗಳು ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚರನನ್ನು 
ಸೇವಿಸಲು ಒಪ್ಪಲಿಲ್ಲ. ಅವುಗಳು ಅವನ ನೊಗವನ್ನು ತಮ್ಮ 
ಕತ್ತಿನ ಮೇಲೆ ಇಟ್ಟುಕೊಳ್ಳಲು ಒಪ್ಪಲಿಲ್ಲ. ಆದುದರಿಂದ 
ನಾನು ಆ ಜನಾಂಗವನ್ನು ಖಡ್ಗ ಹಸಿವು ಮತ್ತು ಭಯಂಕರ 
ವ್ಯಾಧಿಗಳಿಂದ ಶಿಕ್ಚಿಸುತ್ತೇನೆ.''' ಇದು ಯೆಹೋವನಿಂದ 
ಬಂದ ಸಂದೇಶ. """ನಾನು ಆ ಜನಾಂಗವನ್ನು ನಾಶ 
ಗೊಳಿಸುವವರೆಗೂ ಹಾಗೆ ಮಾಡುವೆನು. ಅವನ ವಿರುದ್ದ 
ಹೋರಾಡುವ ಜನಾಂಗವನ್ನು ನಾಶಮಾಡುವದಕ್ಕಾಗಿ 
ನಾನು ನೆಬೂಕದ್ದೆಚ್ಚರನನ್ನು ಉಪಯೋಗಿಸುತ್ತೇನೆ. 
ಆದುದರಿಂದ ನಿಮ್ಮ ಪ್ರವಾದಿಗಳ ಮಾತುಗಳನ್ನು 
ಕೇಳಬೇಡಿರಿ. ಮಾಟಮಂತ್ರಗಳನ್ನು ಬಳಸಿ ಭವಿಷ್ಯವನ್ನು 
ಹೇಳುವವರ ಮಾತುಗಳನ್ನು ಕೇಳಬೇಡಿರಿ. ಕನಸುಗಳ 
ಗೂಢಾರ್ಥವನ್ನು ಹೇಳುವೆನೆಂಬ ಜನರ ಮಾತುಗಳನ್ನು 
ಕೇಳಬೇಡಿರಿ. ಸತ್ತವರೊಡನೆ ಮಾತನಾಡುವ ಅಥವಾ 
ಮಾಟಮಂತ್ರ ಮಾಡುವ ಜನರ ಮಾತುಗಳನ್ನು ಕೇಳ 
ಬೇಡಿರಿ. ಅವರೆಲ್ಲರೂ ""ನೀವು ಬಾಬಿಲೋನಿನ ರಾಜ 
ನಿಗೆ ಗುಲಾಮರಾಗುವದಿಲ್ಲ'' ಎಂದು ಹೇಳುವರು. 
10ಆದರೆ ಅವರು ನಿಮಗೆ ಹೇಳುವುದು ಸುಳ್ಳುಗಳೇ. 
ಅವರು ನಿಮ್ಮನ್ನು ನಿಮ್ಮ ದೇಶದಿಂದ ಬಹುದೂರ ತೆಗೆದು 
ಕೊಂಡು ಹೋಗುವರು. ನಾನು ನಿಮ್ಮನ್ನು ನಿಮ್ಮ ದೇಶ 
ದಿಂದ ಬಲವಂತವಾಗಿ ಹೊರಗಟ್ಟುವೆನು. ನೀವು ಅನ್ಯ 
ದೇಶದಲ್ಲಿ ಸಾಯುವಿರಿ. 

11 ದರೆ ಬಾಬಿಲೋನ್‌ ರಾಜನ ನೊಗಕ್ಕೆ ತಮ್ಮ 


979 


ಹೆಗಲನ್ನು ಕೊಡುವ ಮತ್ತು ಅವನ ಆಜ್ಞೆಯನ್ನು 
ಪಾಲಿಸುವ ಜನಾಂಗಗಳು ಬದುಕುವವು. ಆ ಜನಾಂಗ 
ಗಳವರು ತಮ್ಮ ದೇಶದಲ್ಲಿಯೇ ಇದ್ದುಕೊಂಡು ಬಾಬಿ 


ಯೆರೆಮೀಯ 27:12-28:2 


ಪ್ರಾರ್ಥನೆ ಸಲ್ಲಿಸಲಿ. ಇನ್ನೂ ಯೆಹೋವನ ಆಲಯದಲ್ಲಿ 
ರುವ ವಸ್ತುಗಳ ಬಗ್ಗೆ ಅವರು ಪ್ರಾರ್ಥನೆ ಸಲ್ಲಿಸಲಿ. ಇನ್ನೂ 
ರಾಜನ ಅರಮನೆಯಲ್ಲಿರುವ ವಸ್ತುಗಳ ಬಗ್ಗೆ ಅವರು 





ಲೋನಿನ ರಾಜನ ಸೇವೆಮಾಡುವ ಅವಕಾಶವನ್ನು ಮಾಡಿ 
ಕೊಡುತ್ತೇನೆ. ಆ ಜನಾಂಗಗಳ ಜನರು ತಮ್ಮ ದೇಶದ 
ಲ್ಲಿಯೇ ವ್ಯವಸಾಯ ಮಾಡಿಕೊಂಡಿರುವರು.''' ಇದು 
ಯೆಹೋವನ ನುಡಿ. 

>" ನಾನು ಯೆಹೂದದ ರಾಜನಾದ ಚಿದ್ಕೀಯನಿಗೂ 
ಇದೇ ಸಂದೇಶವನ್ನು ಕೊಟ್ಟಿದ್ದೇನೆ. ""ಚಿದ್ಕ್ಯೀಯನೇ, 
ನೀನು ನಿನ್ನ ಹೆಗಲನ್ನು ಬಾಬಿಲೋನಿನ ರಾಜನ ನೊಗಕ್ಕೆ 
ಕೊಡಬೇಕು; ಅವನ ಆಜ್ಞಾಪಾಲನೆ ಮಾಡಬೇಕು. ಬಾಬಿ 
ಲೋನಿನ ರಾಜನ ಮತ್ತು ಅಲ್ಲಿಯ ಜನರ ಸೇವೆಮಾಡಿ 
ಕೊಂಡಿದ್ದರೆ ನೀನು ಬದುಕುವೆ. ಬಾಬಿಲೋನಿನ 
ರಾಜನ ಸೇವೆಮಾಡಲು ಒಪ್ಪದಿದ್ದರೆ ನೀನು ಮತ್ತು ನಿನ್ನ 
ಜನರು ವೈರಿಗಳ ಖಡ್ಗದಿಂದಲೂ, ಹಸಿವೆಯಿಂದಲೂ, 
ಭಯಂಕರವಾದ ವ್ಯಾಧಿಗಳಿಂದಲೂ ಸಾಯುವಿರಿ. ಇದು 
ನೆರವೇರುತ್ತದೆಯೆಂದು ಯೆಹೋವನು ಹೇಳಿದ್ದಾನೆ. 
“ಆದರೆ ನೀವೆಂದಿಗೂ ಬಾಬಿಲೋನ್‌ ರಾಜನಿಗೆ 
ಗುಲಾಮರಾಗುವದಿಲ್ಲ ಎಂದು ಈ ಸುಳ್ಳು ಪ್ರವಾದಿಗಳು 
ಹೇಳುತ್ತಿದ್ದಾರೆ. 

"""ಆ ಪ್ರವಾದಿಗಳ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳ 
ಬೇಡಿ ಅವರು ನಿಮಗೆ ಸುಳ್ಳುಪ್ರವಾದನೆ ಮಾಡುತ್ತಿದ್ದಾರೆ. 
[ನಾನು ಆ ಪ್ರವಾದಿಗಳನ್ನು ಕಳುಹಿಸಿಲ್ಲ. ಅವರು ಸುಳ್ಳು 
ಪ್ರವಾದನೆಗಳನ್ನು ಮಾಡುತ್ತಿದ್ದಾರೆ ಮತ್ತು ಅದು ನನ್ನ 
ಸಂದೇಶವೆಂದು ಹೇಳುತ್ತಲಿದ್ದಾರೆ. ನಾನು ಯೆಹೂದದ 
ಜನರಾದ ನಿಮ್ಮನ್ನು ದೂರ ಕಳುಹಿಸುತ್ತೇನೆ. ನೀವು 
ಸಾಯುವಿರಿ. ನಿಮಗೆ ಪ್ರವಾದನೆಯನ್ನು ಮಾಡುತ್ತಿರುವ 
ಆ ಪ್ರವಾದಿಗಳು ಸಹ ಸಾಯುತ್ತಾರೆ'' ಇದು 
ಯೆಹೋವನ ನುಡಿ. 

16ಆಗ ನಾನು (ಯೆರೆಮೀಯನು) ಯಾಜಕರಿಗೂ ಆ 
ಸಮಸ್ತ ಜನರಿಗೂ ಹೀಗೆ ಹೇಳಿದೆ: " ಯೆಹೋವನು 
ಹೇಳುತ್ತಾನೆ. ಆ ಸುಳ್ಳು ಪ್ರವಾದಿಗಳು "ಬಾಬಿಲೋನಿನ 
ವರು ಯೆಹೋವನ ಆಲಯದಿಂದ ಅನೇಕ ವಸ್ತುಗಳನ್ನು 
ತೆಗೆದುಕೊಂಡು ಹೋಗಿದ್ದಾರೆ. ಆ ವಸ್ತುಗಳನ್ನು ಬೇಗನೆ 
ಹಿಂದಕ್ಕೆ ತರಲಾಗುವುದು' ಎಂದು ಹೇಳುತ್ತಿದ್ದಾರೆ. ಆ 
ಪ್ರವಾದಿಗಳ ಮಾತುಗಳಿಗೆ ಕಿವಿಗೊಡಬೇಡಿ. ಏಕೆಂದರೆ 
ಅವರು ನಿಮಗೆ ಸುಳ್ಳುಪ್ರವಾದನೆ ಮಾಡುತ್ತಿದ್ದಾರೆ. ''ಆ 
ಪ್ರವಾದಿಗಳ ಮಾತನ್ನು ಕೇಳಬೇಡಿ. ಬಾಬಿಲೋನಿನ 
ರಾಜನ ಸೇವೆಮಾಡಿರಿ. ದಂಡನೆಗಳನ್ನು ಸ್ವೀಕರಿಸಿರಿ, ಆಗ 
ನೀವು ಬದುಕುವಿರಿ. ನಿಷ್ಕಾರಣವಾಗಿ ಈ ಜೆರುಸಲೇಮ್‌ 
ನಗರವು ಹಾಳಾಗಬಾರದು. ಆ ಜನರು ಯೆಹೋವನ 
ಸಂದೇಶವನ್ನು ತಂದ ಪ್ರವಾದಿಗಳಾಗಿದ್ದರೆ ಅವರು 


ಪ್ರಾರ್ಥನೆ ಸಲ್ಲಿಸಲಿ. ಇನ್ನೂ ಜೆರುಸಲೇಮಿನಲ್ಲಿರುವ 
ಪದಾರ್ಥಗಳ ಬಗ್ಗೆ ಅವರು ಪ್ರಾರ್ಥನೆ ಸಲ್ಲಿಸಲಿ. ಆ 
ವಸ್ತುಗಳನ್ನೆಲ್ಲ ಬಾಬಿಲೋನಿಗೆ ತೆಗೆದುಕೊಂಡು ಹೋಗ 
ಬಾರದೆಂದು ಅವರು ಪ್ರಾರ್ಥನೆ ಸಲ್ಲಿಸಲಿ.'' 

ಸರ್ವಶಕ್ತನಾದ ಯೆಹೋವನು ಜಿರುಸಲೇಮಿನಲ್ಲಿ 
ಇನ್ನೂ ಉಳಿದ ವಸ್ತುಗಳ ಬಗ್ಗೆ ಹೀಗೆ ಹೇಳುತ್ತಾನೆ. 
ಯೆಹೋವನ ಆಲಯದಲ್ಲಿ ಕಂಬಗಳಿವೆ, ಕಂಚಿನ ಸಾಗರ 
ವಿದೆ, ಪೀಠಗಳಿವೆ ಮತ್ತು ಇತರ ವಸ್ತುಗಳಿವೆ. ಬಾಬಿಲೋ 
ನಿನ ರಾಜನಾದ ನೆಬೂಕದ್ದೆಚ್ಚರನು ಆ ವಸ್ತುಗಳನ್ನು 
ಜಿರುಸಲೇಮಿನಲ್ಲಿಯೇ ಬಿಟ್ಟುಹೋದನು. 2ನಭೂಕ 
ದ್ಲೆಚ್ಚರನು ಯೆಹೂದದ ರಾಜನಾದ ಯೆಹೋಯಾಕೀ 
ನನನ್ನು ಸೆರೆಯಾಳಾಗಿ ತೆಗೆದುಕೊಂಡು ಹೋಗುವಾಗ ಆ 
ವಸ್ತುಗಳನ್ನು ತೆಗೆದುಕೊಂಡು ಹೋಗಲಿಲ್ಲ. ಯೆಹೋ 
ಯಾಕೀನನು ಯೆಹೋಯಾಕೀಮನ ಮಗನಾಗಿದ್ದನು. 
ನೆಬೂಕದ್ದೆಚ್ಚರನು ಯೆಹೂದ ಮತ್ತು ಜಿರುಸಲೇಮಿ 
ನಿಂದ ಬೇರೆ ಪ್ರಮುಖ ಜನರನ್ನು ಸಹ ತೆಗೆದುಕೊಂಡು 
ಹೋದನು. ?'ಸರ್ವಶಕ್ತನೂ ಇಸ್ರೇಲರ ದೇವರೂ, 
ಆಗಿರುವ ಯೆಹೋವನ ಆಲಯದಲ್ಲಿ ಇನ್ನೂ ಉಳಿದ 
ವಸ್ತುಗಳ ಬಗ್ಗೆಯೂ ರಾಜನ ಅರಮನೆಯಲ್ಲಿ ಮತ್ತು 
ಜೆರುಸಲೇಮಿನಲ್ಲಿ ಇನ್ನೂ ಉಳಿದಿರುವ ವಸ್ತುಗಳ 
ಬಗ್ಗೆಯೂ ಹೀಗೆನ್ನುತ್ತಾನೆ. ""ಆ ವಸ್ತುಗಳನ್ನು ಬಾಬಿಲೋ 
ನಿಗೆ ತೆಗೆದುಕೊಂಡು ಹೋಗಲಾಗುವುದು. 2ಆ 
ವಸ್ತುಗಳು ಬಾಬಿಲೋನಿಗೆ ಒಯ್ಯಲ್ಪಟ್ಟು ನಾನು ಅವು 
ಗಳನ್ನು ಅಲ್ಲಿಂದ ತರುವ ದಿವಸಗಳವರೆಗೆ ಅಲ್ಲಿಯೇ 
ಇರುವವು. ಆಮೇಲೆ ನಾನು ಆ ವಸ್ತುಗಳನ್ನು ತರುವೆನು. 
ನಾನು ಆ ವಸ್ತುಗಳನ್ನು ಮತ್ತೆ ಈ ಸ್ಥಳದಲ್ಲಿ ಇಡುವೆನು.'' 
ಇದು ಯೆಹೋವನ ನುಡಿ. 


ಸುಳ್ಳುಪ್ರವಾದಿಯಾದ ಹನನ್ಯನು 

28 ಯೆಹೂದದಲ್ಲಿ ಚಿದ್ದೀಯನ ಆಳ್ವಿಕೆಯ 

ನಾಲ್ಕನೇ ವರ್ಷದ ಐದನೇ ತಿಂಗಳಲ್ಲಿ ಹನನ್ಯ 
ನೆಂಬ ಪ್ರವಾದಿಯು ನನ್ನೊಂದಿಗೆ ಮಾತನಾಡಿದನು. 
ಹನನ್ಯನು ಅಜ್ಜೂರನ ಮಗ, ಹನನ್ಯನು ಗಿಬ್ಯೋನ್‌ 
ಊರಿನವನು. ನನ್ನೊಂದಿಗೆ ಮಾತನಾಡಿದಾಗ ಅವನು 
ಯೆಹೋವನ ಆಲಯದಲ್ಲಿದ್ದನು. ಯಾಜಕರು ಮತ್ತು 
ಸಮಸ್ತ ಜನರು ಅಲ್ಲಿದ್ದರು. ಹನನ್ಯನು ಹೀಗೆ ಹೇಳಿದನು: 
2"ಸರ್ವಶಕ್ಕನೂ ಇಸ್ರೇಲರ ದೇವರೂ ಆಗಿರುವ 
ಯೆಹೋವನು ಹೇಳುವನು: "ಯೆಹೂದ್ಯರ ಮೇಲೆ 
ಬಾಬಿಲೋನಿನ ರಾಜನು ಹೊರಿಸಿದ ನೊಗವನ್ನು ನಾನು 


ಯೆರೆಮೀಯ 28:3-17 


ಮುರಿದುಹಾಕುವೆನು. 3ಎರಡು ವರ್ಷಗಳೊಳಗಾಗಿ, 
ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚರನು 
ಯೆಹೋವನ ಆಲಯದಿಂದ ತೆಗೆದುಕೊಂಡು ಹೋದ 
ಎಲ್ಲಾ ವಸ್ತುಗಳನ್ನು ಹಿಂದಕ್ಕೆ ತರುವೆನು. ನೆಬೂಕದ್ದೆಚ್ಚ 
ರನು ಆ ವಸ್ತುಗಳನ್ನು ಬಾಬಿಲೋನಿಗೆ ತೆಗೆದುಕೊಂಡು 
ಹೋಗಿದ್ದಾನೆ. ಆದರೆ ನಾನು ಆ ವಸ್ತುಗಳನ್ನು ಜೆರುಸಲೇ 
ಮಿಗೆ ತರುತ್ತೇನೆ. “ನಾನು ಯೆಹೂದದ ರಾಜನಾದ 
ಯೆಹೋಯಾಕೀನನನ್ನು ಇಲ್ಲಿಗೆ ಕರೆದುಕೊಂಡು 
ಬರುತ್ತೇನೆ. ಯೆಹೋಯಾಕೀನನು ಯೆಹೋಯಾಕೀ 
ಮನ ಮಗನು. ನೆಬೂಕದ್ದೆಚ್ಚರನು ಬಾಬಿಲೋನಿಗೆ 
ತೆಗೆದುಕೊಂಡು ಹೋದ ಎಲ್ಲಾ ಯೆಹೂದ್ಯರನ್ನು ನಾನು 
ಮತ್ತೆ ಕರೆದುಕೊಂಡು ಬರುತ್ತೇನೆ. ಬಾಬಿಲೋನಿನ 
ರಾಜನು ಯೆಹೂದದ ಜನರ ಮೇಲೆ ಹೇರಿದ ನೊಗವನ್ನು 
ನಾನು ಮುರಿದು ಹಾಕುತ್ತೇನೆ.''' ಇದು ಯೆಹೋವನ 
ಸಂದೇಶ. 

ಪ್ರವಾದಿಯಾದ ಯೆರೆಮೀಯನು ಪ್ರವಾದಿಯಾದ 
ಹನನ್ಯನಿಗೆ ಹೀಗೆ ಉತ್ತರಕೊಟ್ಟನು. ಅವರು ಯೆಹೋ 
ವನ ಆಲಯದಲ್ಲಿ ನಿಂತಿದ್ದರು. ಯಾಜಕರೂ ಮತ್ತು 
ಅಲ್ಲಿಯ ಸಮಸ್ತ ಜನರು ಯೆರೆಮೀಯನ ಉತ್ತರವನ್ನು 
ಕೇಳಿಸಿಕೊಂಡರು. ನಯೆರೆಮೀಯನು ಹನನ್ಯನಿಗೆ 
""ಹಾಗೆಯೇ ಆಗಲಿ, ನೀನು ಹೇಳಿದಂತೆ ಯೆಹೋವನು 
ಮಾಡಲಿ. ನೀನು ಪ್ರವಾದಿಸಿದ ಸಂದೇಶವನ್ನು ಯೆಹೋ 
ವನು ನಿಜವಾಗುವಂತೆ ಮಾಡುವನೆಂದು ನಾನು ಆಶಿಸು 
ತ್ತೇನೆ. ಯೆಹೋವನು ಬಾಬಿಲೋನಿನಿಂದ ತನ್ನ ಆಲ 
ಯದ ವಸ್ತುಗಳನ್ನು ಇಲ್ಲಿಗೆ ತರುವನೆಂದು ನಾನು ಆಶಿ 
ಸುವೆ. ತಮ್ಮ ಮನೆಗಳನ್ನು ಬಿಟ್ಟುಹೋಗಲು ಒತ್ತಾಯಿಸ 
ಲ್ಪಟ್ಟ ಜನರನ್ನು ಮತ್ತೆ ಯೆಹೋವನು ಇಲ್ಲಿಗೆ ಕರೆ 
ತರುವನೆಂದು ನಾನು ಆಶಿಸುವೆ. 

7""ಹನನ್ಯನೇ, ನಾನು ಹೇಳಬೇಕಾದುದನ್ನು ಕೇಳು. 
ಸಮಸ್ತ ಜನರಿಗೆ ನಾನು ಹೇಳಬೇಕಾದುದನ್ನು ಕೇಳು. 
*ಹನನ್ಯನೇ, ನಾನು ಮತ್ತು ನೀನು ಪ್ರವಾದಿಗಳಾಗುವದ 
ಕ್ಕಿಂತ ಬಹಳ ಮುಂಚೆ ಪ್ರವಾದಿಗಳು ಇದ್ದರು. ಯುದ್ಧ 
ಹಸಿವು, ಮತ್ತು ಭಯಂಕರವಾದ ವ್ಯಾಧಿಗಳು ಅನೇಕ 
ದೇಶಗಳಿಗೆ ಮತ್ತು ದೊಡ್ಡ ದೊಡ್ಡ ರಾಜ್ಯಗಳಿಗೆ ಬರುತ್ತವೆ 
ಎಂದು ಅವರು ಪ್ರವಾದಿಸಿದ್ದಾರೆ. 

ಆದರೆ ನಾವು ನೆಮ್ಮದಿಯಿಂದ ಇರುವೆವು 
ಎಂದು ಪ್ರವಾದಿಸುವ ಪ್ರವಾದಿಯು ನಿಜವಾಗಿಯೂ 
ಯೆಹೋವನಿಂದ ಕಳುಹಿಸಲ್ಪಟ್ಟಿರುವನೇ ಎಂಬುದನ್ನು 
ನಾವು ಪರೀಕ್ಷಿಸಬೇಕು. ಆ ಪ್ರವಾದಿಯ ಸಂದೇಶವು 
ಸತ್ಯವಾಗಿ ಪರಿಣಮಿಸಿದರೆ ಅವನು ನಿಜವಾಗಿ ಯೆಹೋವ 
ನಿಂದ ಕಳುಹಿಸಲ್ಪಟ್ಟವನೆಂದು ಜನರು ತಿಳಿದು 
ಕೊಳ್ಳಬಹುದು.'' 





980 


10ಗಯರೆಮೀಯನು ತನ್ನ ಹೆಗಲಿನ ಮೇಲೆ ನೊಗವನ್ನು 
ಹೊತ್ತುಕೊಂಡಿದ್ದನು. ಪ್ರವಾದಿಯಾದ ಹನನ್ಯನು ಯೆರೆ 
ಮೀಯನ ಹೆಗಲಿನಿಂದ ಆ ನೊಗವನ್ನು ತೆಗೆದುಕೊಂಡು 
ಆ ನೊಗವನ್ನು ಮುರಿದುಹಾಕಿದನು. 11 ಮೇಲೆ ಹನ 
ನ್ಯನು ಗಟ್ಟಿಯಾಗಿ ಎಲ್ಲರೂ ಕೇಳುವಂತೆ ಮಾತನಾಡಿ 
ದನು. "ಯೆಹೋವನು ಹೇಳುತ್ತಾನೆ: "ಇದೇ ರೀತಿಯಲ್ಲಿ 
ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚರನು ಹೇರಿದ 
ನೊಗವನ್ನು ನಾನು ಮುರಿದುಹಾಕುವೆನು. ಅವನು ಆ 
ನೊಗವನ್ನು ಜಗತ್ತಿನ ಸಮಸ್ತ ಜನಾಂಗಗಳ ಮೇಲೆ 
ಹೇರಿದ್ದಾನೆ. ಆದರೆ ನಾನು ಆ ನೊಗವನ್ನು ಎರಡು ವರ್ಷ 
ದೊಳಗಾಗಿ ಮುರಿದುಹಾಕುವೆನು.'' ಹನನ್ಯನು ಹಾಗೆ 
ಹೇಳಿದ ಮೇಲೆ ಯೆರೆಮೀಯನು ಪವಿತ್ರಾಲಯವನ್ನು 
ಬಿಟ್ಟನು. 

12ಆಗ ಯೆರೆಮೀಯನಿಗೆ ಯೆಹೋವನ ಸಂದೇಶ 
ಬಂದಿತು. ಹನನ್ಯನು ಯೆರೆಮೀಯನ ಕತ್ತಿನಿಂದ ನೊಗ 
ವನ್ನು ತೆಗೆದುಕೊಂಡು ಮುರಿದುಹಾಕಿದ ಮೇಲೆ ಈ 
ಸಂದೇಶ ಬಂದಿತು. 

13 ಯೆಹೋವನು ಯೆರೆಮೀಯನಿಗೆ ಇಂತೆಂದನು: 
""ಹೋಗಿ ಹನನ್ಯನಿಗೆ' ಹೀಗೆ ಹೇಳು. ಯೆಹೋವನು 
ಹೀಗೆನ್ನುತ್ತಾನೆ. ನೀನು ಮರದ ನೊಗವನ್ನು ಮುರಿದೆ, 
ಆದರೆ ನಾನು ಮರದ ನೊಗಕ್ಕೆ ಬದಲಾಗಿ ಕಬ್ಬಿಣದ 
ನೊಗವನ್ನು ಮಾಡುವೆನು.' ಇಸ್ರೇಲಿನ ದೇವರೂ 
ಸರ್ವಶಕ್ತನೂ ಆಗಿರುವ ಯೆಹೋವನು ಹೇಳುವದೇ 
ನೆಂದರೆ, "ನಾನು ಕಬ್ಬಿಣದ ನೊಗವನ್ನು ಈ ಎಲ್ಲಾ 
ಜನಾಂಗಗಳ ಹೆಗಲಿನ ಮೇಲೆ ಹೊರಿಸುವೆನು. 
ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚರನ ಸೇವೆ 
ಯನ್ನು ಮಾಡುವಂತೆ ಮಾಡುತ್ತೇನೆ. ಅವರು ಅವನಿಗೆ 
ಗುಲಾಮರಾಗಿರುವರು. ನಾನು ನೆಬೂಕದ್ದೆಚ್ಚರನಿಗೆ 
ಕಾಡುಪ್ರಾಣಿಗಳ ಮೇಲೂ ಅಧಿಕಾರವನ್ನು ದಯ 
ಪಾಲಿಸುವೆನು.''' 

ತರುವಾಯ ಪ್ರವಾದಿಯಾದ ಯೆರೆಮೀಯನು 
ಪ್ರವಾದಿಯಾದ ಹನನ್ಯನಿಗೆ ಹೀಗೆ ಹೇಳಿದನು. 
""ಹನನ್ಯನೇ, ಕೇಳು. ಯೆಹೋವನು ನಿನ್ನನ್ನು ಕಳುಹಿಸ 
ಲಿಲ್ಲ. ಆದರೆ ಯೆಹೂದದ ಜನರಿಗೆ ಸುಳ್ಳನ್ನು ನಂಬುವಂತೆ 
ನೀನು ಮಾಡಿರುವೆ. 

'6ಅದಕ್ಕಾಗಿ ಯೆಹೋವನು ಹೀಗೆ ಹೇಳುತ್ತಾನೆ: 
"ಹನನ್ಯನೇ, ನಾನು ನಿನ್ನನ್ನು ಶೀಘ್ರದಲ್ಲಿ ಈ ಜಗತ್ತಿನಿಂದ 
ತೆಗೆದುಬಿಡುತ್ತೇನೆ. ನೀನು ಈ ವರ್ಷ ಮರಣಹೊಂದುವೆ. 
ಏಕೆಂದರೆ ನೀನು ಜನರನ್ನು ಯೆಹೋವನ ವಿರುದ್ಧ 
ತಿರುಗುವಂತೆ ಮಾಡಿದೆ.''' 

''ಹನನ್ಯನು ಅದೇ ವರ್ಷದ ಏಳನೆಯ ತಿಂಗಳಲ್ಲಿ 
ಮರಣಹೊಂದಿದನು. 





981 


ಬಾಬಿಲೋನಿನಲ್ಲಿ! ದ್ದ ಯೆಹೂದದ ಸೆರೆಯಾಳುಗಳಿಗೆ 
ಒಂದು ಪತ್ರ 
AS a ಬಾಬಿಲೋನಿನಲ್ಲಿದ್ದ 
ಯೆಹೂದ್ಯ ಸೆರೆಯಾಳುಗಳಿಗೆ ಅಂದರೆ ಹಿರಿಯ 
ರಿಗೆ (ನಾಯಕರಿಗೆ), ಯಾಜಕರಿಗೆ, ಪ್ರವಾದಿಗಳಿಗೆ ಮತ್ತು 
ಇನ್ನುಳಿದ ಸಮಸ್ತ ಜನರಿಗೆ ಪತ್ರವನ್ನು ಕಳುಹಿಸಿದನು. 
ಇವರನ್ನು ನೆಬೂಕದ್ದೆಚ್ಚರನು ಜೆರುಸಲೇಮಿನಿಂದ 
ಬಾಬಿಲೋನಿಗೆ ಸೆರೆಯಾಳುಗಳಾಗಿ ಕೊಂಡೊಯ್ದನು. 
(ರಾಜನಾದ ಯೆಹೋಯಾಕೀನನನ್ನು, ರಾಜಮಾತೆ 
ಯನ್ನು, ಯೆಹೂದದ ಮತ್ತು ಜೆರುಸಲೇಮಿನ ಅಧಿಕಾರಿ 
ಗಳನ್ನು, ಮುಂದಾಳುಗಳನ್ನು, ಬಡಗಿಗಳನ್ನು ಮತ್ತು 
ಕಮ್ಮಾರರನ್ನು ಜೆರುಸಲೇಮಿನಿಂದ ತೆಗೆದುಕೊಂಡು 
ಹೋದ ಮೇಲೆ ಈ ಪತ್ರವನ್ನು ಕಳಿಸಲಾಯಿತು.) 
ಚಿದ್ದೀಯನು ಎಲ್ಲಾಸ ಮತ್ತು ಗೆಮರ್ಯರನ್ನು ರಾಜ 
ನಾದ ನೆಬೂಕದ್ದೆಚ್ಚರನ ಬಳಿಗೆ ಕಳಿಸಿದನು. ಚಿದ್ದೀಯನು 
ಯೆಹೂದದ ರಾಜನಾಗಿದ್ದನು. ಎಲ್ಲಾಸನು ಶಾಫಾನನ 
ಮಗನಾಗಿದ್ದನು. ಗೆಮರ್ಯನು ಹಿಲ್ಕೀಯನ ಮಗನಾಗಿ 
ದ್ದನು. ಅವರನ್ನು ಬಾಬಿಲೋನಿಗೆ ಕೊಂಡೊಯ್ಯಲು 
ಯೆರೆಮೀಯನು ಪತ್ರವನ್ನು ಕೊಟ್ಟನು. ಆ ಪತ್ರದಲ್ಲಿ 
ಹೀಗೆ ಬರೆಯಲಾಗಿತ್ತು: 

*“ಇಸ್ರೇಲರ ದೇವರೂ ಸರ್ವಶಕ್ಕನೂ ಆಗಿರುವ 
ಯೆಹೋವನು ತಾನು ಜಿರುಸಲೇಮಿನಿಂದ ಬಾಬಿಲೋ 
ನಿಗೆ ಬಂಧಿಗಳನ್ನಾಗಿ ಕಳುಹಿಸಿದ ಎಲ್ಲಾ ಜನರಿಗೆ ಈ 
ಮಾತುಗಳನ್ನು ಹೇಳುತ್ತಾನೆ. 5""ಮನೆಗಳನ್ನು ಕಟ್ಟಿ ಅವು 
ಗಳಲ್ಲಿ ವಾಸಿಸಿರಿ. ಆ ಪ್ರದೇಶದಲ್ಲಿ ನೆಲೆಸಿರಿ. ತೋಟಗ 
ಳನ್ನು ಬೆಳೆಸಿರಿ ಮತ್ತು ನೀವು ಬೆಳೆಸಿದ ಆಹಾರವನ್ನು 
ಸೇವಿಸಿರಿ. "ಮದುವೆ ಮಾಡಿಕೊಳ್ಳಿರಿ; ಗಂಡು ಮತ್ತು 
ಹೆಣ್ಣು ಮಕ್ಕಳನ್ನು ಪಡೆಯಿರಿ. ನಿಮ್ಮ ಗಂಡುಮಕ್ಕಳಿಗೂ 
ನಿಮ್ಮ ಹೆಣ್ಣುಮಕ್ಕಳಿಗೂ ಮದುವೆ ಮಾಡಿರಿ. ಅವರಿಗೂ 
ಗಂಡು ಮತ್ತು ಹೆಣ್ಣುಮಕ್ಕಳಾಗಲಿ. ಅನೇಕ ಮಕ್ಕಳನ್ನು 
ಹೆತ್ತು ಬಾಬಿಲೋನಿನಲ್ಲಿ ಬಹು ಸಂಖ್ಯಾತರಾಗಿ. ಅಲ್ಪ 
ಸಂಖ್ಯಾತರಾಗಬೇಡಿ. ಅಂತೆಯೇ ನಾನು ನಿಮ್ಮನ್ನು 
ಕಳುಹಿಸಿದ ನಗರಕ್ಕೆ ಒಳ್ಳೆಯದನ್ನು ಮಾಡಿರಿ. ನೀವು 
ವಾಸಮಾಡುತ್ತಿರುವ ನಗರಕ್ಕಾಗಿ ಯೆಹೋವನಿಗೆ 
ಪ್ರಾರ್ಥಿಸಿರಿ. ಏಕೆಂದರೆ ಆ ನಗರದಲ್ಲಿ ನೆಮ್ಮದಿಯಿದ್ದರೆ 
ನಿಮಗೂ ನೆಮ್ಮದಿ ಸಿಗುವುದು.'' *ಇಸ್ರೇಲಿಯರ 
ದೇವರೂ, ಸರ್ವಶಕ್ತನೂ ಆಗಿರುವ ಯೆಹೋವನು, 
ಇಂತೆನ್ನುತ್ತಾನೆ: "ನಿಮ್ಮ ಪ್ರವಾದಿಗಳು ಮತ್ತು ಮಾಟ 
ಮಂತ್ರಗಾರರು ನಿಮ್ಮನ್ನು ಮರುಳುಗೊಳಿಸದಿರಲಿ. 
ಅವರು ನೋಡುವ ಕನಸುಗಳಿಗೆ ಕಿವಿಗೊಡಬೇಡಿ. 
*ಅವರು ಸುಳ್ಳುಗಳನ್ನು ಬೋಧಿಸುತ್ತಿರುವರು. ಅವರ 
ಸಂದೇಶವು ನನ್ನಿಂದ ಬಂದುದು ಎಂದು ಅವರು ಹೇಳು 


ಯೆರೆಮೀಯ 29:1-17 


ತ್ತಿರುವರು. ಆದರೆ ನಾನು ಅದನ್ನು ಕಳುಹಿಸಲಿಲ್ಲ.'' ಈ 
ಸಂದೇಶವು ಯೆಹೋವನಿಂದ ಬಂದದ್ದು. 


10 ಯೆಹೋವನು ಇಂತೆನ್ನುತ್ತಾನೆ: ""ಬಾಬಿ 
ಲೋನ್‌ ಎಪ್ಪತ್ತು ವರ್ಷಗಳವರೆಗೆ ಬಲಿಷ್ಠ 
ವಾಗಿರುವುದು. ಅನಂತರ ನಾನು ಬಾಬಿಲೋನಿ 
ನಲ್ಲಿ ವಾಸಮಾಡುತ್ತಿರುವ ನಿಮ್ಮ ಬಳಿಗೆ ಬಂದು 
ನನ್ನ ವಾಗ್ದಾನದಂತೆ ನಿಮ್ಮನ್ನು ಜೆರುಸಲೇಮಿಗೆ 
ಮತ್ತೆ ಕರೆದುಕೊಂಡು ಬರುವೆನು. !!ನಾನು ನಿಮ 
ಗಾಗಿ ಹಾಕಿದ ಯೋಜನೆಗಳು ನನಗೆ ಗೊತ್ತಿರುವು 
ದರಿಂದ ನಾನು ಹೀಗೆ ಹೇಳುತ್ತಿದ್ದೇನೆ.'' ಇದು 
ಯೆಹೋವನ ಸಂದೇಶ. "'ನಾನು ನಿಮಗಾಗಿ 
ಒಳ್ಳೆಯ ಯೋಜನೆಗಳನ್ನು ಹಾಕಿದ್ದೇನೆ. ನಿಮಗೆ 
ಅಹಿತವನ್ನು ಉಂಟುಮಾಡುವ ವಿಚಾರ ನನಗಿಲ್ಲ. 
ನಾನು ನಿಮಗಾಗಿ ಆಶಾದಾಯಕವಾದ ಮತ್ತು 
ಒಳ್ಳೆಯ ಭವಿಷ್ಯದ ವಿಚಾರಗಳನ್ನಿಟ್ಟುಕೊಂಡಿ 
ದ್ದೇನೆ. ಆಗ ನೀವು ನನ್ನಲ್ಲಿ ಮೊರೆಯಿಡುವಿರಿ. 
ನೀವು ನನ್ನಲ್ಲಿಗೆ ಬಂದು ನನ್ನನ್ನು ಪ್ರಾರ್ಥಿಸಿರಿ; ಆಗ 
ನಾನು ನಿಮಗೆ ಕಿವಿಗೊಡುವೆನು. ನೀವು ನನ್ನನ್ನು 
ಹುಡುಕುವಿರಿ. ನೀವು ಮನಃಪೂರ್ವಕವಾಗಿ 
ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. 
ನಾನು ನಿಮಗೆ ದೊರೆಯುವೆನು. ಇದು 
ಯೆಹೋವನ ನುಡಿ. ""ನಾನು ನಿಮ್ಮನ್ನು ನಿಮ್ಮ 
ಬಂಧನದಿಂದ ಬಿಡಿಸಿ ಕರೆದುತರುವೆನು. ನಾನು ಈ 
ಸ್ಥಳವನ್ನು ಬಿಡಲು ನಿಮಗೆ ಒತ್ತಾಯಿಸಿದೆ. ಆದರೆ 
ನಾನು ನಿಮ್ಮನ್ನು ಕಳುಹಿಸಿದ್ದ ಎಲ್ಲಾ ಜನಾಂಗಗ 
ಳಿಂದ ಮತ್ತು ಎಲ್ಲಾ ಸ್ಥಳಗಳಿಂದ ನಿಮ್ಮನ್ನು ಒಟ್ಟು 
ಗೂಡಿಸಿ ಈ ಸ್ಥಳಕ್ಕೆ ಕರೆದು ತರುವೆನು.'' ಇದು 
ಯೆಹೋವನ ನುಡಿ. 


ಆದರೆ ಯೆಹೋವನು ನಮಗೆ ಬಾಬಿಲೋನಿ 
ನಲ್ಲಿಯೇ ಪ್ರವಾದಿಗಳನ್ನು ಕೊಟ್ಟಿದ್ದಾನೆ'' ಎಂದು ನೀವು 
ಹೇಳಬಹುದು. ಬಾಬಿಲೋವನಿಗೆ ತೆಗೆದುಕೊಂಡು 
ಹೋಗದ ನಿಮ್ಮ ಆಪ್ತರ ಬಗ್ಗೆ ಯೆಹೋವನು 
ಇಂತೆನ್ನುತ್ತಾನೆ. ಈಗ ದಾವೀದನ ಸಿಂಹಾಸನಾರೂಢ 
ನಾದ ರಾಜನ ವಿಷಯವಾಗಿಯೂ ಇನ್ನೂ ಜಿರುಸಲೇಮ್‌ 
ನಗರದಲ್ಲಿಯೇ ಇರುವ ಜನರ ವಿಷಯವಾಗಿಯೂ 
ಹೇಳುತ್ತಿರುವೆನು. !'ಸರ್ವಶಕ್ತನಾದ ಯೆಹೋವನು 
ಹೇಳಿದನು: “ಇನ್ನು ಜಿರುಸಲೇಮಿನಲ್ಲಿಯೇ ಇದ್ದ ಜನರ 
ವಿರುದ್ಧ ನಾನು ಬೇಗನೆ ಖಡ್ಗವನ್ನು, ಹಸಿವನ್ನು ಮತ್ತು 
ಭಯಂಕರವಾದ ವ್ಯಾಧಿಯನ್ನು ಕಳುಹಿಸುವೆನು. ನಾನು 
ಅವರನ್ನು, ಅತೀ ಕೊಳೆತು ತಿನ್ನಲಾಗದ ಅಂಜೂರದ 


ಯೆರೆಮೀಯ 29:18-32 


ಹಣ್ಣುಗಳಂತೆ ಮಾಡುವೆನು. '₹ಇನ್ನೂ ಜೆರುಸಲೇಮಿ 
ನಲ್ಲಿರುವ ಜನರಿಗೆ ಖಡ್ಗ, ಹಸಿವು ಮತ್ತು ಭಯಂಕರವಾದ 
ವ್ಯಾಧಿಗಳಿಂದೊಡಗೂಡಿ ಬೆನ್ನಟ್ಟುವೆನು. ಆ ಜನರ 
ದುರ್ಗತಿಯನ್ನು ನೋಡಿ ಭೂಲೋಕದ ಸಮಸ್ತ ರಾಜ್ಯ 
ಗಳಿಗೆ ಭಯ ಉಂಟಾಗುವಂತೆ ಮಾಡುವೆನು. ಆ ಜನ 
ರನ್ನು ನಾಶಮಾಡುವೆನು. ನಡೆದ ವಿಷಯಗಳ ಬಗ್ಗೆ ಕೇಳಿ 
ಜನರು ಬೆರಗಾಗಿ ಸಿಳ್ಳುಹಾಕುವರು. ಯಾರಿಗಾದರೂ 
ಕೇಹಾಗಲಿ ಎಂದು ಹೇಳಬೇಕಾದರೆ ಜನರು ಅವರ 
ಉದಾಹರಣೆಯನ್ನು ಕೊಡುವರು. ನಾನು ಅವರನ್ನು 
ಅಟ್ಟಿದ ಎಲ್ಲೆಡೆಯಲ್ಲಿಯೂ ಜನರು ಅವರನ್ನು ಅವಮಾನ 
ಗೊಳಿಸುವರು. '*ಜಿರುಸಲೇಮಿನವರು ನನ್ನ ಸಂದೇಶಕ್ಕೆ 
ಕಿವಿಗೊಟ್ಟಿಲ್ಲವಾದ ಕಾರಣ ನಾನು ಹಾಗೆಲ್ಲ ನಡೆಯು 
ವಂತೆ ಮಾಡುವೆನು'' ಇದು ಯೆಹೋವನ ನುಡಿ. ""ನಾನು 
ಮತ್ತೆ ಮತ್ತೆ ನನ್ನ ಸಂದೇಶವನ್ನು ಅವರಿಗೆ ಕೊಟ್ಟೆ ಆ 
ಜನರಿಗೆ ಸಂದೇಶಗಳನ್ನು ಕೊಡುವದಕ್ಕಾಗಿ ನನ್ನ ಸೇವಕ 
ರಾದ ಪ್ರವಾದಿಗಳನ್ನು ಉಪಯೋಗಿಸಿಕೊಂಡೆ. ಆದರೆ ಆ 
ಜನರು ಕೇಳಲಿಲ್ಲ'' ಇದು ಯೆಹೋವನ ನುಡಿ. 
20""ನೀವು ಬಂದಿಗಳು. ನಾನು ನಿಮ್ಮನ್ನು ಜಿರುಸಲೇಮ್‌ 
ಬಿಟ್ಟು ಬಾಬಿಲೋನಿಗೆ ಹೋಗುವಂತೆ ಒತ್ತಾಯಿಸಿದೆ. 
ಆದುದರಿಂದ ಯೆಹೋವನ ಸಂದೇಶವನ್ನು ಕೇಳಿರಿ.” 
?'ಕ್ರೊಲಾಯನ ಮಗನಾದ ಅಹಾಬ ಮತ್ತು ಮಾಸೇ 
ಯನ ಮಗನಾದ ಚಿದ್ಕೀಯ ಇವರ ವಿಷಯವಾಗಿ ಸರ್ವ 
ಶಕ್ತನಾದ ಯೆಹೋವನು ಹೀಗೆಂದನು: ""ಇವರಿಬ್ಬರು 
ನಿಮಗೆ ಸುಳ್ಳುಪ್ರವಾದನೆ ಮಾಡಿದ್ದಾರೆ. ಅವರ ಸಂದೇಶವು 
ನನ್ನಿಂದ ಬಂದದ್ದು ಎಂದು ಅವರು ಹೇಳಿದ್ದಾರೆ. ಆದರೆ 
ಅವರು ಹೇಳಿದ್ದು ಸುಳ್ಳು. ನಾನು ಆ ಇಬ್ಬರು ಪ್ರವಾದಿ 
ಗಳನ್ನು ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚರನಿಗೆ 
ಒಪ್ಪಿಸುವೆನು. ನೆಬೂಕದ್ದೆಚ್ಚರನು ಬಾಬಿಲೋನಿನಲ್ಲಿ 
ಬಂದಿಯಾಗಿರುವ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆ ಇಬ್ಬರು 
ಪ್ರವಾದಿಗಳನ್ನು ಕೊಲ್ಲುವನು. ಯೆಹೂದದ ಬಂದಿಗ 
ಳೆಲ್ಲಾ ಬೇರೆಯವರಿಗೆ ಕೇಡಾಗಲಿ ಎಂದು ಕೇಳಿಕೊಳ್ಳು 
ವಾಗ ಆ ಜನರ ಉದಾಹರಣೆ ಕೊಡುವರು. ಆ ಬಂಧಿಗಳು 
ಹೀಗೆನ್ನುವರು: "ಬಾಬಿಲೋನಿನ ರಾಜನು ಬೆಂಕಿಯಲ್ಲಿ 
ಸುಟ್ಟುಬಿಟ್ಟ ಚಿದ್ದೀಯನ ಮತ್ತು ಅಹಾಬನ ಗತಿಯನ್ನು 
ಯೆಹೋವನು ನಿನಗೆ ತರಲಿ.' ಆ ಪ್ರವಾದಿಗಳಿಬ್ಬರು 
ಇಸ್ರೇಲಿನಲ್ಲಿ ಹೆಚ್ಚಿನ ದುರಾಚಾರವನ್ನು ನಡೆಸಿದರು. 
ಅವರು ತಮ್ಮ ನೆರೆಯವರ ಹೆಂಡತಿಯರೊಂದಿಗೆ ವ್ಯಭಿ 
ಚಾರ ಮಾಡಿದರು. ಅವರು ಸುಳ್ಳುಗಳನ್ನು ಹೇಳಿದರು. 
ಆ ಸುಳ್ಳುಗಳನ್ನು ಯೆಹೋವನಾದ ನನ್ನ ಸಂದೇಶವೆಂದು 


982 


ಶೆಮಾಯನಿಗೆ ದೇವರ ಸಂದೇಶ 

(ಯೆಹೋವನು ಯೆರೆಮೀಯನಿಗೆ ಈ ಅಪ್ಪಣೆ 
ಯನ್ನು ಕೊಟ್ಟನು.) ನೀನು ನೆಹೆಲಾಮ್ಯನಾದ ಶೆಮಾಯ 
ನಿಗೆ ಕೂಡ ಒಂದು ಸಂದೇಶವನ್ನು ಕೊಡು. ಇಸ್ರೇಲಿನ 
ದೇವರೂ ಸರ್ವಶಕ್ತನೂ ಆಗಿರುವ ಯೆಹೋವನು ಹೀಗೆ 
ಹೇಳುವನು: ""ಶೆಮಾಯನೇ, ಜೆರುಸಲೇಮಿನಲ್ಲಿರುವ 
ಎಲ್ಲಾ ಜನರಿಗೆ ನೀನು ಪತ್ರವನ್ನು ಕಳುಹಿಸಿದೆ. ನೀನು 
ಮಾಸೇಯನ ಮಗನಾಗಿರುವ ಯಾಜಕ ಚಿಫನ್ಯನಿಗೂ 
ಮತ್ತು ಎಲ್ಲಾ ಯಾಜಕರಿಗೂ ಪತ್ರಗಳನ್ನು ಕಳುಹಿಸಿದೆ. 
ಆ ಪತ್ರಗಳನ್ನು ಯೆಹೋವನ ಆದೇಶದ ಪ್ರಕಾರ 
ಕಳುಹಿಸದೆ, ನಿನ್ನ ಹೆಸರಿನಿಂದ ಕಳುಹಿಸಿದೆ. ೫ಶೆಮಾ 
ಯನೇ, ನೀನು ಚೆಫನ್ಯನಿಗೆ ಬರೆದ ಪತ್ರದಲ್ಲಿ ಹೀಗೆ 
ಹೇಳಿರುವೆ: "ಚೆಫನ್ಯನೇ, ಯೆಹೋವನು ನಿನ್ನನ್ನು 
ಯೆಹೋಯಾದನ ಸ್ಥಾನದಲ್ಲಿ ಯಾಜಕನನ್ನಾಗಿ ನೇಮಿಸಿ 
ದ್ದಾನೆ. ನೀನು ಯೆಹೋವನ ಆಲಯದ ಮೇಲ್ವಿಚಾರಕ 
ನಾಗಿರುವೆ. ಹುಚ್ಚನಂತೆ ವರ್ತಿಸುವ ಮತ್ತು ಪ್ರವಾದಿ 
ಯಂತೆ ನಟಿಸುವ ವ್ಯಕ್ತಿಯನ್ನು ನೀನು ಬಂಧಿಸಬೇಕು, 
ಅವನಿಗೆ ಕೋಳ ಹಾಕಿ ಕೊರಳಿಗೆ ಕಬ್ಬಿಣದ ಕಂಠಪಟ್ಟಿ 
ಯನ್ನು ಹಾಕಬೇಕು. ?'ಈಗ ಯೆರೆಮೀಯನು ಪ್ರವಾದಿ 
ಯಂತೆ ನಟಿಸುತ್ತಿದ್ದಾನೆ. ನೀನು ಅವನನ್ನು ಏಕೆ ಬಂಧಿಸ 
ಲಿಲ್ಲ? *ಯೆರೆಮೀಯನು ಬಾಬಿಲೋನಿನಲ್ಲಿದ್ದ ನಮಗೆ 
ಈ ಸಂದೇಶವನ್ನು ಕಳುಹಿಸಿದ್ದಾನೆ: ""ಬಾಬಿಲೋ 
ನಿನಲ್ಲಿರುವ ನೀವು ಅಲ್ಲಿ ಬಹಳ ಕಾಲದವರೆಗೆ ಇರುವಿರಿ. 
ಆದ್ದರಿಂದ ಮನೆಗಳನ್ನು ಕಟ್ಟಿಕೊಂಡು ಅಲ್ಲಿ ನೆಲೆಸಿರಿ; 
ತೋಟಗಳನ್ನು ಬೆಳೆಸಿರಿ; ಮತ್ತು ನೀವು ಬೆಳೆದದ್ದನ್ನು 
ಆಹಾರವನ್ನಾಗಿ ಒಳಸಿರಿ.''' 

2 ಯಾಜಕನಾದ ಚಿಫನ್ಯನು ಈ ಕಾಗದವನ್ನು ಪ್ರವಾದಿ 
ಯಾದ ಯೆರೆಮೀಯನ ಮುಂದೆ ಓದಿದನು. ಆಗ 
ಯೆರೆಮೀಯನಿಗೆ ಯೆಹೋವನ ಸಂದೇಶವು ಬಂದಿತು. 
31°" ಯೆರೆಮೀಯನೇ, ಬಾಬಿಲೋನಿನಲ್ಲಿರುವ ಎಲ್ಲಾ 
ಬಂಧಿಗಳಿಗೆ ಈ ಸಂದೇಶವನ್ನು ಕಳುಹಿಸು, "ನೆಹೆಲಾಮ್ಯ 
ನಾದ ಶೆಮಾಯನ ವಿಷಯದಲ್ಲಿ ಯೆಹೋವನು 
ಹೀಗೆನ್ನುವನು: ಶೆಮಾಯನು ನಿಮಗೆ ಪ್ರವಾದನೆ ಮಾಡಿ 
ದ್ದಾನೆ. ಆದರೆ ನಾನು ಅವನನ್ನು ಕಳುಹಿಸಲಿಲ್ಲ. ನೀವು 
ಸುಳ್ಳನ್ನು ನಂಬುವಂತೆ ಅವನು ಮಾಡಿದ್ದಾನೆ. ಆದ್ದರಿಂದ 
ಅವನನ್ನು ನಾನು ತಕ್ಟಣ ದಂಡಿಸುತ್ತೇನೆ. ನಾನು ಅವನ 
ಕುಟುಂಬವನ್ನು ಸಂಪೂರ್ಣವಾಗಿ ನಾಶಮಾಡುತ್ತೇನೆ. 
ನಾನು ನನ್ನ ಜನರಿಗಾಗಿ ಮಾಡುವ ಒಳ್ಳೆಯವುಗಳಲ್ಲಿ 
ಅವನು ಪಾಲು ಹೊಂದುವುದಿಲ್ಲ.''' ಇದು ಯೆಹೋವನ 








ಹೇಳಿದರು. ಹಾಗೆ ಮಾಡಲು ನಾನು ಅವರಿಗೆ ಹೇಳಿಲ್ಲ, 
ಅವರು ಏನು ಮಾಡಿದ್ದಾರೆಂಬುದನ್ನು ನಾನು ಬಲ್ಲೆ. 
ಅದಕ್ಕೆ ನಾನೇ ಸಾಕ್ಟಿ.'' ಇದು ಯೆಹೋವನ ಸಂದೇಶ. 


ನುಡಿ. """ಶೆಮಾಯನು, ಜನರನ್ನು ಯೆಹೋವನಾದ ನನ್ನ 
ವಿರುದ್ಧ ತಿರುಗುವಂತೆ ಮಾಡಿದ್ದರಿಂದ ನಾನು ಅವನನ್ನು 
ದಂಡಿಸುವೆನು.'' 


983 


ಆಶಾದಾಯಕವಾದ ವಾಗ್ದಾನಗಳು 
ಯೆಹೋವನಿಂದ ಯೆರೆಮೀಯನಿಗೆ ಈ 
30a ಬಂದಿತು. ?ಇಸ್ರೇಲರ ದೇವರಾದ 
ಯೆಹೋವನು ಹೀಗೆ ಹೇಳಿದನು: ""ಯೆರೆಮೀಯನೇ, 
ನಾನು ನಿನಗೆ ಹೇಳಿದ ಸಂಗತಿಗಳನ್ನು ಒಂದು ಪುಸ್ತಕದಲ್ಲಿ 
ಬರೆದಿಡು. ಈ ಪುಸ್ತಕವನ್ನು ನೀನೇ ಬರೆಯಬೇಕು. 
*ಏಕೆಂದರೆ ನಾನು ನನ್ನ ಜನರಾದ ಇಸ್ರೇಲರನ್ನು ಮತ್ತು 
ಯೆಹೂದ್ಯರನ್ನು ಸೆರೆವಾಸದಿಂದ ಕರೆದುಕೊಂಡು ಬರುವ 
ದಿನಗಳು ಬರುತ್ತಿವೆ'' ಈ ಸಂದೇಶವು ಯೆಹೋವನಿಂದ 
ಬಂದದ್ದು. ""ಆ ಜನರನ್ನು ನಾನು ಅವರ ಪೂರ್ವಿಕರಿಗೆ 
ಕೊಟ್ಟ ಪ್ರದೇಶದಲ್ಲಿ ನೆಲೆನಿಲ್ಲಿಸುತ್ತೇನೆ. ಆಗ ನನ್ನ ಜನರು 
ಆ ಪ್ರದೇಶದ ಒಡೆತನ ಪಡೆಯುವರು.'' 
“ಇಸ್ರೇಲಿನ ಮತ್ತು ಯೆಹೂದದ ಜನರ ಬಗ್ಗೆ 
ಯೆಹೋವನು ಈ ಸಂದೇಶವನ್ನು ಕೊಟ್ಟನು: 


5 "ಜನರು ಭಯದಿಂದ ಗೋಳಿಡುವದನ್ನು ನಾವು 
ಕೇಳುತ್ತಿದ್ದೇವೆ. ಜನರು ಅಂಜಿಕೊಂಡಿದ್ದಾರೆ: 
ನೆಮ್ಮದಿಯಿಲ್ಲದವರಾಗಿದ್ದಾರೆ. 

6 ""ಈ ಪ್ರಶ್ನೆಯನ್ನು ಕೇಳಿ ಪರಿಶೀಲಿಸಿರಿ. ಪುರುಷನು 
ಮಗುವಿಗೆ ಜನ್ಮಕೊಡಬಲ್ಲನೆ? ಖಂಡಿತ 
ವಾಗಿಯೂ ಇಲ್ಲ, ಹಾಗಾದರೆ ಪ್ರತಿಯೊಬ್ಬ ಬಲಿ 
ಷ್ಠನೂ ಪ್ರಸವವೇದನೆಪಡುತ್ತಿರುವ ಸ್ತ್ರೀಯಂತೆ 
ತನ್ನ ಹೊಟ್ಟೆಯನ್ನು ಏಕೆ ಹಿಡಿದುಕೊಂಡಿದ್ದಾನೆ? 
ಪ್ರತಿಯೊಬ್ಬನ ಮುಖವು ಸತ್ತವನ ಮುಖದಂತೆ ಏಕೆ 
ಬಿಳಿಚಿದೆ? ಏಕೆಂದರೆ ಜನರು ಬಹಳ ಭಯ 
ಪಟ್ಟಿದ್ದಾರೆ. 


7 "ಇದು ಯಾಕೋಬ್ಯರಿಗೆ ಬಹು ಮುಖ್ಯವಾದ 
ಸಮಯ. ಇದು ಬಹಳ ಕಷ್ಟದ ಸಮಯ. ಎಂದೂ 
ಇಂಥ ಕಷ್ಟದ ಸಮಯ ಬರುವದಿಲ್ಲ. ಆದರೆ 
ಯಾಕೋಬ್‌* ಇದರಿಂದ ಪಾರಾಗುವುದು.'' 





ಇದು ಸರ್ವಶಕ್ತನಾದ ಯೆಹೋವನ ನುಡಿ. ""ಆ 
ಸಮಯದಲ್ಲಿ ನಾನು ಇಸ್ರೇಲರ ಮತ್ತು ಯೆಹೂದ್ಯರ 
ಹೆಗಲ ಮೇಲಿನ ನೊಗವನ್ನು ಮುರಿದುಬಿಡುವನು. 
ನಿಮಗೆ ಕಟ್ಟಿರುವ ಹಗ್ಗೆಗಳನ್ನು ಕಿತ್ತುಹಾಕುವೆನು. ಪರ 


ಯೆರೆಮೀಯ 30:1-15 


ದಾವೀದನ ಸೇವೆಮಾಹುವರು, ನಾನು ಆ ರಾಜನನ್ನು 
ಕಳುಹಿಸುವೆನು. 


10 ಯೆಹೋವನು ಹೀಗೆಂದನು: ""ನನ್ನ ಸೇವಕನಾದ 
ಯಾಕೋಬನೇ, ಭಯಪಡಬೇಡ! ಇಸ್ರೇಲೇ, 
ಅಂಜಬೇಡ, ನಾನು ನಿಮ್ಮನ್ನು ಆ ದೂರಪ್ರದೇಶ 
ದಿಂದ ರಕ್ಷಿಸುವೆನು. ಆ ದೂರದೇಶದಲ್ಲಿ ನೀವು 
ಬಂದಿಗಳಾಗಿದ್ದೀರಿ, ಆದರೆ ನಾನು ನಿಮ್ಮ 
ವಂಶದವರನ್ನು ರಕ್ಷಿಸುತ್ತೇನೆ. ಅವರನ್ನು ಆನಾಡಿ 
ನಿಂದ ಮತ್ತೆ ಕರೆದುತರುತ್ತೇನೆ. ಯಾಕೋಬು 
ಮತ್ತೆ ನೆಮ್ಮದಿಯಿಂದ ಇರುವುದು. ಜನರು 
ಯಾಕೋಬನ್ನು ಪೀಡಿಸುವದಿಲ್ಲ; ನನ್ನ ಜನರನ್ನು 
ಹೆದರಿಸುವ ಶತ್ರುಗಳಿರುವದಿಲ್ಲ. ಇದು 
ಯೆಹೋವನ ನುಡಿ. 

1! ಇಸ್ರೇಲರೇ,ಯೆಹೂದ್ಯರೇ ನಾನು ನಿಮ್ಮೊಂದಿಗಿ 
ದ್ದೇನೆ. ನಾನು ನಿಮ್ಮನ್ನು ರಕ್ಷಿಸುತ್ತೇನೆ. ನಾನು 
ನಿಮ್ಮನ್ನು ಆ ಜನಾಂಗಗಳ ಬಳಿಗೆ ಕಳುಹಿಸಿದೆ. 
ಆದರೆ ನಾನು ಆ ಎಲ್ಲಾ ಜನಾಂಗಗಳನ್ನು 
ಸಂಪೂರ್ಣವಾಗಿ ನಾಶಮಾಡುವೆನು. ಇದು ನಿಜ. 
ನಾನು ಆ ಜನಾಂಗಗಳನ್ನು ನಾಶಮಾಹುವೆನು. 
ಆದರೆ ನಾನು ನಿಮ್ಮನ್ನು ನಾಶಮಾಡುವದಿಲ್ಲ. 
ನೀವು ಮಾಡಿದ ದುಷ್ಕತ್ಯಗಳಿಗಾಗಿ ನಿಮಗೆ ದಂಡನೆ 
ಯಾಗಲೇಬೇಕು. ನಾನು ನಿಮ್ಮನ್ನು ಸರಿಯಾಗಿ 
ಶಿಕ್ಚಿಸುತ್ತೇನೆ.'' 

1೭2 ಯೆಹೋವನು ಇಂತೆನ್ನುತ್ತಾನೆ. ""ಇಸ್ರೇಲಿನ 
ಮತ್ತು ಯೆಹೂದದ ಜನರಾದ ನಿಮಗೆ ಗುಣ 
ವಾಗದ ಗಾಯವಾಗಿದೆ. ನಿಮಗೆ ವಾಸಿಯಾಗದ 
ನೋವಾಗಿದೆ. 

13 ನಿಮ್ಮನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ಆದು 
ದರಿಂದ ನಿಮ್ಮ ಗಾಯಗಳು ವಾಸಿಯಾಗುವದಿಲ್ಲ. 

4 ನೀವು ಅನೇಕ ಜನಾಂಗಗಳೊಡನೆ ಸ್ನೇಹ 
ಮಾಡಿದಿರಿ. ಆದರೆ ಆ ಜನಾಂಗಗಳು ನಿಮ್ಮ ಕಡೆಗೆ 
ಗಮನಕೊಡುವದಿಲ್ಲ. ನಿಮ್ಮ ""ಸ್ನೇಹಿತರು'' 
ನಿಮ್ಮನ್ನು ಮರೆತಿದ್ದಾರೆ. ನಾನು ಶತ್ರುವಿನಂತೆ 
ನಿಮ್ಮನ್ನು ನೋಯಿಸಿದೆ. ನಾನು ನಿಮಗೆ ಬಹಳ 
ಕಠಿಣವಾದ ಶಿಕ್ಷೆಯನ್ನು ಕೊಟ್ಟೆ ನಿಮ್ಮ ಮಹಾ 





ದೇಶದವರು ಮತ್ತೆಂದಿಗೂ ನನ್ನ ಜನರನ್ನು ದಾಸರನ್ನಾಗಿ 
ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. 9ಇಸ್ರೇಲರು 
ಮತ್ತು ಯೆಹೂದ್ಯರು ಪರದೇಶಿಯರ ಸೇವೆ ಮಾಡುವು 
ದಿಲ್ಲ. ಅವರು ತಮ್ಮ ದೇವರಾದ ಯೆಹೋವನ ಸೇವೆ 
ಯನ್ನೇ ಮಾಡುವರು, ಅವರು ತಮ್ಮ ರಾಜನಾದ 





ಯಾಕೋಬ್‌ ಇಸ್ರೇಲಿಗಿರುವ ಮತ್ತೊಂದು ಹೆಸರು. 


ಪರಾಧಗಳಿಗಾಗಿ ನಾನು ಹೀಗೆ ಮಾಡಿದೆ. ನಿಮ್ಮ 
ಅನೇಕ ಪಾಪಗಳಿಗಾಗಿ ನಾನು ಹೀಗೆ ಮಾಡಿದೆ. 

15 ಇಸ್ರೇಲೇ, ಯೆಹೂದವೇ, ನೀವು ನಿಮ್ಮ ಗಾಯ 
ಗಳಿಗಾಗಿ ಏಕೆ ಅರಚುಪಿರಿ? ನಿಮ್ಮ ಗಾಯ 
ಆಳವಾಗಿದೆ ಮತ್ತು ಅದಕ್ಕೆ ಔಷಧಿಯಿಲ್ಲ. 





ದಾವೀದ ಇಸ್ರೇಲಿನ ಇನ್ನೊಬ್ಬ ರಾಜ. 


ಯೆರೆಮೀಯ 30:16-31:6 


20 


21 


ಯೆಹೋವನಾದ ನಾನು ನಿಮ್ಮ ಮಹಾಪರಾಧ 
ಕ್ಕಾಗಿ ಹೀಗೆಲ್ಲ ಮಾಡಿದೆ. ನಾನು ನಿಮ್ಮ ಅನೇಕ 
ಪಾಪಗಳಿಗಾಗಿ ಹೀಗೆಲ್ಲ ಮಾಡಿದೆ. 

ಆ ಜನಾಂಗಗಳು ನಿಮ್ಮನ್ನು ನಾಶಗೊಳಿಸಿದವು. 
ಆದರೆ ಈಗ ಆ ಜನಾಂಗಗಳನ್ನು ನಾಶಪಡಿಸ 
ಲಾಗಿದೆ. ಇಸ್ರೇಲೇ, ಯೆಹೂದವೇ, ನಿಮ್ಮ ಶತ್ರು, 
ಗಳು ಬಂಧಿಗಳಾಗುತ್ತಾರೆ. ಅವರು ನಿಮ್ಮ ವಸ್ತು 
ಗಳನ್ನು ಕದ್ದುಕೊಂಡಿದ್ದಾರೆ. ಆದರೆ ಬೇರೆಯ 
ವರು ಅವರ ವಸ್ತುಗಳನ್ನು ಕದಿಯುವರು. ಅವರು 
ಯುದ್ದದಲ್ಲಿ ನಿಮ್ಮ ವಸ್ತುಗಳನ್ನು ತೆಗೆದು 
ಕೊಂಡರು. ಆದರೆ ಬೇರೆಯವರು ಯುದ್ಧದಲ್ಲಿ 
ಅವರ ವಸ್ತುಗಳನ್ನು ತೆಗೆದುಕೊಳ್ಳುವರು.'' 

ಇದು ಯೆಹೋವನ ನುಡಿ. ""ನಾನು ಪುನಃ ನಿಮಗೆ 
ಆರೋಗ್ಯವನ್ನು ಕೊಡುವೆನು; ನಿಮ್ಮ ಗಾಯಗ 
ಳನ್ನು ವಾಸಿ ಮಾಡುವೆನು. ಏಕೆಂದರೆ ಚೀಯೋನ್‌ 
ಭ್ರಷ್ಟಳಾದಳೆಂದೂ "ಯಾರಿಗೂ ಬೇಡವಾದ 
ನಗರ'ವೆಂದೂ ಬೇರೆಯವರು ಹೇಳಿದರು.'' 
ಯೆಹೋವನು ಇಂತೆನ್ನುತ್ತಾನೆ, "““ಯಾಕೋಬಿನ 
ಜನರು ಈಗ ಬಂದಿಗಳಾಗಿದ್ದಾರೆ. ಆದರೆ ಅವರು 
ಹಿಂತಿರುಗಿ ಬರುವರು. ಯಾಕೋಬಿನ ಮನೆಗಳ 
ಮೇಲೆ ನಾನು ಕನಿಕರ ತೋರುವೆನು. ನಗರವು 
ಈಗ ಕೇವಲ ಹಾಳುಬಿದ್ದ ಮನೆಗಳಿಂದ ಕೂಡಿದ 
ಒಂದು ದಿಬ್ಬವಾಗಿದೆ. ಆದರೆ ಆ ನಗರವು ಮತ್ತೆ 
ನಿರ್ಮಿಸಲ್ಪಡುವುದು. ಮುಂಚೆ ಇದ್ದ ಸ್ಥಳದಲ್ಲಿ 
ಅರಮನೆಯನ್ನು ಕಟ್ಟಲಾಗುವುದು. 

ಆ ಸ್ಥಳಗಳಲ್ಲಿ ಜನರು ಸ್ತೋತ್ರ ಗೀತೆಗಳನ್ನು ಹಾಡು 
ವರು. ಅಲ್ಲಿ ನಗುವಿನ ದ್ವನಿಯು ಕೇಳಿಬರುವುದು. 
ನಾನು ಅವರಿಗೆ ಹಲವಾರು ಮಕ್ಕಳನ್ನು ಕೊಡು 
ವೆನು. ಇಸ್ರೇಲ್‌ ಮತ್ತು ಯೆಹೂದ ಚಿಕ್ಕವುಗಳಾಗಿ 
ರುವದಿಲ್ಲ. ನಾನು ಅವುಗಳಿಗೆ ಗೌರವವನ್ನು 
ತರುತ್ತೇನೆ. ಯಾರೂ ಅವುಗಳನ್ನು ಕೀಳಾಗಿ 
ಕಾಣುವದಿಲ್ಲ. 





""ಯಾಕೋಬಿನ ಸಂತಾನದವರು ಮೊದಲಿನ ಸ್ಥಿತಿ 


ಯನ್ನು ಹೊಂದುವರು. ನಾನು ಇಸ್ರೇಲರನ್ನೂ 
ಯೆಹೂದ್ಯರನ್ನೂ ಬಲಶಾಲಿಗಳನ್ನಾಗಿ ಮಾಡು 
ವೆನು. ಅವರನ್ನು ಪೀಡಿಸುವ ಜನರನ್ನು 
ಶಿಕ್ಚಿಸುವೆನು. 

ಅವರಲ್ಲೇ ಒಬ್ಬನು ಅವರಿಗೆ ನಾಯಕನಾಗಿರು 
ವನು. ಆ ನಾಯಕನು ನನ್ನ ಜನರಿಂದಲೇ ಬರು 
ವನು. ನಾನು ಹೇಳಿದರೆ ಮಾತ್ರ ಜನರು ನನ್ನ 
ಹತ್ತಿರಕ್ಕೆ ಬರಲು ಸಾಧ್ಯ. ಆದುದರಿಂದ ನಾನು ಆ 


984 


22 


2344 


24 


31 


ನಾಯಕನನ್ನು ನನ್ನ ಹತ್ತಿರ ಬರಲು ಹೇಳುವೆನು. 
ಅವನು ನನಗೆ ತುಂಬಾ ಹತ್ತಿರದವನಾಗುವನು. 
ನೀವು ನನ್ನ ಜನರಾಗುವಿರಿ ಮತ್ತು ನಾನು ನಿಮ್ಮ 
ದೇವರಾಗುವೆನು.'' 

ಯೆಹೋವನು ಬಹಳ ಕೋಪತಾಳಿದ್ದನು. ಅವನು 
ಜನರನ್ನು ಶಿಕ್ಚಿಸಿದನು. ಆ ಶಿಕ್ಲೆಯು ಒಂದು ಬಿರು 
ಗಾಳಿಯಂತೆ ಬಂದಿತು. ಆ ಶಿಕ್ಷೆಯು ದುಷ್ಟಜನರ 
ಮೇಲೆ ತೂಫಾನಿನಂತೆ ಬಂದಿತು. 

ಜನರನ್ನು ಸಂಪೂರ್ಣವಾಗಿ ಶಿಕ್ಸಿಸುವವರೆಗೆ 
ಯೆಹೋವನು ಕೋಪಿಷ್ಟನಾಗಿಯೇ ಇರುವನು. 
ಯೆಹೂದದ ಜನರಾದ ನೀವು ಅದನ್ನು ಕೊನೆಯ 
ದಿನಗಳಲ್ಲಿ ತಿಳಿದುಕೊಳ್ಳುವಿರಿ.” 


ಇಸ್ರೇಲಿನ ನವನಿರ್ಮಾಣ 
ಯೆಹೋವನು ಈ ವಿಷಯ ಗಳನ್ನು ಹೇಳಿದನು. 
""ಆ ಸಮಯದಲ್ಲಿ ನಾನು ಇಸ್ರೇಲಿನ ಎಲ್ಲಾ 


ಗೋತ್ರಗಳ ದೇವರಾಗಿರುವೆನು; ಅವರು ನನ್ನ ಪ್ರಜಿಗ 
ಳಾಗಿರುವರು.'' 


ಯೆಹೋವನು ಇಂತೆನ್ನುತ್ತಾನೆ, ""ಶತ್ರುವಿನ 
ಖಡ್ಗಕ್ಕೆ ಕೆಲವು ಜನರು ಆಹುತಿಯಾಗಿಲ್ಲ. ಅವರಿಗೆ 
ಮರುಭೂಮಿಯಲ್ಲಿ ನೆಮ್ಮದಿ ದೊರೆಯುವುದು. 
ಇಸ್ರೇಲು ವಿಶ್ರಾಂತಿಯನ್ನು ಬಯಸಿ ಬರುವುದು.'' 
ದೂರದಿಂದ ಯೆಹೋವನು ತನ್ನ ಜನರಿಗೆ ದರ್ಶನ 
ವನ್ನು ಕೊಡುವನು. ಯೆಹೋವನು ಇಂತೆನ್ನು 
ವನು, ""ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನನ್ನ 
ಪ್ರೇಮವು ಶಾಶ್ವತವಾದದ್ದು. ನಾನು ಎಂದೆಂದಿಗೂ 
ನಿಮ್ಮ ಹಿತೈಷಿಯಾಗಿರುವೆನು. 


""ನನ್ನ ವಧುವಾದ ಇಸ್ರೇಲೇ, ನಾನು ನಿನ್ನನ್ನು ಮತ್ತೆ 


ನಿರ್ಮಿಸುವೆನು, ಆಗ ನೀನು ಮತ್ತೆ ಒಂದು 
ಜನಾಂಗವಾಗುವೆ. ನೀನು ಮೊದಲಿನಂತೆ ನಿಮ್ಮ 
ತಮ್ಮಟೆಯನ್ನು ತೆಗೆದುಕೊಂಡು ಸಂತೋಷದಿಂದ 
ನೃತ್ಯ ಮಾಡುವವರೊಡನೆ ನೃತ್ಯ ಮಾಡುವೆ. 
ಇಸ್ರೇಲಿನ ರೈತರಾದ ನೀವು ಮತ್ತೆ ದ್ರಾಕ್ಷಿ ತೋಟ 
ಗಳನ್ನು ಬೆಳೆಸುವಿರಿ. ನೀವು ಸಮಾರ್ಯ ನಗರದ 
ಸುತ್ತಮುತ್ತಲಿನ ಬೆಟ್ಟಗಳಲ್ಲಿ ಆ ದ್ರಾಕ್ಷಿ ತೋಟ 
ವನ್ನು ಬೆಳೆಸುಪಿರಿ. ರೈತರಾದ ನೀವು ಅದರ ಫಲ 
ವನ್ನು ಅನುಭವಿಸುವಿರಿ. 

ಒಂದು ಕಾಲ ಬರುವುದು, ಆಗ ಕಾವಲುಗಾರರು 
"ಬನ್ನಿ, ಜೇಯೋನಿಗೆ ನಮ್ಮ ದೇವರಾದ 
ಯೆಹೋವನನ್ನು ಆರಾಧಿಸಲು ಹೋಗೋಣ' 
ಎಂದು ಕೂಗುವರು. ಎಫ್ರಾ,ಯೀಮಿನ ಬೆಟ್ಟ 


ಪ್ರದೇಶದ ಕಾವಲುಗಾರರು ಸಹ ಹೀಗೆಯೇ 
ಕೂಗುವರು.'' 

ಯೆಹೋವನು ಹೀಗೆಂದನು: ""ಸಂತೋಷ 
ದಿಂದಿರಿ. ಯಾಕೋಬಿಗೋಸ್ಕರ ಹಾಡಿರಿ. ಮಹಾ 
ಜನಾಂಗವಾದ ಇಸ್ರೇಲಿಗೋಸ್ಕರ ಹರ್ಷ ಧ್ವನಿ 
ಮಾಡಿರಿ. ಸ್ತೋತ್ರ ಗೀತೆಗಳನ್ನು ಹಾಡಿರಿ. 
"ಯೆಹೋವನು ತನ್ನ ಜನರನ್ನು ರಕ್ಷಿಸಿದನು. 
ಇಸ್ರೇಲ್‌ ಜನಾಂಗದಲ್ಲಿ ಅಳಿದುಳಿದ ಜನರನ್ನು 
ಆತನು ರಕ್ಷಿಸಿದನು' ಎಂದು ಕೂಗಿರಿ. 

ನಾನು ಇಸ್ರೇಲರನ್ನು ಉತ್ತರದ ದೇಶದಿಂದ ತರು 
ವೆನು. ನಾನು ಜಗತ್ತಿನ ದೂರದೂರದ ಸ್ಥಳಗಳಿಂದ 
ಇಸ್ರೇಲರನ್ನು ಒಟ್ಟುಗೂಡಿಸುವೆನೆಂದು ತಿಳಿದು 
ಕೊಳ್ಳಿರಿ. ಅವರಲ್ಲಿ ಕೆಲವರು ಕುರುಡರಾಗಿರು 
ವರು; ಕುಂಟರಾಗಿರುವರು, ಕೆಲವು ಸ್ತ್ರೀಯರು 
ಗರ್ಭಿಣಿಯರಾಗಿದ್ದು ಹೆರಿಗೆಯ ದಿನಗಳು ತುಂಬಿ 
ದವರಾಗಿರುತ್ತಾರೆ. ಬಹಳಷ್ಟು ಜನರು ಹಿಂದಿರುಗಿ 
ಬರುತ್ತಾರೆ. 

ಆ ಜನರು ಹಿಂತಿರುಗಿ ಬರುವಾಗ ಅಳುತ್ತಿರುವರು. 
ಆದರೆ ನಾನು ಅವರಿಗೆ ದಾರಿತೋರಿಸುವೆನು, 
ಸಮಾಧಾನ ಪಡಿಸುವೆನು. ನಾನು ಅವರನ್ನು ನದಿ 
ದಾಟಿಸಿಕೊಂಡು ಬರುವೆನು. ಅವರು ಎಡವದಂತೆ 
ಸಮವಾದ ಮಾರ್ಗದಲ್ಲಿ ನಡೆಸಿಕೊಂಡು ಬರು 
ವೆನು. ನಾನು ಇಸ್ರೇಲಿನ ತಂದೆ; ಎಫ್ರಾ,ಯೀಮು 
ನನ್ನ ಚೊಚ್ಚಲ ಮಗ. ಆದ್ದರಿಂದಲೇ ನಾನು 
ಅವರನ್ನು ನಡೆಸಿಕೊಂಡು ಬರುವೆನು. 





"'ಜನಾಂಗಗಳೇ, ಯೆಹೋವನ ಈ ಸಂದೇಶವನ್ನು 


ಕೇಳಿರಿ. ಈ ಸಂದೇಶವನ್ನು ಸಮುದ್ರದಡದ ದೂರ 
ದೂರದ ಪ್ರದೇಶಗಳಲ್ಲಿ ತಿಳಿಸಿರಿ. "ಇಸ್ರೇಲರನ್ನು 
ಚದುರಿಸಿದಾತನು ಅವರನ್ನು ಮತ್ತೆ ಒಟ್ಟು ಗೂಡಿ 
ಸುವನು. ಆತನು ತನ್ನ ಹಿಂಡನ್ನು ಕುರುಬನಂತೆ 
ನೋಡಿಕೊಳ್ಳುವನು'ಎಂದು ಹೇಳಿರಿ. 
ಯೆಹೋವನು ಯಾಕೋಬ್ಯರನ್ನು ಹಿಂದಕ್ಕೆ 
ಕರೆದುಕೊಂಡು ಬರುವನು. ಯೆಹೋವನು ತನ್ನ 
ಜನರನ್ನು ಅವರಿಗಿಂತಲೂ ಬಲಿಷ್ಠರಾದ ಜನ 
ರಿಂದ ರಕ್ಷಿಸುವನು. 

ಇಸ್ರೇಲಿನ ಜನರು ಚೀಯೋನ್‌ ಶಿಖರಕ್ಕೆ 
ಬರುವರು; ಸಂತೋಷದಿಂದ ನಲಿದಾಹುವರು. 
ದೇವರು ಅವರಿಗೆ ಅನುಗ್ರಹಿಸುವ ಎಲ್ಲಾ ಶ್ರೇಷ್ಠ 
ವಾದ ವಸ್ತುಗಳಿಂದ ಸಂತೋಷಚಿತ್ತರಾದ ಅವರ 
ಮುಖಗಳು ಪ್ರಕಾಶಮಾನವಾಗುವವು. ಯೆಹೋ 
ವನು ಅವರಿಗೆ ಧಾನ್ಯ, ಹೊಸ ದ್ರಾಕ್ಷಾರಸ, ಎಣ್ಣೆ 


ಣಿ 
ಕುರಿಮರಿಗಳು ಮತ್ತು ಹಸುಗಳನ್ನು ದಯಪಾಲಿ 





985 


ಯೆರೆಮೀಯ 31:7-18 


ಸುವನು. ಅವರು ಸಾಕಷ್ಟು ನೀರಿರುವ ತೋಟ 
ದಂತೆ ಲವಲವಿಕೆಯಿಂದ ಇರುವರು. ಇಸ್ರೇಲರು 
ಇನ್ನು ಯಾವ ತೊಂದರೆಗೂ ಒಳಗಾಗುವುದಿಲ್ಲ. 


""ಆಗ ಇಸ್ರೇಲಿನ ತರುಣಿಯರು ಸಂತೋಷದಿಂದ 


ನರ್ತಿಸುವರು. ತರುಣರು ಮತ್ತು ವೃದ್ಧರು ಆ 
ನರ್ತನದಲ್ಲಿ ಭಾಗವಹಿಸುವರು. ನಾನು ಅವರ 
ದುಃಖವನ್ನು ಸಂತೋಷದಲ್ಲಿ ಪರಿವರ್ತಿಸುವೆನು. 
ನಾನು ಇಸ್ರೇಲರನ್ನು ಸಂತ್ರೆಸುವೆನು. ಅವರ ದುಃಖ 
ವನ್ನು ಹೋಗಲಾಡಿಸಿ ಅವರನ್ನು ಸಂತೋಷ 
ಗೊಳಿಸುವೆನು. 

ಯಾಜಕರು ತಮಗೆ ಬೇಕಾಗುವದಕ್ಕಿಂತ ಹೆಚ್ಚಿನ 
ಪ್ರಮಾಣದಲ್ಲಿ ನೈವೇದ್ಯಗಳನ್ನು ಪಡೆಯುವರು. 
ನಾನು ಅವರಿಗೆ ಕೊಡುವ ಉತ್ತಮ ವಸ್ತುಗಳನ್ನು 
ಮನದಣಿಯುವ ಹಾಗೆ ಅನುಭವಿಸಿ ನನ್ನ ಜನರು 
ತೃಪ್ತಿಪಡುವರು.'' ಇದು ಯೆಹೋವನ ನುಡಿ. 
ಯೆಹೋವನು ಇಂತೆನ್ನುತ್ತಾನೆ: ""ರಾಮದಲ್ಲಿ ಅತಿ 
ದುಃಖದಿಂದ ಗೋಳಾಹುವ ಒಂದು ಧ್ವನಿಯು 
ಕೇಳಿಬರುತ್ತದೆ. ರಾಹೇಲಳು* ತನ್ನ ಮಕ್ಕಳಿಗಾಗಿ 
ಗೋಳಾಡುವಳು. ಅವಳ ಮಕ್ಕಳು ಸತ್ತು ಹೋದು 
ದರಿಂದ ರಾಹೇಲಳು ಸಮಾಧಾನ ಹೊಂದುವದಕ್ಕೆ 
ಒಪ್ಪಲಾರಳು.'' 

ಆದರೆ ಯೆಹೋವನು, ""ಅಳುವದನ್ನು ನಿಲ್ಲಿಸು. 
ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳಬೇಡ. ನಿನ್ನ ಕೆಲಸ 
ಕ್ಕಾಗಿ ನಿನಗೆ ಪ್ರತಿಫಲ ಸಿಕ್ಕುವುದು'' ಎಂದು ಹೇಳು 
ವನು. ಇದು ಯೆಹೋವನ ನುಡಿ. ""ಇಸ್ರೇಲರು 
ತಮ್ಮ ಶತ್ರುಗಳ ಪ್ರದೇಶದಿಂದ ಹಿಂತಿರುಗಿ 
ಬರುವರು. 

ಆದುದರಿಂದ ಇಸ್ರೇಲೇ, ನಿನ್ನ ಮಕ್ಕಳು ತಮ್ಮ 
ದೇಶಕ್ಕೆ ಹಿಂತಿರುಗಿ ಬರುವರೆಂಬ ಆಶೆ 
ನಿನಗಿರಲಿ.'' ಇದು ಯೆಹೋವನ ನುಡಿ. 





""ಎಫ್ರಾಯೀಮ್‌ ಅಳುವುದನ್ನು ನಾನು ಕೇಳಿದ್ದೇನೆ. 


ಎಫ್ರಾ,ಯೀಮು ಹೀಗೆ ಹೇಳುವದನ್ನು ನಾನು 
ಕೇಳಿದ್ದೇನೆ. "ಯೆಹೋವನೇ, ನೀನು ನಿಜವಾಗಿ 
ನನ್ನನ್ನು ದಂಡಿಸಿದೆ. ನಾನು ಪಾಠವನ್ನು ಕಲಿತೆನು. 
ನಾನು ತರಬೇತಿ ಹೊಂದದ ಒಂದು ಹೋರಿ 
ಯುಂತಿದ್ದೆನು. ನನ್ನನ್ನು ದಂಡಿಸುವದನ್ನು ದಯ 
ವಿಟ್ಟು ನಿಲ್ಲಿಸು. ನಾನು ನಿನ್ನಲ್ಲಿಗೆ ಹಿಂದಿರುಗಿ 
ಬರುತ್ತೇನೆ. ನಿಜವಾಗಿಯೂ ನೀನೇ ನನ್ನ ದೇವ 
ರಾದ ಯೆಹೋವನು. 





ರಾಹೇಲಳು ಯಾಕೋಬನ ಹೆಂಡತಿ. ಇಲ್ಲಿ ಬಾಬಿಲೋನಿನ ಸೈನಿಕರ 
ದಾಳಿಯಲ್ಲಿ ತಮ್ಮ ಗಂಡಂದಿರನ್ನು ಮತ್ತು ಮಕ್ಕಳನ್ನು ಕಳೆದುಕೊಂಡ 
ಎಲ್ಲಾ ಹೆಂಗಸರು ಎಂದು ಅರ್ಥ. 


ಯೆರೆಮೀಯ 31:19-34 


1೨ ಯೆಹೋವನೇ, ನಾನು ನಿನಗೆ ದೂರವಾಗಿ ಅಲೆ 
ದಾಡಿದೆನು. ಆದರೆ ನಾನು ಮಾಡಿದ ದುಷ್ಕತ್ಯಗಳ 
ಬಗ್ಗೆ ತಿಳಿದುಕೊಂಡೆನು. ಆದುದರಿಂದ ನಾನು 
ನನ್ನ ಮನಸ್ಸನ್ನೂ ಜೀವನವನ್ನೂ ಪರಿವರ್ತಿಸಿ 
ಕೊಂಡೆ. ತಾರುಣ್ಯಾವಸ್ಥೆಯಲ್ಲಿ ನಾನು ಮಾಡಿದ 
ಮೂರ್ಪತನಕ್ಕಾಗಿ ಲಜ್ಜಿಗೊಂಡೆನು; ನಾಚಿಕೆ 
ಪಟ್ಟಿನು.''' 

20 ಯೆಹೋವನು ಇಂತೆನ್ನುತ್ತಾನೆ: ""ಎಫ್ರಾಯೀಮ್‌ 
ನನ್ನ ಪ್ರೀತಿಯ ಮಗನೆಂಬುದು ನೀನು ಬಲ್ಲೆ. 
ನಾನು ಆ ಮಗುವನ್ನು ಪ್ರೀತಿಸುತ್ತೇನೆ. ಹೌದು, 
ನಾನು ಹಲವು ಸಲ ಎಫ್ರಾಯೀಮನ ವಿರುದ್ಧವಾಗಿ 
ಮಾತನಾಡುತ್ತೇನೆ. ಆದಾಗ್ಯೂ ನಾನು ಅವನನ್ನು 
ಜ್ಞಾಪಿಸಿಕೊಳ್ಳುತ್ತೇನೆ. ನಾನು ಅವನನ್ನು ತುಂಬಾ 
ಪ್ರೀತಿಸುತ್ತೇನೆ. ನಾನು ನಿಜವಾಗಿಯೂ ಅವನನ್ನು 
ಸಂತೈಸಬಯಸುತ್ತೇನೆ.'' ಇದು ಯೆಹೋವನ 
ನುಡಿ. 


2""ಇಸ್ರೇಲರೇ, ದಾರಿತೋರುವ ಕಂಬಗಳನ್ನೂ ಕೈ 
ಮರಗಳನ್ನೂ ನೆಡಿರಿ. ನೀವು ಪ್ರಯಾಣ ಮಾಡು 
ತ್ತಿರುವ ರಸ್ತೆಯನ್ನು ಗಮನಿಸಿರಿ. ನಿಮ್ಮ ಊರುಗ 
ಳಿಗೆ ಹಿಂತಿರುಗಿ ಬನ್ನಿ. ನನ್ನ ವಧುವಾದ ಇಸ್ರೇಲೇ, 
ಮನೆಗೆ ಬಾ. 

22 ನೀನು ಅಪನಂಬಿಗಸ್ತಳಾದ ಮಗಳಾಗಿದ್ದೆ. ಆದರೆ 
ನೀನು ಬದಲಾವಣೆ ಹೊಂದಿದೆ. ಈಗ ನೀನು 
ಮನೆಗೆ ಹಿಂದಿರುಗಿ ಬರಲು ಎಷ್ಟು ಹೊತ್ತು ಕಾದು 
ಕೊಂಡಿರುವೆ. ಯೆಹೋವನು ಲೋಕದಲ್ಲಿ 
ಅಪೂರ್ವವಾದುದ್ದನ್ನು ಮಾಡಿದ್ದಾನೆ. ಹೆಂಗಸು 
ಗಂಡಸನ್ನು ಕಾಪಾಡುವಳು.'' 


ಇಸ್ರೇಲಿನ ದೇವರು ಸರ್ವಶಕ್ತನಾದ ಯೆಹೋವನು 
ಇಂತೆನ್ನುತ್ತಾನೆ: "ನಾನು ಯೆಹೂದದ ಜನರಿಗಾಗಿ ಮತ್ತೆ 
ಒಳ್ಳೆಯದನ್ನು ಮಾಡುವೆನು. ಸೆರೆಯಾಳುಗಳಾಗಿ ಒಯ್ಯ 
ಲ್ಪಟ್ಟಿದ್ದವರನ್ನು ನಾನು ಮತ್ತೆ ಕರೆದುತರುವೆನು. ಆಗ 
ಅವರು ಯೆಹೂದನಾಡಿನಲ್ಲಿಯೂ ಅದರ ನಗರಗಳ 
ಲ್ಲಿಯೂ ಇಂತೆನ್ನುವರು: "ನ್ಯಾಯವಾದ ನಿವಾಸವೇ. 
ಪವಿತ್ರ ಪರ್ವತವೇ ದೇವರು ನಿನ್ನನ್ನು ಆಶೀರ್ವದಿಸಲಿ.' 

"ಯೆಹೂದದ ಎಲ್ಲಾ ಊರುಗಳಲ್ಲಿ ಜನರು ಪರಸ್ಪರ 
ಶಾಂತಿಯಿಂದ ವಾಸಿಸುವರು. ರೈತರೂ ದನಕುರಿಗಳನ್ನು 
ಮೇಯಿಸುವ ಜನರೂ ಶಾಂತಿಯಿಂದ ಯೆಹೂದದಲ್ಲಿ 
ವಾಸಿಸುವರು. ದುರ್ಬಲಗೊಂಡ ಮತ್ತು ದಣಿದ 
ಜನರಿಗೆ ನಾನು ಶಕ್ತಿಯನ್ನೂ ವಿಶ್ರಾಂತಿಯನ್ನೂ 
ಕೊಡುವೆನು.'' 


986 


26೬ಗ ನಾನು ಎಚ್ಚೆತ್ತು ಸುತ್ತಮುತ್ತಲು ನೋಡಿದೆ. 
ಅದೊಂದು ಬಹಳ ಹಿತಕರವಾದ ನಿದ್ರೆಯಾಗಿತ್ತು 

ಯೆಹೋವನು ಹೀಗೆ ನುಡಿದನು. "ಇಸ್ರೇಲ್‌ ಮತ್ತು 
ಯೆಹೂದ ವಂಶಗಳು ಬೆಳೆಯುವದಕ್ಕೆ ನಾನು ಸಹಾಯ 
ಮಾಡುವ ದಿನಗಳು ಬರುತ್ತಿವೆ. ಸಸಿಗಳನ್ನು ನೆಟ್ಟ ಮೇಲೆ 
ಅವುಗಳನ್ನು ನೋಡಿಕೊಳ್ಳುವ ಹಾಗೆ ಅವರ ಮಕ್ಕಳು 
ಮತ್ತು ಅವರ ಪಶುಗಳು ಬೆಳೆಯುವದಕ್ಕೂ ನಾನು 
ಸಹಾಯ ಮಾಡುತ್ತೇನೆ. ಪೂರ್ವಕಾಲದಲ್ಲಿ, ಇಸ್ರೇಲ್‌ 
ಮತ್ತು ಯೆಹೂದಗಳ ಮೇಲೆ ನಾನು ಗಮನವಿಟ್ಟಿದ್ದೇನು. 
ಆದರೆ ನಾನು ಅವರನ್ನು ತೆಗೆದುಹಾಕುವ ಸಮಯಕ್ಕಾಗಿ 
ಕಾದುಕೊಂಡಿದ್ದೆ. ನಾನು ಅವರನ್ನು ಕೆಹವಿದೆ; ಅವರನ್ನು 
ಹಾಳುಮಾಡಿದೆ. ಅವರಿಗೆ ಅನೇಕ ಕಷ್ಟಗಳನ್ನು ಕೊಟ್ಟೆ. 
ಆದರೆ ಈಗ ಅವರನ್ನು ಅಭಿವೃದ್ಧಿ ಪಡಿಸುವದಕ್ಕಾಗಿ 
ಅವರನ್ನು ಬಲಶಾಲಿಗಳನ್ನಾಗಿ ಮಾಡಲು ಅವರ ಕಡೆಗೆ 
ಗಮನಹರಿಸುತ್ತೇನೆ'' ಇದು ಯೆಹೋವನ ನುಡಿ. 


2 ""ಹುಳಿ ದಾಕ್ಷಿ ತಿಂದವರು ತಂದೆತಾಯಿಗಳು! ರುಚಿ 
ಕಂಡದ್ದು ಅವರ ಮಕ್ಕಳು! 


ಎಂಬ ಗಾದೆಯನ್ನು ಆಗ ಬಳಸುವ ಅವಶ್ಯಕತೆ ಇರುವ 
ದಿಲ್ಲ. ಪ್ರತಿಯೊಬ್ಬನು ತನ್ನ ಪಾಪದ ನಿಮಿತ್ತವೇ ಸಾಯು 
ವನು. ಹುಳಿ ದಾಕ್ಚಿಯನ್ನು ತಿಂದವನೇ ಅದರ ರುಚಿ 


ಹೊಸ ಒಹಂಬಡಿಕೆ 

3! ಯೆಹೋವನು ಹೀಗೆಂದನು: ""ನಾನು ಇಸ್ರೇಲ 
ರೊಂದಿಗೂ ಮತ್ತು ಯೆಹೂದ್ಯರೊಂದಿಗೂ ಒಂದು 
ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಸಮಯ 
ಬರುತ್ತಿದೆ. ಈ ಒಡಂಬಡಿಕೆ ನಾನು ಅವರ ಪೂರ್ವಿಕ 
ರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಂತಲ್ಲ. ನಾನು 
ಅವರ ಕೈಹಿಡಿದು ಈಜೆಪ್ಪಿನಿಂದ ಹೊರತಂದಾಗ ಮಾಡಿ 
ಕೊಂಡ ಒಡಂಬಡಿಕೆಯದು. ನಾನು ಅವರ ಒಡೆಯ 
ನಾಗಿದ್ದೆ. ಆದರೆ ಅವರು ಒಡಂಬಡಿಕೆಯನ್ನು ಮುರಿ 
ದರು.'' ಇದು ಯೆಹೋವನ ನುಡಿ. 

3ಯಹೋವನು ಇಂತೆನ್ನುತ್ತಾನೆ: ""ಭವಿಷ್ಯದಲ್ಲಿ 
ಇಸ್ರೇಲಿನ ಜನರೊಂದಿಗೆ ನಾನು ಈ ಒಹಂಬಡಿಕೆಯನ್ನು 
ಮಾಡಿಕೊಳ್ಳುತ್ತೇನೆ. ನಾನು ನನ್ನ ಉಪದೇಶವನ್ನು ಅವರ 
ಅಂತರಂಗದಲ್ಲಿ ಇಡುವೆನು; ಅವುಗಳನ್ನು ಅವರ ಹೃದಯ 
ಗಳ ಮೇಲೆ ಬರೆಯುವನು. ನಾನು ಅವರ ದೇವ 
ರಾಗಿರುವೆನು, ಅವರು ನನ್ನ ಜನರಾಗಿರುವರು. ತಮ್ಮ 
ನೆರೆಮನೆಯವರಿಗೂ ತಮ್ಮ ಬಂಧುಬಳಗದವರಿಗೂ 


987 


ಯಾರೂ ಯೆಹೋವನ ಬಗ್ಗೆ ಹೇಳಿಕೊಹಬೇಕಾಗಿಲ್ಲ. 
ಯಾಕಂದರೆ ಅತಿ ಕನಿಷ್ಟರಿಂದ ಅತಿ ಗರಿಷ್ಟರವರೆಗೆ 
ಎಲ್ಲರೂ ನನ್ನನ್ನು ತಿಳಿದುಕೊಂಡಿರುವರು. ಅವರು 
ಮಾಡಿದ ದುಷ್ಕತ್ಯಗಳಿಗಾಗಿ ನಾನು ಅವರನ್ನು ಕೃಮಿಸು 
ವೆನು. ನಾನು ಅವರ ಪಾಪಗಳನ್ನು ಮರೆತು ಬಿಡುವೆನು.'' 
ಇದು ಯೆಹೋವನ ನುಡಿ. 


ಯೆಹೋವನು ಇಸ್ರೇಲನ್ನು ಎಂದಿಗೂ ತ್ಯಜಿಸನು 

35 ಯೆಹೋವನು ಇಂತೆನ್ನುತ್ತಾನೆ: "'ಹಗಲಿನಲ್ಲಿ 
ಸೂರ್ಯನು ಪ್ರಕಾಶಿಸುವಂತೆ ಮಾಡುವಾತನೂ 
ರಾತ್ರಿಯಲ್ಲಿ ಚಂದ್ರನೂ ನಕ್ಷತ್ರಗಳೂ ಪ್ರಕಾಶಿಸು 
ವಂತೆ ಮಾಡುವಾತನೂ ಸಮುದ್ರದ ಅಲೆಗಳು 
ದಡಕ್ಕೆ ಅಪ್ಪಳಿಸುವಂತೆ ಸಮುದ್ರವನ್ನು ಕೆರಳಿಸು 
ವಾತನೂ. ಸರ್ವಶಕ್ತನಾದ ಯೆಹೋವನೆಂಬ 
ಹೆಸರಿನಿಂದ ಪ್ರಖ್ಯಾತನೂ ಆಗಿರುವ 
ಯೆಹೋವನು.” 

36 ಯೆಹೋವನು ಇಂತೆನ್ನುತ್ತಾನೆ: "ಸೂರ್ಯ, 
ಚಂದ್ರ, ನಕ್ಷತ್ರ ಮತ್ತು ಸಮುದ್ರಗಳ ಮೇಲಿನ 
ಹತೋಟಿಯನ್ನು ನಾನು ಕಳೆದುಕೊಂಡಾಗ 
ಮಾತ್ರ ಇಸ್ರೇಲಿನ ಪೀಳಿಗೆಯು ಒಂದು ಜನಾಂಗ 
ವಾಗಿ ನಿಂತು ಹೋಗುವುದು.'' 

* ಯೆಹೋವನು ಇಂತೆನ್ನುತ್ತಾನೆ: ""ನಾನು ಇಸ್ರೇಲ್‌ 
ಸಂತತಿಯವರನ್ನು ತಿರಸ್ಕರಿಸುವುದೇ ಇಲ್ಲ. ಜನ 
ರಿಗೆ ಆಕಾಶಮಂಡಲವನ್ನು ಅಳೆಯಲೂ ಭೂಗ 
ರ್ಭದ ಪರಿಪೂರ್ಣ ರಹಸ್ಯವನ್ನು ಅರಿಯಲೂ 
ಸಾಧ್ಯವೇ? ಒಂದು ಪೇಳೆ ಸಾಧ್ಯವಾದರೆ, ಇಸ್ರೇ 
ಲರು ಮಾಡಿದ ದುಷ್ಕೃತ್ಯಗಳಿಗಾಗಿ ನಾನೂ ಇಸ್ರೇಲ 
ರನ್ನು ನಿರಾಕರಿಸಿದರೂ ನಿರಾಕರಿಸಬಹುದು.'' 
ಇದು ಯೆಹೋವನ ಸಂದೇಶ. 





ಹೊಸ ಜಿರುಸಲೇಮ್‌ 

*೫ಇದು ಯೆಹೋವನ ನುಡಿ: ""ಯೆಹೋವನಿಗಾಗಿ 
ಜೆರುಸಲೇಮ್‌ ನಗರವನ್ನು ಮತ್ತೆ ಕಟ್ಟುವ ಕಾಲ 
ಬರುತ್ತಿದೆ. ಹನನೇಲನ ಬುರುಜಿನಿಂದ ಮೂಲೆಯ 
ಬಾಗಿಲಿನವರೆಗೆ ಇಡೀ ಪಟ್ಟಣವನ್ನು ಮತ್ತೊಮ್ಮೆ ಕಟ್ಟ 
ಲಾಗುವುದು. ಅಳತೆಯ ನೂಲು ಮೂಲೆಯ ಬಾಗಿಲಿ 
ನಿಂದ ಗಾರೇಬ್‌ ಗುಡ್ಡದ ನೇರವಾಗಿ ನೆಟ್ಟಗೆ ಎಳೆಯ 
ಲ್ಪಟ್ಟು ಗೋಯದ ಕಡೆಗೆ ತಿರುಗುವುದು. “ಹೆಣಗಳನ್ನು 
ಮತ್ತು ಬೂದಿಯನ್ನು ಚಿಲ್ಲುವ ಇಡೀ ಕಣಿವೆ ಪ್ರದೇಶ 
ಯೆಹೋವನಿಗೆ ಪವಿತ್ರಸ್ಥಳವಾಗುವುದು. ಕಿದ್ರೋನ್‌ 
ಹಳ್ಳ, ಪೂರ್ವದಿಕ್ಕಿನ ಕುದುರೆಬಾಗಿಲಿನ ಮೂಲೆ, ಇವು 
ಗಳವರೆಗಿರುವ ಬೆಟ್ಟಪ್ರದೇಶ ಅದರಲ್ಲಿ ಸೇರುವುದು. ಆ 





ಯೆರೆಮೀಯ 31:35-32:7 


ಪ್ರದೇಶವೆಲ್ಲ ಯೆಹೋವನಿಗೆ ಪವಿತ್ರಸ್ಥಳವಾಗುವುದು. 
ಜೆರುಸಲೇಮ್‌ ನಗರವು ಇನ್ನು ಮೇಲೆ ಎಂದಿಗೂ 
ಕೆಹವಲ್ಪಡದು ; ಹಾಳಾಗದು!'' 


ಯೆರೆಮೀಯನು ಹೊಲವನ್ನು ಕೊಂಡದ್ದು 

ಯೆಹೂದದ ರಾಜನಾದ ಚಿದ್ದೀಯನ ಆಳ್ವಿ 
3 ಕೆಯ ಹತ್ತನೆಯ ವರ್ಷದಲ್ಲಿ” ಯೆರೆಮೀಯ 
ನಿಗೆ ಯೆಹೋವನಿಂದ ಬಂದ ಸಂದೇಶವಿದು. 
ಚಿದ್ಕೀಯನ ಆಳ್ವಿಕೆಯ ಹತ್ತನೆಯ ವರ್ಷ ನೆಬೂಕದ್ದೆಚ್ಚ 
ರನ ಆಳ್ವಿಕೆಯ ಹದಿನೆಂಟನೇ ವರ್ಷವಾಗಿತ್ತು. 20 
ಸಮಯದಲ್ಲಿ ಬಾಬಿಲೋನಿನ ರಾಜನ ಸೈನ್ಯವು ಜೆರುಸ 
ಲೇಮನ್ನು ಮುತ್ತಿತ್ತು ಯೆರೆಮೀಯನು ಕಾರಾಗೃಹದ 
ಅಂಗಳದಲ್ಲಿ ಸೆರೆಯಾಗಿದ್ದನು. ಈ ಕಾರಾಗೃಹವು ಯೆಹೂ 
ದದ ರಾಜನ ಅರಮನೆಗೆ ಸೇರಿತ್ತು *(ಯೆಹೂದದ 
ರಾಜನಾದ ಚಿದ್ದೀಯನು ಯೆರೆಮೀಯನನ್ನು ಆ ಕಾರಾ 
ಗೃಹದಲ್ಲಿಟ್ಟಿದ್ದನು. ಯೆರೆಮೀಯನು ಪ್ರವಾದಿಸಿದ 
ವಿಷಯಗಳನ್ನು ಚಿದ್ಕೀಯನು ಮೆಚ್ಚಿಕೊಂಡಿರಲಿಲ್ಲ. 
ಯೆರೆಮೀಯನು ಹೇಳಿದ್ದೇನೆಂದರೆ: "ಯೆಹೋವನು 
ಇಂತೆನ್ನುತ್ತಾನೆ: "ನಾನು ತಕ್ಟಣವೇ ಜಿರುಸಲೇಮ್‌ ನಗರ 
ವನ್ನು ಬಾಬಿಲೋನಿನ ರಾಜನಿಗೆ ಒಪ್ಪಿಸುತ್ತೇನೆ. 
ನೆಬೂಕದ್ದೆಚ್ಚರನು ಈ ನಗರವನ್ನು ಸ್ವಾಧೀನ ಪಡಿಸಿ 
ಕೊಳ್ಳುವನು. ಯೆಹೂದದ ರಾಜನಾದ ಚಿದ್ಕೀಯನು 
ಬಾಬಿಲೋನಿನ ಸೈನಿಕರಿಂದ ತಪ್ಪಿಸಿಕೊಳ್ಳಲಾರ. ಖಂಡಿತ 
ವಾಗಿಯೂ ಅವನನ್ನು ಬಾಬಿಲೋನಿನ ರಾಜನಿಗೆ ಒಪ್ಪಿಸ 
ಲಾಗುವುದು. ಚಿದ್ಕ್ಯೀಯನು ಮುಖಾಮುಖಿಯಾಗಿ 
ಬಾಬಿಲೋನಿನ ರಾಜನೊಂದಿಗೆ ಮಾತನಾಡುವನು. 
ಚಿದ್ಕ್ಯೀಯನು ತನ್ನ ಕಣ್ಣುಗಳಿಂದ ಅವನನ್ನು ನೋಡು 
ವನು.*ಬಾಬಿಲೋನಿನ ರಾಜನು ಚಿದ್ಕೀಯನನ್ನು ಬಾಬಿ 
ಲೋನಿಗೆ ತೆಗೆದುಕೊಂಡು ಹೋಗುವನು. ನಾನು ಅವ 
ನನ್ನು ದಂಡಿಸುವವರೆಗೆ ಚಿದ್ಕ್ಯೀಯನು ಅಲ್ಲಿರುವನು. 
ನೀವು ಕಸ್ಲೀಯರೊಡನೆ ಯುದ್ಧ ಮಾಡಿದರೂ ನಿಮಗೆ 

ಜಯವಾಗದು''' ಇದು ಯೆಹೋವನ ನುಡಿ. 
5ಸೆರೆಯಲ್ಲಿದ್ದಾಗ ಯೆರೆಮೀಯನು ಹೇಳಿದನು, 
"ನನಗೆ ಯೆಹೋವನಿಂದ ಒಂದು ಸಂದೇಶ ಬಂದಿದೆ. 
ಅದು ಹೀಗಿದೆ: 'ಯೆರೆಮೀಯನೇ,ನಿನ್ನ ಚಿಕ್ಕಪ್ಪನಾದ 
ಶಲ್ಲೂಮನ ಮಗನಾಗಿರುವ ಹನಮೇಲನು ಶೀಘ್ರದಲ್ಲಿ 
ನಿನ್ನ ಬಳಿಗೆ ಬಂದು, "ಯೆರೆಮೀಯನೇ ಅನಾತೋತ್‌ 
ಪಟ್ಟಣದ ಬಳಿಯಲ್ಲಿರುವ ನನ್ನ ಹೊಲವನ್ನು 
ಕೊಂಡುಕೋ. ನೀನು ನನ್ನ ಅತಿ ಸಮೀಪದ ಬಂಧು 











ಚಿದ್ಯೀಯನ ಆಳ್ವಿಕೆಯ ಹತ್ತನೆಯ ವರ್ಷ ಅಂದರೆ ಕ್ರಿ. ಪೂ. 588- 587 
ನೆಬೂಕದ್ದೆಚ್ಚರನು ಜಿರುಸಲೇಮನ್ನು ನಾಶಮಾಡಿದ್ದು ಈ ವರ್ಷ 
ದಲ್ಲಿಯೇ. 


ಯೆರೆಮೀಯ 32:8-23 


ವಾದುದರಿಂದ ಅದನ್ನು ಕೊಂಡುಕೋ. ಆ ಹೊಲವನ್ನು 
ಕೊಂಡುಕೊಳ್ಳಲು ನಿನಗೆ ಅಧಿಕಾರವಿದೆ ಮತ್ತು ಅದು 
ನಿನ್ನ ಹೊಣೆಗಾರಿಕೆಯೂ ಹೌದು, ಎಂದು ಹೇಳುವನು. 
8°" ಆಮೇಲೆ ಯೆಹೋವನು ಹೇಳಿದಂತೆಯೇ 
ಆಯಿತು. ನನ್ನ ಚಿಕ್ಕಪ್ಪನ ಮಗನಾದ ಹನಮೇಲನು ಕಾರಾ 
ಗೃಹದ ಅಂಗಳದಲ್ಲಿದ್ದ ನನ್ನ ಬಳಿಗೆ ಬಂದು ಹೀಗೆ ಹೇಳಿ 
ದನು: "ಯೆರೆಮೀಯನೇ, ಬೆನ್ಯಾಮೀನ್‌ ಸೀಮೆಯ 
ಅನಾತೋತಿನಲ್ಲಿರುವ ನನ್ನ ಹೊಲವನ್ನು ಕೊಂಡುಕೋ. 
ಆ ಹೊಲವನ್ನು ನಿನಗಾಗಿ ಕೊಂಡುಕೋ. ಅದರ 
ಒಡೆಯನಾಗುವದಕ್ಕೆ ನಿನಗೆ ಹಕ್ಕಿದೆ.' 

“ಇದು ಯೆಹೋವನ ಸಂದೇಶವೆಂದು ನನಗೆ ತಿಳಿ 
ಯಿತು. ನಾನು ನನ್ನ ಚಿಕ್ಕಪ್ಪನ ಮಗನಾದ ಹನಮೇಲ 
ನಿಂದ ಅನಾತೋತಿನಲ್ಲಿರುವ ಹೊಲವನ್ನು ಕೊಂಡು 
ಅದರ ಕ್ರಯವಾಗಿ ಹದಿನೇಳು ಶೆಕೆಲ್‌* ಬೆಳ್ಳಿಯನ್ನು 
ತೂಕ ಹಾಕಿದೆನು. '9ನಾನು ಕ್ರಯಪತ್ರಕ್ಕೆ ಸಹಿ ಹಾಕಿದೆನು. 
ಕ್ರಯಪತ್ರದ ಒಂದು ಪ್ರತಿಗೆ ರುಜು ಮಾಡಿಸಿದೆನು. ಇದಕ್ಕೆ 
ಸಾಕ್ಷಿಯಾಗಿ ಕೆಲಜನರನ್ನು ಕರೆಸಿದೆನು. ನಾನು 
ಬೆಳ್ಳೆಯನ್ನು ತಕ್ಕಡಿಯಲ್ಲಿ ತೂಕಹಾಕಿಕೊಟ್ಟೆನು. 
11 ಆಮೇಲೆ ಕ್ರಯಪತ್ರದ ರುಜು ಮಾಡಿದ ಒಂದು ಪ್ರತಿ 
ಯನ್ನು ಮತ್ತು ರುಜು ಮಾಡದ ಒಂದು ಪ್ರತಿಯನ್ನು 
ತೆಗೆದುಕೊಂಡೆನು. ನಾನು ಅವುಗಳನ್ನು ಬಾರೂಕನ 
ಕೈಗೆ ಕೊಟ್ಟೆನು. ಬಾರೂಕನು ನೇರೀಯನ ಮಗ 
ನಾಗಿದ್ದನು. 

ನೇರೀಯನು ಮಹ್ಸೇಮನ ಮಗನಾಗಿದ್ದನು. 
ಮೊಹರು ಮಾಡಿದ ಕ್ರಯಪತ್ರದಲ್ಲಿ ನಾನು ಹೊಲವನ್ನು 
ಕ್ರಯಕ್ಕೆ ಕೊಂಡ ಎಲ್ಲಾ ಷರತ್ತುಗಳಿದ್ದವು. ನನ್ನ ಚಿಕ್ಕಪ್ಪನ 
ಮಗನಾದ ಹನಮೇಲನು ಮತ್ತು ಉಳಿದ ಸಾಕ್ಸಿಗಳು 
ಅಲ್ಲಿದ್ದಾಗಲೇ ನಾನು ಈ ಕ್ರಯಪತ್ರವನ್ನು ಬಾರೂಕನ 
ಕೈಗೆ ಕೊಟ್ಟೆನು. ಆ ಸಾಕ್ಷಿಗಳು ಸಹ ಈ ಕ್ರಯಪತ್ರಕ್ಕೆ ಸಹಿ 
ಹಾಕಿದ್ದರು. ಆ ಅಂಗಳದಲ್ಲಿ ಕುಳಿತ ಹಲವಾರು ಜನ 
ಯೆಹೂದ್ಯರು ನಾನು ಬಾರೂಕನ ಕೈಗೆ ಆ ಕ್ರಯಪತ್ರ 
ಕೊಡುವದನ್ನು ನೋಡಿದರು. 

"ಎಲ್ಲಾ ಜನರು ನೋಡುತ್ತಿದ್ದಂತೆಯೆ ನಾನು 
ಬಾರೂಕನಿಗೆ, *"ಸರ್ವಶಕ್ತನೂ ಇಸ್ರೇಲಿನ ದೇವರೂ 
ಆಗಿರುವ ಯೆಹೋವನು ಇಂತೆನ್ನುತ್ತಾನೆ: "ಕ್ರಯಪತ್ರದ 
ಎರಹೂ ಪ್ರತಿಗಳನ್ನು ಅಂದರೆ ರುಜು ಮಾಡಿದ ಮತ್ತು 
ರುಜು ಮಾಡದ ಪ್ರತಿಗಳನ್ನು ತೆಗೆದುಕೊಂಡು ಅವುಗಳು 
ಬಹುಕಾಲ ಉಳಿಯುವಂತೆ ಒಂದು ಮಣ್ಣಿನ ಪಾತ್ರೆಯಲ್ಲಿ 
ಹಾಕಿ ಮುಚ್ಚಿಡು. ಇಸ್ರಲಿನ ದೇವರೂ ಸರ್ವಶಕ್ತನೂ 
ಆಗಿರುವ ಯೆಹೋವನು, ""ಮುಂದಿನಕಾಲದಲ್ಲಿ 
ಇಸ್ರೇಲ್‌ ದೇಶದಲ್ಲಿ ನನ್ನ ಜನರು ಪುನಃ ಮನೆಗಳನ್ನು, 








ಶೆಕಲ್‌ 2: 5 ಔನ್ಸ್‌ (ತೂಕ) 


988 


ಹೊಲಗಳನ್ನು, ದ್ರಾಕ್ಸಿಶೋಟಗಳನ್ನು ಕೊಂಡುಕೊಳ್ಳು 
ವರು' ಎಂದು ಅನ್ನುತ್ತಾನೆ.''' 

16"ನೇರೀಯನ ಮಗನಾದ ಬಾರೂಕನಿಗೆ ಕ್ರಯಪತ್ರ 
ವನ್ನು ಕೊಟ್ಟ ಮೇಲೆ ನಾನು ಯೆಹೋವನಿಗೆ ಪ್ರಾರ್ಥಿಸಿ 
ಹೀಗೆಂದೆನು: 





17°" ದೇವರಾದ ಯೆಹೋವನೇ, ನೀನು ಆಕಾಶ 
ವನ್ನೂ ಭೂಮಂಡಲವನ್ನೂ ಸೃಷ್ಟಿಸಿದೆ. ಅವುಗ 
ಳನ್ನು ನೀನು ನಿನ್ನ ಅಪಾರವಾದ ಶಕ್ತಿಯಿಂದ ಸೃಷ್ಟಿ 
ಸಿದೆ. ನಿನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. 
ಯೆಹೋವನೇ, ನೀನು ಸಾವಿರಾರು ಜನರಿಗೆ 
ನಂಬಿಗಸ್ತನಾಗಿಯೂ ಕರುಣಾಮಯಿಯಾ 
ಗಿಯೂ ಇರುವೆ. ಆದರೆ ತಂದೆಗಳು ಮಾಡಿದ 
ಪಾಪಕ್ಕಾಗಿ ಮಕ್ಕಳಿಗೆ ಶಿಕ್ಷೆ ಯನ್ನು ವಿಧಿಸುವಾತನೂ 
ನೀನೇ. ಮಹತ್ವವುಳ್ಳವನೇ ಪರಾಕ್ರಮಿಯಾದ 
ದೇವರೇ, ಸರ್ವಶಕ್ತನಾದ ಯೆಹೋವನು 
ಎಂಬುದೇ ನಿನ್ನ ನಾಮಧೇಯ. ನೀನು 
ಮಹತ್ತರವಾದ ಯೋಜನೆಗಳನ್ನು ಹಾಕಿ ಮಹತ್ಕಾ 
ರ್ಯಗಳನ್ನು ಮಾಡುವೆ. ಜನರು ಮಾಡುವ ಎಲ್ಲ 
ವನ್ನೂ ನೀನು ನೋಡುವೆ. ಒಳ್ಳೆಯದನ್ನು ಮಾಡು 
ವವರಿಗೆ ನೀನು ಪ್ರತಿಫಲಗಳನ್ನು ಕೊಡುವೆ. 
ಕೆಟ್ಟದ್ದನ್ನು ಮಾಡುವವರನ್ನು ನೀನು ದಂಡಿಸುವೆ. 
ಅವರು ಯಾವುದಕ್ಕೆ ಅರ್ಹರೊ ಅದನ್ನು 
ಕೊಡುವೆ. ಯೆಹೋವನೇ, ನೀನು ಈಜಿಪ್ಟ್‌ 
ದೇಶದಲ್ಲಿ ಅದ್ಭುತಕಾರ್ಯಗಳನ್ನು ಮಾಡಿದೆ. 
ಇಂದಿನವರೆಗೂ ನೀನು ಅದ್ದುತಕಾರ್ಯಗಳನ್ನು 
ಮಾಡಿದೆ. ಇಸ್ರೇಲಿನಲ್ಲಿಯೂ ನೀನು ಅವುಗಳನ್ನು 
ಮಾಡಿದೆ. ಜನರು ಇರುವಲ್ಲೆಲ್ಲ ನೀನು ಅವು 
ಗಳನ್ನು ಮಾಡಿದೆ. ಇವುಗಳಿಂದ ನೀನು ಸುಪ್ರಸಿದ್ಧ 
ನಾಗಿರುವೆ. ಯೆಹೋವನೇ, ನೀನು ಅದ್ಭುತ 
ಕಾರ್ಯಗಳನ್ನು ಮಾಡಿ ನಿನ್ನ ಜನರನ್ನು ಈಜಿಪ್ಟಿ 
ನಿಂದ ಇಸ್ರೇಲಿಗೆ ಕರೆದುತಂದೆ. ಇದನ್ನು ಬಲವಾದ 
ಕೈಗಳಿಂದಲೇ ಮಾಡಿದೆ. ನಿನ್ನ ಸಾಮರ್ಥ್ಯ 
ಆಶ್ಚರ್ಯಕರವಾದದು. 

22" ಯೆಹೋವನೇ, ನೀನು ಈ ಭೂಮಿಯನ್ನು 
ಇಸ್ರೇಲರಿಗೆ ಕೊಟ್ಟೆ. ನೀನು ಬಹಳಕಾಲದ 
ಹಿಂದೆಯೇ ಈ ಭೂಮಿಯನ್ನು ಅವರ ಪೂರ್ಪಿಕ 
ರಿಗೆ ಕೊಡುವದಾಗಿ ಮಾತುಕೊಟ್ಟಿದ್ದೆ. ಇದು 
ಬಹಳ ಒಳ್ಳೆಯ ಭೂಮಿ. ಇದು ಅನೇಕ ಒಳ್ಳೆ ವಸ್ತು 
ಗಳನ್ನು ಹೊಂದಿರುವ ಒಳ್ಳೆಯ ಭೂಮಿ.* 
ಚಿಇಸ್ರೇಲಿನ ಜನರು ಈ ಪ್ರದೇಶಕ್ಕೆ ಬಂದು 





ಇದು... ಭೂಮಿ ಅಕ್ಷರಶಃ ಹಾಲು ಮತ್ತು ಜೀನು ಹರಿಯುವ ದೇಶ. 


989 


ಅದನ್ನು ತಮ್ಮದ್ದನ್ನಾಗಿ ಮಾಡಿಕೊಂಡರು. ಆದರೆ 
ಅವರು ನಿನ್ನ ಆಜ್ಞೆಯನ್ನು ಪಾಲಿಸಲಿಲ್ಲ: ನಿನ್ನ ಉಪ 
ದೇಶಗಳನ್ನು ಅನುಸರಿಸಲಿಲ್ಲ: ನಿನ್ನ ಆಜ್ಞೆಯಂತೆ 
ಮಾಡಲಿಲ್ಲ ಆದುದರಿಂದ ನೀನು ಇಸ್ರೇಲರಿಗೆ 
ಇಂಥಾ ದುರ್ಗತಿ ಬರುವಂತೆ ಮಾಡಿದೆ. 

24""ಈಗ ವೈರಿಗಳು ನಗರವನ್ನು ಮುತ್ತಿದ್ದಾರೆ. 
ಜೆರುಸಲೇಮಿನ ಗೋಡೆಯನ್ನು ಹತ್ತಿ ಅದನ್ನು 
ಸ್ವಾಧೀನಪಡಿಸಿಕೊಳ್ಳುವದಕ್ಕಾಗಿ ಅವರು ಇಳಿ 
ಜಾರುಗೋಡೆಗಳನ್ನು ಕಟ್ಟುಕ್ತಿದ್ದಾರೆ. ಬಾಬಿಲೋ 
ನಿನ ಸೈನಿಕರು ತಮ್ಮ ಖಡ್ಗ, ಕಾಮ ಮತ್ತು 
ಭಯಂಕರ ವ್ಯಾಧಿ ಇವುಗಳ ಸಹಾಯದಿಂದ 
ಜೆರುಸಲೇಮ್‌ ನಗರವನ್ನು ಸ್ವಾಧೀನ ಪಡಿಸಿ 
ಕೊಳ್ಳುವರು. ಬಾಬಿಲೋನಿನ ಸೈನಿಕರು ಈಗ 
ನಗರದ ಮೇಲೆ ಧಾಳಿ ಮಾಡುತ್ತಿದ್ದಾರೆ. ಯೆಹೋ 
ವನೇ, ಹೀಗಾಗುವದೆಂದು ನೀನು ಹೇಳಿದ್ದೆ, ಈಗ 
ನೀನು ಹೇಳಿದಂತೆಯೇ ಆಗುತ್ತಿದೆ. 

"ನನ್ನ ಒಡೆಯನಾದ ಯೆಹೋವನೇ, ಆ 
ದುರ್ಫಟನೆಗಳಿಲ್ಲಾ ಸಂಭವಿಸುತ್ತಿವೆ. ಆದರೆ ಈಗ 
ನೀನು "ಯೆರೆಮೀಯನೇ, ಬೆಳ್ಳಿಯನ್ನು ಕೊಟ್ಟು 
ಹೊಲವನ್ನು ಕೊಂಡುಕೋ ಮತ್ತು ಈ ಖರೀದಿಗೆ 
ಸಾಕ್ಸಿಯಾಗಿ ಕೆಲವು ಜನರನ್ನು ಆರಿಸಿಕೋ, ಎಂದು 
ಹೇಳುತ್ತಿರುವಿಯಲ್ಲ. ಬಾಬಿಲೋನಿನ ಸೈನ್ಯವು 
ನಗರವನ್ನು ಸ್ವಾಧೀನಪಡಿಸಿಕೊಳ್ಳಲು ಸಿದ್ಧವಾಗಿ 
ನಿಂತಿರುವಾಗ ನೀನು ಇದನ್ನು ಹೇಳುತ್ತಿರುವಿ 
ಯಲ್ಲ, ಏಕೆ? ಏಕೆ ನಾನು ಹಣವನ್ನು ಹೀಗೆ ವ್ಯರ್ಥ 
ವಾಗಿ ಕಳೆದುಕೊಳ್ಳಬೇಕು?'' 





26ಆಗ ಯೆರೆಮೀಯನಿಗೆ ಯೆಹೋವನಿಂದ ಈ 
ಸಂದೇಶ ಬಂದಿತು: 2""ಯೆರೆಮೀಯನೇ, ನಾನೇ 
ಯೆಹೋವನು, ನಾನು ಈ ಭೂಮಂಡಲದ ಪ್ರತಿಯೊ 
ಬ್ಬನ ದೇವರು. ಯೆರೆಮೀಯನೆ, ನನಗೆ ಯಾವುದೂ 
ಅಸಾಧ್ಯವಲ್ಲವೆಂಬುದನ್ನು ನೀನು ಬಲ್ಲೆ.'' ಯೆಹೋ 
ವನು ಇಂತೆಂದನು: "ಜೆರುಸಲೇಮ್‌ ನಗರವನ್ನು ನಾನು 
ಕೂಡಲೇ ಬಾಬಿಲೋನಿನ ಸೈನ್ಯಕ್ಕೂ ಬಾಬಿಲೋನಿನ 
ರಾಜನಾದ ನೆಬೂಕದ್ದೆಚ್ಚರನಿಗೂ ಒಪ್ಪಿಸುವೆನು. ಸೈನ್ಯವು 
ಈ ನಗರವನ್ನು ವಶಪಡಿಸಿಕೊಳ್ಳುವುದು. ೫ಬಾಬಿಲೋ 
ನಿನ ಸೈನ್ಯವು ಈಗಾಗಲೇ ಜೆರುಸಲೇಮ್‌ ನಗರದ ಮೇಲೆ 
ಧಾಳಿ ಮಾಡುತ್ತಿದೆ. ಸೈನಿಕರು ಬೇಗನೆ ನಗರವನ್ನು ಪ್ರವೇ 
ಶಿಸಿ ಅದಕ್ಕೆ ಬೆಂಕಿಹಚ್ಚಿ ಸುಟ್ಟುಹಾಕುವರು. ಜೆರುಸಲೇ 
ಮಿನ ಜನರು ತಮ್ಮ ಮನೆಯ ಮಾಳಿಗೆಯ ಮೇಲೆ ಸುಳ್ಳು 
ದೇವರಾದ ಬಾಳನಿಗೆ ನೈವೇದ್ಯವನ್ನು ಅರ್ಪಿಸಿ ನಾನು 
ಕೋಪಿಸಿಕೊಳ್ಳುವಂತೆ ಮಾಡಿದ ಕೆಲವು ಮನೆಗಳು ಈ 


ಯೆರೆಮೀಯ 32:24-36 


ನಗರದಲ್ಲಿವೆ. ಅದಲ್ಲದೆ ಕೆಲವು ಜನರು ಅನ್ಯದೇವತೆ 
ಗಳಿಗೆ ಪಾನನೈವೇದ್ಯವನ್ನು ಅರ್ಪಿಸಿರುವರು. ಬಾಬಿಲೋ 
ನಿನ ಸೈನ್ಯವು ಆ ಮನೆಗಳನ್ನು ಸುಟ್ಟುಹಾಕುವುದು. ನಾನು 
ಇಸ್ರೇಲಿನ ಜನರನ್ನು ಮತ್ತು ಯೆಹೂದದ ಜನರನ್ನು 
ಗಮನಿಸಿದ್ದೇನೆ. ಅವರು ಮಾಡುವದೆಲ್ಲ ಕೆಟ್ಟದ್ದೆ. ಅವರು 
ಚಿಕ್ಕಂದಿನಿಂದ ಕೆಟ್ಟದ್ದನ್ನೇ ಮಾಡಿದ್ದಾರೆ. ಇಸ್ರೇಲಿನ 
ಜನರು ತಮ್ಮ ಕೈಗಳಿಂದ ಮಾಡಿದ ವಿಗ್ರಹಗಳನ್ನು ಪೂಜಿಸಿ 
ನನಗೆ ಬಹು ಕೋಪ ಬರುವಂತೆ ಮಾಡಿದರು.'' ಇದು 
ಯೆಹೋವನ ನುಡಿ. 3!""ಜಿರುಸಲೇಮ್‌ ನಗರವು 
ನಿರ್ಮಾಣಗೊಂಡಂದಿನಿಂದ ಇಂದಿನವರೆಗೊ ಈ ನಗ 
ರದ ಜನರು ನನಗೆ ಕೋಪ ಬರುವಂತೆ ಮಾಡಿದ್ದಾರೆ. 
ಈ ನಗರವು ನನಗೆ ಅತಿಕೋಪ ಬರುವಂತೆ ಮಾಡಿದೆ. 
ಆದ್ದ ರಿಂದ ಕಣ್ಣಿಗೆ ಕಾಣದಂತೆ ಅದನ್ನು ಅಳಿಸಿಬಿಡುವೆನು. 
32ಇಸ್ರ್ರೇಲಿನ ಮತ್ತು ಯೆಹೂದದ ಜನರು ಮಾಡಿದ ಎಲ್ಲಾ 
ದುಷ್ಕತ್ಯಗಳಿಗಾಗಿ ನಾನು ಜೆರುಸಲೇಮ್‌ ನಗರವನ್ನು 
ನಾಶಮಾಡುತ್ತೇನೆ. ಜನರು, ರಾಜರು, ಮುಂದಾಳು 
ಗಳು, ಯಾಜಕರು, ಪ್ರವಾದಿಗಳು, ಯೆಹೂದದ ಪ್ರಜೆ 
ಗಳು, ಜೆರುಸಲೇಮಿನ ನಿವಾಸಿಗಳು ಇವರೆಲ್ಲರೂ ನನಗೆ 
ಕೋಪ ಬರುವಂತೆ ಮಾಡಿದ್ದಾರೆ. 

3""ಆ ಜನರು ಸಹಾಯಕೋರಿ ನನ್ನಲ್ಲಿಗೆ ಬರ 
ಬೇಕಾಗಿತ್ತು ಆದರೆ ಅವರು ನನಗೆ ವಿಮುಖರಾದರು. 
ನಾನು ಮತ್ತೆಮತ್ತೆ ಅವರಿಗೆ ಬುದ್ಧಿಕಲಿಸುವ ಪ್ರಯತ್ನ 
ಮಾಡಿದೆ. ಆದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ. 
ನಾನು ಅವರನ್ನು ತಿದ್ದುವ ಪ್ರಯತ್ನ ಮಾಡಿದೆ ಆದರೆ 
ಅವರು ನನ್ನ ಮಾತನ್ನು ಕೇಳಲಿಲ್ಲ. 3 ಜನರು ತಮಗಾಗಿ 
ವಿಗ್ರಹಗಳನ್ನು ಮಾಡಿಕೊಂಡಿದ್ದಾರೆ. ನಾನು ಆ ವಿಗ್ರಹ 
ಗಳನ್ನು ದ್ವೇಷಿಸುತ್ತೇನೆ. ನನ್ನ ಹೆಸರಿನಿಂದ ಖ್ಯಾತಿಗೊಂಡ 
ಆಲಯದಲ್ಲಿ ಆ ವಿಗ್ರಹಗಳನ್ನಿಟ್ಟು ನನ್ನ ಆಲಯವನ್ನು 
"ಹೊಲಸು' ಮಾಡಿದ್ದಾರೆ. 

ನ ಬೆನ್‌ಹಿನ್ನೋಮ್‌ ಕಣಿವೆಯಲ್ಲಿ ಅವರು ಸುಳ್ಳು 
ದೇವರಾದ ಬಾಳನಿಗಾಗಿ ಎತ್ತರವಾದ ಸ್ಥಳಗಳನ್ನು ಕಟ್ಟಿ 
ದ್ಹಾರೆ. ತಮ್ಮ ಮಕ್ಕಳನ್ನು ಆಹುತಿಕೊಡುವದಕ್ಕಾಗಿ ಈ 
ಪೂಜಾ ಸ್ಥಳಗಳನ್ನು ಕಟ್ಟಿಸಿದ್ದಾರೆ. ಇಂಥಾ ಭಯಂಕರ 
ವಾದ ಕೆಲಸವನ್ನು ಮಾಡಲು ನಾನು ಅವರಿಗೆ ಆಜ್ಞಾಪಿ 
ಸಿಲ್ಲ. ಯೆಹೂದದ ಜನರು ಇಂಥಾ ಭಯಂಕರವಾದ 
ಕಾರ್ಯವನ್ನು ಮಾಡುವರೆಂದು ನಾನೆಂದೂ 
ಊಹಿಸಿರಲಿಲ್ಲ. 

36°": ಭಾಬಿಲೋನಿನ ರಾಜನು ಜಿರುಸಲೇಮ್‌ ನಗರ 
ವನ್ನು ಸ್ವಾಧೀನಪಡಿಸಿಕೊಳ್ಳುವನು. ಈ ಪಟ್ಟಣವನ್ನು 
ವಶಪಡಿಸಿಕೊಳ್ಳಲು ಅವನು ಖಡ್ಗ ಕ್ಪಾಮ, ಭಯಂಕರ 
ವಾದ ವ್ಯಾಧಿಗಳನ್ನು ಬಳಸಿಕೊಳ್ಳುವನು' ಎಂದು ನೀವು 
ಹೇಳುತ್ತಿದ್ದೀರಿ. ಆದರೆ ಇಸ್ರೇಲರ ದೇವರಾದ 


ಯೆರೆಮೀಯ 32:37-33:9 


ಯೆಹೋವನು ಹೀಗೆ ಹೇಳುತ್ತಾನೆ: 3'"ಇಸ್ರೇಲರನ್ನು 
ಮತ್ತು ಯೆಹೂದ್ಯರನ್ನು ತಮ್ಮ ಪ್ರದೇಶವನ್ನು ಬಿಟ್ಟು 
ಹೋಗಲು ನಾನು ಒತ್ತಾಯಿಸಿದ್ದೇನೆ. ನಾನು ಅವರ 
ಮೇಲೆ ತುಂಬ ಕೋಪಗೊಂಡಿದ್ದೆ. ಆದರೆ ನಾನು ಅವ 
ರನ್ನು ಈ ಸ್ಥಳಕ್ಕೆ ಹಿಂದಿರುಗಿಸುವೆನು. ನಾನು ಒತ್ತಾಯಿಸಿ 
ಅವರನ್ನು ಅಟ್ಟಿದ ಸ್ಥಳಗಳಿಂದ ಅವರನ್ನು ಒಟ್ಟುಗೂಡಿಸು 
ವೆನು. ಅವರನ್ನು ಪುನಃ ಈ ಸ್ಥಳಕ್ಕೆ ಕರೆತರುವೆನು. ಅವರು 
ನೆಮ್ಮದಿಯಿಂದ ಮತ್ತು ಸುರಕ್ಷಿತವಾಗಿ ಇರುವಂತೆ ಮಾಡು 
ವೆನು. *ಇಸ್ರೇಲರು ಮತ್ತು ಯೆಹೂದ್ಯರು ನನ್ನ ಭಕ್ತ 
ರಾಗಿರುವರು, ನಾನು ಅವರ ದೇವರಾಗಿರುವೆನು. 
3ಓಂದೇ ಜನಾಂಗವಾಗುವ ಬಯಕೆಯನ್ನು ನಾನು 
ಅವರಲ್ಲಿ ಉಂಟುಮಾಡುವೆನು. ಅವರು ತಮ್ಮ ಜೀವ 





990 


ಜೆರುಸಲೇಮಿನ ಸುತ್ತಲಿನ ಪ್ರದೇಶದಲ್ಲಿ ಅವರು ಹೊಲ 
ಗಳನ್ನು ಕೊಂಡುಕೊಳ್ಳುವರು. ಅವರು ಯೆಹೂದ 
ಪ್ರದೇಶದ ಊರುಗಳಲ್ಲಿಯೂ ಬೆಟ್ಟಪ್ರದೇಶದಲ್ಲಿಯೂ 
ಪಶ್ಚಿಮದ ಇಳಿಜಾರು ಪ್ರದೇಶದಲ್ಲಿಯೂ ದಕ್ಷಿಣದ 
ಮರಳುಗಾಡಿನಲ್ಲಿಯೂ ಹೊಲಗಳನ್ನು ಕೊಂಡುಕೊಳ್ಳು 
ವರು. ನಾನು ನಿಮ್ಮ ಜನರನ್ನು ನಿಮ್ಮ ಪ್ರದೇಶಕ್ಕೆ ಪುನಃ 
ಕರೆದುಕೊಂಡು ಬರುವದರಿಂದ ಹೀಗಾಗುವುದು.'' 
ಇದು ಯೆಹೋವನ ನುಡಿ. 


ದೇವರ ವಾಗ್ದಾನ 
ಎರಡನೇ ಬಾರಿ ಯೆರೆಮೀಯನಿಗೆ ಯೆಹೋವ 
33 ನಿಂದ ಸಂದೇಶ ಬಂದಿತು. ಯೆರೆಮೀಯನು 





ಮಾನವೆಲ್ಲಾ ನನ್ನನ್ನು ಆರಾಧಿಸಬೇಕೆಂಬ ಬಯಕೆಯನ್ನು 
ಹೊಂದಿರುವರು. ಹೌದು, ಅವರ ಬಯಕೆಯೂ ಅವರ 
ಮಕ್ಕಳ ಬಯಕೆಯೂ ಇದೇ ಆಗಿರುವುದು. "ನಾನು 
ಇಸ್ರೇಲರ ಮತ್ತು ಯೆಹೂದ್ಯರ ಸಂಗಡ ಒಂದು ಒಹಂ 
ಬಡಿಕೆಯನ್ನು ಮಾಡಿಕೊಳ್ಳುವೆನು. ಈ ಒಡಂಬಡಿಕೆಯು 
ಶಾಶ್ವತವಾಗಿರುವುದು. ಈ ಒಡಂಬಡಿಕೆಗನುಸಾರವಾಗಿ 
ನಾನು ಅವರಿಗೆ ವಿಮುಖನಾಗುವುದೇ ಇಲ್ಲ. ನಾನು 
ಯಾವಾಗಲೂ ಅವರಿಗೆ ಒಳ್ಳೆಯವನಾಗಿರುತ್ತೇನೆ. 
ನನ್ನನ್ನು ಗೌರವಿಸಬೇಕೆಂಬ ಇಚ್ಛೆಯನ್ನು ಅವರಲ್ಲಿ ಬರ 
ಮಾಡುತ್ತೇನೆ. ಆಗ ಅವರೆಂದಿಗೂ ನನಗೆ ವಿಮುಖರಾಗು 
ವದಿಲ್ಲ. *'ಅವರು ನನ್ನನ್ನು ಸಂತೋಷಪಡಿಸುವರು. 
ಅವರಿಗೆ ಒಳ್ಳೆಯದನ್ನು ಮಾಡುವದರಲ್ಲಿ ನಾನು 
ಸಂತೋಷಪಡುವೆನು. ನಾನು ಖಂಡಿತವಾಗಿ ಅವರನ್ನು ಈ 
ದೇಶದಲ್ಲಿ ನೆಟ್ಟು ಬೆಳೆಯುವಂತೆ ಮಾಡುತ್ತೇನೆ. ಇದನ್ನು 
ನಾನು ಮನಃಪೂರ್ವಕವಾಗಿ ಮಾಡುತ್ತೇನೆ.''' 
“ಯೆಹೋವನು ಇಂತೆನ್ನುತ್ತಾನೆ: ""ಇಸ್ರೈಲಿನ ಮತ್ತು 
ಯೆಹೂದದ ಜನರ ಮೇಲೆ ನಾನು ಈ ಮಹಾವಿಪತ್ತನ್ನು 
ತಂದಿದ್ದೇನೆ. ಅದರಂತೆಯೇ ನಾನು ಅವರಿಗೆ ಒಳಿತನ್ನು 
ತರುವೆನು. ನಾನು ಅವರಿಗೆ ಒಳ್ಳೆಯದನ್ನು ಮಾಡುವ 
ದಾಗಿ ಮಾತುಕೊಡುತ್ತೇನೆ. ನೀವು "ಈ ಪ್ರದೇಶದ 
ಒಂದು ಬರಿದಾದ ಮರುಭೂಮಿ. ಇಲ್ಲಿ ಜನರಾಗಲೀ 
ಪ್ರಾಣಿಗಳಾಗಲೀ ಇಲ್ಲ. ಬಾಬಿಲೋನಿನ ಸೈನ್ಯವು ಈ 
ದೇಶವನ್ನು ಸೋಲಿಸಿದೆ' ಎಂದು ಹೇಳುತ್ತಿರುವಿರಿ. ಆದರೆ 
ಮುಂದಿನಕಾಲದಲ್ಲಿ ಜನರು ಪುನಃ ಈ ಪ್ರದೇಶದಲ್ಲಿ 
ಹೊಲಗಳನ್ನು ಕೊಂಡುಕೊಳ್ಳುವರು. “ಜನರು ಹಣ 
ಕೊಟ್ಟು ಭೂಮಿಯನ್ನು ಕೊಂಡುಕೊಳ್ಳುವರು. ಅವರು 
ಕರಾರುಪತ್ರಗಳಿಗೆ ಸಹಿಹಾಕುವರು. ಜನರು ಕ್ರಯಪತ್ರ 
ಗಳಿಗೆ ಸಹಿ ಹಾಕುವದನ್ನು ಬೇರೆಯವರು ನೋಡುವರು. 
ಬೆನ್ಯಾಮೀನ್‌ ವಂಶದವರು ವಾಸಿಸುವ ಪ್ರದೇಶದಲ್ಲಿ 
ಜನರು ಪುನಃ ಹೊಲಗಳನ್ನು ಕೊಂಡುಕೊಳ್ಳುವರು. 


ಇನ್ನೂ ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದನು. 
2ಯಹೋವನು ಭೂಮಿಯನ್ನು ಸೃಷ್ಟಿಸಿದನು. ಆತನೇ 
ಅದನ್ನು ಸುರಕ್ಷಿತವಾಗಿಹುವನು. ಯೆಹೋವನು 
ಇಂತೆನ್ನುತ್ತಾನೆ: 3°" ಯೆಹೂದವೇ, ನನಗೆ ಪ್ರಾರ್ಥಿಸು. 
ಆಗ ನಾನು ನಿನಗೆ ಹೇಳುತ್ತೇನೆ. ನಾನು ನಿನಗೆ ಬಹು 
ಮುಖ್ಯವಾದ ರಹಸ್ಯಗಳನ್ನು ತಿಳಿಸುತ್ತೇನೆ. ಈ ಸಂಗತಿ 
ಗಳನ್ನು ನೀನು ಹಿಂದೆಂದೂ ಕೇಳಲಿಲ್ಲ. “ಯೆಹೋವನು 
ಇಸ್ರೇಲಿನ ದೇವರಾಗಿದ್ದಾನೆ. ಜಿರುಸಲೇಮಿನಲ್ಲಿನ ಮನೆ 
ಗಳ ಬಗ್ಗೆಯೂ ಮತ್ತು ಯೆಹೂದದ ರಾಜರ ಅರಮನೆಗಳ 
ಬಗ್ಗೆಯೂ ಯೆಹೋವನು ಹೀಗೆ ಹೇಳುತ್ತಾನೆ. ವೈರಿಗಳು 
ಆ ಮನೆಗಳನ್ನು ಕೆಡವಿಬಿಡುತ್ತಾರೆ. ವೈರಿಗಳು ನಗರದ 
ಕೋಟೆಗೋಡೆಗಳ ತುದಿಯವರೆಗೂ ಇಳಿಜಾರಾದ 
ಗೋಡೆಗಳನ್ನು ಕಟ್ಟುತ್ತಾರೆ. ವೈರಿಗಳು ಖಡ್ಗ ಹಿಡಿದು ಈ 
ನಗರದ ಜನರೊಂದಿಗೆ ಕಾದಾಡುವರು. 

5""ಜಿರುಸಲೇಮಿನ ಜನರು ಅನೇಕ ದುಷ್ಕೃತ್ಯಗಳನ್ನು 
ಮಾಡಿದ್ದಾರೆ. ನಾನು ಅವರ ಮೇಲೆ ಕೋಪಗೊಂಡಿ 
ದ್ದೇನೆ; ಅವರಿಗೆ ವಿರುದ್ಧವಾಗಿದ್ದೇನೆ. ನಾನು ಅಲ್ಲಿ ಬಹಳ 
ಜನರನ್ನು ಕೊಂದುಹಾಕುವೆನು. ಬಾಬಿಲೋನಿನ ಸೈನ್ಯವು 
ಜೆರುಸಲೇಮಿನ ವಿರುದ್ಧ ಹೋರಾಡಲು ಬರುವುದು. 
ಜೆರುಸಲೇಮಿನ ಮನೆಗಳಲ್ಲಿಅನೇಕಾನೇಕ ಮೃತ ದೇಹ 
ಗಳು ಕಣ್ಣಿಗೆ ಬೀಳುವವು. 

6""ಅನಂತರ ನಾನು ಆ ನಗರದ ಜನರನ್ನು ಕೃಮಿಸು 
ವೆನು. ಆ ಜನರು ಶಾಂತಿಯನ್ನೂ ಸುರಕ್ಸಣೆಯನ್ನೂ 
ಪಡೆಯುವಂತೆ ಮಾಡುವೆನು. ಯೆಹೂದ ಮತ್ತು ಇಸ್ರೇ 
ಲುಗಳಿಗೆ ಮತ್ತೊಮ್ಮೆ ಒಳ್ಳೆಯದಾಗುವಂತೆ ಮಾಡುವೆನು. 
ಅವರನ್ನು ನಾನು ಮೊದಲಿನಂತೆ ಶಕ್ತಿಶಾಲಿಗಳನ್ನಾಗಿ 
ಮಾಡುವೆನು. *ಅವರು ನನ್ನ ವಿರುದ್ಧ ಪಾಪಗಳನ್ನು ಮಾಡಿ 
ದರೂ ಅವರ ಪಾಪಗಳನ್ನು ತೊಳೆದುಬಿಡುವೆನು. ಅವರು 
ನನ್ನ ವಿರುದ್ಧ ಕಾದಾಡಿದರೂ ಅವರನ್ನು ಕ್ಚಮಿಸುವೆನು. 
ಆಗ ಜೆರುಸಲೇಮ್‌ ಒಂದು ಅದ್ಭುತವಾದ ಸ್ಥಳ 


೨91 


ವಾಗುವುದು; ಜನರು ಸಂತೋಷದಿಂದಿರುವರು. ಅಲ್ಲಿ 
ನಡೆದ ಒಳ್ಳೆಯ ಸಂಗತಿಗಳ ಬಗ್ಗೆ ಕೇಳಿದಾಗ ಬೇರೆ 
ಜನಾಂಗಗಳ ಜನರು ಅದನ್ನು ಹೊಗಳುವರು; ವಿಸ್ಮಯ 
ಪಡುವರು. ನಾನು ಜಿರುಸಲೇಮಿಗೆ ಮಾಡುತ್ತಿರುವ 
ಒಳಿತಿನ ವಿಷಯವು ಅವರ ಕಿವಿಗೆ ಬೀಳುವುದು. 
10"""ನಮ್ಮ ದೇಶವು ಒಂದು ಬರಿದಾದ ಮರುಭೂಮಿ 
ಯಾಗಿದೆ. ಅಲ್ಲಿ ಜನರಾಗಲೀ ಪ್ರಾಣಿಗಳಾಗಲೀ ವಾಸಿಸು 
ವದಿಲ್ಲ' ಎಂದು ನೀವು ಹೇಳುತ್ತಿರುವಿರಿ. ಜೆರುಸಲೇಮಿನ 
ಬೀದಿಗಳಲ್ಲಿ ಮತ್ತು ಯೆಹೂದದ ಊರುಗಳಲ್ಲಿ ಈಗ 
ಮೌನವಿದೆ. ಆದರೆ ಬೇಗನೆ ಅಲ್ಲಿ ಧ್ವನಿಕೇಳಿಸುವುದು. 
ಅಲ್ಲಿ ಹರ್ಷದ ಮತ್ತು ಸಂತೋಷದ ಧ್ವನಿ ಕೇಳಿ 
ಬರುವುದು. ಅಲ್ಲಿ ವಧುವರರ ಸಂತೋಷದ ಧ್ವನಿ ಕೇಳಿ 
ಸುವುದು. ಜನರು ಯೆಹೋವನ ಆಲಯಕ್ಕೆ ತಮ್ಮ 
ಕಾಣಿಕೆಗಳನ್ನು ಅರ್ಪಿಸಲು ಬರುವ ಧ್ವನಿಯು ಕೇಳಿಸು 
ವುದು. ಅವರು "ಸರ್ವಶಕ್ತನಾದ ಯೆಹೋವನನ್ನು 
ಸ್ತುತಿಸಿರಿ. ಆತನು ಒಳ್ಳೆಯವನು. ಆತನ ಕರುಣೆಯು 
ಶಾಶ್ವತವಾಗಿರುವುದು' ಎಂದು ಹೇಳುವರು. ನಾನು 
ಯೆಹೂದಕ್ಕೆ ಪುನಃ ಸುಸ್ಥಿತಿಯನ್ನು ತರುವುದರಿಂದ 
ಜನರು ಹೀಗೆ ಹೇಳುವರು. ಅದು ಮೊದಲಿನಂತೆ ಆಗು 
ವುದು.'' ಯೆಹೋವನು ಈ ವಿಷಯಗಳನ್ನು ಹೇಳಿದನು. 
12ಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ: ""ಈ 
ಸ್ಥಳವು ಈಗ ಬರಿದಾಗಿದೆ. ಈಗ ಇಲ್ಲಿ ಜನರಾಗಲೀ ಪಶು 
ಗಳಾಗಲೀ ವಾಸಿಸುವದಿಲ್ಲ. ಆದರೆ ಯೆಹೂದದ ಎಲ್ಲಾ 
ಊರುಗಳಲ್ಲಿ ಜನರು ವಾಸಿಸುವರು; ಕುರುಬರು 
ವಾಸಿಸುವರು. ಕುರಿಮಂದೆಗಳಿಗಾಗಿ ಹುಲ್ಲುಗಾವಲುಗ 
ಳಿರುವವು. ಕುರಿಗಳು ತಮ್ಮ ಮುಂದೆ ನಡೆದುಕೊಂಡು 
ಹೋಗುವಾಗ ಕುರುಬರು ಅವುಗಳನ್ನು ಎಣಿಸುವರು. 
ಇಡೀ ದೇಶದಲ್ಲೆಲ್ಲ ಅಂದರೆ ಬೆಟ್ಟಪ್ರದೇಶದಲ್ಲಿಯೂ 
ಪಶ್ಚಿಮದ ಇಳಿಜಾರು ಪ್ರದೇಶಗಳಲ್ಲಿಯೂ ನೆಗೆವ್‌ 
ಪ್ರದೇಶದಲ್ಲಿಯೂ ಯೆಹೂದದ ಎಲ್ಲಾ ಊರುಗ 
ಳಲ್ಲಿಯೂ ತಮ್ಮ ಕುರಿಗಳನ್ನು ಎಣಿಸುತ್ತಿರುವರು.'' 


ಉತ್ತಮ ಶಾಖಿ 

ಇದು ಯೆಹೋವನ ನುಡಿ: ""ನಾನು ಇಸ್ರೇಲಿನ 
ಮತ್ತು ಯೆಹೂದದ ಜನರಿಗೆ ಒಂದು ವಿಶೇಷವಾದ 
ವಾಗ್ದಾನವನ್ನು ಮಾಡಿದೆ. ನನ್ನ ವಾಗ್ದಾವು ನೆರವೇರುವ 
ಸಮಯ ಬರುತ್ತಿದೆ. 

15ಆಗ ನಾನು ದಾವೀದನ ವಂಶದಿಂದ ಒಳ್ಳೆಯದಾದ 
ಮೊಳಕೆಯೊಂದನ್ನು' ಚಿಗುರಿಸುವೆನು. ಆ ಮೊಳಕೆಯು 
ದೇಶಕ್ಕೆ ಒಳ್ಳೆಯದನ್ನೂ ನೀತಿಯುತವಾದುದನ್ನೂ 
ಮಾಡುವುದು. !"ಆಗ ಯೆಹೂದ್ಯರು ಸುರಕ್ಷಿತರಾಗಿರು 
ವರು. ಜಿರುಸಲೇಮಿನಲ್ಲಿ ಜನರು ಸುರಕ್ಷಿತರಾಗಿರುವರು. 


ಯೆರೆಮೀಯ 33:10-26 


ಆ "ಮೊಳಕೆಯ ಹೆಸರು 
ಒಳ್ಳೆಯವನು.''' * 

17 ಯೆಹೋವನು ಇಂತೆನ್ನುತ್ತಾನೆ: " ಯಾವಾಗಲೂ 
ದಾವೀದನ ವಂಶದವನೊಬ್ಬನು ಸಿಂಹಾಸನಾರೂಢ 
ನಾಗಿದ್ದುಕೊಂಡು ಇಸ್ರೇಲರನ್ನು ಆಳುವನು. "ಯಾವಾ 
ಗಲೂ ಲೇವಿವಂಶದವರೇ ಯಾಜಕರಾಗಿರುವರು. ಆ 
ಯಾಜಕರು ಸದಾಕಾಲ ನನ್ನ ಎದುರಿನಲ್ಲಿ ನಿಂತು 
ಕೊಂಡು ಸರ್ವಾಂಗಹೋಮ, ಧಾನ್ಯಸಮರ್ಪಣೆ ಮತ್ತು 
ಯಜ್ಞಗಳನ್ನು ಮಾಡುವರು.'' 

9 ಯೆರೆಮೀಯನಿಗೆ ಯೆಹೋವನಿಂದ ಈ ಸಂದೇಶ 
ಬಂದಿತು. ಯೆಹೋವನು ಹೀಗೆ ಹೇಳಿದನು: "ಹಗಲು 
ಮತ್ತು ರಾತ್ರಿಗಳ ಜೊತೆ ನಾನೊಂದು ಒಹಂಬಡಿಕೆಯನ್ನು 
ಮಾಡಿಕೊಂಡಿದ್ದೇನೆ. ಅವುಗಳು ಶಾಶ್ಚತವಾಗಿ ಮುಂದು 
ವರಿಯಲು ನಾನು ಒಪ್ಪಿಕೊಂಡಿದ್ದೇನೆ. ನೀವು ಆ 
ಒಡಂಬಡಿಕೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನೀವು 
ಆ ಒಡಂಬಡಿಕೆಯನ್ನು ಬದಲಾಯಿಸಬಹುದಾದರೆ 
ನೀವು ದಾವೀದನ ಮತ್ತು ಲೇವಿಯರ ಜೊತೆ ನಾನು 
ಮಾಡಿಕೊಂಡ ಒಪ್ಪಂದವನ್ನೂ ಬದಲಾಯಿಸಬಹುದು. 
ಆಗ ದಾವೀದನ ವಂಶದವರು ರಾಜರಾಗಲಾರರು ಮತ್ತು 
ಲೇವಿಯರ ವಂಶದವರು ಯಾಜಕರಾಗಲಾರರು. 
ಆದರೆ ನಾನು ನನ್ನ ಸೇವಕನಾದ ದಾವೀದನಿಗೂ ಲೇವಿ 
ಯರಿಗೂ ಅಸಂಖ್ಯಾತ ಸಂತಾನವನ್ನು ಕೊಡುತ್ತೇನೆ. 
ಅವರು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದ 
ಮರಳಿನಂತೆಯೂ ಅಸಂಖ್ಯಾತರಾಗುವರು.'' 

ಚಿಯರೆಮೀಯನು ಯೆಹೋವನಿಂದ ಈ ಸಂದೇಶ 
ವನ್ನು ಪಡೆದನು: 2" ಯೆರೆಮೀಯನೇ, ಜನರು ಏನು 
ಹೇಳಿದರೆಂಬುದನ್ನು ಕೇಳಲಿಲ್ಲವೇ? "ಯೆಹೋವನು 
ಯೆಹೂದದಲ್ಲಿ ಮತ್ತು ಇಸ್ರೇಲಿನಲ್ಲಿ ಎರಡು ಕುಟುಂಬ 
ಗಳನ್ನು ಆರಿಸಿಕೊಂಡನು; ಆದರೆ ಈಗ ಅವರನ್ನು 
ತಿರಸ್ಕರಿಸಿದ್ದಾನೆ.' ಎಂದು ಅವರು ಹೇಳುತ್ತಿದ್ದಾರೆ. ಅನ್ಯ 
ಜನರು ನನ್ನ ಜನರನ್ನು ಎಷ್ಟು ದ್ವೇಷಿಸುತ್ತಾರೆಂದರೆ, 
ಅವರು ಒಂದು ಜನಾಂಗವಾಗಿ ಮುಂದುವರಿಯುವುದು 
ಅವರಿಗೆ ಇಷ್ಟವೇ ಇಲ್ಲ.'' 

2 ಯಹೋವನು ಇಂತೆನ್ನುತ್ತಾನೆ: ""ಹಗಲಿರುಗಳ 
ಸಂಗಡ ನಾನು ಮಾಡಿಕೊಂಡ ಒಡಂಬಡಿಕೆ ಸ್ಥಿರವಾಗಿಲ್ಲ 
ದಿದ್ದರೆ ಮತ್ತು ಭೂಮ್ಯಾಕಾಶಗಳಿಗೆ ನಾನು ಕಟ್ಟಳೆಗಳನ್ನೇ 
ವಿಧಿಸಿಲ್ಲದಿದ್ದರೆ. ಅವರನ್ನು ತ್ಯಜಿಸಬಹುದೇನೊ! 
ಯಾಕೋಬನ ಸಂತಾನದವರನ್ನು ತ್ಯಜಿಸಿ ದಾವೀದನ 
ವಂಶದವರು ಅಬ್ರಹಾಮ, ಇಸ್ಲಾಕ ಮತ್ತು ಯಾಕೋಬರ 


"ಯೆಹೋವನು 











ಯೆಹೋವನೇ ಒಳ್ಳೆಯವನು ಅಕ್ಬರಶಃ "ನಮ್ಮ ನೀತಿಸ್ವರೂಪತೆಯು 
ಯೆಹೋವನು ಮಾತ್ರ.” "ಯೆಹೋವನು ನಮ್ಮನ್ನು ನಿರಾಪರಾಧಿಗಳ 
ನ್ನಾಗಿ ಮಾಡುತ್ತಾನೆ'' ಅಥವಾ ""ನಮಗೆ ಜಯವನ್ನು ಕೊಡುತ್ತಾನೆ.'' 


ಯೆರೆಮೀಯ 34:1-15 


ಸಂತತಿಯವರನ್ನು ಆಳದಂತೆ ಮಾಜಬಹುದೇನೊ! ಆದರೆ 
ದಾವೀದನು ನನ್ನ ಸೇವಕ. ನಾನು ಅವರಿಗೆ ಕರುಣೆ 
ತೋರೇ ತೋರುವೆನು; ಅವರಿಗೆ ಒಳ್ಳೆಯದಾಗುವಂತೆ 
ಮಾಡೇ ಮಾಹುವೆನು.'' 


ಯೆಹೂದದ ರಾಜನಾದ ಚಿದ್ಯೀಯನಿಗೆ ಒಂದು 
ಎಚ್ಚರಿಕೆ 
ಯೆಹೋವನಿಂದ ಯೆರೆಮೀಯನಿಗೆ ಒಂದು 
34 ಸಂದೇಶ ಬಂದಿತು. ಬಾಬಿಲೋನಿನ ರಾಜನಾದ 
ನೆಬೂಕದ್ದೆಚ್ಚರನು ಜೆರುಸಲೇಮ್‌ ಮತ್ತು ಅದರ ಸುತ್ತ 
ಮುತ್ತಲಿನ ಊರುಗಳ ವಿರುದ್ಧ ಯುದ್ಧ ಮಾಡುತ್ತಿದ್ದಾಗ 
ಈ ಸಂದೇಶ ಬಂದಿತು. ಆಗ ನೆಬೂಕೆದ್ದೆಚ್ಚರನ ಸಂಗಡ 
ಅವನ ಸಮಸ್ತ ಸೈನ್ಯವು ಮತ್ತು ಅವನ ಸಾಮ್ರಾಜ್ಯದಲ್ಲಿದ್ದ 
ಎಲ್ಲಾ ರಾಜ್ಯಗಳ ಮತ್ತು ಜನರ ಸೈನ್ಯವು ಇತ್ತು. 
2ಆ ಸಂದೇಶ ಹೀಗಿತ್ತು: ""ಇಸ್ರೇಲಿನ ದೇವರಾದ 
ಯೆಹೋವನು ಹೀಗೆ ಹೇಳುತ್ತಾನೆ: ಯೆರೆಮೀಯನೇ, 
ಯೆಹೂದದ ರಾಜನಾದ ಚಿದ್ಕ್ಯೀಯನ ಬಳಿಗೆ ಹೋಗಿ 
ಅವನಿಗೆ ಈ ಸಂದೇಶವನ್ನು ತಿಳಿಸು. "ಚಿದ್ಕೀಯನೇ, 
ಯೆಹೋವನು ಹೀಗೆ ಹೇಳುತ್ತಾನೆ: ಅತಿ ಶೀಘ್ರದಲ್ಲಿ 
ನಾನು ಜಿರುಸಲೇಮ್‌ ನಗರವನ್ನು ಬಾಬಿಲೋನಿನ ರಾಜ 
ನಿಗೆ ಒಪ್ಪಿಸುತ್ತೇನೆ; ಅವನು ಅದನ್ನು ಸುಟ್ಟುಬಿಡುತ್ತಾನೆ. 
ಚಿದ್ದೀಯನೇ, ನೀನು ಬಾಬಿಲೋನಿನ ರಾಜನಿಂದ 
ತಪ್ಪಿಸಿಕೊಳ್ಳಲಾರೆ. ನಿಶ್ಚಿತವಾಗಿ ನಿನ್ನನ್ನು ಹಿಡಿದು ಅವನಿಗೆ 
ಒಪ್ಪಿಸಲಾಗುವುದು. ಬಾಬಿಲೋನಿನ ರಾಜನನ್ನು ನೀನು 
ಪ್ರತ್ಯಕ್ಷವಾಗಿ ನೋಡುವೆ. ಅವನು ನಿನ್ನೊಂದಿಗೆ ಮುಖಾ 
ಮುಖಿಯಾಗಿ ಮಾತನಾಡುವನು; ನೀನು ಬಾಬಿಲೋ 
ನಿಗೆ ಹೋಗುವೆ. “ಯೆಹೂದದ ರಾಜನಾದ ಚಿದ್ಕೀ 
ಯನೇ, ಯೆಹೋವನ ವಾಗ್ದಾನವನ್ನು ಕೇಳು. ಯೆಹೋ 
ವನು ನಿನ್ನ ಬಗ್ಗೆ ಹೀಗೆ ಹೇಳುತ್ತಾನೆ. ನಿನ್ನನ್ನು ಖಡ್ಗದಿಂದ 
ಕೊಲ್ಲಲಾಗುವುದಿಲ್ಲ. *ನೀನು ಸಮಾಧಾನದಿಂದ 
ಸಾಯುವೆ. ನೀನು ರಾಜನಾಗುವ ಮುನ್ನ ಆಳಿದ ನಿನ್ನ 
ಪೂರ್ವಿಕರಿಗೆ ಗೌರವ ತೋರುವದಕ್ಕಾಗಿ ಜನರು ಶವ 
ಸಂಸ್ಕಾರದ ಧೂಪವನ್ನು ಹಾಕಿದ್ದರು. ಹಾಗೆಯೇ ನಿನ್ನನ್ನು 
ಗೌರವಿಸಲು ಜನರು ಶವಸಂಸ್ಕಾರದ ಧೂಪವನ್ನು 
ಹಾಕುವರು. ಅವರು ನಿನಗೋಸ್ಕರ ಅಳುವರು. ಅವರು 
ದುಃಖದಿಂದ, "ಅಯ್ಯೋ, ಯೆಹೋವನೇ'' ಎಂದು 
ಗೋಳಾಡುವರು. ಸ್ವತಃ ನಾನೇ ನಿನಗೆ ಈ ವಾಗ್ದಾನವನ್ನು 
ಮಾಡುತ್ತಿದ್ದೇನೆ.''' ಇದು ಯೆಹೋವನ ನುಡಿ. 
ಆದುದರಿಂದ ಯೆರೆಮೀಯನು ಜೆರುಸಲೇಮಿ 
ನಲ್ಲಿದ್ದ ಚಿದ್ಕೀಯನಿಗೆ ಯೆಹೋವನ ಸಂದೇಶವನ್ನು 
ಕೊಟ್ಟನು. 7ಆಗ ಬಾಬಿಲೋನಿನ ರಾಜನ ಸೈನ್ಯವು ಜಿರುಸ 
ಲೇಮಿನ ವಿರುದ್ದ ಹೋರಾಡುತ್ತಿತ್ತು ಬಾಬಿಲೋನಿನ 








992 


ಸೈನ್ಯವು ತಾನು ಇನ್ನೂ ಸ್ವಾಧೀನಪಡಿಸಿಕೊಳ್ಳದ ಯೆಹೂ 
ದದ ನಗರಗಳ ವಿರುದ್ಧ ಕೂಡ ಹೋರಾಡುತ್ತಿತು. ಆ 
ಪಟ್ಟಣಗಳೆಂದರೆ ಲಾಕೀಷ ಮತ್ತು ಅಜೀಕ. ಯೆಹೂದ 
ದಲ್ಲಿ ಕೋಟೆಗಳನ್ನು ಹೊಂದಿದ್ದ ನಗರಗಳೆಂದರೆ 
ಇವೆರಡೇ. 


ಜನರು ಒಡಂಬಡಿಕೆಯನ್ನು ಮುರಿದರು 

*ರಾಜನಾದ ಚಿದ್ಧೀಯನು ಜಿರುಸಲೇಮಿನ ಎಲ್ಲಾ 
ಜನರೊಂದಿಗೆ ಇಬ್ರಿಯದ ಗುಲಾಮರೆಲ್ಲರನ್ನೂ ಬಿಡು 
ಗಡೆ ಮಾಡುವದಾಗಿ ಮಾತುಕೊಟ್ಟಿದ್ದನು. ಚಿದ್ಕ್ಯೀಯನು 
ಹೀಗೆ ಮಾತುಕೊಟ್ಟ ತರುವಾಯ ಯೆಹೋವನಿಂದ 
ಯೆರೆಮೀಯನಿಗೆ ಒಂದು ಸಂದೇಶ ಬಂದಿತು. 'ಪ್ರತಿ 
ಯೊಬ್ಬ ವ್ಯಕ್ತಿಯು ತನ್ನ ಇಬ್ರಿಯ ದಾಸದಾಸಿಯರನ್ನು 
ಬಿಡುಗಡೆ ಮಾಡಬೇಕಾಗಿತ್ತು ಯೆಹೂದದ ಕುಲದ 
ಯಾರನ್ನೂ ಗುಲಾಮರನ್ನಾಗಿ ಇಟ್ಟುಕೊಳ್ಳುವಂತಿರ 
ಲಿಲ್ಲ. ಆದುದರಿಂದ ಯೆಹೂದದ ಸಮಸ್ತ 
ಮುಖಂಹರು ಮತ್ತು ಎಲ್ಲಾ ಜನರು ತಮ್ಮ ದಾಸದಾಸಿ 
ಯರನ್ನು ಬಿಹುಗಡೆ ಮಾಡುವುದಾಗಿಯೂ ಅವರಿಂದ 
ಮುಂದೆ ಕೆಲಸಮಾಡಿಸುವದಿಲ್ಲ ಎಂಬುದಾಗಿಯೂ 
ಒಪ್ಪಿಕೊಂಡರು. ಆದುದರಿಂದ ಎಲ್ಲಾ ಗುಲಾಮರನ್ನು 
ಬಿಡುಗಡೆ ಮಾಡಲಾಯಿತು. !! ಬಳಿಕ ಗುಲಾಮರನ್ನು 
ಇಟ್ಟುಕೊಂಡಿದ್ದ ಜನರು ತಮ್ಮ ಮನಸ್ಸನ್ನು ಬದಲಾಯಿಸಿ 
ತಾವು ಬಿಡುಗಡೆ ಮಾಡಿದ ಜನರನ್ನು ಪುನಃ ತಮ್ಮ 
ಗುಲಾಮರನ್ನಾಗಿ ಮಾಡಿಕೊಂಡರು. 

123೬ಗ ಯೆರೆಮೀಯನಿಗೆ ಯೆಹೋವನಿಂದ ಈ 
ಸಂದೇಶ ಬಂದಿತು: 'ಶಯೆರೆಮೀಯನೇ, ಇಸ್ರೇಲಿನ 
ದೇವರಾದ ಯೆಹೋವನು ಹೀಗೆ ಹೇಳುತ್ತಾನೆ: "ನಾನು 
ಈಜಿಪ್ಟಿನಲ್ಲಿ ಗುಲಾಮರಾಗಿದ್ದ ನಿಮ್ಮ ಪೂರ್ವಿಕರನ್ನು 
ಅಲ್ಲಿಂದ ಹೊರತಂದೆನು. ನಾನು ಹಾಗೆ ಮಾಡಿದಾಗ 
ಅವರ ಸಂಗಡ ಒಂದು ಒಡಂಬಡಿಕೆಯನ್ನು ಮಾಡಿ 
ಕೊಂಡೆ. '*ನಾನು ನಿಮ್ಮ ಪೂರ್ವಿಕರಿಗೆ "ಪ್ರತಿ ಏಳು 
ವರ್ಷದ ಕೊನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ 
ಇಬ್ರಿಯ ಗುಲಾಮರನ್ನು ಬಿಡುಗಡೆ ಮಾಡಬೇಕು. 
ತನ್ನನ್ನು ನಿಮಗೆ ಮಾರಿಕೊಂಡ ಇಬ್ರಿಯ ಸಹೋದರ 
ನಿಮ್ಮಲ್ಲಿದ್ದರೆ ಅವನು ಆರು ವರ್ಷ ಸೇವೆಮಾಡಿದ ನಂತರ 
ಅವನನ್ನು ಬಿಡುಗಡೆ ಮಾಡಬೇಕು' ಎಂದು ಹೇಳಿದ್ದೆ. 
ಆದರೆ ನಿಮ್ಮ ಪೂರ್ನಿಕರು ನನ್ನ ಮಾತು ಗಳನ್ನು ಕಿವಿಗೆ 
ಹಾಕಿಕೊಳ್ಳಲಿಲ್ಲ; ನನ್ನ ಕಡೆಗೆ ಗಮನಕೊಡಲಿಲ್ಲ. 
ಸ್ವಲ್ಪಕಾಲದ ಹಿಂದೆ ನೀವು ನೀತಿಯುತವಾದದ್ದನ್ನು 
ಮಾಡಬೇಕೆಂದು ನಿಮ್ಮ ಮನಸ್ಸನ್ನು ಬದಲಾಯಿಸಿದಿರಿ. 
ನಿಮ್ಮಲ್ಲಿ ಪ್ರತಿಯೊಬ್ಬರು ನಿಮ್ಮಲ್ಲಿದ್ದ ಇಬ್ರಿಯ ಗುಲಾಮ 
ರನ್ನು ಬಿಹುಗಡೆ ಮಾಡಿದಿರಿ. ನೀವು ನನ್ನ ಹೆಸರಿನಿಂದ 





೨93 


ಖ್ಯಾತಿಗೊಂಡಿರುವ ಆಲಯದಲ್ಲಿ. ನನ್ನ ಸಮ್ಮುಖದಲ್ಲಿ 
ಒಂದು ಒಡಂಬಡಿಕೆಯನ್ನು ಸಹ ಮಾಡಿಕೊಂಡಿರಿ. 
16ಆದರೆ ಈಗ ನೀವು ಮನಸ್ಸನ್ನು ಬದಲಾಯಿಸಿದ್ದೀರಿ. 
ನೀವು ನನ್ನ ಹೆಸರಿಗೆ ಗೌರವ ಕೊಡುವದಿಲ್ಲವೆಂಬುದನ್ನು 
ತೋರಿಸಿದ್ದೀರಿ. ನೀವು ಇದನ್ನು ಹೇಗೆ ಮಾಡಿದಿರಿ? 
ನಿಮ್ಮಲ್ಲಿ ಪ್ರತಿಯೊಬ್ಬರು ನೀವು ಬಿಡುಗಡೆ ಮಾಡಿದ ದಾಸ 
ದಾಸಿಯರನ್ನು ಹಿಂದಕ್ಕೆ ತೆಗೆದುಕೊಂಡಿರುವಿರಿ. ಅವರು 
ಪುನಃ ಗುಲಾಮರಾಗುವಂತೆ ಒತ್ತಾಯಿಸಿರುವಿರಿ. 
ಅದಕ್ಕಾಗಿ ಯೆಹೋವನು ಇಂತೆನ್ನುತ್ತಾನೆ, "ನೀವು 
ನನ್ನ ಆಜ್ಞಾಪಾಲನೆಯನ್ನು ಮಾಡಿಲ್ಲ. ನೀವು ನಿಮ್ಮ 
ಸಹೋದರರಾದ ಇಬ್ರಿಯರಿಗೆ ಸ್ವಾತಂತ್ರ್ಯವನ್ನು 
ಕೊಟ್ಟಿಲ್ಲ. ನೀವು ಒಹಂಬಡಿಕೆಗನುಸಾರವಾಗಿ ನಡೆದು 
ಕೊಂಡಿಲ್ಲ. ಅದಕ್ಕಾಗಿ ನಾನು ""ಸ್ವಾತಂತ್ರ್ಯವನ್ನು ಕೊಡು 
ತ್ತೇನೆ.''' ಇದು ಯೆಹೋವನ ನುಡಿ. "ಖಡ್ಗ ಭಯಂಕರ 
ವಾದ ವ್ಯಾಧಿ ಮತ್ತು ಹಸಿವು ಇವುಗಳಿಗೆ ನಿಮ್ಮನ್ನು 
ಕೊಲ್ಲುವ ""ಸ್ವಾತಂತ್ರ್ಯವನ್ನು'' ನಾನು ಕೊಡುತ್ತೇನೆ. ಈ 
ವಿಷಯ ಕೇಳಿ ಭೂಲೋಕದ ಸಮಸ್ತ ರಾಜ್ಯಗಳು ಭಯ 
ಪಡುವಂತೆ ಮಾಡುತ್ತೇನೆ. ನನ್ನ ಒಡಂಬಡಿಕೆಯನ್ನು 
ಮುರಿದ ಮತ್ತು ನನ್ನ ಸಮ್ಮುಖದಲ್ಲಿ ಕೊಟ್ಟ ಮಾತನ್ನು 
ಉಳಿಸಿ ಕೊಳ್ಳದ ಜನರನ್ನು ನಾನು ತ್ಯಜಿಸುವೆನು. ಇವರು 
ನನ್ನ ಮುಂದೆ ಒಂದು ಕರುವನ್ನು ಎರಡು ತುಂಡುಗಳಾಗಿ 
ಕತ್ತರಿಸಿ ಇಟ್ಟು ಆ ಎರಡು ತುಂಡುಗಳ ಮಧ್ಯದಿಂದ ಹಾದು 
ಹೋದರು. ಯೆಹೂದದ ಮತ್ತು ಜಿರುಸಲೇಮಿನ 
ನಾಯಕರು, ಪ್ರಮುಖ ಅಧಿಕಾರಿಗಳು, ಯಾಜಕರು 
ಮತ್ತು ದೇಶದ ಸಕಲ ಜನರು ಇವರೆಲ್ಲ ನನ್ನ ಮುಂದೆ 
ಒಡಂಬಡಿಕೆಯನ್ನು ಮಾಡಿದಾಗ ಕರುವಿನ ಶರೀರದ 
ಎರಡು ತುಂಡುಗಳ ಮಧ್ಯದಿಂದ ಹಾದುಹೋದರು. 
2ಆದುದರಿಂದ ನಾನು ಆ ಜನರನ್ನು ಅವರ ವೈರಿಗಳಿಗೆ 
ಮತ್ತು ಅವರನ್ನು ಕೊಲ್ಲಲು ಇಚ್ಛಿಸುವ ಪ್ರತಿಯೊಬ್ಬರಿಗೆ 
ಕೊಡುತ್ತೇನೆ. ಆ ಜನರ ದೇಹಗಳು ಗಾಳಿಯಲ್ಲಿ ಹಾರಾ 
ಡುವ ಪಕ್ಷಿಗಳಿಗೂ ಭೂಮಿಯ ಮೇಲಿನ ಕಾಡು 
ಪ್ರಾಣಿಗಳಿಗೂ ಆಹಾರವಾಗುವವು. ಯೆಹೂದದ 
ರಾಜನಾದ ಚಿದ್ದೀಯನನ್ನೂ ಅವನ ನಾಯಕರುಗಳನ್ನೂ 
ನಾನು ಅವರ ಶತ್ರುಗಳಿಗೂ ಅವರನ್ನು ಕೊಲ್ಲಬಯಸುವ 
ಜನರಿಗೂ ಕೊಡುವೆನು. ಬಾಬಿಲೋನಿನ ಸೈನ್ಯವು 
ಜಿರುಸಲೇಮನ್ನು ಬಿಟ್ಟುಹೋಗಿದ್ದರೂ ನಾನು ಚಿದ್ಕೀಯ 
ಮತ್ತು ಅವನ ಜನರನ್ನು ಬಾಬಿಲೋನಿನ ಸೈನಿಕರ ಕೈಗೆ 
ಒಪ್ಪಿಸು ತ್ನೇನೆ. ಬಾಬಿಲೋನಿನ ಸೈನ್ಯವು ಜಿರುಸ 
ಲೇಮಿಗೆ ಬರ ಬೇಕೆಂದು ನಾನು ಆಜ್ಞಾಪಿಸುತ್ತೇನೆ. ಇದು 
ಯೆಹೋವನ ನುಡಿ. "ಆ ಸೈನ್ಯವು ಜೆರುಸಲೇಮಿನ ವಿರುದ್ಧ 
ಹೋರಾಹುವುದು. ಅವರು ಅದನ್ನು ಸ್ವಾಧೀನಪಡಿಸಿ 
ಕೊಳ್ಳುವರು ಮತ್ತು ಅದಕ್ಕೆ ಬೆಂಕಿಯಿಟ್ಟು ಸುಟ್ಟು 


ಯೆರೆಮೀಯ 34:16-35:6 


ಬಿಡುವರು. ನಾನು ಯೆಹೂದ ಪ್ರದೇಶದ ನಗರ ಗಳನ್ನು 
ನಾಶಮಾಡುವೆನು. ಆ ನಗರಗಳು ಬರಿದಾದ ಮರು 
ಭೂಮಿಗಳಾಗುವವು. ಅಲ್ಲಿ ಯಾರೂ ವಾಸಮಾಡ 
ಲಾರರು.''' 


ರೇಕಾಬ್ಯರ ಒಂದು ಒಳ್ಳೆಯ ದೃಷ್ಟಾಂತ 
5 ಯೆಹೋಯಾಕೀಮನು ಯೆಹೂದವನ್ನು ಆಳು 
ತ್ತಿದ್ದ ಕಾಲದಲ್ಲಿ ಯೆರೆಮೀಯನಿಗೆ ಯೆಹೋವ 

ನಿಂದ ಒಂದು ಸಂದೇಶ ಬಂದಿತು. ಯೆಹೋಯಾಕೀ 
ಮನು ರಾಜನಾದ ಯೋಷೀಯನ ಮಗನಾಗಿದ್ದನು. 
ಯೆಹೋವನ ಸಂದೇಶ ಹೀಗಿತ್ತು:*""ಯೆರೆಮೀಯನೇ, 
ರೇಕಾಬನ ಕುಟುಂಬದವರಲ್ಲಿಗೆ* ಹೋಗು. ಅವರನ್ನು 
ಯೆಹೋವನ ಆಲಯದ ಒಂದು ಪಕ್ಕದ ಕೋಣೆಗೆ 
ಕರೆದು, ಕುಡಿಯುವದಕ್ಕೆ ದ್ರಾಕ್ಟಾರಸವನ್ನು ಕೊಡು.'' 

ಆದುದರಿಂದ ನಾನು (ಯೆರೆಮೀಯನು) ಯಾಜನ್ಯ 
ನನ್ನು ಕರೆಯಲು ಹೋದೆನು. ಯಾಜನ್ಯನು ಯೆರೆಮೀ 
ಯನೆಂಬುವನ * ಮಗ. ಯೆರೆಮೀಯನು ಹಬಚ್ಚಿನ್ಯನ 
ಮಗ. ನಾನು ಯಾಜನ್ಯನ ಎಲ್ಲಾ ಸಹೋದರರನ್ನೂ 
ಮಕ್ಕಳನ್ನೂ ಕರೆತಂದೆನು. ನಾನು ರೇಕಾಬ್ಯರ ಇಡೀ 
ಮನೆತನವನ್ನು ಒಟ್ಟಿಗೆ ಸೇರಿಸಿದೆನು. ಅನಂತರ ನಾನು 
ರೇಕಾಬ ವಂಶದವರನ್ನು ಯೆಹೋವನ ಆಲಯದಲ್ಲಿ 
ಕರೆತಂದೆನು. 

ನಾವು ಹಾನಾನನ ಮಕ್ಕಳ ಕೋಣೆ ಎಂದು ಕರೆಯ 
ಲ್ಪಡುವ ಕೋಣೆಯೊಳಕ್ಕೆ ಹೋದೆವು. ಹಾನಾನನು 
ಇಗ್ಲಲ್ಯನೆಂಬವನ ಮಗನು. ಹಾನಾನನು ದೇವರ 
ಮನುಷ್ಯ. * ಈ ಕೋಣೆಯು ಯೆಹೂದದ ರಾಜ 
ಕುಮಾರರ ಕೋಣೆಯ ಪಕ್ಕದಲ್ಲಿತ್ತು ಇದು ಶಲ್ಲೂಮನ 
ಮಗನಾದ ಮಾಸೇಯನ ಕೋಣೆಯ ಮೇಲ್ಲಡೆ ಇತ್ತು. 
ಮಾಸೇಯನು ಆಲಯದ ದ್ವಾರಪಾಲಕನಾಗಿದ್ದನು. 
ಆಮೇಲೆ ನಾನು ದ್ರಾಕ್ಷಾರಸ ತುಂಬಿದ ಕೆಲವು ಪಾತ್ರೆ 
ಗಳನ್ನು ಮತ್ತು ಬಟ್ಟಲುಗಳನ್ನು ರೇಕಾಬ್ಯ ಕುಟುಂಬದ 
ವರ ಮುಂದಿಟ್ಟು “ಸ್ವಲ್ಪ ದ್ರಾಕ್ಟಾರಸವನ್ನು ಕುಡಿಯಿರಿ'' 
ಎಂದೆನು. 

ಆದರೆ ರೇಕಾಬ್ಯರು, "ನಾವು ದ್ರಾಕ್ಷಾರಸವನ್ನು ಕುಡಿ 
ಯುವುದೇ ಇಲ್ಲ. ಏಕೆಂದರೆ ನಮ್ಮ ಪೂರ್ವಿಕನಾದ 
ರೇಕಾಬನ ಮಗನಾದ ಯೋನಾದಾಬನು ನಮಗೆ, 








ರೇಕಾಬನ ಕುಟುಂಬ-ರೇಖನ ಮಗನಾದ ಯೋನಾದಾಬನ ವಂಶಕ್ಕೆ 
ಸೇರಿದ ಜನರು. ಈ ಕುಟುಂಬದವರು ಯೆಹೋವನಿಗೆ ನಂಬಿಗಸ್ತ 
ರಾಗಿದ್ದರು. ಯೋನಾದಾಬನ ಚರಿತ್ರೆ 2 ರಾಜರುಗಳು 10: 15-2 8 
ರಲ್ಲಿದೆ. 

ಯೆರೆಮೀಯ ಪ್ರವಾದಿಯಾದ ಯೆರೆಮೀಯನಲ್ಲ ಇವನು ಬೇರೆ ವ್ಯಕ್ತಿ 
ದೇವರ ಮನುಷ್ಯ ಪ್ರವಾದಿಗಿರುವ ಮತ್ತೊಂದು ಹೆಸರು. 


ಯೆರೆಮೀಯ 35:7-36:2 


"ನೀವು ಮತ್ತು ನಿಮ್ಮ ಸಂತಾನದವರು ಎಂದೆಂದಿಗೂ 
ದ್ರಾಕ್ಸಾರಸವನ್ನು ಕುಡಿಯಬಾರದು. 'ನೀವೆಂದೂ ಮನೆ 
ಯನ್ನು ಕಟ್ಟಿಕೊಳ್ಳಬಾರದು, ಬೀಜಗಳನ್ನು ಬಿತ್ತ 
ಬಾರದು, ದ್ರಾಕ್ಸಿಶೋಟಗಳನ್ನು ಬೆಳಸಬಾರದು. ನೀವು 
ಅವುಗಳಲ್ಲಿ ಒಂದನ್ನು ಕೂಡ ಎಂದಿಗೂ ಮಾಡಬಾರದು. 
ನೀವು ಕೇವಲ ಗುಡಾರಗಳಲ್ಲಿ ವಾಸಿಸಬೇಕು. ಆಗ ನೀವು 
ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆಹೋಗುವ 
ದೇಶದಲ್ಲಿ ಬಹಳ ಕಾಲದವರೆಗೆ ಇರಬಲ್ಲಿರಿ' ಎಂದು 
ಆಜ್ಞಾಪಿಸಿದ್ದಾನೆ. ಆದುದರಿಂದ ರೇಕಾಬ್ಯರಾದ ನಾವು 
ನಮ್ಮ ಪೂರ್ವಿಕನಾದ ಯೋನಾದಾಬನು ಕೊಟ್ಟ ಆಜ್ಞೆ 
ಯನ್ನು ಸಂಪೂರ್ಣವಾಗಿ ಪಾಲಿಸಿದ್ದೇವೆ. ನಾವು ದ್ರಾಕ್ಟಾ 
ರಸವನ್ನು ಕುಡಿಯುವುದಿಲ್ಲ. ನಮ್ಮ ಹೆಂಡತಿಯರು ಮತ್ತು 
ಮಕ್ಕಳು ಸಹ ಎಂದೂ ದ್ರಾಕ್ಟಾರಸವನ್ನು ಕುಡಿಯುವು 
ದಿಲ್ಲ. 9ವಾಸಿಸುವದಕ್ಕೆ ನಾವೆಂದೂ ಮನೆಗಳನ್ನು ಕಟ್ಟುವ 
ದಿಲ್ಲ: ದ್ರಾಕ್ಷಿ ತೋಟಗಳನ್ನಾಗಲೀ ಹೊಲಗಳನ್ನಾಗಲೀ 
ಕೊಳ್ಳುವುದಿಲ್ಲ: ಬೀಜವನ್ನು ಬಿತ್ತುವದಿಲ್ಲ. 10ನ್ರಾವು 
ಗುಡಾರದಲ್ಲಿ ವಾಸಮಾಡಿದ್ದೇವೆ; ನಮ್ಮ ಪೂರ್ವಿಕನಾದ 
ಯೋನಾದಾಬನು ನಮಗೆ ವಿಧಿಸಿದ್ದನ್ನೆಲ್ಲ ಆಸಕ್ತಿಯಿಂದ 
ಮಾಡಿದ್ದೇವೆ. ''ಆದರೆ ಬಾಬಿಲೋನಿನ ರಾಜನಾದ 
ನೆಬೂಕದ್ದೆಚ್ಚರನು ಯೆಹೂದ ದೇಶದ ಮೇಲೆ ದಾಳಿ 
ಮಾಡಿದಾಗ ನಾವು ಜಿರುಸಲೇಮ್‌ ನಗರದಲ್ಲಿ ಪ್ರವೇಶ 
ಮಾಡಿ ಹೀಗೆ ಮಾತನಾಡಿಕೊಂಡೆವು, "ಬನ್ನಿ, ನಾವು ಬಾಬಿ 
ಲೋನಿನ ಸೈನ್ಯದಿಂದ ಮತ್ತು ಅರಾಮ್ಯರ ಸೈನ್ಯದಿಂದ 
ತಪ್ಪಿಸಿಕೊಳ್ಳುವದಕ್ಕಾಗಿ ಜೆರುಸಲೇಮ್‌ ನಗರವನ್ನು 
ಪ್ರವೇಶಿಸೋಣ.' ಹೀಗಾಗಿ ನಾವು ಜಿರುಸಲೇಮ್‌ ನಗರ 
ದಲ್ಲಿ ವಾಸಿಸುತ್ತಿದ್ದೇವೆ.'' 

12ಆಗ ಯೆರೆಮೀಯನಿಗೆ ಯೆಹೋವನಿಂದ ಸಂದೇಶ 
ಬಂದಿತು: ಇಸ್ರೇಲಿನ ದೇವರೂ ಸರ್ವಶಕ್ತನೂ ಆಗಿ 
ರುವ ಯೆಹೋವನು ಹೀಗೆ ಹೇಳಿದನು: ""ಯೆರೆಮೀ 
ಯನೇ, ಹೋಗಿ ಈ ಸಂದೇಶವನ್ನು ಯೆಹೂದದ ಮತ್ತು 
ಜೆರುಸಲೇಮಿನ ಜನರಿಗೆ ತಿಳಿಸು. ನೀವು ಇದರಿಂದ 
ಒಂದು ಪಾಠವನ್ನು ಕಲಿಯಬೇಕು ಮತ್ತು ನನ್ನ ಸಂದೇಶ 
ವನ್ನು ಅನುಸರಿಸಬೇಕು. '*ರೇಕಾಬ್ಯನ ಮಗನಾದ 
ಯೋನಾದಾಬನು ತನ್ನ ಮಕ್ಕಳಿಗೆ ದ್ರಾಕ್ಟಾರಸವನ್ನು 
ಕುಡಿಯಬೇಡಿರೆಂದು ಹೇಳಿದನು. ಅವನ ಆಜ್ಞೆಯನ್ನು 
ಪಾಲಿಸಲಾಗಿದೆ. ಇಂದಿನವರೆಗೂ ಯೋನಾದಾಬನ 
ಸಂತಾನದವರು ತಮ್ಮ ಪೂರ್ವಿಕರ ಆಜ್ಞೆಯನ್ನು ಪಾಲಿಸಿ 
ದ್ದಾರೆ. ಅವರು ದ್ರಾಕ್ಷಾರಸವನ್ನು ಕುಡಿಯುವುದಿಲ್ಲ. 
ನಾನೇ ನಿಮ್ಮ ದೇವರಾದ ಯೆಹೋವನು. ನಾನು ಯೆಹೂ 
ದದ ಜನರಾದ ನಿಮಗೆ ಮತ್ತೆಮತ್ತೆ ಸಂದೇಶಗಳನ್ನು 


994 


ಲಿಗೆ ಮತ್ತು ಯೆಹೂದಕ್ಕೆ ಕಳುಹಿಸಿಕೊಟ್ಟೆ ನಾನು ಅವ 
ರನ್ನು ನಿಮ್ಮಲ್ಲಿಗೆ ಪುನಃ ಪುನಃ ಕಳುಹಿಸಿಕೊಟ್ಟೆ. ಆ 
ಪ್ರವಾದಿಗಳು "ಇಸ್ರೈೆಲಿನ ಮತ್ತು ಯೆಹೂದದ ಪ್ರತಿ 
ಯೊಬ್ಬರೂ ದುಷ್ಕೃತ್ಯಗಳನ್ನು ಮಾಡುವದನ್ನು ನಿಲ್ಲಿಸ 
ಬೇಕು. ನೀವು ಒಳ್ಳೆಯವರಾಗಿರಬೇಕು. ಬೇರೆ ದೇವರು 
ಗಳನ್ನು ಅನುಸರಿಸಬಾರದು. ಅವುಗಳನ್ನು ಪೂಜಿಸ 
ಬಾರದು. ಅವುಗಳ ಸೇವೆಮಾಡಬಾರದು' ಎಂದು ಹೇಳಿ 
ದರು. ನನ್ನ ಆಜ್ಞೆಯನ್ನು ಪಾಲಿಸಿದರೆ ನಾನು ನಿಮಗೂ 
ಮತ್ತು ನಿಮ್ಮ ಪೂರ್ಪಿಕರಿಗೂ ಕೊಟ್ಟ ಪ್ರದೇಶದಲ್ಲಿ ನೀವು 
ವಾಸಿಸಬಹುದು ಎಂದು ಹೇಳಿದ್ದೆ. ಆದರೆ ನೀವು ನನ್ನ 
ಸಂದೇಶದ ಕಡೆಗೆ ಗಮನ ಕೊಡಲಿಲ್ಲ. ''ಯೋನಾದಾ 
ಬನ ಸಂತಾನದವರು ತಮ್ಮ ಪೂರ್ಪಿಕರು ವಿಧಿಸಿದ ಆಜ್ಞೆ 
ಗಳನ್ನು ಪಾಲಿಸಿದರು ಆದರೆ ಯೆಹೂದದ ಜನರು ನನ್ನ 
ಆಜ್ಞೆಯನ್ನು ಪಾಲಿಸಲಿಲ್ಲ.'' ''ಇಸ್ರೇಲಿನ ದೇವರೂ 
ಸರ್ವಶಕ್ತನೂ ಆಗಿರುವ ಯೆಹೋವನು ಹೀಗೆಂದನು 
""ಯೆಹೂದ ಮತ್ತು ಜಿರುಸಲೇಮಿಗೆ ಅನೇಕ ಕೇಡುಗಳು 
ಸಂಭವಿಸುವವೆಂದು ನಾನು ಹೇಳಿರುವೆನು. ಆ ಎಲ್ಲಾ 
ಕೇಡುಗಳು ಬೇಗನೆ ಸಂಭವಿಸುವಂತೆ ನಾನು ಮಾಡು 
ವೆನು. ನಾನು ಆ ಜನರೊಂದಿಗೆ ಮಾತನಾಡಿದೆ, ಆದರೆ 
ಅವರು ಕಿವಿಗೆ ಹಾಕಿಕೊಳ್ಳಲಿಲ್ಲ. ನಾನು ಅವರನ್ನು 
ಕೂಗಿದೆ, ಆದರೆ ಅವರು ನನಗೆ ಓಗೊಡಲಿಲ್ಲ.'' 

18ಅನಂತರ ಯೆರೆಮೀಯನು ರೇಕಾಬ್ಯರಿಗೆ ಹೀಗೆ 
ಹೇಳಿದನು, "ಸರ್ವಶಕ್ತನಾದ ಯೆಹೋವನು, ಇಸ್ರೇಲಿನ 
ದೇವರು ಹೀಗೆ ಹೇಳುತ್ತಾನೆ. "ನೀವು ನಿಮ್ಮ ಪೂರ್ಪಿಕ 
ನಾದ ಯೋನಾದಾಬನ ಆಜ್ಞೆಗಳನ್ನು ಪಾಲಿಸಿದ್ದೀರಿ. 
ನೀವು ಯೋನಾದಾಬನ ಎಲ್ಲಾ ಉಪದೇಶಗಳನ್ನು ಅನುಸ 
ರಿಸಿದ್ದೀರಿ. ನೀವು ಅವನು ಏಧಿಸಿದಂತೆ ಎಲ್ಲವನ್ನು 
ಮಾಡಿದ್ದೀರಿ. 

ಆದುದರಿಂದ ಇಸ್ರೇಲಿನ ದೇವರಾದ ಸರ್ವಶಕ್ತನಾದ 
ಯೆಹೋವನು "ರೇಕಾಬನ ಮಗನಾದ ಯೋನಾದಾಬನ 
ಸಂತಾನದವರು ಯಾವಾಗಲೂ ನನ್ನ ಸೇವೆಯಲ್ಲಿರು 
ವರು' ಎಂದು ನುಡಿದನು.''' 


ಯೆಹೋಯಾಕೀಮನು ಯೆರೆಮೀಯನ 
ಗ್ರಂಥವನ್ನು ಸುಟ್ಟದ್ದು 
ಯೋಷೀಯನ ಮಗನಾದ ಯೆಹೋಯಾಕೀ 
365; ಆಳ್ವಿಕೆಯ ನಾಲ್ಕನೇ ವರ್ಷದಲ್ಲಿ 
ಯೆರೆಮೀಯನಿಗೆ ಯೆಹೋವನಿಂದ ಒಂದು ಸಂದೇಶ 
ಬಂದಿತು. ಯೆಹೋವನ ಸಂದೇಶ ಹೀಗಿತ್ತು; ₹""ಯೆರೆ 
ಮೀಯನೇ, ಒಂದು ಸುರಳಿಯನ್ನು ತೆಗೆದುಕೊಂಡು 





ಕೊಟ್ಟಿದ್ದೇನೆ. ಆದರೆ ನೀವು ನನ್ನ ಆಜ್ಞೆಗಳನ್ನು ಪಾಲಿಸ 
ಲಿಲ್ಲ. ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನು ಇಸ್ರೇ 


ನಾನು ನಿನಗೆ ಹೇಳಿದ ಎಲ್ಲಾ ಸಂದೇಶಗಳನ್ನು ಅದರಲ್ಲಿ 
ಬರೆದಿಡು. ನಾನು ನಿನಗೆ ಇಸ್ರೇಲ್‌ ಮತ್ತು ಯೆಹೂದ 


೨95 


ಜನಾಂಗಗಳ ಬಗ್ಗೆಯೂ ಮತ್ತು ಉಳಿದ ಜನಾಂಗಗಳ 
ಬಗ್ಗೆಯೂ ಹೇಳಿದ್ದೇನೆ. ಯೋಷೀಯನ ಆಳ್ವಿಕೆಯ ಕಾಲ 
ದಿಂದ ಇಲ್ಲಿಯವರೆಗೂ ನಾನು ನಿನಗೆ ಹೇಳಿದ ಪ್ರತಿ 
ಯೊಂದೂ ಶಬ್ದವನ್ನೂ ಬರೆದಿಡು. 3ನಾನು ಮಾಡ 
ಬೇಕೆಂದು ಯೋಚಿಸಿರುವುದನ್ನು ಯೆಹೂದ ಕುಲದ 
ವರು ಕೇಳಿಸಿಕೊಳ್ಳಬಹುದು. ಅವರು ಮಾಡುತ್ತಿರುವ 
ದುಷ್ಕೃತ್ಯಗಳನ್ನು ನಿಲ್ಲಿಸಬಹುದು. ಅವರು ಹಾಗೆ ಮಾಡಿ 
ದರೆ ಅವರು ಮಾಡಿದ ಪಾಪಗಳನ್ನು ನಾನು 
ಕ್ಚಮಿಸುವೆನು.'' 

*ಯೆರೆೃಮೀಯನು ಬಾರೂಕನೆಂಬ ಒಬ್ಬ ವ್ಯಕ್ತಿಯನ್ನು 
ಕರೆದನು. ಬಾರೂಕನು ನೇರೀಯನ ಮಗ. ಯೆರೆಮೀ 
ಯನು ಯೆಹೋವನ ಸಂದೇಶವನ್ನು ಹೇಳುತ್ತಿದ್ದಾಗ 
ಬಾರೂಕನು ಆ ಸಂದೇಶವನ್ನು ಸುರುಳಿಯ ಮೇಲೆ 
ಬರೆದನು. "ಆಗ ಯೆರೆಮೀಯನು ಬಾರೂಕನಿಗೆ ಹೀಗೆ 
ಹೇಳಿದನು: "ಯೆಹೋವನ ಆಲಯಕ್ಕೆ ನಾನು ಹೋಗ 
ಲಾರೆ. ಅಲ್ಲಿ ಹೋಗುವದಕ್ಕೆ ಅಪ್ಪಣೆಯಿಲ್ಲ. ಆದುದ 
ರಿಂದ ನೀನು ಯೆಹೋವನ ಆಲಯಕ್ಕೆ ಉಪವಾಸದ ದಿನ 
ಹೋಗು ಮತ್ತು ಸುರುಳಿಯಲ್ಲಿ ಬರೆದದ್ದನ್ನು ಜನರ 
ಮುಂದೆ ಓದು. ನಾನು ಹೇಳುತ್ತಿದ್ದಂತೆಯೇ ನೀನುಸುರು 
ಳಿಯ ಮೇಲೆ ಬರೆದುಕೊಂಡ ಯೆಹೋವನ ಸಂದೇಶ 
ಗಳನ್ನು ಆ ಜನರ ಮುಂದೆ ಓದು . ತಾವು ವಾಸಮಾಹುವ 
ಸ್ಥಳಗಳಿಂದ ಜಿರುಸಲೇಮಿಗೆ ಬಂದಿರುವ ಎಲ್ಲಾ ಯೆಹೂ 
ದ್ಯರ ಮುಂದೆ ಆ ಸಂದೇಶಗಳನ್ನು ಓದು. 7ಬಹುಶಃ ಆ 
ಜನಗಳು ತಮಗೆ ಸಹಾಯ ಮಾಡೆಂದು ಯೆಹೋವನನ್ನು 
ಪ್ರಾರ್ಥಿಸಬಹುದು. ಆಗ ಪ್ರತಿಯೊಬ್ಬನೂ ದುಷ್ಕಾರ್ಯ 
ಮಾಡುವದನ್ನು ನಿಲ್ಲಿಸಬಹುದು. ಆ ಜನರ ಮೇಲೆ ತನಗೆ 
ಬಹಳ ಕೋಪ ಬಂದಿದೆ ಎಂದು ಯೆಹೋವನು ಪ್ರಕಟಿ 
ಸಿದ್ದಾನೆ.'' ಪ್ರವಾದಿಯಾದ ಯೆರೆಮೀಯನು ತನಗೆ 
ಮಾಡಲು ಹೇಳಿದಂತೆ ನೇರೀಯನ ಮಗನಾದ ಬಾರೂ 
ಕನು ಮಾಡಿದನು. ಬಾರೂಕನು ಸುರುಳಿಯ ಮೇಲೆ 
ಬರೆದ ಯೆಹೋವನ ಸಂದೇಶಗಳನ್ನು ಗಟ್ಟಿಯಾಗಿ 
ಯೆಹೋವನ ಆಲಯದಲ್ಲಿ ಓದಿದನು. 

*ಯೆಹೋಯಾಕೀಮನ ಆಳ್ವಿಕೆಯ ಐದನೇ ವರ್ಷದ 
ಒಂಭತ್ತನೇ ತಿಂಗಳಲ್ಲಿ ಒಂದು ಉಪವಾಸವನ್ನು ಪ್ರಕಟಿಸ 
ಲಾಯಿತು. ಜೆರುಸಲೇಮ್‌ ನಗರದ ನಿವಾಸಿಗಳೆಲ್ಲರೂ 
ಯೆಹೂದದ ಬೇರೆ ಊರುಗಳಿಂದ ಜೆರುಸಲೇಮಿಗೆ 
ಬಂದವರೆಲ್ಲರೂ ಯೆಹೋವನ ಆಲಯದಲ್ಲಿ ಉಪವಾಸ 
ಮಾಡುವರೆಂದು ಗೊತ್ತುಪಡಿಸಲಾಗಿತ್ತು ಆ ಸಂದರ್ಭ 
ದಲ್ಲಿ ಯೆರೆಮೀಯನು ಹೇಳಿದ ಆ ಸಂದೇಶವನ್ನು 
ಬಾರೂಕನು ಓದಿದನು. ಅವನು ಯೆಹೋವನ ಆಲಯ 
ದಲ್ಲಿ ಆ ಸುರುಳಿಯನ್ನು ಓದಿದನು. ಯೆಹೋವನ 
ಆಲಯದಲ್ಲಿದ್ದ ಎಲ್ಲಾ ಜನರು ಕೇಳುವಂತೆ ಬಾರೂಕನು 








ಯೆರೆಮೀಯ 36:3-17 


ಆ ಸುರುಳಿಯನ್ನು ಓದಿದನು. ಆ ಸುರುಳಿಯನ್ನು ಓದು 
ವಾಗ ಬಾರೂಕನು ಮೇಲಿನ ಪ್ರಾಕಾರದಲ್ಲಿದ್ದ ಗೆಮ 
ರ್ಯನ ಕೋಣೆಯಲ್ಲಿದ್ದನು. ಆ ಕೋಣೆಯು ಪವಿತ್ರ 
ಆಲಯದ ಹೊಸ ಬಾಗಿಲಿನ ಹತ್ತಿರ ಇತ್ತು ಗೆಮರ್ಯನು 
ಶಾಫಾನನ ಮಗನಾಗಿದ್ದನು. ಗೆಮರ್ಯನು ಯೆಹೋ 
ವನ ಆಲಯದಲ್ಲಿ ಯೆಹೂದ್ಯ ಧರ್ಮಶಾಸ್ತ್ರಜ್ಞ 
ನಾಗಿದ್ದನು. 

!!ಬಾರೂಕನು ಓದಿದ ಎಲ್ಲಾ ಯೆಹೋವನ ಸಂದೇಶ 
ಗಳನ್ನು ಮೀಕಾಯನೆಂಬ ಒಬ್ಬ ಮನುಷ್ಯನು ಕೇಳಿಸಿ 
ಕೊಂಡನು. ಮೀಕಾಯನು ಶಾಫಾನನ ಮಗನಾದ ಗೆಮ 
ರ್ಯನ ಮಗನಾಗಿದ್ದನು. '2ಸುರುಳಿಯಲ್ಲಿದ್ದ ಸಂದೇಶ 
ಗಳನ್ನು ಕೇಳಿದ ಕೂಡಲೇ ಅವನು ರಾಜನ ಅರಮನೆ 
ಯಲ್ಲಿದ್ದ ಆಸ್ಥಾನದ ಅಧಿಕಾರಿಯ ಕೋಣೆಗೆ ಹೋದನು. 
ರಾಜನ ಅರಮನೆಯಲ್ಲಿ ಎಲ್ಲಾ ರಾಜಾಧಿಕಾರಿಗಳು 
ಕುಳಿತುಕೊಂಡಿದ್ದರು. ಆ ಅಧಿಕಾರಿಗಳ ಹೆಸರುಗಳು 
ಇಂತಿವೆ: ದರ್ಬಾರಿನ ಅಧಿಕಾರಿಯಾದ ಎಲೀಷಾಮನು, 
ಶೆಮಾಯಾನ ಮಗನಾದ ದೆಲಾಯನು, ಅಕ್ಟೋರನ 
ಮಗನಾದ ಎಲ್ಲಾಥಾನನು, ಶಾಫಾನನ ಮಗನಾದ 
ಗೆಮರ್ಯನು, ಹನನೀಯನ ಮಗನಾದ ಚಿದ್ಕೀಯನು 
ಮತ್ತು ಉಳಿದೆಲ್ಲ ಅಧಿಕಾರಿಗಳು ಅಲ್ಲಿದ್ದರು. 
3ಬಾರೂಕನು ಸುರಳಿಯಿಂದ ಓದಿದ ಎಲ್ಲಾ ವಿಷಯ 
ವನ್ನು ಮೀಕಾಯನು ಈ ಅಧಿಕಾರಿಗಳಿಗೆ ಹೇಳಿದನು. 

“ಆಗ ಆ ಅಧಿಕಾರಿಗಳಿಲ್ಲ ಯೆಹೂದಿ ಎಂಬುವನನ್ನು 
ಬಾರೂಕನಲ್ಲಿಗೆ ಕಳುಹಿಸಿಕೊಟ್ಟರು. ಯೆಹೂದಿಯು 
ಶೆಲೆಮ್ಯನ ಮಗನಾದ ನೆಥನ್ಯನ ಮಗ. ಶೆಲೆಮ್ಯನು 
ಕೂಷಿಯ ಮಗ. ಯೆಹೂದಿಯು ಬಾರೂಕನಿಗೆ, ""ನೀನು 
ಓದಿದ ಸುರುಳಿಯನ್ನು ತೆಗೆದುಕೊಂಡು ನನ್ನ ಜೊತೆ ಬಾ'' 
ಎಂದು ಕರೆದನು. 

ನೇರೀಯನ ಮಗನಾದ ಬಾರೂಕನು ಸುರುಳಿಯನ್ನು 
ತೆಗೆದುಕೊಂಡು ಯೆಹೂದಿಯ ಸಂಗಡ ಆ ಅಧಿಕಾರಿಗಳ 
ಹತ್ತಿರಕ್ಕೆ ಹೋದನು. 

15ಆಗ ಆ ಅಧಿಕಾರಿಗಳು ಬಾರೂಕನಿಗೆ, '"ಕುಳಿತುಕೊ. 
ಆ ಸುರುಳಿಯನ್ನು ನಮ್ಮ ಮುಂದೆ ಓದು'' ಎಂದರು. 
ಬಾರೂಕನು ಸುರುಳಿಯನ್ನು ಅವರ ಮುಂದೆ ಓದಿದನು. 

'6ಆ ರಾಜ್ಯಾಧಿಕಾರಿಗಳು ಆ ಸುರುಳಿಯಲ್ಲಿ ಬರೆದ 
ಎಲ್ಲಾ ಸಂದೇಶಗಳನ್ನು ಕೇಳಿ ಭಯಪಟ್ಟು ಒಬ್ಬರ 
ಮುಖವನ್ನೊಬ್ಬರು ನೋಡಿದರು. ಅವರು ಬಾರೂಕ 
ನಿಗೆ, "ನಾವು ರಾಜನಾದ ಯೆಹೋಯಾಕೀಮನಿಗೆ ಈ 
ಸುರುಳಿಯಲ್ಲಿರುವ ಸಂದೇಶಗಳ ಬಗ್ಗೆ ತಿಳಿಸಬೇಕು'' 
ಎಂದರು. ಬಳಿಕ ಆ ಅಧಿಕಾರಿಗಳು ಬಾರೂಕನಿಗೆ, 
""ಬಾರೂಕನೇ, ನೀನು ಈ ಸುರುಳಿಯ ಮೇಲೆ ಬರೆದ 
ಸಂದೇಶಗಳನ್ನು ಎಲ್ಲಿಂದ ಪಡೆದೆ? ಯೆರೆಮೀಯನು 





ಯೆರೆಮೀಯ 36:18-32 


ನಿನಗೆ ಹೇಳಿದ್ದನ್ನು ನೀನು ಬರೆದು ಕೊಂಡೆಯಾ? 
ಹೇಳು'' ಎಂದು ಪ್ರಶ್ನಿಸಿದರು. 

!8""ಹೌದು, ಯೆರೆಮೀಯನು ಬಾಯಿಂದ ಹೇಳಿ 
ದನು ಮತ್ತು ನಾನು ಆ ಸಂದೇಶಗಳನ್ನೆಲ್ಲಾ ಶಾಹಿಯಿಂದ 
ಸುರುಳಿಯ ಮೇಲೆ ಬರೆದನು'' ಎಂದು ಬಾರೂಕನು 
ಉತ್ತರಿಸಿದನು. 

'9ಆಗ ರಾಜಾಧಿಕಾರಿಗಳು ಬಾರೂಕನಿಗೆ, '"ನೀನು 
ಮತ್ತು ಯೆರೆಮೀಯನು ಹೋಗಿ ಎಲ್ಲಿಯಾದರೂ ಅಡಗಿ 
ಕೊಳ್ಳಿರಿ. ಎಲ್ಲಿ ಅಡಗಿಕೊಂಡಿದ್ದೀರೆಂಬುದನ್ನು 
ಯಾರಿಗೂ ತಿಳಿಸಬೇಡಿ'' ಎಂದು ಹೇಳಿದರು. 

ಅನಂತರ ರಾಜಾಧಿಕಾರಿಗಳು ಆ ಸುರುಳಿಯನ್ನು 


996 


ಎಜ್ರೇಲನ ಮಗನಾದ ಸೆರಾಯನಿಗೂ ಅಬ್ದೇಲನ 
ಮಗನಾದ ಶೆಲೆಮ್ಯನಿಗೂ ಆಜ್ಞೆಯನ್ನು ಕೊಟ್ಟನು. ಆದರೆ 
ಅವರಿಂದ ಬಾರೂಕನನ್ನು ಮತ್ತು ಯೆರೆಮೀಯನನ್ನು 
ಹುಡುಕಲಾಗಲಿಲ್ಲ. ಯಾಕಂದರೆ ಯೆಹೋವನು 
ಅವರನ್ನು ಬಚ್ಚಿಟ್ಟಿದ್ದನು. 

2'ಯೆರೆಮೀಯನು ಬಾರೂಕನಿಗೆ ಹೇಳಿದ್ದ ಬಾರೂ 
ಕನು ಶಾಹಿಯಿಂದ ಬರೆದಿದ್ದ ಸುರುಳಿಯನ್ನು ಯೆಹೋ 
ಯಾಕೀಮನು ಸುಟ್ಟುಹಾಕಿದ ಮೇಲೆ ಯೆರೆಮೀಯನಿಗೆ 
ಯೆಹೋವನಿಂದ ಈ ಸಂದೇಶ ಬಂದಿತು. ೫""ಯೆರೆಮೀ 
ಯನೇ, ಇನ್ನೊಂದು ಸುರುಳಿಯನ್ನು ತೆಗೆದುಕೊ. 
ಯೆಹೂದದ ರಾಜನಾದ ಯೆಹೋಯಾಕೀಮನು ಸುಟ್ಟು 





ಧರ್ಮಶಾಸ್ತ್ರಜ್ಞನಾದ ಎಲೀಷಾಮನ ಕೋಣೆಯಲ್ಲಿ 
ಇಟ್ಟರು. ಅವರು ರಾಜನಾದ ಯೆಹೋಯಾಕೀಮನ 
ಬಳಿಗೆ ಹೋಗಿ ಆ ಸುರುಳಿಯ ಬಗ್ಗೆ ವಿವರವಾಗಿ 
ಹೇಳಿದರು. 

2!ರಾಜನಾದ ಯೆಹೋಯಾಕೀಮನು ಆ ಸುರುಳಿ 
ಯನ್ನು ತರುವದಕ್ಕೆ ಯೆಹೂದಿಯನ್ನು ಕಳುಹಿಸಿದನು. 
ಯೆಹೂದಿಯು ಧರ್ಮಶಾಸ್ತ್ರಜ್ಞನಾದ ಎಲೀಷಾಮನ 
ಕೋಣೆಯಿಂದ ಆ ಸುರುಳಿಯನ್ನು ತಂದನು. ಬಳಿಕ 
ರಾಜನು ಮತ್ತು ಅವನ ಸುತ್ತಲು ನಿಂತ ಅಧಿಕಾರಿಗಳೆಲ್ಲ 
ಕೇಳುವಂತೆ ಯೆಹೂದಿಯು ಆ ಸುರುಳಿಯನ್ನು 
ಓದಿದನು. ಅದು ನಡೆದದು ಒಂಭತ್ತನೇ ತಿಂಗಳಲ್ಲಿ 
ರಾಜನಾದ ಯೆಹೋಯಾಕೀಮನು ಚಳಿಗಾಲದ ಮನೆ 


ಹಾಕಿದ ಮೊದಲನೇ ಸುರುಳಿಯಲ್ಲಿ ಬರೆದ ಎಲ್ಲಾ 
ಸಂದೇಶಗಳನ್ನು ಈ ಸುರುಳಿಯ ಮೇಲೆ ಬರೆ. >ಯೆರೆ 
ಮೀಯನೇ, ಯೆಹೂದದ ರಾಜನಾದ ಯೆಹೋಯಾ 
ಕೀಮನಿಗೆ ಹೀಗೆ ಹೇಳು, "ಯೆಹೋವನು ಇಂತೆನ್ನುತ್ತಾನೆ: 
ಯೆಹೋಯಾಕೀಮನೇ, ನೀನು ಆ ಸುರುಳಿಯನ್ನು 
ಸುಟ್ಟುಬಿಟ್ಟೆ. ನೀನು ""ಬಾಬಿಲೋನ್‌ ರಾಜನು ಖಂಡಿತ 
ವಾಗಿ ಬಂದು ಈ ದೇಶವನ್ನು ನಾಶಮಾಹುವನು ಎಂದು 
ಯೆರೆಮೀಯನು ಏಕೆ ಬರೆದನು? ಬಾಬಿಲೋನ್‌ 
ರಾಜನು ಈ ದೇಶದ ಮನುಷ್ಯರನ್ನು ಮತ್ತು ಪ್ರಾಣಿಗಳನ್ನು 
ನಾಶಮಾಡುವನು ಎಂದು ಏಕೆ ಹೇಳಿದನು?'' ಎಂದು 
ಕೇಳಿದೆ. 

9 ಗೋ ಯೆಹೂದದ ರಾಜನಾದ ಯೆಹೋ 





ಯಲ್ಲಿ ಕುಳಿತಿದ್ದನು. ರಾಜನ ಎದುರಿಗಿದ್ದ ಒಂದು ಸಣ್ಣ 
ಅಗ್ನಿಷ್ಟಿಕೆಯಲ್ಲಿ ಬೆಂಕಿಯು ಉರಿಯುತ್ತಿತು. ಚಿಯೆಹೂ 
ದಿಯು ಸುರುಳಿಯನ್ನು ಓದಲು ಪ್ರಾರಂಭಿಸಿದನು. 
ಆದರೆ ಅವನು ಎರಡು ಅಥವಾ ಮೂರು ಅಂಕಣಗಳನ್ನು 
ಓದಿ ಮುಗಿಸಿದ ಕೂಡಲೆ ರಾಜನಾದ ಯೆಹೋಯಾಕೀ 
ಮನು ಆ ಸುರುಳಿಯನ್ನು ಕಸಿದುಕೊಂಡು ಆ ಅಂಕಣಗ 
ಳನ್ನು ಒಂದು ಸಣ್ಣ ಚೂರಿಯಿಂದ ಕತ್ತರಿಸಿ ಅಗ್ಗಿಷ್ಟಿಕೆಯಲ್ಲಿ 
ಎಸೆಯತೊಡಗಿದನು. ಕೊನೆಗೆ ಇಡೀ ಸುರುಳಿಯನ್ನು 
ಸುಟ್ಟುಹಾಕಲಾಯಿತು. ?ಈ ಸುರುಳಿಯಲ್ಲಿದ್ದ ಸಂದೇಶ 
ವನ್ನು ಕೇಳಿ ರಾಜನಾದ ಯೆಹೋಯಾಕೀಮನು ಮತ್ತು 
ಅವನ ಸೇವಕರು ಗಾಬರಿಯಾಗಲಿಲ್ಲ. ತಾವು ತಪ್ಪು 
ಮಾಡಿದ್ದಕ್ಕಾಗಿ ದುಃಖವನ್ನು ಸೂಚಿಸಲು ಅವರು ತಮ್ಮ 
ವಸ್ತ್ರಗಳನ್ನು ಹರಿದುಕೊಳ್ಳಲಿಲ್ಲ. 

3ಎಲ್ನಾಥಾನನೂ ದೆಲಾಯನೂ ಗೆಮರ್ಯನೂ 
ಅದನ್ನು ಸುಹಬೇಹವೆಂದು ರಾಜನಿಗೆ ಹೇಳುವ ಪ್ರಯತ್ನ 
ಮಾಡಿದರು. ಆದರೆ ರಾಜನು ಅವರ ಮಾತನ್ನು ಕೇಳಲಿಲ್ಲ. 
25ಗ್ರಾಜನಾದ ಯೆಹೋಯಾಕೀಮನು ಲಿಪಿಕಾರನಾದ 
ಬಾರೂಕನನ್ನು ಮತ್ತು ಪ್ರವಾದಿಯಾದ ಯೆರೆಮೀಯ 
ನನ್ನು ಬಂಧಿಸಬೇಕೆಂದು ರಾಜ ವಂಶೀಯನಾದ 


ಯಾಕೀಮನ ಬಗ್ಗೆ ಯೆಹೋವನು ಹೀಗೆ ಹೇಳುತ್ತಾನೆ: 
ಯೆಹೋಯಾಕೀಮನ ಸಂತಾನದವರು ದಾವೀದನ 
ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲಾಗದು. ಯೆಹೋ 
ಯಾಕೀಮನು ಸತ್ತರೆ ರಾಜ ಮರ್ಯಾದೆಯಿಂದ ಅವನ 
ಶವಸಂಸ್ಕಾರ ಮಾಡಲಾಗುವದಿಲ್ಲ. ಅವನ ಶವವನ್ನು 
ನೆಲದ ಮೇಲೆ ಎಸೆಯಲಾಗುವುದು. ಅವನ ಶವ ಹಗಲಿನ 
ತಾಪದಲ್ಲಿ ಮತ್ತು ರಾತ್ರಿಯ ಚಳಿಯಲ್ಲಿ ಹೊರಗೆ ಬಿದ್ದಿರು 
ವದು. 

3!ಯೆಹೋವನಾದ ನಾನು ಯೆಹೋಯಾಕೀಮ 
ಮತ್ತು ಅವನ ಮಕ್ಕಳನ್ನು ದಂಡಿಸುವೆನು. ನಾನು ಅವನ 
ಅಧಿಕಾರಿಗಳನ್ನೂ ದಂಡಿಸುವೆನು. ಅವರು ದುಷ್ಟರಾದು 
ದರಿಂದ ಹೀಗೆ ಮಾಡುವೆನು. ನಾನು ಅವರ ಮೇಲೂ 
ಜೆರುಸಲೇಮಿನಲ್ಲಿ ವಾಸಮಾಡುವ ಜನರೆಲ್ಲರ ಮೇಲೂ 
ಮತ್ತು ಯೆಹೂದದ ಜನರ ಮೇಲೂ ಭಯಂಕರವಾದ 
ಕೇಡನ್ನು ತರಲು ನಿಶ್ಚಯಿಸಿದ್ದೇನೆ. ನಾನು ಹೇಳಿದಂತೆ 
ಅವರಿಗೆ ಎಲ್ಲಾ ಕೆಡುಕನ್ನು ಉಂಟುಮಾಡುವೆನು. 
ಏಕೆಂದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ.''' 

32 ಅನಂತರ ಯೆರೆಮೀಯನು ಇನ್ನೊಂದು ಸುರುಳಿ 
ಯನ್ನು ತೆಗೆದುಕೊಂಡು ನೇರೀಯನ ಮಗನಾದ 


೨97 


ಲಿಪಿಕಾರ ಬಾರೂಕನಿಗೆ ಕೊಟ್ಟನು. ರಾಜಯೆಹೋಯಾ 
ಕೀಮನು ಸುಟ್ಟುಹಾಕಿದ ಸುರುಳಿಯಲ್ಲಿದ್ದ ಸಂದೇಶ 
ವನ್ನೇ ಯೆರೆಮೀಯನು ಹೇಳಿದಂತೆಲ್ಲ ಬಾರೂಕನು 
ಸುರುಳಿಯ ಮೇಲೆ ಬರೆದನು. ಬೇರೆ ಹಲವು ಸಂದೇಶ 
ಗಳನ್ನು ಎರಡನೇ ಸುರುಳಿಯಲ್ಲಿ ಸೇರಿಸಲಾಯಿತು. 


ಯೆರೆಮೀಯನನ್ನು ಕಾರಾಗೃಹದಲ್ಲಿಡಲಾಯಿತು 

7 ನೆಬೂಕದ್ದೆಚ್ಚರನು ಬಾಬಿಲೋನಿನ ರಾಜ 
ನಾಗಿದ್ದನು. ನೆಬೂಕದ್ದೆಚ್ಚರನು ಯೆಹೋಯಾ 

ಕೀಮನ ಮಗನಾದ ಕೊನ್ಯನ ಸ್ಥಾನದಲ್ಲಿ ಚಿದ್ಕೀಯನನ್ನು 
ಯೆಹೂದದ ರಾಜನನ್ನಾಗಿ ನೇಮಿಸಿದ್ದನು. ಚಿದ್ದೀಯನು 
ರಾಜನಾದ ಯೋಷೀಯನ ಮಗನಾಗಿದ್ದನು. ಆದರೆ 
ಯೆಹೋವನು ಯೆರೆಮೀಯನಿಗೆ ಪ್ರವಾದನೆ ಮಾಡಲು 
ಹೇಳಿದ ಸಂದೇಶಗಳ ಕಡೆಗೆ ಗಮನ ಕೊಡಲಿಲ್ಲ. 
ಚಿದ್ಕೀಯನ ಸೇವಕರು ಮತ್ತು ಯೆಹೂದದ ಜನರು 
ಯೆಹೋವನ ಸಂದೇಶಗಳಿಗೆ ಯಾವ ಗಮನವನ್ನೂ 
ಕೊಡಲಿಲ್ಲ. 

3ರಾಜನಾದ ಚಿದ್ದೀಯನು ಯೆಹೂಕಲನೆಂಬುವನನ್ನು 
ಮತ್ತು ಯಾಜಕನಾದ ಚೆಫನನನ್ನು ಒಂದು ಸಂದೇಶ 
ದೊಂದಿಗೆ ಯೆರೆಮೀಯನಲ್ಲಿಗೆ ಕಳುಹಿಸಿದನು. 
ಯೆಹೂಕಲನು ಶೆಲೆಮ್ಯನ ಮಗ. ಯಾಜಕನಾದ 
ಚೆಫನ್ಯನು ಮಾಸೇಯನ ಮಗ. ಯೆರೆಮೀಯನಿಗೆ 
ಅವರು ತಂದ ಸಂದೇಶ ಹೀಗಿತ್ತು: "ಯೆರೆಮೀಯನೇ, 
ನಮ್ಮ ದೇವರಾದ ಯೆಹೋವನನ್ನು ನಮಗಾಗಿ 
ಪ್ರಾರ್ಥಿಸು.'' 


ಯೆರೆಮೀಯ 37:1-15 


ಕಳಿಸಿದ್ದಾನೆಂಬುದು ನನಗೆ ಗೊತ್ತು. ರಾಜನಾದ 
ಚಿದ್ಕೀಯನಿಗೆ ಹೀಗೆ ಹೇಳಿರಿ. ಬಾಬಿಲೋನಿನ ಸೈನ್ಯದ 
ವಿರುದ್ಧ ನಿಮಗೆ ಸಹಾಯ ಮಾಡಲು ಇಲ್ಲಿಗೆ ಬರುವದ 
ಕ್ಕಾಗಿ ಫರೋಹನ ಸೈನ್ಯವು ಈಜಿಪ್ಟಿನಿಂದ ಹೊರಟಿತು. 
ಆದರೆ ಫರೋಹನ ಸೈನ್ಯವು ಈಜಿಪ್ಸಿಗೆ ಹಿಂದಿರುಗುವುದು. 
*ಬಳಿಕ ಬಾಬಿಲೋನಿನ ಸೈನ್ಯವು ಇಲ್ಲಿಗೆ ಬರುವುದು. 
ಅವರು ಜಿರುಸಲೇಮಿನ ಮೇಲೆ ಧಾಳಿ ಮಾಡುವರು. ಆಗ 
ಬಾಬಿಲೋನಿನ ಆ ಸೈನ್ಯವು ಜಿರುಸಲೇಮನ್ನು ವಶಪಡಿಸಿ 
ಕೊಂಡು ಅದನ್ನು ಸುಟ್ಟುಹಾಕುವುದು.' *ಯೆಹೋವನು 
ಇಂತೆನ್ನುತ್ತಾನೆ: "ಜೆರುಸಲೇಮ್‌ ನಿವಾಸಿಗಳೇ ""ಬಾಬಿ 
ಲೋನ್‌ ಸೈನಿಕರು ಖಂಡಿತವಾಗಿಯೂ ನಮ್ಮನ್ನು ಬಿಟ್ಟು 
ಹೋಗುವರು'' ಎಂದು ನಿಮಗೆ ನೀವೇ ಹೇಳಿಕೊಂಡು 
ನಿಮ್ಮನ್ನು ಮೂರ್ಯರನ್ನಾಗಿ ಮಾಡಿಕೊಳ್ಳಬೇಡಿ, ಅವರು 
ನಿಮ್ಮನ್ನು ಬಿಟ್ಟುಹೋಗುವದಿಲ್ಲ. 10ಜ್ರರುಸಲೇಮಿನ 
ಜನಗಳೇ, ನಿಮ್ಮ ಮೇಲೆ ಧಾಳಿ ಮಾಡುವ ಬಾಬಿಲೋನಿನ 
ಎಲ್ಲಾ ಸೈನಿಕರನ್ನು ನೀವು ಸೋಲಿಸಿದರೂ ಅವರ ಗುಡಾರ 
ದಲ್ಲಿ ಕೆಲವು ಜನ ಗಾಯಗೊಂಡವರು ಉಳಿದಿರುತ್ತಾರೆ. 
ಆ ಗಾಯಾಳುಗಳೇ ತಮ್ಮ ಗುಡಾರದಿಂದ ಹೊರಬಂದು 
ಜಿರುಸಲೇಮನ್ನು ಸುಟ್ಟುಹಾಕುವರು.''' 

'! ಈಜಿಪ್ಟ್‌ ದೇಶದ ಫರೋಹನ ಸೈನ್ಯದೊಂದಿಗೆ 
ಕಾದಾಡಲು ಬಾಬಿಲೋನಿನ ಸೈನ್ಯವು ಜಿರುಸಲೇಮನ್ನು 
ಬಿಟ್ಟುಹೋದ ಮೇಲೆ 12ಯೆರೆಮೀಯನು ಜಿರುಸಲೇ 
ಮಿನಿಂದ ಬೆನ್ಯಾಮೀನ್‌ಪ್ರದೇಶಕ್ಕೆ ಹೋಗ ಬಯಸಿ 
ದನು. ತನ್ನ ಮನೆತನಕ್ಕೆ ಸೇರಿದ ಆಸ್ತಿಯ ವಿಭಜನೆಗಾಗಿ 
ಅವನು ಹೋಗುತ್ತಿದ್ದನು. !' ಆದರೆ ಯೆರೆಮೀಯನು 
ಜೆರುಸಲೇಮಿನ ಬೆನ್ಯಾಮೀನ್‌ ಹೆಬ್ಬಾಗಿಲಿನ ಹತ್ತಿರ 





“(ಆ ಕಾಲದಲ್ಲಿ ಯೆರೆಮೀಯನನ್ನು ಇನ್ನೂ ಕಾರಾ 
ಗೃಹದಲ್ಲಿಟ್ಟಿರಲಿಲ್ಲ. ಅವನು ತನ್ನ ಮನಬಂದ ಕಡೆ 
ಹೋಗಲು ಸ್ವತಂತ್ರನಾಗಿದ್ದನು. ಅದಲ್ಲದೆ. ಆಗ 
ಫರೋಹನ ಸೈನ್ಯವು ಈಜಿಪ್ಟಿನಿಂದ ಯೆಹೂದದ ಕಡೆಗೆ 
ಹೊರಟಿತ್ತು ಜಿರುಸಲೇಮ್‌ ನಗರವನ್ನು ಸ್ವಾಧೀನಪಡಿಸಿ 
ಕೊಳ್ಳುವ ಉದ್ದೇಶದಿಂದ ಬಾಬಿಲೋನ ಸೈನ್ಯವು ಜಿರುಸ 
ಲೇಮ್‌ ನಗರಕ್ಕೆ ಮುತ್ತಿಗೆ ಹಾಕಿತ್ತು. ಆಗ ಈಜಿಪ್ಟಿನ 
ಸೈನ್ಯವು ತಮ್ಮ ಕಡೆ ಬರುತ್ತಿದೆ ಎಂಬ ಸಮಾಚಾರವು 
ಬಂದಿತು. ಅದನ್ನು ಕೇಳಿ ಬಾಬಿಲೋನಿನ ಸೈನ್ಯವು 
ಈಜಿಪ್ಟಿನ ಸೈನ್ಯವನ್ನೆದುರಿಸಲು ಜಿರುಸಲೇಮನ್ನು ಬಿಟ್ಟು 
ಹೋಗಿತ್ತು) 

"ಪ್ರವಾದಿಯಾದ ಯೆರೆಮೀಯನಿಗೆ ಯೆಹೋವ 
ನಿಂದ ಸಂದೇಶ ಬಂದಿತು: "ಇಸ್ರೇಲಿನ ದೇವರಾದ 
ಯೆಹೋವನು ಇಂತೆನ್ನುತ್ತಾನೆ: "ಯೆಹೂಕಲನೇ ಮತು 
ಚೆಫನ್ಯರನೇ, ಯೆಹೂದದ ರಾಜನಾದ ಚಿದ್ಕ್ಯೀಯನು 
ನನಗೆ ಪ್ರಶ್ನೆಗಳನ್ನು ಕೇಳುವದಕ್ಕಾಗಿ ನಿಮ್ಮನ್ನು ನನ್ನಲ್ಲಿಗೆ 





ಹೋದಾಗ ಪಹರೆದಾರರ ಮುಖ್ಯಸ್ಥನು ಅವನನ್ನು 
ಹಿಡಿದುಕೊಂಡನು. ಆ ಮುಖ್ಯಸ್ಥನ ಹೆಸರು ಇರೀಯ 
ನೆಂದು. ಇರೀಯನು ಶೆಲೆಮ್ಯನ ಮಗನು ಮತ್ತು ಶೆಲೆ 
ಮ್ಯನು ಹನನ್ಯನ ಮಗ. ಮುಖ್ಯಸ್ಥನಾದ ಇರೀಯನು 
ಯೆರೆಮೀಯನನ್ನು ಹಿಡಿದುಕೊಂಡು, ""ಯೆರೆಮೀ 
ಯನೇ, ನೀನು ಬಾಬಿಲೋನಿನ ಕಡೆ ಸೇರಿಕೊಳ್ಳುವದ 
ಕ್ಕಾಗಿ ನಮ್ಮನ್ನು ಬಿಟ್ಟುಹೋಗುತ್ತಿರುವೆ'' ಎಂದನು. 

4" ಅದು ನಿಜವಲ್ಲ, ಬಾಬಿಲೋನಿನವರ ಕಡೆ ಸೇರಿ 
ಕೊಳ್ಳಲು ನಾನು ಬಿಟ್ಟುಹೋಗುತ್ತಿಲ್ಲ'' ಎಂದು 
ಯೆರೆಮೀಯನು ಇರೀಯನಿಗೆ ಹೇಳಿದನು. ಆದರೆ ಇರೀ 
ಯನು ಯೆರೆಮೀಯನ ಮಾತುಗಳನ್ನು ಕಿವಿಗೆ ಹಾಕಿ 
ಕೊಳ್ಳಲಿಲ್ಲ. ಇರೀಯನು ಯೆರೆಮೀಯನನ್ನು ಬಂಧಿಸಿ 
ಜೆರುಸಲೇಮಿನ ರಾಜಾಧಿಕಾರಿಗಳ ಬಳಿಗೆ ಕರೆ 
ದೊಯ್ದುನು. ಆ ಅಧಿಕಾರಿಗಳು ಯೆರೆಮೀಯನ 
ಮೇಲೆ ತುಂಬಾ ಕೋಪಗೊಂಡರು. ಯೆರೆಮೀಯನನ್ನು 
ಹೊಡೆಯಬೇಕೆಂದು ಅವರು ಆಜ್ಜಿಯಿತ್ತರು. ಆಮೇಲೆ 


ಯೆರೆಮೀಯ 37:16-38:7 


ಅವರು ಯೆರೆಮೀಯನನ್ನು ಸೆರೆಮನೆಯಲ್ಲಿಟ್ಟರು. ಆ 
ಸೆರೆಮನೆಯು ಯೆಹೋನಾಥಾನನೆಂಬುವನ ಮನೆಯ 
ಲ್ಲಿತ್ತು ಯೆಹೋನಾಥಾನನು ಯೆಹೂದದ ರಾಜನ 
ಲಿಪಿಕಾರನಾಗಿದ್ದನು. ಯೆಹೋನಾಥಾನನ ಮನೆಯನ್ನು 
ಸೆರೆಮನೆಯನ್ನಾಗಿ ಮಾಡಲಾಗಿತ್ತು 16ಅವರು ಯೆರೆಮೀ 
ಯನನ್ನು ಯೆಹೋನಾಥಾನನ ನೆಲಮನೆಯ ಒಂದು 
ಕೋಣೆಯಲ್ಲಿಟ್ಟರು. ಆ ಕೋಣೆಯು ನೆಲಮನೆಯ ಕೆಳ 
ಭಾಗದಲ್ಲಿತ್ತು ಯೆರೆಮೀಯನು ಅಲ್ಲಿ ಬಹಳ ದಿವಸ 
ಗಳವರೆಗೆ ಇದ್ದನು. 

ಆಗ ರಾಜನಾದ ಚಿದ್ದೀಯನು ಯೆರೆಮೀಯನನ್ನು 
ತನ್ನ ಅರಮನೆಗೆ ಕರೆತರಿಸಿದನು. ಚಿದ್ಕೀಯನು ಯೆರೆಮೀ 
ಯನೊಂದಿಗೆ ರಹಸ್ಯವಾಗಿ ಮಾತನಾಡಿ, "ಯೆಹೋವ 
ನಿಂದ ಏನಾದರೂ ಸಂದೇಶವಿದೆಯೊ?'' ಎಂದು 
ಕೇಳಿದನು. 

“ಹೌದು, ಯೆಹೋವನಿಂದ ಒಂದು ಸಂದೇಶವಿದೆ. 
ಚಿದ್ಕೀಯನೇ, ನಿನ್ನನ್ನು ಬಾಬಿಲೋನಿನ ರಾಜನಿಗೆ 
ಒಪ್ಪಿಸಲಾಗುವುದು'' ಎಂದು ಯೆರೆಮೀಯನು ಉತ್ತರಿಸಿ 
ದನು. ಆಮೇಲೆ ಯೆರೆಮೀಯನು ರಾಜನಾದ 
ಚಿದ್ದೀಯನನ್ನು ಹೀಗೆ ಕೇಳಿದನು, ""ನಾನು ಏನು ತಪ್ಪು 
ಮಾಡಿದ್ದೇನೆ? ನಾನು ನಿನ್ನ ವಿರುದ್ಧ ಅಥವಾ ನಿನ್ನ 
ಅಧಿಕಾರಿಗಳ ವಿರುದ್ಧ ಅಥವಾ ಜೆರುಸಲೇಮಿನ ಜನರ 
ವಿರುದ್ಧ ಯಾವ ಅಪರಾಧವನ್ನು ಮಾಡಿದ್ದೇನೆ? ನೀನು 
ನನ್ನನ್ನು ಸೆರೆಮನೆಯಲ್ಲಿ ಏಕೆ ಹಾಕಿರುವೆ? ರಾಜನಾದ 
ಚಿದ್ಕೀಯನೇ, ನಿನ್ನ ಪ್ರವಾದಿಗಳು ಈಗ ಎಲ್ಲಿದ್ದಾರೆ? ಆ 
ಪ್ರವಾದಿಗಳು ನಿನಗೆ ಸುಳ್ಳುಪ್ರವಾದನೆಯನ್ನು ಮಾಡಿ 
ದರು. "ಬಾಬಿಲೋನಿನ ರಾಜನು ನಿನ್ನ ಮೇಲಾಗಲಿ 
ಅಥವಾ ಈ ಯೆಹೂದ ಪ್ರದೇಶದ ಮೇಲಾಗಲಿ ಧಾಳಿ 
ಮಾಡುವದಿಲ್ಲ” ಎಂದು ಅವರು ಹೇಳಿದ್ದರು. 

2ಆದರೆ ಯೆಹೂದದ ರಾಜನಾದ ಚಿದ್ಧೀಯನೇ, 
ದಯವಿಟ್ಟು ನಾನು ಹೇಳುವದನ್ನು ಕೇಳು. ನನ್ನ 
ಕೋರಿಕೆಯನ್ನು ದಯವಿಟ್ಟು ಕೇಳು. ನನ್ನನ್ನು 
ಲಿಪಿಕಾರನಾದ ಯೆಹೋ ನಾಥಾನನ ಮನೆಗೆ ತಿರುಗಿ 
ಕಳುಹಿಸಬೇಡ. ಇದೇ ನನ್ನ ಬೇಡಿಕೆ. ನೀನು ನನ್ನನ್ನು ಮತ್ತೆ 
ಅಲ್ಲಿಗೆ ಕಳುಹಿಸಿದರೆ ನಾನು ಅಲ್ಲಿ ಸತ್ತು ಹೋಗುತ್ತೇನೆ”' 
ಎಂದನು. 

2!ಆಗ ರಾಜನಾದ ಚಿದ್ದೀಯನು ಯೆರೆಮೀಯನನ್ನು 
ಕಾರಾಗೃಹದ ಅಂಗಳದಲ್ಲಿಹಬೇಕೆಂದು ಮತ್ತು ಅವನಿಗೆ 
ಪೇಟೆಯಿಂದ ರೊಟ್ಟಿಯನ್ನು ತಂದುಕೊಡಬೇಕೆಂದು 
ಚಿದ್ಕೀಯನು ಆಜ್ಞೆ ಮಾಡಿದನು. ನಗರದಲ್ಲಿ ರೊಟ್ಟಿ 
ಇರುವವರೆಗೆ ಯೆರೆಮೀಯನಿಗೆ ರೊಟ್ಟಿಯನ್ನು ಕೊಡ 
ಲಾಯಿತು. ಹೀಗೆ ಯೆರೆಮೀಯನು ಕಾರಾಗೃಹದ 
ಅಂಗಳದಲ್ಲಿ ಬಂದಿಯಾಗಿದ್ದನು. 





೨98 


ಯೆರೆಮೀಯನನ್ನು ಒಂದು ಬಾವಿಯಲ್ಲಿ 
ಹಾಕಲಾಯಿತು 
ಯೆರೆಮೀಯನು ಪ್ರವಾದಿಸುತ್ತಿರುವುದನ್ನು 

3 Wa ಜನ ರಾಜಾಧಿಕಾರಿಗಳು ಕೇಳಿಸಿ 
ಕೊಂಡರು. ಮತ್ತಾನನ ಮಗನಾದ ಶೆಫತ್ಯ, ಪಷ್ಣೂರನ 
ಮಗನಾದ ಗೆದಲ್ಯ, ಸೆಲೆಮ್ಯನ ಮಗನಾದ ಯೂಕಲ, 
ಮಲ್ಕೀಯನ ಮಗನಾದ ಪಷ್ಣೂರ ಇವರುಗಳು ಅವನ 
ಮಾತನ್ನೆಲ್ಲಾ ಕೇಳಿಸಿಕೊಂಡರು. ಯೆರೆಮೀಯನು ಎಲ್ಲಾ 
ಜನರಿಗೆ ಈ ಸಂದೇಶವನ್ನು ಹೇಳುತ್ತಿದ್ದನು. 2"ಯೆಹೋ 
ವನು ಇಂತೆನ್ನುತ್ತಾನೆ: "ಜಿರುಸಲೇಮಿನಲ್ಲಿರುವ ಪ್ರತಿ 
ಯೊಬ್ಬರು ಖಣ್ಗದಿಂದಾಗಲೀ ಕ್ಟಾಮದಿಂದಾಗಲೀ 
ಭಯಂಕರವಾದ ವ್ಯಾಧಿಯಿಂದಾಗಲೀ ಸತ್ತುಹೋಗು 
ವರು. ಆದರೆ ಬಾಬಿಲೋನಿನ ಸೈನಿಕರಿಗೆ ಶರಣಾಗುವ 
ಪ್ರತಿಯೊಬ್ಬರು ಬದುಕುವರು. ಅವರು ಜೀವಂತ ಉಳಿ 
ಯುವರು.' *ಯೆಹೋವನು ಇಂತೆನ್ನುತ್ತಾನೆ: "ಈ ಜಿರುಸ 
ಲೇಮ್‌ ನಗರವನ್ನು ಖಂಡಿತವಾಗಿಯೂ ಬಾಬಿಲೋನ್‌ 
ರಾಜನ ಸೈನಿಕರ ಕೈಗೆ ಒಪ್ಪಿಸಲಾಗುವುದು. ಅವನು ಈ 
ನಗರವನ್ನು ಸ್ವಾಧೀನಪಡಿಸಿಕೊಳ್ಳುವನು.''' 

*ಯೆರೆಮೀಯನು ಜನರಿಗೆ ಹೇಳುತ್ತಿರುವ ವಿಷಯ 
ಗಳನ್ನು ಕೇಳಿದ ರಾಜಾಧಿಕಾರಿಗಳು ರಾಜನಾದ ಚಿದ್ಕೀ 
ಯನ ಬಳಿಗೆ ಹೋಗಿ, ""ಯೆರೆಮೀಯನಿಗೆ ಮರಣ 
ದಂಡನೆಯಾಗಬೇಕು. ಇನ್ನೂ ನಗರದಲ್ಲಿರುವ ಸೆನಿಕ 
ರನ್ನೂ ಎಲ್ಲರನ್ನೂ ತನ್ನ ಮಾತುಗಳಿಂದ ಧೈರ್ಯಗೆಡಿಸು 
ತ್ತಿದ್ದಾನೆ. ನಮಗೆ ಒಳ್ಳೆಯದಾಗಬೇಕೆಂದು ಅವನು ಬಯ 
ಸದೆ ಜೆರುಸಲೇಮಿನ ಜನರ ನಾಶನವನ್ನು ಬಯಸು 
ತ್ತಾನೆ'' ಎಂದು ಹೇಳಿದರು. 

5ಆಗ ರಾಜನಾದ ಚಿದ್ಕೀಯನು, "'ಯೆರೆಮೀಯನು 
ನಿಮ್ಮ ಅಧೀನದಲ್ಲಿದ್ದಾನೆ. ನೀವು ಏನು ಬೇಕಾದರೂ 
ಮಾಡಿ'' ಎಂದು ಆ ಅಧಿಕಾರಿಗಳಿಗೆ ಹೇಳಿದನು. 

6ಆಗ ಆ ಅಧಿಕಾರಿಗಳು ಯೆರೆಮೀಯನನ್ನು ಹಿಡಿದು 
ಮಲ್ಕ್ಮೀಯನ ಬಾವಿಯೊಳಗೆ ಹಾಕಿದರು. (ಮಲ್ಕ್ಮೀಯನು 
ರಾಜವಂಶದವನಾಗಿದ್ದನು.) ಆ ಬಾವಿಯು ಕಾರಾ ಗೃಹದ 
ಅಂಗಳದಲ್ಲಿತ್ತು. ಆ ಅಧಿಕಾರಿಗಳು ಹಗ್ಗಗಳನ್ನು ಕಟ್ಟಿ 
ಯೆರೆಮೀಯನನ್ನು ಬಾವಿಯಲ್ಲಿ ಇಳಿಬಿಟ್ಟರು. ಆ 
ಬಾವಿಯಲ್ಲಿ ಸ್ವಲ್ಪವೂ ನೀರಿರಲಿಲ್ಲ. ಕೇವಲ ಕೇಸರಿತ್ತು 
ಯೆರೆಮೀಯನು ಕೆಸರಿನಲ್ಲಿ ಮುಳುಗಿಹೋದನು. 

7ಆ ಅಧಿಕಾರಿಗಳು ಯೆರೆಮೀಯನನ್ನು ಬಾವಿಗೆ 
ಹಾಕಿದ ಸಂಗತಿಯು ಎಬೆಡ್ಕೆಲೆಕನೆಂಬ ಮನುಷ್ಯನ ಕಿವಿಗೆ 
ಬಿತ್ತು ಎಬೆದ್ಮೆಲೆಕನು ಇಥಿಯೋಪಿಯದವನಾಗಿದ್ದು 
ಅರಮನೆಯಲ್ಲಿ ಕಂಚುಕಿಯಾಗಿದ್ದನು. ರಾಜನಾದ ಚಿದ್ಕೀ 
ಯನು ಬೆನ್ಯಾಮೀನ್‌ ಊರಬಾಗಲಲ್ಲಿ ಕುಳಿತಿದ್ದನು. 
ಎಬೆದ್ಮೆಲೆಕನು ಅರಮನೆಯನ್ನು ಬಿಟ್ಟು ಬೆನ್ಯಾಮೀನ್‌ 





999 


ಊರಹೆಬ್ಬಾಗಿಲಿನ ಹತ್ತಿರ ಕುಳಿತಿದ್ದ ರಾಜನಾದ 
ಚಿದ್ಕೀಯನ ಹತ್ತಿರ ಬಂದು ಹೀಗೆ ಹೇಳಿದನು, 89""ನನ್ನ 
ಒಡೆಯನಾದ ರಾಜನೇ, ಆ ಅಧಿಕಾರಿಗಳು ದುಷ್ಟ ರೀತಿ 
ಯಲ್ಲಿ ವರ್ತಿಸಿದ್ದಾರೆ. ಅವರು ಪ್ರವಾದಿಯಾದ ಯೆರೆಮೀ 
ಯನೊಂದಿಗೆ ದುಷ್ಟತನದಿಂದ ವ್ಯವಹರಿಸಿದ್ದಾರೆ. ಅವರು 
ಅವನನ್ನು ಒಂದು ಭಾವಿಯಲ್ಲಿ ಎಸೆದಿದ್ದಾರೆ. ಅವನನ್ನು 
ಅಲ್ಲಿಯೇ ಸಾಯಲು ಬಿಟ್ಟಿದ್ದಾರೆ'' ಎಂದು ಹೇಳಿದನು. 

10ಆಗ ರಾಜನಾದ ಚಿದ್ಕ್ಯೀಯನು ಇಥಿಯೋಪಿಯದವ 
ನಾದ ಎಬೆದ್ಕೆಲೆಕನಿಗೆ, “ಅರಮನೆಯಿಂದ ಮೂರು ಜನ 
ರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಯೆರೆ 
ಮೀಯನನ್ನು ಅವನು ಸಾಯುವ ಮುಂಚೆ ಬಾವಿಯಿಂದ 
ಮೇಲೆತ್ತು'' ಎಂದು ಅಪ್ಪಣೆಕೊಟ್ಟನು. 

!ಎಬೆದ್ಮೆಲೆಕನು ಆ ಜನರನ್ನು ಕರೆದುಕೊಂಡು ಹೊರ 
ಟನು. ಅವನು ಮೊದಲು ಅರಮನೆಯ ಉಗ್ರಾಣದ 
ಕೆಳಗಿರುವ ಕೋಣೆಗೆ ಹೋದನು. ಆ ಕೋಣೆಯಿಂದ 
ಅವನು ಕೆಲವು ಹಳೆಯದಾದ ಮತ್ತು ಹರಿದುಹೋದ 
ಬಟ್ಟೆಗಳನ್ನು ತೆಗೆದುಕೊಂಡನು. ಆ ಚಿಂದಿ ಬಟ್ಟೆಗಳನ್ನು 
ಒಂದು ಹಗ್ಗಕ್ಕೆ ಕಟ್ಟಿ ಆಳವಾದ ಬಾವಿಯಲ್ಲಿ ಯೆರೆಮೀ 
ಯನಿಗೆ ತಲುಪುವಂತೆ ಇಳಿಬಿಟ್ಟನು. 12ಆಗ ಇಥಿಯೋಪಿ 
ಯದವನಾದ ಎಬೆದ್ಮೆಲೆಕನು, ""ಆ ಹರಿದುಹೋದ 
ಮತ್ತು ಹಳೆಯದಾದ ಬಟ್ಟೆಗಳನ್ನು ನಿನ್ನ ಕಂಕುಳಲ್ಲಿ 
ಇಟ್ಟುಕೋ. ನಾವು ನಿನ್ನನ್ನು ಮೇಲಕ್ಕೆಳೆಯುವಾಗ ನಿನ್ನ 
ಕಂಕುಳಿಗೆ ಹಗ್ಗಗಳಿಂದ ಗಾಯಗಳಾಗುವದಿಲ್ಲ'' 
ಎಂದನು. ಯೆರೆಮೀಯನು ಎಬೆದ್ಕೆಲೆಕನು ಹೇಳಿದಂತೆ 
ಮಾಡಿದನು. ಅವರು ಯೆರೆಮೀಯನನ್ನು ಹಗ್ಗದಿಂದ 
ಮೇಲಕ್ಕೆ ಎಳೆದು ಬಾವಿಯಿಂದ ಹೊರತೆಗೆದರು. ಯೆರೆ 
ಖೀಯನು ಕಾರಾಗೃಹದ ಅಂಗಳದಲ್ಲಿ ವಾಸಿಸಿದನು. 


ಚಿದ್ಯೀಯನು ಯೆರೆಮೀಯನಿಗೆ ಕೆಲವು 
ಪ್ರಶ್ನೆಗಳನ್ನು ಕೇಳಿದ್ದು 

"ರಾಜನಾದ ಚಿದ್ಕೀಯನು ಪ್ರವಾದಿಯಾದ ಯೆರೆ 
ಮೀಯನನ್ನು ಒಬ್ಬನ ಮೂಲಕ ಯೆಹೋವನ ಆಲಯದ 
ಮೂರನೇ ಪ್ರವೇಶದ್ವಾರಕ್ಕೆ ಕರೆಸಿದನು. ರಾಜನು 
ಅವನಿಗೆ, " ಯೆರೆಮೀಯನೇ, ನಾನು ನಿನಗೆ ಒಂದು 
ವಿಷಯವನ್ನು ಕೇಳಲಿದ್ದೇನೆ. ನನ್ನಿಂದ ಏನನ್ನೂ ಮುಚ್ಚಿಡ 
ಬೇಹ. ಎಲ್ಲವನ್ನು ಪ್ರಾಮಾಣಿಕವಾಗಿ ನನಗೆ ಹೇಳು'' 
ಎಂದನು. 

ಅದಕ್ಕೆ ಯೆರೆಮೀಯನು, ""ನಾನು ಉತ್ತರಕೊಟ್ಟರೆ 


ಯೆರೆಮೀಯ 38:8-22 


16 3ದರೆ ರಾಜನಾದ ಚಿದ್ದೀಯನು ಯೆರೆಮೀಯನಿಗೆ 
ರಹಸ್ಯವಾಗಿ, ""ಯೆ`ರೆೃಮೀಯನೇ, ನಮಗೆ ಉಸಿರನ್ನೂ 
ಜೀವನವನ್ನೂ ದಯಪಾಲಿಸಿದ ಯೆಹೋವನ ಆಣೆ 
ಯಾಗಿ ಹೇಳುತ್ತೇನೆ, ನಾನು ನಿನ್ನನ್ನು ಕೊಲ್ಲುವುದಿಲ್ಲ. 
ಕೊಲ್ಲಬಯಸುವ ಅಧಿಕಾರಿಗಳ ಕೈಗೂ ನಿನ್ನನ್ನು 
ಕೊಹುವದಿಲ್ಲವೆಂದು ನಾನು ಮಾತುಕೊಡುತ್ತೇನೆ'' 
ಎಂದು ಹೇಳಿದನು. 

ಆಗ ಯೆರೆಮೀಯನು ರಾಜನಾದ ಚಿದ್ಕೀಯನಿಗೆ 
ಹೀಗೆಂದನು: ""ಇಸ್ರೇಲರ ದೇವರಾದ ಮತ್ತು ಸರ್ವಶಕ್ತ 
ನಾದ ಯೆಹೋವನು ಹೀಗೆನ್ನುತ್ತಾನೆ: "ನೀನು ಬಾಬಿ 
ಲೋನಿನ ರಾಜನ ಅಧಿಕಾರಿಗಳಿಗೆ ಶರಣಾಗತನಾದರೆ 
ನಿನ್ನ ಪ್ರಾಣವನ್ನು ಉಳಿಸಲಾಗುವುದು ಮತ್ತು ಜೆರುಸ 
ಲೇಮ್‌ ನಗರವನ್ನು ಸುಟ್ಟುಹಾಕಲಾಗುವುದಿಲ್ಲ. ನೀನೂ 
ಬದುಕುವೆ ಮತ್ತು ನಿನ್ನ ಕುಟುಂಬದವರೂ ಬದುಕುವರು. 
18ದರೆ ನೀನು ಬಾಬಿಲೋನಿನ ಅಧಿಕಾರಿಗಳಿಗೆ ಶರಣಾ 
ಗತನಾಗಲು ಒಪ್ಪದಿದ್ದರೆ, ಜಿರುಸಲೇಮನ್ನು ಬಾಬಿಲೋ 
ನಿನ ಸೈನಿಕರಿಗೆ ಒಪ್ಪಿಸಲಾಗುವುದು. ಅವರು ಜೆರುಸಲೇ 
ಮನ್ನು ಸುಟ್ಟುಬಿಡುವರು ಮತ್ತು ನೀನು ಸಹ ಅವರಿಂದ 
ತಪ್ಪಿಸಿಕೊಳ್ಳಲಾಗುವುದಿಲ್ಲ.''' 

ಆಗ ಚಿದ್ದೀಯನು ""ನಾನು ಈಗಾಗಲೇ ಬಾಬಿಲೋ 
ನಿನ ಸೈನ್ಯದ ಕಡೆಗೆ ಸೇರಿದ ಯೆಹೂದ್ಯರಿಗೆ ಹೆದರುತ್ತೇನೆ. 
ಆ ಸೈನಿಕರು ನನ್ನನ್ನು ಯೆಹೂದದ ಆ ಜನರಿಗೆ ಒಪ್ಪಿಸಿ 
ಕೊಡಬಹುದು ಮತ್ತು ಅವರು ನನಗೆ ಕೇಡು ಮಾಡ 
ಬಹುದು; ನನ್ನನ್ನು ಹಿಂಸಿಸಬಹುದು ಎಂದು ಭಯ 
ವಾಗುತ್ತದೆ'' ಎಂದು ಯೆರೆಮೀಯನಿಗೆ ಹೇಳಿದನು. 

2 ದರೆ ಯೆರೆಮೀಯನು ""ರಾಜನಾದ ಚಿದ್ಕೀ 
ಯನೇ, ಆ ಸೈನಿಕರು ನಿನ್ನನ್ನು ಯೆಹೂದದ ಆ ಜನರಿಗೆ 
ಒಪ್ಪಿಸುವುದಿಲ್ಲ ನಾನು ಹೇಳಿದಂತೆ ಮಾಡಿ ಯೆಹೋವನ 
ಆಜ್ಞಾಪಾಲನೆ ಮಾಡು. ಆಗ ನಿನಗೆಲ್ಲ ಒಳ್ಳೆಯದಾಗು 
ವುದು ಮತ್ತು ನಿನ್ನ ಪ್ರಾಣ ಉಳಿಯುವುದು. 21ನೀನು 
ಬಾಬಿಲೋನಿನ ಸೈನಿಕರಿಗೆ ಶರಣಾಗತನಾಗದಿದ್ದರೆ 
ಏನಾಗುವದೆಂಬುದನ್ನು ಯೆಹೋವನು ನನಗೆ ತೋರಿಸಿ 
ಕೊಟ್ಟಿದ್ದಾನೆ. ಯೆಹೋವನು ನನಗೆ ಹೀಗೆ ಹೇಳಿದ್ದಾನೆ: 
ಯೆಹೂದದ ರಾಜನ ಅರಮನೆಯಲ್ಲಿ ಉಳಿದ ಎಲ್ಲಾ 
ಸ್ತ್ರೀಯರನ್ನು ಬಾಬಿಲೋನಿನ ಸೈನ್ಯಾಧಿಕಾರಿಗಳ ಬಳಿಗೆ 
ತರಲಾಗುವುದು. ನಿನ್ನ ಸ್ತ್ರೀಯರು ಹಾಡನ್ನು ಹಾಡಿ 
ನಿನ್ನನ್ನು ತಮಾಷೆ ಮಾಡುವರು. ಆ ಸ್ತ್ರೀಯರು ಹೀಗೆ 
ಹೇಳುವರು: 








ನೀನು ಬಹುಶಃ ನನ್ನನ್ನು ಕೊಂದುಬಿಡುವೆ, ಸಲಹೆ 
ಕೊಟ್ಟರೆ ನೀನು ನನ್ನ ಮಾತುಗಳನ್ನು ಕಿವಿಗೆ ಹಾಕಿ 
ಕೊಳ್ಳುವದಿಲ್ಲ'' ಎಂದು ಹೇಳಿದನು. 


ನಿನಗಿಂತಲೂ ಪ್ರಬಲರಾಗಿದ್ದ ನಿನ್ನ ಒಳ್ಳೆಯ ಸ್ನೇಹಿ 
ತರು ನಿನ್ನನ್ನು ತಪ್ಪುದಾರಿಗೆ ಎಳೆದರು. ಆ ಸ್ನೇಹಿತ 
ರನ್ನು ನೀನು ತುಂಬಾ ನಂಬಿಕೊಂಡಿದ್ದೆ. ನಿನ್ನ 


ಯೆರೆಮೀಯ 38:23-39:9 


ಪಾದಗಳು ಕೆಸರಿನಲ್ಲಿ ಹೂತಿವೆ. ನಿನ್ನ ಸ್ನೇಹಿತರು 
ನಿನ್ನಿಂದ ದೂರವಾಗಿದ್ದಾರೆ. 


3 ನಿನ್ನ ಎಲ್ಲಾ ಹೆಂಡತಿಯರನ್ನು ಮತ್ತು ಮಕ್ಕಳನ್ನು 
ಹೊರತರಲಾಗುವುದು. ಅವರನ್ನು ಬಾಬಿಲೋನಿನ 
ಸೈನಿಕರಿಗೆ ಒಪ್ಪಿಸಲಾಗುವುದು. ನೀನೂ ಬಾಬಿಲೋನಿನ 
ಸೈನಿಕರಿಂದ ತಪ್ಪಿಸಿಕೊಳ್ಳಲಾರೆ. ಬಾಬಿಲೋನಿನ ರಾಜನು 
ನಿನ್ನನ್ನು ವಶಪಡಿಸಿಕೊಳ್ಳುವನು ಮತ್ತು ಜೆರುಸಲೇಮ್‌ 
ಉತ್ತರಿಸಿದನು. 

ಗ ಚಿದ್ಕೀಯನು ಯೆರೆಮೀಯನಿಗೆ ಹೀಗೆ ಹೇಳಿ 
ದನು: ""ನಾನು ನಿನ್ನ ಸಂಗಡ ಮಾತನಾಡುತ್ತಿದ್ದೆ ಎಂದು 
ಯಾರಿಗೂ ಹೇಳಬೇಡ. ಇಲ್ಲವಾದರೆ ನೀನು ಸಾಯುವೆ. 
ನಾನು ನಿನ್ನೊಂದಿಗೆ ಮಾತನಾಡಿದ್ದನ್ನು ಆ ಅಧಿಕಾರಿ 
ಗಳು ಪತ್ತೆ ಹಚ್ಚಬಹುದು. ಅವರು ನಿನ್ನ ಹತ್ತಿರ ಬಂದು, 
"ಯೆರೆಮೀಯನೇ, ನೀನು ರಾಜನಾದ ಚಿದ್ಕೀಯನಿಗೆ 
ಏನು ಹೇಳಿದೆ? ಚಿದ್ದೀಯನು ನಿನಗೆ ಏನು ಹೇಳಿದನು? 
ಪ್ರಾಮಾಣಿಕವಾಗಿ ಎಲ್ಲವನ್ನು ನಮಗೆ ಹೇಳು; ಇಲ್ಲ 
ವಾದರೆ ನಾವು ನಿನ್ನನ್ನು ಕೊಂದುಬಿಡುತ್ತೇವೆ' ಎನ್ನ 
ಬಹುದು. ಆಗ ನೀನು ಅವರಿಗೆ, "ಯೆಹೋನಾಥಾನನ 
ಮನೆಯ ನೆಲಮಾಳಿಗೆಯ ಕತ್ತಲು ಕೋಣೆಗೆ ನನ್ನನ್ನು 
ಮತ್ತೆ ಕಳುಹಿಸಬೇಡಿ, ಅಲ್ಲಿಗೆ ಹೋದರೆ ನಾನು ಸತ್ತು 
ಹೋಗುವೆನೆಂದು ರಾಜನಿಗೆ ಪ್ರಾರ್ಥಿಸುತ್ತಿದ್ದೆ''' ಎಂದು 
ಹೇಳು. 

2'ಆ ರಾಜ್ಯಾಧಿಕಾರಿಗಳು ಅವನನ್ನು ಪ್ರಶ್ನಿಸುವದಕ್ಕಾಗಿ 
ಯೆರೆಮೀಯನಲ್ಲಿಗೆ ಬಂದರು. ರಾಜನು ಆಜ್ಞಾಪಿಸಿ 
ದಂತೆ ಯೆರೆಮೀಯನು ಅವರಿಗೆ ಎಲ್ಲವನ್ನು ಹೇಳಿದನು. 
ಆಗ ಆ ಅಧಿಕಾರಿಗಳು ಯೆರೆಮೀಯನನ್ನು ಬಿಟ್ಟು 


1000 


ನೆಯ ತಿಂಗಳಿನ ಒಂಭತ್ತನೇ ದಿನದಂದು ಜೆರುಸಲೇಮಿನ 
ಪೌಳಿಗೋಡೆಯನ್ನು ಒಡೆಯಲಾಯಿತು. ಆಗ ಬಾಬಿ 
ಲೋನಿನ ಎಲ್ಲಾ ರಾಜ್ಯಾಧಿಕಾರಿಗಳು ಜೆರುಸಲೇಮ್‌ 
ನಗರವನ್ನು ಪ್ರವೇಶಿಸಿದರು. ಅವರು ಒಳಗೆ ಬಂದು ಮಧ್ಯ 
ದ್ವಾರದಲ್ಲಿ ಕುಳಿತುಕೊಂಡರು. ಅವರು ಯಾರಂದರೆ: 
ಸಮ್ಮರ್‌ನೆಬೋದದ ಅಧಿಪತಿಯಾದ ನೇರ್ಗಲ್‌ ಸರೆ 
ಚರ್‌; ಇನ್ನೊಬ್ಬ ದೊಡ್ಡ ಅಧಿಕಾರಿಯಾದ ಸೆರ್ಸೆಕೇಮ್‌ 
ಮತ್ತು ಬೇರೆ ಬೇರೆ ದೊಡ್ಡ ಅಧಿಕಾರಿಗಳು ಕೂಡ 
ಅಲ್ಲಿದ್ದರು. 

ಯೆಹೂದದ ರಾಜನಾದ ಚಿದ್ದೀಯನು ಬಾಬಿಲೋ 
ನಿನ ಆ ಅಧಿಕಾರಿಗಳನ್ನು ನೋಡಿದನು. ಅವನು ಮತ್ತು 
ಅವನ ಜೊತೆಗಿದ್ದ ಸೈನಿಕರು ಓಡಿಹೋದರು. ಅವರು 
ರಾತ್ರಿಯಲ್ಲಿ ಜೆರುಸಲೇಮ್‌ ನಗರವನ್ನು ಬಿಟ್ಟು ರಾಜನ 
ಉದ್ಯಾನದ ಮಾರ್ಗವಾಗಿ ಹೊರಗೆ ಹೋದರು. ಅವರು 
ಎರಡು ಗೋಡೆಗಳ ಮಧ್ಯದಲ್ಲಿದ್ದ ಬಾಗಿಲಿನಿಂದ ಹೊರಗೆ 
ಬಂದು ಮರುಭೂಮಿಯ ಕಡೆಗೆ ಹೊರಟರು. *ಆದರೆ 
ಬಾಬಿಲೋನಿನ ಸೈನಿಕರು ಚಿದ್ಕೀಯ ಮತ್ತು ಅವನ 
ಸೈನಿಕರನ್ನು ಬೆನ್ನಟ್ಟಿದರು. ಕಸ್ಲೀಯರ ಸೈನಿಕರು 
ಯೆರಿಕೋವಿನ ಬಯಲಿನಲ್ಲಿ ಚಿದ್ಕೀಯನನ್ನು ಬಂಧಿಸಿ 
ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚರನಲ್ಲಿಗೆ 
ತೆಗೆದುಕೊಂಡು ಹೋದರು. ಆಗ ನೆಬೂಕದ್ದೆಚ್ಚರನು 
ಹಮಾತ್‌ ಸೀಮೆಯ "ರಿಬ್ಲ' ದಲ್ಲಿದ್ದನು. ಆ ಸ್ಥಳದಲ್ಲಿಯೇ 
ನೆಬೂಕದ್ದೆಚ್ಚರನು ಚಿದ್ಕೀಯನ ಬಗ್ಗೆ ತನ್ನ ನಿರ್ಣಯವನ್ನು 
ಪ್ರಕಟಿಸಿದನು. ರಿಬ್ಲದಲ್ಲಿ ಬಾಬಿಲೋನಿನ ರಾಜನು 
ಚಿದ್ಕ್ಯೀಯನ ಕಣ್ಣೆದುರಿನಲ್ಲಿಯೇ ಅವನ ಗಂಡು ಮಕ್ಕ 
ಳನ್ನು ಕೊಲ್ಲಿಸಿದನು. ಚಿದ್ದೀಯನು ನೋಡುತ್ತಿ 
ದಂತೆಯೇ ನೆಬೂಕದ್ದೆಚ್ಚರನು ಯೆಹೂದದ ಎಲ್ಲಾ 
ರಾಜಾಧಿಕಾರಿಗಳನ್ನು ಕೊಲ್ಲಿಸಿದನು. 7ಅನಂತರ ನೆಬೂಕ 





ಹೋದರು. ಯೆರೆಮೀಯನ ಮತ್ತು ರಾಜನ ಸಂಭಾಷಣೆ 
ಯನ್ನು ಯಾರೂ ಕೇಳಿರಲಿಲ್ಲ. 23 ಜಿರುಸಲೇಮ್‌ 
ನಗರವು ಶತ್ರುಗಳ ವಶವಾಗುವವರೆಗೆ ಯೆರೆಮೀಯನು 
ಕಾರಾಗೃಹದ ಅಂಗಳದಲ್ಲಿ ವಾಸ ಮಾಡಿಕೊಂಡಿದ್ದನು. 


ಜಿರುಸಲೇಮಿನ ಪತನ 

9 ಜೆರುಸಲೇಮನ್ನು ಹೀಗೆ ವಶಪಡಿಸಿಕೊಳ್ಳ 

ಲಾಯಿತು: ಚಿದ್ಕೀಯನು ಯೆಹೂದದ ರಾಜ 
ನಾಗಿ ಆಳುತ್ತಿದ್ದ ಒಂಭತ್ತನೇ ವರ್ಷದ ಹತ್ತನೆಯ 
ತಿಂಗಳಿನಲ್ಲಿ ಬಾಬಿಲೋನಿನ ರಾಜನಾದ ನೆಬೂಕದ್ದೆ 
ಚ್ಚರನು ತನ್ನ ಇಡೀ ಸೈನ್ಯದೊಂದಿಗೆ ಜೆರುಸಲೇಮಿನ 
ಮೇಲೆ ಧಾಳಿ ಮಾಡಿದನು. ಅದನ್ನು ವಶಪಡಿಸಿಕೊಳ್ಳು 
ವದಕ್ಕಾಗಿ ಅವನು ಆ ನಗರವನ್ನು ಮುತ್ತಿದನು. 
ಚಿದ್ದೀಯನ ಆಳ್ವಿಕೆಯ ಹನ್ನೊಂದನೆ ವರ್ಷದ ನಾಲ್ಕ 


ದ್ಲೆಚ್ಚರನು ಚಿದ್ಕ್ಯೀಯನ ಕಣ್ಣುಗಳನ್ನು ಕೀಳಿಸಿದನು. 
ಕಂಚಿನ ಸರಪಳಿಗಳಿಂದ ಬಿಗಿಸಿ ಚಿದ್ಕೀಯನನ್ನು ಬಾಬಿ 
ಲೋನಿಗೆ ತೆಗೆದುಕೊಂಡು ಹೋದನು. 
*ಬಾಬಿಲೋನಿನ ಸೈನಿಕರು ಅರಮನೆಗೂ ಮತ್ತು 
ಜೆರುಸಲೇಮಿನ ಉಳಿದ ನಿವಾಸಿಗಳ ಮನೆಗಳಿಗೂ ಬೆಂಕಿ 
ಯಿಟ್ಟರು. ಜೆರುಸಲೇಮಿನ ಗೋಡೆಗಳನ್ನು ಕೆಹವಿದರು. 
*ಬಾಬಿಲೋನಿನ ರಾಜನ ವಿಶೇಷ ರಕ್ಟಕದಳದ ಅಧಿಪತಿ 
ಯಾದ ನೆಬೂಜರದಾನನೆಂಬವನು ಜಿರುಸಲೇಮಿನಲ್ಲಿ 
ಉಳಿದ ಜನರನ್ನು ಹಿಡಿದು ಬಂದಿಗಳನ್ನಾಗಿ ಮಾಡಿದ್ದನು. 
ಅವರನ್ನು ಅವನು ಬಾಬಿಲೋನಿಗೆ ತೆಗೆದುಕೊಂಡು 
ಹೋದನು. ಈ ಮೊದಲೆ ಅವನಿಗೆ ಶರಣಾಗತರಾದ 
ವರನ್ನೂ ಸಹ ನೆಬೂಜರದಾನನು ಬಂದಿಗಳನ್ನಾಗಿ ಮಾಡಿ 
ದನು. ಅವನು ಜೆರುಸಲೇಮಿನ ಉಳಿದವರೆಲ್ಲರನ್ನು 
ಬಂದಿಗಳನ್ನಾಗಿ ಮಾಡಿ ಬಾಬಿಲೋನಿಗೆ ತೆಗೆದುಕೊಂಡು 


1001 


ಹೋದನು. ಅದರೆ ಬಾಬಿಲೋನ್‌ ರಾಜನ ವಿಶೇಷ 
ರಕ್ಷಕದಳದ ಅಧಿಪತಿಯಾದ ನೆಬೂಜರದಾನನು 
ಯೆಹೂದದ ಕೆಲ ಬಡಜನರನ್ನು ಅಲ್ಲಿಯೇ ಬಿಟ್ಟನು. ಆ 
ಜನಗಳಿಗೆ ಯಾವ ಆಸ್ತಿಪಾಸ್ತಿ ಇದ್ದಿರಲಿಲ್ಲ. ಆದುದರಿಂದ 
ಅಂದು ನೆಬೂಜರದಾನನು ಯೆಹೂದದ ಆ ಬಡಜನರಿಗೆ 
ದ್ರಾಕ್ಸಿತೋಟಗಳನ್ನು ಮತ್ತು ಹೊಲಗಳನ್ನು ಕೊಟ್ಟನು. 

!'ನೆಬೂಕದ್ದೆಚ್ಚರನು ನೆಬೂಜರದಾನನಿಗೆ ಯೆರೆಮೀ 
ಯನ ಬಗ್ಗೆ ಕೆಲವು ಆಜ್ಞೆಗಳನ್ನು ಕೊಟ್ಟನು. ನೆಬೂಜರ 
ದಾನನು ನೆಬೂಕದ್ದೆಚ್ಚರನ ವಿಶೇಷ ರಕ್ಟಕದಳದ ಅಧಿಪತಿ 
ಯಾಗಿದ್ದನು. ಆಜ್ಜಿ ಹೀಗಿತ್ತು: >" ಯೆರೆಮೀಯನನ್ನು 
ಪತ್ತೆ ಹಚ್ಚಿ ಅವನ ಕ್ಟೇಮದ ಬಗ್ಗೆ ಎಚ್ಚರಿಕೆ ವಹಿಸಿರಿ. 
ಅವನಿಗೆ ನೋವಾಗದಂತೆ ನೋಡಿಕೊಳ್ಳಿ. ಅವನು 
ಕೇಳಿದ್ದನ್ನೆಲ್ಲ ಕೊಡಿ.'' 

ರಾಜನ ವಿಶೇಷ ರಕ್ಸಕದಳದ ಅಧಿಪತಿಯಾದ 
ನೆಬೂಜರದಾನ್‌, ಬಾಬಿಲೋನಿನ ಸೈನ್ಯದ ಒಬ್ಬ ಮುಖ್ಯ 
ಅಧಿಕಾರಿಯಾದ ನೆಬೂಷಜ್ಜಾನ್‌, ದೊಡ್ಡ ಅಧಿಕಾರಿ 
ಯಾದ ನೇರ್ಗಲ್‌ ಸರೆಚರ್‌ ಮತ್ತು ಬಾಬಿಲೋನಿನ 
ಇನ್ನುಳಿದ ಸೈನ್ಯಾಧಿಕಾರಿಗಳು ಯೆರೆಮೀಯನನ್ನು ಹುಡು 
ಕಲು ಜನರನ್ನು ಕಳುಹಿಸಿದರು. “ಅವರು ಯೆರೆಮೀಯ 
ನನ್ನು ಕಾರಾಗೃಹದ ಅಂಗಳದಿಂದ ಹೊರಗೆ ಕರೆದು 
ತಂದರು. ಬಾಬಿಲೋನಿನ ಆ ಸೈನ್ಯಾಧಿಕಾರಿಗಳು 
ಯೆರೆಮೀಯನನ್ನು ಗೆದಲ್ಯನ ವಶಕ್ಕೆ ಕೊಟ್ಟರು. 
ಗೆದಲ್ಯನು ಅಹೀಕಾಮನ ಮಗ ಮತ್ತು ಅಹೀಕಾಮನು 
ಶಾಫಾನನ ಮಗನಾಗಿದ್ದನು. ಯೆರೆಮೀಯನನ್ನು ಮನೆಗೆ 
ಕರೆದುಕೊಂಡು ಹೋಗಬೇಕೆಂದು ಗೆದಲ್ಯನಿಗೆ ಆಜ್ಞಾ 
ಪಿಸಲಾಯಿತು. ಅದರಂತೆ ಯೆರೆಮೀಯನನ್ನು ಮನೆಗೆ 
ಕರೆದುಕೊಂಡು ಹೋಗಲಾಯಿತು; ಅವನು ತನ್ನ ಜನ 
ರೊಂದಿಗೆ ವಾಸಿಸತೊಡಗಿದನು. 


ಎಬೆದ್ಮೆಲೆಕನಿಗೆ ಯೆಹೋವನಿಂದ ಒಂದು ಸಂದೇಶ 

15 ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಬಂದಿ 
ಯಾಗಿದ್ದಾಗ ಯೆಹೋವನಿಂದ ಅವನಿಗೊಂದು ಸಂದೇಶ 
ಬಂದಿತು. ಆ ಸಂದೇಶ ಹೀಗಿತ್ತು '5""ಯೆರೆಮೀಯನೇ, 
ಹೋಗಿ ಇಧಿಯೋಪಿಯದವನಾದ ಎಬೆದ್ಮೆಲೆಕನಿಗೆ ಈ 
ಸಂದೇಶವನ್ನು ಕೊಡು: "ಇಸ್ರೇಲರ ದೇವರೂ ಸರ್ವ 
ಶಕ್ಷನೂ ಆಗಿರುವ ಯೆಹೋವನು ಹೀಗೆನ್ನುತ್ತಾನೆ: 
ಜೆರುಸಲೇಮ್‌ ನಗರದ ಬಗ್ಗೆ ನಾನು ಕೊಟ್ಟ ಸಂದೇಶ 
ಗಳು ಬೇಗ ಕಾರ್ಯರೂಪಕ್ಕೆ ಬರುತ್ತವೆ. ನನ್ನ ಸಂದೇಶ 
ಕಾರ್ಯರೂಪಕ್ಕೆ ಬರುವುದು ಕೇಡುಗಳ ಮೂಲಕವೇ 
ಹೊರತು ಒಳ್ಳೆಯದರ ಮೂಲಕವಲ್ಲ. ಎಲ್ಲವೂ ನನ್ನ 
ಸಂದೇಶದಂತೆ ನಡೆಯುವುದನ್ನು ನೀನು ಕಣ್ಣಾರೆ 
ನೋಡುವೆ. ''ಆದರೆ ಅಂದು ಎಬೆದ್ಮೆಲೆಕನೇ, ನಾನು 


ಯೆರೆಮೀಯ 39:10-40:6 


ನಿನ್ನನ್ನು ರಕ್ಸಿಸುತ್ತೇನೆ.' ಇದು ಯೆಹೋವನ ನುಡಿ. 
"ನೀನು ಊಹಿಸಿ ಭಯಪಟ್ಟಂತೆ ನಿನ್ನನ್ನು ಆ ಜನರ ಕೈಗೆ 
ಒಪ್ಪಿಸುವದಿಲ್ಲ. `"ಎಬೆದ್ಮೆಲೆಕನೇ, ನಾನು ನಿನ್ನನ್ನು ರಕ್ಷಿಸು 
ವೆನು. ನೀನು ಖಡ್ಗಕ್ಕೆ ಆಹುತಿಯಾಗುವದಿಲ್ಲ. ನೀನು 
ತಪ್ಪಿಸಿಕೊಂಡು ಬದುಕುವೆ. ನೀನು ನನ್ನಲ್ಲಿ ನಂಬಿಕೆ 
ಇಟ್ಟುಕೊಂಡಿದ್ದೇ ಇದಕ್ಕೆ ಕಾರಣ''' ಇದು ಯೆಹೋವನ 
ನುಡಿ. 


ಯೆರೆಮೀಯನ ಬಿಡುಗಡೆ 
ರಾಮನಗರದ ಹತ್ತಿರ ಅವನ ಬಿಡುಗಡೆಯಾದ 
4೦ ಯೆರೆಮೀಯನಿಗೆ ಯೆಹೋವನಿಂದ 
ಒಂದು ಸಂದೇಶ ಬಂದಿತು. ಬಾಬಿಲೋನಿನ ರಾಜನ 
ವಿಶೇಷ ರಕ್ಟಕದಳದ ಅಧಿಪತಿಯಾದ ನೆಬೂಜರದಾನನು 
ಯೆರೆಮೀಯನನ್ನು ರಾಮದಲ್ಲಿ ನೋಡಿದನು. ಯೆರೆ 
ಮೀಯನನ್ನು ಸಂಕೋಲೆಗಳಿಂದ ಬಿಗಿಯಲಾಗಿತ್ತು. 
ಅವನು ಜೆರುಸಲೇಮ್‌ ಮತ್ತು ಯೆಹೂದದ ಎಲ್ಲಾ ಸೆರೆ 
ಯಾಳುಗಳ ಜೊತೆಗಿದ್ದನು. ಆ ಸೆರೆಯಾಳುಗಳನ್ನು ಸೆರೆ 
ಹಿಡಿದು ಬಾಬಿಲೋನಿಗೆ ತೆಗೆದುಕೊಂಡು ಹೋಗ 
ಲಾಗುತ್ತಿತ್ತು "ಅಧಿಪತಿಯಾದ ನೆಬೂಜರದಾನನು ಯೆರೆ 
ಮೀಯನನ್ನು ಕಂಡಾಗ ಅವನನ್ನು ಮಾತನಾಡಿಸಿ 
ಹೀಗೆಂದನು: ""ಯೆರೆಮೀಯನೇ, ನಿಮ್ಮ ದೇವರಾದ 
ಯೆಹೋವನು ಈ ಸ್ಥಳಕ್ಕೆ ಇಂಥಾ ದುಸ್ಥಿತಿ ಬರುವದೆಂದು 
ಸಾರಿದ್ದನು. *ಏನೇನು ಮಾಡುವೆನೆಂದು ಯೆಹೋವನು 
ಹೇಳಿದ್ದನೊ ಅದೆಲ್ಲವನ್ನು ಹೇಳಿದ್ದಂತೆಯೇ ಮಾಡಿ 
ದ್ದಾನೆ. ಯೆಹೂದದ ಜನರಾದ ನೀವುಗಳು ಯೆಹೋವನ 
ವಿರುದ್ಧ ಪಾಪ ಮಾಡಿದ್ದರಿಂದ ಈ ಕೇಹು ಸಂಭವಿಸಿತು. 
ನೀವು ಯೆಹೋವನ ಆಜ್ಞಿಯನ್ನು ಪಾಲಿಸಲಿಲ್ಲ. ಯೆರೆ 
ಮೀಯನೇ, ನಾನು ಈಗ ನಿನ್ನನ್ನು ಬಿಡುಗಡೆ ಮಾಡು 
ವೆನು. ನಾನು ನಿನ್ನ ಕೈಗಳಿಂದ ಸಂಕೋಲೆಗಳನ್ನು ಬಿಚ್ಚು 
ವೆನು. ನೀನು ಇಷ್ಟಪಟ್ಟರೆ ನನ್ನ ಸಂಗಡ ಬಾಬಿಲೋನಿಗೆ 
ಬಾ, ನಾನು ನಿನ್ನನ್ನು ಚಿನ್ನಾಗಿ ನೋಡಿಕೊಳ್ಳುತ್ತೇನೆ. ನಿನಗೆ 
ನನ್ನ ಸಂಗಹ ಬರುವ ಇಷ್ಟವಿಲ್ಲದಿದ್ದರೆ ಬರಬೇಡ. ಇಡೀ 
ದೇಶದಲ್ಲಿ ನಿನಗೆ ಎಲ್ಲಿ ಇಷ್ಟವೋ ಅಲ್ಲಿಗೆ ಹೋಗು. 
ಅಥವಾ ಅಹೀಕಾಮನ ಮಗನೂ ಶಾಫಾನನ ಮೊಮ್ಮ 
ಗನೂ ಆದ ಗೆದಲ್ಯನಲ್ಲಿಗೆ ಹಿಂತಿರುಗಿಹೋಗು. ಬಾಬಿ 
ಲೋನಿನ ರಾಜನು ಗೆದಲ್ಯನನ್ನು ಯೆಹೂದದ ಪಟ್ಟಣ 
ಗಳಿಗೆ ಅಧಿಪತಿಯಾಗಿ ನೇಮಿಸಿದ್ದಾನೆ. ಗೆದಲ್ಯನಲ್ಲಿಗೆ 
ಹೋಗಿ ಜನರೊಂದಿಗೆ ವಾಸಿಸು; ಅಥವಾ ನಿನ್ನ ಮನಸ್ಸು 
ಬಂದಲ್ಲಿಗೆ ಹೋಗು.'' 
ತರುವಾಯ ನೆಬೂಜರದಾನನು ಯೆರೆಮೀಯನಿಗೆ 
ಊಟವನ್ನೂ ಕಾಣಿಕೆಯನ್ನೂ ಕೊಟ್ಟು ಕಳುಹಿಸಿದನು. 
6ಯೆರೆಮೀಯನು ಅಹೀಕಾಮನ ಮಗನಾದ ಗೆದಲ್ಯನು 


ಯೆರೆಮೀಯ 40:7-41:2 


ಇದ್ದ ಮಿಚ್ಚಕ್ಕೆ ಹೋದನು. ಯೆರೆಮೀಯನು ಗೆದಲ್ಯನ 
ಸಂಗಡ ದೇಶದಲ್ಲಿ ಉಳಿದ ಜನರ ಮಧ್ಯೆ ವಾಸ 
ಮಾಡಿದನು. 


ಗೆದಲ್ಯನ ಸಂಕ್ಟಿಪ್ತ ಆಳ್ವಿಕೆ 

ಜೆರುಸಲೇಮ್‌ ನಗರವನ್ನು ನಾಶಮಾಡಿದಾಗ 
ಯೆಹೂದದ ಕೆಲವು ಜನ ಸೈನ್ಯಾಧಿಕಾರಿಗಳು ಮತ್ತು ಅವನ 
ಸೈನಿಕರು ಇನ್ನೂ ಕಾಡುಮೇಡುಗಳಲ್ಲಿದ್ದರು. ಬಾಬಿ 
ಲೋನಿನ ರಾಜನು ಅಹೀಕಾಮನ ಮಗನಾದ ಗೆದಲ್ಯ 
ನನ್ನು ಅಳಿದುಳಿದ ಜನರ ಮೇಲ್ವಿಚಾರಕನನ್ನಾಗಿ ನೇಮಿಸಿ 
ದ್ಹಾನೆಂಬ ಸಮಾಚಾರ ಕಿವಿಗೆ ಬಿತ್ತು ಇಲ್ಲಿ ಅಳಿದುಳಿ 
ದವರು ಬಹಳ ಬಡವರಾದ ಗಂಡಸರು, ಹೆಂಗಸು ಮತ್ತು 
ಮಕ್ಕಳು. ಅವರನ್ನು ಬಂಧಿಗಳನ್ನಾಗಿ ಮಾಡಿಕೊಂಡು 
ಬಾಬಿಲೋನಿಗೆ ತೆಗೆದುಕೊಂಡು ಹೋಗಿರಲಿಲ್ಲ. ₹ಆ 
ಸೈನಿಕರು ಮಿಚ್ಚದಲ್ಲಿ ವಾಸವಾಗಿದ್ದ ಗೆದಲ್ಯನಲ್ಲಿಗೆ 
ಬಂದರು. ಆ ಸೈನಿಕರು ಯಾರೆಂದರೆ: ನೆತನ್ಯನ ಮಗನಾದ 
ಇಷ್ಮಾಯೇಲ, ಕಾರೇಹನ ಮಕ್ಕಳಾದ ಯೋಹಾನಾನ 
ಮತ್ತು ಅವನ ಸೋದರ ಯೋನಾಧಾನ. ತನ್ನಮೆತನ 
ಮಗನಾದ ಸೆರಾಯ, ನೆಟೋಫದವನಾದ ಏಫಯನ 
ಮಕ್ಕಳು, ಮಾಕಾ ಊರಿನ ಯೆಜನ್ಯ ಮತ್ತು ಅವರ ಸಂಗಡ 
ಇದ್ದ ಜನರು. 

9ಅಹೀಕಾಮನ ಮಗನೂ ಶಾಫಾನನ ಮೊಮ್ಮಗನೂ 
ಆದ ಗೆದಲ್ಯನು, ಆ ಸೈನಿಕರು ಮತ್ತು ಅವರ ಜನರು ಈಗ 
ಅಲ್ಲಿ ಹೆಚ್ಚು ಸುರಕ್ಷಿತರೆಂದು ನಂಬಿಕೆ ಹುಟ್ಟುವ ಹಾಗೆ 
ಆಣೆಮಾಡಿ ಹೇಳಿದನು. ಗೆದಲ್ಯನು ಹೀಗೆ ಹೇಳಿದನು 
“ಸೈನಿಕರೇ, ಬಾಬಿಲೋನಿನ ಜನರ ಸೇವೆಮಾಡಲು 
ಭಯಪಡಬೇಡಿ. ಈ ಪ್ರದೇಶದಲ್ಲಿ ನೆಲೆಸಿ ಬಾಬಿಲೋ 
ನಿನ ರಾಜನ ಸೇವೆಮಾಡಿರಿ. ನೀವು ಹೀಗೆ ಮಾಡಿದರೆ ನಿಮ 
ಗೆಲ್ಲ ಒಳ್ಳೆಯದಾಗುವುದು. ನಾನು ಸ್ವತಃ ಮಿಚ್ಚದಲ್ಲಿ 
ವಾಸಮಾಡುತ್ತೇನೆ. ಇಲ್ಲಿಗೆ ಬರುವ ಕಸ್ಟೀಯರ ಮುಂದೆ 
ನಿಮ್ಮ ಪರವಾಗಿ ಮಾತನಾಡುತ್ತೇನೆ. ಆ ಕೆಲಸವನ್ನು ನೀವು 
ನನಗೆ ಬಿಟ್ಟುಬಿಡಿ. ನೀವು ದ್ರಾಕ್ಷಾರಸ, ಹಣ್ಣು ಮತ್ತು ಎಣ್ಣೆ 
ಇವುಗಳನ್ನು ಸಂಗ್ರಹಿಸಿ ನಿಮ್ಮ ಪಾತ್ರೆಗಳಲ್ಲಿ ತುಂಬಿಸಿಟ್ಟು 
ನೀವು ಹಿಡಿದುಕೊಂಡ ಪಟ್ಟಣಗಳಲ್ಲಿ ವಾಸಿಸಿರಿ.'' 

!!ಬಾಬಿಲೋನಿನ ರಾಜನು ಕೆಲವು ಜನ ಯೆಹೂದಿ 
ಯರನ್ನು ಆ ಪ್ರದೇಶದಲ್ಲಿ ಬಿಟ್ಟುಹೋಗಿದ್ದಾನೆ ಮತ್ತು 
ಅಹೀಕಾಮನ ಮಗನೂ ಶಾಫಾನನ ಮೊಮ್ಮಗನೂ ಆದ 
ಗೆದಲ್ಯನನ್ನು ಅವರ ಅಧಿಪತಿಯಾನ್ನಾಗಿ ನೇಮಿಸಿದ್ದಾನೆ 
ಎಂಬ ಸಮಾಚಾರವನ್ನು ಮೋವಾಬ್‌, ಎದೋಮ್‌, 
ಅಮ್ಮೋನ್‌ ಮೊದಲಾದ ದೇಶಗಳಲ್ಲಿ ಚದುರಿಹೋಗಿದ್ದ 
ಯೆಹೂದಿಯರು ಕೇಳಿದರು. !'ಯೆಹೂದದ ಆ ಜನರು 
ಈ ಸಮಾಚಾರವನ್ನು ಕೇಳಿದ ಕೂಡಲೆ ತಾವು ಚದುರಿ 


1002 


ಹೋಗಿದ್ದ ಎಲ್ಲಾ ದೇಶಗಳಿಂದ ಯೆಹೂದ ಪ್ರದೇಶಕ್ಕೆ 
ಹಿಂತಿರುಗಿ ಮಿಚ್ಚದಲ್ಲಿದ್ದ ಗೆದಲ್ಯನ ಬಳಿಗೆ ಬಂದರು. 
ಅವರು ದ್ರಾಕ್ಷಾರಸವನ್ನು ಮತ್ತು ಹಣ್ಣುಗಳನ್ನು ಸಮೃದ್ದಿ 
ಯಾಗಿ ಸಂಗ್ರಹಿಸಿದರು. 

ಕಾರೇಹನ ಮಗನಾದ ಯೋಹಾನಾನನೂ ಮತ್ತು 
ಇನ್ನೂ ಕಾಡುಮೇಡುಗಳಲ್ಲಿದ್ದ ಯೆಹೂದದ ಸೈನ್ಯಾಧಿ 
ಕಾರಿಗಳೂ ಗೆದಲ್ಯನಲ್ಲಿಗೆ ಬಂದರು. ಗೆದಲ್ಯನು ಮಿಚ್ಛ 
ಪಟ್ಟಣದಲ್ಲಿದ್ದನು. 4ಯೋಹಾನಾನ ಮತ್ತು ಅವನ 
ಸಂಗಡ ಇದ್ದ ಅಧಿಕಾರಿಗಳು ಹೀಗೆಂದರು: ""ಅಮ್ಮೋನ್ಯರ 
ರಾಜನಾದ ಬಾಲೀಸನು ನಿನ್ನನ್ನು ಕೊಲ್ಲಬಯಸುತ್ತಾನೆ. 
ಅವನು ನಿನ್ನನ್ನು ಕೊಲ್ಲುವದಕ್ಕಾಗಿ ನೆತನ್ಯನ ಮಗನಾದ 
ಇಷ್ಕಾಯೇಲನನ್ನು ಕಳುಹಿಸಿದ್ದಾನೆ ಎಂಬುದು ನಿನಗೆ 
ಗೊತ್ತಿದೆಯೇ?'' ಆದರೆ ಅಹೀಕಾಮನ ಮಗನಾದ 
ಗೆದಲ್ಯನು ಅವರನ್ನು ನಂಬಲಿಲ್ಲ. 

15 ಆಗ ಕಾರೇಹನ ಮಗನಾದ ಯೋಹಾನಾನನು ಮಿಚ್ಛ 
ದಲ್ಲಿ ಗೆದಲ್ಯನೊಂದಿಗೆ ರಹಸ್ಯವಾಗಿ ಮಾತನಾಡಿದನು. 
ಯೋಹಾನಾನನು ಗೆದಲ್ಯನಿಗೆ ಹೀಗೆ ಹೇಳಿದನು: 
""ನಾನು ಹೋಗಿ ನೆತನ್ಯನ ಮಗನಾದ ಇಷ್ಮಾಯೇಲನ 
ಕೊಲೆ ಮಾಡುವೆನು. ಯಾರಿಗೂ ಆ ವಿಷಯ ತಿಳಿಯು 
ವುದಿಲ್ಲ. ನಾವು ಇಷ್ಮಾಯೇಲನಿಗೆ ನಿನ್ನನ್ನು ಕೊಲ್ಲುವ 
ಅವಕಾಶ ಕೊಡಬಾರದು. ಅದರಿಂದ ನಿನ್ನ ಅಶ್ರಯದಲ್ಲಿ 
ಬಂದು ನೆಲೆಸಿದ ಎಲ್ಲಾ ಯೆಹೂದ್ಯರು ಮತ್ತೆ ಬೇರೆಬೇರೆ 
ದೇಶಗಳಲ್ಲಿ ಚದುರಿಹೋಗ ಬೇಕಾಗುತ್ತದೆ. ಆಗ 
ಅಳಿದುಳಿದ ಕೆಲವೇ ಜನ ಯೆಹೂದಿಗಳು ಸಹ ಇಲ್ಲ 
ವಾಗುತ್ತಾರೆ.'' 

16ಆಗ ಅಹೀಕಾಮನ ಮಗನಾದ ಗೆದಲ್ಯನು ಕಾರೇಹನ 
ಮಗನಾದ ಯೋಹಾನಾನನಿಗೆ, ""ಇಷ್ಮಾಯೇಲನನ್ನು 
ಕೊಲ್ಲಬೇಡ. ನೀನು ಇಷ್ಮಾಯೇಲನ ಬಗ್ಗೆ ಹೇಳಿದ 
ಸಂಗತಿಗಳು ನಿಜವಲ್ಲ'' ಎಂದನು. 

41 ಏಳನೇ ತಿಂಗಳಿನಲ್ಲಿ ನೆತನ್ಯನ ಮಗನೂ 

ಎಲೀಷಾಮನ ಮೊಮ್ಮಗನೂ ಆದ ಇಷ್ಮಾಯೇ 
ಲನು ಅಹೀಕಾಮನ ಮಗನಾದ ಗೆದಲ್ಯನಲ್ಲಿಗೆ ಬಂದನು. 
ಇಷ್ಮಾಯೇಲನು ತನ್ನ ಹತ್ತು ಮಂದಿಯೊಂದಿಗೆ ಬಂದನು. 
ಆ ಜನರು ಮಿಚ್ಛ ಪಟ್ಟಣಕ್ಕೆ ಬಂದರು. ಇಷ್ಮಾಯೇಲನು 
ರಾಜವಂಶೀಯನಾಗಿದ್ದನು. ಅವನು ಯೆಹೂದದ 
ರಾಜನ ಒಬ್ಬ ಅಧಿಕಾರಿಯಾಗಿದ್ದನು. ಇಷ್ಕಾಯೇಲ್‌ 
ಮತ್ತು ಅವನ ಜನರು ಗೆದಲ್ಯನೊಂದಿಗೆ ಊಟ ಮಾಡಿ 
ದರು. ?ಅವರು ಒಟ್ಟಿಗೆ ಊಟ ಮಾಡುತ್ತಿದ್ದಾಗ, ಇಷ್ಮಾ 
ಯೇಲ್‌ ಮತ್ತು ಅವನ ಹತ್ತು ಜನರು ಎದ್ದು 
ಅಹೀಕಾಮನ ಮಗನಾದ ಗೆದಲ್ಯನನ್ನು ಖಡ್ಗದಿಂದ 
ಕೊಂದರು. ಗೆದಲ್ಯನನ್ನು ಬಾಬಿಲೋನಿನ ರಾಜನು 
ಯೆಹೂದದ ಅಧಿಪತಿಯಾಗಿ  ನೇಮಿಸಿದ್ದನು. 


1003 


*ಇಷ್ಮಾಯೇಲನು ಗೆದಲ್ಯನ ಸಂಗಡ ಮಿಚ್ಚದಲ್ಲಿದ್ದ ಎಲ್ಲಾ 
ಯೆಹೂದ್ಯರನ್ನು ಸಹ ಕೊಂದನು. ಇಷ್ಮಾಯೇಲನು 
ಗೆದಲ್ಯನ ಸಂಗಹ ಇದ್ದ ಎಲ್ಲಾ ಬಾಬಿಲೋನಿನ ಸೈನಿಕರನ್ನು 
ಸಹ ಕೊಂದು ಹಾಕಿದನು. 

**ಗೆದಲ್ಯನ ಕೊಲೆಯ ಎರಡನೆಯ ದಿನ ಯೆಹೋವನ 
ಆಲಯಕ್ಕೆ ನೈವೇದ್ಯವನ್ನು ಮತ್ತು ಧೂಪ ವನ್ನು 
ತೆಗೆದುಕೊಂಡು ಎಂಭತ್ತು ಜನ ಯೆಹೂದ್ಯರು ಮಿಚ್ಚಕ್ಕೆ 
ಬಂದರು. ಆ ಎಂಭತ್ತು ಜನ ತಮ್ಮ ಗಡ್ಡ ಬೋಳಿಸಿ 
ಕೊಂಡಿದ್ದರು ಮತ್ತು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು 
ಗಾಯ ಮಾಡಿಕೊಂಡಿದ್ದರು. ಅವರು ಶೆಕೆಮ್‌, ಶಿಲೋ, 
ಸಮಾರ್ಯ ಎಂಬ ಊರುಗಳಿಂದ ಬಂದಿದ್ದರು. ಗೆದಲ್ಯನ 
ಕೊಲೆ ಮಾಡಲಾಗಿದೆ ಎಂಬುದು ಇವರ್ಯಾರಿಗೂ 
ತಿಳಿದಿರಲಿಲ್ಲ. "ಇಷ್ಮಾಯೇಲನು ಈ ಎಂಭತ್ತು ಜನರನ್ನು 
ಕಾಣುವದಕ್ಕಾಗಿ ಮಿಚ್ಚ ಪಟ್ಟಣದ ಹೊರಗಡೆ ಹೋದನು. 
ಅವರನ್ನು ಕಾಣುವದಕ್ಕೆ ಹೋಗುವಾಗ ಅವನು 
ಅಳುತ್ತಿದ್ದನು. ಇಷ್ಮಾಯೇಲನು ಆ ಎಂಭತ್ತು ಜನರನ್ನು 
ಎದುರುಗೊಂಡು, ""ಅಹೀಕಾಮನ ಮಗನಾದ ಗೆದಲ್ಯ 
ನನ್ನು ಭೇಟಿ ಮಾಡುವದಕ್ಕೆ ನನ್ನೊಂದಿಗೆ ಬನ್ನಿ'' ಎಂದು 
ಕರೆದನು. 7ಆ ಎಂಭತ್ತು ಜನರು ಮಿಚ್ಚಪಟ್ಟಣಕ್ಕೆ 
ಹೋದರು. ಆಗ ಇಷ್ಮಾಯೇಲ ಮತ್ತು ಅವನ ಸಂಗಡಿ 
ಗರು ಅವರಲ್ಲಿ ಎಪ್ಪತ್ತು ಮಂದಿಯನ್ನು ಕೊಂದರು. 
ಇಷ್ಮಾಯೇಲ ಮತ್ತು ಅವನ ಸಂಗಡಿಗರು ಆ ಎಪ್ಪತ್ತು 
ಮಂದಿ ದೇಹಗಳನ್ನು ಒಂದು ಆಳವಾದ ಬಾವಿಯಲ್ಲಿ 





ಯೆರೆಮೀಯ 41:3-42:1 


ಲಿನ ರಾಜನ ವಿಶೇಷ ರಕ್ಟಕದಳದ ಅಧಿಪತಿಯಾಗಿದ್ದನು. 
ಇಷ್ಕಾಯೇಲನು ಆ ಜನರನ್ನು ಸೆರೆಹಿಡಿದು ಅವರನ್ನು 
ತೆಗೆದುಕೊಂಡು ಅಮ್ಮೋನ್ಯರ ಸೀಮೆಗೆ ಹೊರಟನು. 
!!ಕಾರೇಹನ ಮಗನಾದ ಯೋಹಾನಾನನೂ ಅವ 
ನೊಂದಿಗಿದ್ದ ಸಕಲ ಸೇನಾಪತಿಗಳೂ ಇಷ್ಮಾಯೇಲನು 
ಮಾಡಿದ ಎಲ್ಲಾ ದುಷ್ಕೃತ್ಯಗಳ ಬಗ್ಗೆ ಕೇಳಿದರು. !2ಆದುದ 
ರಿಂದ ಯೋಹಾನಾನನು ಮತ್ತು ಅವನೊಂದಿಗಿದ್ದ ಸಕಲ 
ಸೇನಾಪತಿಗಳು ತಮ್ಮ ಜನರನ್ನು ಕರೆದುಕೊಂಡು ನೆತನ್ಯನ 
ಮಗನಾದ ಇಷ್ಮಾಯೇಲನ ವಿರುದ್ಧ ಹೋರಾಡಲು 
ಹೊರಟರು. ಅವರು ಗಿಬ್ಯೋನಿನ ದೊಡ್ಡ ಕೆರೆಯ ಹತ್ತಿರ 
ಇಷ್ಮಾಯೇಲನನ್ನು ಹಿಡಿದರು. ''ಇಷ್ಮಾಯೇಲನು ಸೆರೆ 
ಹಿಡಿದ ಸೆರೆಯಾಳುಗಳು ಯೋಹಾನಾನನ್ನು ಮತ್ತು 
ಸೇನಾಪತಿಗಳನ್ನು ನೋಡಿದರು. ಈ ಸೆರೆಯಾಳುಗಳಿಗೆ 
ಬಹಳ ಸಂತೋಷವಾಯಿತು. ಆಗ, ಇಷ್ಮಾಯೇಲನು 
ಮಿಚ್ಛದಲ್ಲಿ ಸೆರೆಹಿಡಿದುಕೊಂಡು ಹೋಗಿದ್ದ ಎಲ್ಲಾ 
ಜನರು ಕಾರೇಹನ ಮಗನಾದ ಯೋಹಾನಾನನ ಕಡೆಗೆ 
ಓಡಿದರು. '*ನೆತನ್ಯನ ಮಗನಾದ ಇಷ್ಮಾಯೇಲನು ಮತ್ತು 
ಅವನ ಎಂಟು ಜನ ಸಂಗಡಿಗರು ಯೋಹಾನಾನ ನಿಂದ 
ತಪ್ಪಿಸಿಕೊಂಡು ಅಮ್ಮೋನ್ಯರ ಮರೆಹೊಕ್ಕನು. 
'6ಇಷ್ಕ್ರಾಯೇಲನು ಗೆದಲ್ಯನನ್ನು ಕೊಂದು ಮಿಚ್ಛದಲ್ಲಿ 
ಸೆರೆಹಿಡಿದ ಬಂದಿಗಳನ್ನು ಕಾರೇಹನ ಮಗನಾದ 
ಯೋಹಾನಾನನು ಮತ್ತು ಅವನ ಸೇನಾಪತಿಗಳು 
ರಕ್ಷಿಸಿದರು. ಆಗ ಉಳಿದುಕೊಂಡವರಲ್ಲಿ ಸೈನಿಕರು, 








ಎಸೆದರು. ₹ಆದರೆ ಉಳಿದ ಹತ್ತು ಜನರು ಇಷ್ಮಾಯೇಲ 
ನಿಗೆ, ""ನಮ್ಮನ್ನು ಕೊಲ್ಲಬೇಡ, ನಮ್ಮಲ್ಲಿ ಗೋಧಿ ಮತ್ತು 
ಜವೆಗೋಧಿ, ಎಣ್ಣೆ ಮತ್ತು ಜೀನುತುಪ್ಪ ಇವೆ. ನಾವು ಆ 
ವಸ್ತುಗಳನ್ನು ಒಂದು ಹೊಲದಲ್ಲಿ ಬಚ್ಚಿಟ್ಟಿದ್ದೇವೆ'' ಎಂದು 
ಹೇಳಿದರು. ಆದುದರಿಂದ ಇಷ್ಮಾಯೇಲನು ಆ ಹತ್ತು 
ಮಂದಿಯನ್ನು ಬಿಟ್ಟುಬಿಟ್ಟನು. ಅವನು ಬೇರೆಯವ 
ರೊಂದಿಗೆ ಅವರನ್ನು ಕೊಲ್ಲಲಿಲ್ಲ. ಇಷ್ಮಾಯೇಲನು ಶವ 
ಗಳನ್ನು ಆ ಬಾವಿಯೊಳಗೆ ಹಾರಿದನು. ಆ ಬಾವಿಯು 
ಬಹಳ ದೊಡ್ಡದಾಗಿತ್ತು. ಅದನ್ನು ಯೆಹೂದದ ರಾಜ 
ನಾದ ಆಸನು ತೋಡಿಸಿದ್ದನು. ಯುದ್ಧದ ಸಮಯದಲ್ಲಿ 
ನಗರದಲ್ಲಿ ನೀರು ಸಾಕಷ್ಟು ಇರಬೇಕೆಂಬ ಉದ್ದೇಶದಿಂದ 
ರಾಜನಾದ ಆಸನು ಈ ಬಾವಿಯನ್ನು ತೋಡಿಸಿದ್ದನು. 
ರಾಜನಾದ ಆಸನು ತನ್ನ ನಗರವನ್ನು ಇಸ್ರೇಲಿನ ರಾಜ 
ನಾದ ಬಾಷನಿಂದ ರಕ್ಷಿಸುವುದಕ್ಕಾಗಿ ಇದನ್ನು ಕಟ್ಟಿಸಿದ್ದನು. 

ಖಿಚ್ಚ ನಗರದಲ್ಲಿ ಉಳಿದೆಲ್ಲ ಜನರನ್ನು ಇಷ್ಮಾಯೇ 


ಹೆಂಗಸರು, ಮಕ್ಕಳು ಮತ್ತು ಅಧಿಕಾರಿಗಳು ಸೇರಿದ್ದರು. 
ಯೋಹಾನಾನನು ಗಿಬ್ಯೋನಿನಿಂದ ಅವರನ್ನು ಹಿಂದಕ್ಕೆ 
ಕರೆತಂದನು. 


ಈಜಿಪ್ಟಿಗೆ ವಲಸೆ 

17-18 ಯೋಹಾನಾನನೂ ಉಳಿದ ಸೇನಾಧಿಪತಿಗಳೂ 
ಕಸ್ಲೀಯರಿಗೆ ಹೆದರಿದರು. ಬಾಬಿಲೋನಿನ ರಾಜನು 
ಗೆದಲ್ಯನನ್ನು ಯೆಹೂದದ ಅಧಿಪತಿಯಾಗಿ ನೇಮಿಸಿ 
ದ್ದನು. ಆದರೆ ಇಷ್ಕಾಯೇಲನು ಗೆದಲ್ಯನನ್ನು ಕೊಲೆ 
ಮಾಡಿದನು. ಇದರಿಂದ ಕಸ್ಲೀಯರಿಗೆ ಕೋಪ ಬರಬಹು 
ದೆಂದು ಯೋಹಾನಾನನು ಭಯಪಟ್ಟನು. ಆದುದರಿಂದ 
ಈಜಿಪ್ಟಿಗೆ ಓಡಿಹೋಗಬೇಕೆಂದು ಅವರು ನಿರ್ಧರಿಸಿ 
ದರು. ಈಜಿಪ್ಟಿಗೆ ಹೋಗುವ ದಾರಿಯಲ್ಲಿ ಅವರು 
ಗೇರುಥ್‌ ಕಿಮ್ಹಾಮಿನಲ್ಲಿ ಇಳಿದುಕೊಂಡರು. ಗೇರುಥ್‌ 





ಲನು ವಶಪಡಿಸಿಕೊಂಡನು. ಅವರಲ್ಲಿ ರಾಜನ ಹೆಣ್ಣು 
ಮಕ್ಕಳು ಮತ್ತು ಅಲ್ಲಿದ್ದ ಬೇರೆ ಜನರೂ ಸೇರಿದ್ದರು. ಆ 
ಜನರನ್ನು ನೋಡಿಕೊಳ್ಳಲೆಂದು ನೆಬೂಜರದಾನನು 
ಗೆದಲ್ಯನನ್ನು ನೇಮಿಸಿದ್ದನು. ನೆಬೂಜರದಾನನು ಬಾಬೆ 


ಕಿಮ್ದಾಮು ಬೇತ್ಲೆಹೇಮ್‌ ಪಟ್ಟಣದ ಸಮೀಪದಲ್ಲಿದೆ. 
ಅವರು ಗೇರುಥ್‌ ಕಿಮ್ಹಾಮಿನಲ್ಲಿ ಇಳಿದು 

42 ಕೊಂಡಿದ್ದಾಗ ಯೋಹಾನಾನನೂ ಹೋಷಾ 

ಯನ ಮಗನಾದ ಯೆಜನ್ಯನೂ ಪ್ರವಾದಿಯಾದ 


ಯೆರೆಮೀಯ 42:2-18 


ಯೆರೆಮೀಯನಲ್ಲಿಗೆ ಹೋದರು. ಯೋಹಾನಾನ ಮತ್ತು 
ಯೆಜನ್ಯನ ಸಂಗಡ ಎಲ್ಲಾ ಅಧಿಕಾರಿಗಳೂ ಆಪ್ರಮುಖ 
ರಿಂದ ಅತಿ ಪ್ರಮುಖರವರೆಗಿನ ಎಲ್ಲಾ ಜನರೂ 
ಹೋದರು. ಅವರೆಲ್ಲರೂ ಅವನಿಗೆ, ""ಯೆರೆಮೀ 
ಯನೇ, ನಮ್ಮ ಬೇಡಿಕೆಯನ್ನು ದಯವಿಟ್ಟು ಕೇಳು. 
ಯೆಹೂದಕುಲದಲ್ಲಿ ಅಳಿದುಳಿದ ಎಲ್ಲಾ ಜನರಿಗಾಗಿ ನಿನ್ನ 
ದೇವರಾದ ಯೆಹೋವನನ್ನು ಪ್ರಾರ್ಥಿಸು. ಯೆರೆಮೀ 
ಯನೇ, ನಮ್ಮಲ್ಲಿ ಈಗ ಬಹಳ ಜನ ಉಳಿದಿಲ್ಲವೆಂಬುದು 
ನಿನಗೆ ಗೊತ್ತಿದೆ. ಒಂದು ಕಾಲದಲ್ಲಿ ನಾವು ಬಹಳ 
ಜನರಿದ್ದೆವು. *ಯೆರೆಮೀಯನೇ, ನಾವು ಎಲ್ಲಿಗೆ ಹೋಗ 
ಬೇಕು, ಏನು ಮಾಡಬೇಕು ಎಂಬುದನ್ನು ಹೇಳ 
ಬೇಕೆಂದು ನಿನ್ನ ದೇವರನ್ನು ಪ್ರಾರ್ಥಿಸು” ಎಂದರು. “ಆಗ 
ಪ್ರವಾದಿಯಾದ ಯೆರೆಮೀಯನು, ""ನಾನು ಏನು ಮಾಡ 
ಬೇಕೆಂದು ನೀವು ಬಯಸುವಿರೆಂಬುದು ನನಗೆ ಗೊತ್ತು. 
ನೀವು ಹೇಳಿದಂತೆಯೇ, ನಿಮ್ಮ ದೇವರಾದ ಯೆಹೋವ 
ನನ್ನು ಪ್ರಾರ್ಥಿಸುವೆನು. ಯೆಹೋವನು ಹೇಳಿದ್ದನ್ನೆಲ್ಲ 
ವನ್ನು ನಾನು ನಿಮಗೆ ಹೇಳುತ್ತೇನೆ. ನಾನು ನಿಮ್ಮಿಂದ 
ಏನನ್ನೂ ಮುಚ್ಚೆಡುವದಿಲ್ಲ'' ಎಂದನು. 

ನಿನ್ನ ದೇವರಾದ ಯೆಹೋವನು ಹೇಳಿದ ಎಲ್ಲವನ್ನು 
ನಾವು ಮಾಡದಿದ್ದಲ್ಲಿ ಯೆಹೋವನು ಸ್ವತಃ ನಮ್ಮ ವಿರುದ್ದ 
ಸ್ಥಿರವಾದ ಸತ್ಯಸಾಕ್ಷಿಯಾಗಿ ನಿಲ್ಲಲಿ. ನಾವು ಏನು ಮಾಡ 
ಬೇಕೆಂಬುದನ್ನು ತಿಳಿಸಲು ನಿನ್ನ ದೇವರಾದ ಯೆಹೋ 
ವನು ನಿನ್ನನ್ನು ಕಳುಹಿಸುತ್ತಾನೆಂದು ನಾವು ಬಲ್ಲೆವು. 
6ಯೆಹೋವನ ಸಂದೇಶವು ನಮಗೆ ಇಷ್ಟವಾಗಲಿ ಅಥವಾ 
ಇಷ್ಟವಾಗದಿರಲಿ ನಾವು ನಮ್ಮ ದೇವರಾದ ಯೆಹೋವನ 
ಆಜ್ಞೆಯನ್ನು ಪಾಲಿಸುತ್ತೇವೆ. ಯೆಹೋವನ ಸಂದೇಶ 
ಕ್ಕಾಗಿ ನಾವು ನಿನ್ನನ್ನು ಆತನಲ್ಲಿಗೆ ಕಳುಹಿಸುತ್ತಿದ್ದೇವೆ. 
ಆತನು ಹೇಳಿದಂತೆ ನಾವು ನಡೆದುಕೊಳ್ಳುತ್ತೇವೆ. ಆಗ 
ನಮಗೆ ಒಳ್ಳೆಯದಾಗುತ್ತದೆ. ಹೌದು, ನಮ್ಮ ದೇವರಾದ 
ಯೆಹೋವನು ಹೇಳಿದಂತೆಯೇ ನಾವು ನಡೆದು 
ಕೊಳ್ಳುತ್ತೇವೆ.'' 

7ಹತ್ತು ದಿನಗಳ ನಂತರ ಯೆರೆಮೀಯನಿಗೆ ಯೆಹೋವ 
ನಿಂದ ಸಂದೇಶ ಬಂದಿತು. 8ಆಗ ಯೆರೆಮೀಯನು 
ಕಾರೇಹನ ಮಗನಾದ ಯೋಹಾನಾನನನ್ನೂ ಅವನ 
ಜೊತಗಿದ್ದ ಸೇನಾಧಿಪತಿಗಳನ್ನೂ ಕರೆದನು. ಪ್ರಮು 
ಖರು, ಅಪ್ರಮುಖರು ಎನ್ನದೆ ಒಟ್ಟಾಗಿ ಬರಲು ಎಲ್ಲಾ 
ಜನರನ್ನು ಯೆರೆಮೀಯನು ಕರೆದನು. ೨ಯೆರೆಮೀ 
ಯನು ಅವರಿಗೆ ಹೀಗೆ ಹೇಳಿದನು: ""ಇಸ್ರೇಲರ ದೇವ 
ರಾದ ಯೆಹೋವನು ಇಂತೆನ್ನುತ್ತಾನೆ. ನೀವು ನನ್ನನ್ನು 
ಅವನಲ್ಲಿಗೆ ಕಳುಹಿಸಿದಿರಿ. ನೀವು ಕೇಳಿಂದು ನನಗೆ ಹೇಳಿ 
ದ್ದನ್ನು ನಾನು ಯೆಹೋವನಿಗೆ ಕೇಳಿದೆ. ಯೆಹೋವನು 
ಹೀಗೆ ಹೇಳುತ್ತಾನೆ. "ನೀವು ಯೆಹೂದದಲ್ಲಿ ವಾಸ 


1004 


ಮಾಡಿದರೆ ನಾನು ನಿಮ್ಮನ್ನು ನಾಶಮಾಡದೆ ಬಲಶಾಲಿ 
ಗಳನ್ನಾಗಿ ಮಾಡುತ್ತೇನೆ. ನಾನು ನಿಮ್ಮನ್ನು ನೆಡುತ್ತೇನೆ, 
ನಿಮ್ಮನ್ನು ಕೀಳುವುದಿಲ್ಲ. ನಾನು ನಿಮಗೆ ಬರಮಾಡಿದ 
ಭಯಂಕರವಾದ ಕೇಡಿಗಾಗಿ ದುಃಖಿತನಾಗಿದ್ದೇನೆ. !! ಈಗ 
ನೀವು ಬಾಬಿಲೋನಿನ ರಾಜನಿಗೆ ಹೆದರಿದ್ದೀರಿ. ಆದರೆ 
ಅವನಿಗೆ ಅಂಜಬೇಡಿರಿ. ಇದು ಯೆಹೋವನ ನುಡಿ. 
"ಏಕೆಂದರೆ ನಾನು ನಿಮ್ಮೊಂದಿಗಿದ್ದೇನೆ, ನಾನೇ ನಿಮ್ಮನ್ನು 
ರಕ್ಷಿಸುವೆನು. ನಾನು ನಿಮ್ಮನ್ನು ಕಷ್ಟದಿಂದ ಪಾರು 
ಮಾಡುವೆನು. ಅವನ ಕೈಗೆ ನೀವು ಸಿಗುವುದಿಲ್ಲ. 
'2ನಾನು ನಿಮಗೆ ದಯೆತೋರುತ್ತೇನೆ. ಬಾಬಿಲೋನಿನ 
ರಾಜನು ಸಹ ನಿಮಗೆ ದಯೆತೋರುವನು. ಅವನು 
ನಿಮ್ಮನ್ನು ನಿಮ್ಮ ದೇಶಕ್ಕೆ ಮರಳಿ ತರುವನು. ಆದರೆ 
ಇವು ಯೆಹೂದದಲ್ಲಿ ವಾಸಿಸುವದಿಲ್ಲ'ವೆಂದು ನೀವು 
ಹೇಳ ಬಹುದು. ನೀವು ಹಾಗೆ ಹೇಳಿದರೆ ನೀವು ನಿಮ್ಮ 
ದೇವರಾದ ಯೆಹೋವನ ಮಾತನ್ನು ಮೀರಿದಂತಾಗು 
ತ್ತದೆ. "ಇಲ್ಲ, ನಾವು ಈಜಿಪ್ಟಿಗೆ ಹೋಗಿ ಅಲ್ಲಿ ವಾಸ 
ಮಾಡುವೆವು. ಅಲ್ಲಿ ನಮಗೆ ಯುದ್ಧದ ಭಯವಿಲ್ಲ. 
ಯುದ್ಧದ ತುತ್ತೂರಿಗಳ ಶಬ್ಧವು ಕೇಳುವುದಿಲ್ಲ; ಅಲ್ಲಿ 
ನಮಗೆ ಹಸಿವೆ ಇರುವುದಿಲ್ಲ' ಎಂದು ನೀವು ಹೇಳ 
ಬಹುದು. ೌಯೆಹೂದದ ಶ್ರೇಷ್ಠ ಜನಗಳೇ, ನೀವು 
ಒಂದು ವೇಳೆ ಹಾಗೆ ಹೇಳುವುದಾದರೆ ಯೆಹೋವನ 
ಸಂದೇಶವನ್ನು ಕೇಳಿರಿ: ಇಸ್ರೇಲರ ದೇವರೂ ಸರ್ವ 
ಶಕ್ತನೂ ಆಗಿರುವ ಯೆಹೋವನು ಹೀಗೆ ಹೇಳುತ್ತಾನೆ: 
"ನೀವು ಈಜಿಪ್ಟಿಗೆ ಹೋಗಿ ಅಲ್ಲಿ ವಾಸ ಮಾಡ ಬೇಕೆಂದು 
ತೀರ್ಮಾನಿಸಿದ್ದರೆ ಪರಿಸ್ಥಿತಿ ಹೀಗಾಗುವುದು: 16ನೀವು 
ಯುದ್ಧದ ಖಡ್ಗಕ್ಕೆ ಹೆದರುವಿರಿ. ಆದರೆ ಅದು ನಿಮ್ಮನ್ನು 
ಅಲ್ಲಿ ಸೋಲಿಸುವುದು. ನಿಮಗೆ ಹಸಿವಿನ ಬಗ್ಗೆ ಯೋಚನೆ 
ಯಿದೆ. ಆದರೆ ಈಜಿಪ್ಟಿನಲ್ಲಿ ನೀವು ಹಸಿವಿನಿಂದ ಬಳಲು 
ವಿರಿ. ನೀವು ಅಲ್ಲಿ ಸತ್ತುಹೋಗುವಿರಿ. 1? ಈಜಿಪ್ಟಿಗೆ ಹೋಗಿ 
ಅಲ್ಲಿ ನೆಲೆಸಬೇಕೆಂದು ನಿಶ್ಚಯಿಸಿದವರೆಲ್ಲರೂ ಖಡ್ಗ 
ದಿಂದಾಗಲೀ ಹಸಿವಿನಿಂದಾಗಲೀ ಭಯಂಕರ ವ್ಯಾಧಿ 
ಯಿಂದಾಗಿಲೀ ಸತ್ತುಹೋಗುವರು. ಈಜಿಪ್ಟಿಗೆ ಹೋದವ 
ರಲ್ಲಿ ಒಬ್ಬನೂ ಬದುಕಿರಲಾರ. ನಾನು ಅವರಿಗೆ ಉಂಟು 
ಮಾಡುವ ಪೀಡೆಯಿಂದ ಒಬ್ಬನೂ ತಪ್ಪಿಸಿಕೊಳ್ಳಲಾರ.' 
18""ಸರ್ವಶಕ್ತನೂ ಇಸ್ರೇಲರ ದೇವರೂ ಆಗಿರುವ 
ಯೆಹೋವನು ಹೀಗೆಂದನು: "ನಾನು ಜೆರುಸಲೇಮಿನ 
ಮೇಲೆ ನನ್ನ ಕೋಪವನ್ನು ತೋರಿಸಿದೆ. ಜೆರುಸ 
ಲೇಮಿನಲ್ಲಿ ವಾಸಿಸುವ ಜನರನ್ನು ನಾನು ದಂಡಿಸಿದೆ. ಅದೇ 
ರೀತಿ, ಈಜಿಷ್ಟಿಗೆ ಹೋಗುವವರೆಲ್ಲರ ಮೇಲೂ ನಾನು 
ನನ್ನ ಕೋಪವನ್ನು ತೋರಿಸುವೆನು. ಬೇರೆಯವರಿಗೆ ಕೆಟ್ಟ 
ದಾಗಲಿ ಎಂದು ಹೇಳಬೇಕಾದಾಗ ಜನರು ನಿಮ್ಮಂತೆ 
ಆಗಲಿ ಎಂದು ನಿಮ್ಮ ಉದಾಹರಣೆಯನ್ನು ಕೊಡುವರು. 





1005 


ನೀವು ಒಂದು ಶಾಪದ ಶಬ್ದವಾಗುವಿರಿ. ಜನರು ನಿಮ್ಮಿಂದ 
ನಾಚಿಕೆಪಟ್ಟುಕೊಳ್ಳುವರು. ಜನರು ನಿಮ್ಮನ್ನು ಅಪಮಾನ 
ಮಾಡುವರು. ಯೆಹೂದವನ್ನು ಪುನಃ ನೀವು ಎಂದೂ 
ನೋಡುವದಿಲ್ಲ. 

19" ಯೆಹೂದ್ಯರಲ್ಲಿ ಅಳಿದುಳಿದವರೇ, ಯೆಹೋ 
ವನು ನಿಮಗೆ ಹೇಳಿದ್ದಾನೆ, "ಈಜಿಪ್ಟಿಗೆ ಹೋಗಬೇಡಿರಿ, 
ನಾನು ಈಗಲೇ ನಿಮಗೆ ಮುನ್ನೆಚ್ಚರಿಕೆಯನ್ನು ಕೊಡು 
ತ್ತೇನೆ. ನೀವು ನಿಮಗೆ ಮರಣವನ್ನು ಬರಮಾಡುವ 
ತಪ್ಪನ್ನು ಮಾಡುತ್ತಿದ್ದೀರಿ. ನೀವು ನನ್ನನ್ನು ನಿಮ್ಮ ದೇವ 
ರಾದ ಯೆಹೋವನಲ್ಲಿಗೆ ಕಳುಹಿಸಿದಿರಿ. "ನಮಗಾಗಿ 
ಯೆಹೋವನಾದ ನಮ್ಮ ದೇವರನ್ನು ಪ್ರಾರ್ಥಿಸು. 
ದೇವರು ಮಾಡಬೇಕೆಂದು ಹೇಳಿದ್ದೆಲ್ಲವನ್ನು ನಮಗೆ 
ಹೇಳು, ನಾವು ಯೆಹೋವನ ಆಜ್ಞೆಯನ್ನು ಪಾಲಿಸುತ್ತೇವೆ' 
ಎಂದು ನೀವು ಹೇಳಿದ್ದಿರಿ. "ಇಂದು, ನಾನು ನಿಮಗೆ 
ಯೆಹೋವನ ಸಂದೇಶವನ್ನು ತಿಳಿಸಿದ್ದೇನೆ. ಆದರೆ ನೀವು 
ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಪಾಲಿಸ 
ಲಿಲ್ಲ. ನನ್ನ ಮೂಲಕ ಆತನು ನಿಮಗೆ ಹೇಳಿದ ಯಾವ 
ಮಾತನ್ನೂ ನೀವು ಕೇಳಲಿಲ್ಲ. 2ಈಗ ನೀವು ಇದನ್ನು 
ನಿಶ್ಚಿತವಾಗಿ ತಿಳಿದುಕೊಳ್ಳಿ, ನೀವು ಈಜಿಪ್ಟಿನಲ್ಲಿ ವಾಸ 


ಯೆರೆಮೀಯ 42:19-43:11 


*ಯೋಹಾನಾನನು, ಸೇನಾಧಿಪತಿಗಳು ಮತ್ತು ಎಲ್ಲಾ 
ಜನರು ಯೆಹೋವನ ಆಜ್ಞೆಯನ್ನು ಮೀರಿದರು. 
ಯೆಹೂದದಲ್ಲಿ ಇರಬೇಕೆಂದು ಯೆಹೋವನು ಅವರಿಗೆ 
ಆಜ್ಞಾಪಿಸಿದ್ದನು. 5ಆದರೆ ಯೆಹೋವನ ಆಜ್ಞೆಯನ್ನು 
ಉಲ್ಲಂಘಿ'ಸಿ ಯೋಹಾನಾನನು ಮತ್ತು ಸೇನಾಧಿಪತಿಗಳು 
ಅಳಿದುಳಿದ ಜನರನ್ನು ಯೆಹೂದದಿಂದ ಈಜಿಪ್ಟಿಗೆ 
ಕರೆದುಕೊಂಡು ಹೋದರು. ಈ ಮುಂಚೆ ಶತ್ರುಗಳು ಆ 
ಜನರನ್ನು ಬೇರೆ ದೇಶಗಳಿಗೆ ತೆಗೆದುಕೊಂಡು ಹೋಗಿ 
ದ್ದರು. ಅದರೆ ಅವರು ಯೆಹೂದಕ್ಕೆ ತಿರುಗಿ ಬಂದಿದ್ದರು. 
6ಈಗ ಯೋಹಾನಾನ ಮತ್ತು ಎಲ್ಲಾ ಸೈನ್ಯಾಧಿಕಾರಿಗಳು, 
ಎಲ್ಲಾ ಗಂಡಸರು, ಹೆಂಗಸರು ಮತ್ತು ಮಕ್ಕಳನ್ನು 
ಈಜಿಪ್ಟಿಗೆ ತೆಗೆದುಕೊಂಡು ಹೋದರು. ಆ ಜನಗಳಲ್ಲಿ 
ರಾಜನ ಹೆಣ್ಣು ಮಕ್ಕಳಿದ್ದರು. (ನೆಬೂಜರದಾನನು 
ಗೆದಲ್ಯನನ್ನು ಆ ಜನರ ಮೇಲ್ವಿಚಾರಕನನ್ನಾಗಿ 
ನೇಮಿಸಿದ್ದನು. ನೆಬೂಜರದಾನನು ಬಾಬಿಲೋನಿನ 
ರಾಜನ ವಿಶೇಷ ರಕ್ಟಕದಳದ ಅಧಿಪತಿಯಾಗಿದ್ದನು). 
ಯೋಹಾನಾನನು ಪ್ರವಾದಿಯಾದ ಯೆರೆಮೀಯನನ್ನು 
ಮತ್ತು ನೇರೀಯನ ಮಗನಾದ ಬಾರೂಕನನ್ನು ತೆಗೆದು 
ಕೊಂಡು ಹೋದನು.7ಆ ಜನರು ಯೆಹೋವನ ಮಾತು 








ಮಾಡಲು ಹೋಗಬೇಕನ್ನುವಿರಿ. ಆದರೆ ಈಜಿಪ್ಟಿನಲ್ಲಿ 
ನೀವು ಖಡ್ಗದಿಂದಾದರೂ ಸಾಯುಪಿರಿ, ಹಸಿವಿನಿಂದಾ 
ದರೂ ಸಾಯುವಿರಿ, ಅಥವಾ ಭಯಂಕರವಾದ ವ್ಯಾಧಿ 
ಯಿಂದಾದರೂ ಸಾಯುವಿರಿ.'' 

ಯೆರೆಮೀಯನು ದೇವರಾದ ಯೆಹೋವನ 
43 ಸಂದೇಶವನ್ನು ಜನರಿಗೆ ಹೇಳಿ ಮುಗಿಸಿದನು. 
ಯೆಹೋವನು ತನ್ನ ಮೂಲಕ ಹೇಳಿ ಕಳುಹಿಸಿದ 
ಮಾತುಗಳನ್ನೆಲ್ಲ ಯೆರೆಮೀಯನು ಅವರಿಗೆ ತಿಳಿಸಿದನು. 
2?ಹೋಷಾಯನ ಮಗನಾದ ಅಜರ್ಯನೂ ಕಾರೇಹನ 
ಮಗನಾದ ಯೋಹಾನಾನನೂ ಮತ್ತು ಇನ್ನೂ ಕೆಲವರು 
ದುರಹಂಕಾರಿಗಳಾಗಿದ್ದರು ಮತ್ತು ಹಟಮಾರಿಗಳಾಗಿ 
ದ್ದರು. ಈ ಜನರು ಯೆರೆಮೀಯನ ಮೇಲೆ ಕೋಪ 
ಗೊಂಡು ""ಯೆರೆಮೀಯನೇ, ನೀನು ಸುಳ್ಳು ಹೇಳುತ್ತಿ 
ರುಪೆ. ನಮ್ಮ ದೇವರಾದ ಯೆಹೋವನು ನಮಗೆ "ನೀವು 
ಈಜಿಪ್ಟಿಗೆ ವಾಸ ಮಾಡಲು ಹೋಗಬಾರದು' ಎಂದು 
ಹೇಳುವದಕ್ಕಾಗಿ ನಿನ್ನನ್ನು ಕಳುಹಿಸಿಲ್ಲ. 3ಯೆರೆಮೀ 
ಯನೇ, ನೀನು ನಮ್ಮ ವಿರುದ್ಧವಾಗಿರುವಂತೆ ನೇರೀಯನ 
ಮಗನಾದ ಬಾರೂಕನು ಪ್ರೋತ್ಸಾಹಿಸುತ್ತಿದ್ದಾನೆ 
ಎಂಬುದು ನಮ್ಮ ಆಲೋಚನೆ. ಅವನು ನಮ್ಮನ್ನು ಬಾಬಿ 
ಲೋನಿನ ಜನರ ಕೈಗೆ ಕೊಟ್ಟು ಅವರಿಂದ ಕೊಲ್ಲಿಸ 
ಬಯಸುತ್ತಾನೆ ಅಥವಾ ಅವರು ನಮ್ಮನ್ನು ಸೆರೆಹಿಡಿದು 
ಬಾಬಿಲೋನಿಗೆ ಕೊಂಡೊಯ್ಯುವಂತೆ ಮಾಡಬಯಸು 
ತ್ತಾನೆಂದು ತೋರುತ್ತದೆ.'' 


ಗಳನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಆ ಎಲ್ಲಾ ಜನರು 
ಈಜಿಪ್ಟಿಗೆ ಹೋದರು. ಅವರು ತಹಪನೇಸ್‌ ಎಂಬ 
ಊರಿಗೆ ಸೇರಿದರು. 

ಕತಹಪನೇಸ್‌ ಊರಿನಲ್ಲಿ ಯೆರೆಮೀಯನಿಗೆ 
ಯೆಹೋವನಿಂದ ಈ ಸಂದೇಶ ಬಂದಿತು: 9""ಯೆರೆಮೀ 
ಯನೇ, ನೀನು ನಿನ್ನ ಕೈಯಲ್ಲಿ ದೊಡ್ಡ ಕಲ್ಲುಗಳನ್ನು 
ತೆಗೆದುಕೊಂಡು ಹೋಗಿ ತಹಪನೇಸಿನಲ್ಲಿರುವ 
ಫರೋಹನ ಮನೆಯ ಬಾಗಿಲ ಮುಂದೆ ಹೂಳಿ ಗಾರೆ 
ಯಿಂದ ಮುಚ್ಚಿಬಿಡು. ಯೆಹೂದದ ಜನರ ಎದುರಿ 
ನಲ್ಲಿಯೇ ಹೀಗೆ ಮಾಡು. ನಿನ್ನನ್ನು ನೋಡುತ್ತಿದ್ದ ಆ 
ಯೆಹೂದ್ಯರಿಗೆ ಹೀಗೆ ಹೇಳು: "ಇಸ್ರೇಲಿನ ದೇವರೂ 
ಸರ್ವಶಕ್ತನೂ ಆಗಿರುವ ಯೆಹೋವನು ಹೀಗೆ ಹೇಳು 
ತ್ತಾನೆ, ನಾನು ಬಾಬಿಲೋನಿನ ರಾಜನಾದ ನೆಬೂಕ 
ದ್ಲೆಚ್ಚರನನ್ನು ಇಲ್ಲಿಗೆ ಕರೆಸುತ್ತೇನೆ. ಅವನು ನನ್ನ ಸೇವಕ 
ನಾಗಿದ್ದಾನೆ. ನಾನು ಈ ಸ್ಥಳದಲ್ಲಿ ಹೂಳಿದ ಕಲ್ಲುಗಳ 
ಮೇಲೆ ಅವನ ಸಿಂಹಾಸನವನ್ನು ಸ್ಥಾಪಿಸುತ್ತೇನೆ. ನೆಬೂಕ 
ದ್ಲೆಚ್ಚರನು ಈ ಕಲ್ಲುಗಳ ಮೇಲೆ ತನ್ನ ಗುಡಾರವನ್ನು 
ಹಾಕುವನು. ''ನೆಬೂಕದ್ದೆಚ್ಚರನು ಇಲ್ಲಿಗೆ ಬಂದು 
ಈಜಿಪ್ಟಿನ ಮೇಲೆ ಧಾಳಿ ಮಾಡುವನು. ಕೊಲ್ಲಬೇಕೆಂದು 
ಗೊತ್ತುಮಾಡಿದವರನ್ನು ಕೊಂದುಹಾಕುವನು; ಸೆರೆ 
ಹಿಡಿಯಬೇಕೆಂದು ಗೊತ್ತುಮಾಡಿಕೊಂಡವರನ್ನು ಸೆರೆ 
ಹಿಡಿಯುವನು; ಖಡ್ಗದಿಂದ ಕೊಲೆಯಾಗಬೇಕೆಂದು 
ಗೊತ್ತುಪಡಿಸಿದವರ ಸಲುವಾಗಿ ಅವನು ಖಡ್ಗವನ್ನು 


ಯೆರೆಮೀಯ 43:12-44:12 


ತರುವನು. ಈಜಿಪ್ಟಿನ ಸುಳ್ಳುದೇವರುಗಳ ಆಲಯದಲ್ಲಿ 
ನೆಬೂಕದ್ದೆಚ್ಚರನು ಬೆಂಕಿಯನ್ನು ಹೊತ್ತಿಸುವನು, ಅವನು 
ಆಲಯಗಳನ್ನು ಸುಟ್ಟು ಆ ವಿಗ್ರಹಗಳನ್ನು ತೆಗೆದು 
ಕೊಂಡು ಹೋಗುವನು. ಕುರುಬನು ತನ್ನ ಬಟ್ಟೆಗಳಿಂದ 
ತಿಗಣೆ ಮತ್ತು ಹೇನುಗಳನ್ನು ತೆಗೆದುಹಾಕಿ ಸ್ವಚ್ಛಗೊಳಿಸು 
ವಂತೆ ನೆಬೂಕದ್ದೆಚ್ಚರನು ಈಜಿಪ್ಟನ್ನು ಸ್ವಚ್ಛಗೊಳಿಸುವನು. 
ಆಮೇಲೆ ಅವನು ಸುರಕ್ಷಿತವಾಗಿ ಈಜಿಪ್ಪನ್ನು ಬಿಟ್ಟು 
ಹೋಗುವನು. 'ನೆಬೂಕದ್ದೆಚ್ಚರನು ಈಜಿಪ್ಟಿನ ಸೂರ್ಯ 
ದೇವಾಲಯದಲ್ಲಿದ್ದ ಸ್ಮಾರಕ ಸ್ತಂಭಗಳನ್ನು ನಾಶ 
ಪಡಿಸುವನು. ಅವನು ಈಜಿಪ್ಟಿನ ಸುಳ್ಳುದೇವರುಗಳ 
ಆಲಯಗಳನ್ನು ಸುಟ್ಟು ಹಾಕುವನು.''' 


ಈಜಿಷ್ಟಿನಲ್ಲಿದ್ದ ಯೆಹೂದ್ಯರಿಗೆ ಯೆಹೋವನ ಸಂದೇಶ 
ಯೆರೆಮೀಯನಿಗೆ ಯೆಹೋವನಿಂದ ಒಂದು 
44 ಸಂದೇಶ ಬಂದಿತು. ಈ ಸಂದೇಶವನ್ನು ಈಜಿಪ್ಟಿ 
ನಲ್ಲಿ ವಾಸಿಸಿದ ಎಲ್ಲಾ ಯೆಹೂದ್ಯರಿಗಾಗಿ ಕೊಡಲಾಗಿತ್ತು 
ಈ ಸಂದೇಶವು ಮಿಗ್ಡೋಲ್‌, ತಹಪನೇಸ್‌, ನೋಫ್‌ 
ಪಟ್ಟಣಗಳಲ್ಲಿ ಮತ್ತು ಈಜಿಪ್ಟಿನ ದಕ್ಷಿಣ ಭಾಗದಲ್ಲಿ ವಾಸ 
ಮಾಡುತ್ತಿದ್ದ ಯೆಹೂದ್ಯರಿಗಾಗಿ ಇತ್ತು. ಆ ಸಂದೇಶವೇ 
ನಂದರೆ: ಇಸ್ರೇಲಿನ ದೇವರೂ ಸರ್ವಶಕ್ತನೂ ಆಗಿರುವ 
ಯೆಹೋವನು ಹೇಳುತ್ತಾನೆ, "ನಾನು ಜೆರುಸಲೇಮ್‌ 
ನಗರಕ್ಕೂ ಮತ್ತು ಯೆಹೂದದ ಎಲ್ಲಾ ಪಟ್ಟಣಗಳಿಗೂ 
ತಂದ ಭಯಂಕರವಾದ ಕೇಡನ್ನು ನೀವು ನೋಡಿದ್ದೀರಿ. 
ಆ ಪಟ್ಟಣಗಳು ಇಂದು ಕೇವಲ ಕಲ್ಲಿನ ಗುಡ್ಡೆಗಳಾಗಿವೆ. 
3ಅಲ್ಲಿ ವಾಸಿಸುವ ಜನರು ದುಷ್ಕೃತ್ಯಗಳನ್ನು ಮಾಡಿದ್ದರಿಂದ 
ಸ್ಥಳಗಳನ್ನು ನಾಶಮಾಡಲಾಯಿತು. ಆ ಜನರು ಬೇರೆ 
ದೇವರುಗಳಿಗೆ ಬಲಿಯನ್ನು ಅರ್ಪಿಸಿದ್ದಾರೆ. ಆದುದರಿಂದ 
ನನಗೆ ಕೋಪ ಬಂದಿದೆ. ಹಿಂದೆ ನಿಮ್ಮ ಜನರು ಮತ್ತು 
ನಿಮ್ಮ ಪೂರ್ವಿಕರು ಆ ದೇವರುಗಳನ್ನು ಪೂಜಿಸಿರಲಿಲ್ಲ. 
“ನಾನು ಮತ್ತೆಮತ್ತೆ ನನ್ನ ಪ್ರವಾದಿಗಳನ್ನು ಆ ಜನರಲ್ಲಿಗೆ 
ಕಳಿಸಿಕೊಟ್ಟೆ, ಆ ಪ್ರವಾದಿಗಳು ನನ್ನ ಸೇವಕರಾಗಿದ್ದರು. 
ಆ ಪ್ರವಾದಿಗಳು ನನ್ನ ಸಂದೇಶವನ್ನು ಜನರಿಗೆ ತಿಳಿಸಿ "ಈ 
ದುಷ್ಟ ಕಾರ್ಯವನ್ನು ಮಾಡಬೇಡಿರಿ, ನೀವು ಈ 
ವಿಗ್ರಹಗಳ ಪೂಜಿಮಾಹುವದನ್ನು ನಾನು ದ್ವೇಷಿಸುತ್ತೇನೆ' 
ಎಂದು ಹೇಳಿದರು. *ಆದರೆ ಆ ಜನರು ಪ್ರವಾದಿಗಳ 
ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಅವರು ಆ ಪ್ರವಾದಿಗಳ 
ಕಡೆಗೆ ಗಮನಕೊಡಲಿಲ್ಲ. ಆ ಜನರು ತಮ್ಮ ದುಷ್ಟತನ 
ವನ್ನು ನಿಲ್ಲಿಸಲಿಲ್ಲ. ಅವರು ಬೇರೆ ದೇವರುಗಳಿಗೆ ಬಲಿ 
ಕೊಡುವುದನ್ನು ನಿಲ್ಲಿಸಲಿಲ್ಲ. ಆದುದರಿಂದ ಆ ಜನರ 
ಮೇಲೆ ನಾನು ನನ್ನ ಕೋಪವನ್ನು ವ್ಯಕ್ತಪಡಿಸಿದೆ. ನಾನು 
ಯೆಹೂದದ ಪಟ್ಟಣಗಳನ್ನು ಮತ್ತು ಜೆರುಸಲೇಮಿನ 
ಬೀದಿಗಳನ್ನು ದಂಡಿಸಿದೆ. ನನ್ನ ಕೋಪವು ಜೆರುಸಲೇಮ್‌ 


1006 


ನಗರವನ್ನು ಮತ್ತು ಯೆಹೂದದ ಪಟ್ಟಣಗಳನ್ನು ಈಗಿದ್ದ 
ಕಲ್ಲಿನ ದಿಬ್ಬಗಳನ್ನಾಗಿ ಮಾಡಿತು.'' 

ಇಸ್ರೇಲಿನ ದೇವರೂ ಸರ್ವಶಕ್ತನೂ ಆಗಿರುವ 
ಯೆಹೋವನು ಹೀಗೆ ಹೇಳುವನು: ""ವಿಗ್ರಹಗಳ ಪೂಜಿ 
ಮಾಡಿ ನಿಮ್ಮನ್ನು ನೀವೇ ಏಕೆ ತೊಂದರೆಗೀಡು ಮಾಡಿ 
ಕೊಳ್ಳುವಿರಿ. ನೀವು ಯೆಹೂದ ಕುಟುಂಬದಿಂದ ಗಂಡಸ 
ರನ್ನು, ಹೆಂಗಸರನ್ನು, ಮಕ್ಕಳನ್ನು ಮತ್ತು ಕೂಸುಗಳನ್ನು 
ಅಗಲಿಸುತ್ತಿದ್ದೀರಿ. ಯೆಹೂದ ಕುಲದಿಂದ ಯಾರೂ 
ಉಳಿಯದಂತೆ ಮಾಡುತ್ತಿದ್ದೀರಿ. ನೀವು ವಿಗ್ರಹಗಳನ್ನು 
ಮಾಡಿ ನನ್ನನ್ನು ಏಕೆ ಸಿಟ್ಟಿಗೆಬ್ಬಿಸುವಿರಿ? ಈಗ ನೀವು 
ಈಜಿಪ್ಟಿನಲ್ಲಿ ವಾಸಮಾಡುತ್ತಿರುವಿರಿ. ಈಗ ಈಜಿಪ್ಟಿನ 
ಸುಳ್ಳುದೇವರುಗಳಿಗೆ ನೈವೇದ್ಯವನ್ನು ಅರ್ಪಿಸಿ ನನಗೆ 
ಕೋಪ ಬರುವಂತೆ ಮಾಡುತ್ತಿರುವಿರಿ. ನೀವೇ ನಿಮ್ಮನ್ನು 
ನಾಶ ಮಾಡಿಕೊಳ್ಳುವಿರಿ. ಅದು ನಿಮ್ಮ ತಪ್ಪೇ ಆಗುವುದು. 
ಬೇರೆ ಜನಾಂಗದವರು ನಿಂದಿಸುವಂತೆ ನಿಮ್ಮನ್ನು ನೀವು 
ಮಾಡಿಕೊಳ್ಳುತ್ತಿದ್ದೀರಿ. ಭೂಮಂಡಲದ ಎಲ್ಲಾ ಜನಾಂಗ 
ಗಳು ನಿಮ್ಮನ್ನು ತಮಾಷೆ ಮಾಡುವಂತಾಗುವುದು. *ನಿಮ್ಮ 
ಪೂರ್ಪಿಕರು ಮಾಡಿದ್ದ ದುಷ್ಟತನವನ್ನು ನೀವು ಮರೆತು 
ಬಿಟ್ಟಿರಾ? ಯೆಹೂದದ ರಾಜರು ಮತ್ತು ರಾಣಿಯರು 
ಮಾಡಿದ್ದ ದುಷ್ಟತನವನ್ನು ನೀವು ಮರೆತುಬಿಟ್ಟಿರುವಿರಾ? 
ನೀವು ಮತ್ತು ನಿಮ್ಮ ಪತ್ನಿಯರು ಯೆಹೂದದಲ್ಲಿ ಮತ್ತು 
ಜೆರುಸಲೇಮಿನ ಬೀದಿಗಳಲ್ಲಿ ಮಾಡಿದ ದುಷ್ಟತನವನ್ನು 
ಮರೆತುಬಿಟ್ಟಿರಾ? "ಇಂದಿನವರೆಗೂ ಯೆಹೂದದ ಜನ 
ತಮ್ಮನ್ನು ವಿನೀತರನ್ನಾಗಿ ಮಾಡಿಕೊಂಡಿಲ್ಲ. ಅವರು ನನ್ನ 
ಬಗ್ಗೆ ಎಳ್ಳಷ್ಟು ಗೌರವವನ್ನು ತೋರಿಸಿಲ್ಲ. ಆ ಜನರು ನನ್ನ 
ಉಪದೇಶಗಳಂತೆ ನಡೆದುಕೊಂಡಿಲ್ಲ. ನಾನು ನಿಮಗೂ 
ಮತ್ತು ನಿಮ್ಮ ಪೂರ್ಪಿಕರಿಗೂ ಕೊಟ್ಟ ಧರ್ಮೋಪದೇಶ 
ಗಳನ್ನು ಅವರು ಪಾಲಿಸಲಿಲ್ಲ.'' 

'!ಆದುದರಿಂದ ಇಸ್ರೇಲರ ದೇವರೂ ಸರ್ವಶಕ್ತನೂ 
ಆಗಿರುವ ಯೆಹೋವನು ಹೀಗೆ ಹೇಳುವನು: ""ನಿಮಗೆ 
ಭಯಾನಕವಾದ ಕೇಡನ್ನು ಉಂಟುಮಾಡಬೇಕೆಂದು 
ನಾನು ನಿಶ್ಚಯ ಮಾಡಿದ್ದೇನೆ. ನಾನು ಯೆಹೂದದ ಇಡೀ 
ಕುಲವನ್ನು ನಾಶಮಾಡುವೆನು. 'ಯೆಹೂದದಲ್ಲಿ ಅಳಿ 
ದುಳಿದ ಕೆಲವು ಜನರಿದ್ದರು. ಆ ಜನರು ಈಜಿಪ್ಟಿನಲ್ಲಿ 
ನೆಲೆಸಲು ಬಂದರು. ಆದರೆ ನಾನು ಯೆಹೂದ ಕುಲದ 
ಆ ಕೆಲವು ಅಳಿದುಳಿದವರನ್ನು ನಾಶಮಾಡುವೆನು. ಅವರು 
ಕತ್ತಿಗಳಿಂದ ಕೊಲ್ಲಲ್ಪಡುವರು; ಹಸಿವಿನಿಂದ ಸತ್ತು 
ಹೋಗುವರು. ಬೇರೆ ಜನಾಂಗಗಳ ಜನರು ಅವರ ಬಗ್ಗೆ 
ನಿಂದಿಸುವಂತೆ ಅವರ ಸ್ಥಿತಿ ಆಗುವುದು. ಅವರಿಗೆ 
ಉಂಟಾದ ದುರ್ಗತಿಯನ್ನು ನೋಡಿ ಬೇರೆ ಜನಾಂಗದ 
ಜನರು ಭಯಪಡುವರು. ಆ ಜನರು ಶಾಪದ ಶಬ್ದ 
ವಾಗುವರು. ಬೇರೆ ಜನಾಂಗದವರು ಯೆಹೂದದ ಆ 


1007 


ಜನರಿಗೆ ಅಪಮಾನ ಮಾಡುವರು. '' ಈಜಿಪ್ಟಿನಲ್ಲಿ ವಾಸಿ 
ಸಲು ಹೋದ ಜನರನ್ನು ನಾನು ದಂಡಿಸುವೆನು. ಅವರನ್ನು 
ದಂಡಿಸಲು ನಾನು ಖಹ್ಗಗಳನ್ನು, ಹಸಿವನ್ನು ಮತ್ತು 
ಭಯಂಕರವಾದ ವ್ಯಾಧಿಗಳನ್ನು ಬಳಸುವೆನು. ನಾನು 
ಜಿರುಸಲೇಮ್‌ ನಗರವನ್ನು ದಂಡಿಸಿದಂತೆಯೇ ಅವರನ್ನು 
ದಂಠಿಸುವೆನು. '*ಈಜಿಫ್ಟಿಗೆ ವಲಸೆಹೋದ ಕೆಲವೇ 
ಯೆಹೂದದ ಜನರು ಅಳಿದುಳಿದವರಾಗಿದ್ದಾರೆ. ಒಬ್ಬನೂ 
ಕೂಡ ನನ್ನ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಾರನು. ಅವರಲ್ಲಿ 
ಒಬ್ಬನೂ ಜೀವಂತವಾಗಿ ಯೆಹೂದಕ್ಕೆ ಹಿಂತಿರುಗಿ 
ಬರಲಾರನು. ಆ ಜನರು ಯೆಹೂದಕ್ಕೆ ಹಿಂತಿರುಗಿ ಬಂದು 
ಅಲ್ಲಿ ವಾಸಮಾಹಬಯಸುವರು ಆದರೆ ತಪ್ಪಿಸಿಕೊಂಡ 
ಬಹು ಸ್ವಲ್ಪ ಜನರನ್ನು ಬಿಟ್ಟು ಮಿಕ್ಕವರಾರೂ ಯೆಹೂದಕ್ಕೆ 
ಹಿಂತಿರುಗುವದಿಲ್ಲ.'' 

15 ಈಜಿಪ್ಟಿನಲ್ಲಿ ವಾಸಮಾಡುತ್ತಿರುವ ಅನೇಕ ಯೆಹೂದಿ 
ಸ್ತ್ರೀಯರು ಬೇರೆ ದೇವರುಗಳಿಗೆ ನೈವೇದ್ಯಗಳನ್ನು 
ಅರ್ಪಿಸುತ್ತಿದ್ದರು. ಅವರ ಗಂಡಂದಿರಿಗೆ ಅದು ಗೊತ್ತಿತ್ತು 
ಆದರೆ ಅವರು ಅದನ್ನು ತಡೆಯಲಿಲ್ಲ. ಯೆಹೂದದ ಜನರ 
ಒಂದು ದೊಡ್ಡ ಗುಂಪು ಸೇರಿತ್ತು. ಅವರು ಈಜಿಪ್ಟಿನ 
ದಕ್ಷಿಣಭಾಗದಲ್ಲಿ ವಾಸಿಸುವ ಯೆಹೂದಿಗಳಾಗಿದ್ದರು. 
ಅನ್ಯದೇವರುಗಳಿಗೆ ನೈವೇದ್ಯವನ್ನು ಅರ್ಪಿಸುತ್ತಿದ್ದ 
ಸ್ತ್ರೀಯರ ಗಂಡಂದಿರು ಯೆರೆಮೀಯನಿಗೆ ಹೀಗೆಂದರು: 
16""ನೀನು ನಮಗೆ ತಿಳಿಸಿದ ಯೆಹೋವನ ಸಂದೇಶವನ್ನು 
ಕೇಳಿಸಿಕೊಳ್ಳುವದಿಲ್ಲ. ನಾವು ಗಗನದ ಒಡತಿಗೆ ನೈವೇದ್ಯ 
ವನ್ನು ಅರ್ಪಿಸುವದಾಗಿ ಹರಕೆ ಮಾಡಿದ್ದೇವೆ ಮತ್ತು ನಮ್ಮ 
ಹರಕೆಗಳನ್ನೆಲ್ಲ ಪೂರೈಸುತ್ತೇವೆ. ನಾವು ನೈವೇದ್ಯವನ್ನು 
ಕೊಡುತ್ತೇವೆ ಮತ್ತು ಅವಳ ಪೂಜೆಗಾಗಿ ಪಾನನೈವೇದ್ಯ 
ವನ್ನು ಅರ್ಪಿಸುತ್ತೇವೆ. ನಾವು ಮೊದಲು ಹಾಗೆಯೇ 
ಮಾಡಿದ್ದೇವೆ. ನಮ್ಮ ಪೂರ್ವಿಕರು, ನಮ್ಮ ರಾಜರು, ನಮ್ಮ 
ಅಧಿಕಾರಿಗಳು ಮೊದಲು ಮಾಡಿದಂತೆಯೇ, ನಾವೆ 
ಲ್ಲರೂ ಜಿರುಸಲೇಮಿನ ಬೀದಿಗಳಲ್ಲಿ ಮತ್ತು ಯೆಹೂ ದದ 
ಪಟ್ಟಣಗಳಲ್ಲಿ ಮಾಡಿದ್ದೆವು. ನಾವು ಗಗನದ ಒಹತಿ ಯನ್ನು 
ಪೂಜಿಸುವ ಕಾಲದಲ್ಲಿ ನಮ್ಮಲ್ಲಿ ಸಾಕಷ್ಟು ಆಹಾರ ವಿತ್ತು 
ನಾವು ಜಯಶೀಲರಾಗಿದ್ದೆವು. ನಮಗೆ ಕೆಟ್ಟದ್ದೇನೂ 
ಆಗಿರಲಿಲ್ಲ. ''ಆ ಮೇಲೆ ನಾವು ಗಗನದ ರಾಣಿಗೆ ನೈವೇದ್ಯ 
ಅರ್ಪಿಸುವದನ್ನು ಮತ್ತು ಪಾನ ನೈವೇದ್ಯವನ್ನು ನಿಲ್ಲಿಸಿದೆವು. 
ಅವಳನ್ನು ಪೂಜಿಸದೆ ಹಾಗೆಲ್ಲ ಮಾಡುವದನ್ನು ನಿಲ್ಲಿಸಿ 
ದಂದಿನಿಂದ ನಮಗೆ ಸಮಸ್ಯೆಗಳುಂಟಾದವು. ನಮ್ಮ 
ಜನರು ಖಡ್ಗ ಮತ್ತು ಹಸಿವುಗಳಿಗೆ ಬಲಿಯಾದರು.'' 

ಆಮೇಲೆ ಹೆಂಗಸರು ಮಾತನಾಡಿದರು. ಅವರು 
ಯೆರೆಮೀಯನಿಗೆ ಹೀಗೆ ಹೇಳಿದರು, ""ನಾವು ಏನು 
ಮಾಡುತ್ತಿದ್ದೆವೆಂಬುದು ನಮ್ಮ ಗಂಡಂದಿರಿಗೆ ಗೊತ್ತಿತ್ತು 
ಗಗನದ ಒಡತಿಗೆ ನೈವೇದ್ಯವನ್ನು ಮಾಡುವದಕ್ಕೆ ನಾವು 


ಯೆರೆಮೀಯ 44:13-26 


ಅವರ ಅಪ್ಪಣೆಯನ್ನು ಪಡೆದಿದ್ದೆವು. ಅವಳಿಗೆ ಪಾನ 
ನೈವೇದ್ಯವನ್ನು ಮಾಡುವದಕ್ಕೂ ಅವರ ಅಪ್ಪಣೆಯನ್ನು 
ಪಡೆದಿದ್ದೆವು. ನಾವು ಅವಳ ಆಕಾರದ ಹೋಳಿಗೆಯನ್ನು 
ಮಾಡುತ್ತಿದ್ದೆವೆಂಬುದೂ ನಮ್ಮ ಗಂಡಂದಿರಿಗೆ 
ಗೊತ್ತಿತ್ತು'' 

ಗ ಯೆರೆಮೀಯನು ತನಗೆ ಉತ್ತರ ಕೊಟ್ಟ ಆ ಎಲ್ಲಾ 
ಸ್ತ್ರೀ ಪುರುಷರೊಂದಿಗೆ ಮಾತನಾಡಿ ಹೀಗೆ ಹೇಳಿದನು: 
21""ನೀವು ಯೆಹೂದದ ಪಟ್ಟಣಗಳಲ್ಲಿ ಮತ್ತು ಜಿರುಸಲೇ 
ಮಿನ ಬೀದಿಗಳಲ್ಲಿ ನೈವೇದ್ಯಗಳನ್ನು ಅರ್ಪಿಸಿದ ಸಂಗತಿ 
ಯೆಹೋವನ ಜ್ಞಾಪಕದಲ್ಲಿದೆ. ಅದನ್ನು ಮಾಡಿದ್ದೇ ನೀವು 
ಮತ್ತು ನಿಮ್ಮ ಪೂರ್ವಿಕರು, ನಿಮ್ಮ ರಾಜರು, ನಿಮ್ಮ 
ಅಧಿಕಾರಿಗಳು ಮತ್ತು ನಿಮ್ಮ ಪ್ರದೇಶದ ಜನರು. ನೀವು 
ಮಾಡಿದ್ದನ್ನೆಲ್ಲಾ ಆತನು ಜ್ಞಾಪಿಸಿಕೊಂಡನು; ತನ್ನ ನೆನಪಿಗೆ 
ತಂದುಕೊಂಡನು. ಯೆಹೋವನು ಇನ್ನು ಮುಂದೆ 
ತಾಳ್ಮೆಯಿಂದ ಇರಲಾರನು. ನೀವು ಮಾಡಿದ ಅಸಹ್ಯ ಕೃತ್ಯ 
ಗಳನ್ನು ಯೆಹೋವನು ದ್ವೇಷಿಸುತ್ತಾನೆ. ಆದುದರಿಂದ 
ಆತನು ನಿಮ್ಮ ದೇಶವನ್ನು ಬರಿದಾದ ಮರುಭೂಮಿಯ 
ನ್ನಾಗಿ ಮಾಡಿದ್ದಾನೆ. ಈಗ ಅಲ್ಲಿ ಯಾರೂ ವಾಸಿಸುವದಿಲ್ಲ. 
ಬೇರೆಯವರು ಆ ದೇಶದ ಬಗ್ಗೆ ಕೆಟ್ಟ ಮಾತುಗಳ 
ನ್ನಾಡುತ್ತಾರೆ. ಚಿನೀವು ಬೇರೆ ದೇವರುಗಳಿಗೆ ನೈವೇದ್ಯ 
ವನ್ನು ಅರ್ಪಿಸಿದ್ದಕ್ಕಾಗಿ ಆ ಕೇಡುಗಳೆಲ್ಲಾ ಸಂಭವಿಸಿದವು. 
ನೀವು ಯೆಹೋವನ ವಿರುದ್ಧ ಪಾಪ ಮಾಡಿದಿರಿ. ನೀವು 
ಯೆಹೋವನ ಆಜ್ಞಾಪಾಲನೆ ಮಾಡಲಿಲ್ಲ. ನೀವು ಅವನ 
ಉಪದೇಶಗಳನ್ನಾಗಲಿ ಅಥವಾ ಅವನು ಬೋಧಿಸಿದ 
ಧರ್ಮೊೋಪದೇಶಗಳನ್ನಾಗಲಿ ಅನುಸರಿಸಲಿಲ್ಲ. ನೀವು 
ಮಾಡಿಕೊಂಡ ಒಡಂಬಡಿಕೆಯಂತೆ* ನಡೆಯಲಿಲ್ಲ. 

ಆಮೇಲೆ ಯೆರೆಮೀಯನು ಆ ಎಲ್ಲಾ ಸ್ತ್ರೀ ಪುರುಷ 
ರೊಂದಿಗೆ ಮಾತನಾಡಿದನು. ಯೆರೆಮೀಯನು ಹೀಗೆ 
ಹೇಳಿದನು: ""ಈಗ ಈಜಿಪ್ಟಿನಲ್ಲಿರುವ ಎಲ್ಲಾ ಯೆಹೂದೀ 
ಯರೇ, ಯೆಹೋವನ ಸಂದೇಶವನ್ನು ಕೇಳಿರಿ: 
ಬಣ್ಲಸ್ರೇಲರ ಸರ್ವಶಕ್ತನಾದ ಯೆಹೋವನು ಹೀಗೆ 
ಹೇಳುತ್ತಾನೆ: ಸ್ತ್ರೀಯರೇ* "ಹರಕೆ ಹೊತ್ತಂತೆ ನಡೆದು 
ಕೊಂಡೆವು. ನಾವು ಮಾಡಿದ ಹರಕೆಗಳನ್ನು ಈಡೇರಿಸು 
ವೆವು. ನಾವು ಗಗನದ ಒಡತಿಗೆ ನೈವೇದ್ಯವನ್ನು ಮತ್ತು ಪಾನ 
ನೈವೇದ್ಯವನ್ನು ಮಾಡುತ್ತೇವೆಂದು ಹರಕೆಹೊತ್ತಿದ್ದೆವು' 
ಎಂದು ನೀವು ಹೇಳಿದ ಹಾಗೆ ಮಾಡಿರಿ. ನೀವು ಹರಕೆ 
ಹೊತ್ತ ಹಾಗೆ ಮಾಡಿರಿ. ನಿಮ್ಮ ಹರಕೆಗಳನ್ನು ಪೂರ್ಣ 
ಗೊಳಿಸಿರಿ. ಆದರೆ, ಈಜಿಪ್ಟಿನಲ್ಲಿ ವಾಸಮಾಡುತ್ತಿರುವ 
ಎಲ್ಲಾ ಯೆಹೂದಿಯರೇ ಯೆಹೋವನ ಸಂದೇಶವನ್ನು 








ಒಡಂಬಡಿಕೆ ಬಹುಶಃ ಇದು ದೇವರ ಮತ್ತು ಇಸ್ರೇಲಿಯರ ನಡುವೆ ಆದ 
ಒಡಂಬಡಿಕೆ. 


ಸ್ತ್ರೀಯರೇ ನೀವು ಮತ್ತು ನಿಮ್ಮ ಹೆಂಡತಿಯರು. 


ಯೆರೆಮೀಯ 44:27-46:3 


ಕೇಳಿರಿ. "ನಾನು ಆಣೆ ಮಾಡಿ ಹೀಗೆ ಹೇಳುತ್ತೇನೆ. 
ಈಜಿಪ್ಟಿನಲ್ಲಿ ವಾಸಮಾಡುತ್ತಿರುವ ಯೆಹೂದಿಯರಲ್ಲಿ 
ಯಾರೊಬ್ಬರೂ ಇನ್ನು ಮುಂದೆ ನನ್ನ ಹೆಸರಿನ ಮೇಲೆ 
ಆಣೆಯಿಟ್ಟು ಹೇಳಲಾರರು ಎಂದು ನಾನು ನನ್ನ 
ಮಹತ್ತಾದ ನಾಮದ ಮೇಲೆ ಆಣೆಯಿಟ್ಟುಕೊಂಡು 
ಹೇಳುತ್ತೇನೆ. ಇನ್ನು ಮುಂದೆ ಎಂದೂ ಅವರು "ದೇವರ 
ಆಣೆಯಾಗಿ' ಎಂದು ಹೇಳಲಾರರು. 2"'ನಾನು 
ಯೆಹೂದದ ಜನರನ್ನು ಗಮನಿಸುತ್ತಿರುವುದು ಅವರನ್ನು 
ಕಾಪಾಡುವುದಕ್ಕಲ್ಲ. ನಾನು ಅವರನ್ನು ಗಮನಿಸುತ್ತಿರು 
ವುದು ಅವರಿಗೆ ಕೇಡು ಮಾಡುವುದಕ್ಕಾಗಿ. ಈಜಿಪ್ಸಿನಲ್ಲಿ 
ವಾಸಿಸುವ ಯೆಹೂದಿಯರು ಹಸಿವಿನಿಂದ ಸತ್ತು 
ಹೋಗುವರು ಮತ್ತು ಖಡ್ಗಕ್ಕೆ ಬಲಿಯಾಗುವರು. ಅವರು 
ನಿರ್ನಾಮವಾಗುವವರೆಗೆ ಸಾಯುತ್ತಿರುವರು. ಕೆಲವು 
ಯೆಹೂದಿಯರು ಖಡ್ಗದಿಂದ ತಪ್ಪಿಸಿಕೊಳ್ಳುವರು. ಅವರು 
ಈಜಿಷ್ಟಿನಿಂದ ಯೆಹೂದಕ್ಕೆ ಹಿಂದಿರುಗಿ ಬರು ವರು. 
ಆದರೆ ಹಾಗೆ ತಪ್ಪಿಸಿಕೊಳ್ಳುವ ಯೆಹೂದಿಯರು ಬಹು 
ಕಡಿಮೆ. ಆಗ ಈಜಿಪ್ಟಿಗೆ ವಲಸೆ ಬಂದ ಆ ಅಳಿದುಳಿದ 
ಯೆಹೂದಿಯರಿಗೆ ಯಾರ ಮಾತು ನಿಜವೆಂಬುದು 
ತಿಳಿದುಬರುತ್ತದೆ. ನನ್ನ ಮಾತು ನಿಜವಾಯಿತೋ ಅಥವಾ 
ಅವರ ಮಾತು ನಿಜವಾಯಿತೋ ಎಂಬುದು ಅವರಿಗೆ 
ಗೊತ್ತಾಗುತ್ತದೆ. ನಾನು ನಿಮ್ಮನ್ನು ಇಲ್ಲಿ ಈಜಿಪ್ಟಿನಲ್ಲಿ 
ದಂಡಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಆಗ ನಾನು 
ನಿಮ್ಮನ್ನು ದಂಡಿಸುವೆನೆಂದು ಮಾಡಿದ ಪ್ರತಿಜ್ಞೆ ಈಡೇರು 
ವದೆಂದು ನಿಮಗೆ ತಿಳಿಯುವುದು.' ಇದು ಯೆಹೋವನ 
ನುಡಿ. ನಾನು ಹೇಳಿದಂತೆ ಮಾಡುವೆನೆಂಬುದಕ್ಕೆ 
ಪ್ರಮಾಣ ಇದು. ಯೆಹೋವನು ಹೀಗೆ ಹೇಳಿದನು. 
"ಫರೋಹ ಹೊಫುನೆಂಬುವನು ಈಜಿಪ್ಟಿನ ರಾಜನಾಗಿ 
ದ್ದಾನೆ. ಅವನ ಶತ್ರುಗಳು ಅವನನ್ನು ಕೊಲ್ಲಬಯಸು 
ತ್ತಾರೆ. ನಾನು ಫರೋಹ ಹೊಫ್ರನನ್ನು ಅವನ ಶತ್ರುಗಳಿಗೆ 
ಒಪ್ಪಿಸುತ್ತೇನೆ. ಚಿದ್ಕ್ಯೀಯನು ಯೆಹೂದದ ರಾಜ 
ನಾಗಿದ್ದನು. ನೆಬೂಕದ್ದೆಚ್ಚರನು ಚಿದ್ಧೀಯನ ವೈರಿ 
ಯಾಗಿದ್ದನು. ನಾನು ಚಿದ್ದೀಯನನ್ನು ಅವನ ಶತ್ರುವಿನ 


1008 


ಬಾರೂಕನಿಗೆ ಹೇಳಿದ್ದು ಹೀಗೆ:?""ಇಸ್ರೇಲಿನ ದೇವರಾದ 
ನಮ್ಮ ಯೆಹೋವನು ಹೀಗೆ ಹೇಳುತ್ತಾನೆ: 
3"ಬಾರೂಕನೇ, ನನಗೆ ತುಂಬ ತೊಂದರೆಯಾಗಿದೆ. ನನ್ನ 
ನೋವಿನೊಂದಿಗೆ ಯೆಹೋವನು ನನಗೆ ದುಃಖವನ್ನು 
ಕೊಟ್ಟಿದ್ದಾನೆ. ನಾನು ಬಹಳ ದಣಿದಿದ್ದೇನೆ. ನನ್ನ ಸಂಕಟಗ 
ಳಿಂದ ಸೊರಗಿ ಹೋಗಿದ್ದೇನೆ. ವಿಶ್ರಾಂತಿಯನ್ನು 
ಕಾಣಲೂ ನನಗೆ ಸಾಧ್ಯವಿಲ' ಎಂದು ಹೇಳಿರುವೆ. 
*“: ಯೆರೆಮೀಯನೇ, "ಯೆಹೋವನು ಹೀಗೆ ಹೇಳುತ್ತಾ 
ನೆಂದು ಬಾರೂಕನಿಗೆ ತಿಳಿಸು. ನಾನು ಕಟ್ಟಿದ್ದನ್ನು ಕೆಡಿಸು 
ತ್ತೇನೆ. ನಾನು ನೆಟ್ಟಿದ್ದನ್ನು ಕಿತ್ತು ಎಸೆಯುತ್ತೇನೆ. ನಾನು 
ಈ ರೀತಿ ಯೆಹೂದದಲ್ಲಿ ಎಲ್ಲಾ ಕಡೆಗೂ ಮಾಡುತ್ತೇನೆ. 
*ಬಾರೂಕನೇ, ನೀನು ದೊಡ್ಡ ಪದವಿಯನ್ನು ನಿರೀಕ್ಸಿಸು 
ತ್ತಿರುವೆ. ಆದರೆ ನೀನು ಅದನ್ನು ನಿರೀಕ್ಷಿಸಬೇಡ. 
ಏಕೆಂದರೆ ನಾನು ಎಲ್ಲರಿಗೆ ಭಯಂಕರವಾದ ಸಂಗತಿ 
ಗಳನ್ನು ಬರಮಾಡುವೆನು.' ಯೆಹೋವನು ಹೀಗೆ 
ಹೇಳಿದನು, "ನೀನು ಅನೇಕ ಸ್ಥಳಗಳಿಗೆ ಹೋಗ 
ಬೇಕಾಗಬಹುದು. ಅದರೆ ನೀನು ಎಲ್ಲಿ ಹೋದರೂ 
ಪ್ರಾಣ ಉಳಿಸಿಕೊಂಡು ಪಾರಾಗುವಂತೆ ನಾನು 
ಮಾಡುತ್ತೇನೆ.''' 


ಜನಾಂಗಗಳ ವಿಷಯವಾಗಿ ಯೆಹೋವನ 
ಸಂದೇಶಗಳು 
ಈ ಸಂದೇಶಗಳು ಪ್ರವಾದಿಯಾದ ಯೆರೆಮೀ 
46 ಯನಿಗೆ ಬಂದವು. ಈ ಸಂದೇಶಗಳು ವಿವಿಧ 
ಜನಾಂಗಗಳ ಬಗ್ಗೆ ಇವೆ. 


ಈಜಿಪ್ಟಿನ ಬಗ್ಗೆ ಸಂದೇಶ 
2ಈ ಸಂದೇಶವು ಈಜಿಪ್ಟ್‌ ಜನಾಂಗದ ಬಗ್ಗೆ ಇದೆ. ಈ 
ಸಂದೇಶವು ಫರೋಹನೆಕೋವಿನ ಸೈನ್ಯದ ಬಗ್ಗೆ ಇದೆ. 
ಫರೋಹನೆಕೋವು ಈಜಿಪ್ಟಿನ ರಾಜನಾಗಿದ್ದನು. ಅವನ 
ಸೈನ್ಯವನ್ನು ಕರ್ಕೆಮೀಷ್‌ ಪಟ್ಟಣದಲ್ಲಿ ಸೋಲಿಸ 
ಲಾಯಿತು. ಕರ್ಕೆಮೀಷ್‌ ಪಟ್ಟಣವು ಯೂಫ್ರೇಟೀಸ್‌ 





ಕೈಗೆ ಒಪ್ಪಿಸಿದೆ. ಅದೇ ರೀತಿ ನಾನು ಫರೋಹ ಹೊಫುನನ್ನು 


ಅವನ ವೈರಿಯ ಕೈಗೆ ಒಪ್ಪಿಸುತ್ತೇನೆ.''' 
ಬಾರೂಕನಿಗೆ ಒಂದು ಸಂದೇಶ 
ಯೆಹೋಯಾಕೀಮನು ಯೋಷೀಯನ ಮಗ. 
4 ಯೆಹೋಯಾಕೀಮುನು ಯೆಹೂದದ 


ರಾಜನಾದ ನಾಲ್ಕನೇ ವರ್ಷದಲ್ಲಿ ಪ್ರವಾದಿಯಾದ 
ಯೆರೆಮೀಯನು ನೇರೀಯನ ಮಗನಾದ ಬಾರೂಕನಿಗೆ 
ಹೀಗೆ ಹೇಳಿದನು. ಬಾರೂಕನು ಅದನ್ನು ಒಂದು 
ಸುರುಳಿಯ ಮೇಲೆ ಬರೆದನು. ಯೆರೆಮೀಯನು 


ನದಿಯ ದಂಡೆಯ ಮೇಲಿದೆ. ಬಾಬಿಲೋನಿನ ರಾಜ 
ನಾದ ನೆಬೂಕದ್ದೆಚ್ಚರನು ಯೆಹೂದದಲ್ಲಿ ಯೆಹೋಯಾ 
ಕೀಮನ ಆಳ್ವಿಕೆಯ ನಾಲ್ಕನೆಯ ವರ್ಷದಲ್ಲಿ ಫರೋಹನೆ 
ಕೋವಿನ ಸೈನ್ಯವನ್ನು ಕರ್ಕೆಮೀಷಿನಲ್ಲಿ ಸೋಲಿಸಿದನು. 
ಯೆಹೋಯಾಕೀಮನು ರಾಜನಾದ ಯೋಷೀಯನ 
ಮಗನಾಗಿದ್ದನು. ಈಜಿಪ್ಟಿಗೆ ಯೆಹೋವನ ಸಂದೇಶ 
ಹೀಗಿತ್ತು; 


3 ""ನಿಮ್ಮ ದೊಡ್ಡ ಮತ್ತು ಸಣ್ಣ ಗುರಾಣಿಗಳನ್ನು ಸಿದ್ಧ 
ಪಡಿಸಿಕೊಳ್ಳಿ, ಯುದ್ಧಕ್ಕೆ ಹೊಡಡಿರಿ. 


1009 


ಕುದುರೆಗಳನ್ನು ಸಜ್ಜುಗೊಳಿಸಿರಿ, ಸೈನಿಕರೇ, ನಿಮ್ಮ 
ಕುದುರೆಯ ಮೇಲೆ ಹತ್ತಿರಿ, ಯುದ್ಧಕ್ಕಾಗಿ ನಿಮ್ಮ 
ನಿಮ್ಮ ಸ್ಥಾನಗಳಿಗೆ ಹೋಗಿರಿ. ನಿಮ್ಮ ಶಿರಸ್ತ್ರಾಣ 
ಗಳನ್ನು ಧರಿಸಿರಿ. ನಿಮ್ಮ ಭರ್ಜಿಗಳನ್ನು ಚೂಪು 
ಗೊಳಿಸಿರಿ. ನಿಮ್ಮ ಕವಚಗಳನ್ನು ಧರಿಸಿರಿ. 

ನಾನು ನೋಡುತ್ತಿರುವುದೇನು? ಸೈನ್ಯವು ಗಾಬರಿ 
ಪಟ್ಟಿದೆ. ಸೈನಿಕರು ಓಡಿಹೋಗುತ್ತಿದ್ದಾರೆ. ಅವರ 
ಶೂರ ಸೈನಿಕರು ಸೋತಿದ್ದಾರೆ. ಅವರು ಅವಸರ 
ದಿಂದ ಓಡಿಹೋಗುತ್ತಿದ್ದಾರೆ. ಅವರು ಹಿಂದಕ್ಕೆ 
ತಿರುಗಿ ಸಹ ನೋಡುತ್ತಿಲ್ಲ. ಎಲ್ಲಾ ಕಡೆಗೂ ಭೀತಿ 
ಆವರಿಸಿಕೊಂಡಿದೆ'' ಯೆಹೋವನು ಹೀಗೆಂದನು. 


""ವೇಗಶಾಲಿಗಳೂ ಓಡಿಹೋಗಲಾರರು. ಶೂರ 


ಸೈನಿಕರೂ ತಪ್ಪಿಸಿಕೊಳ್ಳಲಾರರು. ಅವರೆಲ್ಲರೂ 
ಎಡವಿ ಬಿದ್ದುಬಿಡುವರು. ಇದೆಲ್ಲ ಉತ್ತರದಲ್ಲಿ 
ಯೂಫ್ರೇಟೀಸ್‌ ನದಿಯ ಹತ್ತಿರ ನಡೆಯುವುದು. 
ನೈಲ್‌ ನದಿಯಂತೆ ಯಾರು ಬರುತ್ತಿರುವರು? ಶಕ್ತಿ 
ಶಾಲಿಯಾದ ಮತ್ತು ರಭಸದಿಂದ ಹರಿಯುವ ನದಿ 
ಯಂತೆ ಯಾರು ಬರುತ್ತಿರುವರು? 
ಭೋರ್ಗರೆಯುವ ನೈಲ್‌ ನದಿಯಂತೆ ಈಜಿಪ್ಟ್‌ 
ಬರುತ್ತಿದೆ. ಶಕ್ತಿಶಾಲಿಯಾದ ಮತ್ತು ರಭಸದಿಂದ 
ಹರಿಯುವ ನದಿಯಂತೆ ಬರುತ್ತಿದೆ, ಈಜಿಪ್ಟ್‌ , 
ಈಜಿಪ್ಟ್‌, "ನಾನು ಬಂದು ಭೂಮಿಯ ಮೇಲೆಲ್ಲ 
ವ್ಯಾಪಿಸಿಕೊಳ್ಳುವೆನು. ನಾನು ನಗರಗಳನ್ನೂ 
ಅಲ್ಲಿದ್ದ ಜನರನ್ನೂ ನಾಶಮಾಹುವೆನು' ಎಂದು 
ಹೇಳುತ್ತಿದೆ. 

ಅಶ್ವಾರೋಹಿಗಳೇ, ಯುದ್ಧದಲ್ಲಿ ಧುಮುಕಿರಿ, 
ಸಾರಧಿಗಳೇ, ರಥಗಳನ್ನು ವೇಗವಾಗಿ ಓಡಿಸಿರಿ, 
ಶೂರ ಸೈನಿಕರೇ, ಮುನ್ನುಗ್ಗಿರಿ; ಕೂಷ್ಯ ಮತ್ತು 
ಪೂಟ್ಯ ಸೈನಿಕರೇ ನಿಮ್ಮ ಗುರಾಣಿಗಳನ್ನು ಹಿಡಿದು 
ಕೊಂಡು ಹೋಗಿರಿ. ಲೂದ್ಯ ಸೈನಿಕರೇ, ನಿಮ್ಮ 
ಬಿಲ್ಲುಗಳನ್ನು ಉಪಯೋಗಿಸಿರಿ. 


“ಆದರೆ ಆ ದಿನ ನಮ್ಮ ಒಡೆಯನೂ ಸರ್ವಶಕ್ತನೂ 


ಆಗಿರುವ ಯೆಹೋವನು ಗೆಲ್ಲುವನು. ಆಗ ಆ ಜನ 
ರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವನು. ಯೆಹೋವನ 
ವೈರಿಗಳು ತಕ್ಕ ಶಿಕ್ಷೆಯನ್ನು ಅನುಭವಿಸುವರು. 
ಖಡ್ಗವು ಸರ್ವರನ್ನು ಕೊಲೆ ಮಾಡುವುದು. ಖಡ್ಗವು 
ತನ್ನ ರಕ್ತದ ದಾಹ ತೀರುವವರೆಗೂ ಕೊಲೆ ಮಾಡು 
ವುದು. ನಮ್ಮ ಒಡೆಯನೂ ಸರ್ವಶಕ್ಕನೂ ಆಗಿ 
ರುವ ಯೆಹೋವನಿಗೆ ಬಲಿ ನಡೆಯ ಬೇಕಾಗಿರು 
ಪುದರಿಂದ ಹೀಗೆಲ್ಲ ಆಗುವುದು. ಈಜಿಷ್ಟಿನ ಸೈನ್ಯ 
ವನ್ನು ಉತ್ತರದಲ್ಲಿ ಯೂಫ್ರೇಟೀಸ್‌ ನದಿಯ 
ಹತ್ತಿರ ಬಲಿಯಾಗಿ ಕೊಡಲಾಗುವುದು. 


11 


ಯೆರೆಮೀಯ 46:4-18 


"ಈಜಿಪ್ಟೇ, ಗಿಲ್ಯಾದಿಗೆ ಹೋಗಿ ಔಷಧಿಯನ್ನು 


ತೆಗೆದುಕೊಂಡು ಬಾ. ನೀನು ಬಗೆಬಗೆಯ ಔಷಧಿ 
ಗಳನ್ನು ಉಪಯೋಗಿಸಬಹುದು. ಆದರೆ ಅದ 
ರಿಂದ ಪ್ರಯೋಜನವಿಲ್ಲ ನೀನು ಗುಣಹೊಂದು 
ವುದಿಲ್ಲ. 

ಬೇರೆ ಜನಾಂಗಗಳು ನೀನು ಗೋಳಾಡುವದನ್ನು 
ಕೇಳಿಸಿಕೊಳ್ಳುವವು. ನಿನ್ನ ಗೋಳಾಟವು ಇಡೀ 
ಭೂಮಂಡಲದಲ್ಲಿಲ್ಲ ಕೇಳಿಸುವುದು. "ಒಬ್ಬ ಶೂರ 
ಸೈನಿಕನು” ಮತ್ತೊಬ್ಬ "ಶೂರ ಸೈನಿಕನನ್ನು' 
ಎದುರಿಸುವನು. ಆ ಶೂರ ಸೈನಿಕರಿಬ್ಬರೂ ಒಟ್ಟಿಗೆ 
ನೆಲಕ್ಕೆ ಬೀಳುವರು.” 


ಪ್ರವಾದಿಯಾದ ಯೆರೆಮೀಯನಿಗೆ ಯೆಹೋವನು 


ಕೊಟ್ಟ ಸಂದೇಶವಿದು. ಈ ಸಂದೇಶ ನೆಬೂಕದ್ದೆಚ್ಚರನು 
ಈಜಿಪ್ಟಿನ ಮೇಲೆ ಧಾಳಿ ಮಾಡಲು ಬರುವದರ ಬಗ್ಗೆ ಇದೆ. 


144 


15 


17 


"ಈಜಿಪ್ಟಿನಲ್ಲಿ ಈ ಸಂದೇಶವನ್ನು ಪ್ರಕಟಿಸು, 


ಮಿಗ್ಡೋಲ್‌ ನಗರದಲ್ಲಿ ಇದನ್ನು ಪ್ರಚುರಪಡಿಸು. 
ನೋಫ್‌ ಮತ್ತು ತಹಪನೇಸ್‌'ಗಳಲ್ಲಿ ಪ್ರಚುರ 
ಪಡಿಸಿರಿ, "ಯುದ್ಧಕ್ಕೆ ಸಿದ್ಧರಾಗಿರಿ, ಏಕೆಂದರೆ ನಿಮ್ಮ 
ಸುತ್ತಲೂ ಜನರು ಖಡ್ಗಕ್ಕೆ ಆಹುತಿಯಾಗಿದ್ದಾರೆ.' 





"ಈಜಿಪ್ಟೇ, ನಿಮ್ಮ ತರುಣ ಸೈನಿಕರು ಏಕೆ ಕೊಲ್ಲಲ್ಪ 


ಡುವರು? ಅವರು ನಿಲ್ಲಲಾರರು. ಏಕೆಂದರೆ 
ಯೆಹೋವನು ಅವರನ್ನು ನೆಲಕ್ಕೆ ತಳ್ಳುವನು. 

ಆ ಸೈನಿಕರು ಮತ್ತೆಮತ್ತೆ ಎಡುವುವರು. ಅವರು 
ಒಬ್ಬರ ಮೇಲ್ಲೊಬ್ಬರು ಬೀಳುವರು. "ಎದ್ದೇಳು, 
ನಮ್ಮ ಜನರಲ್ಲಿಗೆ ನಾವು ಹೋಗೋಣ. ನಮ್ಮ 
ಜನ್ಮಭೂಮಿಗೆ ನಾವು ಹೋಗೋಣ. ನಮ್ಮ 
ವೈರಿಯು ನಮ್ಮನ್ನು ಸೋಲಿಸುತ್ತಿದ್ದಾನೆ. ನಾವು 
ಇಲ್ಲಿಂದ ಹೊರಹಬೇಕು' ಎಂದು ಅವರು ಹೇಳಿ 
ಕೊಳ್ಳುವರು. 


"ಈಜಿಪ್ಟಿನ ರಾಜನಾದ ಫರೋಹನು ಕೇವಲ 


ಒಂದು ಪೊಳ್ಳು ಧ್ವನಿ. ಅವನ ವೈಭವದ ದಿನಗಳು 
ಮುಗಿ ದವು''' ಎಂದು ಆ ಸೈನಿಕರು ತಮ್ಮ 
ಜನ್ಮಭೂಮಿ ಯಲ್ಲಿ ಹೇಳುವರು. 

ಈ ಸಂದೇಶವು ರಾಜನಿಂದ ಬಂದದ್ದು. ಆ 
ರಾಜನೇ ಸರ್ವಶಕ್ತನಾದ ಯೆಹೋವನು. ""ನನ್ನ 
ಜೀವದಾಣೆಯಾಗಿ ಹೇಳುತ್ತೇನೆ. ಬಲಿಷ್ಠನಾದ 
ನಾಯಕನು ಬರುವನು. ಅವನು ತಾಬೋರ್‌ 
ಬೆಟ್ಟದಂತೆಯೂ ಸಮುದ್ರದ ಸಮೀಪದ 
ಕರ್ಮೆಲ್‌ ಗುಡ್ಡದಂತೆಯೂ ಇರುವನು. 


ಯೆರೆಮೀಯ 46:19-47:3 


19 ಈಜಿಪ್ಟಿನ ಜನಗಳೇ, ನಿಮ್ಮ ವಸ್ತುಗಳನ್ನು ಕಟ್ಟಿ 
ಕೊಂಡು ಸೆರೆವಾಸಕ್ಕೆ ಸಿದ್ಧರಾಗಿರಿ. ಏಕೆಂದರೆ 
ನೋಫ್‌ ಪಟ್ಟಣವು ಹಾಳುಬಿದ್ದ ನಿರ್ಜನವಾದ 
ಪ್ರದೇಶವಾಗುವುದು. ನಗರಗಳನ್ನು ನಾಶಪಡಿಸ 
ಲಾಗುವುದು; ಅವುಗಳು ನಿರ್ಜನವಾಗುವವು. 

20"" ಈಜಿಪ್ಟು ಒಂದು ಸುಂದರವಾದ ಹಸುವಿನಂತೆ, 
ಆದರೆ ಉತ್ತರದಿಂದ ತೊಣಚಿಯು* ಅದನ್ನು 
ಪೀಡಿಸಲು ಬರುತ್ತಲಿದೆ. 

21 ಸಂಬಳಕ್ಕಾಗಿ ದುಡಿಯುವ ಈಜಿಪ್ಟಿನ ಸೈನಿಕರು 
ಕೊಬ್ಬಿದ ಕರುಗಳಂತಿದ್ದಾರೆ. ಅವರೆಲ್ಲರು ಹಿಂತಿ 
ರುಗಿ ಓಡಿಹೋಗುವರು. ಅವರು ಧೈರ್ಯದಿಂದ 
ಧಾಳಿಯನ್ನು ಎದುರಿಸಲಾರರು. ಅವರ ವಿನಾಶದ 
ಕಾಲ ಬರುತ್ತಿದೆ. ಬೇಗ ಅವರನ್ನು ದಂಡಿಸ 
ಲಾಗುವುದು. 

> ಈಜಿಪ್ಟು ಬುಸುಗುಟ್ಟೆ ತಪ್ಪಿಸಿಕೊಳ್ಳಲು ಪ್ರಯತ್ನ 
ಮಾಡುವ ಹಾವಿನಂತಿದೆ. ವೈರಿಗಳು ಬಹಳ ಹತ್ತಿರಕ್ಕೆ 
ಬಂದಿದ್ದಾರೆ. ಈಜಿಪ್ಟಿನ ಸೈನಿಕರು ಓಡಿಹೋಗಲು 
ಪ್ರಯತ್ನ ಮಾಡುತ್ತಿದ್ದಾರೆ. ವೈರಿಗಳು ಕೊಡಲಿ 
ಯನ್ನು ಹಿಡಿದುಕೊಂಡು ಈಜಿಪ್ಟಿನ ಮೇಲೆ 
ಬೀಳುವರು; ಅವರು ಮರಕಡಿಯವ ಜನ 
ರಂತಿದ್ದಾರೆ.'' 

22 ಯೆಹೋವನು ಇಂತೆನ್ನುತ್ತಾನೆ. ""ವೈರಿಗಳು ಈಜಿ 
ಪ್ಲಿನ ಅರಣ್ಯವನ್ನು (ಸೈನ್ಯವನ್ನು) ಕತ್ತರಿಸುವರು. ಆ 
ಅರಣ್ಯದಲ್ಲಿ (ಸೈನ್ಯದಲ್ಲಿ) ಅನೇಕ ಮರಗಳಿವೆ 
(ಸೈನಿಕರಿದ್ದಾರೆ). ಆದರೂ ಅದನ್ನು ಕತ್ತರಿಸಲಾಗು 
ವುದು. ಮಿಹತೆಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವೈರಿ 
ಗಳ ಸೈನಿಕರಿದ್ದಾರೆ. ಆ ಸೈನಿಕರನ್ನು ಯಾರಿಂದಲೂ 
ಎಣಿಸಲಾಗದು. 

2 ಈಜಿಪ್ಪಿಗೆ ಅವಮಾನವಾಗುವುದು. ಉತ್ತರದ 
ಶತ್ರು ಅವರನ್ನು ಸೋಲಿಸುವನು. '' 


ಬಣ್ಲಸ್ರೇಲರ ದೇವರೂ ಸರ್ವಶಕ್ತನೂ ಆಗಿರುವ 
ಯೆಹೋವನು ಇಂತೆನ್ನುತ್ತಾನೆ: “ಬಹುಬೇಗನೆ ನಾನು 
ಧೀಬಸ್ಸಿನ ಆಮೋನ್‌ ದೇವತೆಯನ್ನು ದಂಡಿಸುವೆನು. 
ನಾನು ಫರೋಹನನ್ನು, ಈಜಿಪ್ಟ್‌ನ್ನು ಮತ್ತು ಅವಳ 
ದೇವರುಗಳನ್ನು ದಂಡಿಸುವೆನು. ನಾನು ಈಜಿಷ್ಟಿನ ರಾಜ 
ರನ್ನು ದಂಡಿಸುವೆನು. ಫರೋಹನನ್ನು ನಂಬಿದವರನ್ನು 
ದಂಡಿಸುವೆನು. ಆ ಜನರನ್ನೆಲ್ಲ ಅವರ ಶತ್ರುಗಳು 
ಸೋಲಿಸುವಂತೆ ಮಾಡುವೆನು. ಅವರ ಶತ್ರುಗಳು ಅವ 
ರನ್ನು ಕೊಲ್ಲಬಯಸುವರು. ನಾನು ಆ ಜನರನ್ನು 
ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚರನ ಮತ್ತು 
ಅವನ ಸೇವಕರ ಕೈಗೆ ಒಪ್ಪಿಸುವೆನು.'' 





ತೊಣಚಿ ಹಸುಗಳ ಮತ್ತು ಎತ್ತುಗಳ ಸುತ್ತಲೂ ಹಾರುತ್ತಾ ಕಚ್ಚುವ ಚಿಟ್ಟಿ 


1010 


“ಬಹಳ ಹಿಂದೆ, ಈಜಿಪ್ಟ್‌ ದೇಶದಲ್ಲಿ ಶಾಂತಿ ನೆಲೆಸಿತ್ತು 
ತೊಂದರೆಗಳ ಈ ದಿನಗಳ ತರುವಾಯ ಈಜಿಪ್ಟ್‌ ಪುನಃ 
ಶಾಂತಿಯ ಬೀಡಾಗುವುದು'' ಇದು ಯೆಹೋವನ ನುಡಿ. 


ಉತ್ತರ ಇಸ್ರೇಲಿಗೆ ಸಂದೇಶ 

2""ನನ್ನ ಸೇವಕನಾದ ಯಾಕೋಬೇ, ಭಯಪಹ 
ಬೇಡ. ಇಸ್ರೇಲೇ, ಅಂಜಬೇಡ. ಆ ದೂರಸ್ಥಳಗ 
ಳಿಂದ ನಾನು ನಿನ್ನನ್ನು ಖಂಡಿತವಾಗಿ ರಕ್ಟಿಸುತ್ತೇನೆ. 
ಬಂಧಿಯಾಗಿರುವ ದೇಶಗಳಿಂದ ನಾನು ನಿನ್ನ ಮಕ್ಕ 
ಳನ್ನು ರಕ್ಷಿಸುತ್ತೇನೆ. ಯಾಕೋಬು ಪುನಃ ನೆಮ್ಮದಿ 
ಯಾಗಿಯೂ ಸುರಕ್ಟಿತವಾಗಿಯೂ ಇರುವುದು. 
ಯಾರೂ ಅದನ್ನು ಹೆದರಿಸಲಾರರು.'' 

22 ಯೆಹೋವನು ಇಂತೆನ್ನುತ್ತಾನೆ: '"ನನ್ನ ಸೇವಕ 
ನಾದ ಯಾಕೋಬೇ, ಭಯಪಡಬೇಡ. ನಾನು 
ನಿನ್ನ ಜೊತೆಯಲ್ಲಿದ್ದೇನೆ. ನಾನು ನಿನ್ನನ್ನು ವಿವಿಧ 
ಸ್ಥಳಗಳಿಗೆ ಅಟ್ಟಿದೆ. ನಾನು ಆ ಜನಾಂಗಗಳನ್ನೆಲ್ಲ 
ಸಂಪೂರ್ಣವಾಗಿ ನಾಶಮಾಡುತ್ತೇನೆ. ಆದರೆ 
ನಿನ್ನನ್ನು ನಾನು ಸಂಪೂರ್ಣವಾಗಿ ನಾಶಮಾಡುವ 
ದಿಲ್ಲ. ನೀನು ಮಾಡಿದ ದುಷ್ಕಾರ್ಯಗಳಿಗಾಗಿ 
ನಿನಗೆ ಶಿಕ್ಸೆ ಆಗಲೇ ಬೇಕು. ಆದುದರಿಂದ ನಾನು 
ನಿನಗೆ ದಂಡನೆಯಿಂದ ತಪ್ಪಿಸಿಕೊಳ್ಳಲು ಬಿಡುವ 
ದಿಲ್ಲ. ನಾನು ನಿನಗೆ ಸರಿಯಾಗಿ ಬುದ್ಧಿ ಕಲಿಸು 
ತ್ತೇನೆ. ಆದರೆ ನ್ಯಾಯವಂತನಾಗಿರುವೆನು.'' 





ಫಿಲಿಷ್ಟಿಯರ ಬಗ್ಗೆ ಸಂದೇಶ 
ಪ್ರವಾದಿಯಾದ ಯೆರೆಮೀಯನಿಗೆ ಯೆಹೋವ 
4] ನಿಂದ ಈ ಸಂದೇಶ ಫಿಲಿಷ್ಟಿಯರ ಬಗ್ಗೆ ಬಂದಿತು. 
ಫರೋಹನು ಗಾಜಾ ಪಟ್ಟಣದ ಮೇಲೆ ಧಾಳಿ ಮಾಡುವ 
ಮುಂಚೆ ಈ ಸಂದೇಶ ಬಂದಿತು. 


ಯೆಹೋವನು ಇಂತೆನ್ನುತ್ತಾನೆ: ""ನೋಡಿರಿ, 
ಉತ್ತರದಲ್ಲಿ ಶತ್ರು ಸೈನಿಕರು ಒಟ್ಟುಗೂಡುತ್ತಿ 
ದ್ದಾರೆ. ದಡಮೀರಿ ಭೋರ್ಗರೆಯುವ ನದಿ 
ಯಂತೆ ಅವರು ಬರುವರು. ಅವರು ಪ್ರವಾಹದಂತೆ 
ಇಡೀ ದೇಶವನ್ನು ವ್ಯಾಪಿಸುವರು. ಅವರು ಪಟ್ಟಣ 
ಗಳನ್ನೂ ಅಲ್ಲಿ ವಾಸಿಸುವ ಜನರನ್ನೂ ಮುತ್ತುವರು. 
ಆ ದೇಶಗಳಲ್ಲಿ ವಾಸಮಾಡುವ ಎಲ್ಲರೂ ಸಹಾಯ 
ಕ್ಕಾಗಿ ಗೋಳಿಡುವರು. 

3 “ಅವರು ಕುದುರೆಗಳ ಓಟದ ಸದ್ದನ್ನು ಕೇಳುವರು. 
ಅವರು ರಥಗಳ ದ್ವನಿಯನ್ನು ಕೇಳುವರು. ಅವರಿಗೆ 
ಚಕ್ರಗಳ ಗಡಗಡಾಟ ಕೇಳಿಸುವುದು. ತಂದೆಗಳು 


1011 


ತಮ್ಮ ತಮ್ಮ ಮಕ್ಕಳಿಗೆ ಸುರಕ್ಷಣೆಯನ್ನು ಕೊಡ 
ಲಾಗದಷ್ಟು ದುರ್ಬಲರಾಗಿರುವರು. 


"ಎಲ್ಲಾ ಫಿಲಿಷ್ಟಿಯರ ವಿನಾಶದ ಕಾಲ ಬಂದಿದೆ. 
ತೂರಿನ ಮತ್ತು ಚೀದೋನಿನ ಸಹಾಯಕರಲ್ಲಿ 
ಅಳಿದುಳಿದವರನ್ನೆಲ್ಲ ನಾಶ ಮಾಡುವ ಕಾಲ 
ಬಂದಿದೆ. ಯೆಹೋವನು ಬಹುಬೇಗ ಫಿಲಿಷ್ಟಿಯ 
ರನ್ನು ನಾಶಮಾಹುವನು. ಕಪ್ತೋರ್‌ ದ್ವೀಪದ 
ಅಳಿದುಳಿದ ಜನರನ್ನು ಅವನು ನಾಶಮಾಹುವನು. 
ಗಾಜಾದ ಜನರು ದುಃಖಿತರಾಗಿ ತಮ್ಮ ತಲೆಗಳನ್ನು 
ಬೋಳಿಸಿಕೊಳ್ಳುವರು. ಅಷ್ಕೆಲೋನಿನ ಜನರನ್ನು 
ಸ್ತಬ್ದಗೊಳಿಸಲಾಗುವುದು. ಕಣಿವೆ ಪ್ರದೇಶದಿಂದ 
ಉಳಿದುಕೊಂಡವರೇ, ನಿಮ್ಮನ್ನು ಎಂದಿನವರೆಗೆ 
ಕತ್ತರಿಸಿ ಕೊಳ್ಳುತ್ತಿ ರುವಿರಿ? 

“ಯೆಹೋವನ ಖಡ್ಗವೇ, ನೀನಿನ್ನೂ ಹೋಗಲಿ 
ಲ್ಲವೇ? ಎಷ್ಟು ಹೊತ್ತು ನೀನು ಹೋರಾಡುತ್ತಿ 
ರುವೆ? ನಿನ್ನ ಒರೆಯಲ್ಲಿ ಹೋಗು, ಸುಮ್ಮನಿರು, 
ಶಾಂತವಾಗಿರು. 
ಆದರೆ ಯೆಹೋವನ ಖಡ್ಗವು ವಿಶ್ರಾಂತಿ ಪಡೆಯು 
ವುದು ಹೇಗೆ ಸಾಧ್ಯ? ಯೆಹೋವನು ಅದಕ್ಕೆ 
ಒಂದು ಆಜ್ಜಿಯನ್ನು ಕೊಟ್ಟಿದ್ದಾನೆ. ಅಷ್ಕೆಲೋನ್‌ 
ನಗರದ ಮೇಲೆ ಮತ್ತು ಕರಾವಳಿಯ ಮೇಲೆ ಧಾಳಿ 
ಮಾಡಬೇಕೆಂದು ಯೆಹೋವನು ಅದಕ್ಕೆ ಆಜ್ಞೆ 
ವಿಧಿಸಿದ್ದಾನೆ. 1 


ಮೋವಾಬಿನ ವಿಷಯವಾಗಿ ಸಂದೇಶ 
48 ಈ ಸಂದೇಶವು ಮೋವಾಬ್‌ ದೇಶವನ್ನು 
ಕುರಿತದ್ದು. ಇಸ್ರೇಲಿನ ದೇವರೂ ಸರ್ವಶಕ್ತನೂ 





ಆಗಿರುವ ಯೆಹೋವನು ಹೀಗೆ ಹೇಳುತ್ತಾನೆ: 


““ನೆಬೋ ಪರ್ವತಕ್ಕೆ” ದುರ್ಗತಿ ಬರುವುದು. 
ನೆಬೋ ಪರ್ವತ ಪ್ರದೇಶವು ಹಾಳಾಗುವುದು. 
ಕಿರ್ಯಾತಯಿಮ್‌ ಪಟ್ಟಣವು ಸೋಲುವುದು. 
ಅದನ್ನು ವಶಪಡಿಸಿಕೊಳ್ಳಲಾಗುವುದು. ಭದ್ರ 
ವಾದ ಸ್ಥಳವನ್ನು ಸೋಲಿಸಿ ಧ್ವಂಸ ಮಾಡ 
ಲಾಗುವುದು. 

ಇನ್ನು ಮುಂದೆ ಮೋವಾಬ್‌ ಪಟ್ಟಣವು ಹೊಗಳಿ 
ಕೆಗೆ ಪಾತ್ರವಾಗುವುದಿಲ್ಲ. ಹೆಷ್ಟೋನ್‌ ಪಟ್ಟಣದ 
ಜನರು ಮೋವಾಬನ್ನು ಸೋಲಿಸುವ ಯುಕ್ತಿ 
ಮಾಡುವರು. ಅವರು ಆ ಜನಾಂಗವನ್ನು ನಾಶ 
ಮಾಡುವ ಆಲೋಚನೆ ಮಾಡುವರು. ಮದ್ಕ್ಮೆನೆ 





ನೆಬೋ ಪರ್ವತ ಮೋವಾಬಿನಲ್ಲಿದ್ದ ಒಂದು ಪರ್ವತ. 


9 


""ಮೋವಾಬಿಗೆ 


ಯೆರೆಮೀಯ 47:4-48:12 


ಪಟ್ಟಣವೇ, ನೀನೂ ಸಹ ಸುಮ್ಮನಾಗುವೆ. ಖಡ್ಗವು 
ನಿನ್ನನ್ನು ಬೆನ್ನಟ್ಟುವದು. 

ಹೊರೊನಯಿಮಿನಿಂದ ಬರುವ ಗೋಳಾಟದ 
ಧ್ವನಿಯನ್ನು ಕೇಳಿರಿ. ಅದು ವಿನಾಶದ ಮತ್ತು 
ಗೊಂದಲದ ದ್ವನಿ. 

ಮೋವಾಬನ್ನು ನಾಶಮಾಡಲಾಗುವುದು. ಅವಳ 
ಚಿಕ್ಕಮಕ್ಕಳು ಸಹಾಯಕ್ಕಾಗಿ ಗೋಳಿಡುವರು. 
ಮೋವಾಬಿನ ಜನರು ಲೂಹೀತಿನ ದಾರಿಹಿಡಿದು 
ಹೋಗುತ್ತಾರೆ. ಹೋಗುವಾಗ ಅವರು ಬಹಳ 
ವಾಗಿ ಗೋಳಾಡುತ್ತಾರೆ. ಅವರ ಕಷ್ಟ ಮತ್ತು 
ನೋವಿನ ಗೋಳಾಟವು ಆ ದಾರಿಯಿಂದ ಹೊರೊ 
ನಯಿಮ್‌ ಪಟ್ಟಣದವರೆಗೂ ಕೇಳಿಬರುತ್ತದೆ. 
ಓಡಿಹೋಗಿರಿ, ನಿಮ್ಮ ಪ್ರಾಣಗಳನ್ನು ಉಳಿಸಿ 
ಕೊಳ್ಳುವದಕ್ಕಾಗಿ ಓಡಿಹೋಗಿರಿ. ಮರುಭೂಮಿ 
ಯಲ್ಲಿರುವ ಕಾಡುಕತ್ತೆಯಂತೆ ಓಡಿರಿ. 


"ನೀವು ನಿರ್ಮಿಸಿದ ವಸ್ತುಗಳಲ್ಲಿ ಮತ್ತು ನಿಮ್ಮ 


ಸಂಪತ್ತಿನಲ್ಲಿ ನಂಬಿಕೆಯಿಟ್ಟಿದ್ದರಿಂದ ನಿಮ್ಮನ್ನು 
ವಶಪಡಿಸಿಕೊಳ್ಳಲಾಗುವುದು. ಕೆಮೋಷ್‌ ದೇವತೆ 
ಯನ್ನು ಅದರ ಯಾಜಕರೊಂದಿಗೆ ಮತ್ತು ಪ್ರಧಾನ 
ರೊಂದಿಗೆ ಸೆರೆಹಿಡಿಯಲಾಗುವುದು. 
ಪ್ರತಿಯೊಂದು ಪಟ್ಟಣದ ಮೇಲೆ ವಿನಾಶಕನು 
ದಾಳಿ ಮಾಡುವನು. ಒಂದು ಪಟ್ಟಣವೂ ತಪ್ಪಿಸಿ 
ಕೊಳ್ಳಲಾರದು. ಇಳಿಜಾರು ಪ್ರದೇಶವನ್ನು ನಾಶ 
ಪಡಿಸಲಾಗುವುದು. ಎತ್ತರದಲ್ಲಿದ್ದ ಪ್ರದೇಶವನ್ನು 
ಹಾಳುಮಾಡಲಾಗುವುದು. ಇದನ್ನು ಯೆಹೋ 
ವನೇ ಹೇಳಿರುವುದರಿಂದ ನೆರವೇರುವುದು. 
ಮೋವಾಬಿನ ಭೂಮಿಯ ಮೇಲೆ ಉಪ್ಪನ್ನು 
ಹರಡಿರಿ. ದೇಶವು ಬರಿದಾದ ಮರುಭೂಮಿ 
ಯಾಗುವುದು. ಮೋವಾಬಿನ ಪಟ್ಟಣಗಳು ಬರಿ 
ದಾಗುವವು. ಅಲ್ಲಿ ಯಾರೂ ವಾಸಮಾಡಲಾರರು. 
ಯೆಹೋವನು ಹೇಳಿದಂತೆ ನಡೆಯದಿದ್ದವನಿಗೆ 
ಮತ್ತು ಆ ಜನರನ್ನು ಕೊಲ್ಲಲು ತನ್ನ ಖಡ್ಗವನ್ನು 
ಬಳಸದಿದ್ದವನಿಗೆ ಕೇಡಾಗುವುದು. 
ಕಷ್ಟವೆಂಬುದೇ ಗೊತ್ತಿಲ್ಲ. 
ಮೋವಾಬ್‌ ಮಡ್ಡಿತಂಗಿಸಲು ಬಿಟ್ಟ ದ್ರಾಕ್ಷಾರಸ 
ದಂತಿದೆ. ಅದನ್ನು ಒಂದು ಪಾತ್ರೆಯಿಂದ 
ಮತ್ತೊಂದು ಪಾತ್ರೆಗೆ ಒಮ್ಮೆಯೂ ಸುರಿದಿಲ್ಲ. 
ಅದನ್ನು ಒಮ್ಮೆಯೂ ಸೆರೆಹಿಡಿದಿಲ್ಲ. ಆದುದರಿಂದ 
ಅದರ ರುಚಿ ಮೊದಲಿದ್ದ ಹಾಗೆ ಇದೆ. ಅದರ 
ವಾಸನೆಯಲ್ಲಿ ಬದಲಾವಣೆಯಾಗಿಲ್ಲ. '' 


"ಯೆಹೋವನು ಹೀಗೆಂದನು: "ನಿನ್ನನ್ನು ನಿನ್ನ 


ಪಾತ್ರೆಯಿಂದ ಸುರಿಯುವದಕ್ಕೆ ನಾನು ಜನರನ್ನು 


ಯೆರೆಮೀಯ 48:13-30 


ಕಳುಹಿಸುತ್ತೇನೆ. ಆ ಜನರು ಮೋವಾಬಿನ ಪಾತ್ರೆ, 
ಗಳನ್ನು ಬರಿದಾಗಿಸುವರು. ಅನಂತರ ಆ ಪಾತ್ರೆ, 
ಗಳನ್ನು ಒಡೆದು ಚೂರುಚೂರು ಮಾಡುವರು.'' 


'3ಆಗ ಮೋವಾಬಿನ ಜನರು ತಮ್ಮ ಸುಳ್ಳುದೇವರಾದ 
ಕೆಮೋಷಿಗಾಗಿ ನಾಚಿಕೆಪಡುವರು. ಇಸ್ರೇಲಿನ ಜನರು 
ಬೇತೇಲಿನಲ್ಲಿ ಆ ಸುಳ್ಳುದೇವರನ್ನು ನಂಬಿಕೊಂಡಿದ್ದರು. 
ಆದರೆ ಆ ಸುಳ್ಳುದೇವರು ಅವರ ಸಹಾಯಕ್ಕೆ ಬಾರದೆ 
ಇದ್ದಾಗ ಆ ಇಸ್ರೇಲರು ನಾಚಿಕೆಗೆ ಈಡಾದರು. 


ಮೋವಾಬ್‌ ಸಹ ಅದೇ ಸ್ಥಿತಿಯಲ್ಲಿರುವುದು. 


14¢ 


2044 


""ದೀಬೋನ್‌ನಲ್ಲಿ ವಾಸಿಸುವ ಜನರೇ, ನಿಮ್ಮ 


""ನಾವು ಒಳ್ಳೆಯ ಯೋಧರಾಗಿದ್ದೇವೆ. ನಾವು 


ಯುದ್ಧ ವೀರರಾಗಿದ್ದೇವೆ.'' ಎಂದು ನೀವು ಹೇಳ 
ಲಾರಿರಿ.' 


""ವೈರಿಯು ಮೋವಾಬಿನ ಮೇಲೆ ದಾಳಿ ಮಾಡು 


ವನು. ವೈರಿಯು ಆ ಪಟ್ಟಣಗಳಲ್ಲಿ ಪ್ರವೇಶಮಾಡಿ 
ಅವುಗಳ ಧ್ವಂಸ ಮಾಡುವನು. ಅವಳ ಅತ್ಯುತ್ತಮ 
ತರುಣರು ಕೊಲೆಗೀಡಾಗುವರು.'' ಈ ಸಂದೇ 
ಶವು ರಾಜನಿಂದ ಬಂದಿದೆ. ಆ ರಾಜನ ಹೆಸರು 
ಸರ್ವಶಕ್ತನಾದ ಯೆಹೋವನು ಎಂದು. 


""ಮೋವಾಬಿನ ಅಂತ್ಯ ಸಮೀಪಿಸುತ್ತಿದೆ. ಬೇಗನೆ 


ಮೋವಾಬನ್ನು ಧ್ವಂಸಗೊಳಿಸಲಾಗುವುದು. 
ಮೋವಾಬಿನ ಸುತ್ತಮುತ್ತಲೂ ವಾಸಿಸುವ ನೀವೆ 
ಲ್ಲರು ಆ ದೇಶಕ್ಕಾಗಿ ಗೋಳಾಡಬೇಕು. 
ಮೋವಾಬ್‌ ಎಷ್ಟು ಸುಪ್ರಸಿದ್ಧವಾಗಿದೆ ಎಂಬುದು 
ನಮಗೆಲ್ಲ ಗೊತ್ತು. ಆದುದರಿಂದ ಅದಕ್ಕಾಗಿ 
ಗೋಳಾಡಿರಿ. "ರಾಜನ ಶಕ್ತಿಯು ಇಲ್ಲವಾಯಿತು. 
ಮೋವಾಬಿನ ಸಾಮರ್ಥ್ಯ ಮತ್ತು ಘನತೆ 
ಕಣ್ಮರೆಯಾದವು' ಎಂದು ಹೇಳಿರಿ. 


$ 
ಗೌರವಾನ್ವಿತ ಸ್ಥಳದಿಂದ ಕೆಳಗಿಳಿದು ಬನ್ನಿ. ನೆಲದ 


ಮೇಲೆ ಧೂಳಿನಲ್ಲಿ ಕುಳಿತುಕೊಳ್ಳಿ. ಏಕೆಂದರೆ, 
ದ್ವಂಸಕನು ಬರುತ್ತಿದ್ದಾನೆ. ನಿಮ್ಮ ಭದ್ರವಾದ ನಗರ 
ಗಳನ್ನು ಅವನು ಹಾಳುಮಾಡುತ್ತಾನೆ. 


""ಅರೋಯೇರಿನವರೇ, ದಾರಿಯ ಮಗ್ಗುಲಲ್ಲಿ 


ನಿಂತುಕೊಂಡು ನೋಡಿರಿ. ಆ ಗಂಡಸು ಓಡಿ 
ಹೋಗುವದನ್ನು ನೋಡಿರಿ. ಆ ಹೆಂಗಸು ಓಡಿ 
ಹೋಗುವದನ್ನು ನೋಡಿರಿ. ಏನಾಯಿತೆಂದು 
ಅವರನ್ನು ಕೇಳಿರಿ. 

ಮೋವಾಬು ಹಾಳಾಗುವುದು. ಅದು ನಾಚಿಕೆ 
ಪಡುವುದು. ಮೋವಾಬು ಸತತವಾಗಿ ಗೋಳಾ 


1012 


21 


22 


23 


24 


25 


26 


2744 


28 


2944 


30 


ಡುವುದು. ಮೋವಾಬು ಹಾಳಾಯಿತೆಂದು 
ಅರ್ನೋನ್‌ ನದಿಯ ತೀರದಲ್ಲಿ ಸಾರಿರಿ. 
ಎತ್ತರದ ಪ್ರದೇಶದಲ್ಲಿರುವ ಜನರನ್ನು ಶಿಕ್ಷಿಸ 
ಲಾಗಿದೆ. ಹೋಲೋನ್‌, ಯಾಚಾ ಮತ್ತು 
ಮೆಫಾತ್‌ ಪಟ್ಟಣಗಳಿಗೆ, 

ದೂರದಲ್ಲಿರುವ ಮೋವಾಬಿನ ಎಲ್ಲಾ ಊರು 


ಗಳಿಗೆ ಅಂದರೆ ದೀಬೋನ್‌, ನೆಬೋ, 
ಬೇತ್‌ದಿಬ್ಲಾತಯೀಮ್‌, 
ಕಿರ್ಯಾತಯೀಮ್‌, ಬೇತ್‌ಗಾಮೂಲ್‌, 
ಬೇತ್‌ಮೆಯೋನ್‌, 


ಕೆರೀಯೋತ್‌. ಬೊಚ್ರ ಮೊದಲಾದ ಮೋವಾ 
ಬಿನ ದೂರದ ಹತ್ತಿರದ ಎಲ್ಲಾ ಪಟ್ಟಣಗಳಿಗೆ 
ದಂಡನೆಯಾಗದೆ ಇಲ್ಲ. 

ಮೋವಾಬಿನ ಬಲವನ್ನು ಕತ್ತರಿಸಲಾಗಿದೆ. 
ಮೋವಾಬಿನ ತೋಳನ್ನು ಮುರಿಯಲಾಗಿದೆ'' 
ಇದು ಯೆಹೋವನ ನುಡಿ. 

ತಾನು ಯೆಹೋವನಿಗಿಂತ ಬಹಳ ಮುಖ್ಯವಾದವ 
ನೆಂದು ಮೋವಾಬು ಭಾವಿಸಿತ್ತು ಕುಡಿದು ಮದ 
ವೇರಿದವನಂತೆ ಆಗುವವರೆಗೆ ಮೋವಾಬನ್ನು 
ದಂಡಿಸಿರಿ. ಮೋವಾಬು ತನ್ನ ವಾಂತಿಯಲ್ಲಿ ಬಿದ್ದು 
ಹೊರಳಾಡುವದು. ಜನರು ಮೋವಾಬನ್ನು 
ತಮಾಷೆ ಮಾಡುವರು. 

ಮೋವಾಬೇ, ನೀನು ಇಸ್ರೇಲಿನ ಬಗ್ಗೆ ತಮಾಷೆ 
ಮಾಡಿದೆ. ಇಸ್ರೇಲ್‌ ಒಂದು ಕಳ್ಳರ ಗುಂಪಿನಿಂದ 
ಹಿಡಿಯಲ್ಪಟ್ಟತ್ತು. ಇಸ್ರೇಲಿನ ಬಗ್ಗೆ ಮಾತನಾಡಿ 
ದಾಗಲೆಲ್ಲ ನೀನು ತಲೆಯಾಡಿಸಿದೆ. ಇಸ್ರೇಲಿಗಿಂತ 
ಉತ್ತಮನೋ ಎಂಬಂತೆ ನಟಿಸಿದೆ. 
ಮೋವಾಬ್ಯರೇ, ನಿಮ್ಮ ಪಟ್ಟಣಗಳನ್ನು ಬಿಟ್ಟುಬಿಡಿ. 
ಹೋಗಿ, ಬೆಟ್ಟಗಳಲ್ಲಿ ವಾಸಿಸಿರಿ. ಗುಹೆಯ ಬಾಗಿಲಿ 
ನಲ್ಲಿ ತನ್ನ ಗೂಡನ್ನು ಕಟ್ಟಿಕೊಳ್ಳುವ ಪಾರಿವಾಳ 
ದಂತೆ ಆಗಿರಿ.'' 


ಮೋವಾಬಿನ ಸೊಕ್ಕಿನ ಬಗ್ಗೆ ನಾವು ಕೇಳಿದ್ದೇವೆ. 
ಅವ ನಿಗೆ ತುಂಬ ಸೊಕ್ಕು ಬಂದಿತ್ತು ತಾನೇ ಮುಖ್ಯ 
ವಾದವನೆಂದು ಅವನು ಭಾವಿಸಿದ್ದನು. ಅವನು 
ಯಾವಾಗಲೂ ಬಡಾಯಿಕೊಚ್ಚಿಕೊಳ್ಳುತ್ತಿದ್ದನು. 
ಅವನು ತುಂಬಾ ಸೊಕ್ಕಿನವನಾಗಿದ್ದನು.'' 
ಯೆಹೋವನು ಹೀಗೆಂದನು: ""ಬಹುಬೇಗ 
ಮೋವಾಬಿಗೆ ಕೋಪ ಬರುತ್ತದೆ. ಅವನು ಬಡಾ 
ಯಿಕೊಚ್ಚಿಕೊಳ್ಳುತ್ತಾನೆಂಬುದು ನನಗೆ ಗೊತ್ತು 
ಆದರೆ ಅವನ ಬಹಾಯಿಗಳಿಲ್ಲ ಸುಳ್ಳು. ತಾನು ಹೇಳಿ 
ದಂತೆ ಮಾಡಲು ಅವನಿಂದಾಗದು. 


1013 


3! ಆದುದರಿಂದ ನಾನು ಮೋವಾಬಿಗಾಗಿ ಗೋಳಾ 
ಡುವೆನು; ಮೋವಾಬಿನ ಪ್ರತಿಯೊಬ್ಬರಿಗಾಗಿ 
ಗೋಳಾಡುವೆನು. ನಾನು ಕೀರ್‌ ಹೆರೆಸಿನವರಿ 
ಗಾಗಿ ಪ್ರಲಾಪಿಸುವೆನು. 


32""ನಾನು ಯೆಜ್ಜೇರಿನ ಜನರೊಂದಿಗೆ ಯೆಜ್ಜೀರಿಗಾಗಿ 
ಪ್ರಲಾಪಿಸುವೆನು. ಸಿಬ್ಮವೇ, ನಿನ್ನ ದ್ರಾಕ್ಷಿಬಳ್ಳಿಗಳು 
ಸಮುದ್ರದವರೆಗೂ ಹಬ್ಬಿದ್ದವು; ಅವು ಯೆಜ್ಜೀರ್‌ 
ಪಟ್ಟಣದವರೆಗೂ ಚಾಚಿದ್ದವು. ಆದರೆ ವಿನಾಶಕನು 
ನಿನ್ನ ಹಣ್ಣುಗಳನ್ನು ಮತ್ತು ದ್ರಾಕ್ಷಿಗಳನ್ನು ಕಿತ್ತು 
ಕೊಂಡಿದ್ದಾನೆ. 

33 ಮೋವಾಬಿನ ದೊಡ್ಡದೊಡ್ಡ ದ್ರಾಕ್ಟಾತೋಟಗ 
ಳಿಂದ ಹರ್ಷವೂ ಆನಂದವೂ ಕಣ್ಮರೆಯಾಗಿವೆ. 
ದ್ರಾಕ್ಲಿಗಾಣದಿಂದ ದ್ರಾಕ್ಟಾರಸ ಹರಿಯುವದನ್ನು 
ನಾನು ನಿಲ್ಲಿಸಿದ್ದೇನೆ. ದ್ರಾಕ್ಬಾರಸವನ್ನು ಮಾಡಲು 
ದ್ರಾಕ್ಸಿಯನ್ನು ತುಳಿಯುವ ಜನರ ಹಾಡು ಮತ್ತು 
ನೃತ್ಯ ಕಂಡುಬರುವದಿಲ್ಲ ಸಂತೋಷದ ಧ್ವನಿ ಕೇಳಿ 
ಬರುತ್ತಿಲ್ಲ. 


3" ಹೆಷ್ಟೋನ್‌ ಮತ್ತು ಎಲೆಯಾಲೆ ಎಂಬ ಪಟ್ಟಣಗಳ 
ಜನರು ಅರಚಿಕೊಳ್ಳುತ್ತಿದ್ದಾರೆ. ಅವರ ಕಿರಿಚಾಟವು 
ದೂರದ ಯಹಚಿನವರೆಗೂ ಕೇಳಿಬರುತ್ತಿದೆ. ಅವರ 
ಕಿರಿಚಾಟವು ಚೋಯರಿನಿಂದ ದೂರದ ಹೊರೊನ 
ಯಿಮ್‌ ಮತ್ತು ಎಗ್ಗತ್‌ ಶೆಲೆಶೀಯದವರೆಗೆ ಕೇಳಿ 
ಬರುತ್ತದೆ. ನಿಮ್ರೀಮ್‌ ಹಳ್ಳದ ನೀರು ಸಹ ಬತ್ತಿ 
ಹೋಗಿದೆ. ನಮೋವಾಬಿನ ಜನರು ಪೂಜಾಸ್ಥಾನದಲ್ಲಿ 
ಧೂಪ ಹಾಕುವದನ್ನು ನಾನು ನಿಲ್ಲಿಸುತ್ತೇನೆ. ಅವರು ತಮ್ಮ 
ದೇವರುಗಳಿಗೆ ಬಲಿ ಅರ್ಪಿಸುವದನ್ನು ನಿಲ್ಲಿಸುತ್ತೇನೆ'' 
ಎಂದು ಯೆಹೋವನು ನುಡಿದನು. 

36"ಮೋವಾಬಿಗಾಗಿ ನಾನು ಬಹಳ ದುಃಖಿತನಾಗಿ 
ದ್ದೇನೆ. ಸ್ಮಶಾನಯಾತ್ರೆಯ ಕಾಲದಲ್ಲಿ ಊದುವ ಕೊಳಲಿ 
ನಿಂದ ಹೊರಬರುವ ದುಃಖದ ಧ್ವನಿಯಂತೆ ನನ್ನ ಹೃದಯ 
ಅಳುತ್ತಿದೆ. ಕೀರ್‌ ಹೆರೆಸಿನ ಜನರಿಗಾಗಿ ನಾನು ದುಃಖಿಸು 
ತ್ತೇನೆ. ಅವರ ಹಣವನ್ನು ಮತ್ತು ಸಂಪತ್ತನ್ನು ಕಿತ್ತುಕೊಳ್ಳ 
ಲಾಗಿದೆ. ಪ್ರತಿಯೊಬ್ಬರ ತಲೆಯನ್ನು ಬೋಳಿಸಲಾಗಿದೆ. 
ಪ್ರತಿಯೊಬ್ಬರ ಗಡ್ಡವನ್ನು ಕತ್ತರಿಸಲಾಗಿದೆ. ಪ್ರತಿಯೊಬ್ಬರ 
ಕೈಗಳು ಕತ್ತರಿಸಲ್ಪಟ್ಟು ಅವುಗಳಿಂದ ರಕ್ತ ಸುರಿಯುತ್ತಿದೆ. 
ಪ್ರತಿಯೊಬ್ಬರು ತಮ್ಮ ಸೊಂಟಕ್ಕೆ ದುಃಖಸೂಚಕ 
ವಸ್ತ್ರಗಳನ್ನು ಸುತ್ತಿಕೊಂಡಿದ್ದಾರೆ. *ಮೋವಾಬಿನ ಪ್ರತಿ 
ಯೊಂದು ಮಾಳಿಗೆಯ ಮೇಲೂ ಸಾರ್ವಜನಿಕ 
ಚೌಕಗಳಲ್ಲಿಯೂ ಜನ ಸತ್ತವರಿಗಾಗಿ ಶೋಕಿಸುತ್ತಿದ್ದಾರೆ. 
ಮೋವಾಬನ್ನು ನಾನು ಬರಿದಾದ ಪಾತ್ರೆಯಂತೆ ಮಾಡಿರು 


ಯೆರೆಮೀಯ 48:31-46 


ವುದರಿಂದ ದುಃಖ ವ್ಯಾಪಿಸಿದೆ.'' ಇದು ಯೆಹೋವನ 
ನುಡಿ. 3""ಮೋವಾಬ್‌ ನುಚ್ಚುನೂರಾಯಿತು. ಜನರು 
ಕಿರುಚುತ್ತಿದ್ದಾರೆ. ಮೋವಾಬ್‌ ಶರಣಾಗತವಾಯಿತು. 
ಮೋವಾಬ್‌ ಈಗ ನಾಚಿಕೆಪಡುತ್ತಿದೆ. ಜನರು ಮೋವಾ 
ಬನ್ನು ತಮಾಷೆ ಮಾಡುತ್ತಾರೆ. ಆದರೆ ಇಲ್ಲಿ ನಡೆದ 
ಘಟನೆಗಳು ಅವರನ್ನು ಭೀತರನ್ನಾಗಿ ಮಾಡಿವೆ.'' 


4% ಯೆಹೋವನು ಇಂತೆನ್ನುತ್ತಾನೆ: ""ನೋಡಿ ಒಂದು 
ರಣಹದ್ದು ಆಕಾಶದಿಂದ ಎರಗುತ್ತಿದೆ. ಅದು 
ಮೋವಾಬಿನ ಮೇಲೆ ತನ್ನ ರೆಕ್ಕೆಗಳನ್ನು 
ಪಸರಿಸುತ್ತಿದೆ. 

4! ಮೋವಾಬಿನ ಪಟ್ಟಣಗಳನ್ನು ಗೆದ್ದುಕೊಳ್ಳಲಾಗು 
ವುದು. ಅಡಗಿಕೊಳ್ಳುವ ಭದ್ರವಾದ ನೆಲೆಗಳನ್ನು 
ವಶಪಡಿಸಿಕೊಳ್ಳಲಾಗುವುದು. ಆಗ ಮೋವಾಬಿನ 
ಸೈನಿಕರು ಪ್ರಸವ ವೇದನೆಪಹುವ ಹೆಂಗಸಿನಂತೆ 
ಗಾಬರಿಯಾಗುವರು. 

4 ಮೋವಾಬ್‌ ಜನಾಂಗವನ್ನು ನಾಶಮಾಡಲಾಗು 
ವದು. ಏಕೆಂದರೆ ತಾವು ಯೆಹೋವನಿಗಿಂತ ಬಹಳ 
ಮುಖ್ಯವಾದವರೆಂದು ಭಾವಿಸಿ 
ಕೊಂಡರು.'' 

4 ಯೆಹೋವನು ಹೀಗೆ ಹೇಳಿದನು: "ಮೋವಾಬಿನ 
ಜನರೇ, ಭಯವೂ ಆಳವಾದ ಗುಂಡಿಗಳೂ 
ಬಲೆಗಳೂ ನಿಮಗಾಗಿ ಕಾದುಕೊಂಡಿವಿ. 

4 ಜನರು ಅಂಜಿ ಓಡಿಹೋಗುವರು; ಆಳವಾದ 
ಗುಂಡಿಗಳಲ್ಲಿ ಬೀಳುವರು. ಯಾರಾದರೂ ಆ ಆಳ 
ವಾದ ಗುಂಡಿಗಳಿಂದ ಮೇಲಕ್ಕೆ ಹತ್ತಿ ಬಂದರೆ ಅವ 
ರನ್ನು ಬಲೆಯಲ್ಲಿ ಹಿಡಿಯಲಾಗುವುದು. ನಾನು 
ಮೋವಾಬಿಗೆ ದಂಡನೆಯ ವರ್ಷವನ್ನು ತರು 
ಪೆನು'' ಎಂದು ಯೆಹೋವನು ನುಡಿದನು. 





ಅವರು 


"ಜನರು ಪ್ರಬಲನಾದ ವೈರಿಯಿಂದ ತಪ್ಪಿಸಿಕೊಂಡು 
ತಮ್ಮ ರಕ್ಷಣೆಗಾಗಿ ಹೆಷ್ಟೋನ್‌ ಪಟ್ಟಣಕ್ಕೆ ಓಡಿ 
ಹೋದರು. ಆದರೆ ಅಲ್ಲಿ ರಕ್ಷಣೆಯಿರಲಿಲ್ಲ. 
ಹೆಷ್ಟೋನಿನಲ್ಲಿ ಒಂದು ಆಗ್ನಿಜ್ಜಾಲೆ ಪ್ರಾರಂಭ 
ವಾಯಿತು. ಸೀಹೋನಿನಲ್ಲಿ ಅಗ್ನಿಜ್ವಾಲೆ ಪ್ರಾರಂಭ 
ವಾಯಿತು. ಅದು ಮೋವಾಬಿನ ನಾಯಕರು 
ಗಳನ್ನು ಸುಡುತ್ತಿದೆ. ಅದು ಆ ಗರ್ವಿಷ್ಠರನ್ನು 
ಸುಡುತ್ತಿದೆ. 

4 ಮೋವಾಬ್ಯರೇ, ನಿಮಗೆ ಕೇಡು ಕಾದಿದೆ. 
ಕೆಮೋಷಿನ ಭಕ್ತರು ನಾಶವಾಗುತ್ತಿದ್ದಾರೆ. ನಿಮ್ಮ 
ಮಕ್ಕಳನ್ನು ಬಂಧಿಗಳನ್ನಾಗಿಯೂ ಸೆರೆಯಾಳುಗಳ 
ನ್ನಾಗಿಯೂ ತೆಗೆದುಕೊಂಡು ಹೋಗಲಾಗುತ್ತಿದೆ. 


ಯೆರೆಮೀಯ 48:47-49:11 1014 


47°" ಮೋವಾಬಿನ ಜನರನ್ನು ಸೆರೆಹಿಡಿದುಕೊಂಡು ಕೊಳ್ಳುತ್ತಿರುವೆ. ನಿನ್ನ ಹಣ ನಿನ್ನನ್ನು ರಕ್ಷಿಸುವ 
ಹೋಗಲಾಗುವುದು. ಆದರೆ ಭವಿಷ್ಯದಲ್ಲಿ ನಾನು ದೆಂದು ನೀನು ನಂಬಿರುವೆ. ಯಾರೊಬ್ಬರೂ ನಿನ್ನ 
ಮೋವಾಬ್ಯರನ್ನು ಪುನಃ ಕರೆದುತರುವೆನು'' ಇದು ಮೇಲೆ ಧಾಳಿಮಾಡುವ ವಿಚಾರ ಸಹ ಇಟ್ಟು 
ಯೆಹೋವನಿಂದ ಬಂದ ಸಂದೇಶ. ಕೊಂಡಿಲ್ಲವೆಂದು ನೀನು ತಿಳಿದುಕೊಂಡಿರುವೆ.'' 


ಮೋವಾಬಿನ ಕುರಿತಾದ ನ್ಯಾಯತೀರ್ಪು ಇದೇ 5 ಆದರೆ ಸರ್ವಶಕ್ತನಾದ ಯೆಹೋವನು ಹೀಗೆನ್ನು 


ಅಮ್ಮೋನಿನ ಬಗ್ಗೆ ಸಂದೇಶ 
40 ಈ ಸಂದೇಶ ಅಮ್ಮೋನ್ಯರನ್ನು ಕುರಿತದ್ದು. 
ಯೆಹೋವನು ಹೀಗೆ ಹೇಳಿದನು: ""ಅಮ್ಕೋ 
ನ್ಯರೇ, ಇಸ್ರೇಲಿನ ಜನರಿಗೆ ಮಕ್ಕಳಿಲ್ಲವೆಂದು ನೀವು 
ತಿಳಿದುಕೊಂಡಿರುವಿರೇನು? ತಂದೆತಾಯಿ ಗಳು 
ಸತ್ತಮೇಲೆ ಭೂಮಿಯನ್ನು ತೆಗೆದುಕೊಳ್ಳುವ ದಕ್ಕೆ 
ಅವರ ವಾರಸುದಾರರು ಇಲ್ಲವೆಂದು ನೀವು 
ತಿಳಿದುಕೊಂಡಿರುವಿರೇನು? ಅದಕ್ಕಾಗಿಯೇ 
ಮಲ್ಯಾಮ್‌್‌ ದೇವತೆಯು ಗಾದನ* ಸೀಮೆ 
ಯನ್ನು ಸ್ವಾಧೀನ ಮಾಡಿಕೊಂಡಳೇ?'' 
ಯೆಹೋವನು ಇಂತೆನ್ನುತ್ತಾನೆ: ""ಅಮ್ಮೋನಿನ 
ರಬ್ದಾ* ನಿವಾಸಿಗಳು ಯುದ್ಧದ ಧ್ವನಿಗಳನ್ನು 
ಕೇಳುವ ಕಾಲ ಬರಲಿದೆ. ಅಮ್ಮೋನಿನ ರಬ್ಬಾ ನಾಶ 
ವಾಗಿ ಹಾಳಾದ ಕಟ್ಟಹಗಳ ಗುಡ್ಡವಾಗುವುದು. 
ಅದರ ಸುತ್ತಮುತ್ತಲಿನ ಪಟ್ಟಣಗಳನ್ನು ಸುಟ್ಟು 
ಹಾಕಲಾಗುವುದು. ಆ ಜನರು ಇಸ್ರೇಲರಿಗೆ ಆ 
ಪ್ರದೇಶವನ್ನು ಬಿಟ್ಟುಹೋಗುವಂತೆ ಒತ್ತಾಯಿಸಿ 
ದರು. ಆದರೆ ಇಸ್ರೇಲರು ಆ ಪ್ರದೇಶವನ್ನು ಬಿಟ್ಟು 
ಹೋಗುವಂತೆ ಅವರನ್ನು ಒತ್ತಾಯಿಸುವರು.'' 
ಯೆಹೋವನು ಇಂತೆನ್ನುತ್ತಾನೆ: 

""ಹೆಷ್ಟೋನಿನ ಜನರೇ, ಗೋಳಾಡಿರಿ; ಏಕೆಂದರೆ 
ಆಯಿ ಎಂಬ ಪಟ್ಟಣ ನಾಶವಾಯಿತು. ರಬ್ಬಾದ 
ಸ್ತ್ರೀಯರೇ, ಅಮ್ಠೋನಿನ ಸ್ತ್ರೀಯರೇ, ಗೋಳಾ 
ಡಿರಿ. ದುಃಖಸೂಚಕ ವಸ್ತ್ರಗಳನ್ನು ಧರಿಸಿಕೊಂಡು 
ಗೋಳಾಡಿರಿ. ರಕ್ಷಣೆಗಾಗಿ ನಗರಕ್ಕೆ ಓಡಿ 
ಹೋಗಿರಿ. ಏಕೆಂದರೆ ನಿಮ್ಮ ಶತ್ರುಗಳು ಬರುತ್ತಿ 
ದ್ದಾರೆ. ಅವರು ಮಲ್ಯಾಮ್‌ ದೇವತೆಯನ್ನು ತೆಗೆದು 
ಕೊಂಡು ಹೋಗುತ್ತಾರೆ. ಶತ್ರುಗಳು ಮಲ್ಮಾಮ್‌ 
ದೇವತೆಯ ಯಾಜಕರನ್ನೂ ಪ್ರಧಾನರನ್ನೂ 
ತೆಗೆದುಕೊಂಡು ಹೋಗುವರು. 
ನೀನು ನಿನ್ನ ಬಲದ ಬಗ್ಗೆ ಜಂಭ ಕೊಚ್ಚಿಕೊಳ್ಳು 
ತ್ತಿರುವೆ, ಆದರೆ ನೀನು ನಿನ್ನ ಬಲವನ್ನು ಕಳೆದು 





ವನು, "ನಾನು ಎಲ್ಲೆಡೆಗಳಿಂದಲೂ ನಿಮಗೆ 
ಆಪತ್ತುಗಳನ್ನು ತರುವೆನು. ನೀವೆಲ್ಲರೂ ಓಡಿ 
ಹೋಗುವಿರಿ. ಯಾರೂ ನಿಮ್ಮನ್ನು ಪುನಃ ಒಂದಡೆ 
ಸೇರಿಸಲಾರರು.'' 


6"ಅಮ್ಮೋನ್ಯರನ್ನು ಸೆರೆಯಾಳುಗಳನ್ನಾಗಿ ಕೊಂಡೊ 
ಯ್ಯಲಾಗುವುದು. ಆದರೆ ಅಮ್ಮೋನ್ಯರನ್ನು ನಾನು ಪುನಃ 
ಹಿಂದಕ್ಕೆ ಕರೆತರುವ ಕಾಲ ಬರುವದು'' ಇದು 
ಯೆಹೋವನ ನುಡಿ. 


ಎದೋಮಿನ ಬಗ್ಗೆ ಸಂದೇಶ 
7ಈ ಸಂದೇಶ ಎದೋಮನ್ನು ಕುರಿತದ್ದು. ಸರ್ವಶಕ್ತ 
ನಾದ ಯೆಹೋವನು ಹೀಗೆನ್ನುತ್ತಾನೆ: 


""ತೇಮಾನ್‌ ಪಟ್ಟಣನಿವಾಸಿಗಳಲ್ಲಿ ಈಗ ಬುದ್ದಿ 
ಉಳಿದಿಲ್ಲವೇ? ಎದೋಮಿನ ವಿವೇಕಿಗಳು 
ಒಳ್ಳೆಯ ಸಲಹೆಗಳನ್ನು ಕೊಡಲು ಸಮರ್ಥರಾಗಿ 
ಲ್ಲವೇ? ಅವರು ತಮ್ಮ ಜ್ಞಾನವನ್ನು ಕಳೆದು 
ಕೊಂಡರೇ? 

5 ಡೆದಾನಿನ ನಿವಾಸಿಗಳೇ, ಓಡಿಹೋಗಿರಿ, ಅಡಗಿ 
ಕೊಳ್ಳಿರಿ; ಏಕೆಂದರೆ ಏಸಾವನು* ಮಾಡಿದ 
ತಪ್ಪಿಗಾಗಿ ನಾನು ಅವನನ್ನು ದಂಡಿಸುವೆನು. 


9 "ಕೆಲಸಗಾರರು ನಿಮ್ಮ ದ್ರಾಕ್ಷಿತೋಟಕ್ಕೆ ಬಂದು 


ಈ ಯು 
ದ್ರಾಕ್ಷಿಯನ್ನು ಕೀಳುವರು; ಆದರೆ ಬಳ್ಳಿಯಲ್ಲಿ 


ಕೆಲವು ದ್ರಾಕ್ಷಿಗಳನ್ನು ಬಿಡುವರು; ರಾತ್ರಿಯಲ್ಲಿ 
ಕಳ್ಳರು ಬಂದರೆ ಅವರಿಗೆ ಬೇಕಾದಷ್ಟುನ್ನು ಮಾತ್ರ 
ತೆಗೆದುಕೊಳ್ಳುತ್ತಾರೆ. 

10 ಆದರೆ ಏಸಾವನಿಂದ ನಾನು ಎಲ್ಲವನ್ನು ಕಿತ್ತು 
ಕೊಳ್ಳುವೆನು. ಅವನು ಅಡಗಿಕೊಳ್ಳುವ ಎಲ್ಲಾ ಸ್ಥಳ 
ಗಳನ್ನು ನಾನು ಪತ್ತೆ ಹಚ್ಚುವೆನು. ಅವನು ನನ್ನ ಕಣ್ಣು 
ತಪ್ಪಿಸಲು ಸಾಧ್ಯವಿಲ್ಲ. ಅವನ ಮಕ್ಕಳು, ಆಪ್ತೆ. ಷ್ಟರು 
ಮತ್ತು ನೆರೆಹೊರೆಯವರು ಸತ್ತುಹೋಗುವರು. 

1! ನಿಮ್ಮ ಅನಾಥಮಕ್ಕಳನ್ನು ನಾನು ಸಂರಕ್ಷಿಸುವೆನು. 





ಮಲ್ಯಾಮ್‌ ಅಮ್ಮೋನ್ಯರ ದೇವರು. ನಿಮ್ಮ ವಿಧವೆಯರು ನನ್ನ ಲ್ಲಿ ಭರವಸೆ ಇಹಲಿ.'' 
ಗಾದ್ಯರು ಇಸ್ರೇಲಿನ ಒಂದು ಕುಲ. ಅವರ ಭೂಮಿ ಅಮ್ಮೋನ್‌ ದೇಶಕ್ಕೆ 
ಹತ್ತಿರದಲ್ಲಿತ್ತು ಏಸಾವ ಯಾಕೋಬನ ಅವಳಿ ಸಹೋದರ. ಆದರೆ ಇಲ್ಲಿ ಎದೋಮ್‌ 


ರಬ್ಬಾ ಅಮ್ಮೋನ್‌ ಅಮ್ಮೋನ್ಯರ ರಾಜಧಾನಿ. ಎಂದರ್ಥ. ಏಕೆಂದರೆ ಎದೋಮಿನ ಜನರು ಏಸಾವನ ವಂಶಜರು. 


1015 


'೭ಯಹೋವನು ಇಂತೆನ್ನುತ್ತಾನೆ: '"ಕೆಲವು ಜನರು 
ದಂಡನೆಗೆ ಅರ್ಹರಾಗಿರುವದಿಲ್ಲ ಆದರೂ ಅವರು ಕಷ್ಟ 
ಅನುಭವಿಸುವರು. ಎದೋಮೇ, ನೀನು ದಂಡನೆಗೆ 
ಯೋಗ್ಯಳಾಗಿರುವೆ. ಆದುದರಿಂದ ನಿಜವಾಗಿಯೂ 
ನಿನ್ನನ್ನು ದಂಡಿಸಲಾಗುವುದು. ನಿನಗೆ ಸಿಗಬೇಕಾದ 
ದಂಡನೆಯಿಂದ ನೀನು ತಪ್ಪಿಸಿಕೊಳ್ಳಲಾರೆ. ನಿನ್ನನ್ನು 
ದಂಡಿಸಲಾಗುವುದು.'' ಯೆಹೋವನು ಇಂತೆನ್ನು 
ತ್ತಾನೆ, ""ಸ್ವಸಾಮಥ್ಥ್ಯದಿಂದ ನಾನು ಈ ಪ್ರಮಾಣ 
ಮಾಡುವೆನು. ನಾನು ಆಣೆಯಿಟ್ಟು ಹೇಳುವೆನು. ಬೊಚ್ರ, 
ನಗರವನ್ನು ನಾಶಮಾಡಲಾಗುವುದು. ಆ ನಗರ ಒಂದು 
ಹಾಳು ದಿಬ್ಬವಾಗುವುದು. ಬೇರೆ ನಗರಗಳಿಗೆ ದುರ್ಗತಿ 
ಬರಲಿ ಎಂದು ಶಪಿಸುವಾಗ ಜನರು "ಬೊಚ್ರ,ದಂತೆ 
ಹಾಳಾಗಲಿ' ಎಂದು ಈ ನಗರದ ಉದಾಹರಣೆಯನ್ನು 
ಕೊಡುವರು. ಜನರು ಈ ನಗರವನ್ನು ಅವಮಾನ ಮಾಡು 
ವರು. ಬೊಚ್ರ ನಗರದ ಸುತ್ತಮುತ್ತಲಿನ ಪಟ್ಟಣಗಳು 
ಶಾಶ್ವತವಾಗಿ ಹಾಳುಬೀಳುವವು.'' 


14 ಯೆಹೋವನ ಒಂದು ಸಂದೇಶವನ್ನು ಕೇಳಿದೆ. 
ಯೆಹೋವನು ಎಲ್ಲಾ ಜನಾಂಗಗಳಿಗೆ ಸಂದೇಶ 
ವಾಹಕರನ್ನು ಕಳುಹಿಸಿದ್ದನು. ಆ ಸಂದೇಶ ಹೀಗಿದೆ: 

"ನಿಮ್ಮ ಸೈನ್ಯಗಳನ್ನು ಒಂದಡೆ ಸೇರಿಸಿರಿ. ಯುದ್ದಕ್ಕೆ 
ಸಿದ್ಧರಾಗಿರಿ. ಎದೋಮ್‌ ಜನಾಂಗದ ವಿರುದ್ಧ 


ದಂಡಯಾತ್ರೆ ಮಾಡಿರಿ. 


5" ಎದೋಮೇ, ನಾನು ನಿನಗೆ ಪ್ರಮುಖನಾಗಲು 
ಬಿಡುವುದಿಲ್ಲ. ಪ್ರತಿಯೊಬ್ಬರು ನಿನ್ನನ್ನು 
ದ್ವೇಷಿಸುವರು. 

168 ಎದೋಮೇ, ನೀನು ಬೇರೆ ಜನಾಂಗಗಳನ್ನು 
ಹೆದರಿಸಿದೆ. ಆದುದರಿಂದ ನೀನು ಮುಖ್ಯವಾದು 
ದೆಂದು ನೀನು ಭಾವಿಸಿದೆ. ಆದರೆ ಅದು ನಿನ್ನ 
ಮೂರ್ಪತನ. ನಿನ್ನ ಅಹಂಭಾವ ನಿನಗೆ ಮೋಸ 
ಮಾಡಿದೆ. ಎದೋಮೇ, ನೀನು ಎತ್ತರದ ಬೆಟ್ಟಗಳ 
ಲ್ಲಿರುವೆ. ಬೆಟ್ಟಗುಡ್ಡಗಳಿಂದ ರಕ್ಷಿತವಾದ ಸ್ಥಳ 
ಗಳಲ್ಲಿ ನೀನು ವಾಸಿಸುವೆ. ಆದರೆ ನೀನು ರಣಹದ್ದು 
ಗೂಡುಕಟ್ಟುವಷ್ಟು ಎತ್ತರದ ಸ್ಥಳದಲ್ಲಿ ನೀನು ಮನೆ 
ಕಟ್ಟಿದರೂ ನಾನು ನಿನ್ನನ್ನು ಹಿಡಿಯುತ್ತೇನೆ. 
ಅಲ್ಲಿಂದ ನಿನ್ನನ್ನು ಕೆಳಗೆ ತರುತ್ತೇನೆ'' ಇದು 
ಯೆಹೋವನ ನುಡಿ. 

!?""ಎದೋಮನ್ನು ನಾಶ ಮಾಡಲಾಗುವುದು. 
ಹಾಳಾದ ನಗರಗಳನ್ನು ಕಂಡು ಜನರು ಬೆರಗಾಗು 
ವರು. ನಾಶವಾದ ನಗರಗಳನ್ನು ಕಂಡು ಜನರು 
ಆಶ್ಚರ್ಯಚಕಿತರಾಗಿ ಸಿಳ್ಳುಹಾಕುವರು. 


ಯೆರೆಮೀಯ 49:12-23 


18 ಸೊದೋಮ್‌ ಗೊಮೋರ * ನಗರಗಳಂತೆಯೂ 
ಅವುಗಳ ಸುತ್ತಲಿನ ಪಟ್ಟಣಗಳಂತೆಯೂ 
ಎದೋಮ್‌ ನಾಶವಾಗುವುದು. ಅಲ್ಲಿ 
ಯಾರೂ ವಾಸಮಾಡಲಾರರು'' ಯೆಹೋವನು 
ಇಂತೆನ್ನುತ್ತಾನೆ: 


19" ಜೋರ್ಹನ್‌ ನದಿಯ ಸಮೀಪದ ದಟ್ಟವಾದ ಕಾಡಿ 
ನಿಂದ ಫಕ್ಕನೆ ಒಂದು ಸಿಂಹ ಬರುವದು. ಅದು ಹೊಲಗ 
ಳಲ್ಲಿದ್ದ ಜನರ ದನಕುರಿಗಳ ಹಟ್ಟಿಗಳಿಗೆ ನುಗ್ಗುವುದು. 
ನಾನು ಆ ಸಿಂಹದಂತೆ ಇದ್ದೇನೆ. ನಾನು ಎದೋಮ್‌ 
ನಗರಕ್ಕೆ ಹೋಗಿ ಆ ಜನರನ್ನು ಹೆದರಿಸುವೆನು; ಅವರು 
ಓಡಿಹೋಗುವಂತೆ ಮಾಡುವೆನು. ಅವರ ತರುಣರಲ್ಲಿ 
ಯಾರೂ ನನ್ನನ್ನು ತಡೆಯಲಾರರು. ನನ್ನಂತೆ ಯಾರೂ 
ಇಲ್ಲ. ಯಾರೂ ನನ್ನನ್ನು ಪ್ರತಿಭಟಿಸುವದಿಲ್ಲ. ಅವರ 
ನಾಯಕರಲ್ಲಿ ಯಾರೂ ನನ್ನ ವಿರುದ್ಧ ನಿಲ್ಲುವದಿಲ್ಲ.'' 





20 ಎದೋಮ್ಯರಿಗೆ ಯೆಹೋವನು ಮಾಹಬೇಕೆಂದಿ 
ರುವುದನ್ನು ಕೇಳಿರಿ. ತೇಮಾನ್ಯರ* ಬಗ್ಗೆ 
ಯೆಹೋವನು ಏನು ನಿರ್ಧರಿಸಿದ್ದಾನೆಂಬುದನ್ನು 
ಕೇಳಿರಿ. ಎದೋಮಿನ ಕುರಿಮರಿಗಳನ್ನು (ಜನ 
ರನ್ನು) ಶತ್ರು, ಎಳೆದುಕೊಂಡು ಹೋಗುವನು. 
ಸಂಭವಿಸಿದ ಸಂಗತಿಯನ್ನು ನೋಡಿ ಎದೋಮಿನ 
ಹುಲ್ಲುಗಾವಲುಗಳು ಬೆದರುವವು. 

21 ಎದೋಮ್ಯರ ಪತನದ ಶಬ್ದಕ್ಕೆ ಭೂಮಿಯು 
ನಡುಗುವುದು. ಅವರ ಗೋಳಾಟದ ಧ್ವನಿಯು 
ಕೆಂಪು ಸಮುದ್ರದವರೆಗೂ ಕೇಳಿಸುವುದು. 

ಚಿ ಯೆಹೋವನು ತಾನು ಎರಗಬೇಕಾದ ಪ್ರಾಣಿಯ 
ಮೇಲೆ ಹಾರಾಡುವ ರಣಹದ್ದಿನಂತೆ ಇರುವನು. 
ಆತನು ಬೊಚ್ರ, ನಗರದ ಮೇಲೆ ತನ್ನ ರೆಕ್ಕೆಗಳನ್ನು 
ಪಸರಿಸುವ ರಣಹದ್ದಿನಂತಿದ್ದಾನೆ. ಆಸಮಯದಲ್ಲಿ 
ಎದೋಮಿನ ಸೈನಿಕರು ಭಯಪಡುವರು. ಪ್ರಸವ 
ಪೇದನೆಪಡುವ ಹೆಂಗಸಿನಂತೆ ಅವರು ಭಯದಿಂದ 
ಗೋಳಾಡುವರು. 


ದಮಸ್ಕದ ವಿಷಯವಾಗಿ ದೈವೋಕ್ತಿ 
2 ಈ ಸಂದೇಶವು ದಮಸ್ಕ ನಗರದ ಕುರಿತಾಗಿದೆ: 





""ಹಮಾತ್‌ ಮತ್ತು ಅರ್ಪಾದ್‌ ನಗರಗಳು ಹೆದರಿ 
ಕೊಂಡಿವೆ. ಅವು ಕೆಟ್ಟ ಸಮಾಚಾರವನ್ನು ಕೇಳಿದ್ದ 





ಸೊದೋಮ್‌ ಮತ್ತು ಗೊಮೋರ ಎರಡು ನಗರಗಳು, ಅಲ್ಲಿಯ ಜನರು 
ದುಷ್ಟರಾಗಿದ್ದುದರಿಂದ ದೇವರು ಆ ನಗರಗಳನ್ನು ನಾಶಮಾಡಿದನು. 


ತೇಮಾನ್‌ ಈ ಪಟ್ಟಣವು ಎದೋಮಿನ ಉತ್ತರ ಭಾಗದಲ್ಲಿ ಇತ್ತು. 


ಯೆರೆಮೀಯ 49:24-37 


24 


2544 


26 


27 


ರಿಂದ ಹೆದರಿಕೊಂಡಿವೆ. ಅವುಗಳು ನಿರಾಶೆ 
ಗೊಂಡಿವೆ. ಅವು ಆತಂಕಪಡುತ್ತಿವೆ ಮತ್ತು ಭಯ 
ಪಡುತ್ತಿವೆ. 

ದಮಸ್ಕ ನಗರವು ನಿರ್ಬಲವಾಗಿದೆ. ಜನರು ಓಡಿ 
ಹೋಗಬಯಸುತ್ತಾರೆ, ಜನರು ಗಾಬರಿಗೊಂಡಿ 
ದ್ದಾರೆ. ಪ್ರಸವವೇದನೆಪಡುವ ಸ್ತ್ರೀಯಂತೆ ಸಂಕಟ 
ಪಡುತ್ತಿದ್ದಾರೆ. 

ದಮಸ್ಕವು ಸಂತೋಷಭರಿತವಾದ ನಗರವಾಗಿದೆ. 
ಜನರು ಇನ್ನೂ ಆ "ಮೋಜಿನ ನಗರವನ್ನು' 
ಆದುದರಿಂದ ತರುಣರು ನಗರದ ಚೌಕಗಳಲ್ಲಿ 
ಮರಣ ಹೊಂದುವರು. ಆ ಕಾಲದಲ್ಲಿ ದಮಸ್ಕದ 
ಎಲ್ಲಾ ಸೈನಿಕರು ಕೊಲ್ಲಲ್ಪಹಡುವರು.'' ಇದು ಸರ್ವ 
ಶಕ್ತನಾದ ಯೆಹೋವನ ನುಡಿ. 


""ದಮಸ್ಕದ ಗೋಡೆಗಳಿಗೆ ನಾನು ಬೆಂಕಿ ಹಚ್ಚುವೆನು. 


ಆ ಬೆಂಕಿಯು ಬೆನ್‌ಹದದನ ಭದ್ರವಾದ ಕೋಟೆ 
ಯನ್ನು ಸುಟ್ಟುಹಾಕುವುದು.'' 


1016 


31 


32 


336 


ಒಂದು ಜನಾಂಗವು ಯಾರೂ ತಮ್ಮನ್ನು ಸೋಲಿಸ 
ಲಾರರು ಎಂದು ನೆಮ್ಮದಿಯಿಂದಲೂ ಸಮಾಧಾನ 
ದಿಂದಲೂ ಇದೆ. ಅದು ತನ್ನ ರಕ್ಷಣೆಗಾಗಿ ಒಂದು 
ಕೋಟೆಯನ್ನಾಗಲೀ ಒಂದು ಬಾಗಿಲನ್ನಾಗಲೀ 
ಹೊಂದಿಲ್ಲ. ಆ ಜನರು ಪ್ರತ್ಯೇಕವಾಗಿ ವಾಸವಾಗಿ 
ದ್ದಾರೆ. "ಆ ಜನಾಂಗದ ಮೇಲೆ ಧಾಳಿ ಮಾಡಿರಿ.' 
ಎಂದು ಯೆಹೋವನು ಹೇಳಿದನು. 

ವೈರಿಯು ಅವರ ಒಂಟೆಗಳನ್ನು ಮತ್ತು ಅವರ ದನ 
ಗಳ ಮಂದೆಗಳನ್ನು ಅಪಹರಿಸುವನು. ವೈರಿಯು 
ಅವರ ದೊಡ್ಡದೊಡ್ಡ ಮಂದೆಗಳನ್ನು ಅಪಹರಿಸು 
ವನು. ತಮ್ಮ ಗಡ್ಡ ಕೂದಲಿನ ಮೂಲೆಗಳನ್ನು” 
ಕತ್ತರಿಸಿಕೊಂಡ ಜನರನ್ನು ನಾನು ಭೂಮಂಡಲದ 
ಎಲ್ಲೆಡೆಗಳಲ್ಲಿ ಚದರಿಸುವೆನು. ಎಲ್ಲಾ ಕಡೆ 
ಯಿಂದಲೂ ಅವರ ಮೇಲೆ ವಿಪತ್ತುಗಳನ್ನು ಬರ 
ಮಾಡುವನು.'' ಇದು ಯೆಹೋವನ ನುಡಿ. 
ಹಾಚೋರ್‌ ಪ್ರದೇಶವು ಕಾಡುನಾಯಿಗಳ 
ನಿವಾಸ ಸ್ಥಾನವಾಗುವುದು. ಅದು ಶಾಶ್ವತವಾಗಿ 
ಒಂದು ಬರಿದಾದ ಮರುಭೂಮಿಯಾಗುವುದು. 
ಅಲ್ಲಿ ಯಾರೂ ವಾಸಮಾಡಲಾರರು. ಆ ಸ್ಥಳದಲ್ಲಿ 


ಕೇದಾರ ಮತ್ತು ಹಾಚೋರಿನ ಬಗ್ಗೆ ಸಂದೇಶ ಯಾವ ಮನುಷ್ಯನೂ ವಾಸಮಾಹುವದಿಲ್ಲ.'' 
28 ಈ ಸಂದೇಶವು ಕೇದಾರ್‌ ಕುಲವನ್ನೂ ಹಾಚೋರಿನ 
ಅಧಿಪತಿಗಳನ್ನೂ ಕುರಿತದ್ದು. ಬಾಬಿಲೋನಿನ ರಾಜನಾದ ಏಲಾಮಿನ ಬಗ್ಗೆ ದೈವೋಕ್ತಿ 


ನೆಬೂಕದ್ದೆಚ್ಚರನು ಅವರನ್ನು ಸೋಲಿಸಿದನು. *'ಚಿದ್ಕ್ಯೀಯನು ಯೆಹೂದದ ರಾಜನಾದ ಹೊಸದರ 


29 


30 


ಯೆಹೋವನು ಇಂತೆನ್ನುತ್ತಾನೆ: "ಹೋಗಿ 
ಕೇದಾರ ಕುಲದವರ ಮೇಲೆ ಧಾಳಿ ಮಾಡಿರಿ. 
ಪೂರ್ವದಿಕ್ಕಿನ ಜನರನ್ನು ನಾಶಮಾಡಿರಿ. 


“ಅವರ ಗುಡಾರಗಳನ್ನು ಮತ್ತು ಹಿಂಡುಗಳನ್ನು 


ತೆಗೆದುಕೊಂಡು ಹೋಗಲಾಗುವುದು. ಅವರ 
ಗುಡಾರಗಳನ್ನು ಅವರ ಎಲ್ಲಾ ವಸ್ತುಗಳನ್ನು ಎತ್ತಿ 
ಕೊಂಡು ಹೋಗಲಾಗುವುದು. ಅವರ ಶತ್ರುಗಳು 
ಒಂಟೆಗಳನ್ನು ತೆಗೆದುಕೊಂಡು ಹೋಗುವರು. 
"ನಮ್ಮ ಸುತ್ತಲೂ ಭಯಂಕರ ಘಟನೆಗಳು ನಡೆ 
ಯುತ್ತಿವೆ' ಎಂದು ತಮ್ಮ ತಮ್ಮಲ್ಲಿಯೇ ಕೂಗಿ 
ಕೊಳ್ಳುವರು. 

ಹಾಚೋರಿನ ನಿವಾಸಿಗಳೇ, ಬೇಗನೆ ಓಡಿ 
ಹೋಗಿರಿ, ಅಹಗಿಕೊಳ್ಳುವದಕ್ಕೆ ಒಂದು ಒಳ್ಳೆಯ 
ಸ್ಥಳವನ್ನು ಹುಡುಕಿಕೊಳ್ಳಿರಿ.'' ಇದು ಯೆಹೋವನ 
ಸಂದೇಶ. ""ನೆಬೂಕದ್ದೆಚ್ಚರನು ನಿಮ್ಮ ವಿರುದ್ಧ 
ಯೋಜನೆ ಮಾಡಿದ್ದಾನೆ. ನಿಮ್ಮನ್ನು ಸೋಲಿಸಲು 
ಒಳ್ಳೆಯ ಸಂಚನ್ನು ಮಾಡಿದ್ದಾನೆ. 


ಲ್ಲಿಯೇ ಪ್ರವಾದಿಯಾದ ಯೆರೆಮೀಯನು ಯೆಹೋವ 
ನಿಂದ ಒಂದು ಸಂದೇಶವನ್ನು ಪಡೆದನು. ಈ ಸಂದೇಶವು 
ಏಲಾಮ್‌ ಜನಾಂಗವನ್ನು ಕುರಿತದ್ದು. 


35 


36 


37 


ಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ: 
""ನಾನು ಅತಿ ಶೀಘ್ರದಲ್ಲಿ ಏಲಾಮಿನ ಬಿಲ್ಲನ್ನು 
ಮುರಿದುಹಾಕುವೆನು. ಏಲಾಮಿಗೆ ಬಿಲ್ಲು ಬಹು 
ಮುಖ್ಯವಾದ ಆಯುಧವಾಗಿದೆ. 

ನಾನು ಏಲಾಮಿನ ಮೇಲೆ ನಾಲ್ಕು ಗಾಳಿಗಳನ್ನು 
ಆಕಾಶದ ನಾಲ್ಕು ಮೂಲೆಗಳಿಂದ ಬರಮಾಡು 
ವೆನು. ಆ ನಾಲ್ಕು ಗಾಳಿಗಳು ಬೀಸುವ ಎಲ್ಲಾ ಕಡೆ 
ಗಳಲ್ಲಿಯೂ ಏಲಾಮ್ಯರನ್ನು ಚದುರಿಸುವೆನು. 
ಏಲಾಮಿನ ಸೆರೆಯಾಳುಗಳು ಪ್ರತಿಯೊಂದು 
ರಾಷ್ಟ್ರಗಳಲ್ಲಿಯೂ ಸಿಕ್ಕುವರು. 

ಅವರ ಶತ್ರುಗಳ ಕಣ್ಣೆದುರಿನಲ್ಲಿಯೇ ನಾನು ಏಲಾ 
ಮನ್ನು ಚೂರುಚೂರು ಮಾಹುವೆನು. ಏಲಾಮ್ಯ 





ಗಡ್ಡ... ಮೂಲೆಗಳನ್ನು ಯೆಹೂದ್ಯರು ತಮ್ಮ ಗಡ್ಡದ ಕೂದಲನ್ನು 
ವಿದೇಶಿಯರ ರೀತಿಯಲ್ಲಿ ಕತ್ತರಿಸಿಕೊಳ್ಳುತ್ತಿರಲಿಲ್ಲ. ನೋಡಿ ವಿಮೋ 
ಚನಕಾಂಹ॥9:27 


38 


39 


೨ 


1017 


ರನ್ನು ಕೊಲ್ಲಬೇಕೆಂದಿರುವ ಜನರೆದುರಿಗೆ ನಾನು 
ಎಲಾಮ್ಯರನ್ನು ಮುರಿದುಬಿಡುವೆನು. ನಾನು 
ಅವರ ಮೇಲೆ ಭಯಂಕರವಾದ ವಿಪತ್ತುಗಳನ್ನು 
ತರುವೆನು. ನನಗೆ ಎಷ್ಟು ಕೋಪ ಬಂದಿದೆ 
ಎಂಬುದನ್ನು ನಾನು ಅವರಿಗೆ ತೋರಿಸುವೆನು.'' 
ಇದು ಯೆಹೋವನ ನುಡಿ. "“ಏಲಾಮನ್ನು ಬೆನ್ನ 
ಟ್ಚಲು ನಾನೊಂದು ಖಡ್ಗವನ್ನು ಕಳುಹಿಸುವೆನು. 
ನಾನು ಏಲಾಮ್ಯರನ್ನೆಲ್ಲ ಕೊಂದುಹಾಕುವವರೆಗೆ 
ಆ ಖಡ್ಗವು ಅವರನ್ನು ಬೆನ್ನಟ್ಟುವುದು. 

ಏಲಾಮಿನ ಅಧಿಪತ್ಯ ನನಗೆ ಸೇರಿದ್ದು ಎಂಬುದನ್ನು 
ನಾನು ಏಲಾಮ್ಯರಿಗೆ ತೋರಿಸಿಕೊಡುವೆನು. 
ನಾನು ಅಲ್ಲಿಯ ರಾಜನನ್ನು ಮತ್ತು ರಾಜನ 
ಅಧಿಕಾರಿಗಳನ್ನು ನಾಶಮಾಡುವೆನು'' ಇದು 
ಯೆಹೋವನ ನುಡಿ. 


“ಆದರೆ ಭವಿಷ್ಯದಲ್ಲಿ ಏಲಾಮಿಗೆ ಒಳ್ಳೆಯದನ್ನು 


ಮಾಹುವೆನು.'' ಇದು ಯೆಹೋವನ ನುಡಿ. 


ಬಾಬಿಲೋನಿನ ಬಗ್ಗೆ ದೈವೋಕ್ತಿ 
ಬಾಬಿಲೋನ್‌ ಮತ್ತು ಬಾಬಿಲೋನಿನ ಜನರ 
ಬಗ್ಗೆ ಯೆಹೋವನ ಸಂದೇಶವಿದು. ಈ ಸಂದೇಶ 


ವನ್ನು ಯೆಹೋವನು ಯೆರೆಮೀಯನ ಮುಖಾಂತರ 
ಕೊಟ್ಟನು. 


244 


ಎಲ್ಲಾ ಜನಾಂಗಗಳಲ್ಲಿ ಪ್ರಚಾರ ಪಡಿಸಿರಿ, ಒಂದು 
ಧ್ವಜವನ್ನು ಹಾರಿಸಿ ಈ ಸಂದೇಶವನ್ನೆಲ್ಲಾ ಸಾರಿರಿ. 
"ಬಾಬಿಲೋನ್‌ ಜನಾಂಗವನ್ನು ವಶಪಡಿಸಿಕೊಳ್ಳ 
ಲಾಗುವುದು. ಬೇಲ್‌* ದೇವತೆ ನಾಚಿಕೆ 
ಪಹುವುದು. ಮೇರೋದಾಕ್‌* ದೇವತೆಯು 
ಭಯಪಡುವುದು. ಬಾಬಿಲೋನಿನ ವಿಗ್ರಹಗಳು 
ನಾಚಿಕೆಪಡುವವು. ಅಲ್ಲಿಯ ದೇವತೆಗಳು ಹೆದರಿ 
ಕೊಳ್ಳುವವು.', 

ಉತ್ತರದ ಒಂದು ಜನಾಂಗವು ಬಾಬಿಲೋನಿನ 
ಮೇಲೆ ಧಾಳಿ ಮಾಡುವುದು. ಆ ಜನಾಂಗವು 
ಬಾಬಿಲೋನನ್ನು ಒಂದು ಬರಿದಾದ ಮರು 
ಭೂಮಿಯನ್ನಾಗಿ ಮಾಡುವದು. ಅಲ್ಲಿ ಯಾರೂ 
ವಾಸಮಾಹಲಾರರು. ಪ್ರಾಣಿಗಳು ಮತ್ತು ಮನು 
ಷ್ಯರು ಅಲ್ಲಿಂದ ಪಲಾಯನ ಮಾಡುವರು.'' 
ಯೆಹೋವನು ಇಂತೆನ್ನುತ್ತಾನೆ: ""ಆ ಸಮಯದಲ್ಲಿ 
ಇಸ್ರೇಲಿನ ಮತ್ತು ಯೆಹೂದದ ಜನರು ಒಟ್ಟಿಗೆ 
ಸೇರುವರು. ಅವರು ಒಟ್ಟುಗೂಡಿ ಬಹಳವಾಗಿ 





ಬೇಲ್‌ ಮೆರೋದಾಕ್‌ ದೇವತೆಯ ಇನ್ನೊಂದು ಹೆಸರು. 
ಮೆರೋದಾಕ್‌ ಬಾಬಿಲೋನಿಯರ ಪ್ರಮುಖ ದೇವತೆ. 


ಯೆರೆಮೀಯ 49:38-50:11 


ಗೋಳಾಡುವರು; ತಮ್ಮ ದೇವರಾದ ಯೆಹೋವ 
ನನ್ನು ಹುಡುಕಲು ಹೋಗುವರು. 

ಅವರು ಚೀಯೋನಿಗೆ ಹೋಗುವ ಮಾರ್ಗವನ್ನು 
ವಿಚಾರಿಸುವರು. ಆ ದಿಕ್ಕಿನಲ್ಲಿ ಹೋಗಲು 
ಪ್ರಾರಂಭಿಸುವರು. "ಬನ್ನಿ ನಾವೆಲ್ಲರೂ ಯೆಹೋ 
ವನ ಆಶ್ರಯಪಡೆಯೋಣ. ಆತನೊಂದಿಗೆ ಶಾಶ್ವತ 
ವಾದ ಮತ್ತು ನಾವೆಂದೂ ಮರೆಯಲಾಗದ ಒಹಂ 
ಬಡಿಕೆಯನ್ನು ಮಾಡಿಕೊಳ್ಳೋಣ' ಎಂದು ಅವರು 
ಹೇಳುವರು. 


""ನನ್ನ ಜನರು ತಪ್ಪಿಸಿಕೊಂಡ ಕುರಿಗಳಂತಿದ್ದಾರೆ. 


ಅವರ ಕುರುಬರು ಅವರನ್ನು ತಪ್ಪುದಾರಿಗೆ ಎಳೆದಿ 
ದ್ದಾರೆ. ಅವರ ನಾಯಕರುಗಳು ಅವರನ್ನು ಬೆಟ್ಟ 
ಗಳಲ್ಲಿ ಅಲೆಯುವಂತೆ ಮಾಡಿದ್ದಾರೆ. ಅವರ 
ವಿಶ್ರಾಂತಿಸ್ಥಾನವನ್ನು ಅವರು ಮರೆತುಬಿಟ್ಟಿದ್ದಾರೆ. 
ನನ್ನ ಜನರನ್ನು ಕಂಡವರೆಲ್ಲ ಅವರನ್ನು ನೋಯಿಸಿ 
ದ್ದಾರೆ. ಆ ಶತ್ರುಗಳು, "ನಾವು ಮಾಡಿದ್ದು ತಪ್ಪಲ್ಲ 
ಅವರು ಯೆಹೋವನ ವಿರುದ್ಧ ಪಾಪ ಮಾಡಿ 
ದ್ದಾರೆ. ಯೆಹೋವನು ಅವರ ನಿಜವಾದ ನಿವಾಸ 
ವಾಗಿದ್ದನು. ಯೆಹೋವನು ಅವರ ಪೂರ್ನಿಕರು 
ನಂಬಿದ್ದ ದೇವರಾಗಿದ್ದನು' ಎನ್ನುವರು. 


""ಬಾಬಿಲೋನಿನಿಂದ ಓಡಿಹೋಗಿರಿ. ಬಾಬಿಲೋ 


ನಿನ ಪ್ರದೇಶವನ್ನು ಬಿಟ್ಟುಬಿಡಿ. ಕುರಿಮಂದೆಯ 
ಮುಂದೆ ಹೋಗುವ ಹೋತದಂತೆ ಹೋಗಿರಿ. 
ಉತ್ತರ ದಿಕ್ಕಿನ ಹಲವು ಜನಾಂಗಗಳನ್ನು ನಾನು 
ಒಟ್ಟುಗೂಡಿಸಿ ತರುವೆನು. ಆ ಜನಾಂಗಗಳ 
ಸಮುದಾಯವು ಬಾಬಿಲೋನಿನ ವಿರುದ್ಧ 
ಯುದ್ಧಕ್ಕೆ ಸಿದ್ಧವಾಗುತ್ತದೆ. ಬಾಬಿಲೋನ್‌ ಅವ 
ರಿಗೆ ವಶವಾಗುವುದು. ಆ ಜನಾಂಗಗಳ ಜನರು 
ಬಾಬಿಲೋನಿನ ಮೇಲೆ ಹಲವು ಬಾಣಗಳನ್ನು 
ಪ್ರಯೋಗಮಾಡುವರು. ಆ ಬಾಣಗಳಿಲ್ಲ ಬರಿಗೈ 
ಯಲ್ಲಿ ಯುದ್ಧದಿಂದ ಹಿಂದಿರುಗದ ಶೂರ 
ಸೈನಿಕರಂತಿರುವವು. 

ಕಸ್ಸೀಯ ಸಂಪತ್ತನ್ನೆಲ್ಲ ಶತ್ರು, ಕೊಳ್ಳೆಹೊಡೆಯು 
ವನು. ಶತ್ರು, ಸೈನಿಕರು ತಮಗೆ ಬೇಕಾದುದ್ದೆಲ್ಲ 
ವನ್ನು ತೆಗೆದುಕೊಳ್ಳುವರು ''ಇದು ಯೆಹೋವನ 
ನುಡಿ. 





""ಬಾಬಿಲೋನೇ ನೀನು ಉಲ್ಲಾಸದಲ್ಲಿರುವೆ ಮತ್ತು 


ಸಂತೋಷದಲ್ಲಿರುವೆ. ನೀನು ನನ್ನ ಪ್ರದೇಶವನ್ನು 
ತೆಗೆದುಕೊಂಡೆ. ನೀನು ಕಣತುಳಿಯುವ ಕಡಸಿನ 
ಹಾಗೆ ಕುಣಿದಾಡುತ್ತಿರುವೆ. ನಿನ್ನ ನಗು ಕುದುರೆಗಳ 
ಸಂತೋಷಭರಿತ ಕೆನೆತದಂತೆ ಇದೆ. 


ಯೆರೆಮೀಯ 50:12-25 


12 


"ಈಗ ನಿಮ್ಮ ತಾಯಿಯು ಬಹಳ ನಾಚಿಕೆ ಪಡುವಳು. 


ನಿಮಗೆ ಜನ್ಮಕೊಟ್ಟ ಆ ಸ್ತ್ರೀಯು ಅಪಮಾನ 
ಹೊಂದುವಳು. ಎಲ್ಲಾ ಜನಾಂಗಗಳಲ್ಲಿ ಬಾಬಿ 
ಲೋನ್‌ ಕನಿಷ್ಟವೆನಿಸುವುದು. ಅದು ಬರಿದಾದ 
ಮರುಭೂಮಿಯಂತಾಗುವುದು. 

ದೇವರು ಅವರ ಮೇಲೆ ತನ್ನ ಕೋಪವನ್ನು 
ಪ್ರಕಟಿಸುವನು ಆದುದರಿಂದ ಅಲ್ಲಿ ಯಾರೂ ವಾಸ 
ಮಾಡಲಾರರು. ಬಾಬಿಲೋನ್‌ ನಗರವು 
ಸಂಪೂರ್ಣವಾಗಿ ನಿರ್ಜನವಾಗುವುದು. ""ಬಾಬಿ 
ಲೋನಿನಿಂದ ಹಾದುಹೋಗುವವರೆಲ್ಲ ಭಯ 
ಪಡುವರು. ಅದಕ್ಕೆ ಉಂಟಾದ ದುರ್ಗತಿಯನ್ನು 
ನೋಡಿ ಅವರು ತಮ್ಮ ತಲೆಯಾಡಿಸುವರು. 


""ಬಾಬಿಲೋನಿನ ವಿರುದ್ದ ಯುದಕ್ಕೆ ಸಿದ್ದತೆಗಳನ್ನು 
ಥಿ ಏರ ಧಿ gi 


ಮಾಡಿರಿ. ಬಿಲ್ಲುಗಾರರೇ, ಬಾಬಿಲೋನಿನ ಮೇಲೆ 
ಬಾಣ ಪ್ರಯೋಗ ಮಾಡಿರಿ. ನಿಮ್ಮ ಬಾಣಗಳಲ್ಲಿ 
ಒಂದನ್ನೂ ಉಳಿಸಿಕೊಳ್ಳಬೇಡಿರಿ. ಯೆಹೋವನ 
ವಿರುದ್ಧವಾಗಿ ಪಾಪ ಮಾಡಿದೆ. 

ಬಾಬಿಲೋನಿನ ಸುತ್ತಲೂ ಇರುವ ಸೈನಿಕರೇ ಜಯ 
ಘೋಷಮಾಡಿರಿ. ಈಗ ಬಾಬಿಲೋನ್‌ ಶರಣಾ 
ಗತವಾಗಿದೆ. ಅದರ ಪೌಳಿಗೋಡೆಗಳನ್ನು ಮತ್ತು 
ಕೊತ್ತಲಗಳನ್ನು ಬೀಳಿಸಲಾಗಿದೆ. ಯೆಹೋವನು 
ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುತ್ತಿದ್ದಾನೆ. ಎಲ್ಲಾ 
ಜನಾಂಗಗಳವರು ಬಾಬಿಲೋನಿಗೆ ತಕ್ಕ 
ಶಿಕ್ಷೆಯನ್ನು ಕೊಡಬೇಕು. 

ಬಾಬಿಲೋನಿನ ಜನರಿಗೆ ಬೀಜಗಳನ್ನು ಬಿತ್ತಲು 
ಬಿಡಬೇಡಿ. ಸುಗ್ಗಿ ಮಾಡಲು ಅವರಿಗೆ ಬಿಡಬೇಡಿ. 
ಬಾಬಿಲೋನಿನ ಸೈನಿಕರು ಹಲವಾರು ಸೆರೆಯಾಳು 
ಗಳನ್ನು ಹಿಡಿದುತಂದಿದ್ದಾರೆ. ಈಗ ಶತ್ರು, ಸೈನಿಕರು 
ಬಂದುದರಿಂದ ಆ ಸೆರೆಯಾಳುಗಳು ತಮ್ಮ 
ಪ್ರದೇಶಗಳಿಗೆ ಹಿಂತಿರುಗುತ್ತಿದ್ದಾರೆ, ಆ ಸೆರೆ 
ಯಾಳುಗಳು ತಮ್ಮ ದೇಶಗಳಿಗೆ ಓಡುತ್ತಿದ್ದಾರೆ. 


""ಇಸ್ರೇಲು ದೇಶಗಳಲ್ಲೆಲ್ಲಾ ಚದರಿಹೋದ ಕುರಿ 





ಹಿಂಡಿನಂತಾಗಿದೆ. ಸಿಂಹಗಳಿಗೆ ಹೆದರಿ ಓಡಿ 
ಹೋದ ಕುರಿಗಳಂತಾಗಿದೆ ಇಸ್ರೇಲು. ಅದನ್ನು 
ತಿಂದು ಮುಗಿಸಿದ ಮೊದಲನೆ ಸಿಂಹವೆಂದರೆ 
ಅಶ್ಯೂರದ ರಾಜನು. ಅದರ ಎಲುಬುಗಳನ್ನು 
ಜಗಿದ ಕೊನೆಯ ಸಿಂಹವೆಂದರೆ ಬಾಬಿಲೋನಿನ 
ರಾಜನಾದ ನೆಬೂಕದ್ದೆಚ್ಚರನು.'' 

ಇಸ್ರೇಲಿನ ದೇವರೂ ಸರ್ವಶಕ್ಕನೂ ಆಗಿರುವ 
ಯೆಹೋವನು ಹೀಗೆಂದನು: "ನಾನು ಬಾಬಿ 
ಲೋನಿನ ರಾಜನನ್ನು ಮತ್ತು ಅವನ ದೇಶವನ್ನು 
ಬಹುಬೇಗ ದಂಡಿಸುವೆನು. ಅಶ್ಕೂರದ ರಾಜ 


1018 


20 


21 


2244 


23 


24 


25 


ನನ್ನು ದಂಡಿಸಿದಂತೆ. ನಾನು ಅವನನ್ನು 
ದಂಡಿಸುವೆನು. 

ಆದರೆ ಇಸ್ರೇಲನ್ನು ಪುನಃ ಅದರ ಹುಲ್ಲುಗಾವಲಿಗೆ 
ತರುವೆನು. ಅದು ಕರ್ಮೆಲ್‌ ಬೆಟ್ಟದ ಮೇಲೆ ಮತ್ತು 
ಬಾಷಾನಿನ ಪ್ರದೇಶದಲ್ಲಿ ಮೇಯುವದು. ಅದು 
ತಿಂದು ತೇಗುವದು. ಅದು ಎಫ್ರಾ,ಯೀಮಿನ 
ಮತ್ತು ಗಿಲ್ಯಾದಿನ ಬೆಟ್ಟಗಳಲ್ಲಿ ತಿಂದು ತೃಪ್ತಿ 
ಪಡುವದು.'' 

ಇದು ಯೆಹೋವನ ನುಡಿ. ""ಆ ಸಮಯದಲ್ಲಿ 
ಜನರು ಇಸ್ರೇಲಿನ ದೋಷವನ್ನು ಕಂಡು 
ಹಿಡಿಯಲು ಪ್ರಯತ್ನಿಸುವರು. ಆದರೆ ಯಾವ 
ದೋಷಗಳೂ ಇರುವದಿಲ್ಲ. ಜನರು ಯೆಹೂದದ 
ಪಾಪಗಳನ್ನು ಹುಡುಕುವ ಪ್ರಯತ್ನ ಮಾಡುವರು. 
ಆದರೆ ಯಾವ ಪಾಪಗಳೂ ಸಿಕ್ಕುವದಿಲ್ಲ. ಏಕೆಂದರೆ 
ಇಸ್ರೇಲಿನ ಮತ್ತು ಯೆಹೂದದ ಜನರಲ್ಲಿ ಅಳಿ 
ದುಳಿದ ಕೆಲವು ಜನರನ್ನು ನಾನು ರಕ್ಚಿಸುತ್ತೇನೆ. 
ಅವರ ಪಾಪಗಳನ್ನೆಲ್ಲ ಕ್ಪಮಿಸಿದ್ದೇನೆ.'' 
ಯೆಹೋವನು ಇಂತೆನ್ನುತ್ತಾನೆ: ""ಮೆರಾಥ 
ಯಿಮ್‌ ದೇಶದ ಮೇಲೆ ಧಾಳಿ ಮಾಡಿರಿ. 
ಪೆಕೋದ ಪ್ರದೇಶದಲ್ಲಿ ವಾಸಮಾಡುವ ಜನಗಳ 
ಮೇಲೆ ಧಾಳಿ ಮಾಡಿರಿ. ಅವರ ಮೇಲೆ ಧಾಳಿ 
ಮಾಡಿ ಅವರನ್ನು ಕೊಂದು ಸಂಪೂರ್ಣವಾಗಿ ನಾಶ 
ಮಾಡಿರಿ. ನಾನು ನಿಮಗೆ ಆಜ್ಞಾಪಿಸಿದ್ದೆಲ್ಲವನ್ನು 
ಮಾಡಿರಿ. 





ಯುದ್ಧದ ಆರ್ಭಟವು ದೇಶದಲ್ಲೆಲ್ಲ ಕೇಳಿ 
ಬರುತ್ತಿದೆ. ಅದು ಮಹಾವಿನಾಶದ ಧ್ವನಿಯಾಗಿದೆ. 
ಬಾಬಿಲೋನು ಇಡೀ ಭೂಮಂಡಲಕ್ಕೆ 
"ಸುತ್ತಿಗೆ"ಯಂತಿದೆ. ಆದರೆ ಈಗ ಆ "ಸುತ್ತಿಗೆ'ಯು 
ಮುರಿದು ಚೂರುಚೂರಾಗಿದೆ. ಬಾಬಿಲೋನ್‌ 
ನಿಜವಾಗಿಯೂ ಎಲ್ಲಕ್ಕಿಂತಲೂ ಹೆಚ್ಚು ಹಾಳಾದ 
ಜನಾಂಗವಾಗಿದೆ. 

ಬಾಬಿಲೋನೇ, ನಾನು ನಿನಗಾಗಿ ಒಂದು ಬಲೆ 
ಯನ್ನು ಒಡ್ಡಿದೆ. ನೀನು ತಿಳಿಯದೆ ಸಿಕ್ಕಿಹಾಕಿ 
ಕೊಂಡೆ. ನೀನು ಯೆಹೋವನ ವಿರುದ್ಧ ಹೋರಾ 
ಡಿದೆ. ಆದುದರಿಂದ ನಿನ್ನನ್ನು ಹುಹುಕಿ ವಶಪಡಿಸಿ 
ಕೊಳ್ಳಲಾಯಿತು. 

ಯೆಹೋವನು ತನ್ನ ಆಯುಧಶಾಲೆಯನ್ನು ತೆರೆದಿ 
ದ್ದಾನೆ. ಆತನು ತನ್ನ ಆಯುಧಶಾಲೆಯಿಂದ ತನ್ನ 
ರೋಷದ ಶಸ್ತ್ರಾಸ್ತ್ರಗಳನ್ನು ಹೊರತೆಗೆದಿದ್ದಾನೆ. 
ತಾನು ಮಾಡಬೇಕಾದ ಕಾರ್ಯಕ್ಕಾಗಿ ಸರ್ವಶಕ್ತ 
ನಾದ ಆತನು ಆ ಶಸ್ತ್ರಾಸ್ತ್ರಗಳನ್ನು ಹೊರಗೆ 


26 


27 


28 


294 


3044 


31 


1019 


ತೆಗೆದಿದ್ದಾನೆ. ಕಸ್ಸೀಯರ ದೇಶದಲ್ಲಿ ಆತನು 
ಮಾಡಬೇಕಾದ ಕಾರ್ಯವೊಂದಿದೆ. 


""ಅತಿ ದೂರದಿಂದ ಬಾಬಿಲೋನಿನ ಮೇಲೆ 


ಬೀಳಲು ಬನ್ನಿ. ಅದರ ಧಾನ್ಯದ ಕಣಜಗಳನ್ನು ತೆರೆ 
ಯಿರಿ. ಬಾಬಿಲೋನನ್ನು ಸಂಪೂಣವಾಗಿ ನಾಶ 
ಮಾಡಿರಿ; ಯಾರನ್ನೂ ಜೀವಂತ ಉಳಿಸಬೇಡಿ. 
ಧಾನ್ಯಗಳ ಗುಡ್ಡೆಗಳ ಹಾಗೆ ಶವಗಳ ದೊಡ್ಡ ದೊಡ್ಡ 
ಗುಡ್ಡೆಗಳನ್ನು ಹಾಕಿರಿ. 

ಬಾಬಿಲೋನಿನ ಎಲ್ಲಾ ತರುಣರನ್ನು ಕೊಂದು 
ಹಾಕಿರಿ. ಅವರನ್ನು ಕತ್ತರಿಸಿ ಬಿಡಿ. ಅವರನ್ನು 
ಸೋಲಿಸುವ ಸಮಯ ಬಂದಿದೆ. ಇದು ಅವರಿಗೆ 
ಕೇಡಿನ ಕಾಲ . ಇದು ಅವರನ್ನು ದಂಡಿಸುವ 
ಸಮಯ. 

ಬಾಬಿಲೋನಿನ ಜನರು ಓಡಿಹೋಗುತ್ತಿದ್ದಾರೆ. 
ಅವರು ಆ ದೇಶದಿಂದ ತಪ್ಪಿಸಿಕೊಂಡು ಓಡಿ 
ಹೋಗುತ್ತಿದ್ದಾರೆ. ಆ ಜನರು ಚೀಯೋನಿಗೆ 
ಬಂದು ಬಾಬಿಲೋನಿನಲ್ಲಿ ಯೆಹೋವನು 
ಮಾಡುತ್ತಿದ್ದ ವಿನಾಶದ ಬಗ್ಗೆ ಎಲ್ಲರಿಗೂ ಹೇಳು 
ತ್ತಿದ್ದಾರೆ. ಯೆಹೋವನು ಬಾಬಿಲೋನಿಗೆ ತಕ್ಕ 
ಶಿಕ್ಷೆಯನ್ನು ಕೊಡುತ್ತಿರುವದರ ಬಗ್ಗೆ ಹೇಳುತ್ತಿ 
ದ್ದಾರೆ. ಬಾಬಿಲೋನ್‌ ಯೆಹೋವನ ಆಲಯ 
ವನ್ನು ನಾಶಮಾಡಿತು. ಆದುದರಿಂದ ಈಗ 
ಯೆಹೋವನು ಬಾಬಿಲೋನನ್ನು ನಾಶಮಾಡುತ್ತಿ 
ದ್ದಾನೆ ಎಂದು ಹೇಳುತ್ತಿದ್ದಾರೆ. 

ಬಾಬಿಲೋನಿನ ಮೇಲೆ ಬಾಣ ಪ್ರಯೋಗ 
ಮಾಡಲು ಬಿಲ್ಲುಗಾರರಿಗೆ ಹೇಳಿರಿ. ಆ ಜನರಿಗೆ 
ನಗರವನ್ನು ಮುತ್ತಲು ಹೇಳಿರಿ. ಯಾರೂ ತಪ್ಪಿಸಿ 
ಕೊಂಡು ಹೋಗದಂತೆ ನೋಡಿಕೊಳ್ಳಿ. ಅದು 
ಮಾಡಿದ ದುಷ್ಕತ್ಯಗಳಿಗಾಗಿ ಮುಯ್ಯುತೀರಿಸಿರಿ. 
ಬೇರೆ ಜನಾಂಗಗಳಿಗೆ ಅದು ಮಾಡಿದಂತೆ ಅದಕ್ಕೆ 
ಮಾಡಿರಿ. ಬಾಬಿಲೋನ್‌ ಯೆಹೋವನನ್ನು 
ಗೌರವಿಸಲಿಲ್ಲ. ಪರಿಶುದ್ಧನಿಗೆ ಅವಮಾನ 
ಮಾಡಿದೆ. ಆದುದರಿಂದ ಬಾಬಿಲೋನನ್ನು ಶಿಕ್ಸಿಸ 
ಬೇಕು. 

ಬಾಬಿಲೋನಿನ ತರುಣರನ್ನು ಬೀದಿಗಳಲ್ಲಿ ಕೊಲ್ಲ 
ಲಾಗುವುದು. ಅದರ ಎಲ್ಲಾ ಸೈನಿಕರು ಅಂದು 
ಸಾಯುವರು.” ಯೆಹೋವನು ಇಂತೆನ್ನುತ್ತಾನೆ: 
ಬಾಬಿಲೋನೇ, ನೀನು ತುಂಬಾ ದುರಹಂಕಾರಿ. 
ನಾನು ನಿನಗೆ ವಿರುದ್ಧವಾಗಿದ್ದೇನೆ.'' ನಮ್ಮ ಒಡೆ 
ಯನೂ ಸರ್ವಶಕ್ತನೂ ಆಗಿರುವ ಯೆಹೋವನು 
ಇಂತೆನ್ನುತ್ತಾನೆ. ""ನಾನು ನಿನಗೆ ವಿರುದ್ಧವಾಗಿ 
ದ್ದೇನೆ. ನಿನ್ನನ್ನು ದಂಡಿಸುವ ಸಮಯ ಒಂದಿದೆ. 


32 


33 


35 


36 


37 


38 


3044 


ಯೆರೆಮೀಯ 50:2639 


ದುರಹಂಕಾರಿಯಾದ ಬಾಬಿಲೋನ್‌ ಎಡವಿ 
ಬೀಳುವುದು. ಅದನ್ನು ಎಬ್ಬಿಸಲು ಯಾರೂ 
ಸಹಾಯ ಮಾಡುವದಿಲ್ಲ. ಅದರ ಪಟ್ಟಣಗಳಲ್ಲಿ 
ಬೆಂಕಿಯನ್ನು ಹೊತ್ತಿಸುವೆನು. ಆ ಬೆಂಕಿಯು ಆದರ 
ಸುತ್ತಮುತ್ತಲಿನ ಎಲ್ಲರನ್ನೂ ಸುಟ್ಟು ಬಿಡುವದು.'' 
ಸರ್ವಶಕ್ತನಾದ ಯೆಹೋವನು ಇಂತೆನ್ನುವನು: 
"ಇಸ್ರೇಲಿನ ಮತ್ತು ಯೆಹೂದದ ಜನರು 
ಗುಲಾಮರಾಗಿದ್ದಾರೆ. ವೈರಿಯು ಅವರನ್ನು 
ಹಿಡಿದುಕೊಂಡಿದ್ದಾನೆ. ಆ ವೈರಿಯು ಇಸ್ರೇಲರನ್ನು 
ಹೋಗಬಿಡುವದಿಲ್ಲ. **ಆದರೆ ದೇವರು ಅವ 
ರನ್ನು ಹಿಂದಕ್ಕೆ ಕರೆತರುವನು. ಆತನ ಹೆಸರು 
ಸರ್ವಶಕ್ತನಾದ ಯೆಹೋವನು. ಆತನು ಆ ಜನ 
ರನ್ನು ನಿಶ್ಚಯವಾಗಿ ಕಾಪಾಡುವನು. ಭೂಮಿಗೆ 
ವಿಶ್ರಾಂತಿಯನ್ನು ಕೊಡುವ ಉದ್ದೇಶದಿಂದ 
ಆತನು ಅವರನ್ನು ಕಾಪಾಡುವನು. ಆದರೆ 
ಬಾಬಿಲೋನಿನಲ್ಲಿ ವಾಸಿಸುವ ಜನರಿಗೆ ಆತನು 
ವಿಶ್ರಾಂತಿಯನ್ನು ಕೊಡುವದಿಲ್ಲ. 
ಯೆಹೋವನು ಇಂತೆನ್ನುತ್ತಾನೆ: ""ಖಡ್ಗವೇ, 
ಬಾಬಿಲೋನಿನಲ್ಲಿ ವಾಸಮಾಡುತ್ತಿರುವ ಜನರನ್ನು 
ನಾಶಮಾಹು! ಖಣ್ಗವೇ, ಬಾಬಿಲೋ ನಿನ 
ಅಧಿಕಾರಿಗಳನ್ನು ಮತ್ತು ಪಂಡಿತರನ್ನು ಕೊಂದು 
ಹಾಕು! 

ಖಡ್ಗವೇ, ಬಾಬಿಲೋನಿನ ಯಾಜಕರನ್ನೂ ಸುಳ್ಳು 
ಪ್ರವಾದಿಗಳನ್ನೂ ಕೊಲ್ಲು! ಅವರು ಮುರ್ಯ 
ರಂತಾಗುವರು. ಖಡ್ಗವೇ, ಬಾಬಿಲೋನಿನ ಸೈನಿಕ 
ರನ್ನು ಕೊಲ್ಲು, ಆ ಸೈನಿಕರು ಭಯ ಭೀತ 
ರಾಗಿರುವರು. 

ಖಡ್ಗವೇ, ಬಾಬಿಲೋನಿನ ಕುದುರೆಗಳನ್ನು ಮತ್ತು 
ರಥಗಳನ್ನು ಧ್ವಂಸ ಮಾಡು! ಖಡ್ಗವೇ, ಪರದೇಶ 
ಗಳಿಂದ ಕರೆಸಿದ ಸೈನಿಕರನ್ನು ಕೊಂದುಹಾಕು! ಆ 
ಸೈನಿಕರು ಹೆದರಿದ ಹೆಂಗಸರಂತಾಗಿರುವರು. 
ಖಡ್ಗವೇ, ಬಾಬಿಲೋನಿನ ಭಂಡಾರಗಳನ್ನು ನಾಶ 
ಮಾಡು! ಆ ಐಶ್ವರ್ಯವು ಸೂರೆಗೊಳ್ಳುವುದು. 
ಬಾಬಿಲೋನಿನ ನೀರಿನ ಮೇಲೆ ಒಂದು ಖಡ್ಗ 
ಬೀಳಲಿ. ಆ ನೀರು ಬತ್ತಿಹೋಗುವದು. ಬಾಬಿ 
ಲೋನ್‌ ದೇಶದಲ್ಲಿ ಅನೇಕಾನೇಕ ವಿಗ್ರಹಗಳಿವೆ. 
ಬಾಬಿಲೋನಿನ ಜನರು ಮೂರ್ಹರೆಂಬುದನ್ನು ಆ 
ವಿಗ್ರಹಗಳು ತೋರಿಸುತ್ತವೆ. ಆ ಜನರಿಗೆ ದುರ್ಗತಿ 
ಬರುತ್ತದೆ. 

ಬಾಬಿಲೋನಿನಲ್ಲಿ ಪುನಃ ಜನರು ವಾಸಿಸುವದಿಲ್ಲ. 
ಕಾಡುನಾಯಿ, ಉಷ್ಟಪಕ್ತಿ ಮತ್ತು ಇನ್ನುಳಿದ ಮರು 
ಭೂಮಿಯ ಪ್ರಾಣಿಗಳು ಅಲ್ಲಿ ವಾಸಿಸುವವು. 





ಯೆರೆಮೀಯ 50:40-51:7 


40 


41 


42 


43 


44 


45 


ಆದರೆ ಎಂದೆಂದಿಗೂ ಅಲ್ಲಿ ಮಾನವರು 
ವಾಸಿಸುವದಿಲ್ಲ. 

ದೇವರು ಸೊದೋಮ್‌ ಗೋಮೋರ ನಗರ 
ಗಳನ್ನೂ ಅವುಗಳ ಸುತ್ತಮುತ್ತಲಿನ ಪಟ್ಟಣಗಳನ್ನೂ 
ಸಂಪೂರ್ಣವಾಗಿ ನಾಶಮಾಡಿದನು. ಈಗ ಅಲ್ಲಿ 
ಯಾರೂ ವಾಸಿಸುವದಿಲ್ಲ. ಅದೇ ರೀತಿ ಬಾಬಿ 
ಲೋನಿನಲ್ಲಿ ಯಾರೂ ವಾಸಮಾಡುವದಿಲ್ಲ. ವಾಸ 
ಮಾಡಲು ಅಲ್ಲಿಗೆ ಯಾರೂ ಹೋಗುವದಿಲ್ಲ. 


""ಇಗೋ, ಉತ್ತರದಿಂದ ಜನರು ಬರುತ್ತಿದ್ದಾರೆ. 


ಅವರು ಒಂದು ಪ್ರಬಲ ರಾಷ್ಟ್ರದಿಂದ ಬರುತ್ತಿ 
ದ್ಹಾರೆ. ಇಡೀ ಜಗತ್ತಿನ ಹಲವಾರು ರಾಜರುಗಳು 
ಒಟ್ಟುಗೂಡಿ ಬರುತ್ತಿದ್ದಾರೆ. 

ಅವರ ಸೈನಿಕರ ಹತ್ತಿರ ಬಿಲ್ಲುಗಳು ಮತ್ತು ಭರ್ಜಿ 
ಗಳು ಇವೆ. ಆ ಸೈನಿಕರು ಕ್ರೂರಿಗಳಾಗಿದ್ದಾರೆ. 
ಅವರಿಗೆ ದಯೆದಾಕ್ಬಿಣ್ಯ ಇಲ್ಲ. ಆ ಸೈನಿಕರು ತಮ್ಮ 
ಕುದುರೆಗಳ ಮೇಲೆ ಬರುತ್ತಿದ್ದಾರೆ. ಅವರ ಧ್ವನಿ 
ಆರ್ಭಟಿಸುವ ಸಾಗರದಂತಿದೆ. ಅವರು ಯುದ್ಧಕ್ಕೆ 
ಸಿದ್ದರಾಗಿ ತಮ್ಮತಮ್ಮ ಸ್ಥಳಗಳಲ್ಲಿ ನಿಂತು 
ಕೊಂಡಿದ್ದಾರೆ. ಬಾಬಿಲೋನ್‌ ನಗರವೇ, ಅವರು 
ನಿನ್ನ ಮೇಲೆ ಧಾಳಿ ಮಾಡಲು ಸಿದ್ದರಾಗಿದ್ದಾರೆ. 
ಬಾಬಿಲೋನಿನ ರಾಜನು ಆ ಸೈನ್ಯಗಳ ಬಗ್ಗೆ ಕೇಳಿ 
ಬಹಳ ಗಾಬರಿಗೊಂಡನು; ಹೆದರಿಕೆಯಿಂದ ಅವನ 
ಕೈಗಳು ಚಲಿಸದಂತಾಗಿವೆ. ಪ್ರಸವವೇದನೆಯಂತೆ 
ಅವನಿಗೆ ವೇದನೆಯಾಗಿದೆ.'' 

ಯೆಹೋವನು ಇಂತೆನ್ನುತ್ತಾನೆ: “ಜೋರ್ಡನ್‌ 
ನದಿಯ ಸಮೀಪದ ದಟ್ಟವಾದ ಅರಣ್ಯದಿಂದ 
ಒಮ್ಮೆ ಒಂದು ಸಿಂಹವು ಬರುವುದು. ಆ ಸಿಂಹವು 
ಜನರ ಸಾಕುಪ್ರಾಣಿಗಳಿದ್ದ ಹೊಲಗಳಿಗೆ ನುಗ್ಗು 
ವುದು. ಆ ಪಾಣಿಗಳೆಲ್ಲ ಓಡಿಹೋಗುವವು. ನಾನು 
ಆ ಸಿಂಹದಂತಾಗುವಿನು. ನಾನು ಬಾಬಿಲೋನನ್ನು 
ಅದರ ಪ್ರದೇಶದಿಂದ ಓಡಿಸಿಬಿಹುವೆನು. ಈ 
ಕಾರ್ಯ ಮಾಡಲು ನಾನು ಯಾರನ್ನು ಆರಿಸಲಿ? 


1020 


46 


೫ 


ಬಾಬಿಲೋನಿನ ಹುಲ್ಲುಗಾವಲುಗಳು ಸಂಭವಿ 
ಸಿದ ನಾಶನಕ್ಕೆ ಬೆದರುವವು. 

ಬಾಬಿಲೋನ್‌ ಪತನವಾಗುವುದು. ಆ ಪತನವು 
ಭೂಮಂಡಲವನ್ನು ಅಲುಗಾಡಿಸುವುದು. ಎಲ್ಲಾ 
ಜನಾಂಗಗಳ ಜನರು ಬಾಬಿಲೋನಿನ ವಿನಾಶದ 
ವಿಷಯವನ್ನು ಕೇಳುವರು. 

ಯೆಹೋವನು ಇಂತೆನ್ನುತ್ತಾನೆ: ""ನಾನು 
ಭಯಂಕರವಾದ ಬಿರುಗಾಳಿ ಬೀಸುವಂತೆ 
ಮಾಡುವೆನು. ಅದು ಬಾಬಿಲೋನಿನ ಮೇಲೂ 
ಬಾಬಿಲೋನಿನ ಜನಗಳ ಮೇಲೂ ಬೀಸುವಂತೆ 
ಮಾಡುವೆನು. 

ಬಾಬಿಲೋನನ್ನು ತೂರುವದಕ್ಕಾಗಿ ನಾನು 
ವಿದೇಶಿಯರನ್ನು ಕಳಿಸುವೆನು. ಅವರು ಬಾಬಿ 
ಲೋನನ್ನು ತೂರುವರು. ಆ ಜನರು ಬಾಬಿ 
ಲೋನನ್ನು ಬರಿದುಗೊಳಿಸುವರು. ಸೈನಿಕರು 
ನಗರವನ್ನು ಮುತ್ತುವರು; ಅಪಾರ ವಿನಾಶ 
ಸಂಭವಿಸುವದು. 

ಬಾಬಿಲೋನಿನ ಸೈನಿಕರು ತಮ್ಮ ಬಿಲ್ಲು ಬಾಣ 
ಗಳನ್ನು ಉಪಯೋಗಿಸಲಾರರು. ಅವರು ತಮ್ಮ 
ಕವಚಗಳನ್ನು ಧರಿಸಲಾರರು. ಬಾಬಿಲೋನಿನ 
ಯೋಧರಿಗೆ ಮರುಕ ತೋರಿಸಬೇಡಿ. ಅದರ 
ಸೈನ್ಯವನ್ನು ಸಂಪೂರ್ಣವಾಗಿ ನಾಶಮಾಡಿರಿ. 
ಕಸ್ಲೀಯರ ಪ್ರದೇಶದಲ್ಲಿಯೇ ಬಾಬಿಲೋನಿನ 
ಸೈನಿಕರನ್ನು ಕೊಲ್ಲಲಾಗುವುದು. ಬಾಬಿಲೋನಿನ 
ಬೀದಿಗಳಲ್ಲಿಯೇ ಅವರು ಗಾಯಗೊಳ್ಳುವರು.'' 
ಸರ್ವಶಕ್ತನಾದ ಯೆಹೋವನು ಇಸ್ರೇಲನ್ನು ಮತ್ತು 
ಯೆಹೂದವನ್ನು ವಿಧವೆಯಾಗಿ ಮಾಡಿಲ್ಲ ಆತನು 
ಅವರ ಕೈಬಿಟ್ಟಿಲ್ಲ. ಅವರು ಇಸ್ರೇಲಿನ ಪರಿಶುದ್ಧ 
ನನ್ನು ತೊರೆದು ಅಪರಾಧ ಮಾಡಿದರು. ಅವರು 
ಆತನನ್ನು ತ್ಯಜಿಸಿದರು. ಆದರೆ ಆತನು ಅವರನ್ನು 
ತ್ಯಜಿಸಲಿಲ್ಲ. 

ಬಾಬಿಲೋನಿನಿಂದ ದೂರ ಓಡಿಹೋಗಿರಿ. ನಿಮ್ಮ 





ನನ್ನಂತೆ ಯಾರೂ ಇಲ್ಲ. ನನ್ನನ್ನು ಪ್ರತಿಭಟಿಸು 
ವವರು ಯಾರೂ ಇಲ್ಲ. ಆದುದರಿಂದ ನಾನೇ 
ಅದನ್ನು ಮಾಡುತ್ತೇನೆ. ನನ್ನನ್ನು ಓಡಿಸಲು ಯಾವ 
ಕುರುಬನೂ ಬರಲಾರನು. ನಾನು ಬಾಬಿಲೋ 
ನಿನ ಜನರನ್ನು ಓಡಿಸಿಬಿಡುವೆನು.'' 

ಯೆಹೋವನು ಬಾಬಿಲೋನಿನ ವಿರುದ್ಧ ಮಾಹ 
ಬೇಕೆಂದಿರುವುದನ್ನು ಕೇಳಿರಿ. ಬಾಬಿಲೋನಿನ 
ಜನರ ವಿರುದ್ಧ ಯೆಹೋವನು ನಿಶ್ಚಯಿಸಿರುವು 
ದನ್ನು ಕೇಳಿರಿ. ಶತ್ರುವು ಬಾಬಿಲೋನಿನ ಕುರಿ 
ಮರಿಗಳನ್ನು (ಜನರನ್ನು) ಕೊಂಡೊಯ್ಯುವನು. 


ಪ್ರಾಣಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಓಡಿ 
ಹೋಗಿರಿ. ಇಲ್ಲವಾದರೆ ಬಾಬಿಲೋನಿನ ಪಾಪ 
ದಿಂದ ನೀವೂ ಮರಣಕ್ಕೆ ಗುರಿಯಾಗುವಿರಿ. 
ಅವರು ಮಾಡಿದ ದುಷ್ಟಕಾರ್ಯಗಳಿಗಾಗಿ 
ದೇವರು ಬಾಬಿಲೋನಿನ ಜನರನ್ನು ಶಿಕ್ಷಿಸುವ 
ಕಾಲವಿದು. ಅದು ತಕ್ಕ ಶಿಕ್ಷೆಯನ್ನು 
ಪಡೆಯುವುದು. 

ಬಾಬಿಲೋನ್‌ ಯೆಹೋವನ ಕೈಯಲ್ಲಿನ ಬಂಗಾ 
ರದ ಪಾತ್ರೆಯಂತಿತ್ತು ಲೋಕವೆಲ್ಲವೂ ಮಧ್ಯ 
ಪಾನ ಮಾಡುವಂತೆ ಬಾಬಿಲೋನ್‌ ಮಾಡಿತು. 


1021 


ಜನಾಂಗಗಳು ಬಾಬಿಲೋನಿನ ದ್ರಾಕ್ಷಾರಸವನ್ನು 
ಕುಡಿದು ಹುಚ್ಚಾದವು. 

ಬಾಬಿಲೋನ್‌ ಬೀಳುವುದು; ಬೇಗನೆ ಮುರಿದು 
ಹೋಗುವುದು. ಅದರ ಸಲುವಾಗಿ ಗೋಳಾಡಿರಿ. 
ಅದರ ನೋವಿಗಾಗಿ ಔಷಧಿಯನ್ನು ತೆಗೆದು 
ಕೊಂಡು ಬನ್ನಿ, ಒಂದು ವೇಳೆ ಅದು ಗುಣ 
ಹೊಂದಬಹುದು. 

ನಾವು ಬಾಬಿಲೋನನ್ನು ವಾಸಿಮಾಡುವ ಪ್ರಯತ್ನ 
ಮಾಡಿದೆವು. ಆದರೆ ಅದನ್ನು ವಾಸಿಮಾಡಲು 
ಆಗುವದಿಲ್ಲ. ಆದುದರಿಂದ ಅದನ್ನು ಬಿಟ್ಟು 
ಬಿಡೋಣ. ನಾವು ನಮ್ಮನಮ್ಮ ದೇಶಗಳಿಗೆ 
ಹೋಗೋಣ. ಪರಲೋಕದ ದೇವರು ಬಾಬಿ 
ಲೋನಿಗೆ ವಿಧಿಸಬೇಕಾದ ಶಿಕ್ಷೆಯನ್ನು ನಿರ್ಧರಿಸು 
ವನು. ಬಾಬಿಲೋನಿಗೆ ಏನಾಗಬೇಕೆಂಬುದನ್ನು 
ಆತನು ನಿರ್ಧರಿಸುವನು. 

ನಮ್ಮ ಬಗ್ಗೆಯೂ ಯೆಹೋವನು ನಿರ್ಧಾರ 
ಕೈಗೊಂಡಿದ್ದಾನೆ. ಬನ್ನಿ, ಅದರ ಬಗ್ಗೆ ನಾವು 
ಚೀಯೋನಿನಲ್ಲಿ ಹೇಳೋಣ. ನಮ್ಮ ದೇವರಾದ 
ಯೆಹೋವನು ಮಾಡಿದ್ದನ್ನು ನಾವು ಹೇಳೋಣ. 


"ನಿಮ್ಮ ಬಾಣಗಳನ್ನು ಚೂಪಾಗಿಸಿರಿ. ನಿಮ್ಮ ಕವಚ 


ಗಳನ್ನು ಧರಿಸಿರಿ. ಯೆಹೋವನು ಮೇದ್ಯರ ರಾಜ 
ರನ್ನು ಪ್ರಜೋದಿಸಿದ್ದಾನೆ. ಬಾಬಿಲೋನನ್ನು ನಾಶ 
ಪಡಿಸಬೇಕೆಂಬ ಉದ್ದೇಶದಿಂದ ಆತನು ಅವರನ್ನು 
ಪ್ರಚೋದಿಸಿದ್ದಾನೆ. ಯೆಹೋವನು ಬಾಬಿಲೋ 
ನಿನ ಜನರಿಗೆ ತಕ್ಕ ಶಿಕ್ಬೆಯನ್ನು ಕೊಡುತ್ತಾನೆ. 
ಬಾಬಿಲೋನಿನ ಸೈನ್ಯವು ಜಿರುಸಲೇಮಿನಲ್ಲಿದ್ದ 
ಯೆಹೋವನ ಪವಿತ್ರ ಆಲಯವನ್ನು ನಾಶ 
ಮಾಡಿತು. ಆದುದರಿಂದ ಯೆಹೋವನು ಅವರಿಗೆ 
ತಕ್ಕ ಶಿಕ್ಷೆಯನ್ನು ಕೊಡುವನು. 

ಬಾಬಿಲೋನಿನ ಕೋಟೆಗೋಡೆಯ ವಿರುದ್ಧ 
ಧ್ವಜವನ್ನು ಎತ್ತಿ ಹಾರಿಸಿರಿ. ಹೆಚ್ಚಿನ ಸಂಖ್ಯೆಯಲ್ಲಿ 
ಕಾವಲುಗಾರರನ್ನು ಕರೆದು ತನ್ನಿರಿ. ಯೋಧರನ್ನು 
ಅವರವರ ಸ್ಥಾನಗಳಲ್ಲಿ ನಿಲ್ಲಿಸಿರಿ. ಗುಪ್ತವಾಗಿ ದಾಳಿ 
ಮಾಡುವುದಕ್ಕೆ ಸಿದ್ಧರಾಗಿರಿ. ಯೆಹೋವನು ತನ್ನ 
ಯೋಜನೆಗಳಂತೆ ಕಾರ್ಯ ನೆರೆವೇರಿಸುವನು. 
ಯೆಹೋವನು ಬಾಬಿಲೋನಿನ ಜನರ ವಿರುದ್ಧ 
ಹೇಳಿರುವಂತೆಯೇ ಮಾಹುವನು. 
ಬಾಬಿಲೋನೇ, ನೀನು ಸಮೃದ್ಧವಾದ ನೀರಿನ 
ಹತ್ತಿರ ಇರುವೆ. ನೀನು ಸಂಪತ್ತಿನಿಂದ ಸಮೃದ್ಧ 
ವಾಗಿರುವೆ. ಆದರೆ ಒಂದು ಜನಾಂಗವಾಗಿ ನೀನು 
ಬಹಳ ಕಾಲ ಮುಂದುವರೆಯಲಾರೆ. ನಿನ್ನ ವಿನಾಶ 
ಕಾಲ ಸಮೀಪಿಸಿದೆ. 


14 


20 


21 


ಯೆರೆಮೀಯ 51:8-21 


ಸರ್ವಶಕ್ತನಾದ ಯೆಹೋವನು ತನ್ನ ಮೇಲೆ ಆಣೆ 
ಇಟ್ಟುಕೊಂಡು ಹೀಗೆ ಹೇಳಿದ್ದಾನೆ: ""ಬಾಬಿ 
ಲೋನೇ, ನಾನು ಖಂಡಿತವಾಗಿ ನಿನ್ನನ್ನು ವೈರಿ 
ಸೈನಿಕರಿಂದ ತುಂಬಿಸಿ ಬಿಡುವೆನು. ಅವರು 
ಮಿಡತೆಗಳ ಸಮೂಹದಂತೆ ವ್ಯಾಪಿಸುವರು. ಆ ಸೈನಿ 
ಕರು ನಿಮ್ಮ ವಿರುದ್ಧ ಯುದ್ಧದಲ್ಲಿ ಜಯಗಳಿಸು 
ವರು. ಅವರು ನಿಮ್ಮ ಮೇಲೆ ನಿಂತುಕೊಂಡು 
ಜಯಘೋಷ ಮಾಡುವರು.'' 

ಯೆಹೋವನು ತನ್ನ ಅಪಾರ ಶಕ್ತಿಯಿಂದ ಭೂಮಿ 
ಯನ್ನು ಸೃಷ್ಟಿಸಿದನು. ತನ್ನ ಜ್ಞಾನದಿಂದ ಈ ಲೋಕ 
ವನ್ನು ನಿರ್ಮಿಸಿದನು. ತನ್ನ ವಿವೇಕದಿಂದ ಆಕಾಶ 
ವನ್ನು ಹರಡಿದನು. 

ಆತನು ಗರ್ಜಿಸಿದಾಗ ಸಮುದ್ರದ ನೀರು 
ಭೋರ್ಗರೆಯುತ್ತದೆ. ಆತನು ಇಡೀ ಭೂಮಂಡ 
ಲದಿಂದ ಮೋಡಗಳು ಮೇಲೆ ಹೋಗುವಂತೆ 
ಮಾಡುತ್ತಾನೆ. ಆತನು ಮಳೆಯ ಜೊತೆ ಮಿಂಚನ್ನು 
ಕಳುಹಿಸುತ್ತಾನೆ. ತನ್ನ ಭಂಡಾರದಿಂದ ಗಾಳಿ 
ಯನ್ನು ಹೊರಗೆ ಬಿಹುತ್ತಾನೆ. 

ಆದರೆ ಜನರು ಬುದ್ದಿಹೀನರಾಗಿದ್ದಾರೆ. ದೇವರ 
ಕಾರ್ಯವನ್ನು ತಿಳಿಯದವರಾಗಿದ್ದಾರೆ. ಕುಶಲ 
ಕೆಲಸಗಾರರು ಸುಳ್ಳುದೇವರುಗಳ ವಿಗ್ರಹಗಳನ್ನು 
ಮಾಡುತ್ತಾರೆ. ಆ ವಿಗ್ರಹಗಳು ಕೇವಲ ಸುಳ್ಳು 
ದೇವತೆಗಳೇ. ಆ ಕೆಲಸಗಾರರು ಎಷ್ಟು ಮೂರ್ಬ 
ರೆಂಬುದನ್ನು ಅವು ತೋರಿಸುತ್ತವೆ. ಆ ವಿಗ್ರಹಗಳು 
ಜೀವಂತವಾಗಿರುವದಿಲ್ಲ. 

ಆ ಪ್ರತಿಮೆಗಳು ನಿಷ್ಟಯೋಜಕವಾದವುಗಳೇ. ಆ 
ವಿಗ್ರಹಗಳನ್ನು ಮಾಡಿದವರು ಜನರೇ. ಅವುಗಳು 
ಕೇವಲ ಹಾಸ್ಯಾಸ್ಪದ ಪಸ್ತುಗಳಲ್ಲದೆ ಮತ್ತೇನೂ 
ಅಲ್ಲ. ಅವುಗಳ ಬಗ್ಗೆ ತೀರ್ಪುಕೊಡುವ ಕಾಲ 
ಬರುವದು; ಆ ವಿಗ್ರಹಗಳನ್ನು ನಾಶಮಾಡ 
ಲಾಗುವುದು. 

ಆದರೆ ಯಾಕೋಬ್ಯರ ಸ್ವಾಸ್ತವಾದಾತನು ಆ 
ನಿಷ್ಟಯೋಜಕ ವಿಗ್ರಹಗಳಂತಲ್ಲ. ಜನರು ದೇವ 
ರನ್ನು ಸೃಷ್ಟಿಸಲಿಲ್ಲ. ದೇವರು ತನ್ನ ಜನರನ್ನು 
ಸೃಷ್ಟಿಸಿದನು. ದೇವರು ಎಲ್ಲವನ್ನು ಸೃಷ್ಟಿಸಿದನು. 
ಆತನ ಹೆಸರು ಸರ್ವಶಕ್ತನಾದ ಯೆಹೋವನು. 
ಯೆಹೋವನು ಇಂತೆನ್ನುತ್ತಾನೆ: ""ಬಾಬಿಲೋನೇ, 
ನೀನು ನನ್ನ ಗದೆ. ಜನಾಂಗಗಳನ್ನು ಜಿಜ್ಜಿಹಾಕಲೂ 
ರಾಜ್ಯಗಳನ್ನು ಧ್ವಂಸ ಮಾಡಲೂ ನಾನು ನಿನ್ನನ್ನು 
ಬಳಸುತ್ತೇನೆ. 

ಕುದುರೆಗಳನ್ನೂ ಅದರ ಸವಾರರನ್ನೂ ಜಜ್ಜಿ 
ಹಾಕಲು ನಾನು ನಿನ್ನನ್ನು ಬಳಸುತ್ತೇನೆ. 





ಯೆರೆಮೀಯ 51:22-34 


22 


23 


24 


25 


26 


27: 


ರಥಗಳನ್ನೂ ಸಾರಥಿಗಳನ್ನೂ ಪುಡಿಪುಡಿ ಮಾಡಲು 
ನಾನು ನಿನ್ನನ್ನು ಬಳಸುತ್ತೇನೆ. 

ಗಂಡಸರನ್ನೂ ಹೆಂಗಸರನ್ನೂ ಸಂಹರಿಸುವದಕ್ಕಾಗಿ 
ನಾನು ನಿನ್ನನ್ನು ಬಳಸುತ್ತೇನೆ. ವೃದ್ಧರನ್ನೂ ತರುಣ 
ರನ್ನೂ ನಾಶಪಡಿಸಲು ನಾನು ನಿನ್ನನ್ನು ಬಳಸು 
ತ್ತೇನೆ. ತರುಣರನ್ನೂ ತರುಣಿಯರನ್ನೂ ಧ್ವಂಸ 
ಮಾಡಲು ನಾನು ನಿನ್ನನ್ನು ಬಳಸುತ್ತೇನೆ. 
ಕುರುಬರನ್ನೂ ಕುರಿಹಿಂಡನ್ನೂ ನಾಶಮಾಡುವದ 
ಕ್ಕಾಗಿ ನಾನು ನಿನ್ನನ್ನು ಬಳಸುತ್ತೇನೆ. ರೈತರನ್ನೂ 
ಮತ್ತು ಹಸುಗಳನ್ನೂ ಸಂಹರಿಸುವದಕ್ಕಾಗಿ ನಾನು 
ನಿನ್ನನ್ನು ಬಳಸುತ್ತೇನೆ. ಅಧಿಪತಿಗಳನ್ನೂ ಪ್ರಮುಖ 
ಅಧಿಕಾರಿಗಳನ್ನೂ ನುಚ್ಚುನೂರು ಮಾಡುವದ 
ಕ್ಕಾಗಿ ನಾನು ನಿನ್ನನ್ನು ಬಳಸುತ್ತೇನೆ. 

ಆದರೆ ನಾನು ಬಾಬಿಲೋನಿಗೆ ಮುಯ್ಯಿತೀರಿಸು 
ವೆನು. ನಾನು ಬಾಬಿಲೋನಿನ ಎಲ್ಲಾ ಜನರಿಗೆ 
ಮುಯ್ಯಿತೀರಿಸುವೆನು. ಅವರು ಚೀಯೋನಿಗೆ 
ಮಾಡಿದ ಎಲ್ಲಾ ದುಷ್ಕಾರ್ಯಗಳಿಗಾಗಿ ನಾನು 
ಮುಯ್ಯುತೀರಿಸುವೆನು. ಯೆಹೂದವೇ, ನಿನ್ನ 
ಎದುರಿನಲ್ಲಿಯೇ ಅವರಿಗೆ ಮುಯ್ಯಿತೀರಿಸು 
ವೆನು.'' ಇದು ಯೆಹೋವನ ನುಡಿ. 
ಯೆಹೋವನು ಇಂತೆನ್ನುತ್ತಾನೆ: ""ಬಾಬಿಲೋನೇ, 
ನೀನೊಂದು ವಿನಾಶಕಾರಿ ಪರ್ವತ. ನಾನು ನಿನ್ನ 
ವಿರುದ್ಧವಾಗಿದ್ದೇನೆ. ಬಾಬಿಲೋನೇ ನೀನು ಇಡೀ 
ಭೂಮಂಹಲವನ್ನು ನಾಶಮಾಡಿರುವೆ. ನಾನು 
ನಿನಗೆ ವಿರೋಧಿಯಾಗಿರುವೆನು. ನಾನು ನಿನ್ನ 
ವಿರುದ್ಧ ಕೈಮಾಡುವೆನು. ನಾನು ನಿನ್ನನ್ನು ಜರಿಯ 
ಮೇಲಿಂದ ಕೆಳಕ್ಕೆ ಉರುಳಿಸುವಿನು. ನಾನು ನಿನ್ನನ್ನು 
ಸುಟ್ಟುಹೋದ ಪರ್ವತವನ್ನಾಗಿ ಮಾಡುವೆನು. 
ನಿಮ್ಮಿಂದ ಜನರಿಗೆ ಮೂಲೆಗಲ್ಲಾಗುವಷ್ಟು ದೊಡ್ಡ 
ಕಲ್ಲು ಸಹ ಸಿಗಲಾರದು. ಜನರು ತಮ್ಮ ಕಟ್ಟಡದ 
ಅಸ್ಲಿವಾರಕ್ಕಾಗಿ ಒಂದು ಕಲ್ಲು ಬಂಡೆಯನ್ನು 
ಬಾಬಿಲೋನಿನಿಂದ ತೆಗೆದುಕೊಂಡು ಹೋಗ 
ಲಾರರು. ಏಕೆಂದರೆ ಶಾಶ್ವತವಾಗಿ ನಿಮ್ಮ ನಗರವು 
ಒಡೆದ ಕಲ್ಲುಗಳ ಗುಡ್ಡೆಯಾಗುವುದು.'' 
ಯೆಹೋವನು ಇಂತೆನ್ನುತ್ತಾನೆ: 


"ಎಲ್ಲಾ ದೇಶಗಳಲ್ಲಿ ಯುದ್ದದ ಧ್ಹಜವನು 
mn ೧ ಧಿ ದ ಡು 


ಹಾರಿಸಿರಿ. ಎಲ್ಲಾ ರಾಷ್ಟ್ರಗಳಲ್ಲಿ ತುತ್ತೂರಿಗಳನ್ನು 
ಊದಿರಿ. ಬಾಬಿಲೋನಿನ ವಿರುದ್ಧ ಹೋರಾ 
ಹಲು ಎಲ್ಲಾ ಜನಾಂಗಗಳಿಗೆ ಸಿದ್ಧಗೊಳಿಸಿರಿ. 
ಅರರಾಟ್‌, ಮಿನ್ನಿ, ಅಷ್ಕೆನಜ್‌ ಎಲ್ಲಾ ರಾಜ್ಯ 
ಗಳನ್ನು ಬಾಬಿಲೋನಿನ ವಿರುದ್ಧ ಯುದ್ಧ 


1022 


28 


29 


30 


31 


32 


33 


34 


ಮಾಡಲು ಕರೆಯಿರಿ. ಸೈನ್ಯದ ಮುಂದಾಳಾಗಿರಲು 
ಒಬ್ಬ ಸೇನಾಧಿಪತಿಯನ್ನು ಆರಿಸಿರಿ. ಮಿಡತೆಯ 
ದಂಡಿನಂತೆ ಅಪಾರವಾಗಿರುವ ಅಶ್ವಬಲವನ್ನು 
ಕಳುಹಿಸಿರಿ. 

ಅದರ ವಿರುದ್ಧ ಯುದ್ದಕ್ಕಾಗಿ ಜನಾಂಗಗಳನ್ನು 
ಸಿದ್ದಮಾಡಿರಿ. ಮೇದ್ಯರ ರಾಜರನ್ನು ಸಿದ್ಧಮಾಡಿರಿ. 
ಅವರ ಅಧಿಪತಿಗಳನ್ನು ಮತ್ತು ಎಲ್ಲಾ ಮುಖ್ಯ 
ಅಧಿಕಾರಿಗಳನ್ನು ಸಿದ್ಧಗೊಳಿಸಿರಿ. ಬಾಬಿಲೋನಿನ 
ವಿರುದ್ಧ ಯುದ್ಧ ಮಾಡಲು ಅವರು ಆಳುವ ಎಲ್ಲಾ 
ದೇಶಗಳನ್ನು ಸನ್ನದ್ಧಗೊಳಿಸಿರಿ. 
ನೋವಿನಿಂದಲೊ ಎಂಬಂತೆ ಭೂಮಿಯು ನಡು 
ಗುತ್ತದೆ ಮತ್ತು ಹೊರಳಾಡುತ್ತದೆ. ಯೆಹೋವನು 
ತಾನು ಯೋಚಿಸಿದಂತೆ ಬಾಬಿಲೋನಿಗೆ ಮಾಡಿ 
ದಾಗ ಅದು ನಡುಗುತ್ತದೆ. ಬಾಬಿಲೋನನ್ನು 
ಯಾರೂ ವಾಸಮಾಡದ ಮರುಭೂಮಿಯನ್ನಾಗಿ 
ಮಾಡಬೇಕೆಂಬುದು ಯೆಹೋವನ ಯೋಜನೆ. 
ಬಾಬಿಲೋನಿನ ಸೈನಿಕರು ಕಾದಾಡುವದನ್ನು 
ನಿಲ್ಲಿಸಿದ್ದಾರೆ. ಅವರು ತಮ್ಮ ಕೋಟೆಗಳಲ್ಲಿದ್ದಾರೆ. 
ಅವರ ಬಲ ನಷ್ಟವಾಗಿದೆ. ಅವರು ಭಯಪಟ್ಟ 
ಹೆಂಗಸಿನಂತಾಗಿದ್ದಾರೆ. ಬಾಬಿಲೋನಿನ ಮನೆ 
ಗಳು ಉರಿಯುತ್ತಿವೆ. ಅದರ ಬಾಗಿಲಿನ ಅಗುಳಿ 
ಗಳು ಮುರಿದುಹೋಗಿವೆ. 

ಒಬ್ಬ ಸಂದೇಶಕನಾದ ಮೇಲೆ ಇನ್ನೊಬ್ಬ ಸಂದೇಶಕ 
ಬರುವನು. ಸಂದೇಶಕರ ಮೇಲೆ ಸಂದೇಶಕರು 
ಬಂದು, ಇಡೀ ನಗರವನ್ನು ವಶಪಡಿಸಿಕೊಳ್ಳ 
ಲಾಗಿದೆ, ಎಂದು ಬಾಬಿಲೋನಿನ ರಾಜನಿಗೆ 
ತಿಳಿಸುತ್ತಾರೆ. 

ಹಾಯ್ದಡಗಳನ್ನು ವಶಪಡಿಸಿಕೊಂಡಿದ್ದಾರೆ; ಬದಿ 
ನೆಲವು ಉರಿಯುತ್ತಿದೆ. ಬಾಬಿಲೋನಿನ ಎಲ್ಲಾ 
ಸೈನಿಕರು ಅಂಜಿಕೊಂಡಿದ್ದಾರೆ.'' 

ಇಸ್ರೇಲರ ದೇವರೂ ಸರ್ವಶಕ್ತನೂ ಆಗಿರುವ 
ಯೆಹೋವನು ಹೀಗೆನ್ನುವನು: ""ಬಾಬಿಲೋನಿನ 
ನಗರವು ಒಂದು ಕಣದಂತೆ ಇದೆ. ಸುಗ್ಗಿಯ ಕಾಲ 
ದಲ್ಲಿ ಜನರು ಕಾಳನ್ನು ಹೊಟ್ಟಿನಿಂದ ಬೇರ್ಪಡಿಸು 
ವದಕ್ಕಾಗಿ ಅದನ್ನು ಬಡಿಯುತ್ತಾರೆ. ಬಾಬಿಲೋ 
ನಿನ ಸುಗ್ಗಿಯ ಕಾಲ (ವಿನಾಶ ಕಾಲ) ಹತ್ತಿರ 
ವಾಗುತ್ತಲಿದೆ. 

ಹಿಂದಿನ ಕಾಲದಲ್ಲಿ ""ಬಾಬಿಲೋನಿನ ರಾಜ ನಾದ 
ನೆಬೂಕದ್ದೆಚ್ಚರನು ನಮ್ಮನ್ನು ಹಾಳು ಮಾಡಿದನು; 
ನಮ್ಮನ್ನು ಹಿಂಸಿಸಿದನು: ನಮ್ಮ ಜನರನ್ನು ಸೆರೆ 
ಒಯ್ದನು. ಆಗ ನಾವು ಒಂದು ಬರಿದಾದ ಪಾತ್ರೆ 
ಯಂತಾದೆವು. ಅವನು ನಮ್ಮ ಎಲ್ಲಾ ಉತ್ತಮ 


35 


36 


37 


38 


39 


4044 


1023 


ವಸ್ತುಗಳನ್ನು ತೆಗೆದುಕೊಂಡು ಹೋದನು. ತನಗೆ 
ತೃಪ್ತಿ ಆಗುವವರೆಗೆ ಎಲ್ಲವನ್ನು ತಿಂದು ತೇಗಿದ 
ರಾಕ್ಬಸನಂತಿದ್ದನು. ಅವನು ನಮ್ಮೆಲ್ಲ ಉತ್ಕೃಷ್ಟ 
ವಸ್ತುಗಳನ್ನು ಕಿತ್ತುಕೊಂಡು ನಮ್ಮನ್ನು ದೂರ 
ಎಸೆದನು. 

ನಮ್ಮನ್ನು ನೋಯಿಸಲು ಬಾಬಿಲೋನ್‌ ಭಯಂ 
ಕರ ಕೆಲಸವನ್ನು ಮಾಡಿತು. ಈಗ ಬಾಬಿಲೋ 
ನಿಗೂ ಅಂಥಾ ಸ್ಥಿತಿ ಬರಲೆಂದು ನನ್ನ ಆಶೆ.'' 
ಚೇಯೋನ್‌ ನಿವಾಸಿಗಳು ಹೀಗೆಂದರು: ""ಬಾಬಿ 
ಲೋನಿನ ಜನರು ನಮ್ಮ ಜನರನ್ನು ಕೊಲ್ಲುವ 
ಪಾಪವನ್ನು ಮಾಡಿದ್ದಾರೆ. ಈಗ ಅವರು ಮಾಡಿದ 
ದುಷ್ಕಾರ್ಯಗಳಿಗಾಗಿ ಅವರನ್ನು ಶಿಕ್ಸಿಸ 
ಲಾಗುತ್ತಿದೆ'' ಎಂದು ಜೆರುಸಲೇಮ್‌ ನಗರ 
ಹೇಳುವುದು. 

ಯೆಹೋವನು ಇಂತೆನ್ನುವನು: “ಯೆಹೂದವೇ, 
ನಾನು ನಿನ್ನನ್ನು ರಕ್ಟಿಸುವೆನು. ನಿಶ್ಚಿತವಾಗಿ ಬಾಬಿ 
ಲೋನಿಗೆ ಶಿಕ್ಬೆ ಆಗುವಂತೆ ನಾನು ನೋಡಿ 
ಕೊಳ್ಳುತ್ತೇನೆ. ನಾನು ಬಾಬಿಲೋನಿನ ಸಮುದ್ರ, 
ವನ್ನು ಒಣಗಿಸಿಬಿಡುವೆನು. ಅದರ ನೀರಿನ 
ಚಿಲುಮೆಗಳು ಬತ್ತುವಂತೆ ಮಾಡುತ್ತೇನೆ. 
ಬಾಬಿಲೋನು ನಾಶವಾದ ಕಟ್ಟಡಗಳ ಗುಡ್ಡೆ 
ಯಾಗುವುದು. ಬಾಬಿಲೋನು ಕಾಹುನಾಯಿಗಳ 
ನಿವಾಸವಾಗುವುದು. ಜನರು ಕಲ್ಲುಬಂಡೆಗಳ 
ಗುಡ್ಡೆಯನ್ನು ನೋಡಿ ಆಶ್ಚರ್ಯಪಡುವರು. 
ಬಾಬಿಲೋನಿನ ಬಗ್ಗೆ ಜನರು ತಲೆಯಾಡಿ 
ಸುವರು. ಬಾಬಿಲೋನು ನಿರ್ಜನ ಪ್ರದೇಶ 
ವಾಗುವುದು. 


""ಬಾಬಿಲೋನಿನ ಜನರು ಗರ್ಜಿಸುವ ಪ್ರಾಯದ 


ಸಿಂಹಗಳಂತಿದ್ದಾರೆ. ಅವರು ಮರಿಸಿಂಹಗಳಂತೆ 
ಗುರುಗುಟ್ಟುವರು. 

ಆ ಜನರು ಬಲಶಾಲಿಗಳಾದ ಸಿಂಹಗಳಂತೆ 
ವರ್ತಿಸುತ್ತಿದ್ದಾರೆ. ನಾನು ಅವರಿಗೊಂದು ಔತಣ 
ವನ್ನೇರ್ಪಡಿಸುವೆನು. ಅವರಿಗೆ ಮತ್ತೇರುವಂತೆ 
ಕುಡಿಸುವೆನು. ಅವರು ನಗುನಗುತ್ತಾ ಸಂತೋಷ 
ದಿಂದ ಕಾಲ ಕಳೆಯುವರು. ಆಮೇಲೆ ಅವರು 
ಶಾಶ್ವತವಾಗಿ ಮಲಗುವರು. ಅವರು ಮತ್ತೆ ಏಳ 
ಲಾರರು.'' ಇದು ಯೆಹೋವನ ನುಡಿ. 


ನಾನು ಬಾಬಿಲೋನಿನ ಜನರನ್ನು ವಧೆಗಾಗಿ 
ತೆಗೆದುಕೊಂಡು ಹೋಗುವೆನು. ಬಾಬಿಲೋನಿನ 
ಗತಿ ವಧೆಗಾಗಿ ತಂದ ಕುರಿ, ಟಗರು ಮತ್ತು 
ಹೋತಗಳಂತೆ ಆಗುವುದು. 


414 


42 


43 


44 


45 


4644 


47 


48 


ಯೆರೆಮೀಯ 51:35-48 


ಶೇಷಕನು''* ಶತ್ರುಗಳ ವಶವಾಗುವನು. ಲೋಕ 
ದಲ್ಲಿಯೇ ಅತ್ಯುತ್ತಮವಾದ ಮತ್ತು ಹೆಮ್ಮೆಪಡುವ 
ದೇಶವು ವೈರಿಗಳ ಕೈವಶವಾಗುವುದು. ಬೇರೆ 
ಜನಾಂಗದ ಜನರು ಬಾಬಿಲೋನಿನ ಕಡೆಗೆ 
ನೋಡಿದಾಗ ಅಲ್ಲಿನ ಸ್ಥಿತಿಗತಿಗಳನ್ನು ಕಂಡು 
ಭಯಪಹುವರು. 

ಸಾಗರವು ಬಾಬಿಲೋನಿನ ಮೇಲೆ ನುಗ್ಗುವುದು. 
ಅದರ ಆರ್ಭಟಿಸುವ ತೆರೆಗಳು ಅದನ್ನು ಮುಚ್ಚಿ 
ಬಿಡುವವು. 

ಬಾಬಿಲೋನಿನ ಪಟ್ಟಣಗಳು ಬರಿದಾದ ಊರುಗ 
ಳಾಗುವವು. ಬಾಬಿಲೋನು ಮರುಭೂಮಿಯಾ 
ಗುವುದು. ಅದು ನಿರ್ಜನವಾದ ನೆಲವಾಗುವುದು. 
ಜನರು ಬಾಬಿಲೋನಿನ ಮೂಲಕ ಪ್ರಯಾಣ 
ಮಾಡಲಾಗದು. 

ನಾನು ಬಾಬಿಲೊನಿನ ಬೇಲ್‌ ದೇವರನ್ನು 
ದಂಡಿಸುವೆನು. ಅವನು ನುಂಗಿದ ಜನರನ್ನು 
ಅವನು ಕಕ್ಕುವಂತೆ ಮಾಹುವೆನು. ಬೇರೆ ಜನಾಂಗ 
ಗಳು ಬಾಬಿಲೋನಿಗೆ ಬರಲಾರವು. ಬಾಬಿಲೋ 
ನಿನ ಸುತ್ತಲಿನ ಗೋಡೆಯು ಬೀಳುವುದು. 

ನನ್ನ ಜನರೇ, ಬಾಬಿಲೋನ್‌ ನಗರದಿಂದ 
ಹೊರಗೆ ಬನ್ನಿ. ನಿಮ್ಮ ಪ್ರಾಣಗಳನ್ನು ಉಳಿಸಿ 
ಕೊಳ್ಳಲು ಓಡಿಹೋಗಿರಿ. ಯೆಹೋವನ 
ಭಯಂಕರ ಕೋಪದಿಂದ ತಪ್ಪಿಸಿಕೊಳ್ಳಲು ಓಡಿ 
ಹೋಗಿರಿ. 


ನನ್ನ ಜನರೇ, ದುಃಖಿಸಬೇಡಿ, ವದಂತಿಗಳು 
ಹಬ್ಬುತ್ತವೆ. ಆದರೆ ಹೆದರಬೇಡಿ. ಒಂದು ವದಂತಿ 
ಈ ವರ್ಷ ಬರುವುದು. ಮುಂದಿನ ವರ್ಷ 
ಮತ್ತೊಂದು ವದಂತಿ ಬರಬಹುದು. ದೇಶದಲ್ಲಿ 
ಭಯಂಕರವಾದ ಯುದ್ಧದ ಬಗ್ಗೆ ವದಂತಿಗಳು 
ಕೇಳಿಬರುವವು. ರಾಜರುಗಳು ಬೇರೆ ರಾಜರುಗ 
ಳೊಂದಿಗೆ ಯುದ್ಧ ಮಾಡುತ್ತಿರುವ ವದಂತಿಗಳು 
ಕೇಳಿಬರುವವು. 

ನಾನು ಬಾಬಿಲೋನಿನ ಸುಳ್ಳು ದೇವತೆಗಳನ್ನು 
ದಂಡಿಸುವ ಸಮಯ ಖಂಡಿತವಾಗಿ ಬರುವುದು. 
ಬಾಬಿಲೋನಿನ ಇಡೀ ಪ್ರದೇಶವು 
ನಾಚಿಕೆಪಡುವುದು. ನಗರದ ಬೀದಿಗಳಲ್ಲಿ 
ಅನೇಕಾನೇಕ ಶವಗಳು ಬಿದ್ದಿರುವವ. 

ಆಗ ಭೂಮ್ಯಾಕಾಶಗಳು ಮತ್ತು ಅವುಗಳಲ್ಲಿರುವ 
ಸಮಸ್ತ ವಸ್ತುಗಳು ಬಾಬಿಲೋನಿನ ಬಗ್ಗೆ 
ಹರ್ಷಧ್ವನಿ ಮಾಡುವವು. ಏಕೆಂದರೆ ಸೈನ್ಯವು 





ಶೇಷಕ ಬಾಬಿಲೋನಿನ ರಹಸ್ಯವಾದ ಹೆಸರು. 


ಯೆರೆಮೀಯ 51:49-62 


494 


50 


51 


52 


53 


54 


55 


56 


ಉತ್ತರದಿಂದ ಬಂದಿತು, ಬಾಬಿಲೋನಿನ ವಿರುದ್ಧ 
ಯುದ್ಧಮಾಡಿತು'' ಇದು ಯೆಹೋವನ ನುಡಿ. 
ಬಾಬಿಲೋನ್‌ ಇಸ್ರೇಲರನ್ನು ಕೊಂದಿತು. ಬಾಬಿ 
ಲೋನ್‌ ಭೂಮಂಡಲದ ಎಲ್ಲೆಡೆಯ ಜನರನ್ನು 
ಕೊಂದಿತು. ಅದಕ್ಕಾಗಿ ಬಾಬಿಲೋನ್‌ ಪತನ 
ವಾಗಲೇಬೇಕು. 

ನೀವು ಖಣ್ಗಗಳಿಂದ ತಪ್ಪಿಸಿಕೊಂಡಿರಿ. ನೀವು 
ಅವಸರಮಾಡಿ ಬಾಬಿಲೋನನ್ನು ಬಿಡಬೇಕು. 
ತಡೆಯಬೇಡಿ, ನೀವು ಬಹಳ ದೂರಪ್ರದೇಶದಲ್ಲಿ 
ಇದ್ದೀರಿ. ಆದರೆ ನೀವು ಇರುವಲ್ಲಿಯೇ 
ಯೆಹೋವನನ್ನು ಸ್ಮರಿಸಿರಿ; ಜಿರುಸಲೇಮನ್ನೂ 
ಸ್ಮರಿಸಿಕೊಳ್ಳಿರಿ. 


“ಯೆಹೂದದ ಜನರಾದ ನಾವು ನಾಚಿಕೆಪಟ್ಟೆವು. 


ಜನರು ನಮ್ಮನ್ನು ಅಪಮಾನಗೊಳಿಸಿದ್ದರಿಂದ 
ನಾವು ನಾಚಿಕೆಪಟ್ಟಿದ್ದೇವೆ. ಏಕೆಂದರೆ ಯೆಹೋವನ 
ಆಲಯದ ಪವಿತ್ರ, ಸ್ಥಳಗಳಲ್ಲಿ ಅಪರಿಚಿತರು 
ಪ್ರವೇಶಗೈದಿದ್ದಾರೆ.'' 

ಯೆಹೋವನು ಇಂತೆನ್ನುವನು: ""ಬಾಬಿಲೋನಿನ 
ವಿಗ್ರಹಗಳನ್ನು ನಾನು ದಂಡಿಸುವ ಕಾಲ ಬರುತ್ತಿದೆ. 
ಆಗ ಆ ದೇಶದಲ್ಲೆಲ್ಲಾ ಗಾಯಗೊಂಡ ಜನರು 
ನೋವಿನಿಂದ ಗೋಳಾಹುವರು. 

ಬಾಬಿಲೋನ್‌ ನಗರವು ಗಗನ ಚುಂಬಿಯಾಗಿ 
ಬೆಳೆಯಬಹುದು. ಅದು ತನ್ನ ಕೋಟೆಗಳನ್ನು 
ಭದ್ರಪಡಿಸಿಕೊಳ್ಳಬಹುದು. ಆದರೆ ಆ ನಗರದ 
ವಿರುದ್ದ ಯುದ್ಧ ಮಾಡಲು ನಾನು ಜನರನ್ನು 
ಕಳುಹಿಸುತ್ತೇನೆ. ಆ ಜನರು ಅದನ್ನು ನಾಶ 
ಮಾಡುವರು.'' ಇದು ಯೆಹೋವನ ನುಡಿ. 


""ಬಾಬಿಲೋನಿನಲ್ಲಿ ಜನರು ರೋಧಿಸುವದನ್ನು 


ನಾವು ಕೇಳುವೆವು. ಬಾಬಿಲೋನ್‌ ಪ್ರದೇಶದಲ್ಲಿ 
ವಸ್ತುಗಳನ್ನು ನಾಶಮಾಡುವ ಜನರ ದ್ವನಿಯನ್ನು 
ನಾವು ಕೇಳುವೆವು. 

ಯೆಹೋವನು ಬಾಬಿಲೋನನ್ನು ಬಹುಬೇಗನೆ 
ನಾಶಮಾಡುವನು. ಆ ನಗರದ ದೊಡ್ಡ ದ್ವನಿಗಳು 
ಶಾಂತವಾಗುವಂತೆ ಆತನು ಮಾಡುವನು. ವೈರಿ 
ಗಳು ಸಾಗರದ ತರಂಗ ಮಾಲೆಗಳಂತೆ ಗರ್ಜಿಸುತ್ತಾ 
ಬರುವರು. ಸುತ್ತಮುತ್ತಲಿನ ಜನರೆಲ್ಲರು ಆ 
ಗರ್ಜನೆಯನ್ನು ಕೇಳುವರು. 

ಸೈನ್ಯವು ಬಂದು ಬಾಬಿಲೋನನ್ನು ನಾಶಮಾಡು 
ವುದು. ಬಾಬಿಲೋನಿನ ಸೈನಿಕರನ್ನು ವಶಪಡಿಸಿ 
ಕೊಳ್ಳಲಾಗುವುದು. ಅವರ ಬಿಲ್ಲುಗಳನ್ನು ಮುರಿ 
ಯಲಾಗುವುದು. ಏಕೆಂದರೆ ಯೆಹೋವನು 
ಜನರನ್ನು ಅವರು ಮಾಡುವ ದುಷ್ಕತ್ಯಗಳಿಗಾಗಿ 


1024 


ಶಿಕ್ಚಿಸುತ್ತಾನೆ. ಯೆಹೋವನು ಅವರಿಗೆ ತಕ್ಕ 
ಶಿಕ್ಷೆಯನ್ನು ಸಂಪೂರ್ಣವಾಗಿ ಕೊಡುತ್ತಾನೆ. 

57 ಬಾಬಿಲೋನಿನ ಮುಖ್ಯ ಅಧಿಕಾರಿಗಳಿಗೂ 
ಪಂಡಿತರಿಗೂ ದ್ರಾಕ್ಟಾರಸ ಕುಡಿಯುವಂತೆ 
ಮಾಡುತ್ತೇನೆ. ಅಲ್ಲಿಯ ಅಧಿಪತಿಗಳಿಗೂ 
ಅಧಿಕಾರಿಗಳಿಗೂ ಸೈನಿಕರಿಗೂ ದ್ರಾಕ್ಟಾರಸ ಕುಡಿ 
ಸುತ್ತೇನೆ. ಆಮೇಲೆ ಅವರು ಶಾಶ್ವತವಾಗಿ ಮಲಗಿ 
ಬಿಡುತ್ತಾರೆ. ಅವರು ಎಚ್ಚರಗೊಳ್ಳುವುದೇ ಇಲ್ಲ” 
ಸರ್ವಶಕ್ತನಾದ ಯೆಹೋವನೆಂಬ ನಾಮಧೇ 
ಯದ ರಾಜಾಧಿರಾಜನ ನುಡಿಯಿದು. 

58 ಸರ್ವಶಕ್ತನಾದ ಯೆಹೋವನು ಇಂತೆನ್ನುವನು: 
""ಬಾಬಿಲೋನಿನ ಅಗಲವಾದ ಮತ್ತು ಸುಭದ್ರ 
ವಾದ ಗೋಡೆಯನ್ನು ಬೀಳಿಸಲಾಗುವುದು. ಅದರ 
ಎತ್ತರವಾದ ಬಾಗಿಲುಗಳನ್ನು ಸುಟ್ಟುಹಾಕ 
ಲಾಗುವುದು. ಬಾಬಿಲೋನಿನ ಜನರು ನಗರ 
ವನ್ನು ರಕ್ಷಿಸಲು ಬಹಳ ಕಷ್ಟಪಡುವರು. ಆದರೆ 
ಅದು ನಿಷ್ಟಯೋಜಕವಾಗುವುದು. ನಗರವನ್ನು 
ರಕ್ಷಿಸುವ ಪ್ರಯತ್ನದಲ್ಲಿ ಅವರು ತುಂಬಾ ಶ್ರಮ 
ವಹಿಸುವರು. ಆದರೆ ಅವರು ಕೇವಲ ಅಗ್ನಿಗೆ 
ಆಹುತಿಯಾಗುವರು.'' 


ಬಾಬಿಲೋನಿಗೆ ಯೆರೆಮೀಯನ ಸಂದೇಶ 

5 ಯೆರೆಮೀಯನು ಸೆರಾಯ ಎಂಬ ಅಧಿಕಾರಿಯ ಕೈಗೆ 
ಕೊಟ್ಟ ಸಂದೇಶವಿದು. ಸೆರಾಯನು ಯೆಹೂದದ 
ನೇರೀಯನ ಮಗ. ನೇರೀಯನು ಮಹ್ಸೇಯನ ಮಗನು. 
ಸೆರಾಯನು ಯೆಹೂದದ ರಾಜನಾದ ಚಿದ್ಯೀಯನ 
ಜೊತೆಗೆ ಬಾಬಿಲೋನಿಗೆ ಹೋದನು. ಈ ಸಂಗತಿ 
ಯೆಹೂದದಲ್ಲಿ ಚಿದ್ದೀಯನ ಆಳ್ವಿಕೆಯ ನಾಲ್ಕನೇ ವರ್ಷ 
ದಲ್ಲಿ ನಡೆದದ್ದು. ಆ ಸಮಯದಲ್ಲಿ ಯೆರೆಮೀಯನು 
ಸೆರಾಯನೆಂಬ ಅಧಿಕಾರಿಯ ಕೈಗೆ ಈ ಸಂದೇಶವನ್ನು 
ಕೊಟ್ಟನು. ಬಾಬಿಲೋನಿಗೆ ಉಂಟಾಗುವ ಎಲ್ಲಾ 
ಕೇಡನ್ನು ಯೆರೆಮೀಯನು ಒಂದು ಸುರಳಿಯಲ್ಲಿ ಬರೆದಿ 
ದ್ದನು. ಅವನು ಬಾಬಿಲೋನಿನ ಬಗ್ಗೆ ಈ ವಿಷಯಗಳನ್ನೆಲ್ಲ 
ಬರೆದಿದ್ದನು. 

61 ಯೆರೆಮೀಯನು ಸೆರಾಯನಿಗೆ ಹೀಗೆ ಹೇಳಿದನು: 
""ಸೇರಾಯನೇ, ಬಾಬಿಲೋನಿಗೆ ಹೋಗು. ಎಲ್ಲರಿಗೂ 
ಕೇಳಿಸುವಂತೆ ಈ ಸಂದೇಶವನ್ನು ಖಂಡಿತವಾಗಿ ಓದು. 
62 ಮೇಲೆ ಹೀಗೆ ಹೇಳು: "ಯೆಹೋವನೇ, ಬಾಬಿ 
ಲೋನ್‌ ನಗರವನ್ನು ನಾಶಮಾಡುವೆನೆಂದು ನೀನು 
ಹೇಳಿರುವೆ. ಪ್ರಾಣಿಗಳು ಅಥವಾ ಮನುಷ್ಯರು ಯಾರೂ 
ಇಲ್ಲಿ ವಾಸಮಾಡದಂತೆ, ಇದು ಎಂದೆಂದಿಗೂ ಹಾಳುಬಿದ್ದ 
ಸ್ಥಳವಾಗಿರುವಂತೆ ಇದನ್ನು ನಾಶಮಾಡುವದಾಗಿ ಹೇಳಿ 


1025 


ರುವೆ.' ಆಈ ಸುರುಳಿಯನ್ನು ಓದಿ ಮುಗಿಸಿದ ಮೇಲೆ 
ಅದಕ್ಕೊಂದು ಕಲ್ಲನ್ನು ಕಟ್ಟಿ ಆಕಾಗದದ ಸುರುಳಿಯನ್ನು 
ಯೂಫ್ರೇಟೀಸ್‌ ನದಿಯಲ್ಲಿ ಎಸೆದುಬಿಡು. ಆಮೇಲೆ 
"ಇದೇ ರೀತಿಯಲ್ಲಿ ಬಾಬಿಲೋನ್‌ ಕೂಡ ಮುಳುಗಿ 
ಹೋಗುವುದು. ಬಾಬಿಲೋನ್‌ ಎಂದಿಗೂ ಮೇಲಕ್ಕೆ 
ಏಳುವದಿಲ್ಲ ಅಲ್ಲಿ ನಾನು ಬರಮಾಡುವ ಅನೇಕ ವಿಪತ್ತು 
ಗಳಿಂದಾಗಿ ಬಾಬಿಲೋನ್‌ ಮುಳುಗಿ ಹೋಗುವುದು''' 
ಎಂದು ಹೇಳು. ಯೆರೆಮೀಯನ ಸಂದೇಶ ಇಲ್ಲಿಗೆ 
ಮುಗಿಯುತ್ತದೆ. 


ಜಿರುಸಲೇಮಿನ ಪತನ 
ಚಿದ್ದೀಯನು ಯೆಹೂದದ ರಾಜನಾದಾಗ ಇಪ್ಪ 
5 ತ್ರೈ ತ್ತೊಂದು ವರ್ಷದವನಾಗಿದ್ದನು. ಚಿದ್ಕೀಯನು 


ಯೆರೆಮೀಯ 51:63-52:15 


ಮುತ್ತಿಗೆ ಹಾಕಿತ್ತು ಆ ವರ್ಷದ ನಾಲ್ಕನೆ ತಿಂಗಳಿನ 
ಒಂಭತ್ತನೆ ದಿನದವರೆಗೆ ಆ ನಗರದಲ್ಲಿ ಹಸಿವಿನ ಹಾವಳಿ 
ತುಂಬ ಹೆಚ್ಚಾಗಿತ್ತು. ಆ ನಗರದಲ್ಲಿ ಜನರಿಗೆ ತಿನ್ನಲು 
ಆಹಾರವೇ ಇರಲಿಲ್ಲ. 'ಆ ದಿನ ಬಾಬಿಲೋನಿನ ಸೈನ್ಯವು 
ಜೆರುಸಲೇಮಿನಲ್ಲಿ ನುಗ್ಗಿತ್ತು ಜೆರುಸಲೇಮಿನ ಸೈನಿಕರು 
ಓಡಿಹೋದರು. ಅವರು ರಾತ್ರಿಯ ಸಮಯದಲ್ಲಿ ಎರಡು 
ಗೋಡೆಗಳ ಮಧ್ಯದ ಬಾಗಿಲಿನಿಂದ ನಗರದಿಂದ ಓಡಿ 
ಹೋದರು. ಆ ಬಾಗಿಲು ರಾಜನ ಉದ್ಯಾನವನದ ಹತ್ತಿರ 
ಇತ್ತು. ಬಾಬಿಲೋನಿನ ಸೈನಿಕರು ಜೆರುಸಲೇಮ್‌ 
ನಗರವನ್ನು ಮುತ್ತಿದ್ದರೂ ಜೆರುಸಲೇಮಿನ ಸೈನಿಕರು, 
ಮರುಭೂಮಿಯ ಕಡೆಗೆ ಓಡಿಹೋದರು. 
*ಬಾಬಿಲೋನಿನ ಸೈನಿಕರು ರಾಜನಾದ ಚಿದ್ಕೀಯ 
ನನ್ನು ಬೆನ್ನಟ್ಟದರು. ಅವರು ಅವನನ್ನು ಯೆರಿಕೋವಿನ 
ಬಯಲಿನಲ್ಲಿ ಹಿಡಿದರು. ಚಿದ್ಕೀಯನ ಎಲ್ಲಾ ಸೈನಿಕರು 





ಜೆರುಸಲೇಮಿನಲ್ಲಿ ಹನ್ನೊಂದು ವರ್ಷ ಆಳಿದನು. ಅವನ 
ತಾಯಿಯ ಹೆಸರು ಹಮೂಟಲ್‌. ಈಕೆ ಯೆರೆಮೀ 
ಯನ್‌ ಮಗಳು. ಹಮೂಟಲಳ ಮನೆತನದವರು ಲಿಬ್ನ 


ಓಡಿಹೋದರು. *ಬಾಬಿಲೋನಿನ ಸೈನಿಕರು ರಾಜನಾದ 
ಚಿದ್ಕೀಯನನ್ನು ಬಂಧಿಸಿ ಅವನನ್ನು ರಿಬ್ಲದಲ್ಲಿದ್ದ ತಮ್ಮ 
ರಾಜನ ಬಳಿಗೆ ಹಿಡಿದುಕೊಂಡು ಹೋದರು. ರಿಬ್ಲವು 





ಪಟ್ಟಣದ ನಿವಾಸಿಗಳಾಗಿದ್ದರು. 2ರಾಜನಾದ ಯೆಹೂ 
ಯಾಕೀಮನು ಮಾಡಿದಂತೆ ಚಿದ್ದೀಯನು ದುಷ್ಕೃತ್ಯ 
ಗಳನ್ನು ಮಾಡಿದನು. ಚಿದ್ಕೀಯನು ಆ ದುಷ್ಟಕಾರ್ಯ 
ಗಳನ್ನು ಮಾಡಿದ್ದು ಯೆಹೋವನಿಗೆ ಒಪ್ಪಿಗೆಯಾಗಲಿಲ್ಲ. 
3ಯೆಹೋವನಿಗೆ ಅವರ ಮೇಲೆ ಕೋಪ ಬಂದುದರಿಂದ 
ಜೆರುಸಲೇಮ್‌ ಮತ್ತು ಯೆಹೂದಗಳಿಗೆ ವಿಪತ್ತುಗಳು 
ಸಂಬವಿಸಿದವು. ಕೊನೆಗೆ, ಯೆಹೋವನು ಜಿರುಸಲೇಮ್‌ 
ಮತ್ತು ಯೆಹೂದದ ಜನರನ್ನು ತನ್ನಿಂದ ದೂರ ಎಸೆದು 
ಬಿಟ್ಟನು. 

ಚಿದ್ಕೀಯನು ಬಾಬಿಲೋನ್‌ ರಾಜನ ವಿರೋಧ ದಂಗೆ 
ಎದ್ದನು. “ಆದುದರಿಂದ ಚಿದ್ಕೀಯನು ತನ್ನ ಆಳ್ವಿಕೆಯ 
ಒಂಭತ್ತನೆಯ ವರ್ಷದ ಹತ್ತನೆಯ ತಿಂಗಳಿನ ಹತ್ತನೆಯ 
ದಿನ* ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚರನು 
ಜೆರುಸಲೇಮಿನ ವಿರುದ್ಧ ದಂಡಯಾತ್ರೆ, ಕೈಗೊಂಡನು. 
ನೆಬೂಕದ್ದೆಚ್ಚರನ ಸಂಗಡ ಅವನ ಇಡೀ ಸೈನ್ಯವಿತ್ತು 
ಬಾಬಿಲೋನ್‌ ಸೈನ್ಯವು ಜೆರುಸಲೇಮಿನ ಹೊರ 
ಭಾಗದಲ್ಲಿ ಬೀಡುಬಿಟ್ಟಿತು. ಆ ನಗರವನ್ನು ಹತ್ತಲು 
ಅನುಕೂಲವಾಗುವಂತೆ ಅವರು ನಗರದ ಪೌಳಿಗೋಡೆಗೆ 
ಅಲ್ಲಲ್ಲಿ ಇಳಿಜಾರಾದ ಗೋಡೆಗಳನ್ನು ಕಟ್ಟಿದ್ದರು. 
ನಚಿದ್ದೀಯನ ಆಳ್ವಿಕೆಯ ಹನ್ನೊಂದನೇ ವರ್ಷದವರೆಗೆ 
ಬಾಬಿಲೋನಿನ ಸೈನ್ಯವು ಜೆರುಸಲೇಮ್‌ ನಗರವನ್ನು 








ಯೆರೆಮೀಯ ಇವನು ಯೆರೆಮೀಯ ಪ್ರವಾದಿಯಲ್ಲ. ಅದೇ ಹೆಸರಿನ 
ಬೇರೆಯವನು. 


ಹತ್ತನೆಯ ದಿನ. 9ನೇ ವರ್ಷದ 10ನೇ ತಿಂಗಳಿನ 10ನೇ ದಿನ ಕ್ರಿ.ಪೂ. 
588 ಜನವರಿ ತಿಂಗಳು. 


ಹಮಾತ್‌ ಪ್ರದೇಶದಲ್ಲಿದೆ. ರಿಬ್ಲದಲ್ಲಿ ಬಾಬಿಲೋನಿನ 
ರಾಜನು ಚಿದ್ಕೀಯನ ಬಗ್ಗೆ ತನ್ನ ತೀರ್ಪನ್ನು ಪ್ರಕಟ 
ಪಡಿಸಿದನು. ''ರಿಬ್ಲ ನಗರದಲ್ಲಿ ಬಾಬೆಲಿನ ರಾಜನು 
ಚಿದ್ಕ್ಯೀಯನ ಮಕ್ಕಳನ್ನು ಸಂಹರಿಸಿದನು. ಚಿದ್ಕೀಯನು 
ತನ್ನ ಮಕ್ಕಳ ಕೊಲೆಯನ್ನು ಕಣ್ಣಾರೆ ನೋಡುವಂತೆ ಮಾಡ 
ಲಾಯಿತು. ಬಾಬಿಲೋನಿನ ರಾಜನು ಯೆಹೂದದ 
ರಾಜನ ಎಲ್ಲಾ ಅಧಿಕಾರಿಗಳನ್ನು ಸಹ ಕೊಲ್ಲಿಸಿದನು. 
!!ಕರುವಾಯ ಬಾಬಿಲೋನಿನ ರಾಜನು ಚಿದ್ದೀಯನ 
ಕಣ್ಣುಗಳನ್ನು ಸಹ ಕೀಳಿಸಿದನು. ಅವನಿಗೆ ಕಂಚಿನ 
ಸರಪಳಿಗಳನ್ನು ಬಿಗಿಸಿದನು. ಆಮೇಲೆ ಚಿದ್ಕೀಯನನ್ನು 
ಬಾಬಿಲೋನಿಗೆ ತೆಗೆದುಕೊಂಡು ಹೋದನು. ಬಾಬಿ 
ಲೋನಿನಲ್ಲಿ ಚಿದ್ಕೀಯನನ್ನು ಸೆರೆಮನೆಯಲ್ಲಿ ಇಟ್ಟನು. 
ಚಿದ್ಕೀಯನು ಸಾಯುವವರೆಗೆ ಸೆರೆಮನೆಯಲ್ಲಿದ್ದನು. 
2ನಬೂಕದ್ದೆಚ್ಚರನ ಆಳ್ವಿಕೆಯ ಹತ್ತೊಂಭತ್ತನೆ ವರ್ಷದ 
ಐದನೆ ತಿಂಗಳಿನ ಹತ್ತನೆ ದಿನ ಬಾಬಿಲೋನಿನ ವಿಶೇಷ 
ರಕ್ಷಕದಳದ ಅಧಿಪತಿಯಾದ ನೆಬೂಜರದಾನನು ಜೆರುಸ 
ಲೇಮಿಗೆ ಬಂದನು. ನೆಬೂಜರದಾನನು ಬಾಬಿಲೋನಿನ 
ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದನು. "ನೆಬೂಜರದಾನನು 
ಯೆಹೋವನ ಆಲಯವನ್ನು ಸುಟ್ಟನು. ಅವನು ಜೆರುಸ 
ಲೇಮಿನಲ್ಲಿದ್ದ ಅರಮನೆಯನ್ನು ಮತ್ತು ಉಳಿದೆಲ್ಲ ಮನೆ 
ಗಳನ್ನು ಸುಟ್ಟುಬಿಟ್ಟನು. ಅವನು ಜಿರುಸಲೇಮಿನ ಎಲ್ಲಾ 
ಮುಖ್ಯ ಕಟ್ಟಹಗಳನ್ನು ಸುಟ್ಟುಹಾಕಿದನು. Hಬಾಬಿಲೋ 
ನಿನ ಇಡೀ ಸೈನ್ಯವು ಜಿರುಸಲೇಮಿನ ಪೌಳಿಗೋಡೆಯನ್ನು 
ಒಡೆದುಹಾಕಿತು. ಆ ಸೈನ್ಯವು ರಾಜನ ವಿಶೇಷ ರಕ್ಟಕ ದಳದ 
ಅಧಿಪತಿಯ ಅಧೀನದಲ್ಲಿತ್ತು. ಸೇನಾಧಿಪತಿಯಾದ 





ಯೆರೆಮೀಯ 52:16-30 


ನೆಬೂಜರದಾನನು ಜಿರುಸಲೇಮಿನಲ್ಲಿ ಇನ್ನೂ ಉಳಿದು 
ಕೊಂಡಿದ್ದ ಜನರನ್ನು ಬಂಧಿಗಳನ್ನಾಗಿ ಮಾಡಿಕೊಂಡನು. 
ಈ ಮುಂಚೆ ಬಾಬಿಲೋನಿನ ರಾಜನಿಗೆ ಶರಣಾಗತ 
ರಾದವರನ್ನು ಸಹ ಅವನು ತೆಗೆದುಕೊಂಡು ಹೋದನು. 
ಜಿರುಸಲೇಮಿನಲ್ಲಿ ಉಳಿದ ಕುಶಲಕರ್ಮಿಗಳನ್ನು ಸಹ 
ಅವನು ತೆಗೆದುಕೊಂಡು ಹೋದನು. ಆದರೆ ಕೆಲವು 
ಜನ ಕಡುಬಡವರನ್ನು ನೆಬೂಜರದಾನನು ಆ ಪ್ರದೇಶ 
ದಲ್ಲಿಯೇ ಬಿಟ್ಟು ಹೋದನು. ಅವನು ಆ ಜನರನ್ನು 
ದ್ರಾಕ್ಟಿಶೋಟಗಳಲ್ಲಿ ಮತ್ತು ಹೊಲಗಳಲ್ಲಿ ಕೆಲಸ 
ಮಾಡಲು ಬಿಟ್ಟುಹೋದನು. 

1?ಬಾಬಿಲೋನಿನ ಸೈನಿಕರು ಪವಿತ್ರಾಲಯದ ಕಂಚಿನ 
ಕಂಬಗಳನ್ನು ಮುರಿದರು. ಅವರು ಯೆಹೋವನ 
ಆಲಯದಲ್ಲಿದ್ದ ಪೀಠಗಳನ್ನು ಮತ್ತು ಕಂಚಿನ ಸರೋವರ 
ಗಳನ್ನು ಸಹ ಮುರಿದುಬಿಟ್ಟರು. ಅವರು ಎಲ್ಲಾ ಕಂಚಿನ 
ವಸ್ತುಗಳನ್ನು ಬಾಬಿಲೋನಿಗೆ ತೆಗೆದುಕೊಂಡು 
ಹೋದರು. 'ಬಾಬಿಲೋನಿನ ಸೈನಿಕರು ಪವಿತ್ರಾಲಯ 
ದಿಂದ ಪಾತ್ರೆಗಳು, ಸಲಿಕೆಗಳು, ಕತ್ತರಿಗಳು, ದೊಡ್ಡ 
ಬೋಗುಣಿಗಳು, ತಟ್ಟೆಗಳು ಮತ್ತು ಪವಿತ್ರಾಲಯದ 
ಸೇವೆಗಾಗಿ ಉಪಯೋಗಿಸಲಾಗುವ ಕಂಚಿನ ಸಾಮಾನು 
ಗಳನ್ನು ಬಾಬಿಲೋನಿಗೆ ತೆಗೆದುಕೊಂಡು ಹೋದರು. 
ರಾಜನ ವಿಶೇಷ ರಕ್ಷಕ ದಳದ ಅಧಿಪತಿಯು 
ಬೋಗುಣಿಗಳನ್ನು. ಧೂಪಾರತಿಗಳನ್ನು, ದೊಡ್ಡ ಬಟ್ಟಲು 
ಗಳನ್ನು, ಪಾತ್ರೆಗಳನ್ನು, ದೀಪಸ್ತಂಭಗಳನ್ನು, ತಟ್ಟೆಗಳನ್ನು. 
ಪಾನ ನೈವೇದ್ಯಕ್ಕೆ ಉಪಯೋಗಿಸುವ ಬೋಗುಣಿಗಳನ್ನು 
ತೆಗೆದುಕೊಂಡು ಹೋದನು. ಚಿನ್ನ ಅಥವಾ ಬೆಳ್ಳಿಯ 
ಪ್ರತಿಯೊಂದು ವಸ್ತುವನ್ನು ಅವನು ತೆಗೆದುಕೊಂಡನು. 
ಎರಡು ಕಂಬಗಳು, ಸಮುದ್ರವೆನಿಸಿಕೊಂಡ ಪಾತ್ರೆಯು 
ಅದನ್ನು ಹೊತ್ತುಕೊಂಡಿರುವ ಹನ್ನೆರಡು ಕಂಚಿನ 
ಹೋರಿಗಳು ಮತ್ತು ಚಲಿಸಬಲ್ಲ ಅಡ್ಡಣಿಗಳು ಬಹಳ 
ಭಾರವಾಗಿದ್ದವು. ರಾಜನಾದ, ಸೊಲೊಮೋನನು 
ಯೆಹೋವನ ಆಲಯಕೋಸ್ಕರ ಆ ವಸ್ತುಗಳನ್ನು ಮಾಡಿಸಿ 
ದ್ದನು. ಆ ವಸ್ತುಗಳಿಗಾಗಿ ಉಪಯೋಗಿಸಲಾದ ಕಂಚು 
ತೂಕ ಮಾಡಲಾರದಷ್ಟು ಭಾರವಾಗಿತ್ತು 

ಪ್ರತಿಯೊಂದು ಕಂಚಿನ ಕಂಬ ಇಪ್ಪತ್ತೇಳು ಅಡಿ 
ಎತ್ತರವಾಗಿದ್ದು ಅದರ ಸುತ್ತಳತೆ ಹದಿನೆಂಟು ಅಡಿ ಇತ್ತು 
ಪ್ರತಿಯೊಂದು ಕಂಬ ಪೊಳ್ಳಾಗಿದ್ದು ಅದರ ತಗಡು ನಾಲ್ಕು 
ಅಂಗುಲ ದಪ್ಪವಾಗಿತ್ತು ಮೊದಲನೇ ಕಂಬದ ಮೇಲೆ 
ಏಳುವರೆ ಅಡಿ ಎತ್ತರದ ಕಂಚಿನ ಕಂಬವಿತ್ತು. ಅದು 
ಅಲ್ಲಲ್ಲಿ ಜಾಲರಿಗಳಿಂದ ಮತ್ತು ಕಂಚಿನ ದಾಳಿಂಬಗಳಿಂದ 
ಅಲಂಕೃತವಾಗಿತ್ತು. ಎರಡನೆಯ ಕಂಬದಲ್ಲಿಯೂ 
ದಾಳಿಂಬೆಗಳು ಶೋಭಿಸುತ್ತಿದ್ದವು. ಅದು ಮೊದಲನೆ 
ಕಂಬದಂತೆ ಇತ್ತು 





1026 


Bಕಂಬಗಳ ಪಕ್ಕದಲ್ಲಿ ತೊಂಭತ್ತಾರು ದಾಳಿಂಬೆಗ 
ಳಿದ್ದವು. ಜಾಲರಿಯ ಮೇಲೆ ಸುತ್ತಲೂ ಒಟ್ಟಾಗಿ ನೂರು 
ದಾಳಿಂಬೆ ಹಣ್ಣುಗಳಿದ್ದವು. 

ರಾಜನ ವಿಶೇಷ ರಕ್ಷಕ ದಳದ ಅಧಿಪತಿಯು ಸೆರಾಯ 
ಮತ್ತು ಚಿಫನ್ಯರನ್ನು ಸೆರೆಹಿಡಿದನು. ಸೆರಾಯನು ಮಹಾ 
ಯಾಜಕನಾಗಿದ್ದನು ಮತ್ತು ಚೆಫನ್ಯನು ಅವರ 
ತರುವಾಯದ ಶ್ರೊಷ್ಠ ಯಾಜಕನಾಗಿದ್ದನು. ಮೂರು ಜನ 
ದ್ವಾರಪಾಲಕರನ್ನು ಕೂಡ ಸೆರೆಹಿಡಿಯಲಾಯಿತು. 
ರಾಜನ ವಿಶೇಷ ರಕ್ಷಕ ದಳದ ಅಧಿಪತಿಯು ಸೈನ್ಯದ 
ವ್ಯವಸ್ಥಾಪಕನ ಅಧಿಕಾರಿಯನ್ನು ಬಂಧಿಸಿದನು. ಅವನು 
ರಾಜನ ಏಳು ಜನ ಆಪ್ತ ಮಂತ್ರಿಗಳನ್ನು ಸಹ ಸೆರೆ 
ಹಿಡಿದನು. ಅವರೆಲ್ಲ ಇನ್ನೂ ಜೆರುಸಲೇಮಿನಲ್ಲಿದ್ದರು. 
ಯುದ್ಧಕ್ಕೆ ಹೋಗುವವರ ಪಟ್ಟಿಯನ್ನು ಮಾಡುವ ಲಿಪಿ 
ಗಾರನನ್ನು ಸಹ ಅವನು ಸೆರೆಹಿಡಿದನು. ನಗರದಲ್ಲಿದ್ದ 
ಅರವತ್ತು ಮಂದಿ ಜನ ಸಾಮಾನ್ಯರನ್ನು ಸಹ ಅವನು 
ಸೆರೆಹಿಡಿದನು. -'ಸೇನಾಧಿಪತಿಯಾದ ನೆಬೂಜರದಾ 
ನನು ಆ ಜನರನ್ನೆಲ್ಲ ಸೆರೆಹಿಡಿದನು. ಬಾಬಿಲೋನಿನ 
ರಾಜನಲ್ಲಿಗೆ ತಂದನು. ಬಾಬಿಲೋನಿನ ರಾಜನು ರಿಬ್ಲ 
ನಗರದಲ್ಲಿದ್ದನು. ರಿಬ್ಲ ನಗರವು ಹಮಾತ್‌ ಪ್ರದೇಶದ 
ಲ್ಲಿದೆ. ಆ ರಿಬ್ಲ ನಗರದಲ್ಲಿಯೇ ರಾಜನು ಅವರನ್ನೆಲ್ಲ 
ವಧಿಸಬೇಕೆಂದು ಅಪ್ಪಣೆ ಮಾಡಿದನು. ಯೆಹೂದದ ಜನ 
ರನ್ನು ಅವರ ದೇಶದಿಂದ ತೆಗೆದುಕೊಂಡು ಹೋಗಲಾ 
ಯಿತು. ನೆಬೂಕದ್ದೆಚ್ಚರನು ಸೆರೆಹಿಡಿದು ಕೊಂಡವರ 
ವಿವರ ಹೀಗಿದೆ: 


ರಾಜನಾದ ನೆಬೂಕದ್ದೆಚ್ಚರನ ಆಳ್ವಿಕೆಯ ಏಳನೆ 
ವರ್ಷದಲ್ಲಿ ಯೆಹೂದದಿಂದ ಒಯ್ಯಲ್ಪಟ್ಟ 
ಜನರು ಮೂರುಸಾವಿರದ ಇಪ್ಪತ್ತುಮೂರು. 

ೌನೆಬೂಕದ್ದೆಚ್ಚರನ ಹದಿನೆಂಟನೇ ವರ್ಷ 
ದಲ್ಲಿ* ಜೆರುಸಲೇಮಿನಿಂದ ಎಂಟುನೂರ 
ಮೂವತ್ತೆರಡು ಜನ. 

*ನೆಬೂಕದ್ದೆಚ್ಚರನ ಇಪ್ಪತ್ಮೂರನೇ ವರ್ಷ 
ದಲ್ಲಿ* ನೆಬೂಜರದಾನನು ಏಳನೂರ ನಲವ 
ತೈದು ಜನ ಯೆಹೂದಿಯರನ್ನು ಸೆರೆಹಿಡಿದನು. 
ನೆಬೂಜರದಾನನು ರಾಜನ ವಿಶೇಷ ರಕ್ಟಕದಳದ 
ಅಧಿಪತಿಯಾಗಿದ್ದನು. ಒಟ್ಟಿನಲ್ಲಿ 4,600 ಜನರನ್ನು 
ಸೆರೆಹಿಡಿಯಲಾಗಿತ್ತು. 





ನೆಬೂಕದ್ದೆಚ್ಚರನ ...7ನೇ ವರ್ಷ ಕ್ರಿ.ಪೂ. 598 ಮಧ್ಯದಿಂದ 597 ಮಧ್ಯ 
ದವರೆಗೆ. 


ನೆಬೂಕದ್ದೆಚ್ಚರನ18ನೇ ವರ್ಷ: ಕ್ರಿ.ಪೂ. 588 ಮಧ್ಯದಿಂದ 587 ಮಧ್ಯ 
ದವರೆಗೆ. 


ನೆಬೂಕದ್ದೆಚ್ಚರನ 23ನೇ ವರ್ಷ ಕ್ರಿ.ಪೂ. 582 ಮಧ್ಯದಿಂದ 581 ಮಧ್ಯ 
ದವರೆಗೆ. 


1027 


ಯೆಹೋಯಾಖೀನನ ಬಿಡುಗಡೆ 

*' ಯೆಹೂದದ ರಾಜನಾಗಿದ್ದ ಯೆಹೋಯಾಖೀನನು 
ಮೂವತ್ತೇಳು ವರ್ಷ ಬಾಬಿಲೋನಿನ ಸೆರೆಮನೆಯಲ್ಲಿ 
ದ್ದನು. ಆತನ ಕಾರಾಗೃಹವಾಸದ ಮೂವತ್ತೇಳನೇ ವರ್ಷ 
ದಲ್ಲಿ ಬಾಬಿಲೋನಿನ ರಾಜನಾದ ಎವೀಲ್ಕೆರೋದಕನು 
ಯೆಹೋಯಾಖೀನನ ಮೇಲೆ ದಯೆತೋರಿದನು. ಆ 
ವರ್ಷ ಅವನು ಯೆಹೋಯಾಖೀನನನ್ನು ಸೆರೆಮನೆ 
ಯಿಂದ ಬಿಡುಗಡೆ ಮಾಡಿದನು. ಇದೇ ವರ್ಷ ಎವೀಲ್ಕೆ 
ರೋದಕನು ಯೆಹೋಯಾಖೀನನನ್ನು ಆ ವರ್ಷದ 
ಹನ್ನೆರಡನೆ ತಿಂಗಳಿನ ಇಪ್ಪತ್ತೈದನೆ ದಿನ ಬಿಡುಗಡೆ 


ಯೆರೆಮೀಯ 52:31-34 


ಮಾಡಿದನು. ಎವೀಲ್ಮೆರೋದಕನು ಯೆಹೋಯಾ 
ಖೀನನೊಂದಿಗೆ ಪ್ರೀತಿಯಿಂದ ಮಾತನಾಡಿದನು. ಅವನು 
ತನ್ನ ಸಂಗಡ ಬಾಬಿಲೋನಿನಲ್ಲಿದ್ದ ಎಲ್ಲಾ ರಾಜರುಗಳಿ 
ಗಿಂತ ಉನ್ನತಸ್ಥಾನವನ್ನು ಯೆಹೋಯಾಖೀನನಿಗೆ 
ಕೊಟ್ಟನು. 3 ಯೆಹೋಯಾಖೀನನು ತನ್ನ ಸೆರೆಮನೆಯ 
ಬಟ್ಟೆಗಳನ್ನು ತೆಗೆದುಹಾಕಿದನು. ಅವನು ಬದುಕಿರುವ 
ವರೆಗೂ ರಾಜನ ಪಂಕ್ತಿಯಲ್ಲಿ ಊಟ ಮಾಡುತ್ತಿದ್ದನು. 
3*ಪ್ರತಿದಿನ ಬಾಬಿಲೋನಿನ ರಾಜನು ಯೆಹೋಯಾಖೀ 
ನನಿಗೆ ಭತ್ಯವನ್ನು ಕೊಡುತ್ತಿದ್ದನು. ಯೆಹೋಯಾಖೀ 
ನನು ಸಾಯುವವರೆಗೆ ಈ ಕ್ರಮ ಮುಂದುವರೆಯಿತು. 


1028 


ಪಲಾಪಗಳು 
J 


ಜೆರುಸಲೇಮ್‌ ತನ್ನ ನಾಶನದ ಬಗ್ಗೆ ಅಳುತ್ತಾಳೆ 
ಒಂದು ಕಾಲದಲ್ಲಿ ಜೆರುಸಲೇಮ್‌ ಜನಭರಿತ 
ವಾದ ನಗರವಾಗಿತ್ತು. ಆದರೆ ಈಗ ಆ ನಗರವು 
ಹಾಳುಬಿದ್ದಿದೆ. ಒಂದು ಕಾಲದಲ್ಲಿ ಜೆರುಸಲೇಮ್‌ 
ಅತ್ಯಂತ ದೊಡ್ಡನಗರಗಳಲ್ಲಿ ಒಂದಾಗಿತ್ತು. ಆದರೆ 
ಈಗ ಅದು ವಿಧವೆಯಂತೆ ಆಗಿದೆ. ಒಂದು ಕಾಲ 
ದಲ್ಲಿ ಅವಳು ಎಲ್ಲ ನಗರಗಳ ನಡುವೆ ರಾಜ 
ಕುಮಾರಿಯಂತೆ ಇದ್ದಳು. ಆದರೆ ಈಗ ಅವಳನ್ನು 
ದಾಸಿಯನ್ನಾಗಿ ಮಾಡಲಾಗಿದೆ. 

ರಾತ್ರಿ, ಯಲ್ಲಿ. ಅವಳು ಬಿಕ್ಕಿಬಿಕ್ಕಿ ಅಳುತ್ತಾಳೆ. ಅವಳ 
ಕೆನ್ನೆ ಗಳ ಮೇಲೆ ಕಣ್ಣಿ €ರು ಹರಿಯುತ್ತಿದೆ. ಅವಳನ್ನು 
ಸಂತೈಸುವವರು ಯಾರೂ ಇಲ್ಲ. ಅವಳ ಮಿತ್ರ. 
ರಾಷ್ಟ್ರಗಳಲ್ಲಿ ಒಂದೂ ಕೂಡ ಅವಳನ್ನು ಸಂತ್ಯಸುವು 
ದಿಲ್ಲ. ಅವಳ ಸ್ನೇಹಿತರೆಲ್ಲಾ ಅವಳಿಗೆ ದ್ರೋಹ 
ಮಾಡಿದರು. ಅವಳ ಸ್ನೇಹಿತರೆಲ್ಲಾ ಅವಳಿಗೆ ಶತ್ರುಗ 
ಳಾದರು. 

ಅತಿ ಕಷ್ಟಗಳನ್ನು ಅನುಭವಿಸಿದ ಮೇಲೆ 
ಯೆಹೂದ ಬಂಧನಕ್ಕೊಳಗಾಗಿದ್ದಾಳೆ. ಅತಿಶ್ರಮ 
ಪಟ್ಟ ಮೇಲೆಯೂ ಅವಳು ಸೆರೆ ಒಯ್ಯಲ್ಪಟ್ಟಿದ್ದಾಳೆ 
ಯೆಹೂದ ಬೇರೆ ಜನಾಂಗಗಳ ಜೊತೆಯಲಿ 
ವಾಸಿಸುತ್ತಾಳೆ. ಆದರೆ ಅವಳಿಗೆ ವಿಶ್ರಾಂತಿ ಸಿಕ್ಕಿಲ್ಲ. 
ಅವಳನ್ನು ಬೆನ್ನಟ್ಟಿದ ಜನರು ಅವಳನ್ನು ಹಿಡಿದು 
ಕೊಂಡರು. ಆಕೆಯು ಬಳಲಿ ಹೋಗಿದ್ದಾಗಲೇ 
ಅವಳನ್ನು ಹಿಡಿದುಕೊಂಡರು. 

ಚಿಯೋನಿಗೆ ಹೋಗುವ ದಾರಿಗಳು ದುಃಖಿಸು 
ತ್ತಿವೆ. ಅವುಗಳು ದುಃಖಿಸುತ್ತಿವೆ ಏಕೆಂದರೆ ಯಾರೂ 
ಈಗ ಉತ್ಸವಗಳಿಗಾಗಿ ಚೀಯೋನಿಗೆ ಬರುವ 
ದಿಲ್ಲ. ಚೀಯೋನಿನ ಎಲ್ಲ ಹೆಬ್ಬಾಗಿಲುಗಳು 
ನಿರ್ಜನವಾಗಿವೆ. ಚಿಯೋನಿನ ಎಲ್ಲ ಯಾಜಕರು 
ನರಳಾಡುತ್ತಿದ್ದಾರೆ. ಚಿಯೋನಿನ ತರುಣಿಯ 
ರನ್ನು ತೆಗೆದುಕೊಂಡು ಹೋಗಲಾಗಿದೆ.* ಇದೆಲ್ಲ 
ಚಿಯೋನಿಗೆ ಅತಿ ದುಃಖವನ್ನುಂಟು ಮಾಡಿದೆ. 





5 


ಜೆರುಸಲೇಮಿನ ಶತ್ರುಗಳು ಗೆದ್ದಿದ್ದಾರೆ. ಅವಳ 
ಶತ್ರುಗಳು ಜಯಶೀಲರಾಗಿದ್ದಾರೆ. ಯೆಹೋ 
ವನು ಅವಳನ್ನು ದಂಡಿಸಿದ ಕಾರಣ ಹೀಗಾಯಿತು. 
ಅವಳ ಅನೇಕ ಪಾಪಗಳಿಗಾಗಿ ಆತನು ಜಿರುಸಲೇ 
ಮನ್ನು ದಂಡಿಸಿದನು. ಅವಳ ಮಕ್ಕಳು ದೂರ 
ಹೋಗಿದ್ದಾರೆ. ಅವರು ವೈರಿಗಳ ಸೆರೆಯಾಳುಗ 
ಳಾಗಿ ದೂರಹೋಗಿದ್ದಾರೆ. 

ಚಿಯೋನಿನ ಮಗಳ" ಸೌಂದರ್ಯವು ಹೊರಟು 
ಹೋಗಿದೆ. ಅವಳ ರಾಜಕುಮಾರರು ಹುಲ್ಲುಗಾವ 
ಲನ್ನು ಕಂಡುಕೊಂಡಿಲ್ಲದ ಜಿಂಕೆಯಂತಾಗಿದ್ದಾರೆ. 
ಅವರು ಬಲಹೀನರಾಗಿ ಓಡಿಹೋದರು. ಬೆನ್ನಟ್ಟಿ 
ಬಂದ ಜನರಿಗೆ ಬೆಂಗೊಟ್ಟು ಓಡಿಹೋಗಿದ್ದಾರೆ. 
ಜೆರುಸಲೇಮ್‌ ಹಿಂದಿನ ದಿನಗಳ ಬಗ್ಗೆ ಯೋಚಿಸು 
ತ್ತಾಳೆ; ತಾನು ಮನೆಯನ್ನು ಕಳೆದುಕೊಂಡ ಮತ್ತು 
ಹಿಂಸೆಗೊಳಗಾದ ಕಾಲವನ್ನು ಜ್ಞಾಪಿಸಿಕೊಳ್ಳು 
ತಾಳೆ. ಹಿಂದೆ ಅವಳಿಗಿದ್ದ ಎಲ್ಲ ಭೋಗ್ಯ ವಸ್ತು 
ಗಳನ್ನು ಅವಳು ಜ್ಞಾಪಿಸಿಕೊಳ್ಳುತ್ತಾಳೆ. ಹಳೆಯ 
ಕಾಲದಲ್ಲಿ ಲಭ್ಯವಿದ್ದ ಎಲ್ಲ ಉತ್ತಮ ವಸ್ತುಗಳನ್ನು 
ಅವಳು ಸ್ಮರಿಸಿಕೊಳ್ಳುತ್ತಾಳೆ. ತನ್ನ ಜನರನ್ನು ವೈರಿ 
ಗಳು ವಶಪಡಿಸಿಕೊಂಡ ಸಂಗತಿಯನ್ನು ಅವಳು 
ಸ್ಮರಿಸುತ್ತಾಳೆ. ಆಗ ತನಗೆ ಸಹಾಯ ಮಾಡಲು 
ಯಾರೂ ಇರಲಿಲ್ಲವೆಂಬುದನ್ನು ಅವಳು ಜ್ಞಾಪಿಸಿ 
ಕೊಳ್ಳುತ್ತಾಳೆ. ಅವಳ ಶತ್ರುಗಳು ಅವಳನ್ನು ನೋಡಿ 
ನಕ್ಕರು. ಅವಳು ಹಾಳಾದುದನ್ನು ನೋಡಿ ಅವರು 
ನಕ್ಕರು. 

ಜೆರುಸಲೇಮ್‌ ಮಹಾಪಾಪ ಮಾಡಿತು. ಜಿರುಸ 
ಲೇಮ್‌ ಭಯಂಕರ ಪಾಪ ಮಾಡಿದ್ದಕ್ಕಾಗಿ ಅವಳು 
ಹಾಳು ಬಿದ್ದ ನಗರವಾದಳು. ಜನರು ಅವಳ ಬಗ್ಗೆ 
ತಲೆ ಕೊಡಹುವಂತಾಗಿದೆ. ಆಗ ಅವಳನ್ನು ಗೌರವಿ 
ಸುತ್ತಿದ್ದ ಎಲ್ಲ ಜನ ಈಗ ಅವಳನ್ನು ತಿರಸ್ಕರಿಸುತ್ತಾರೆ. 
ಏಕೆಂದರೆ ಅವರು ಅವಳ ಬೆತ್ತಲೆ ದೇಹವನ್ನು 
ನೋಡಿದರು. ಜಿರುಸಲೇಮ್‌ ನರಳಾಡುತ್ತಿದ್ದಾಳೆ. 


ತರುಣಿ... ಹೋಗಲಾಗಿದೆ ಗ್ರೀಕ್‌ ಭಾಷಾಂತರವನ್ನು ಅನುಸರಿಸಿ 
ಅರ್ಥ ಕೊಡಲಾಗಿದೆ. ಹೀಬ್ರೂ ಗ್ರಂಥ ಅನುಸರಿಸಿದರೆ, "ತರುಣಿಯರು 
ವ್ಯಥೆ ಪಡುತ್ತಿದ್ದಾರೆ' ಎಂದು ಅರ್ಥ ಬರುತ್ತದೆ. 





ಚೀಯೋನಿನ ಮಗಳು ಜಿರುಸಲೇಮಿನ ಇನ್ನೊಂದು ಹೆಸರು. 


1029 


ಅವಳು ನಾಚಿಕೆಯಿಂದ ತನ್ನ ಮುಖವನ್ನು ತಗ್ಗಿಸಿ 
ಕೊಂಡಿದ್ದಾಳೆ. 

ಜೆರುಸಲೇಮಿನ ಲಂಗಗಳು ಮಲಿನವಾಗಿದ್ದವು. 
ಅವಳಿಗೆ ಮುಂದೆ ಏನಾಗುವದೆಂಬುದರ ಬಗ್ಗೆ 
ಅವಳು ಯೋಚಿಸಲಿಲ್ಲ, ಅವಳ ಪತನ ವಿಸ್ಮಯ 
ಕಾರಿಯಾಗಿತ್ತು ಅವಳನ್ನು ಸಂತೈಸಲು ಯಾರೂ 
ಇರಲಿಲ್ಲ. ""ಅಯ್ಯೋ ಯೆಹೋವನೇ, ನನಗೆಷ್ಟು 
ನೋವಾಗಿದೆ. ನೋಡು! ನನ್ನ ಶತ್ರು ತನ್ನನ್ನು ಎಷ್ಟು 
ದೊಡ್ಡವನೆಂದು ಭಾವಿಸಿಕೊಂಡಿದ್ದಾನೆ.'' ಎಂದು 
ಆಕೆ ಹೇಳುತ್ತಾಳೆ. 

ಶತ್ರು, ತನ್ನ ಕೈಗಳನ್ನುಚಾಚಿದನು. ಅವಳ ಎಲ್ಲ 
ಅಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡನು. 
ಯೆಹೋವನೇ, ಆ ಜನರು ನಿನ್ನ ಸಭೆಯನ್ನು 
ಪ್ರವೇಶಿಸಬಾರದೆಂದು ನೀನು ಆಜ್ಞಾಪಿಸಿದ್ದರೂ 
ಪರಕೀಯರು ತನ್ನ ಪವಿತ್ರಾಲಯವನ್ನು ಪ್ರವೇಶಿ 
ಸುವದನ್ನು ಅವಳು ನೋಡಬೇಕಾಯಿತು. 
ಜಿರುಸಲೇಮಿನ ಎಲ್ಲ ಜನರು ನರಳಾಡುತ್ತಿದ್ದಾರೆ. 
ಅವಳ ಎಲ್ಲ ಜನರು ಆಹಾರಕ್ಕಾಗಿ ಹುಹುಕುತ್ತಿ 
ದ್ಹಾರೆ. ಅವರು ತಮ್ಮ ಎಲ್ಲ ಒಳ್ಳೆಯವಸ್ತುಗಳನ್ನು 
ಅನ್ನಕ್ಕಾಗಿ ಕೊಟ್ಟುಬಿಡುತ್ತಿದ್ದಾರೆ. ಬದುಕಿರುವ 
ಸಲುವಾಗಿ ಅವರು ಹೀಗೆ ಮಾಡುತ್ತಿದ್ದಾರೆ. 
“ಯೆಹೋವನೇ, ನನ್ನ ಕಡೆಗೆ ನೋಡು! ಜನರು 
ನನ್ನನ್ನು ಹೇಗೆ ದ್ವೇಷಿಸುತ್ತಾರೆ ನೋಡು'' ಎಂದು 
ಜೆರುಸಲೇಮ್‌ ಬೇಡಿಕೊಂಡಳು. 

ರಸ್ತೆಯಲ್ಲಿ ಹಾದುಹೋಗುವ ಜನರೇ, ನೀವು ನನ್ನ 
ಬಗ್ಗೆ ಯೋಚಿಸುವುದಿಲ್ಲವೆಂದು ತೋರುತ್ತದೆ. 
ನನ್ನ ಕಡೆಗೆ ಗಮನಕೊಡಿ. ನನ್ನ ನೋವಿನಂಥ 
ನೋವು ಮತೊಂದು ಇದೆಯೇ? ನನಗೆ 
ಬಂದಂಥ ನೋವು. ಇನ್ನಾವುದಾದರೂ 
ಇದೆಯೇ? ದಂಡನೆಯಾಗಿ ಯೆಹೋವನು ನನಗೆ 
ಕೊಟ್ಟ ನೋವಿನಂಥ ನೋವು ಮತ್ತೊಂದು 
ಇದೆಯೇ? ಆತನು ತನ್ನ ಮಹಾಕೋಪದ ದಿನ 
ದಂದು ನನ್ನನ್ನು ದಂಡಿಸಿರುವನು. 

ಯೆಹೋವನು ಮೇಲಿನಿಂದ ಬೆಂಕಿಯನ್ನು ಕಳಿಸಿ 
ದ್ದಾನೆ. ಆ ಬೆಂಕಿ ನನ್ನ ಎಲುಬುಗಳ ಆಳಕ್ಕೆ ಇಳಿದು 
ಹೋಗಿದೆ. ಆತನು ನನ್ನ ಪಾದಗಳಿಗೆ ಬಲೆಯನ್ನು 
ಒಡ್ಡಿದ್ದಾನೆ. ಆತನು ನನ್ನನ್ನು ಸುತ್ತಲು ತಿರುಗಿಸಿ 
ದ್ದಾನೆ. ಆತನು ನನ್ನನ್ನು ಹಾಳುಭೂಮಿಯನ್ನಾಗಿ 
ಮಾಡಿದ್ದಾನೆ. ನಾನು ಸದಾ ಬಳಲುತ್ತಿದ್ದೇನೆ. 


"ನನ್ನ ಪಾಪಗಳನ್ನೆಲ್ಲ ಒಟ್ಟುಗೂಡಿಸಿ ನೊಗದಂತೆ 


ಕಟ್ಟಲಾಗಿದೆ. * ಯೆಹೋವನು ತನ್ನ ಕೈಗಳಿಂದ 





ನ ಕಟ್ಟಲಾಗಿದೆ ಅಥವಾ, ""ಆತನು ನನ್ನ ಪಾಪಗಳನ್ನು 


2044 


ಪ್ರಲಾಪಗಳು 1:9-20 


ನನ್ನ ಪಾಪಗಳನ್ನು ಒಟ್ಟಿಗೆ ಕಟ್ಟಿದ್ದಾನೆ. ಯೆಹೋ 
ವನ ಆ ನೊಗವು ನನ್ನ ಕತ್ತಿನ ಮೇಲೆ ಇದೆ. 
ಯೆಹೋವನು ನನ್ನನ್ನು ದುರ್ಬಲಗೊಳಿಸಿದ್ದಾನೆ. 
ನಾನು ಎದುರಿಸಲಾಗದ ಜನರ ಕೈಗೆ ಯೆಹೋ 
ವನು ನನ್ನನ್ನು ಒಪ್ಪಿಸಿ ಕೊಟ್ಟಿದ್ದಾನೆ. 


""ನನ್ನ ಶೂರ ಸೈನಿಕರನ್ನೆಲ್ಲಾ ಯೆಹೋವನು ತಿರಸ್ಕರಿ 


ಸಿದ್ದಾನೆ. ಆ ಸೈನಿಕರು ನಗರದ ಒಳಭಾಗದಲ್ಲಿ 
ದ್ದರು. ಆಗ ಯೆಹೋವನು ನನ್ನ ವಿರುದ್ದ ಒಂದು 
ಜನರ ಗುಂಪನ್ನು ತಂದನು. ಆತನು ನನ್ನ ತರುಣ 
ಸೈನಿಕರನ್ನು ಕೊಲ್ಲುವ ಸಲುವಾಗಿ ಆ ಜನರನ್ನು 
ತಂದನು. ಯೆಹೋವನು ದ್ರಾಕ್ಷಿಯನ್ನು ಆಲೆ 
ಯಲ್ಲಿ ತುಳಿದಿದ್ದಾನೆ. ಆ ದ್ರಾಕ್ಷಿ ಆಲೆಯು 
ಜೆರುಸಲೇಮ್‌ ಕನ್ನಿಕೆಗೆ ಸೇರಿದ್ದು. 





"ನಾನು ಈ ಎಲ್ಲ ವಿಪತ್ತುಗಳಿಗಾಗಿ ಅಳುತ್ತೇನೆ. ನನ್ನ 


ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯು 
ತ್ತಿದೆ. ನನ್ನನ್ನು ಸಂತೈಸುವವರು ಯಾರೂ ಸಮೀಪ 
ದಲ್ಲಿ ಇಲ್ಲ; ನನ್ನನ್ನು ಪ್ರೋತ್ಸಾಹಿಸುವವರು 
ಯಾರೂ ಇಲ್ಲ. ನನ್ನ ಮಕ್ಕಳು ಹಾಳುಬಿದ್ದ ಭೂಮಿ 
ಯಂತಿದ್ದಾರೆ. ಶತ್ರುವು ಜಯಶಾಲಿಯಾದ 
ಕಾರಣ ಅವರು ಹಾಗಾಗಿದ್ದಾರೆ.'' 

ಚಿಯೋನು ತನ್ನ ಕೈಗಳನ್ನು ಚಾಚಿದಳು. ಅವಳನ್ನು 
ಸಂತೈಸುವವರು ಯಾರೂ ಇರಲಿಲ್ಲ. ಯಾಕೋಬ 
ನಿಗೆ ವೈರಿಗಳಾಗಬೇಕೆಂದು ಅವನ ನೆರೆಹೊರೆಯ 
ವರಿಗೆ ಯೆಹೋವನು ಆಜ್ಞಾಪಿಸಿದ್ದನು. ಜೆರುಸ 
ಲೇಮ್‌ ಒಂದು ಹೊಲಸು ವಸ್ತುವಾಗಿದ್ದಾಳೆ. ಆ 
ವೈರಿಗಳ ಮಧ್ಯದಲ್ಲಿ ಅವಳು ಒಂದು ಹೊಲಸು 
ವಸ್ತುವಾಗಿದ್ದಾಳೆ. 

ಅವಳು ಹೇಳಿದಳು, ""ಯೆಹೋವನು ಮಾಡಿದ್ದು 
ನ್ಯಾಯವಾಗಿಯೇ ಇದೆ. ಏಕೆಂದರೆ ನಾನು ಆತನ 
ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಎಲ್ಲಾ ಜನ 
ಗಳೇ, ನನ್ನ ಮಾತುಗಳನ್ನು ಕೇಳಿರಿ. ನನ್ನ ವ್ಯಥೆ 
ಯನ್ನು ನೋಡಿರಿ. ನನ್ನ ತರುಣತರುಣಿಯರು ಸೆರೆ 
ಒಯ್ಯಲ್ಪಟ್ಟಿದ್ದಾರೆ. 

ನಾನು ನನ್ನ ನಲ್ಲರನ್ನು ಕೂಗಿ ಕರೆದೆ. ಆದರೆ ಅವರು 
ನನಗೆ ಮೋಸ ಮಾಡಿದರು. ನನ್ನ ಯಾಜಕರು 
ಮತ್ತು ಹಿರಿಯರು ನಗರದಲ್ಲಿ ಸತ್ತುಹೋದರು. 
ಅವರು ತಮಗಾಗಿ ಆಹಾರವನ್ನು ಹುಡುಕುತ್ತಿ 
ದ್ದರು. ಅವರು ತಮ್ಮ ಪ್ರಾಣಗಳನ್ನು ಉಳಿಸಿ 
ಕೊಳ್ಳಬಯಸಿದರು.'' 

ಯೆಹೋವನೇ, ನನ್ನ ಕಡೆ ನೋಡು, ನಾನು 
ತೊಂದರೆಯಲ್ಲಿದ್ದೇನೆ. ನನ್ನ ಮನಸ್ಸು ಕ್ಟೋಭೆ 
ಗೊಂಡಿದೆ. ನನ್ನ ಮನಸ್ಸಿಗೆ ತಲೆಕೆಳಗಾದಂತೆ 


ಪ್ರಲಾಪಗಳು 1:21-2:8 1030 


ಭಾಸವಾಗುತ್ತಿದೆ. ನಾನು ದುರಹಂಕಾರಿಯಾಗಿ 
ದ್ದುದರಿಂದ ನನ್ನ ಮನಸ್ಸಿಗೆ ಹಾಗೆ ಭಾಸವಾಗು 
ತ್ತಿದೆ. ಕಾರಣವೇನಂದರೆ, ನಾನು ದಂಗೆಕೋರ 
ಳಾಗಿದ್ದೆ. ಬೀದಿಗಳಲ್ಲಿ ನನ್ನ ಮಕ್ಕಳು ಖಡ್ಗಕ್ಕೆ ಆಹು 
ತಿಯಾದರು. ಮನೆಯಲ್ಲಿಯೂ ಸಹ ಸಾವಿತ್ತು 

>!" ನಾನು ನರಳಾಡುತ್ತಿದ್ದೇನೆ. ಅದಕ್ಕಾಗಿ ನನ್ನ ಮಾತು 
ಗಳಿಗೆ ಕಿವಿಗೊಡು; ನನ್ನನ್ನು ಸಂತೈಸುವವರು 4 
ಯಾರೂ ಇಲ್ಲ. ನನ್ನ ಎಲ್ಲ ವೈರಿಗಳು ನನ್ನ ಕಷ್ಟಗಳ 
ಬಗ್ಗೆ ಕೇಳಿದ್ದಾರೆ. ಅವರು ಸಂತೋಷ ಪಡುತ್ತಿ 
ದ್ದಾರೆ. ನೀನು ನನಗೆ ಈ ಸ್ಥಿತಿಯನ್ನು ತಂದದ್ದಕ್ಕಾಗಿ 
ಅವರು ಸಂತೋಷಷಪಡುತ್ತಲಿದ್ದಾರೆ. ನೀನು ಪ್ರಕಟಿ 
ಸಿದ ಆ ದಿನವನ್ನು ಬರಮಾಡು. ಆ ದಿನ ನನ್ನ ಶತ್ರು, 
ಗಳ ಸ್ಥಿತಿ ನನ್ನ ಇಂದಿನ ಸ್ಥಿತಿಯಂತೆ ಆಗಲಿ. 

>>" ನನ್ನ ಶತ್ರುಗಳು ಎಷ್ಟು ದುಷ್ಟರಾಗಿದ್ದಾರೆ ನೋಡು. ಡಿ 
ನನ್ನ ಎಲ್ಲ ಪಾಪಗಳ ನಿಮಿತ್ತ ನೀನು ನನಗೆ ಮಾಡಿ 
ದಂತೆ ಅವರಿಗೂ ಮಾಡಲು ನಿನಗೆ ಸಾಧ್ಯವಾಗು 
ವುದು. ನಾನು ಪದೇಪದೇ ನರಳಾಡುತ್ತಿರುವುದ 
ರಿಂದ ನೀನು ಇದನ್ನು ಮಾಡಬೇಕು. ನನ್ನ ಹೃದ 
ಯವು ಅಸ್ವಸ್ಥಗೊಂಡಿರುವುದರಿಂದ ನೀನು 
ಇದನ್ನು ಮಾಡಬೇಕು.'' 


ಯೆಹೋವನು ಜಿರುಸಲೇಮನ್ನು ನಾಶಮಾಡಿದನು 
ಕೋಪೋದ್ರಿಕ್ಷನಾದ ಯೆಹೋವನು ಜಿಯೋ 
ನಿನ ಮಗಳ* ಮೇಲೆ ಹೇಗೆ ಕಾರ್ಮೋಡಗಳು 
ಕವಿಯುವಂತೆ ಮಾಡಿದ್ದಾನೆ ನೋಡಿರಿ. ಆತನು 
ಇಸ್ರೇಲಿನ ವೈಭವವನ್ನು ಆಕಾಶದಿಂದ ಭೂಮಿಗೆ 
ಎಸೆದಿದ್ದಾನೆ. ಯೆಹೋವನಿಗೆ ಕೋಪ ಬಂದಾಗ 
ಆತನು ಇಸ್ರೇಲ್‌ ತನ್ನ ಪಾದಪೀಠವೆಂಬುದನ್ನು 
ಗಮನಕ್ಕೆ ತಂದುಕೊಳ್ಳಲಿಲ್ಲ. 

2 ಯೆಹೋವನು ಯಾಕೋಬನ ಮನೆಗಳನ್ನು 
ನಾಶಪಡಿಸಿದನು. ಅವನು ಕನಿಕರವಿಲ್ಲದೆ ಅವು. ? 
ಗಳನ್ನು ನುಂಗಿಬಿಟ್ಟನು. ತನ್ನ ಕೋಪದಲ್ಲಿ ಆತನು 
ಯೆಹೂದದ ಮಗಳ* ಕೋಟೆಗಳನ್ನು ನಾಶ 
ಪಡಿಸಿದನು. ಯೆಹೋವನು ಯೆಹೂದ ರಾಜ್ಯ 
ವನ್ನೂ ಮತ್ತು ಅದರ ಅಧಿಪತಿಗಳನ್ನೂ ನೆಲಕ್ಕೆ 
ಅಪ್ಪಳಿಸಿದನು. ಆತನು ಯೆಹೂದ ರಾಜ್ಯಕ್ಕೆ 
ಅವಮಾನ ಮಾಡಿದ್ದಾನೆ. 

3 ತನ್ನ ಕೋಪದ ಭರದಲ್ಲಿ ಯೆಹೋವನು ಇಸ್ರೇ * 
ಲಿನ ಶಕ್ತಿಯನ್ನೆಲ್ಲ ಕತ್ತರಿಸಿ ಹಾಕಿದನು. ಆತನು 





ಚಿಯೋನಿನ ಮಗಳು ಜಿರುಸಲೇಮ್‌ ನಗರದ ಇನ್ನೊಂದು ಹೆಸರು. 
ಯಾಕೋಬ ಇಸ್ರೇಲಿನ ಇನ್ನೊಂದು ಹೆಸರು. 
ಯೆಹೂದದ ಮಗಳು ಯೆಹೂದ ಜನಾಂಗ. 


ಇಸ್ರೇಲಿನಿಂದ ತನ್ನ (ಯೆಹೋವನ) ಬಲಗೈ 
ಯನ್ನು ಹಿಂತೆಗೆದುಕೊಂಡನು. ಶತ್ರು, ಬಂದಾಗ 
ಆತನು ಹೀಗೆ ಮಾಡಿದನು. ಅಗ್ನಿ ಜ್ಹಾಲೆಗಳಂತೆ 
ಆತನು ಯಾಕೋಬಿನಲ್ಲಿ ಉರಿದನು. ಸುತ್ತಮುತ್ತ 
ಲೆಲ್ಲ (ಪ್ರತಿಯೊಂದನ್ನೂ) ದಹಿಸುವ ಬೆಂಕಿಯಂತೆ 
ಆತನಿದ್ದನು. 

ಯೆಹೋವನು ವೈರಿಯಂತೆ ತನ್ನ ಬಿಲ್ಲನ್ನು ಬಾಗಿಸಿ 
ದನು. ತನ್ನ ಬಲಗೈಯಲ್ಲಿ ಖಡ್ಗವನ್ನು ಧರಿಸಿದನು. 
ಆತನು ಯೆಹೂದದ ಎಲ್ಲ ಆಕರ್ಷಕ ಜನರನ್ನು 
ಕೊಂದುಹಾಕಿದನು. ಆತನು ಶತ್ರುವಿನಂತೆ ಅವ 
ರನ್ನು ಕೊಂದನು. ಆತನು ತನ್ನ ರೋಷಾಗ್ನಿಯನ್ನು 
ಹೊರಸೂಸಿದನು. ಆತನು ಅದನ್ನು ಚೀಯೋನಿನ 
ಗುಹಾರಗಳ ಮೇಲೆ ಸುರಿಸಿದನು. 

ಆತನು ಒಬ್ಬ ಶತ್ರುವಿನಂತಾಗಿದ್ದಾನೆ. ಆತನು ಇಸ್ರೇ 
ಲನ್ನು ನುಂಗಿದನು (ನಾಶಮಾಡಿದನು). ಆತನು 
ಅವಳ ಎಲ್ಲ ಅರಮನೆಗಳನ್ನು ನುಂಗಿಬಿಟ್ಟನು. 
ಆತನು ಅವಳ ಎಲ್ಲ ಕೋಟೆಗಳನ್ನು ನುಂಗಿ 
ಬಿಟ್ಟನು. ಯೆಹೂದ ಜನಾಂಗದಲ್ಲಿ ಆತನು ಹೆಚ್ಚಿನ 
ದುಃಖವನ್ನು ಉಂಟುಮಾಡಿ ಶೋಕವನ್ನು 
ಹರಡಿದ್ದಾನೆ. 

ಯೆಹೋವನು ತನ್ನ ಸ್ವಂತ ಗುಡಾರವನ್ನು ಒಂದು 
ತೋಟವೋ ಎಂಬಂತೆ ಹಾಳು ಮಾಡಿದ್ದಾನೆ. 
ಜನರು ಆತನನ್ನು ಆರಾಧಿಸಲು ಸೇರಿ ಬರುತ್ತಿದ್ದ 
ಸ್ಥಳವನ್ನು ನಾಶಪಡಿಸಿದ್ದಾನೆ. ಚೀಯೋನಿನಲ್ಲಿ 
ಜನರು ಮಹೋತ್ಸವಗಳನ್ನು ಮತ್ತು ವಿಶೇಷ 
ವಿಶ್ರಾಂತಿ ದಿನಗಳನ್ನು (ಸಬ್ಬತ್‌ ದಿನಗಳನ್ನು) 
ಮರೆಯುವಂತೆ ಯೆಹೋವನು ಮಾಡಿದ್ದಾನೆ. 
ಯೆಹೋವನು ರಾಜನನ್ನು ಮತ್ತು ಯಾಜಕರನ್ನು 
ತಿರಸ್ಕರಿಸಿದ್ದಾನೆ. ಆತನು ತನ್ನ ಕಡುಕೋಪದಿಂದ 
ಅವರನ್ನು ತಿರಸ್ಕರಿಸಿದ್ದಾನೆ. 

ಯೆಹೋವನು ತನ್ನ ಯಜ್ಞವೇದಿಕೆಯನ್ನು ತಿರಸ್ಕ 
ರಿಸಿದ್ದಾನೆ. ಆತನು ತನ್ನ ಪವಿತ್ರಾಲಯವನ್ನು ತಿರಸ್ಕ 
ರಿಸಿದ್ದಾನೆ. ಆತನು ಜಿರುಸಲೇಮಿನ ಅರಮನೆಗಳ 
ಗೋಡೆಗಳನ್ನು ಶತ್ರುಗಳ ವಶಮಾಡಿದ್ದಾನೆ. ವೈರಿ 
ಗಳು ಯೆಹೋವನ ಪವಿತ್ರ ಆಲಯದಲ್ಲಿ ಗದ್ದಲ 
ವನ್ನು ಮಾಡಿದರು. ಅವರು ಉತ್ಸವದ ದಿನದಂತೆ 
ಗದ್ದಲವನ್ನು ಮಾಡಿದರು. 

ಯೆಹೋವನು ಜೀಯೋನ್‌ ಕುಮಾರಿಯ ಪೌಳಿ 
ಗೋಡೆಯನ್ನು ನಾಶಮಾಡಬೇಕೆಂದು ಯೋಚಿಸಿ 
ದ್ದಾನೆ. ಆತನು ಅಳತೆದಾರದಿಂದ ಒಡೆಯ 
ಬೇಕಾದ ಗೋಡೆಗೆ ಗುರುತುಮಾಡಿದ್ದಾನೆ. ಆತನು 
ತಾನು ಮಾಡುತ್ತಿದ್ದ ನಾಶನವನ್ನು ನಿಲ್ಲಿಸಲಿಲ್ಲ. 


1031 


ಪೌಳಿಗೋಡೆಗಳು ಮತ್ತು ಗೋಪುರಗಳು ದುಃಖ 
ದಿಂದ ಗೋಳಾಹುವಂತೆ ಆತನು ಮಾಡಿದ್ದಾನೆ. 
ಅವೆರಹೂ ಕುಸಿದುಹೋಗಿವೆ. 

ಜೆರುಸಲೇಮಿನ ಹೆಬ್ಬಾಗಿಲುಗಳು ನೆಲದಲ್ಲಿ 
ಹೂತು ಹೋಗಿವೆ. ಆತನು ಹೆಬ್ಬಾಗಿಲುಗಳ ಅಗು 
ಳಿಗಳನ್ನು ಮುರಿದು ಚೂರುಚೂರು ಮಾಡಿದ್ದಾನೆ. 
ಅವಳ ರಾಜನು ಮತ್ತು ರಾಜಕುಮಾರರು ಅನ್ಯ 
ಜನಾಂಗಗಳ ಮಧ್ಯದಲ್ಲಿದ್ದಾರೆ. ಆ ಜನರಿಗೆ ಉಪ 
ದೇಶ ಮಾಡಲು ಯಾರೂ ಇಲ್ಲ. ಪ್ರವಾದಿಗಳಿಗೆ 
ಯೆಹೋವನಿಂದ ಯಾವ ದರ್ಶನಗಳೂ ಇಲ್ಲ. 
ಚಿಯೋನಿನ ಹಿರಿಯರು ನೆಲದ ಮೇಲೆ ಮೌನ 
ವಾಗಿ ಕುಳಿತುಕೊಂಡಿದ್ದಾರೆ. ಅವರು ತಮ್ಮ ತಲೆ 
ಗಳ ಮೇಲೆ ಧೂಳನ್ನು ತೂರಿಕೊಂಡು ಗೋಣಿ 
ತಟ್ಟನ್ನು ಸುತ್ತಿಕೊಂಡಿದ್ದಾರೆ. ಜೆರುಸಲೇಮಿನ 
ತರುಣಿಯರು ದುಃಖದಿಂದ ತಲೆ ತಗ್ಗಿಸಿ 
ಕೊಂಡಿದ್ದಾರೆ. 

ಕಂಬನಿಸುರಿದು ನನ್ನ ಕಣ್ಣುಗಳು ಇಂಗಿಹೋಗಿವೆ. 
ನನ್ನ ಕರುಳು ತಳಮಳಗೊಂಡಿದೆ. ನನ್ನ ಹೃದಯ 
ವನ್ನು ನೆಲಕ್ಕೆ ಚೆಲ್ಲಲಾಗಿದೆ ಎಂದೆನಿಸುತ್ತಿದೆ. ನನ್ನ 
ಜನರ ವಿನಾಶದಿಂದ ನನಗೆ ಹೀಗಾಗಿದೆ. ಮಕ್ಕಳು 
ಮತ್ತು ಶಿಶುಗಳು ಮೂರ್ಛೆ ಹೋಗುತ್ತಿದ್ದಾರೆ. 
ಅವರು ನಗರದ ಚೌಕಗಳಲ್ಲಿ ಮೂರ್ಛೆ 
ಹೋಗುತ್ತಿದ್ದಾರೆ. 

ಆ ಮಕ್ಕಳು ತಮ್ಮ ತಾಯಂದಿರನ್ನು ರೊಟ್ಟಿ ಮತ್ತು 
ದ್ರಾಕ್ಟಾರಸ ಎಲ್ಲಿದೆ?'' ಎಂದು ಕೇಳುತ್ತಿದ್ದಾರೆ. 
ಅವರು ಅಸುನೀಗುವಾಗ ಈ ಪ್ರಶ್ನೆಯನ್ನು ಕೇಳುತ್ತಿ 
ದ್ದಾರೆ. ಅವರು ತಮ್ಮ ತಾಯಂದಿರ ಮಡಿಲ 
ಲ್ಲಿಯೇ ಪ್ರಾಣ ಬಿಡುತ್ತಿದ್ದಾರೆ. 

ಜೆರುಸಲೇಮ್‌ ಕುಮಾರಿಯೇ, ನಾನು ನಿನ್ನನ್ನು 
ಯಾವುದಕ್ಕೆ ಹೋಲಿಸಲಿ? ಯಾವುದರೊಂದಿಗೆ 
ನಿನ್ನ ತುಲನೆ ಮಾಡಲಿ? ಜೀಯೋನ್‌ ಕುಮಾ 
ರಿಯೇ, ಯಾವದರೊಂದಿಗೆ ನಿನ್ನ ತುಲನೆ 
ಮಾಡಲಿ? ನಾನು ಹೇಗೆ ನಿನ್ನನ್ನು ಸಂತೈಸಲಿ. ನಿನ್ನ 
ವಿನಾಶವು ಸಾಗರದಷ್ಟು ಅಪಾರ. ಯಾರೂ 
ನಿನ್ನನ್ನು ಸ್ವಸ್ಥ ಮಾಡಲಾರರು ಎಂದೆನಿಸುತ್ತದೆ. 
ನಿನ್ನ ಪ್ರವಾದಿಗಳು ನಿನಗಾಗಿ ದರ್ಶನಗಳನ್ನು 
ಕಂಡರು. ಆದರೆ ಅವರ ದರ್ಶನಗಳು ನಿರರ್ಥಕ 
ವಾದ ಹುಸಿನುಡಿಗಳಾಗಿವೆ. ಅವರು ನಿನ್ನ ಪಾಪ 
ಕಾರ್ಯಗಳನ್ನು ಬಹಿರಂಗಪಡಿಸಲಿಲ್ಲ. ಅವರು 
ಪರಿಸ್ಥಿತಿಯನ್ನು ಸುಧಾರಿಸುವ ಪ್ರಯತ್ನ ಮಾಹ 
ಲಿಲ್ಲ. ಅವರು ನಿನ್ನ ಕುರಿತು ಸಂದೇಶಗಳನ್ನು 
ಪ್ರವಾದಿಸಿದರು. ಆದರೆ ಅವು ನಿರಾಧಾರವಾದ 





20 


ಪ್ರಲಾಪಗಳು 2:9-20 


ಸಂದೇಶಗಳಾಗಿದ್ದು 
ಗೊಳಿಸಿದವು. 
ಪಕ್ಕದಲ್ಲಿ ದಾರಿ ಹಿಡಿದು ಹೋಗುವ ಜನರು 
ನಿನ್ನನ್ನು ನೋಡಿ ಅಪಹಾಸ್ಯದಿಂದ ಚಪ್ಪಾಳೆ ತಟ್ಟು 
ತ್ತಾರೆ. ಜಿರುಸಲೇಮಿನ ಮಗಳ ಸ್ಥಿತಿಯನ್ನು 
ನೋಡಿ ಅವರು ಸಿಳ್ಳುಹಾಕುತ್ತಾರೆ ಮತ್ತು ತಲೆ 
ಯಾಡಿಸುತ್ತಾರೆ."" ಜನರಿಂದ "ಪರಿಪೂರ್ಣ 
ಸುಂದರ ನಗರ' "ಸಮಸ್ತಲೋಕದ ಸಂತೋಷ' 
ಎಂದು ಕರೆಸಿಕೊಂಡದ್ದು ಇದೇ ನಗರವೇ?'' 
ಎಂದು ಅವರು ಕೇಳುತ್ತಾರೆ. 

ನಿನ್ನ ಎಲ್ಲ ವೈರಿಗಳು ನಿನ್ನನ್ನು ನೋಡಿ ಬಾಯಿ 
ತೆರೆದು ಸಿಳ್ಳುಹಾಕಿ ಹಲ್ಲು ಕಡಿಯುತ್ತಾರೆ. ""ನಾವು 
ಅವರನ್ನು ಸಂಪೂರ್ಣವಾಗಿ ನುಂಗಿದೆವು! ನಿಜ 
ವಾಗಿ ನಾವು ಈ ದಿನವನ್ನೇ ನಿರೀಕ್ಬಿಸುತ್ತಿದ್ದೆವು. 
ಅಂತೂ ಕೊನೆಗೆ ಇದು ನೆರವೇರುವುದನ್ನು ನಾವು 
ಕಂಡೆವು'' ಎಂದು ಅವರು ಅನ್ನುತ್ತಾರೆ. 
ಯೆಹೋವನು ತಾನು ನಿಯೋಜಿಸಿದಂತೆ ಮಾಡಿ 
ದನು. ತಾನು ಮಾಡುತ್ತೇನೆಂದು ಹೇಳಿದ್ದನ್ನು 
ಆತನು ಮಾಡಿದ್ದಾನೆ. ಪುರಾತನ ಕಾಲದಿಂದ ತಾನು 
ವಿಧಿಸಿದ್ದನ್ನು ಆತನು ಮಾಡಿದ್ದಾನೆ. ಆತನು ನಿಷ್ಕರು 
ಣೆಯಿಂದ ನಾಶಮಾಡಿದ್ದಾನೆ. ನಿನಗೆ ಸಂಭವಿಸಿದ 
ವುಗಳ ಮೂಲಕವಾಗಿ ಆತನು ನಿನ್ನ ವೈರಿಗಳನ್ನು 
ಸಂತೋಷಪಡಿಸಿದ್ದಾನೆ. ಆತನು ನಿನ್ನ ವೈರಿಗಳ 
ಸಾಮರ್ಥ್ಯವನ್ನು ಹೆಚ್ಚಿಸಿದ್ದಾನೆ. 

ಜೆರುಸಲೇಮ್‌ ನಗರದ ಗೋಡೆಯೇ, ಮನಃ 
ಪೂರ್ವಕವಾಗಿ ಯೆಹೋವನಲ್ಲಿ ಮೊರೆಯಿಡು. 
ನಿನ್ನ ಕಣ್ಣೀರು ಹಗಲಿರುಳು ನದಿಯಂತೆ ಹರಿ ಯಲಿ 
ನಿಲ್ಲಿಸಬೇಡ. ನಿನ್ನ ಕಣ್ಣುಗಳಿಗೆ ವಿರಾಮ 
ಸಿಗುವುದು ಬೇಹ. 

ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ 
ಎದ್ದೆದ್ದು ಗೋಳಾಡಿರಿ. ನಿಮ್ಮ ಹೃದಯವು ನೀರಿ 
ನಂತೆ ಹರಿಯಲಿ. ನಿಮ್ಮ ಹೃದಯಸಾರವನ್ನು 
ಯೆಹೋವನ ಸಮ್ಮುಖದಲ್ಲಿ ಹೊಯ್ದುಬಿಡಿರಿ. 
ನಿಮ್ಮ ಕೈಗಳನ್ನು ಮೇಲೆತ್ತಿ ಯೆಹೋವನಿಗೆ ಪ್ರಾರ್ಥಿ 
ಸಿರಿ. ನಿಮ್ಮ ಮಕ್ಕಳು ಬದುಕಲಿ ಎಂದು ಆತನನ್ನು 
ಕೇಳಿಕೊಳ್ಳಿರಿ. ಹಸಿವೆಯಿಂದ ಮೂರ್ಛೆ ಹೋಗು 
ತ್ತಿದ್ದ ನಿಮ್ಮ ಮಕ್ಕಳ ಪ್ರಾಣ ಉಳಿಯಲಿ ಎಂದು 
ಆತನನ್ನು ಪ್ರಾರ್ಥಿಸಿರಿ. ಹಸಿವೆಯಿಂದ ಅವರು 
ನಗರದ ಎಲ್ಲ ಬೀದಿಗಳಲ್ಲಿ ಮೂರ್ಛೆ 
ಹೋಗುತ್ತಿದ್ದಾರೆ. 

ಯೆಹೋವನೇ, ನನ್ನ ಕೆಡೆಗೆ ನೋಡು. ನೀನು 
ಇಷ್ಟೆಲ್ಲ ಮಾಡಿದ್ದು ಯಾರಿಗೆ ಎಂಬುದನ್ನು 


ನಿನ್ನನ್ನು ಮರುಳು 


ಪ್ರಲಾಪಗಳು 2:21-3:24 


21 


22 


ನೋಡು. ನಾನು ನಿನಗೆ ಈ ಪ್ರಶ್ನೆಗಳನ್ನು ಕೇಳ 
ಬಯಸುತ್ತೇನೆ. ಏನು, ಸ್ತ್ರೀಯರು ತಾವು ಹೆತ್ತ 
ಮಕ್ಕಳನ್ನೇ ತಿನ್ನಬೇಕೆ? ಸ್ತ್ರೀಯರು ತಾವು ಲಾಲನೆ 
ಪಾಲನೆ ಮಾಡಿದ ಮಕ್ಕಳನ್ನೇ ತಿನ್ನಬೇಕೆ? 
ಯೆಹೋವನ ಪವಿತ್ರ ಆಲಯದಲ್ಲಿಯೇ ಯಾಜಕ 
ನನ್ನು ಮತ್ತು ಪ್ರವಾದಿಯನ್ನು ಕೊಲ್ಲಬೇಕೆ? 
ನಗರದ ಬೀದಿಗಳಲ್ಲಿ ತರುಣರು ಮತ್ತು ವೃದ್ಧರು 
ನೆಲದ ಮೇಲೆ ಬಿದ್ದಿದ್ದಾರೆ. ನನ್ನ ಯುವತಿಯರು 
ಮತ್ತು ಯುವಕರು ಖಡ್ಗದಿಂದ ಹತರಾಗಿದ್ದಾರೆ. 
ಯೆಹೋವನೇ, ನಿನಗೆ ಕೋಪಬಂದ ದಿನ ಅವ 
ರನ್ನು ಕೊಂದು ಬಿಟ್ಟೆ; ಕರುಣೆ ತೋರದೆ ಅವರನ್ನು 
ಸಂಹರಿಸಿದೆ. 

ಭೀತಿಯು ಸುತ್ತಮುತ್ತಲಿಂದ ನನ್ನ ಕಡೆಗೆ ಬರು 
ವಂತೆ ನೀನು ಆಹ್ವಾನಿಸಿದೆ. ಯೆಹೋವನ 
ಕೋಪದ ದಿನದಂದು ಯಾರೂ ತಪ್ಪಿಸಿಕೊಳ್ಳ 
ಲಿಲ್ಲ. ಯಾರೂ ಉಳಿಯಲಿಲ್ಲ. ನಾನು ಸಾಕಿಸಲ 
ಹಿದವರನ್ನು ನನ್ನ ವೈರಿಯು ಸಂಹರಿಸಿದನು. 


ಸಂಕಟದ ಅರ್ಥ 
ಯೆಹೋವನ ರೌದ್ರ, ದಂಡದಿಂದ ಸಂಕಟವನ್ನು 
ಅನುಭವಿಸಿರುವವನು ನಾನೇ! 
ಯೆಹೋವನು ನನ್ನನ್ನು ಬೆಳಕೇ ಇಲ್ಲದ ಕತ್ತಲೆಗೆ 
ನಡೆಸಿಕೊಂಡು ಬಂದನು. 
ಯೆಹೋವನು ತನ್ನ ಕೈಯನ್ನು ನನಗೆ ವಿರೋಧ 
ವಾಗಿ ತಿರುಗಿಸಿದನು. ಆತನು ಇಡೀ ದಿನವೆಲ್ಲಾ 
ಮತ್ತೆ ಮತ್ತೆ ಹಾಗೆಯೇ ಮಾಡಿದನು. 
ಆತನು ನನ್ನ ಮಾಂಸವನ್ನು ಮತ್ತು ಚರ್ಮವನ್ನು 
ಕಂದಿಸಿದ್ದಾನೆ. ಆತನು ನನ್ನ ಮೂಳೆಗಳನ್ನು 
ಮುರಿದುಹಾಕಿದನು. 
ಆತನು ನನ್ನನ್ನು ಕಠೋರತೆಯಿಂದಲೂ ಆಪತ್ತಿ 
ನಿಂದಲೂ ಸುತ್ತುವರಿದು ಮುತ್ತಿಗೆ ಹಾಕಿದ್ದಾನೆ. 
ಬಹುಕಾಲದ ಹಿಂದೆಯೇ ಸತ್ತಿರುವವರಂತೆ 
ನನ್ನನ್ನು ಕತ್ತಲೆಯಲ್ಲಿ ಕುಳ್ಳಿರಿಸಿದ್ದಾನೆ. 
ಯೆಹೋವನು ನನ್ನನ್ನು ಬಂಧಿಸಿ ನಾನು ಹೊರಗೆ 
ಬರಲಾಗದಂತೆ ಮಾಡಿದನು. ಆತನು ನನ್ನನ್ನು 
ಬಲವಾದ ಸರಪಣಿಗಳಿಂದ ಕಟ್ಟಿ ಹಾಕಿದನು. 
ನಾನು ಸಹಾಯಕ್ಕಾಗಿ ಅರಚಿಕೊಳ್ಳುವಾಗಲೂ 
ಕೂಗಿಕೊಳ್ಳುವಾಗಲೂ ಯೆಹೋವನು ನನ್ನ 
ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. 
ಆತನು ನನ್ನ ದಾರಿಯನ್ನು ಕಲ್ಲುಗಳಿಂದ ಮುಚ್ಚಿ 
ದ್ದಾನೆ. ಆತನು ನನ್ನ ಹಾದಿಯನ್ನು ಡೊಂಕು 
ಗೊಳಿಸಿದ್ದಾನೆ. 


1032 





20 


21 


22 


23 


24 


ನನ್ನ ಪಾಲಿಗಂತೂ ಯೆಹೋವನು ಆಕ್ರಮಣ 
ಮಾಡಲು ಸಿದ್ದವಾಗಿರುವ ಕರಡಿಯಂತೆಯೂ 
ಅಡಗಿಕೊಂಡಿರುವ ಸಿಂಹದಂತೆಯೂ ಇದ್ದಾನೆ. 
ಯೆಹೋವನು ನನ್ನನ್ನು ನನ್ನ ದಾರಿಯಿಂದ 
ಓಡಿಸಿದನು. ಆತನು ನನ್ನನ್ನು ಚೂರುಚೂರು 
ಮಾಡಿದನು. ಆತನು ನನ್ನನ್ನು ಅಸಹಾಯಕನನ್ನಾಗಿ 
ತೊರೆದು ಬಿಟ್ಟಿದ್ದಾನೆ. 

ಆತನು ತನ್ನ ಬಿಲ್ಲನ್ನು ಸಜ್ಜುಗೊಳಿಸಿದನು. ಆತನು 
ತನ್ನ ಬಾಣಗಳಿಂದ ನನಗೆ ಗುರಿಯಿಟ್ಟನು. 

ಆತನು ನನ್ನ ಹೊಟ್ಟೆಗೆ ತನ್ನ ಬಾಣಗಳಿಂದ 
ಹೊಡೆದನು. 

ನಾನು ನನ್ನ ಜನರಿಗೆಲ್ಲಾ ಹಾಸ್ಯಾಸ್ಟದವಾಗಿದ್ದೇನೆ. 
ದಿನವೆಲ್ಲಾ ಅವರು ನನ್ನ ಬಗ್ಗೆ ಹಾಡುಗಳನ್ನು 
ಹಾಡುತ್ತಾ ಗೇಲಿ ಮಾಡುತ್ತಾರೆ. 

ಯೆಹೋವನು ನನಗೆ ಕುಡಿಯಲು ಈ ವಿಷವನ್ನು 
(ಶಿಕ್ಷೆಯನ್ನು) ಕೊಟ್ಟನು. ಕಹಿಯಾದ ಈ 
ಪಾನೀಯದಿಂದ ಆತನು ನನ್ನನ್ನು ತುಂಬಿಸಿದನು. 
ಯೆಹೋವನು ನನಗೆ ನುರುಜುಗಲ್ಲನ್ನು ಮುಕ್ಕಿಸಿ 
ನನ್ನ ಹಲ್ಲುಗಳನ್ನು ಮುರಿದು ಹಾಕಿದ್ದಾನೆ. ಆತನು 
ನನ್ನನ್ನು ಧೂಳಿಗೆ ಹಾಕಿ ತುಳಿದಿದ್ದಾನೆ. 

ನನಗೆ ಇನ್ನೆಂದಿಗೂ ಸಮಾಧಾನವೇ ಇರುವುದಿಲ್ಲ 
ವೆಂದುಕೊಂಡೆನು. ನಾನು ಸಂತೋಷವನ್ನು 
ಮರೆತುಬಿಟ್ಟೆನು. 

ನಾನು ನನ್ನೊಳಗೆ, ""ಯೆಹೋವನು ನನಗೆ 
ಸಹಾಯ ಮಾಡುತ್ತಾನೆ ಎಂಬ ನಿರೀಕ್ಷೆ 
ಇನ್ನೆಂದಿಗೂ ನನಗಿಲ್ಲ'' ಎಂದುಕೊಂಡೆನು. 

ನನ್ನ ಸಂಕಟವನ್ನು ಮತ್ತು ಮನೆಯಿಲ್ಲದ ಸ್ಥಿತಿ 
ಯನ್ನು ನೆನಸಿಕೊಂಡರೆ ಅದು ಕಹಿ ವಿಷದಂತಿದೆ. 
ನನ್ನ ಸಂಕಷ್ಟಗಳನ್ನೆಲ್ಲ ನಾನು ಚೆನ್ನಾಗಿ ಜ್ಞಾಪಿಸಿ 
ಕೊಳ್ಳುವೆನು, ಆದ್ದರಿಂದ ನಾನು ತುಂಬಾ ವ್ಯಸನ 
ಗೊಂಡಿದ್ದೇನೆ. 

ಆದರೆ ನಾನು ಬೇರೊಂದನ್ನು ಯೋಜಿಸಿ 
ಕೊಂಡಾಗ ನಾನು ನಿರೀಕ್ಷೆಯುಳ್ಳವನಾಗುವೆನು. 
ನಾನು ಯೋಚಿಸಿಕೊಳ್ಳುವದೇನಂದರೆ: 
ಯೆಹೋವನ ಪ್ರೀತಿಗೂ ಕರುಣೆಗೂ ಕೊನೆಯೇ 
ಇಲ್ಲ. ಆತನ ದಯೆಗೆ ಅಂತ್ಯವೇ ಇಲ್ಲ. 

ಪ್ರತಿ ಮುಂಜಾನೆಯೂ ಆತನು ಅದನ್ನು ಹೊಸ 
ರೀತಿಗಳಲ್ಲಿ ತೋರಿಸುವನು. ಯೆಹೋವನೇ, 
ನೀನು ಎಷ್ಟೋ ಸತ್ಯವಂತನು ಮತ್ತು ನಂಬಿಗಸ್ತನು! 
ನಾನು ನನ್ನೊಳಗೆ, “ಯೆಹೋವನೇ ನನ್ನ ಪಾಲು; 
ಆದ್ದರಿಂದ ನಾನು ಆತನಲ್ಲಿ ಭರವಸವಿಡುವೆನು'' 
ಎಂದುಕೊಳ್ಳುವೆನು. 








25 


26 


27 


28 


29 


30 


31 


32 


33 


34 


35 


36 


37 


1033 


ಯೆಹೋವನು ತನಗಾಗಿ ಕಾಯುವ ಜನರಿಗೆ 
ಒಳ್ಳೆಯವನಾಗಿರುತ್ತಾನೆ. ಯೆಹೋವನು ತನ್ನನ್ನು 
ಎದುರುನೋಡುವ ಜನರಿಗೆ ಒಳ್ಳೆಯವ 
ನಾಗಿರುತಾನೆ. 

ತನ್ನ ರಕ್ಟಣೆಗಾಗಿ ಯೆಹೋವನಿಗಾಗಿಯೇ ಮೌನ 
ದಿಂದ ಕಾಯುವುದು ಮನುಷ್ಯನಿಗೆ ಒಳ್ಳೆಯದು. 
ಯೌವನದಲ್ಲಿ (ಸಂಕಟದ) ನೊಗವನ್ನು ಹೊರು 
ವುದು ಮನುಷ್ಯನಿಗೆ ಒಳ್ಳೆಯದು. 

ಯೆಹೋವನು ಈ ಸಂಕಟದ ನೊಗವನ್ನು ಅವನ 
ಮೇಲೆ ಹಾಕುವಾಗ ಅವನು ಮೌನವಾಗಿ ಕುಳಿತು 
ಕೊಂಡಿರಬೇಕು. 

ಅವನು ದೀನತೆಯಿಂದ ತನ್ನ ಮುಖವನ್ನು ಧೂಳಿ 
ನಲ್ಲಿ ಹಾಕಬೇಕು. ಆಗ ಅವನ ಜೀವಕ್ಕೆ ನಿರೀಕ್ಷೆ 
ಇದ್ದರೂ ಇರಬಹುದು. 

ಆ ವ್ಯಕ್ತಿಯು ತನ್ನನ್ನು ಹೊಡೆಯುವವರಿಗೆ ತನ್ನ 
ಕೆನ್ನೆಯನ್ನು ಒಡ್ಡಬೇಕು. ಅವನು ತನಗೆ ಜನ 
ರಿಂದಾಗುವ ಗೇಲಿಯನ್ನು ಸಹಿಸಿಕೊಳ್ಳಬೇಕು. 
ಯೆಹೋವನು ಜನರನ್ನು ಶಾಶ್ವತವಾಗಿ ತೊರೆದು 
ಬಿಡುವುದಿಲ್ಲ ಎಂಬುದು ಆ ವ್ಯಕ್ತಿಯ ನೆನಪಿನಲ್ಲಿರ 
ಬೇಕು. 

ಯೆಹೋವನು ಶಿಕ್ಸಿಸುವಾಗ ಕರುಣೆಯುಳ್ಳವನೂ 
ಆಗಿರುತ್ತಾನೆ. ಆತನು ತನ್ನ ಮಹಾಪ್ರೀತಿ ಮತ್ತು 
ಕನಿಕರಗಳಿಂದಲೇ ಕರುಣೆಯುಳ್ಳವನಾಗಿರು 
ತ್ತಾನೆ. 

ತಾನು ಜನರನ್ನು ಶಿಕ್ಸಿಸಬೇಕೆಂಬುದು ಯೆಹೋ 
ವನ ಬಯಕೆಯೇನಲ್ಲ. ತಾನು ಜನರನ್ನು ವ್ಯಸನ 
ಗೊಳಿಸಬೇಕೆಂಬುದು ಆತನಿಗೆ ಇಷ್ಟವಿಲ್ಲ. 
ಯೆಹೋವನು ಈ ಸಂಗತಿಗಳನ್ನು ಇಷ್ಟಪಡುವು 
ದಿಲ್ಲ. ಯಾರೋ ಒಬ್ಬನು ಈ ಲೋಕದ ಕೈದಿಗಳ 
ನ್ನೆಲ್ಲಾ ತನ್ನ ಪಾದದ ಕೆಳಗೆ ಹಾಕಿ ತುಳಿಯುವುದನ್ನು 
ಆತನು ಇಷ್ಟಪಡುವುದಿಲ್ಲ. 

ಒಬ್ಬನು ಮತ್ತೊಬ್ಬನಿಗೆ ಅನ್ಯಾಯ ಮಾಡು 
ವುದನ್ನು ಆತನು ಇಷ್ಟಪಹುವುದಿಲ್ಲ. ಆದರೆ 
ಕೆಲವರು ಆ ಕೆಟ್ಟ ಕಾರ್ಯಗಳನ್ನು ಮಹೋನ್ನ 
ತನಾದ ಯೆಹೋವನ ಎದುರಿನಲ್ಲಿಯೇ 
ಮಾಡುತ್ತಾರೆ. 4 
ವ್ಯಾಜ್ಯದಲ್ಲಿ ದೊರೆಯಬೇಕಾದ ನ್ಯಾಯವನ್ನು 
ದೊರೆಯದಂತೆ ಮಾಡುವುದು ಯೆಹೋವನಿಗೆ 
ಇಷ್ಟವಿಲ್ಲ. ಯೆಹೋವನು ಈ ಸಂಗತಿಗಳಲ್ಲಿ 
ಯಾವುದನ್ನೂ ಇಷ್ಟಪಡುವುದಿಲ್ಲ. 

ಯಾರೇ ಆಗಲಿ ತಾವು ಮುಂತಿಳಿಸಿದ್ದನ್ನು ಯೆಹೋ 
ವನು ಆಜ್ಞಾಪಿಸದ ಹೊರತು ಅದು ನೆರವೇರುವು 
ದಿಲ್ಲ. 








38 


39 





48 


49 


50 


51 


52 


ಪ್ರಲಾಪಗಳು 3:25-52 


ಒಳ್ಳೆಯವುಗಳೂ ಕೆಟ್ಟವುಗಳೂ ಸಂಭವಿಸುವಂತೆ 
ಮಹೋನ್ನತನಾದ ಯೆಹೋವನು ಆಜ್ಞಾಪಿಸು 
ತ್ತಾನೆ. 

ಜೀವಂತವಾಗಿರುವ ಯಾವ ವ್ಯಕ್ತಿಯೇ ಆಗಲಿ ತನ್ನ 
ಪಾಪಗಳ ನಿಮಿತ್ತ ಯೆಹೋವನ ಶಿಕ್ಸೆಗೆ ಗುರಿ 
ಯಾಗುವಾಗ ದೂರು ಹೇಳಕೂಡದು. 

ನಾವು ಏನು ಮಾಡಿದ್ದೇವೆ ಎಂಬುದನ್ನು ಪರಿ 
ಶೀಲಿಸಿ ನೋಡೋಣ. ಬಳಿಕ ಯೆಹೋವನಿಗೆ 
ಅಭಿಮುಖರಾಗೋಣ. 

ಪರಲೋಕದ ದೇವರಿಗೆ ನಮ್ಮ ಹೃದಯಗಳನ್ನೂ 
ಕೈಗಳನ್ನೂ ಎತ್ತಿ ಹಿಡಿಯೋಣ. 


""ನಾವು ದಂಗೆ ಎದ್ದಿದ್ದೇವೆ ಮತ್ತು ಅವಿಧೇಯರಾಗಿ 


ದ್ದೇವೆ. ಆದ್ದರಿಂದ ನೀನು ನಮ್ಮನ್ನು ಕೃಮಿಸಿಲ್ಲ. 
ನೀನು ನಮಗೆ ನಿನ್ನ ಕೋಪವನ್ನು ಹೊದಿಸಿ 
ನಮ್ಮನ್ನು ಓಡಿಸಿಬಿಟ್ಟಿ. ನೀನು ನಮ್ಮನ್ನು 
ನಿಷ್ಕರುಣೆಯಿಂದ ಕೊಂದು ಹಾಕಿದೆ! 

ನೀನು ನಿನಗೆ ಮೋಡಗಳನ್ನು ಹೊದಿಸಿಕೊಂಡು 
ನಮ್ಮಯಾವ ಪ್ರಾರ್ಥನೆಯೂ ನಿನ್ನ ಬಳಿಗೆ ಬಾರ 
ದಂತೆ ಮಾಡಿದೆ. 

ನೀನು ನಮ್ಮನ್ನು ಇತರ ಜನಾಂಗಗಳಿಗೆ ಕಸ 
ದಂತೆಯೂ ಹೊಲಸಿನಂತೆಯೂ ಮಾಡಿದೆ. 
ನಮ್ಮ ಶತ್ರುಗಳೆಲ್ಲಾ ನಮ್ಮೊಂದಿಗೆ ಕೋಪದಿಂದ 
ಮಾತಾಡುತ್ತಾರೆ. 

ನಾವು ಭಯಗೊಂಡಿದ್ದೇವೆ. ನಾವು ಗುಂಡಿ 
ಯೊಳಗೆ ಬಿದ್ದಿದ್ದೇವೆ. ನಮಗೆ ಬಹಳವಾಗಿ 
ನೋವಾಗಿದೆ! ನಾವು ಮುರಿದುಹೋದವ 
ರಾಗಿದ್ದೇವೆ!'' 

ನನ್ನ ಕಣ್ಣೀರು ತೊರೆಗಳಂತೆ ಹರಿಯುತ್ತಿದೆ! ನನ್ನ 
ಜನರು ನಾಶವಾದ ಕಾರಣ ನಾನು ಗೋಳಾಡು 
ತ್ಲಿರುವೆ! 

ನನ್ನ ಕಣ್ಣೀರು ಸತತವಾಗಿ ಹರಿಯುತ್ತಿದೆ! ನಾನು 
ಗೋಳಾಡುತ್ತಲೇ ಇರುವೆನು! 

ಯೆಹೋವನೇ, ಕೆಳಗಿರುವ ನಮ್ಮನ್ನು ನೀನು ಬಗ್ಗಿ 
ನೋಡುವ ತನಕ ನಾನು ಗೋಳಾಡುತ್ತಲೇ 
ಇರುವೆನು! ನೀನು ಪರಲೋಕದಿಂದ ನಮ್ಮನ್ನು 
ನೋಡುವ ತನಕ ನಾನು ಗೋಳಾಡುತ್ತಲೇ 
ಇರುವೆನು. 

ನನ್ನ ಪಟ್ಟಣದ ಯುವತಿಯರಿಗೆ ಸಂಭವಿಸಿದ್ದನ್ನು 
ನಾನು ನೋಡುವಾಗಲೆಲ್ಲ ನನ್ನ ಕಣ್ಣುಗಳು 
ನನ್ನನ್ನು ದುಃಖಗೊಳಿಸುತ್ತವೆ. 

ನಿಷ್ಕಾರಣವಾಗಿ ಜನರು ನನ್ನ ವೈರಿಗಳಾಗಿದ್ದು 
ನನ್ನನ್ನು ಪಕ್ಷಿಯಂತೆ ಬೇಟೆಯಾಡಿದರು. 


ಪ್ರಲಾಪಗಳು 3:53-4:9 


53 


54 


55 


56 


57 


58 


59 


60 


61 


62 


63 


64 


65 


66 


ನನ್ನ ಪ್ರಾಣವನ್ನು ಒಂದು ಗುಂಡಿಯಲ್ಲಿ ಕೊನೆ 
ಗಾಣಿಸಲು ಅವರು ಪ್ರಯತ್ನಿಸಿದರು. ಅವರು 
ನನಗೆ ಕಲ್ಲುಗಳನ್ನು ತೂರಿದರು. 

ನೀರು ನನ್ನ ತಲೆಯ ಮೇಲೆ ಏರಿತು. ""ನಾನು ಸತ್ತು 
ಹೋಗುತ್ತೇನೆ'' ಎಂದುಕೊಂಡೆನು. 
ಯೆಹೋವನೇ, ಗುಂಡಿಯ ತಳದಿಂದ ನಾನು ನಿನ್ನ 
ಹೆಸರೆತ್ತಿ ಪ್ರಾರ್ಥಿಸಿದೆನು. 

ನೀನು ನನ್ನ ಸ್ವರವನ್ನು ಕೇಳಿದೆ. ನೀನು ನಿನ್ನ ಕಿವಿ 
ಗಳನ್ನು ಮುಚ್ಚಿಕೊಳ್ಳಲಿಲ್ಲ; ನಿನ್ನನ್ನು ರಕ್ಷಿಸುವು 
ದಿಲ್ಲ ಎನ್ನಲಿಲ್ಲ. 

ನಾನು ನಿನ್ನನ್ನು ಕರೆದಾಗ, ನೀನು ಸಮೀಪಕ್ಕೆ 
ಬಂದು, ""ಭಯಪಡದಿರು'' ಎಂದು ಹೇಳಿದೆ. 
ಯೆಹೋವನೇ, ನೀನು ನನ್ನ ಪರವಾಗಿ ಹೋರಾ 
ಡಿದೆ. ನನ್ನ ಪ್ರಾಣವನ್ನು ರಕ್ಷಿಸಿದೆ. 

ಯೆಹೋವನೇ, ನನಗಾಗಿರುವ ಅನ್ಯಾಯವನ್ನು 
ನೀನು ನೋಡಿರುವೆ. ವ್ಯಾಜ್ಯದಲ್ಲಿ ನನ್ನ ಪರವಾಗಿ 
ತೀರ್ಪು ನೀಡು. 

ನನ್ನ ಶತ್ರುಗಳು ನನ್ನ ಮೇಲೆ ಹೇಗೆ ಸೇಡನ್ನು ತೀರಿಸಿ 
ಕೊಂಡಿದ್ದಾರೆ ನೋಡು. ನನಗೆ ವಿರೋಧವಾಗಿ 
ಅವರು ಮಾಡಿದ ಎಲ್ಲಾ ಯೋಜನೆಗಳನ್ನು 
ನೋಡು. 

ಯೆಹೋವನೇ, ಅವರು ನನಗಾಡುವ ಗೇಲಿ 
ಮಾತನ್ನು ಕೇಳು. ಅವರು ನನ್ನ ವಿರುದ್ಧ ಮಾಡಿದ್ದ 
ಎಲ್ಲಾ ಯೋಜನೆಗಳನ್ನು ಕೇಳು. 

ನನ್ನ ಶತ್ರುಗಳ ಮಾತುಗಳು ಮತ್ತು ಆಲೋಚನೆ 
ಗಳು ಯಾವಾಗಲೂ ನನಗೆ ವಿರೋಧವಾಗಿವೆ. 
ಯೆಹೋವನೇ ನೋಡು! ಅವರು ಕುಳಿತು 
ಕೊಂಡಿರುವಾಗಲೂ ನಿಂತುಕೊಂಡಿರುವಾಗಲೂ 
ನನ್ನನ್ನು ಹೇಗೆ ಗೇಲಿ ಮಾಡುತ್ತಾರೆ! 
ಯೆಹೋವನೇ, ನೀನು ಅವರಿಗೆ ಮುಯ್ಯಿ 
ತೀರಿಸು! ಅವರು ಮಾಡಿರುವುದಕ್ಕೆ ತಕ್ಕಂತೆ ಅವ 
ರನ್ನು ದಂಡಿಸು! 

ಅವರ ಹೃದಯವನ್ನು ಕರಿಣಗೊಳಿಸು! ಬಳಿಕ 
ಅವರನ್ನು ಶಪಿಸು! 

ಕೋಪದಿಂದ ಅವರನ್ನು ಓಡಿಸಿಬಿಡು! ಅವರನ್ನು 
ನಾಶಮಾಡು! ಯೆಹೋವನೇ, ಅವರನ್ನು ಈ 
ಭೂಲೋಕದಿಂದಲೇ ಅಳಿಸಿಹಾಕು! 


ಜಿರುಸಲೇಮಿನ ಮೇಲೆ ಭಯಂಕರ ಆಕ್ರಮಣ 

ನೋಡು ಬಂಗಾರವು ಹೇಗೆ ಕಪ್ಪಾಗಿದೆ. ನೋಡು, 
ಶುದ್ಧ ಬಂಗಾರವು ಹೇಗೆ ಬದಲಾಗಿದೆ. ಅಮೂಲ್ಯ 
ವಾದ ಕಲ್ಲುಗಳು ಎಲ್ಲೆಲ್ಲಿಯೂ ಚಿಲ್ಲಾಪಿಲ್ಲೆ ಯಾಗಿ 


1034 


ಬಿದ್ದಿವೆ. ಅವು ಪ್ರತಿಯೊಂದು ಬೀದಿಯ 
ಕೊನೆಯಲ್ಲಿಯೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. 
ಚೀಯೋನಿನ ಜನರು ಬಂಗಾರದಂತೆ ಅಮೂಲ್ಯ 
ವಾಗಿದ್ದರು. ಆದರೆ ಈಗ ವೈರಿಗಳು ಅವರನ್ನು 
ಕುಂಬಾರನಿಂದ ಮಾಡಲ್ಪಟ್ಟಿರುವ ಜೇಡಿ 
ಮಣ್ಣಿನ ಹಳೆಯ ಮಡಕೆಗಳೊ ಎಂಬಂತೆ 
ಪರಿಗಣಿಸಿದ್ದಾರೆ. 

ಕಾಡುನಾಯಿಯು ಸಹ ತನ್ನ ಮರಿಗಳಿಗೆ ಹಾಲನ್ನು 
ಕುಡಿಸುತ್ತದೆ. ನರಿಯು ಸಹ ತನ್ನ ಮರಿಗಳಿಗೆ 
ಮೊಲೆಗಳಿಂದ ಹಾಲನ್ನು ಕೊಡುತ್ತದೆ. ಆದರೆ ನನ್ನ 
ಜನರಾದರೋ ಮರುಭೂಮಿಯಲ್ಲಿ ಜೀವಿಸುವ 
ಉಷ್ಟ್ರಪಕ್ಟಿಯಂತೆ ಕ್ರೂರಿಗಳಾಗಿದ್ದಾರೆ. 
ಎಳೆಗೂಸಿನ ನಾಲಿಗೆಯು ಬಾಯಾರಿಕೆಯಿಂದ 
ಅಂಗಳಿಗೆ ಅಂಟಿಕೊಳ್ಳುತ್ತದೆ. ಎಳೆಯ ಮಕ್ಕಳು 
ರೊಟ್ಟಿಯನ್ನು ಕೇಳಿದರೆ ಅವರಿಗೆ ಯಾರೂ ಏನೂ 
ಕೊಡುವುದಿಲ್ಲ. 

ಒಂದು ಕಾಲದಲ್ಲಿ ಮೃಷ್ಟಾನ್ನವನ್ನು ತಿಂದ ಜನರು 
ಈಗ ಬೀದಿಗಳಲ್ಲಿ ಸಾಯುತ್ತಿದ್ದಾರೆ. ಸುಂದರ 
ವಾದ ಕೆಂಪು ಉಹುಪುಗಳನ್ನು ಧರಿಸಿಕೊಂಡು 
ಬೆಳೆದ ಜನರು ಈಗ ಕಸದ ಗುಂಡಿಗಳಿಂದ ಆಹಾರ 
ವನ್ನು ಎತ್ತಿಕೊಳ್ಳುತ್ತಿದ್ದಾರೆ. 

ನನ್ನ ಜನರ ಪಾಪವು ಬಹಳವಾಗಿತ್ತು. ಅವರ 
ಪಾಪವು ಸೋದೋಮ್‌್‌ ಪಟ್ಟಣದ ಪಾಪ 
ಕ್ಕಿಂತಲೂ ಹೆಚ್ಚಾಗಿತ್ತು. ಸೋದೋಮ್‌ ಇದ್ದಕ್ಕೆ 
ದ್ದಂತೆ ನಾಶವಾಯಿತು. ಅದು ನಾಶವಾದದ್ದು 
ಯಾವ ಮಾನವನಿಂದಲೂ ಅಲ್ಲ. 

ಯೆಹೂದದ ಕೆಲವು ಜನರು ದೇವರಿಗೆ ವಿಶೇಷ 
ವಾದ ರೀತಿಯಲ್ಲಿ ಸಮರ್ಪಿತರಾಗಿದ್ದರು. ಅವರು 
ಬಹಳ ಶುದ್ಧರಾಗಿದ್ದರು. ಅವರು ಹಿಮಕ್ಕಿಂತಲೂ 
ಹಾಲಿಗಿಂತಲೂ ಬಿಳುಪಾಗಿದ್ದರು. ಅವರ ದೇಹ 
ಗಳು ಹವಳದಂತೆ ಕೆಂಪಾಗಿದ್ದವು. ಅವರ ಗಡ್ಡಗಳು 
ಇಂದ್ರನೀಲಮಣಿಯಂತಿದ್ದವು. 

ಆದರೆ ಈಗ ಅವರ ಮುಖಗಳು ಕಪ್ಪು ಹೊಗೆ 
ಗಿಂತಲೂ ಕಪ್ಪಾಗಿವೆ. ಅವರನ್ನು ಬೀದಿಗಳಲ್ಲಿ 
ಯಾರೂ ಸಹ ಗುರುತಿಸುವುದಿಲ್ಲ. ಅವರ 
ಚರ್ಮವು ಅವರ ಮೂಳೆಗಳ ಮೇಲೆ ಸುಕ್ಕು 
ಗೊಂಡಿದೆ. ಅವರ ಚರ್ಮವು ಮರದಂತಾಗಿದೆ. 
ಬರಗಾಲದ ನಿಮಿತ್ತ ಸತ್ತವರಿಗಿಂತಲೂ ಖಡ್ಗಗ 
ಳಿಂದ ಹತರಾದವರ ಸಾವೇ ಮೇಲಾಗಿತ್ತು ಹಸಿವೆ 
ಯಿಂದಿದ್ದ ಜನರು ನೋವಿನಿಂದ ನರಳಾಡಿದರು. 
ಭೂಮಿಯಿಂದ ಆಹಾರವನ್ನು ಪಡೆಯಲಾಗದೆ 
ಅವರು ಸತ್ತುಹೋದರು. 


1035 


ಆ ಸಮಯದಲ್ಲಿ, ಕನಿಕರವುಳ್ಳ ಸ್ತ್ರೀಯರು ಸಹ 
ತಮ್ಮ ಮಕ್ಕಳನ್ನೇ ಬೇಯಿಸಿ ತಿಂದುಬಿಟ್ಟರು. ಆ 
ಮಕ್ಕಳು ಅವರ ತಾಯಂದಿರಿಗೇ ಆಹಾರವಾದರು. 
ನನ್ನ ಜನರು ನಾಶಗೊಂಡಾಗ ಇದು ಸಂಭವಿಸಿತು. 
ಯೆಹೋವನು ತನ್ನ ಕೋಪವನ್ನೆಲ್ಲ ಉಪಯೋಗಿ 
ಸಿದನು. ತನ್ನ ಕೋಪವನ್ನೆಲ್ಲಾ ಸುರಿದುಬಿಟ್ಟನು. 
ಆತನು ಚೀಯೋನಿನಲ್ಲಿ ಬೆಂಕಿ ಹೊತ್ತಿಸಿದನು. ಆ 
ಬೆಂಕಿಯು ಚೀಯೋನಿನ ಅಡಿಪಾಯಗಳವರೆಗೂ 
ದಹಿಸಿಬಿಟ್ಟಿತು. 

ನಡೆದಿದ್ದ ಸಂಗತಿಯನ್ನು ನಂಬುವುದಕ್ಕೂ 
ಭೂಲೋಕದ ರಾಜರಿಗೆ ಆಗಲಿಲ್ಲ. ನಡೆದಿದ್ದ 
ಸಂಗತಿಯನ್ನು ನಂಬುವುದಕ್ಕೂ ಲೋಕದ ಜನ 
ರಿಗೆ ಆಗಲಿಲ್ಲ. ಜಿರುಸಲೇಮ್‌ ಪಟ್ಟಣದ ಬಾಗಿಲು 
ಗಳ ಮೂಲಕ ವೈರಿಗಳು ಬಂದರೆಂಬುದನ್ನು 
ಅವರಿಗೆ ನಂಬಲೂ ಆಗಲಿಲ್ಲ. 

ಜಿರುಸಲೇಮಿನ ಪ್ರವಾದಿಗಳು ಪಾಪ ಮಾಡಿದ್ದ 
ರಿಂದಲೇ ಇದು ಸಂಭವಿಸಿತು. ಜೆರುಸಲೇಮಿನ 
ಯಾಜಕರು ದುಷ್ಕೃತ್ಯಗಳನ್ನು ಮಾಡಿದ್ದದ 
ರಿಂದಲೇ ಇದು ಸಂಭವಿಸಿತು. ಆ ಜನರು ಜೆರುಸ 
ಲೇಮ್‌ ಪಟ್ಟಣದಲ್ಲಿ ಒಳ್ಳೆಯ ಜನರ ರಕ್ತವನ್ನು 
ಸುರಿಸಿದ್ದರು. 

ಆದ್ದರಿಂದ ಆ ಪ್ರವಾದಿಗಳು ಮತ್ತು ಯಾಜಕರು 
ಕುರುಡರಂತೆ ಬೀದಿಗಳಲ್ಲಿ ಅಲೆದಾಡಿದರು. 
ಅವರು ರಕ್ತದಿಂದ ಹೊಲಸಾಗಿದ್ದರು. ಅವರು 
ಹೊಲಸಾಗಿದ್ದದರಿಂದ ಅವರ ಬಟ್ಟೆಯನ್ನು 
ಮುಟ್ಟುವುದಕ್ಕೂ ಯಾರಿಗೂ ಸಾಧ್ಯವಿರಲಿಲ್ಲ. 


"ತೊಲಗಿ ಹೋಗಿ! ತೊಲಗಿ ಹೋಗಿ! ನಮ್ಮನ್ನು 


ಮುಟ್ಟಬೇಡಿ” ಎಂದು ಜನರು ಕೂಗಿಕೊಂಡರು. 
ಆ ಜನರು ಅಲೆದಾಡುತ್ತಿದ್ದರು. ಅವರಿಗೆ ಸ್ಥಳ 
ವಿರಲಿಲ್ಲ, ಬೇರೆ ಜನಾಂಗಗಳ ಜನರು, ""ಅವರು 
ನಮ್ಮೊಂದಿಗೆ ವಾಸಿಸುವುದು ನಮಗೆ ಬೇಕಿಲ್ಲ'' 
ಎಂದು ಹೇಳಿದರು. 

ಯೆಹೋವನು ತಾನೇ ಆ ಜನರನ್ನು ನಾಶ 
ಮಾಡಿದನು. ಅವರ ಪರಿಪಾಲನೆ ಮಾಡುವುದನ್ನು 
ನಿಲ್ಲಿಸಿದನು. ಆತನು ಯಾಜಕರನ್ನು ಗೌರವಿಸ 
ಲಿಲ್ಲ. ಆತನು ಯೆಹೂದದ ಹಿರಿಯರೊಂದಿಗೆ 
ಸ್ನೇಹದಿಂದಿರಲಿಲ್ಲ. 

ಸಹಾಯಕ್ಕಾಗಿ ಎದುರುನೋಡುತ್ತಾ ನಮ್ಮ 
ಕಣ್ಣುಗಳು ಮೊಬ್ಬಾದವು. ಆದರೆ ಯಾವ 
ಸಹಾಯವೂ ಬರುವುದಿಲ್ಲ. ಯಾವ ಜನಾಂಗ 
ವಾದರೂ ಬಂದು ನಮ್ಮನ್ನು ರಕ್ಚಿಸುವುದೇನೋ 


19 


2144 


22 


೨ 


2 


ಪ್ರಲಾಪಗಳು 4:10-5:2 


ಎಂದು ಕೋವರದಲ್ಲಿ ನೋಡುತ್ತಲೇ ಇದ್ದೆವು. 
ಆದರೆ ಯಾವ ಜನಾಂಗವೂ ಬರಲಿಲ್ಲ. 

ನಮ್ಮ ವೈರಿಗಳು ನಮ್ಮನ್ನು ಸತತವಾಗಿ ಬೇಟೆ 
ಯಾಡುತ್ತಿದ್ದುದರಿಂದ ನಾವು ಬೀದಿಗಳಿಗೆ 
ಹೋಗಲೂ ಸಾಧ್ಯವಾಗಲಿಲ್ಲ. ನಮ್ಮ ಅಂತ್ಯವು 
ಸಮೀಪಿಸಿತು. ನಮ್ಮ ಕಾಲವು ಮುಗಿಯಿತು. ನಮ್ಮ 
ಕೊನೆಯು ಬಂದಿತು! 

ನಮ್ಮನ್ನು ಅಟ್ಟಿಸಿಕೊಂಡು ಬಂದ ಜನರು ಆಕಾಶ 
ದಲ್ಲಿ ಹಾರುವ ಹದ್ದುಗಳಿಗಿಂತಲೂ ವೇಗಶಾಲಿ 
ಯಾಗಿದ್ದರು. ಅವರು ನಮ್ಮನ್ನು ಬೆಟ್ಟಗಳಿಗೆ ಅಟ್ಟಿಸಿ 
ಕೊಂಡು ಬಂದರು. ನಮ್ಮನ್ನು ಹಿಡಿಯುವುದ 
ಕ್ಕಾಗಿ ಮರುಭೂಮಿಯಲ್ಲಿ ಅವಿತುಕೊಂಡರು. 
ನಮಗೆ ರಾಜನು ಬಹಳ ಮುಖ್ಯವಾಗಿದ್ದನು. 
ಅವನು ನಮಗೆ ಉಸಿರಿನಷ್ಟೇ ಅಮೂಲ್ಯವಾಗಿ 
ದ್ದನು. ಆದರೆ ಅವರು ರಾಜನನ್ನೇ ಸೆರೆಹಿಡಿದರು. 
ಯೆಹೋವನೇ ಆ ರಾಜನನ್ನು ಆರಿಸಿಕೊಂಡಿ 
ದ್ದನು. “ನಾವು ಅವನ ನೆರಳಿನಲ್ಲಿ ಬದುಕುತ್ತೇವೆ 
ಅವನು ನಮ್ಮನ್ನು ಜನಾಂಗಗಳವರಿಂದ ಸಂರಕ್ಟಿಸು 
ವನು'' ಎಂದು ನಾವು ರಾಜನ ಬಗ್ಗೆ ಹೇಳಿ 
ಕೊಂಡಿದ್ದೆವು. 


ಎದೋಮಿನ ಜನರೇ, ಸಂತೋಷವಾಗಿರಿ. 
ಊಚ್‌ ದೇಶದಲ್ಲಿ ವಾಸವಾಗಿರುವ ಜನರೇ, 
ಸಂತೋಷವಾಗಿರಿ. ಆದರೆ ಜ್ಞಾಪಕದಲ್ಲಿಟ್ಟು 
ಕೊಂಡಿರಿ, ಯೆಹೋವನ ಕೋಪದ ಪಾತ್ರೆಯು 
ನಿಮ್ಮ ಬಳಿಗೂ ಬರುವುದು. ನೀವು ಆ ಪಾತ್ರೆ 
ಯಿಂದ ಕುಡಿಯುವಾಗ ಮತ್ತೇರಿದವರಾಗಿ 
ನಿಮ್ಮನ್ನು ನೀವೇ ಬೆತ್ತಲು ಮಾಡಿಕೊಳ್ಳುವಿರಿ. 
ಚೀಯೋನೇ, ನಿನಗಾಗ ಬೇಕಿದ್ದ ದಂಡನೆಯು 
ಸಂಪೂರ್ಣವಾಯಿತು. ಮತ್ತೆ ನೀನು ಸೆರೆವಾಸಕ್ಕೆ 
ಹೋಗುವುದಿಲ್ಲ. ಆದರೆ ಎದೋಮಿನ ಜನರೇ, 
ನಿಮ್ಮ ಪಾಪಗಳಿಗಾಗಿ ಯೆಹೋವನು ನಿಮ್ಮನ್ನು 
ದಂಡಿಸುವನು. ಆತನು ನಿಮ್ಮ ಪಾಪಗಳನ್ನು ಬಹಿ 
ರಂಗಪಡಿಸುವನು. 


ಯೆಹೋವನಿಗೆ ಪ್ರಾರ್ಥನೆ 
ಯೆಹೋವನೇ, ನಮಗೆ ಸಂಭವಿಸಿದ್ದನ್ನು 
ಜ್ಞಾಪಿಸಿಕೊ. ನಮಗಾಗಿರುವ ಅವಮಾನವನ್ನು 
ನೋಡು. 
ನಮ್ಮ ದೇಶವು ಬೇರೆ ಜನಾಂಗಗಳವರ 
ಪಾಲಾಗಿದೆ. ನಮ್ಮ ಮನೆಗಳು ಪರದೇಶಿಗಳಿಗೆ 
ಕೊಡಲ್ಪಟ್ಟಿವೆ. 


ಪ್ರಲಾಪಗಳು 5:3-22 


3 


ನಾವು ಅನಾಥರಾಗಿದ್ದೇವೆ. ನಮಗೆ ತಂದೆಯೇ 
ಇಲ್ಲ. ನಮ್ಮ ತಾಯಂದಿರು ವಿಧವೆ 
ಗಳಂತಾಗಿದ್ದಾರೆ. 
ನಾವು ಕುಡಿಯುವ ನೀರನ್ನೂ ನಾವು ಕೊಂಡು 
ಕೊಳ್ಳಬೇಕಾಗಿದೆ. ನಮ್ಮ ಸೌದೆಗೂ ಸಹ ನಾವು 
ಹಣ ಕೊಡಬೇಕಾಗಿದೆ. 

ಮರಣದವರೆಗೂ ನಾವು ಹಿಂದಟ್ಟಲ್ಪಟ್ಟಿದ್ದೇವೆ. 
ನಾವು ಬಳಲಿ ಹೋಗಿದ್ದೇವೆ; ನಾವು ವಿಶ್ರಾಂತಿ 
ಯನ್ನೇ ಪಡೆದಿಲ್ಲ. 

ನಾವು ಈಜಿಷ್ಟಿನೊಡನೆ ಒಂದು ಒಪ್ಪಂದವನ್ನು 
ಮಾಡಿಕೊಂಡೆವು. ಸಾಕಷ್ಟು ಆಹಾರಕ್ಕಾಗಿ ನಾವು 
ಅಸ್ಸೀರಿಯಾದೊಡನೆ ಒಪ್ಪಂದ ಮಾಡಿಕೊಂಡೆವು. 
ನಮ್ಮ ಪೂರ್ವಿಕರು ನಿನಗೆ ವಿರೋಧವಾಗಿ ಪಾಪ 
ಮಾಡಿದರು. ಈಗ ಅವರು ಸತ್ತುಹೋಗಿದ್ದಾರೆ. 
ಆದರೆ ಅವರ ಪಾಪಗಳ ನಿಮಿತ್ತ ನಾವು ಈಗ ಸಂಕಟ 
ಪಡುತ್ತಿದ್ದೇವೆ. 

ಗುಲಾಮರು ನಮ್ಮ ಅಧಿಪತಿಗಳಾಗಿದ್ದಾರೆ. 
ನಮ್ಮನ್ನು ಯಾರೂ ಅವರಿಂದ ರಕ್ಕಿಸಲಾರರು. 
ಆಹಾರಕ್ಕಾಗಿ ನಾವು ನಮ್ಮ ಪ್ರಾಣಗಳನ್ನೇ ಆಪತ್ತಿಗೆ 
ಗುರಿಮಾಡಿಕೊಳ್ಳುತ್ತೇವೆ. ಊರ ಹೊರಗೆ ಖಡ್ಗ 
ಗಳನ್ನು ಹಿಡಿದುಕೊಂಡಿರುವ ಜನರಿದ್ದಾರೆ. 

ನಮ್ಮ ಚರ್ಮವು ಒಲೆಯಂತೆ ಬಿಸಿಯಾಗಿದೆ. ಹಸಿವೆ 
ಯಿಂದಾಗಿ ಜ್ವರವು ನಮ್ಮನ್ನು ಸುಡುತ್ತಿದೆ. 








““ಜೀಯೋನಿನ ಸ್ಲೀಯರನು ವೆರಿಗಳು ಅತ್ನಾಚಾರ 
Ke) ಇ ರೆ 


ಮಾಡಿದ್ದಾರೆ. ಯೆಹೂದದ ಪಟ್ಟಣಗಳಲ್ಲಿ ಅವರು 
ಕನ್ನಿಕೆಯರನ್ನು ಅತ್ಯಾಚಾರ ಮಾಡಿದ್ದಾರೆ. 
ವೈರಿಗಳು ನಮ್ಮ ರಾಜಕುಮಾರರನ್ನು ಗಲ್ಲಿಗೇರಿಸಿ 
ದ್ದಾರೆ. ಅವರು ನಮ್ಮ ಹಿರಿಯರಿಗೆ ಗೌರವ 
ಕೊಡಲಿಲ್ಲ. 

ನಮ್ಮ ಯುವಕರನ್ನು ಬೀಸುವ ಕಲ್ಲುಗಳಿಂದ 
ದವಸ ಧಾನ್ಯಗಳನ್ನು ಬೀಸುವವರನ್ನಾಗಿ ವೈರಿಗಳು 


1036 








20 


BYSEE 


22 


ಮಾಡಿದರು. ನಮ್ಮ ಯುವಕರು ಶ್ರಮದ 
ಕೆಲಸದಿಂದ ಮುಗ್ಗರಿಸಿದ್ದಾರೆ. 

ಪಟ್ಟಣದ ದ್ವಾರಗಳ ಬಳಿಯಿಂದ ಹಿರಿಯರು 
ಹೊರಟು ಹೋಗಿದ್ದಾರೆ. ಯುವಕರು ಸಂಗೀತ 
ನುಡಿಸುವುದನ್ನು ನಿಲ್ಲಿಸಿದ್ದಾರೆ. 

ನಮ್ಮ ಹೃದಯಗಳಲ್ಲಿ ಆನಂದವೇ ಉಳಿದಿಲ್ಲ. 
ನಮ್ಮ ನರ್ತನದ ಸ್ಥಾನವನ್ನು ಗೋಳಾಟವು ಆವರಿಸಿ 
ಕೊಂಡಿದೆ. 

ನಮ್ಮ ತಲೆಯಿಂದ ಕಿರೀಟವು ಬಿದ್ದುಹೋಗಿದೆ. 
ನಾವು ಪಾಪ ಮಾಡಿದ್ದರಿಂದಲೇ ನಮಗೆ ಕೇಡುಗ 
ಳಾಗಿವೆ. 


"ಇವುಗಳ ದೆಸೆಯಿಂದಾಗಿ ನಮ್ಮ ಹೃದಯಗಳು ಎಡ 


ಬಿಡದೆ ನೋಯುತ್ತಿವೆ. ನಮ್ಮ ಕಣ್ಣುಗಳು ಸರಿ 
ಯಾಗಿ ಕಾಣದಂತಾಗಿವೆ. 

ಚೀಯೋನ್‌ ಪರ್ವತವು ನಿರ್ಜನ ಪ್ರದೇಶ 
ವಾಗಿದೆ. ಚೀಯೋನ್‌ ಪರ್ವತದ ಸುತ್ತಮುತ್ತಲೆಲ್ಲ 
ನರಿಗಳು ಓಡಾಡುತ್ತವೆ. 

ಯೆಹೋವನೇ, ನೀನಾದರೋ ಶಾಶ್ವತವಾಗಿ 
ಆಳುವೆ. ನಿನ್ನ ರಾಜಸಿಂಹಾಸನವು ಸದಾಕಾಲ 
ವಿರುವುದು. 

ಯೆಹೋವನೇ, ನೀನು ನಮ್ಮನ್ನು ಮರೆತಿರುವು 
ದೇಕೆ? ನೀನು ನಮ್ಮನ್ನು ದೀರ್ಥಕಾಲದವರೆಗೆ 
ತೊರೆದು ಬಿಟ್ಟಿರುವುದೇಕೆ? 





ಯೆಹೋವನೇ, ನಮ್ಮನ್ನು ನಿನ್ನ ಬಳಿಗೆ ಮತ್ತೆ ಬರ 
ಮಾಡಿಕೋ. ನಾವು ಸಂತೋಷದಿಂದ ನಿನ್ನ ಬಳಿಗೆ 
ಬರುತ್ತೇವೆ. ನಮ್ಮ ಜೀವಿತಗಳನ್ನು ಮೊದಲಿನ 
ಸ್ಥಿತಿಗೆ ಬರಮಾಡು. 

ನೀನು ನಮ್ಮನ್ನು ಸಂಪೂರ್ಣವಾಗಿ ತಿರಸ್ಕರಿಸಿರು 
ವಿಯಾ? ನೀನು ನಮ್ಮ ಮೇಲೆ ಬಹಳವಾಗಿ 
ಕೋಪಗೊಂಡಿರುವೆ. 


1037 


ಯಹೆಜ್ಛೇಲ 


"ನಾನು ಯಾಜಕನಾಗಿದ್ದೇನೆ. ನಾನು ಬೂಜಿಯ 

ಮಗನಾದ ಯೆಹಜ್ಕೇಲ. ನಾನು ಬಾಬಿಲೋನಿನಲ್ಲಿ 
ಯೆಹೂದ್ಯರೊಂದಿಗೆ ಸೆರೆಯಲ್ಲಿದ್ದೆ. ನಾನು ಕೆಬಾರ್‌ 
ಕಾಲುವೆಯ ಬಳಿಯಲ್ಲಿದ್ದಾಗ ಆಕಾಶ ತೆರೆದಿರುವದನ್ನು 
ಕಂಡೆನು. ನನಗೆ ದೈವದರ್ಶನವಾಯಿತು. ಇದು ಮೂವ 
ತ್ತನೆಯ ಪರುಷದ ನಾಲ್ಕನೆಯ ತಿಂಗಳಿನ ಐದನೆ ದಿವಸ 
ದಲ್ಲಾಯಿತು. ಒಡೆಯನಾದ ಒಡೆಯನಾದ 

ಯೆಹೋಯಾಖೀನನು ಸೆರೆಯಲ್ಲಿದ್ದ ಐದನೆಯ 
ವರುಷದ ನಾಲ್ಕನೆ ತಿಂಗಳಿನ ಐದನೆಯ ದಿವಸದಲ್ಲಿ 
ಯೆಹೋವನ ವಾಕ್ಯವು ಯೆಹೆಜ್ಮೇಲನಿಗೆ ಬಂದಿತು. ಆ ಸ್ಥಳ 
ದಲ್ಲಿ ಯೆಹೋವನ ಆತ್ಮನಿಂದ ಅವನು ಪರವಶನಾದನು. 


ಯೆಹೋವನ ರಥ- ದೇವರ ಸಿಂಹಾಸನ 

“ಉತ್ತರ ದಿಕ್ಕಿನಿಂದ ಒಂದು ದೊಡ್ಡ ಬಿರುಗಾಳಿ 
ಬರುವದನ್ನು ಯೆಹೆಜ್ಮೇಲನಾದ ನಾನು ನೋಡಿದೆನು. 
ಬಿರುಗಾಳಿಯೊಡನೆ ಕೂಡಿದ ಒಂದು ದೊಡ್ಡ ಮೋಡವು 
ಅಲ್ಲಿತ್ತು. ಅದರಿಂದ ಬೆಂಕಿಯು ಪ್ರಜ್ವಲಿಸುತ್ತಿತ್ತು. 
ಮೋಡದ ಸುತ್ತಲೂ ಬೆಳಕಿತ್ತು. ಬೆಂಕಿಯ ಮಧ್ಯದಲ್ಲಿ 
ಕಾದಲೋಹದಂತೆ ಹೊಳೆಯುತ್ತಿದ್ದ ಏನನ್ನೊ ಕಂಡೆನು. 
5ಆ ಮೋಡದೊಳಗೆ ಮನುಷ್ಯರನ್ನು ಹೋಲುವ ನಾಲ್ಕು 
ಜೀವಿಗಳಿದ್ದವು. ಆ ಜೀವಿಗಳಲ್ಲಿ ಪ್ರತಿಯೊಂದಕ್ಕೂ 
ನಾಲ್ಕು ಮುಖಗಳೂ ನಾಲ್ಕು ರೆಕ್ಕೆಗಳೂ ಇದ್ದವು. 
ಅವುಗಳ ಕಾಲುಗಳು ನೆಟ್ಟಗಿದ್ದವು. ಅವುಗಳ ಪಾದಗಳು 
ಹಸುವಿನ ಗೊರಸಿನಂತಿದ್ದವು. ಅವು ಚೆನ್ನಾಗಿ ಬೆಳಗಿದ 
ತಾಮ್ರ,ದಂತೆ ಹೊಳೆಯುತ್ತಿದ್ದವು. *ಒಂದೊಂದು 
ಜೀವಿಯ ನಾಲ್ಕು ಪಾರ್ಶ್ವಗಳಲ್ಲಿನ ರೆಕ್ಕೆಗಳ ಕೆಳಗೆ 
ಮನುಷ್ಯನ ತೋಳುಗಳೂ ಕೈಗಳೂ ಇದ್ದವು. ನಾಲ್ಕು 
ಜೀವಿಗಳಿಗೆ ಮುಖಗಳೂ ರೆಕ್ಕೆಗಳೂ ಈ ರೀತಿಯಲ್ಲಿದ್ದವು; 
9 ರೆಕ್ಕೆಗಳು ಒಂದಕ್ಕೊಂದು ತಾಕಿದ್ದವು. ಆ ಜೀವಿಗಳು 
ಚಲಿಸುವಾಗ ಆಚೀಚೆ ತಿರುಗುತ್ತಿರಲಿಲ್ಲ. ತಮ್ಮ 
ದೃಷ್ಟಿಯಿದ್ದ ಕಡೆಗೆ ನೆಟ್ಟಗೆ ಹೋದವು. 

10ಫ್ರತೀ ಜೀವಿಗೆ ನಾಲ್ಕು ಮುಖಗಳಿದ್ದವು. ಮುಂಭಾ 
ಗದಲ್ಲಿ ಮನುಷ್ಯನ ಮುಖ, ಬಲಬದಿಯಲ್ಲಿ ಸಿಂಹದ 


ಮುಖ, ಎಡಬದಿಯಲ್ಲಿ ಹೋರಿಯ ಮುಖ, ಹಿಂಬದಿ 
ಯಲ್ಲಿ ಗರುಡನ ಮುಖ. ''ಒಂದೊಂದು ಜೀವಿಯ 
ಎರಡು ರೆಕ್ಕೆಗಳು ಮತ್ತೊಂದು ಜೀವಿಯ ರೆಕ್ಕೆಯನ್ನು 
ತಾಗುತ್ತಿದ್ದವು ಮತ್ತು ಉಳಿದೆರಡು ರೆಕ್ಕೆಗಳು ಅದರ 
ದೇಹವನ್ನು ಆವರಿಸಿಕೊಂಡಿದ್ದವು. 123 ಜೀವಿಗಳು 
ಯಾವ ದಿಕ್ಕಿಗೆ ನೋಡುತ್ತಿದ್ದವೋ ಅದೇ ಕಡೆಗೆ ಹೋಗು 
ತ್ತಿದ್ದವು. ದೇವರಾತ್ಮನು ಅವುಗಳನ್ನು ಯಾವ ಕಡೆಗೆ ನಡಿಸು 
ತ್ತಾನೋ ಆ ದಿಕ್ಕಿಗೆ ಅವು ಹೋದವು. ಆದರೆ ಹೋಗುತ್ತಿ 
ರುವಾಗ ಅವುಗಳು ತಿರುಗಲಿಲ್ಲ. ಆ ಜೀವಿಗಳ ಮಧ್ಯ 
ದಲ್ಲಿ ಉರಿಯುವ ಕೆಂಡಗಳಂತೆ ಕಾಣುತ್ತಿದ್ದ ಏನೋ 
ಇತ್ತು. ಈ ಬೆಂಕಿಯು ಸಣ್ಣ ದೀವಟಿಗೆಗಳಂತೆ ಜೀವಿಗಳ 
ಮಧ್ಯೆ ಸಂಚರಿಸುತ್ತಿದ್ದವು. ಆ ಬೆಂಕಿಯು ಪ್ರಕಾಶಮಾನ 
ವಾಗಿದ್ದು ಅದರೊಳಗಿಂದ ಮಿಂಚು ಹೊರಡುತ್ತಿದ್ದವು. 
14ಆ ಮಿಂಚಿನ ವೇಗದಂತೆ ಜೀವಿಗಳು ಆಚೀಚೆ 
ಓಡಾಡುತ್ತಿದ್ದವು. 

15-16, ಜೀವಿಗಳನ್ನು ನಾನು ನೋಡುತ್ತಿರುವಾಗ, 
ನೆಲಕ್ಕೆ ತಾಕಿದ್ದ ನಾಲ್ಕು ಚಕ್ರಗಳನ್ನು ಕಂಡೆನು. 
ಒಂದೊಂದು ಜೀವಿಯ ಪಕ್ಕದಲ್ಲಿ ಒಂದೊಂದು ಚಕ್ರಗ 
ಳಿದ್ದವು. ಆ ಎಲ್ಲಾ ಚಕ್ರಗಳು ಒಂದೇ ಪ್ರಕಾರವಾಗಿ ಕಾಣು 
ತ್ತಿದ್ದವು. ಅವುಗಳು ಹೊಳೆಯುವ ಹಳದಿ ಬಣ್ಣದ ರತ್ನಗ 
ಳಿಂದ ಮಾಡಲ್ಪಟ್ಟಂತೆ ತೋರುತ್ತಿದ್ದವು. ಆ ಚಕ್ರದೊಳಗೆ 
ಇನ್ನೊಂದು ಚಕ್ರವಿದ್ದಂತೆ ತೋರುತ್ತಿತ್ತು ''ಆ ಚಕ್ರಗಳು 
ನಾಲ್ಕು ದಿಕ್ಕುಗಳಲ್ಲಿ ಯಾವ ದಿಕ್ಕಿಗೆ ಬೇಕಾದರೂ ತಿರುಗ 
ಬಲ್ಲವುಗಳಾಗಿದ್ದವು. ಆದರೆ ಜೀವಿಗಳು ಚಲಿಸುತ್ತಿರು 
ವಾಗ ಅವು ತಿರುಗುತ್ತಿರಲಿಲ್ಲ. 

ಚಕ್ರಗಳ ಅಂಚು ಎತ್ತರವಾಗಿದ್ದು ಭಯಾನಕವಾಗಿ 
ಕಾಣುತ್ತಿದ್ದವು. ಆ ನಾಲ್ಕು ಚಕ್ರಗಳ ಅಂಚುಗಳ ತುಂಬ 
ಕಣ್ಣುಗಳಿದ್ದವು. 

ಚಕ್ರಗಳು ಜೀವಿಗಳೊಂದಿಗೆ ಯಾವಾಗಲೂ ಚಲಿಸು 
ತ್ತಿದ್ದವು. ಜೀವಿಗಳು ಗಾಳಿಯಲ್ಲಿ ಹಾರಾಡುತ್ತಿದ್ದರೆ, ಚಕ್ರ 
ಗಳು ಸಹ ಅವುಗಳ ಜೊತೆಯಲ್ಲಿಯೇ ಆಲಿಸುತ್ತಿದ್ದವು. 
ದೇವರಾತ್ಮನು ನಡೆಸಿದ ಕಡೆಗೆ ಜೀವಿಗಳು ಹೋದವು. 
ಚಕ್ರಗಳು ಸಹ ಅವುಗಳೊಂದಿಗೆ ಚಲಿಸಿದವು. ಯಾಕೆಂದರೆ 


ಯೆಹೆಜ್ಯೇಲ 1:21-3:1 


ಜೀವಿಗಳನ್ನು ನಿಯಂತ್ರಿಸುವ ಆತ್ಮನು ಚಕ್ರಗಳಲ್ಲಿದ್ದನು. 
21ಹೀಗೆ ಜೀವಿಗಳು ಚಲಿಸಿದಾಗ ಚಕ್ರಗಳು ಚಲಿಸಿದವು. 
ಜೀವಿಗಳು ನಿಂತಾಗ ಚಕ್ರಗಳೂ ನಿಂತವು. ಜೀವಿಗಳು 
ಗಾಳಿಯಲ್ಲಿ ಮೇಲಕ್ಕೆ ಹೋದರೆ, ಚಕ್ರಗಳೂ ಅವುಗ 
ಳೊಂದಿಗೆ ಮೇಲಕ್ಕೆ ಹೋದವು; ಯಾಕೆಂದರೆ ಜೀವಿ 
ಗಳನ್ನು ನಿಯಂತ್ರಿಸುವ ಆತ್ಮವು ಇತ್ತು 

2 ಜೀವಿಗಳ ತಲೆಗಳ ಮೇಲೆ ಆಶ್ಚರ್ಯಕರವಾದ 
ಒಂದು ಗುಮಟದಂತಿರುವ ವಸ್ತವು ಹರಡಿಕೊಂಡಿತ್ತು 
ಅದು ತಲೆಕೆಳಕಾಗಿ ಇಟ್ಟಿದ್ದ ಬೋಗುಣಿಯಂತಿತ್ತು ಅದು 
ಸ್ಪಟಿಕದಂತೆ ಸ್ವಚ್ಛವಾಗಿತ್ತು ಈ ಬೋಗುಣಿಯಡಿಯಲ್ಲಿ 
ಒಂದೊಂದು ಜೀವಿಯು ತನ್ನ ಎರಡು ರೆಕ್ಕೆಗಳನ್ನು ಚಾಚಿ 
ಕೊಂಡು ಮತ್ತೊಂದು ಜೀವಿಯನ್ನು ತಾಕುತ್ತಿತ್ತು. 
ಒಂದೊಂದು ಜೀವಿಯ ಮತ್ತೆರಡು ರೆಕ್ಕೆಗಳು ಅದರ 
ದೇಹವನ್ನು ಆವರಿಸಿಕೊಂಡಿದ್ದವು. 

ಜೀವಿಗಳು ಚಲಿಸಿದಾಗಲೆಲ್ಲಾ ಅವುಗಳ ರೆಕ್ಕೆಗಳ ಗಟ್ಟಿ 
ಯಾದ ಶಬ್ದ ನನಗೆ ಕೇಳಿಸಿತು. ಅದು ನೀರು ಭೋರ್ಗರೆ 
ಯುವ ಶಬ್ದದಂತಿತ್ತು. ಸರ್ವಶಕ್ತನಾದ ದೇವರ ಶಬ್ದದಂತೆ 
ಅದು ಗಟ್ಟಿಯಾಗಿತ್ತು ಅದು ದೊಡ್ಡ ಸೈನ್ಯದ ಅಥವಾ ಜನ 
ಸಮೂಹದ ಶಬ್ದದಂತಿತ್ತು. ಜೀವಿಗಳು ಚಲಿಸುವುದನ್ನು 
ನಿಲ್ಲಿಸಿದಾಗ ಅವುಗಳು ತಮ್ಮ ರೆಕ್ಕೆಗಳನ್ನು ತಮ್ಮ ಪಾರ್ಶ್ವ 
ಗಳಲ್ಲಿ ಕೆಳಗಿಳಿಸುತ್ತಿದ್ದವು. 

ಜೀವಿಗಳು ಚಲಿಸುವದನ್ನು ನಿಲ್ಲಿಸಿ ರೆಕ್ಕೆಗಳನ್ನು ಕೆಳ 
ಗಿಳಿಸಿದವು. ಆಗ ಇನ್ನೊಂದು ದೊಡ್ಡ ಶಬ್ದ ಉಂಟಾ 
ಯಿತು. ಅವುಗಳ ತಲೆಗಳ ಮೇಲ್ಲಡೆಯ ಬೋಗುಣಿಯ 
ಮೇಲಿನಿಂದ ಆ ಶಬ್ದವು ಹೊರಟಿತ್ತು ಆ ಬೋಗು 
ಣಿಯ ಮೇಲೆ ಸಿಂಹಾಸನದಂತಿದ್ದ ವಸ್ತುವು ಇತ್ತು. ಅದು 
ನೀಲಮಣಿಯಂತೆ ನೀಲಿ ಬಣ್ಣದ್ದಾಗಿತ್ತು. ಆ ಸಿಂಹಾಸನದ 
ಮೇಲೆ ಕುಳಿತುಕೊಂಡಿದ್ದ ಒಬ್ಬನು ಮನುಷ್ಯನಂತೆ 
ಕಾಣುತ್ತಿದ್ದನು. ”'ನಾನು ಆತನ ಸೊಂಟದ ಮೇಲ್ಭಾಗ 
ವನ್ನು ನೋಡಿದಾಗ, ಆತನು ಬೆಂಕಿಯಿಂದ ಸುತ್ತುವರಿದ 
ಕಾದಲೋಹದಂತೆ ಕಂಡನು. ನಾನು ಆತನ ಸೊಂಟ 
ದಿಂದ ಕೆಳಭಾಗವನ್ನು ನೋಡಿದಾಗ ಆತನು ಬೆಂಕಿಯಂತೆ 
ಕಂಡನು. ಆತನ ಸುತ್ತಲೂ ಪ್ರಕಾಶಮಾನವಾದ ಬೆಳಕಿತ್ತು 
ಆತನ ಸುತ್ತಲೂ ಇದ್ದ ಪ್ರಕಾಶವು ಮೇಘಬಿಲ್ಲಿ 
ನಂತೆಯೂ ಯೆಹೋವನ ಮಹಿಮೆಯಂತೆಯೂ ಕಾಣು 
ತ್ತಿತ್ತು. ನಾನು ಅದನ್ನು ನೋಡಿದ ಕೂಡಲೇ ನೆಲಕ್ಕೆ 
ಬಿದ್ದನು. ಮುಖವನ್ನು ನೆಲದ ಮೇಲಿಟ್ಟು ಅಡ್ಡಬಿದ್ದೆನು. 
ಆಗ ನನ್ನೊಂದಿಗೆ ಮಾತನಾಡುತ್ತಿದ್ದ ಸ್ವರವನ್ನು ಕೇಳಿದೆನು. 

ಆ ಸ್ವರವು, "'ನರಪುತ್ರ,ನೇ, ಎದ್ದೇಳು ನಾನು 
ನಿನ್ನೊಂದಿಗೆ ಮಾತನಾಡುತ್ತೇನೆ '' ಎಂದಿತು. ಆತನು 

ನನ್ನೊಂದಿಗೆ ಮಾತನಾಡುತ್ತಿರಲು, ಆತ್ಮವು ನನ್ನೊಳಗೆ 
ಪ್ರವೇಶಿಸಿ, ನಾನು ಕಾಲೂರಿ ನಿಂತುಕೊಳ್ಳುವಂತೆ 








1038 


ಮಾಡಿತು. ಆತನು ನನ್ನೊಂದಿಗೆ ಮಾತಾಡುವುದು ನನಗೆ 
ಕೇಳಿಸಿತು. ಆತನು ನನ್ನೊಂದಿಗೆ, '"ನರಪುತ್ರನೇ, 
ಇಸ್ರೇಲ್‌ ಜನಾಂಗದವರೊಡನೆ ಮಾತನಾಡಲು ನಿನ್ನನ್ನು 
ಕಳುಹಿಸುತ್ತಿದ್ದೇನೆ. ಅವರು ಎಷ್ಟೋ ಬಾರಿ ನನಗೆ 
ವಿರುದ್ಧವಾಗಿ ಎದ್ದರು. ಅವರ ಪೂರ್ವಿಕರೂ ನನಗೆ 
ವಿರುದ್ಧವಾಗಿ ಎದ್ದಿದ್ದರು. ನನಗೆ ವಿರುದ್ಧವಾಗಿ ಎಷ್ಟೋ 
ವೇಳೆ ಪಾಪ ಮಾಡಿದರು. ಈಗಲೂ ಅವರು ಪಾಪ ಮಾಡು 
ತ್ತಲೇ ಇದ್ದಾರೆ. “ಆ ಜನರೊಂದಿಗೆ ಮಾತನಾಡಲು ನಾನು 
ನಿನ್ನನ್ನು ಕಳುಹಿಸುತ್ತಿದ್ದೇನೆ. ಅವರು ಬಹಳವಾಗಿ ಪ್ರತಿ 
ಭಟಿಸುವವರೂ ಮೊಂಡರೂ ಆಗಿದ್ದಾರೆ. ಆದರೆ ನೀನು 
ಅವರೊಂದಿಗೆ ಮಾತಾಡಿ, "ನಮ್ಮ ಒಡೆಯನಾದ 
ಯೆಹೋವನು ಇದನ್ನು ಹೇಳಿದ್ದಾನೆ' ಎಂದು ಹೇಳ 
ಬೇಕು. ನಜನರು ನಿನ್ನ ಮಾತನ್ನು ಕೇಳಬಹುದು ಅಥವಾ 
ಕೇಳದಿರಬಹುದು: ಯಾಕೆಂದರೆ ಅವರು ದಂಗೆಕೋರ 
ರಾಗಿದ್ದಾರೆ. ನನ್ನ ಮುಂದೆ ಪಾಪಮಾಡುವುದನ್ನು ನಿಲ್ಲಿಸ 
ಲಿಲ್ಲ. ಅವರು ಯಾವಾಗಲೂ ನನ್ನ ವಿರುದ್ಧ ದಂಗೆ 
ಏಳುವರು. ಆದ್ದರಿಂದ ನಾನು ತಿಳಿಸಿದ್ದನ್ನೇ ನೀನು ಹೇಳ 
ಬೇಕು. ಆಗ ಅವರು ತಮ್ಮ ಮಧ್ಯೆ ಒಬ್ಬ ಪ್ರವಾದಿ ಇದ್ದಾ 
ನೆಂದು ಗ್ರಹಿಸಿಕೊಳ್ಳುವರು. 

6""ನರಪುತ್ರನೇ, ಆ ಜನರು ನಿನ್ನನ್ನು ವಿರೋಧಿಸಿದರೂ 
ನೀನು ಅವರಿಗೆ ಭಯಪಡಬೇಡ ಮತ್ತು ಅವರು ಹೇಳುವ 
ಮಾತುಗಳಿಗೆ ನೀನು ಹೆದರಬೇಹ. ಮುಳ್ಳುಗಳೂ ಮುಳ್ಳು 
ಪೊದೆಗಳೂ ನಿನಗೆ ಒತ್ತುವಂತೆಯೂ ನೀನು ಚೇಳುಗಳ 
ಮೇಲೆ ಕುಳಿತುಕೊಂಡಿರುವಂತೆಯೂ ಅದು ಇರುವದು. 
ಆದರೆ ಅವರಾಡುವ ಮಾತುಗಳಿಗೆ ಭಯಪಡಬೇಡ. 
ಅವರು ದಂಗೆಕೋರರು.7ಅವರು ಕೇಳಲಿ, ಕೇಳದಿರಲಿ, 
ನಾನು ಹೇಳುವದನ್ನುಅವರಿಗೆ ತಿಳಿಸು; ಯಾಕೆಂದರೆ 
ಅವರು ದಂಗೆಕೋರರು. 

*""ನರಪುತ್ರನೇ, ನಾನು ಹೇಳುವದನ್ನು ನೀನು ಸರಿ 
ಯಾಗಿ ಕೇಳಬೇಕು. ದಂಗೆಕೋರರಾದ ಆ ಜನರಂತೆ 
ನೀನೂ ನನಗೆ ವಿರುದ್ಧವಾಗಿರಬೇಹ. ನಾನು ನಿನಗೆ 
ಕೊಡಲಿರುವುದನ್ನು ನಿನ್ನ ಬಾಯಿ ತೆರೆದು ತಿನ್ನು.'' 

9ಆಗ ನಾನು ಒಂದು ಕೈ ನನ್ನ ಬಳಿಗೆ ಬರುವದನ್ನು 
ಕಂಡೆನು. ಆಕೈ ಒಂದು ಸುರುಳಿಯನ್ನು ಹಿಡುಕೊಂಡಿತ್ತು 
ನಾನು ಆ ಸುರುಳಿಯನ್ನು ತೆರೆದಾಗ ಅದರ ಮುಂಭಾಗ 
ದಲ್ಲಿಯೂ ಹಿಂಭಾಗದಲ್ಲಿಯೂ ಮಾತುಗಳು ಬರೆಯ 
ಲ್ಪಟ್ಟಿದ್ದವು. ನಾನಾ ತರದ ಪ್ರಲಾಪಗಳು, ನರಳಾಟಗಳು 
ಮತ್ತು ಗೋಳಾಟಗಳು ಬರೆಯಲ್ಪಟ್ಟಿದ್ದವು. 

ದೇವರು ನನಗೆ, ""ನರಪುತ್ರನೇ, ನೀನು ನೋಡುತ್ತಿ 

ರುವ ಈ ಸುರುಳಿಯನ್ನು ತಿನ್ನು. ಆಮೇಲೆ ಹೋಗಿ 
ಇಸ್ರೇಲ್‌ ವಂಶದವರಿಗೆ ಈ ವಿಷಯಗಳ ಬಗ್ಗೆ ಹೇಳು'' 
ಎಂದು ಹೇಳಿದನು. 





1039 


2ಆಗ ನಾನು ನನ್ನ ಬಾಯಿಯನ್ನು ತೆರೆಯಲು ಆತನು 
ಆ ಸುರುಳಿಯನ್ನು ನನ್ನ ಬಾಯೊಳಗೆ ಹಾಕಿದನು. 3ಆಗ 
ದೇವರು ಹೇಳಿದ್ದೇನೆಂದರೆ, ""ನರಪುತ್ರನೇ ನಾನು ಈ 
ಸುರುಳಿಯನ್ನು ನಿನಗೆ ಕೊಡುತ್ತೇನೆ. ಇದನ್ನು ನುಂಗು. 
ಇದು ನಿನ್ನ ಹೊಟ್ಟೆಯನ್ನು ತುಂಬಲಿ.'' 

ಆಗ ನಾನು ಆ ಸುರುಳಿಯನ್ನು ತಿಂದೆನು. ಅದು ನನ್ನ 
ಬಾಯಲ್ಲಿ ಜೀನುತುಪ್ಪದ ಸಿಹಿಯಂತೆ ರುಚಿಯಾಗಿತ್ತು. 

“ಆಗ ದೇವರು ನನಗೆ ಹೇಳಿದ್ದೇನೆಂದರೆ, ""ನರ 
ಪುತ್ರನೇ, ಇಸ್ರೇಲ್‌ ವಂಶದವರ ಬಳಿಗೆ ಹೋಗಿ ನನ್ನ 
ಮಾತುಗಳನ್ನು ಅವರಿಗೆ ತಿಳಿಸು. ನನೀನು ಭಾಷೆಯನ್ನು 
ಅರ್ಥಮಾಡಿಕೊಳ್ಳುವುದಕ್ಕಾಗಲೀ ಮಾತನಾಡುವುದ 
ಕ್ಕಾಗಲೀ ಕಷ್ಟಕರವಾದ ಪರದೇಶಿಯರ ಬಳಿಗೆ ನಾನು 
ಕಳುಹಿಸುತ್ತಿಲ್ಲ. ನಾನು ಇಸ್ರೇಲ್‌ ವಂಶದವರ ಬಳಿಗೆ 
ನಿನ್ನನ್ನು ಕಳುಹಿಸುತ್ತಿದ್ದೇನೆ. ಭಾಷೆಗಳನ್ನು ಅರ್ಥ ಮಾಡಿ 
ಕೊಳ್ಳಲು ಕಷ್ಟಕರವಾದ ಅಥವಾ ಮಾತಾಡಲು ಕಷ್ಟವಾದ 
ಅಥವಾ ಪದಗಳನ್ನು ಅರ್ಥಮಾಡಿಕೊಳ್ಳಲು ನಿನಗೆ ಸಾಧ್ಯ 
ವಾಗದ ಅನೇಕ ಜನಾಂಗಗಳ ಬಳಿಗೆ ನಾನು ನಿನ್ನನ್ನು 
ಕಳುಹಿಸುತ್ತಿಲ್ಲ. ಆ ಜನಾಂಗಗಳ ಬಳಿಗೆ ನಾನು ನಿನ್ನನ್ನು 
ಕಳುಹಿಸಿದರೆ ಅವರು ಖಂಡಿತವಾಗಿಯೂ ಕಿವಿಗೊಡು 
ವರು. 7ಆದರೆ ನಾನು ಇಸ್ರೇಲ್‌ ಸಂತಾನದವರ ಬಳಿಗೆ 
ನಿನ್ನನ್ನು ಕಳುಹಿಸುತ್ತಿದ್ದೇನೆ. ಇವರಿಗೇ ಮೊಂಡುತನವಿರು 
ವದು. ಇವರು ಹಠಮಾರಿಗಳು. ನಿನ್ನ ಮಾತನ್ನು ಕೇಳಲು 
ನಿರಾಕರಿಸುವರು. ಅವರಿಗೆ ನನ್ನ ಮಾತುಗಳನ್ನು ಕೇಳಲು 
ಇಷ್ಟವಿಲ್ಲ. ಅವರು ಕಠಿಣರಾಗಿರುವಂತೆಯೇ ನಾನು 
ನಿನ್ನನ್ನೂ ಕಠಿಣಗೊಳಿಸುತ್ತೇನೆ. ನಿನಗೂ ಅವರಂತೆ 
ಮೊಂಡುತನವನ್ನು ಕೊಡುವೆನು. 9ವಜ್ರವು ಬಂಡೆಕಲ್ಲಿ 
ಗಿಂತ ಗಟ್ಟಿಯಾದ ವಸ್ತು ಅದೇ ಪ್ರಕಾರ ನಿನ್ನ ತಲೆ ಅವರ 
ತಲೆಗಿಂತ ಗಟ್ಟಿಯಾಗಿರುವದು. ಆ ಜನರಿಗೆ ಭಯಪಡ 
ಬೇಡ. ಅವರು ದಂಗೆಕೋರರಾಗಿದ್ದರೂ ಅವರ ಸಮ್ಮುಖ 
ದಲ್ಲಿ ಭಯಪಡಬೇಡ. '' 

ದೇವರು ನನಗೆ ಮತ್ತೇ ಹೇಳಿದ್ದೇನೆಂದರೆ, ""ನರ 
ಪುತ್ರನೇ, ನಾನು ಹೇಳುವ ಪ್ರತಿಯೊಂದು ಮಾತನ್ನು 
ನೀನು ಕಿವಿಗೊಟ್ಟು ಕೇಳಬೇಕು. ಆ ಮಾತುಗಳನ್ನು ನೀನು 
ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. !!ಬಳಿಕ ಸೆರೆವಾಸದಲ್ಲಿ 
ರುವ ನಿನ್ನ ಸ್ವಜನರ ಬಳಿಗೆ ಹೋಗು. ಅವರು ಕೇಳಲಿ, 
ಕೇಳದಿರಲಿ, ನೀನು ಅವರಿಗೆ, ದೇವರಾದ ಯೆಹೋವನು 
ಹೀಗೆ ಹೇಳುತ್ತಾನೆ ''' ಎಂದು ಹೇಳು. 

12ಆಗ ದೇವರಾತ್ಮವು ನನ್ನನ್ನು ಮೇಲಕ್ಕೆ ಎತ್ತಿತು. 
ಯೆಹೋವನ ಮಹಿಮೆಯು ತನ್ನ ಸ್ಥಳದಿಂದ ಮೇಲೇರಿ 
ದಾಗ ನನ್ನ ಹಿಂಭಾಗದಲ್ಲಿ ಮಹಾ ಗುಡುಗುವ ಶಬ್ದವನ್ನು 
ಕೇಳಿದೆನು. ಅದು ಜೀವಿಗಳು ತಮ್ಮ ರೆಕ್ಕೆಗಳನ್ನು ಒಂದ 
ಕ್ಕೊಂದು ಬಡಿದಾಡುವ ಸಪ್ಪಳ ಮತ್ತು ಅವುಗಳ 





ಯೆಹೆಜ್ಯೇಲ 3:2-21 


ಪಕ್ಕದಲ್ಲಿದ್ದ ಚಕ್ರಗಳ ಸಪ್ಪಳ. '“ ಆತ್ಮವು ನನ್ನನ್ನು ಅಲ್ಲಿಂದ 
ಎತ್ತಿಕೊಂಡು ಹೋಯಿತು. ನಾನು ಆಗ ದುಃಖಗೊಂಡು 
ನನ್ನ ಆತ್ಮದಲ್ಲಿ ತತ್ತರಗೊಂಡೆನು. ಆದರೆ ಯೆಹೋವನ 
ಶಕ್ತಿಯು ನನ್ನನ್ನು ಸಂಪೂರ್ಣವಾಗಿ ತನ್ನ ಅಧೀನಕ್ಕೆ 
ತೆಗೆದುಕೊಂಡಿತು. 

158ೆಬಾರ್‌ ಕಾಲುವೆ ಪಕ್ಕದಲ್ಲಿದ್ದ ತೇಲ್‌ ಆಬೀಬ್‌ನಲ್ಲಿ 
ಸೆರೆಯಾಳುಗಳಾಗಿದ್ದ ಇಸ್ರೇಲ್‌ ಜನರ ಬಳಿಗೆ ನಾನು 
ಒಯ್ಯಲ್ಪಟ್ಟೆನು. ಅಲ್ಲಿದ್ದ ಜನರ ಮಧ್ಯೆ ನಾನು ಏಳು ದಿವಸ 
ಸ್ಪಬ್ದನಾಗಿದ್ದೆನು. 

16ಏಳು ದಿವಸಗಳ ತರುವಾಯ, ಯೆಹೋವನ ಸಂದೇ 
ಶವು ನನಗೆ ಬಂದಿತು. ಆತನು ಹೇಳಿದ್ದೇನೆಂದರೆ: 17""ನರ 
ಪುತ್ರನೇ, ನಾನು ನಿನ್ನನ್ನು ಇಸ್ರೇಲರಿಗೆ ಕಾವಲುಗಾರನ 
ನ್ನಾಗಿ ಮಾಡಿದ್ದೇನೆ. ನಾನು ಅವರಿಗೆ ಸಂಭವಿಸುವ ಕೆಟ್ಟ 
ವಿಷಯಗಳನ್ನು ನಿನಗೆ ಹೇಳುತ್ತಿದ್ದೇನೆ. ಮತ್ತು ನೀನ್ನ ನನ್ನ 
ಪರವಾಗಿ ಅವರನ್ನು ಎಚ್ಚರಿಸು. ನಾನು ದುಷ್ಟನಿಗೆ, 
"ನೀನು ಸಾಯುವೆ' ಎಂದು ಹೇಳುವಾಗ, ನೀನು ಅವ 
ನನ್ನು ಎಚ್ಚರಿಸಬೇಕು. ಅವನು ತನ್ನ ಪ್ರಾಣವನ್ನು ರಕ್ಷಿಸಿ 
ಕೊಳ್ಳುವದಕ್ಕಾಗಿ ತನ್ನ ಜೀವಿತವನ್ನು ಮಾರ್ಪಡಿಸಿಕೊಂಡು 
ದುಷ್ಟಕಾರ್ಯ ನಿಲ್ಲಿಸಬೇಕೆಂದು ನೀನು ಅವನಿಗೆ ಹೇಳ 
ಬೇಕು. ನೀನು ಅವನನ್ನು ಎಚ್ಚರಿಸದಿದ್ದರೆ ಅವನು ತನ್ನ 
ಪಾಪದ ದೆಸೆಯಿಂದ ಸಾಯುವನು. ಆದರೆ ಅವನ ಮರ 
ಣಕ್ಕೆ ನಾನು ನಿನ್ನನ್ನೇ ಹೊಣೆಗಾರನನ್ನಾಗಿ ಮಾಡುತ್ತೇನೆ. 


9" ಒಂದುವೇಳೆ ನೀನು ಒಬ್ಬ ಮನುಷ್ಯನನ್ನು ಎಚ್ಚರಿಸಿ 
ಅವನು ಪಾಪ ಮಾಡದಂತೆ ಮತ್ತು ಅವನ ಜೀವಿತವನ್ನು 
ಬದಲಾವಣೆ ಮಾಡಲು ಹೇಳಿದ್ದಲ್ಲಿ ಆ ಮನುಷ್ಯನು ನಿನ್ನ 
ಮಾತುಗಳನ್ನು ಕೇಳಲು ನಿರಾಕರಿಸಿದರೆ, ಅವನು ಪಾಪ 
ಮಾಡುವುದರಿಂದ ಸಾಯುವನು. ಆದರೆ ನೀನು ನಿನ್ನ 
ಜೀವವನ್ನು ರಕ್ಷಿ: ಸಿಕೊಳ್ಳುವಿ. 

20" ಒಳ್ಳೆಯವನು ತನ್ನ ಒಳ್ಳೆಯತನವನ್ನು ತೊರೆದು 
ಕೆಟ್ಟದ್ದನ್ನು ಮಾಡಿದರೆ, ನಾನು ಅವನ ಹಾದಿಗೆ ತಡೆಯನ್ನು 
ಹಾಕಿ ಅವನು ಬೀಳುವಂತೆ ಮಾಡುವೆನು; ಅವನು 
ಸಾಯುವನು. ನೀನು ಅವನನ್ನು ಎಚ್ಚರಿಸಲಿಲ್ಲವಾದ್ದ 
ರಿಂದ ಅವನು ತನ್ನ ಪಾಪದ ನಿಮಿತ್ತ ಸಾಯುವನು. ಆದರೆ 
ಅವನ ಮರಣಕ್ಕೆ ನಾನು ನಿನ್ನನ್ನೇ ಹೊಣೆಗಾರನನ್ನಾಗಿ 
ಮಾಡುತ್ತೇನೆ. ಜನರು ಅವನ ಒಳ್ಳೆಯ ಕಾರ್ಯಗಳನ್ನು 
ಜ್ಡಾಪಿಸಿಕೊಳ್ಳುವದಿಲ್ಲ. 

21""ನೀನು ಆ ಒಳ್ಳೆಯವನಿಗೆ ಪಾಪ ಮಾಡದಂತೆ ಎಚ್ಚರಿ 
ಸಿದರೆ ಮತ್ತು ಅವನು ಪಾಪ ಮಾಡುವದನ್ನು ನಿಲ್ಲಿಸಿದರೆ, 
ಆ ಮನುಷ್ಯನು ಸಾಯುವದಿಲ್ಲ: ಯಾಕೆಂದರೆ ಅವನು ನಿನ್ನ 
ಎಚ್ಚರಿಕೆಗೆ ಕಿವಿಗೊಟ್ಟನು ಮತ್ತು ನೀನು ನಿನ್ನ ಸ್ವಂತ 
ಪ್ರಾಣವನ್ನು ರಕ್ಷಿಸಿಕೊಂಡಿರುವೆ.'' 








ಯೆಹೆಜ್ಯೇಲ 3:22-4:12 


1040 





2" ಯೆಹೋವನ ಆತ್ಮನಿಂದ ಪರವಶನಾದೆನು. ಆತನು 
ನನಗೆ, ""ಎದ್ದೇಳು, ಬಯಲು ಸೀಮೆಗೆ ಹೋಗು. ಅಲ್ಲಿ 
ನಾನು ನಿನ್ನೊಂದಿಗೆ ಮಾತನಾಡುವೆನು''ಎಂದು 
ಹೇಳಿದನು. 

ನಾನು ಎದ್ದು ಬಯಲು ಸೀಮೆಗೆ ಹೋದೆನು. 
ಕೆಬಾರ್‌ ನದಿಯ ಪಕ್ಕದಲ್ಲಿ ನಾನು ಕಂಡ ಮಹಿಮೆ 
ಯಂತಿದ್ದ ಯೆಹೋವನ ಮಹಿಮೆಯು ಅಲ್ಲಿ ಇತ್ತು 
ನಾನು ನನ್ನ ಮುಖವನ್ನು ನೆಲಕ್ಕೆ ತಾಗಿಸಿ ಬಗ್ಗಿ ನಮಸ್ಕ 
ರಿಸಿದೆ. ಆಗ ಆತ್ಮವು ನನ್ನೊಳಗೆ ಪ್ರವೇಶಿಸಿ, ನಾನು 
ಕಾಲೂರಿ ನಿಂತುಕೊಳ್ಳುವಂತೆ ಮಾಡಿತು. ಬಳಿಕ ಆತನು 
ನನಗೆ, "" ನೀನು ನಿನ್ನ ಮನೆಯೊಳಗೆ ಹೋಗಿ ಒಳಗಿನಿಂದ 
ಕದವನ್ನು ಹಾಕಿಕೊ. ನರಪುತ್ರನೇ, ಜನರು ಹಗ್ಗ 
ಹಿಡಿದುಕೊಂಡು ಬಂದು ನಿನ್ನನ್ನು ಕಟ್ಟುವರು. ನಿನ್ನನ್ನು 
ಜನರ ಮಧ್ಯದಿಂದ ಹೊರಹೋಗದಂತೆ ಮಾಡುವರು. 
ನಿನ್ನ ನಾಲಿಗೆಯು ಸೇದಿಹೋಗುವಂತೆ ಮಾಡುವೆನು. 
ನಿನಗೆ ಮಾತನಾಡಲು ಆಗದು. ಆದುದರಿಂದ ಅವರನ್ನು 
ಖಂಡಿಸಲು ಯಾರೂ ಇರುವದಿಲ್ಲ. ಯಾಕೆಂದರೆ ಆ 
ಜನರು ಯಾವಾಗಲೂ ನನ್ನ ವಿರುದ್ಧವಾಗಿ ವರ್ತಿಸುವರು. 
27ಆದರೆ ನಾನು ನಿನ್ನೊಂದಿಗೆ ಮಾತನಾಡುವಾಗ, ನಿನ್ನನ್ನು 
ಮಾತನಾಡಲಾಗುವಂತೆ ಮಾಡುವೆನು. ನೀನು ಅವರಿಗೆ, 
"ನಮ್ಮ ಒಡೆಯನಾದ ಯೆಹೋವನು ಹೀಗೆ ಹೇಳುತ್ತಾನೆ 
ಎಂದು ಹೇಳಬೇಕು. ಕೆಲವರು ಕಿವಿಗೊಡುವರು; 
ಕೆಲವರು ಕಿವಿಗೊಡರು; ಯಾಕೆಂದರೆ ಅವರು ದಂಗೆ 
ಕೋರರಾಗಿದ್ದಾರೆ. ಇಷ್ಟವಿಲ್ಲದಿದ್ದರೂ ಒಳ್ಳೆಯದು. 
ಆದರೆ ಅವರು ಯಾವಾಗಲೂ ನನಗೆ ವಿರುದ್ಧವಾಗಿಯೇ 
ಇರುವರು. 

4 ""ನರಪುತ್ರನೇ, ಒಂದು ಇಟ್ಟಿಗೆಯನ್ನು ತೆಗೆದುಕೋ, 

ಅದನ್ನು ನಿನ್ನ ಮುಂದೆ ಇಟ್ಟು ಅದರ ಮೇಲೆ ಒಂದು 
ಚಿತ್ರವನ್ನು ಅಂದರೆ ಜೆರುಸಲೇಮ್‌ ನಗರದ ಚಿತ್ರವನ್ನು 
ಕೊರೆ. ಆಮೇಲೆ ನೀನೇ ಒಂದು ಸೈನ್ಯದೊಂದಿಗೆ ಆ 
ನಗರವನ್ನು ಮುತ್ತಿಗೆ ಹಾಕಿದವನಂತೆ ನಟನೆ ಮಾಡು. 
ನಗರದ ಸುತ್ತಲೂ ಮಣ್ಣಿನ ದಿಬ್ಬಗಳನ್ನು ಮಾಡಿ ನೀನು 
ಅದಕ್ಕೆ ಧಾಳಿ ಮಾಡಲು ಸಹಾಯವಾಗುವಂತೆ ಮಾಡು. 
ನಗರದ ಪೌಳಿಗೋಡೆಯ ತನಕ ಒಂದು ರಸ್ತೆಯನ್ನು 
ತಯಾರಿಸು. ಒಂದು ಭಿತ್ತಿಭೇದಕ ಯಂತ್ರವನ್ನು ತಂದು 
ಸೈನ್ಯದ ಪಾಳೆಯಗಳನ್ನು ನಗರದ ಸುತ್ತಲೂ ನಿರ್ಮಿಸು. 
*ಆ ಬಳಿಕ ಒಂದು ಕಬ್ಬಿಣದ ರೊಟ್ಟಿ ಕಲ್ಲನ್ನು ನಿನಗೂ 
ನಗರಕ್ಕೂ ಮಧ್ಯೆ ಇಡು. ಅದು ನಿನಗೂ ನಗರಕ್ಕೂ ನಡುವೆ 
ಇರುವ ಕಬ್ಬಿಣದ ಗೋಡೆಯಂತಿರುವುದು. ಈ 
ರೀತಿಯಾಗಿ ನೀನು ಆ ನಗರಕ್ಕೆ ವಿರುದ್ಧವಾಗಿರುವಂತೆ 
ಕಂಡು ಬರುಪಿ. ನೀನು ಆ ನಗರಕ್ಕೆ ಮುತ್ತಿಗೆ ಹಾಕಿ ಅದರ 
ಮೇಲೆ ಯುದ್ಧ ಮಾಡುವಿ. ಯಾಕೆಂದರೆ, ಶೀಘ್ರದಲ್ಲೇ 


ಏನು ಸಂಭವಿಸುತ್ತದೆ ಎಂಬುದಕ್ಕೆ ಇಸ್ರೇಲ್‌ ಜನರಿಗೆ 
ಇದು ಸೂಚನೆಯಾಗಿದೆ. 

4°" ಆಮೇಲೆ ನೀನು ನಿನ್ನ ಎಡಮಗ್ಗುಲಲ್ಲಿ ಮಲಗಿ 
ಕೊಂಡು ಇಸ್ರೇಲ್‌ ಜನರ ದೋಷವನ್ನು ನಿನ್ನ ಎಡ 
ಮಗ್ಗುಲ ಮೇಲೆ ಹಾಕು. ನೀನು ನಿನ್ನ ಎಡಮಗ್ಗುಲಲ್ಲಿ 
ಮಲಗಿರುವಷ್ಟು ದಿನ ಇಸ್ರೇಲರ ದೋಷಗಳನ್ನು ಹೊತ್ತು 
ಕೊಳ್ಳುವೆ. 5ನೀನು ಮುನ್ನೂರತೊಂಭತ್ತು ದಿವಸಗಳ 
ತನಕ ಇಸ್ರೇಲರ ದೋಷಗಳನ್ನು ಹೊತ್ತುಕೊಳ್ಳಬೇಕು. 
ಈ ರೀತಿಯಾಗಿ ಇಸ್ರೇಲರು ಎಷ್ಟು ಕಾಲ ಶಿಕ್ಚೆ ಅನುಭ 
ವಿಸುವರೆಂದು ತೋರಿಸುತ್ತೇನೆ. ಆ ಒಂದು ದಿವಸವು 
ಒಂದು ವರ್ಷದಂತಿರುವುದು. 

6""ಅನಂತರ ನೀನು ನಿನ್ನ ಬಲಗಡೆಯಲ್ಲಿ ನಲವತ್ತು 
ದಿವಸಗಳ ಕಾಲ ಮಲಗಬೇಕು. ಈ ಸಾರಿ ನೀನು ಯೆಹೂ 
ದದ ದೋಷಗಳನ್ನು ನಲವತ್ತು ದಿವಸ ಹೊತ್ತುಕೊಳ್ಳುವಿ. 
ಒಂದು ದಿವಸವು ಒಂದು ವರ್ಷಕ್ಕೆ ಸಮಾನ. ಯೆಹೂದವು 
ಎಷ್ಟು ಕಾಲ ಶಿಕ್ಷೆಯನ್ನು ಅನುಭವಿಸಬೇಕೆಂದು ಇದು 
ತೋರಿಸುವುದು.” 

ದೇವರು ಮತ್ತೆ ಹೇಳಿದ್ದೇನೆಂದರೆ: "ಈಗ ನೀನು ನಿನ್ನ 
ಬಟ್ಟೆಯ ತೋಳನ್ನು ಮೇಲಕ್ಕೆ ಮಾಡಿ ನಿನ್ನ ಕೈಯನ್ನು 
ಇಟ್ಟಿಗೆಯ ಮೇಲೆ ಎತ್ತು. ಜಿರುಸಲೇಮ್‌ ನಗರದ ಮೇಲೆ 
ಯುದ್ಧ ಮಾಡುವವನಂತೆ ನಟಿಸು. ಪಟ್ಟಣದ ವಿರುದ್ಧ 
ವಾಗಿ ಪ್ರವಾದಿಸು. ನೋಡು, ಈಗ ನಾನು ನಿನ್ನನ್ನು 
ಹಗ್ಗದಿಂದ ಕಟ್ಟುತ್ತಿದ್ದೇನೆ. ನೀನು ಜೆರುಸಲೇಮ್‌ ನಗ 
ರದ ಮೇಲೆ ನಿನ್ನ ಆಕ್ರಮಣವನ್ನು ಮುಗಿಸುವ ತನಕ 
ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೊರಳಲು 
ನಿನ್ನಿಂದಾಗುವದಿಲ್ಲ.'' 

ದೇವರು ಮತ್ತೆ ಹೇಳಿದ್ದೇನೆಂದರೆ: ""ನೀನು ರೊಟ್ಟಿ 
ಯನ್ನು ಮಾಡಲು ಗೋಧಿಯ ಕಾಳುಗಳನ್ನು ತರಬೇಕು. 
ಸ್ವಲ್ಪ ಗೋಧಿ, ಬಾರ್ಲಿ ಅವರೆಕಾಯಿ, ಅವರೆ, ನವಣೆ, 
ಇವುಗಳನ್ನೆಲ್ಲಾ ಒಂದು ಬೋಗುಣಿಯಲ್ಲಿ ಹಾಕಿ ಬೀಸಿ 
ಹಿಟ್ಟು ಮಾಡು. ಈ ಹಿಟ್ಟನ್ನು ನಾದಿ ರೊಟ್ಟಿ ಮಾಡು. 
ನೀನು ಮುನ್ನೂರತೊಂಭತ್ತು ದಿವಸಗಳ ಕಾಲ ನಿನ್ನ ಎಡ 
ಮಗ್ಗುಲಲ್ಲಿ ಮಲಗಿರುವಾಗ ಅದನ್ನು ಮಾತ್ರ ತಿನ್ನುವೆ. 
ನೀನು ದಿನವೊಂದಕ್ಕೆ ಎಂಟು ರೊಟ್ಟಿಗಳನ್ನು ತಿನ್ನುವೆ. 
ನೀನು ಅವುಗಳನ್ನು ಪ್ರತಿದಿನ ಒಂದೇ ಸಮಯದಲ್ಲಿ ತಿನ್ನ 
ಬೇಕು. !!ನೀನು ದಿನಕ್ಕೆ ಮೂರು ಲೋಟ ನೀರನ್ನು 
ಮಾತ್ರ, ಕುಡಿಯಬೇಕು. ನೀನು ಅವುಗಳನ್ನು ಪ್ರತಿದಿನ 
ಒಂದೇ ಸಮಯದಲ್ಲಿ ಕುಡಿಯಬೇಕು. !?ನೀನು ಬಾರ್ಲಿ 
ರೊಟ್ಟಿಗಳನ್ನು ಮಾಡುವಂತೆ ತಿನ್ನುವದಕ್ಕಾಗಿ ನೀನು ಪ್ರತಿ 
ದಿನ ರೊಟ್ಟಿಯನ್ನು ಮಾಡಬೇಕು. ಒಣಗಿದ ಮನುಷ್ಯನ 
ಮಲದಲ್ಲಿ ಅದನ್ನು ಸುಡಬೇಕು. ಈ ಬೆಂಕಿಯ ಮೇಲೆ 
ರೊಟ್ಟಿಯನ್ನು ಕಾಯಿಸಬೇಕು. ನೀನು ಈ ರೊಟ್ಟಿಯನ್ನು 


1041 


ಜನರ ಮುಂದೆ ಮಾಡಿ ತಿನ್ನಬೇಕು.'' ಬಳಿಕ ಯೆಹೋ 
ವನು, ""ನಾನು ಇಸ್ರೇಲ್‌ ಜನರನ್ನು ಬಲವಂತವಾಗಿ 
ಕಳುಹಿಸುವ ಪರದೇಶಗಳಲ್ಲಿ ಅವರು ಅಶುದ್ಧವಾದ 
ರೊಟ್ಟಿಗಳನ್ನು ತಿನ್ನುತ್ತಾರೆಂದು ಇದು ಸೂಚಿಸುತ್ತದೆ'' 
ಎಂದು ಹೇಳಿದನು. 

ಆಗ ನಾನು ಹೇಳಿದ್ದೇನೆಂದರೆ, “ಅಯ್ಯೋ, ನನ್ನ 
ಒಡೆಯನಾದ ಯೆಹೋವನೇ, ನಾನು ಎಂದೂ ಅಶುದ್ಧ 


ಯೆಹೆಜ್ಯೇಲ 4:13-5:11 


ಎಂಬುದನ್ನು ಇದು ಸೂಚಿಸುತ್ತದೆ. ಬಳಿಕ ನಿನ್ನ ಕೂದಲಿನ 
ಬೇರೊಂದು ಮೂರನೆಯ ಒಂದು ಭಾಗವನ್ನು ಗಾಳಿ 
ಯಲ್ಲಿ ತೂರಿಬಿಡು. ಗಾಳಿಯು ಅದನ್ನು ಬಹುದೂರ 
ದವರೆಗೆ ಬಡಿದುಕೊಂಡು ಹೋಗಲಿ. ಇದೇ ರೀತಿಯಲ್ಲಿ 
ನಾನು ಖಡ್ಗವನ್ನು ಇರಿದು ಅವರನ್ನು ಬಹುದೂರದ 
ದೇಶಗಳಿಗೆ ಅಟ್ಟಿಸಿಬಿಡುವೆನು. 3ಆದರೆ ನೀನು ಅದರಿಂದ 
ಕೆಲವು ಕೂದಲನ್ನು ತೆಗೆದು ನಿನ್ನ ವಸ್ತ್ರದಲ್ಲಿ ಸುತ್ತಿಡು. 








ಆಹಾರವನ್ನು ತಿನ್ನಲಿಲ್ಲ. ತಾನಾಗಿಯೇ ಸತ್ತ ಪ್ರಾಣಿಯ 
ಮಾಂಸವನ್ನಾಗಲೀ, ಕಾಡು ಪ್ರಾಣಿಯು ಕೊಂದ 
ಪ್ರಾಣಿಯ ಮಾಂಸವನ್ನಾಗಲೀ ಎಂದೂ ತಿಂದದ್ದಿಲ್ಲ. 
ಬಾಲ್ಯ ಪ್ರಾಯದಿಂದ ಈ ದಿವಸ ಪರ್ಯಂತ ಅಶುದ್ಧ 
ಆಹಾರ ತಿಂದಿಲ್ಲ: ಅಂತಹ ಮಾಂಸವೂ ನನ್ನ ಬಾಯೊಳಕ್ಕೆ 
ಹೋಗಲಿಲ್ಲ.” 

15ಆಗ ದೇವರು ನನಗೆ, ""ಸರಿ! ಹಾಗಾದರೆ, ರೊಟ್ಟಿ 
ಯನ್ನು ಮಾಡುವದಕ್ಕಾಗಿ ಮನುಷ್ಯನ ಮಲದ ಬದಲಾಗಿ 
ದನದ ಒಣಗಿದ ಸಗಣಿಯನ್ನು ಉಪಯೋಗಿಸು''ಎಂದು 
ಹೇಳಿದನು. 

16ಓಳಿಕ ದೇವರು ನನಗೆ, ""ನರಪುತ್ರನೇ, ನಾನು 
ಜೆರುಸಲೇಮಿಗೆ ರೊಟ್ಟಿಯ ಸರಬರಾಜನ್ನು ನಿಲ್ಲಿಸು 
ವೆನು. ಜನರಿಗೆ ತಿನ್ನಲು ಕೊಂಚ ರೊಟ್ಟಿ ಸಿಗುವುದು. 
ಆಹಾರವು ಮುಗಿದು ಹೋಗುತ್ತಿರುವುದರಿಂದ ಅವರು 
ಬಹಳವಾಗಿ ಚಿಂತಿಸುವರು. ಅವರಿಗೆ ಸ್ವಲ್ಪವೇ ಕುಡಿಯುವ 
ನೀರು ಇರುವದು. ಆ ನೀರನ್ನು ಕುಡಿಯುವಾಗ ಅವರಿಗೆ 
ಭಯಹಿಡಿಯುವುದು. !?ಯಾಕೆಂದರೆ ಎಲ್ಲರಿಗೆ ಸಾಕಾಗು 
ವಷ್ಟು ಆಹಾರ ಸಾಮಾಗ್ರಿಯಾಗಲೀ ನೀರಾಗಲೀ 
ಇರುವದಿಲ್ಲ. ಅವರು ಒಬ್ಬರನ್ನೊಬ್ಬರು ಕಂಡು ಗಾಬರಿ 
ಗೊಳ್ಳುವರು. ತಮ್ಮ ಪಾಪಗಳ ನಿಮಿತ್ತವಾಗಿ ಅವರು 
ಬಡಕಲಾಗಿಯೂ ಹಸಿವೆಯಿಂದಲೂ ಇರುವರು. 

'ನರಪುತ್ರನೇ, ಈ ಕಾರ್ಯಗಳನ್ನು ಮುತ್ತಿಗೆಯ 
ಕಾಲ ಮುಗಿಯಿತೆಂದು ಸೂಚಿಸುವ ಅವಧಿಯ 

ನಂತರ ಮಾಡಬೇಕು. ನೀನು ಕ್ಪೌರಿಕನ ಹರಿತವಾದ 
ಕ್ಷರ ಕತ್ತಿಯನ್ನು ತೆಗೆದುಕೊಳ್ಳಬೇಕು. ನಿನ್ನ ತಲೆಯ 
ಕೂದಲನ್ನೂ ಗಡ್ಡವನ್ನೂ ಬೋಳಿಸು. ಕೂದಲನ್ನು 
ತ್ರಾಸಿನಲ್ಲಿ ಹಾಕಿ ಅದನ್ನು ತೂಕಮಾಡು. ಆ ಕೂದಲು 
ಗಳನ್ನು ಮೂರು ಪಾಲಾಗಿ ಮಾಡು. ಅದರ ಒಂದು 
ಪಾಲನ್ನು ನೀನು ಚಿತ್ರಿಸಿದ್ದ ಇಟ್ಟಿಗೆಯ ಮೇಲೆ ಹಾಕು. ಆ 
ನಗರದ ಮೇಲೆ ಕೂದಲನ್ನು ಸುಟ್ಟುಬಿಡು. ಇದು, 
ಜನರಲ್ಲಿ ಕೆಲವು ಮಂದಿ ನಗರದಲ್ಲಿ ಸಾಯುವರು 
ಎಂಬುದಕ್ಕೆ ಗುರುತಾಗಿದೆ. ನೀನು ಕೂದಲಲ್ಲಿ ಮೂರನೆ 
ಒಂದು ಭಾಗವನ್ನು ತೆಗೆದುಕೊಂಡು ಅದನ್ನು ಪಟ್ಟಣದ 
ಹೊರಗೆ ಸುತ್ತಲೆಲ್ಲಾ ನಿನ್ನ ಕ್ಪೌರಕತ್ತಿಯಿಂದ ಕತ್ತರಿಸು. 


ನಾನು ನನ್ನ ಜನರಲ್ಲಿ ಕೆಲವರನ್ನು ರಕ್ಸಿಸುವೆನು ಎಂಬು 
ದಕ್ಕೆ ಇದು ಗುರುತಾಗಿದೆ. "ಬಳಿಕ ಕೂದಲಲ್ಲಿ ಸ್ವಲ್ಪವನ್ನು 
ಮತ್ತೆ ತೆಗೆದುಕೊಂಡು ಬೆಂಕಿಯಲ್ಲಿ ಹಾಕಿ ಸುಟ್ಟುಬಿಡು. 
ಅಲ್ಲಿಂದ ಬೆಂಕಿಯು ಹಬ್ಬಿ ಇಡೀ ಇಸ್ರೇಲ್‌ ಜನಾಂಗ 
ವನ್ನು ನಾಶ ಮಾಡುವುದು.'' 

5ಆಮೇಲೆ ನನ್ನ ಒಡೆಯನಾದ ಯೆಹೋವನು 
ಹೀಗೆಂದನು; ""ಆ ಇಟ್ಟಿಗೆಯು ಜೆರುಸಲೇಮಿನ ಚಿತ್ರ. 
ನಾನು ಜಿರುಸಲೇಮನ್ನು ಇತರ ಜನಾಂಗಗಳ ಮಧ್ಯದಲ್ಲಿ 
ನೆಲೆಗೊಳಿಸಿದ್ದೇನೆ. ಆಕೆಯ ಸುತ್ತಲೂ ಬೇರೆ ದೇಶಗಳಿವೆ. 
6ಜಿರುಸಲೇಮಿನ ನಿವಾಸಿಗಳು ನನ್ನ ಆಜ್ಞೆಗಳಿಗೆ ದಂಗೆ 
ಎದ್ದಿದ್ದಾರೆ. ಅವರು ಇತರ ಜನಾಂಗಗಳಿಗಿಂತ ಕೆಟ್ಟವರು. 
ಅವರು ತಮ್ಮ ಸುತ್ತಲಿರುವ ಬೇರೆ ದೇಶಗಳಿಗಿಂತ ಹೆಚ್ಚಾಗಿ 
ನನ್ನ ಕಟ್ಟಳೆಗಳನ್ನು ಉಲ್ಲಂಘಿಸಿದ್ದಾರೆ. ಅವರು ನನ್ನ 
ಆಜ್ಞೆಗಳನ್ನು ತಿರಸ್ಕರಿಸಿದರು. ಅವರು ನನ್ನ ಕಟ್ಟಳೆಗಳನ್ನು 
ಅನುಸರಿಸಲಿಲ್ಲ.'' 

ಆದುದರಿಂದ ನನ್ನ ಒಡೆಯನಾದ ಯೆಹೋವನು 
ಹೇಳಿದ್ದೇನೆಂದರೆ: ""ನೀವು ಸುತ್ತಲಿರುವ ಜನಾಂಗಗಳಿ 
ಗಿಂತ ಹೆಚ್ಚು ಕೆಡುಕನ್ನು ಮಾಡಿದ್ದೀರಿ. ನೀವು ನನ್ನ 
ಆಜ್ಞೆಗಳಿಗೆ ವಿಧೇಯರಾಗಲಿಲ್ಲ; ನನ್ನ ಕಟ್ಟಳೆಗಳನ್ನು 
ಅನುಸರಿಸಲಿಲ್ಲ. ನಿಮ್ಮ ಸುತ್ತಲಿರುವ ಜನಾಂಗಗಳ 
ನಿಯಮಗಳನ್ನೂ ಅನುಸರಿಸಲಿಲ್ಲ.'' ಆದುದರಿಂದ ನನ್ನ 
ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: ""ನಾನು 
ನಿಮಗೆ ವಿರೋಧವಾಗಿದ್ದೇನೆ. ಬೇರೆ ಜನರ ಕಣ್ಣೆದುರಿ 
ನಲ್ಲಿಯೇ ನಿಮ್ಮನ್ನು ದಂಡಿಸುವೆನು. *ನಿಮ್ಮ ಎಲ್ಲಾ ಅಸಹ್ಯ 
ಕಾರ್ಯಗಳ ದೆಸೆಯಿಂದ ನಾನು ಹಿಂದೆಂದೂ ಮಾಡಿ 
ಲ್ಲದ, ಮುಂದೆಂದೂ ಮಾಡದ ಸಂಗತಿಗಳನ್ನು ನಿಮಗೆ 
ಬರಮಾಡುವೆನು. '0ಜಿರುಸಲೇಮಿನ ಜನರು ಹಸಿವೆ ತಾಳ 
ಲಾರದೆ ತಮ್ಮ ಸ್ವಂತ ಮಕ್ಕಳನ್ನು ಕಬಳಿಸುವರು ಮತ್ತು 
ಮಕ್ಕಳು ತಮ್ಮ ತಂದೆತಾಯಿಗಳನ್ನೇ ತಿನ್ನುವರು. ಬೇರೆ 
ಬೇರೆ ರೀತಿಯಲ್ಲಿ ನಾನು ನಿಮ್ಮನ್ನು ಶಿಕ್ಚಿಸುವೆನು. ಜೀವ 
ದಿಂದುಳಿದವರನ್ನು ನಾನು ಗಾಳಿಗೆ ತೂರಿಬಿಹುವೆನು.'' 

''ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 
""'ಜೆರುಸಲೇಮೇ, ನನ್ನ ಜೀವದಾಣೆ! ನಾನು ನಿನ್ನನ್ನು 
ಶಿಕ್ಚಿಸುವೆನು. ಯಾಕೆಂದರೆ ನೀನು ನನ್ನ ಪವಿತ್ರ, ಸ್ಥಳಕ್ಕೆ 





ಕೆಲವು ಜನರು ಪಟ್ಟಣದ ಹೊರಗೆ ಸಾಯುತ್ತಾರೆ 


ಮಹತ್ವವನ್ನು ಕೊಡಲಿಲ್ಲ. ಅಸಹ್ಯವಾದ ಮತ್ತು ಗಾಬರಿ 


ಯೆಹೆಜ್ಯೇಲ 5:12-6:11 


ಗೊಳಿಸುವ ನಿನ್ನ ಎಲ್ಲಾ ಕಾರ್ಯಗಳಿಂದ ನೀನು ಅದನ್ನು 
ಅಶುದ್ಧಗೊಳಿಸಿರುವಿ. ನಾನು ನಿನಗೆ ಕನಿಕರ ತೋರಿಸದೆ 
ಶಿಕ್ಷಿಸುವೆನು. ನಿನ್ನಮೇಲೆ ನನಗೆ ದಯೆಯಿರದು. '2ನಿಮ್ಮ 
ಜನರಲ್ಲಿ ಮೂರನೆ ಒಂದು ಭಾಗ ಪಟ್ಟಣದೊಳಗೆ ರೋಗ 
ದಿಂದಲೂ ಹಸಿವಿನಿಂದಲೂ ಸಾಯುವರು. ಮೂರರಲ್ಲಿ 
ಇನ್ನೊಂದು ಭಾಗ ಪಟ್ಟಣದ ಹೊರಗೆ ರಣರಂಗದಲ್ಲಿ 
ಸಾಯುವರು. ಅನಂತರ ನಾನು ನನ್ನ ಖಡ್ಗವನ್ನು ಇರಿದು 
ಉಳಿದವರನ್ನು ಬಹುದೂರದ ದೇಶಕ್ಕೆ ಅಟ್ಟಿ ಬಿಡುವೆನು. 
!3ಆಗಲೇ ನನ್ನ ಕೋಪವು ಶಮನವಾಗುವುದು. ನಾನು 
ಅವರ ವಿರುದ್ಧವಾಗಿ ನನ್ನ ಕೋಪವನ್ನು ಬಳಸಿ ತೃಪ್ತನಾಗು 
ವೆನು. ನನ್ನ ಕೋಪವನ್ನು ಸುರಿದಾಗ, ಯೆಹೋವನಾದ 
ನಾನೇ ಅವರೊಂದಿಗೆ ಕೋಪದಿಂದ ಮಾತಾಡಿದೆನೆಂದು 
ಅವರಿಗೆ ಗೊತ್ತಾಗುವುದು.'' 

ದೇವರು ಹೇಳಿದ್ದೇನೆಂದರೆ, ""ಜಿರುಸಲೇಮೇ, 
ನಾನು ನಿನ್ನನ್ನು ನಾಶಮಾಹುವೆನು. ನೀನು ಕಲ್ಲುಗಳ 
ರಾಶಿಯಾಗಿ ಹೋಗುವಿ. ನಿನ್ನ ಸುತ್ತಲೂ ಇರುವ 
ಜನಾಂಗಗಳು ನಿನ್ನನ್ನು ಗೇಲಿ ಮಾಡುತ್ತವೆ. ನಿನ್ನನ್ನು ದಾಟಿ 
ಹೋಗುವ ಪ್ರತಿಯೊಬ್ಬನೂ ನಿನ್ನನ್ನು ಹಾಸ್ಯಮಾಡುವನು. 
'5ನಿನ್ನ ಸುತ್ತಲೂ ಇರುವ ಜನಾಂಗಗಳು ನಿನಗೆ ಅವಮಾನ 
ಮಾಡಿ ಗೇಲಿ ಮಾಡುತ್ತವೆ. ನೀನು ಅವರಿಗೆ ಎಚ್ಚರಿಕೆ 
ಯಾಗಿಯೂ ಭಯೋತ್ಪಾದಕಕಾರಿಯಾಗಿಯೂ ಇರುವಿ. 
ನಾನು ನನ್ನ ಮಹಾಕೋಪದಿಂದ ನಿನ್ನನ್ನು ದಂಡಿಸಿದಾಗ 
ಇದು ಸಂಭವಿಸುವುದು. ಯೆಹೋವನಾದ ನಾನೇ 
ಇದನ್ನು ಹೇಳಿದ್ದೇನೆ. 16ಓರಗಾಲವೆಂಬ ಮರಣ 
ಕರವಾದ ಮತ್ತು ನಾಶಕರವಾದ ಬಾಣಗಳಿಂದ ನಾನು 
ನಿನ್ನನ್ನು ನಾಶಗೊಳಿಸುವದಕ್ಕಾಗಿಯೇ ಹೊಡೆಯುತ್ತೇನೆ. 
ನಾನು ನಿನ್ನ ದೇಶಕ್ಕೆ ಕ್ಲಾಮದ ಮೇಲೆ ಕಾಮವನ್ನು ಬರ 
ಮಾಡುವೆನು ಮತ್ತು ನಿನ್ನ ಆಹಾರ ಸರಬರಾಜನ್ನು ನಿಲ್ಲಿಸು 
ವೆನು. ''ನಾನು ನಿನಗೆ ವಿರುದ್ಧವಾಗಿ ಬರಗಾಲಗಳನ್ನು 





1042 


"ನಾನು ವೈರಿಯನ್ನು ನಿನ್ನ ವಿರುದ್ಧ ಯುದ್ಧ ಮಾಡಲು 
ಕಳುಹಿಸುವೆನು. ನಿನ್ನ ಎಲ್ಲಾ ಉನ್ನತ ಸ್ಥಳಗಳನ್ನು 
ನಾಶಮಾಹುವೆನು. “ನಿನ್ನ ಯಜ್ಞವೇದಿಕೆಗಳು ನಾಶ 
ವಾಗುವವು. ನಿನ್ನ ಧೂಪವೇದಿಕೆಗಳು ಕೆಹವಲ್ಪಡುವವು. 
ನಿನ್ನ ಹೆಣಗಳನ್ನು ನಿನ್ನ ಹೊಲಸು ವಿಗ್ರಹಗಳ ಮುಂದೆ 
ಬಿಸಾಡುವೆನು. 5 ಇಸ್ರೇಲ್‌ ಜನರ ಸತ್ತ ಹೆಣಗಳನ್ನು ಅವರ 
ಹೊಲಸು ವಿಗ್ರಹಗಳ ಮುಂದೆ ಹಾಕುವೆನು. ನಿಮ್ಮ 
ಎಲುಬುಗಳನ್ನು ನಿಮ್ಮ ಯಜ್ಞವೇದಿಗಳ ಸುತ್ತಲೂ 
ಹರಡುವೆನು. "ನಿಮ್ಮ ಜನರು ವಾಸಮಾಡುವಲ್ಲೆಲ್ಲಾ ಕೆಟ್ಟ 
ಸಂಗತಿಗಳು ನಡೆಯುವವು; ಪಟ್ಟಣಗಳು ಕಲ್ಲಿನ ರಾಶಿಗ 
ಳಾಗುವವು; ಪೂಜಾಸ್ಥಳಗಳು ನಾಶಮಾಡಲ್ಪಡುವವು. 
ನಿಮ್ಮ ಯಜ್ಞವೇದಿಕೆಗಳು ಕೆಡವಲ್ಪಟ್ಟು ಹಾಳಾಗಿ ಹೋಗು 
ವವು; ನಿಮ್ಮ ವಿಗ್ರಹಗಳು ಮುರಿಯಲ್ಪಟ್ಟು ನಾಶವಾಗು 
ವವು. ಜನರು ಅವುಗಳನ್ನು ಇನ್ನು ಎಂದಿಗೂ ಪೂಜಿಸರು. 
ನಿಮ್ಮ ಧೂಪವೇದಿಕೆಗಳು ಕತ್ತರಿಸಲ್ಪಡುವವು. ನೀವು 
ಮಾಡಿಕೊಂಡ ವಿಗ್ರಹಗಳು ಅಳಿದು ಹೋಗುವವು. 
7ಜನರು ನಿಮ್ಮ ಮಧ್ಯದಲ್ಲಿ ಕೊಲ್ಲಲ್ಪಟ್ಟು ಬೀಳುವರು. 
ಆಗ ನೀನು, "ನಾನು ಯೆಹೋವನೆಂದು ತಿಳಿಯುವಿ.''' 
*ದೇವರು ಹೇಳಿದ್ದೇನೆಂದರೆ: ""ಆದರೆ ನಾನು ನಿಮ್ಮ 
ಜನರಲ್ಲಿ ಕೆಲವರನ್ನು ಉಳಿದುಕೊಳ್ಳುವಂತೆ ಮಾಡು 
ವೆನು. ನೀವು ಬೇರೆ ದೇಶಗಳಲ್ಲಿ ಚದರಿ ಹೋಗಿರುವಾಗ 
ಜನಾಂಗಗಳ ಮಧ್ಯದಲ್ಲಿ ನಿಮ್ಮಲ್ಲಿ ಕೆಲವರು ಕೊಲ್ಲಲ್ಪ 
ಡುವುದಿಲ್ಲ. ಆಗ ಉಳಿದವರು ಸೆರೆಹಿಡಿಯಲ್ಪಡುವರು. 
ಅವರು ಪರದೇಶಕ್ಕೆ ಒಯ್ಯಲ್ಪಟ್ಟು ಅಲ್ಲಿ ವಾಸಿಸುವರು. 
ಅಲ್ಲಿ ಅಳಿದುಳಿದ ಜನರು ನನ್ನನ್ನು ಜ್ನಾಪಿಸಿಕೊಳ್ಳುವರು 
ಮತ್ತು ಅವರ ಅಪನಂಬಿಗಸ್ತಿಕೆಯ ಹೃದಯದಿಂದ ನಾನು 
ಜಜ್ಜಲ್ಪಟ್ಟಿದ್ದೆನು. ತಾವು ಮಾಡಿದ ಕೆಟ್ಟ ಕೆಲಸಗಳಿಗಾಗಿ 
ತಮ್ಮನ್ನು ತಾವೇ ದ್ವೇಷಿಸುವರು. ಹಿಂದಿನ ಕಾಲದಲ್ಲಿ 
ಅವರು ನನ್ನಿಂದ ದೂರವಾಗಿ ನನ್ನನ್ನು ತ್ಯಜಿಸಿದರು. ತಮ್ಮ 








ಮತ್ತು ಕ್ರೂರ ಪ್ರಾಣಿಗಳನ್ನು ಕಳುಹಿಸುವೆನು. ಅವು ನಿನ್ನ 
ಮಕ್ಕಳನ್ನು ಕೊಲ್ಲುತ್ತವೆ. ನಿನ್ನನ್ನು ಕೊಲ್ಲುವುದಕ್ಕಾಗಿ 
ರೋಗಗಳನ್ನು, ಹಿಂಸೆಯನ್ನು ಮತ್ತು ಯುದ್ಧಗಳನ್ನು 
ಕಳುಹಿಸುವೆನು. ಯೆಹೋವನಾದ ನಾನೇ ಇದನ್ನು 
ಹೇಳಿದ್ದೇನೆ. ಮತ್ತು ಇದು ನೆರವೇರುತ್ತದೆ.'' 
ಮತ್ತೆ ಯೆಹೋವನ ಸಂದೇಶವು ನನಗೆ ಬಂದಿತು. 
6 ಆತನು ಹೇಳಿದ್ದೇನೆಂದರೆ, ""ನರಪುತ್ರನೇ, ಇಸ್ರೇ 
ಲಿನ ಪರ್ವತಗಳ ಕಡೆಗೆ ಮುಖ ಮಾಡು. ಅವರಿಗೆ ವಿರುದ್ದ 
ವಾಗಿ ನನಗೋಸ್ಕರ ಮಾತನಾಡಿ ಹೀಗೆ ಹೇಳು: 
3""ಇಸ್ರೇಲಿನ ಪರ್ವತಗಳೇ, ನನ್ನ ಒಡೆಯನಾದ 
ಯೆಹೋವನ ಸಂದೇಶಕ್ಕೆ ಕಿವಿಗೊಡಿರಿ. ಬೆಟ್ಟಗಳಿಗೂ, 
ಪರ್ವತಗಳಿಗೂ, ಕೊರಕಲುಗಳಿಗೂ ಕಣಿವೆಗಳಿಗೂ ನನ್ನ 
ಒಡೆಯನಾದ ಯೆಹೋವನು ಹೇಳುವದೇನೆಂದರೆ, 





ಹೊಲಸು ವಿಗ್ರಹಗಳ ಹಿಂದೆ ಹೋದರು. ಗಂಡನನ್ನು 
ಬಿಟ್ಟು ಬೇರೆ ಪುರುಷನ ಸಂಗಡ ಓಡುವ ಸ್ತ್ರೀಯಂತೆ 
ಅವರಿದ್ದರು. ಅವರು ಇನ್ನೂ ಅನೇಕ ಅಸಹ್ಯಕರವಾದ 
ಕಾರ್ಯಗಳನ್ನು ಮಾಡಿದರು. ನಾನೇ ಯೆಹೋವ 
ನೆಂದು ಅವರಿಗೆ ತಿಳಿಯುವುದು. ಈ ಆಪತ್ತನ್ನು ಬರ 
ಮಾಡುವೆನು ಎಂದು ನಾನು ಹೇಳಿದ್ದಕ್ಕೆ ಸರಿಯಾದ 
ಕಾರಣವಿತ್ತೆಂದು ಅವರು ಗ್ರಹಿಸಿಕೊಳ್ಳುವರು.'' 

!'ನನ್ನ ಒಡೆಯನಾದ ಯೆಹೋವನು ಇದನ್ನು ಹೇಳಿ 
ದನು: ""ಚಪ್ಪಾಳೆ ತಟ್ಟು ನಿನ್ನ ಕಾಲುಗಳನ್ನು ನೆಲಕ್ಕೆ ಒದ್ದು 
"ಅಯ್ಯೋ, ಬೇಡ!'' ಎಂದು ಹೇಳು. ಯಾಕೆಂದರೆ 
ಇಸ್ರೇಲ್‌ ಜನರು ಎಲ್ಲಾ ಅಸಹ್ಯಕರವಾದ ಮತ್ತು ದುಷ್ಟ 
ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಯುದ್ಧದ 
ಲ್ಲಿಯೂ, ಕ್ಟಾಮದಿಂದಲೂ ಭಯಂಕರವಾದ ಕಾಯಿಲೆ 





1043 


ಗಳಿಂದಲೂ ಸಾಯುವರು. ದೂರದಲ್ಲಿರುವ ಜನರು 
ರೋಗಗಳಿಂದ ಸಾಯುವರು. ಹತ್ತಿರದಲ್ಲಿರುವವರು ಕತ್ತಿ 
ಯಿಂದ ಸಾಯುವರು. ತಪ್ಪಿಸಿಕೊಂಡವರೂ ಉಳಿಸಲ್ಪಟ್ಟ 
ವರೂ ಹಸಿವೆಯಿಂದ ಸಾಯುವರು. ಆಗಲೇ ನನ್ನ 
ಕೋಪವು ಶಮನವಾಗುವದು. ಆಗಲೇ ನಾನು 
ಯೆಹೋವನೆಂದು ನೀವು ಅರಿಯುವಿರಿ. ಅವರ ದೇಶ 
ದಲ್ಲಿರುವವರ ಹೆಣಗಳು ಅವರ ಹೊಲಸು ವಿಗ್ರಹಗಳ 
ಸುತ್ತಲೂ ಯಜ್ಞವೇದಿಗಳ ಸುತ್ತಲೂ ಎತ್ತರವಾದ ಸ್ಥಳಗಳ 
ಮೇಲೆಯೂ ಬೆಟ್ಟಗಳಲ್ಲಿಯೂ ಮತ್ತು ಪ್ರತಿಯೊಂದು 
ಹಸಿರು ಮರದ ಕೆಳಗೂ ಬೀಳುವಾಗ ನಾನೇ ಯೆಹೋವ 
ನೆಂದು ಅವರು ತಿಳಿದುಕೊಳ್ಳುವರು. ಅವರು ಈ ಎಲ್ಲಾ 
ಸ್ಥಳಗಳಲ್ಲಿ ತಮ್ಮ ಎಲ್ಲಾ ಹೊಲಸು ವಿಗ್ರಹಗಳಿಗೆ ಪರಿಮಳ 
ಭರಿತವಾದ ಯಜ್ಞಗಳನ್ನು ಅರ್ಪಿಸಿದರು. “ನಾನು ಅವರ 
ಮೇಲೆ ನನ್ನ ಕೈ ಎತ್ತಿ ಅವರನ್ನು ದಂಡಿಸುವೆನು ಮತ್ತು 
ಮರುಭೂಮಿಯಿಂದ ದಿಬ್ಬದವರೆಗೆ ಅವರು ಯಾವುದೇ 
ದೇಶದಲ್ಲಿ ವಾಸವಾಗಿದ್ದರೂ ನಾಶಮಾಹುವೆನು. ಆಗ 
ನಾನೇ ಯೆಹೋವನೆಂಬುದು ಅವರಿಗೆ ತಿಳಿಯುವುದು.'' 

ಯೆಹೋವನ ಸಂದೇಶವು ನನಗೆ ಬಂದಿತು.ಆತನು 

ಹೇಳಿದ್ದೇನೆಂದರೆ: ""ನರಪುತ್ರನೇ, ನನ್ನ ಒಡೆಯ 
ನಾದ ಯೆಹೋವನ ಸಂದೇಶವಿದು. ಈ ಸಂದೇಶವನ್ನು 
ಇಸ್ರೇಲ್‌ ದೇಶಕ್ಕೆ ನೀಡು. 


ಅಂತ್ಯ, ಅಂತ್ಯವು ಬರುವದು. ಇಡೀ ದೇಶವು 
ಹಾಳಾಗಿ ಹೋಗುವದು. 

ಡೆ ನಿನ್ನ ಅಂತ್ಯವು ಈಗ ಬರುವದು. ನಿನ್ನ ಮೇಲೆ ನನಗೆ 
ಎಷ್ಟು ಕೋಪವಿದೆ ಎಂದು ನಾನು ತೋರಿಸುವೆನು. 
ನಿನ್ನ ದುಷ್ಕತ್ಯಗಳಿಗಾಗಿ ನಾನು ನಿನ್ನನ್ನು ಶಿಕ್ಸಿಸು 
ವೆನು. ನಿನ್ನ ಅಸಹ್ಯ ಕೃತ್ಯಗಳಿಗಾಗಿ ನಾನು ಪ್ರತೀ 
ಕಾರ ಮಾಡುವೆನು. 

* ನಿನಗೆ ನಾನು ಇನ್ನು ಕರುಣೆಯನ್ನು ತೋರಿಸೆನು. 
ನಿನ್ನ ವಿಷಯದಲ್ಲಿ ನಾನು ದುಃಖಿಸುವದಿಲ್ಲ. ನೀನು 
ಮಾಡಿದ ಕೆಟ್ಟಕಾರ್ಯಗಳಿಗಾಗಿ ನಿನ್ನನ್ನು 
ಶಿಕ್ಸಿಸುವೆನು. ನೀನು ಅಂಥಾ ಭಯಂಕರ ಕೃತ್ಯ 
ಗಳನ್ನು ಮಾಡಿದ್ದೀ. ಈಗ ನಾನೇ ಯೆಹೋವ 
ನೆಂದು ನೀನು ತಿಳಿಯುವಿ.'' 


*ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ; 
""ಒಂದರ ಮೇಲೊಂದು ದುರ್ಥಟನೆಗಳು ನಡೆಯು 
ವವು. "ಅಂತ್ಯವು ಬರುವುದು. ಅದು ಬೇಗನೆ ಬರುವದು. 
ಇಸ್ರೇಲ್‌ ದೇಶದಲ್ಲಿ ವಾಸಿಸುವ ಜನರೇ, ನಿಮಗೆ ಆಪತ್ತು 
ಬರುವದು, ಸಮಯವು ಬರುತ್ತಿದೆ. ದಿನವು ಸಮೀಪಿಸಿದೆ. 
ಬೆಟ್ಟಗಳ ಮೇಲೆ ಆನಂದಘೋಷಗಳ ಬದಲು ಯುದ್ಧದ 


ಯೆಹೆಜ್ಯೇಲ 6:12-7:16 


ಕೂಗಾಟಗಳು ಇರುತ್ತವೆ. *ಇನ್ನು ಸ್ವಲ್ಪ ಸಮಯದಲ್ಲಿ 
ನಾನು ಎಷ್ಟು ಸಿಟ್ಟುಗೊಂಡಿದ್ದೇನೆ ಎಂದು ನಿಮಗೆ ತೋರಿ 
ಸುವೆನು. ನನ್ನ ಕೋಪವನ್ನೆಲ್ಲಾ ನಿಮಗೆ ತೋರಿಸುವೆನು. 
ನಿಮ್ಮ ದುಷ್ಟಿ,ಯೆಗಳಿಗಾಗಿ ನಾನು ನಿಮ್ಮನ್ನು ಶಿಕ್ಷಿಸುವೆನು. 
ನಿಮ್ಮ ಅಸಹ್ಯಕೃತ್ಯಗಳಿಗಾಗಿ ನಾನು ಸೇಡನ್ನು ತೀರಿಸಿ 
ಕೊಳ್ಳುವನು. ೨ನಾನು ನಿಮಗೆ ಕರುಣೆ ತೋರಿಸೆನು. ನಿಮ 
ಗಾಗಿ ನಾನು ದುಃಖಿಸುವದಿಲ್ಲ. ನೀವು ಮಾಡಿದ 
ದುಷ್ಕಾರ್ಯಗಳಿಗಾಗಿ ನಾನು ನಿಮ್ಮನ್ನು ಶಿಕ್ಚಿಸುವೆನು. 
ಅಂಥಾ ಭಯಂಕರವಾದ ಕಾರ್ಯಗಳನ್ನು ನೀವು ಮಾಡಿ 
ದ್ದೀರಿ. ನಿಮ್ಮನ್ನು ದಂಡಿಸಿದಾತನು ಯೆಹೋವನಾದ 
ನಾನೇ ಎಂಬುದು ಆಗ ನಿಮಗೆ ತಿಳಿಯುವುದು. 

10""ಆ ಶಿಕ್ಷೆಯ ಸಮಯವು ಬಂದಿದೆ. ಆಪತ್ತು ಬರು 
ತ್ತಿದೆ. ಹಿಂಸೆಯು ಅರಳಿದೆ. ದುರಹಂಕಾರವು ಮೊಗ್ಗು 
ಬಿಟ್ಟಿದೆ. Il ದುಷ್ಟತನವನ್ನು ದಂಡಿಸಲು ಹಿಂಸೆಯು ಬೆಳೆದು 
ಕೋಲಾಗಿದೆ. ಜನರಲ್ಲಿ ಯಾರೂ ಉಳಿಯುವುದಿಲ್ಲ, ಆ 
ಜನ ಸಮೂಹದಲ್ಲಿ ಒಬ್ಬರೂ ಉಳಿಯುವುದಿಲ್ಲ. ಅವರ 
ಐಶ್ವರ್ಯದಲ್ಲಿ ಏನೂ ಉಳಿಯುವದಿಲ್ಲ; ಪ್ರಮುಖ 
ರಾದವರಲ್ಲಿ ಯಾರೂ ಉಳಿಯುವುದಿಲ್ಲ, 

!2""ಆ ಶಿಕ್ಷೆಯ ಸಮಯವು ಬಂತು. ಆ ದಿವಸವು 
ಇಲ್ಲಿಯೇ ಇದೆ. ವಸ್ತುಗಳನ್ನು ಕೊಂಡುಕೊಳ್ಳುವ ಜನರು 
ಸಂತೋಷಪಡಕೂಡದು. ವಸ್ತುಗಳನ್ನು ಮಾರುವವರು 
ಮಾರುವದಕ್ಕೆ ದುಃಖಿಸಕೂಡದು. ಯಾಕೆಂದರೆ ಆ 
ಭಯಂಕರ ಶಿಕ್ಷೆಯು ಎಲ್ಲರಿಗೂ ಉಂಟಾಗುವದು. 
'3ತಮ್ಮ ಆಸ್ತಿಗಳನ್ನು ಮಾರಿದ ಜನರು ಅಲ್ಲಿಗೆ ತಿರುಗಿ 
ಹೋಗುವದಿಲ್ಲ. ಒಬ್ಬನು ಜೀವಂತವಾಗಿ ತಪ್ಪಿಸಿ 
ಕೊಂಡರೂ ತನ್ನ ಆಸ್ತಿಗೆ ಹೋಗುವದಿಲ್ಲ. ಯಾಕೆಂದರೆ 
ಈ ದರ್ಶನವು ಎಲ್ಲಾ ಜನಸಮೂಹಕ್ಕಾಗಿದೆ. ಇದು ಬದ 
ಲಾಗುವದಿಲ್ಲ; ಅವರ ಪಾಪಗಳ ದೆಸೆಯಿಂದ ಅವರಲ್ಲಿ 
ಒಬ್ಬನಾದರೂ ತನ್ನ ಪ್ರಾಣವನ್ನು ಕಾಪಾಡಿ 
ಕೊಳ್ಳುವುದಿಲ್ಲ. 

""ಅವರು ಜನರನ್ನು ಎಚ್ಚರಿಸುವದಕ್ಕಾಗಿ ತುತ್ತೂರಿ 
ಯನ್ನು ಊದುವರು. ಜನರು ಯುದ್ಧಕ್ಕೆ ತಯಾರಾಗು 
ವರು. ಆದರೆ ಅವರು ರಣರಂಗಕ್ಕೆ ಹೋಗುವದಿಲ್ಲ. 
ಯಾಕೆಂದರೆ ಆ ಜನಸಮೂಹಕ್ಕೆ ನಾನು ಎಷ್ಟು ಸಿಟ್ಟು 
ಗೊಂಡಿದ್ದೇನೆ ಎಂಬುದನ್ನು ತೋರಿಸುತ್ತೇನೆ. ಖಡ್ಗ 
ಧಾರಿಯಾದ ವೈರಿಯು ಪಟ್ಟಣದ ಹೊರಗಿದ್ದಾನೆ. ರೋಗ 
ಮತ್ತು ಹಸಿವೆ ಪಟ್ಟಣದೊಳಗಿವೆ. ಒಬ್ಬನು ಹೊರಗೆ 
ಹೊಲದ ಬಳಿ ಹೋದರೆ ವೈರಿ ಸೈನಿಕನು ಅವನನ್ನು 
ಕೊಲ್ಲುವನು. ಪಟ್ಟಣದೊಳಗೆಯೇ ಉಳಿದರೆ ರೋಗ 
ಮತ್ತು ಹಸಿವೆಯು ಅವನನ್ನು ಕೊಲ್ಲುವದು. 

16"ಆದರೂ ಕೆಲವರು ತಪ್ಪಿಸಿಕೊಳ್ಳುವರು. ಅವರು 
ಬೆಟ್ಟಕ್ಕೆ ಓಡುವರು. ಆದರೆ ಅವರು ಸಂತೋಷ 


ಯೆಹೆಜ್ಯೇಲ 7:17-8:8 


ಪಡುವದಿಲ್ಲ. ತಮ್ಮ ಪಾಪಗಳಿಗಾಗಿ ಅವರು ದುಃಖಿತ 
ರಾಗುವರು. ಪಾರಿವಾಳಗಳಂತೆ ಮೂಲುಗುವರು, ಅಳು 
ವರು. ''ತಮ್ಮ ಕೈಗಳನ್ನು ಮೇಲಕ್ಕೆ ಎತ್ತುವಷ್ಟು ದುಃಖ 
ಮತ್ತು ಆಯಾಸ ಅವರಲ್ಲಿದೆ. ಅವರ ಕಾಲುಗಳು ನೀರಿ 
ನಂತಿರುತ್ತವೆ. ಅವರು ಶೋಕಬಟ್ಟೆಗಳನ್ನು ಧರಿಸಿ 
ಭಯಗ್ರಸ್ತರಾಗುವರು. ಪ್ರತೀ ಮುಖದಲ್ಲಿ ನಾಚಿಕೆಯು 
ಕಾಣಿಸುವದು. ತಮ್ಮ ದುಃಖವನ್ನು ಪ್ರದರ್ಶಿಸಲು ತಮ್ಮ 
ತಲೆಗಳನ್ನು ಬೋಳಿಸುವರು. ಅವರು ತಮ್ಮ ಬೆಳ್ಳಿಯ 
ವಿಗ್ರಹಗಳನ್ನು ರಸ್ತೆಗೆ ಬಿಸಾಡುವರು, ಅವರು ಬಂಗಾರದ 
ವಿಗ್ರಹವನ್ನು ಅಶುದ್ಧ ವಸ್ತುವಿನಂತೆ ನೋಡುವರು. 
ಯೆಹೋವನು ತನ್ನ ಕೋಪವನ್ನು ತೋರಿಸುವ ದಿನದಲ್ಲಿ 
ಅವರ ಬೆಳ್ಳಿಬಂಗಾರಗಳ ವಿಗ್ರಹಗಳು ಅವರನ್ನು ರಕ್ಷಿಸ 
ಲಾರವು. ಅವು ಅವರ ಹಸಿವನ್ನು ನೀಗಿಸಲಾರವು ಅಥವಾ 
ಅವರ ಹೊಟ್ಟೆಗಳನ್ನು ತುಂಬಿಸಲಾರವು. ಜನರು ಪಾಪ 
ದಲ್ಲಿ ಬೀಳುವಂತೆ ಅವರು ಮಾಡಿದರು. 

20°" ತ ಜನರು ತಮ್ಮ ಬೆಳ್ಳಿ ಬಂಗಾರಗಳ ಆಭರಣ 
ಗಳನ್ನು ಅಲಂಕಾರದ ವಸ್ತುಗಳನ್ನಾಗಿ ಪರಿವರ್ತಿಸಿದರು. 
ಅವುಗಳಿಂದ ತಮ್ಮ ಕೊಳಕಾದ ಮತ್ತು ಅಸಹ್ಯಕರವಾದ 
ವಿಗ್ರಹಗಳನ್ನು ಮಾಡಿಕೊಂಡರು. ಆದ್ದರಿಂದ ಅವರ ಬೆಳ್ಳಿ 
ಬಂಗಾರಗಳನ್ನು ಅವರಿಗೆ ಕೊಳೆಯ ಬಟ್ಟೆಯನ್ನಾಗಿ 
ಮಾಡುವೆನು. ?'ಬೇರೆ ದೇಶದವರು ಅವರ ಐಶ್ವರ್ಯ 
ವನ್ನು ಲೂಟಿಮಾಡಿಕೊಂಡು ಹೋಗಲು ನಾನು ಅವ 
ಕಾಶಕೊಡುವೆನು. ಭೂಮಿಯ ಮೇಲಿರುವ ಅತ್ಯಂತ 
ದುಷ್ಟರಾದ ಜನರಿಗೆ ನಾನು ಅದನ್ನು ಕೊಳ್ಳೆಯನ್ನಾಗಿ 
ಕೊಹುವೆನು. ಅವರು ಅದನ್ನು ಹೊಲಸು ಮಾಹುವರು. 
ನಾನು ಅವರ ಕಡೆಯಿಂದ ನನ್ನ ಮುಖವನ್ನು ತಿರುಗಿಸಿ 
ಕೊಳ್ಳುವೆನು. ಆ ಪರದೇಶಿಯರು ನನ್ನ ಅಮೂಲ್ಯವಾದ 
ಆಲಯವನ್ನು ಹೊಲಸು ಮಾಡುವರು. ದರೋಡೆ 
ಕೋರರು ಅದರೊಳಗೆ ನುಗ್ಗಿ ಅದಕ್ಕೆ ಅಪಮಾನ 
ಮಾಡುವರು. 3""ಸೆರೆಯವರಿಗಾಗಿ ಸರಪಣಿಗಳನ್ನು 
ಮಾಡು. ದೇಶವು ಕೊಲೆಯ ಅಪರಾಧಗಳಿಂದ ತುಂಬಿದೆ. 
ಪಟ್ಟಣದಲ್ಲಿ ಹಿಂಸೆಯು ತುಂಬಿದೆ. ಇಸ್ರೇಲ್‌ ಜನರ 
ಮನೆಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಅತೀ ದುಷ್ಟ 
ಜನಾಂಗಗಳನ್ನು ಬರಮಾಡುವೆನು. ನಾನು ಗರ್ವಿಷ್ಠರ 
ಸೊಕ್ಕನ್ನು ಮುರಿಯುವೆನು; ಅವರ ಆರಾಧನೆಯ 
ಸ್ಥಳಗಳು ಅಪರಿಶುದ್ಧಗೊಳ್ಳುವವು. 

23""ಜನರು ಭಯದಿಂದ ನಹುಗುವರು. ಅವರು 
ಶಾಂತಿಗಾಗಿ ಹುಡುಕುವರು, ಆದರೆ ಅವರಿಗೆ ಅದು ಸಿಗು 
ವುದಿಲ್ಲ. ಒಂದರಮೇಲೊಂದು ಆಪತ್ತು ಸಂಭವಿಸು 
ವುದು. ಸುಳ್ಳುಸುದ್ದಿಗೊಂದು ಸುಳ್ಳುಸುದ್ದಿ ಸೇರಿಕೊಳ್ಳು 
ವುದು. ಅವರು ಪ್ರವಾದಿಯಿಂದ ದರ್ಶನಕ್ಕಾಗಿ ಹುಡುಕು 
ತ್ತಲೇ ಇರುವರು. ಆದರೆ ಯಾವ ದರ್ಶನಗಳೂ ಆಗುವ 


1044 


ದಿಲ್ಲ. ಜನರಿಗೆ ಉಪದೇಶಿಸಲು ಯಾಜಕರಲ್ಲಿ ಏನೂ 
ಇರುವುದಿಲ್ಲ. ಜನರಿಗೆ ಕೊಡಲು ಹಿರಿಯರಲ್ಲಿ ಯಾವ 
ಬುದ್ಧಿವಾದವೂ ಇರುವದಿಲ್ಲ. 2'ಸತ್ತುಹೋದ ಜನರಿ 
ಗಾಗಿ ನಿಮ್ಮ ರಾಜನು ಗೋಳಾಹುವನು; ನಾಯಕನಿಗೆ 
ನಿರೀಕ್ಷೆಯು ಇಲ್ಲವಾಗುವುದು. ಸಾಮಾನ್ಯ ಜನರು ಭಯ 
ಗ್ರಸ್ತರಾಗುವರು. ಯಾಕೆಂದರೆ ನಾನು ಅವರ ನಡತೆಗೆ 
ತಕ್ಕಂತೆ ಅವರಿಗೆ ಮಾಡುವೆನು; ಅವರು ಬೇರೆಯವರಿಗೆ 
ನ್ಯಾಯ ತೀರಿಸಿದಂತೆ ನಾನೂ ಅವರಿಗೆ ನ್ಯಾಯ ತೀರಿಸು 
ವೆನು. ನಾನೇ ಯೆಹೋವನೆಂದು ಆಗ ಅವರು ತಿಳಿದು 
ಕೊಳ್ಳುವರು.'' 

ಒಂದು ದಿವಸ ನಾನು ನನ್ನ ಮನೆಯಲ್ಲಿ ಕುಳಿತು 

ಕೊಂಡಿದ್ದೆನು. ಯೆಹೂದದ ನಾಯಕರು ನನ್ನ 
ಮುಂದೆ ಕುಳಿತಿದ್ದರು. ಇದು ಸೆರೆಹಿಡಿದ ಐದನೇ ವರ್ಷದ, 
ಐದನೇ ತಿಂಗಳಿನ, ಐದನೇ ದಿವಸವಾಗಿತ್ತು ಫಕ್ಕನೆ ನನ್ನ 
ಒಡೆಯನಾದ ಯೆಹೋವನ ಆತ್ಮನಿಂದ ನಾನು ಪರವಶ 
ನಾದೆನು. ಮನುಷ್ಯನಂತೆ ಕಾಣುತ್ತಿದ್ದ ರೂಪವೊಂದನ್ನು 
ನಾನು ನೋಡಿದೆನು. ಅದರ ಸೊಂಟದಿಂದಿಡಿದು ಕೆಳ 
ಭಾಗದವರೆಗೆ ಬೆಂಕಿಯಂತೆ ಕಾಣುತ್ತಿತ್ತು. ಸೊಂಟದಿಂದ 
ಮೇಲ್ಭಾಗದವರೆಗೆ ಕಾದಲೋಹದಂತೆ ಹೊಳೆಯುತ್ತಿತ್ತು 
3ಆಗ ಅದು ಕೈಯಂತಿದ್ದ ಒಂದನ್ನು ಚಾಚಿ ನನ್ನ ತಲೆಯ 
ಕೂದಲನ್ನು ಹಿಡಿದುಕೊಂಡಿತು. ಬಳಿಕ ಆತ್ಮವು ನನ್ನನ್ನು 
ಮೇಲಕ್ಕೆ ಎತ್ತಿ ದಿವ್ಯದರ್ಶನದಲ್ಲಿ ಜೆರುಸಲೇಮಿಗೆ 
ಕೊಂಡೊಯ್ಯಿತು. ಅದು ನನ್ನನ್ನು ಒಳದ್ವಾರಕ್ಕೆ ಕೊಂಡೊ 
ಯ್ಯಿತು. ಇದು ಉತ್ತರ ದಿಕ್ಕಿನಲ್ಲಿತ್ತು. ದೇವರನ್ನು 
ಸಿಟ್ಟಿಗೆಬ್ಬಿಸುವ ವಿಗ್ರಹವು ಈ ದ್ವಾರದ ಬಳಿ ಇತ್ತು. 
"ಇಸ್ರೇಲಿನ ದೇವರ ಮಹಿಮೆಯು ಅಲ್ಲಿ ಇತ್ತು ಆ 
ಮಹಿಮೆ ನಾನು ಕೆಬಾರ್‌ ಕಾಲುವೆಯ ಪಕ್ಕದ ಕಣಿವೆ 
ಯಲ್ಲಿ ಕಂಡ ದರ್ಶನದಂತಿತ್ತು 

5ಡೇವರು ನನ್ನೊಂದಿಗೆ ಮಾತನಾಡುತ್ತಾ ""ನರ 
ಪುತ್ರನೇ, ಉತ್ತರ ದಿಕ್ಕಿಗೆ ನೋಡು '' ಎಂದು ಹೇಳಿದನು. 
ನಾನು ಉತ್ತರ ದಿಕ್ಕಿಗೆ ನೋಡಿದಾಗ, ದೇವರನ್ನು ರೋಷ 
ಗೊಳಿಸುವ ವಿಗ್ರಹವು ಯಜ್ಞವೇದಿಕೆಯ ದ್ವಾರದ ಉತ್ತರ 
ದಿಕ್ಕಿನಲ್ಲಿರುವ ಪ್ರವೇಶದ ಸ್ಥಳದಲ್ಲಿ ಇತ್ತು. 

6ಆಗ ದೇವರು ನನಗೆ, '"ನರಪುತ್ರನೇ, ನನ್ನನ್ನು ನನ್ನ 
ಆಲಯದಿಂದ ಓಡಿಸಲು ಇಲ್ಲಿ ಇಸ್ರೇಲರು ಮಾಡುತ್ತಿ 
ರುವ ಭಯಂಕರವಾದ ಕಾರ್ಯಗಳು ನಿನಗೆ ಕಾಣುತ್ತಿ 
ಲ್ಲವೇ? ಆದರೆ ಇದಕ್ಕಿಂತಲೂ ಹೆಚ್ಚಿನ ದುಷ್ಟಕಾರ್ಯ 
ಗಳನ್ನು ನೀನು ನೋಡುವೆ'' ಎಂದು ಹೇಳಿದನು. 

7 ಬಳಿಕ ಆತನು ನನ್ನನ್ನು ಅಂಗಳದ ದ್ವಾರಕ್ಕೆ ತಂದನು. 
ನಾನು ಗೋಡೆಯಲ್ಲಿದ್ದ ಒಂದು ರಂಧ್ರವನ್ನು ಕಂಡೆನು. 
*ಆಗ ದೇವರು ನನಗೆ, ""ನರಪುತ್ರನೇ, ಗೋಡೆಯ ರಂಧ್ರ 
ವನ್ನು ಅಗೆದು ದೊಡ್ಡದನ್ನಾಗಿ ಮಾಡು'' ಎಂದು 


1045 


ಹೇಳಿದನು. ನಾನು ಗೋಡೆಯನ್ನು ಅಗೆದೆನು. ಆಗ ಬಾಗಿ 
ಲೊಂದು ನನಗೆ ಕಾಣಿಸಿತು. 

೨ಆಗ ದೇವರು ನನಗೆ, ""ಜನರು ಇಲ್ಲಿ ಮಾಡುತ್ತಿರುವ 
ಅಸಹ್ಯವಾದ ದುಷ್ಟಕಾರ್ಯಗಳನ್ನು ಹೋಗಿ ನೋಡು'' 
ಎಂದು ಹೇಳಿದನು. ನಾನು ಒಳಗೆ ಹೋದಾಗ, 
ಗೋಡೆಗಳ ಮೇಲೆಲ್ಲಾ ಕೆತ್ತಲ್ಪಟ್ಟಿದ್ದ ಎಲ್ಲಾ ಬಗೆಯ ಕ್ರಿಮಿ 
ಕೀಟಗಳನ್ನು ಮತ್ತು ಅಸಹ್ಯಕರವಾದ ಪ್ರಾಣಿಗಳ ವಿಗ್ರಹ 
ಗಳನ್ನು ಕಂಡೆನು. 

''ನಾನು ಅಲ್ಲಿ ಶಾಫಾನನ ಮಗನಾದ ಯಾಜನ್ಯನು 
ಮತ್ತು ಇಸ್ರೇಲರ ಎಪ್ಪತ್ತು ಮಂದಿ ಹಿರಿಯರು ಈ ಚಿತ್ರಗಳ 
ಮತ್ತು ವಿಗ್ರಹಗಳ ಮುಂದೆ ನಿಂತಿರುವುದನ್ನು ಕಂಡೆನು. 
ಪ್ರತಿಯೊಬ್ಬನು ಒಂದು ಧೂಪಾರತಿಯನ್ನು ಹಿಡಿದು 
ಕೊಂಡಿದ್ದನು. ಆ ಧೂಪದ ಹೊಗೆಯು ಆಕಾಶದವರೆಗೂ 
ಏರಿ ಹೋಗುತ್ತಿತ್ತು ಆಗ ದೇವರು ನನಗೆ, ""ನರ 
ಪುತ್ರನೇ, ಇಸ್ರೇಲಿನ ಹಿರಿಯರು ಕತ್ತಲೆಯಲ್ಲಿ ಮಾಡುತ್ತಿ 
ರುವುದು ನಿನಗೆ ಕಾಣುತ್ತಿದೆಯೋ? ಅವರಲ್ಲಿ ಪ್ರತಿ 
ಯೊಬ್ಬನಿಗೆ ಒಂದೊಂದು ವಿಶೇಷ ಕೋಣೆಯಿದೆ. ಅದ 
ರೊಳಗೆ ಅವರ ದೇವರ ವಿಗ್ರಹಗಳನ್ನಿಟ್ಟುಕೊಂಡಿದ್ದಾರೆ. 
ಅವರು, "ಯೆಹೋವನು ನಮ್ಮನ್ನು ನೋಡುವದಿಲ್ಲ. 
ಆತನು ಈ ದೇಶವನ್ನು ತೊರೆದು ಬಿಟ್ಟಿದ್ದಾನೆ' ಎಂದು 
ತಮ್ಮೊಳಗೆ ಹೇಳಿಕೊಳ್ಳುತ್ತಿದ್ದಾರೆ'' ಎಂದನು. 13 ಬಳಿಕ 
ದೇವರು ನನಗೆ, ""ನೀನು ನನ್ನೊಂದಿಗೆ ಬಂದರೆ, ಜನರು 
ಮಾಡುವ ಇನ್ನೂ ಭಯಂಕರ ಸಂಗತಿಗಳನ್ನು ನೀನು 
ನೋಡುವೆ'' ಎಂದು ಹೇಳಿದನು. 

'1ಆಗ ದೇವರು ನನ್ನನ್ನು ಯೆಹೋವನಾಲಯದ 
ಉತ್ತರ ದ್ವಾರದ ಪ್ರವೇಶ ಸ್ಥಳಕ್ಕೆ ನಡೆಸಿದನು. ಅಲ್ಲಿ 
ಹೆಂಗಸರು ಕುಳಿತುಕೊಂಡು ರೋಧಿಸುವದನ್ನು ನೋಡಿ 
ದೆನು. ಅವರು ತಮ್ಮೂಜ್‌ ಎಂಬ ಸುಳ್ಳುದೇವರಿಗಾಗಿ 
ದುಃಖಪಡುತ್ತಿದ್ದರು. 

ದೇವರು ನನಗೆ, ""ನರಪುತ್ರನೇ, ಈ ದುರಾಚಾರ 
ಗಳನ್ನು ನೋಡಿದ್ದೀಯಾ? ನನ್ನೊಂದಿಗೆ ಬಾ, ಇವುಗಳಿ 
ಗಿಂತ ಇನ್ನೂ ಹೆಚ್ಚಿನ ಭಯಂಕರ ಸಂಗತಿಗಳನ್ನು ನಿನಗೆ 
ತೋರಿಸುವೆನು'' ಎಂದನು. ದೇವರು ನನ್ನನ್ನು 
ಯೆಹೋವನಾಲಯದ ಒಳಗಿನ ಅಂಗಳಕ್ಕೆ ಕರಕೊಂಡು 
ಹೋದನು. ಯೆಹೋವನಾಲಯದ ಪ್ರವೇಶ ಸ್ಥಳದಲ್ಲಿ 
ಮಂಟಪ್ಪಕ್ಕೂ ಯಜ್ಞವೇದಿಕೆಗೂ ನಡುವೆ ಪವಿತ್ರ ಸ್ಥಳದ 
ಕಡೆಗೆ ಬೆನ್ನು ಮಾಡಿಕೊಂಡಿದ್ದ ಇಪ್ಪತ್ತೈದು ಮಂಡಿ 
ಇದ್ದರು. ಪೂರ್ವಕ್ಕೆ ಮುಖಮಾಡಿಕೊಂಡಿದ್ದ ಅವರು 
ಸೂರ್ಯನನ್ನು ಪೂಜಿಸುತ್ತಿದ್ದರು. 

!'1ಆಗ ದೇವರು ನನಗೆ, "'ನರಪುತ್ರನೇ, ಅವರು 
ಮಾಡುತ್ತಿರುವುದು ನಿನಗೆ ಕಾಣುತ್ತಿದೆಯೋ? ಯೆಹೂ 
ದದ ಜನರಿಗೆ ತಾವು ಮಾಡುತ್ತಿರುವ ಈ ಭಯಂಕರ 





ಯೆಹೆಜ್ಯೇಲ 8:9-9:6 


ಕಾರ್ಯಗಳು ಸಾಕಾಗಿಲ್ಲ. ಇಡೀ ದೇಶವು ದುಷ್ಟತನ 
ದಿಂದ ತುಂಬಿಹೋಗಿದೆ. ಅವರು ನನ್ನನ್ನು ಇನ್ನೂ ಹೆಚ್ಚಿಗೆ 
ಕೋಪಗೊಳಿಸುತ್ತಿದ್ದಾರೆ. ವಿಗ್ರಹಾರಾಧನೆಯ ಪ್ರತೀಕ 
ವಾಗಿ ತಮ್ಮ ಮೂಗುಗಳಿಗೆ ಎಳೆಯ ಕೊಂಬೆಗಳನ್ನು 
ಸೋಕಿಸುತ್ತಾರೆ. ಅವರಿಗೆ ನಾನು ನನ್ನ ರೌದ್ರವನ್ನು 
ತೋರಿಸುವೆನು. ಅವರಿಗೆ ನಾನು ಕರುಣೆಯನ್ನು 
ಎಂದಿಗೂ ತೋರಿಸುವದಿಲ್ಲ ಅವರಿಗಾಗಿ ನಾನು ದುಃಖಿ 
ಸುವದೂ ಇಲ್ಲ. ಅವರು ನನ್ನನ್ನು ಕೂಗುವರು ಆದರೆ 
ನಾನು ಅವರಿಗೆ ಕಿವಿಗೊಡುವದಿಲ್ಲ.' 
ಆಮೇಲೆ ದೇವರು ಗಟ್ಟಿಯಾದ ಧ್ವನಿಯಿಂದ ಕರೆ 
ಯುವುದು ನನಗೆ ಕೇಳಿಸಿತು: "ಪಟ್ಟಣವನ್ನು ದಂಡಿ 

ಸಲು ನೇಮಕಗೊಂಡಿರುವವರೇ, ಇಲ್ಲಿಗೆ ಬನ್ನಿ. ನಿಮ್ಮಲ್ಲಿ 
ಪ್ರತಿಯೊಬ್ಬರೂ ನಾಶದ ಆಯುಧವನ್ನು ನಿಮ್ಮ ಕೈಯಲ್ಲಿ 
ಹಿಡಿದುಕೊಂಡು ಬನ್ನಿ.'' ಆಗ ಆರು ಮಂದಿ ಪುರುಷರು 
ಉತ್ತರದಿಕ್ಕಿನಲ್ಲಿದ್ದ ಮೇಲಿನ ದ್ವಾರದ ಮಾರ್ಗದಿಂದ 
ಬರುತ್ತಿರುವುದನ್ನು ನಾನು ನೋಡಿದೆನು. ಪ್ರತಿಯೊಬ್ಬನ 
ಕೈಯಲ್ಲಿ ಮಾರಕ ಅಸ್ತ್ರವಿತ್ತು. ಅವರಲ್ಲೊಬ್ಬನು ನಾರು 
ಮಡಿಯನ್ನು ಧರಿಸಿದ್ದನು. ಅವನ ಸೊಂಟದಲ್ಲಿ ಲೇಖಕನ 
ಸಾಮಗ್ರಿಯ ಚಿಕ್ಕ ಚೀಲವಿತ್ತು. ಅವರು ಆಲಯ 
ದೊಳಗಿದ್ದ ತಾಮ್ರದ ವೇದಿಕೆಯ ಬಳಿ ಹೋಗಿ ನಿಂತು 
ಕೊಂಡರು. 

ಆಗ ಇಸ್ರೇಲರ ದೇವರ ಮಹಿಮೆಯು ತಾನು 
ಆಸನಾರೊಢನಾಗಿದ್ದ ಕೆರೂಬಿ ದೂತರ ಮೇಲಿನಿಂದ 
ಏರಿ ದೇವಾಲಯದ ಪ್ರವೇಶ ಸ್ಥಳಕ್ಕೆ ಹೋಯಿತು. ಆ 
ಮಹಿಮೆಯು ನಾರುಮಡಿಯನ್ನು ಧರಿಸಿದ್ದ, ಲೇಖಕನ 
ಸಾಮಗ್ರಿಯ ಚಿಕ್ಕ ಚೀಲವನ್ನು ಹೊಂದಿದ್ದ ಪುರುಷನನ್ನು 
ಕರೆಯಿತು. 

ಆಗ ಯೆಹೋವನು ಅವನಿಗೆ, "" ಜಿರುಸಲೇಮ್‌ ನಗರ 
ದಲ್ಲೆಲ್ಲಾ ತಿರುಗಾಡು. ಜೆರುಸಲೇಮಿನಲ್ಲಿ ನಡೆಯುತ್ತಿ 
ರುವ ಅಸಹ್ಯವಾದ ದುಷ್ಕತ್ಯಗಳ ಬಗ್ಗೆ ನರಳಾಡುತ್ತಿರು 
ವವರ ಮತ್ತು ನಿಟ್ಟುಸಿರುಬಿಡುತ್ತಿರುವವರ ಹಣೆಯ 
ಮೇಲ್ಲಡೆ ಒಂದು ಗುರುತನ್ನಿಡು''ಎಂದು ಹೇಳಿದನು. 

ನ್‌ಳಿಕ ದೇವರು ಅಲ್ಲಿದ್ದ ಉಳಿದವರಿಗೆ, "ಮೊದಲ 
ನೆಯವನನ್ನು ಹಿಂಬಾಲಿಸಿರಿ. ಹಣೆಗಳ ಮೇಲೆ ಗುರುತಿ 
ಲ್ಲದ ಜನರನ್ನು ಕೊಂದು ನಾಶಪಡಿಸಿರಿ. ಯಾವ ಮರುಕ 
ವನ್ನಾಗಲೀ, ಕನಿಕರವನ್ನಾಗಲೀ ತೋರದೆ ವೃದ್ಧರನ್ನೂ 
ಯಾೌವನಸ್ಥರನ್ನೂ ಯುವತಿಯರನ್ನೂ ಸ್ತ್ರೀಯರನ್ನೂ 
ಮಕ್ಕಳನ್ನೂ ಕೊಲ್ಲಿರಿ. ಆದರೆ ಹಣೆಯ ಮೇಲೆ ಗುರುತು 
ಹೊಂದಿರುವ ಯಾರನ್ನೂ ಮುಟ್ಟಬೇಡಿ. ಇದನ್ನು ನನ್ನ 
ಆಲಯದಿಂದಲೇ ಆರಂಭಿಸಿ'' ಎಂದು ಹೇಳಿದನು. ಆದ್ದ 
ರಿಂದ ಅವರು ಆಲಯದ ಮುಂದೆ ಇದ್ದ ಹಿರಿಯರನ್ನು 
ಕೊಲ್ಲುವುದರ ಮೂಲಕ ಈ ಕೆಲಸವನ್ನು ಆರಂಭಿಸಿದರು. 


ಯೆಹೆಜ್ಯೇಲ 9:7-10:17 


ದೇವರು ಅವರಿಗೆ ಹೇಳಿದ್ದೇನೆಂದರೆ, "ಈ ಆಲಯ 
ವನ್ನು ಹೊಲೆ ಮಾಡಿರಿ. ಆಲಯದ ಅಂಗಳವನ್ನು 

ಹೆಣಗಳಿಂದ ತುಂಬಿಸಿರಿ. ಈಗ ಹೊರಡಿ.'' ಅವರು 
ಹೊರಟು ಹೋಗಿ ನಗರದ ಜನರನ್ನು ಕೊಂದರು. 

*8ಅವರು ಜನರನ್ನು ಕೊಲ್ಲಲು ಹೊರಟಾಗ ನಾನೊ 
ಬ್ಬನೇ ಅಲ್ಲಿದ್ದೆನು. ನಾನು ಬಾಗಿ ನಮಸ್ಕರಿಸಿ, " ಅಯ್ಯೋ 
ನನ್ನ ಒಡೆಯನಾದ ಯೆಹೋವನೇ, ನೀನು ಜಿರುಸಲೇ 
ಮಿನ ಮೇಲೆ ನಿನ್ನ ಕೋಪವನ್ನು ಪ್ರದರ್ಶಿಸುವಾಗ ಉಳಿ 
ಯಲ್ಪಟ್ಟ ಇಸ್ರೇಲರನ್ನು ನೀನು ನಿರ್ಮೂಲ 
ಮಾಡುತ್ತೀ!'' ಎಂದು ಹೇಳಿದೆನು. 

ಅದಕ್ಕೆ ದೇವರು, ""ಇಸ್ರೇಲ್‌' ಮತ್ತು ಯೆಹೂದ ವಂಶ 
ದವರ ದೋಷವು ಬಹಳ ಹೆಚ್ಚಾಗಿದೆ. ಈ ದೇಶದಲ್ಲಿ 
ಎಲ್ಲೆಲ್ಲಿಯೂ ಕೊಲೆಗಳು ನಡೆಯುತ್ತಿವೆ. ಈ ನಗರವು 
ಅಪರಾಧಗಳಿಂದ ತುಂಬಿಹೋಗಿದೆ. ಯಾಕೆಂದರೆ 
ಜನರು ಹೀಗಂದುಕೊಳ್ಳುತ್ತಿದ್ದಾರೆ, "ಯೆಹೋವನು ಈ 
ದೇಶವನ್ನು ಬಿಟ್ಟುಹೋಗಿದ್ದಾನೆ. ನಾವು ಮಾಡುತ್ತಿರು 
ವಂಥದ್ದನ್ನು ಅವನು ನೋಡುವದಿಲ್ಲ.' 10ಅವರಿಗೆ ನಾನು 
ಕನಿಕರ ತೋರಿಸುವದಿಲ್ಲ. ಅವರಿಗಾಗಿ ನಾನು ದುಃಖಿಸು 
ವದಿಲ್ಲ. ಅವರು ತಾವೇ ಇದನ್ನು ತಮ್ಮ ಮೇಲೆ ಬರಮಾಡಿ 
ಕೊಂಡರು. ಅವರು ಹೊಂದಲು ಯೋಗ್ಯವಾದ ಶಿಕ್ಷೆ 
ಯನ್ನೇ ನಾನು ಕೊಡುತ್ತಿರುವದು.'' 

!!ಆಗ ನಾರುಬಟ್ಟೆಯನ್ನು ಧರಿಸಿಕೊಂಡು ಲೇಖಕನ 
ಸಾಮಗ್ರಿಯ ಚಿಕ್ಕ ಚೀಲವನ್ನು ಸೊಂಟಕ್ಕೆ ಕಟ್ಟಿ 
ಕೊಂಡಿದ್ದವನು, ""ನೀನು ಆಜ್ಞಾಪಿಸಿದ ಮೇರೆಗೆ ನಾನು 
ಮಾಡಿದೆ '' ಅಂದನು. 

10 ಕೆರೂಬಿಯರ ತಲೆಗಳ ಮೇಲಿದ್ದ ಗುಮುಟದ 

ಕಡೆಗೆ ನೋಡಿದೆನು. ಆ ಗುಮುಟದ ಮೇಲೆ 
ನೀಲಮಣಿಯಿಂದ ಮಾಡಿದ ಸಿಂಹಾಸನದಂತೆ ಕಾಣು 
ತ್ತಿದ್ದ ಏನೋ ಇತ್ತು ?ಆಗ ಸಿಂಹಾಸನದಲ್ಲಿ ಕೂತಿದ್ದಾತನು 
ನಾರುಮಡಿ ಧರಿಸಿದ್ದವನಿಗೆ, ""ಕೆರೂಬಿದೂತರ ಕೆಳಗಿ 
ರುವ ಚಕ್ರಗಳ ನಡುವೆ ಹೋಗು. ಕೆರೂಬಿಗಳ ನಡುವೆ 
ಇರುವ ಉರಿಯುವ ಕೆಂಡಗಳನ್ನು ನಿನ್ನ ಅಂಗೈಗಳಲ್ಲಿ 
ತುಂಬಿಕೊಂಡು ಜೆರುಸಲೇಮ್‌ ನಗರದ ಮೇಲೆ 
ಹರಡು'' ಎಂದು ಹೇಳಿದನು. 

ನಾನು ನೋಡುತ್ತಿರಲು ಆ ಮನುಷ್ಯನು ಒಳಗೆ 
ಹೋದನು. *ಆ ಮನುಷ್ಯನು ಚಕ್ರಗಳ ನಡುವೆ ಒಳಗೆ 
ಹೋದಾಗ ಕೆರೂಬಿದೂತರು ಆಲಯದ ದಕ್ಷಿಣಕ್ಕೆ 
ಇರುವ ಸ್ಥಳದಲ್ಲಿ ನಿಂತಿದ್ದರು. ಒಳಗಿನ ಅಂಗಳವು ಮೋಡ 
ದಿಂದ ತುಂಬಿತ್ತು “ಯೆಹೋವನ ಮಹಿಮೆಯು 
ಕೆರೂಬಿದೂತರ ಮೇಲಿನಿಂದ ಹೊರಟು ಆಲಯದ 
ಹೊಸ್ತಿಲಿಗೆ ಬಂದಿತು. ಆಗ ಮೋಡವು ಆಲಯದಲ್ಲಿ 
ತುಂಬಿಕೊಂಡಿತು. ಯೆಹೋವನ ಮಹಿಮೆಯ ಪ್ರಕಾಶವು 








1046 


ಇಡೀ ಅಂಗಳವನ್ನು ತುಂಬಿಕೊಂಡಿತು. *ಕೆರೂಬಿದೂತರ 
ರೆಕ್ಕೆಗಳ ಬಡಿತದ ಶಬ್ದವು ಹೊರಗಿನ ಪ್ರಾಕಾರದ ತನಕ 
ಕೇಳುತ್ತಿದ್ದವು. ಅದು ತುಂಬಾ ಜೋರಿನ ಶಬ್ದವಾಗಿತ್ತು. 
ಸರ್ವಶಕ್ತನಾದ ದೇವರು ಮಾತ ನಾಡುವಾಗ ಆಗುವ 
ಗುಡುಗಿನ ಶಬ್ದದಂತಿತ್ತು "ನಾರುಮಡಿ ಧರಿಸಿಕೊಂಡಿದ್ದ 
ವನಿಗೆ ದೇವರು, ""ಕೆರೂಬಿದೂತರ ಮಧ್ಯದೊಳಗಿಂದ, 
ಚಕ್ರಗಳ ಮಧ್ಯೆ ಪ್ರವೇಶಿಸಿ ಅಲ್ಲಿಂದ ಉರಿಯುವ ಕೆಂಡ 
ಗಳನ್ನು ತೆಗೆದುಕೊ'' ಎಂದು ಆಜ್ಞಾಪಿಸಿದಾಗ, ಆ 
ಮನುಷ್ಯನು ಅಲ್ಲಿಗೆ ಹೋಗಿ ಚಕ್ರಗಳ ಸಮೀಪದಲ್ಲಿ 
ನಿಂತುಕೊಂಡನು. 'ಕೆರೂಬಿದೂತರಲ್ಲೊಬ್ಬನು ಅವರ 
ಮಧ್ಯೆಯಿದ್ದ ಉರಿಯುವ ಕೆಂಡದಲ್ಲಿ ಸ್ವಲ್ಪವನ್ನು ಆ 
ಮನುಷ್ಯನ ಕೈಗೆ ಸುರಿದನು. ಆ ಮನುಷ್ಯನು ಅಲ್ಲಿಂದ 
ಹೊರಟನು. ₹ಕೆರೂಬಿದೂತರ ರೆಕ್ಕೆಯ ಕೆಳಗೆ ಮನುಷ್ಯರ 
ಕೈಗಳಂತೆ ಕಾಣುತ್ತಿದ್ದ ಕೈಗಳಿದ್ದವು. 

*ಆಗ ನಾನು ಅಲ್ಲಿ ನಾಲ್ಕು ಚಕ್ರಗಳಿರುವದನ್ನು 
ಕಂಡೆನು. ಪ್ರತೀ ಕೆರೂಬಿ ದೂತನ ಬಳಿ ಒಂದು ಚಕ್ರವು 
ಇತ್ತು. ಆ ಚಕ್ರಗಳು ಹೊಳೆಯುವ ಹಳದಿ ರತ್ನದಂತೆ 
ಕಂಡವು. ''ಅಲ್ಲಿದ್ದ ನಾಲ್ಕು ಚಕ್ರಗಳೂ ಒಂದೇ ಪ್ರಕಾರ 
ವಾಗಿದ್ದವು. ಅವು ಚಕ್ರದೊಳಗೆ ಚಕ್ರಗಳಿದ್ದಂತೆ 
ತೋರುತ್ತಿದ್ದವು. ''ಅವು ಚಲಿಸುವಾಗ ನಾಲ್ಕು ದಿಕ್ಕು 
ಗಳಲ್ಲಿ ಯಾವ ದಿಕ್ಕಿಗಾದರೂ ಅತ್ತಿತ್ತ ತಿರುಗದೆ ಚಲಿಸು 
ತ್ತಿದ್ದವು. ಅವರ ಶರೀರದ ಮೇಲೆಲ್ಲಾ ಕಣ್ಣುಗಳಿದ್ದವು. 
ಅವರ ಬೆನ್ನಿನ ಮೇಲೆ, ಕೈಗಳ ಮೇಲೆ, ರೆಕ್ಕೆಗಳ ಮೇಲೆ, 
ಅವರ ಚಕ್ರಗಳ ಮೇಲೆ ಕಣ್ಣುಗಳಿದ್ದವು. ಹೌದು, ಅವರ 
ನಾಲ್ಕು ಚಕ್ರಗಳ ಮೇಲೂ ಕಣ್ಣುಗಳಿದ್ದವು. "ಈ 
ಚಕ್ರಗಳಿಗೆ "ಚರಕ ಚಕ್ರ''ಎಂಬದಾಗಿ ಕರೆಯುತ್ತಾ 
ರೆಂದು ನನಗೆ ಕೇಳಿಸಿತು. 

“ಪ್ರತೀ ಕೆರೂಬಿ ದೂತನಿಗೆ ನಾಲ್ಕು ಮುಖಗಳಿದ್ದವು. 
ಮೊದಲನೇ ಮುಖವು ಕೆರೂಬಿಯ ಮುಖ. ಎರಡನೆ 
ಯದು ಮನುಷ್ಯನ ಮುಖ,ಮೂರನೇದು ಸಿಂಹದ ಮುಖ 
ಮತ್ತು ನಾಲ್ಕನೇದು ಗರುಡನ ಮುಖ. 15 ಜೀವಿಗಳು 
ಮೊದಲು ನಾನು ಕೆಬಾರ್‌ ನದಿಯ ಬಳಿ ಕಂಡ 
ದರ್ಶನದಲ್ಲಿದ್ದ ಕೆರೂಬಿಯರೇ ಆಗಿರಬೇಕು ಎಂದು ಆಗ 
ನನಗೆ ಮನದಟ್ಟಾಯಿತು. 

ಬಳಿಕ ಕೆರೂಬಿಗಳು ಮೇಲಕ್ಕೆ ಏರಿದವು. 16ಅವುಗ 
ಳೊಂದಿಗೆ ಚಕ್ರಗಳು ಎತ್ತಲ್ಪಟ್ಟವು. ಕೆರೂಬಿ ದೂತರು 
ರೆಕ್ಕೆಗಳನ್ನು ಚಾಚಿ ಗಾಳಿಯಲ್ಲಿ ಹಾರಿದಾಗ ಅವುಗಳ ಪಕ್ಕ 
ದಲ್ಲಿದ್ದ ಚಕ್ರಗಳು ತಮ್ಮ ಸ್ಥಳವನ್ನು ಬದಲಾಯಿಸಲಿಲ್ಲ. 
ಕೆ ರೂಬಿದೂತರು ಗಾಳಿಯಲ್ಲಿ ಹಾರಾಡಿದಾಗ 
ಚಕ್ರಗಳೂ ಅವರೊಂದಿಗೆ ಹೋದವು. ಅವು ನಿಂತಾಗ 
ಚಕ್ರಗಳೂ ನಿಂತುಬಿಡುತ್ತಿದ್ದವು. ಯಾಕೆಂದರೆ ಜೀವಿ 
ಗಳನ್ನು ಹತೋಟಿಯಲ್ಲಿಡುವ ಆತ್ಮವು ಚಕ್ರಗಳಲ್ಲಿತ್ತು 





1047 


ಆಗ ಆಲಯದ ಹೊಸ್ತಿಲಿನ ಮೇಲಿನಿಂದ 
ಯೆಹೋವನ ಮಹಿಮೆಯು ಎದ್ದು ಕೆರೂಬಿದೂತರು 
ನಿಂತಿದ್ದ ಸ್ಥಳದ ಮೇಲೆ ನಿಂತುಕೊಂಡಿತು. ರೂಬಿ 
ದೂತರು ರೆಕ್ಕೆಗಳನ್ನು ಚಾಚಿ ಹಾರಿದವು. ಅವು ಆಲಯ 
ವನ್ನು ಬಿಟ್ಟುಹೋಗುವದನ್ನು ನೋಡಿದೆನು. ಚಕ್ರಗಳು 
ಅವುಗಳೊಂದಿಗೆ ಹೋದವು. ಅವು ಯೆಹೋವನಾಲ 
ಯದ ಪೂರ್ವದ ಬಾಗಿಲ ಬಳಿ ನಿಂತವು. ಇಸ್ರೇಲಿನ 
ದೇವರ ಮಹಿಮೆಯು ಅವುಗಳ ಮೇಲೆ ಇತ್ತು 

ಗ ಕೆಬಾರ್‌ ನದಿಯ ಬಳಿ ನನಗಾದ ಇಸ್ರೇಲಿನ 
ದೇವರ ಮಹಿಮೆಯ ದರ್ಶನದಲ್ಲಿ ನಾನು ಕಂಡ ಜೀವಿ 
ಗಳು ಕೆರೂಬಿದೂತರೇ ಎಂದು ತಿಳಿಯಿತು. 2!ಪ್ರತಿ 
ಯೊಂದಕ್ಕೂ ನಾಲ್ಕು ಮುಖಗಳೂ, ನಾಲ್ಕು ರೆಕ್ಕೆಗಳೂ 
ಮತ್ತು ಅವುಗಳ ರೆಕ್ಕೆಗಳ ಕೆಳಗೆ ಮನುಷ್ಯನ ಕೈಗಳಂತಿದ್ದ 
ಕೈಗಳೂ ಇದ್ದವು. ನಾನು ಕೆಬಾರ್‌ ಕಾಲುವೆಯ ಪಕ್ಕ 
ದಲ್ಲಿ ಕಂಡ ಜೀವಿಗಳ ಮುಖಗಳಂತೆಯೇ ಕೆರೂಬಿ 
ದೂತರ ಮುಖಗಳಿದ್ದವು. ಪ್ರತಿಯೊಂದು ನೇರವಾಗಿ 
ಮುಂದೆ ಸಾಗಿದವು. 
1 1 ಆಗ ಆತ್ಮವು ನನ್ನನ್ನು ಯೆಹೋವನಾಲಯದ 

ಪೂರ್ವದ ಬಾಗಿಲಿಗೆ ಕೊಂಡೊಯ್ಯಿತು. ಬಾಗಿ 

ಲಿನ ಪ್ರವೇಶ ಸ್ಥಳದಲ್ಲಿ ನಾನು ಇಪ್ಪತ್ತೈದು ಮಂದಿ ಜನ 
ರನ್ನು ನೋಡಿದೆನು. ಅವರಲ್ಲಿ ಅಜ್ಜೂರನ ಮಗನಾದ 
ಯಾಜನ್ಯನನ್ನು, ಬೆನಾಯನ ಮಗನಾದ ಪೆಲತ್ಯನನ್ನು 
ನಾನು ನೋಡಿದೆನು. ಅವರಿಬ್ಬರು ಜನರಿಗೆ ನಾಯಕ 
ರಾಗಿದ್ದರು. 

2ಆಗ ದೇವರು ನನ್ನೊಂದಿಗೆ ಮಾತನಾಡಿ ಹೇಳಿದ್ದೇ 
ನೆಂದರೆ, ""ನರಪುತ್ರನೇ, ಈ ಪಟ್ಟಣದಲ್ಲಿ ದುಷ್ಟ 
ಯೋಜನೆಗಳನ್ನು ಮಾಡುವವರೂ ಕೆಹುಕಿನ ಸಲಹೆ 
ಗಳನ್ನು ನೀಡುವವರೂ ಇವರೇ. ಮನೆಗಳನ್ನು ಕಟ್ಟುವ 
ಅಗತ್ಯ ಈಗಿಲ್ಲ. ಪಟ್ಟಣವು ಅಡಿಗೆ ಮಾಡಲ್ಪಡುತ್ತಿರುವ 
ಮಹಕೆಯಂತಿದೆ ಮತ್ತು ನಾವು ಮಾಂಸದಂತಿದ್ದೇವೆ'' 
ಎಂದು ಸುಳ್ಳು ಹೇಳುತ್ತಿದ್ದಾರೆ. "ಆದುದರಿಂದ ನೀನು ನನ್ನ 
ಪರವಾಗಿ ಅವರೊಂದಿಗೆ ಮಾತನಾಡಬೇಕು. ನರ 
ಪುತ್ರನೇ, ನೀನು ಹೋಗಿ ಅವರಿಗೆ ದೈವವಾಣಿ ನುಡಿ.'' 

5ಆಗ ಯೆಹೋವನ ಆತ್ಮನು ನನ್ನ ಮೇಲೆ ಬಂದನು. 
ಆತನು ಹೇಳಿದ್ದೇನೆಂದರೆ, "ಯೆಹೋವನು ಹೀಗೆ ಹೇಳು 
ತ್ತಾನೆಂದು ಆ ಜನರಿಗೆ ತಿಳಿಸು: ಇಸ್ರೇಲ್‌ ಮನೆತನವೇ, 
ನೀನು ದೊಡ್ಡದೊಡ್ಡ ವಿಷಯಗಳನ್ನು ಆಲೋಚಿಸುತ್ತೀ. 
ನೀನು ಏನು ಯೋಚಿಸುತ್ತೀ ಎಂದು ನಾನು ಬಲ್ಲೆನು. 
6ನೀನು ಈ ನಗರದಲ್ಲಿ ಅನೇಕ ಜನರನ್ನು ಕೊಲೆ 
ಮಾಡಿರುತ್ತೀ. ರಸ್ತೆಗಳನ್ನು ಹೆಣಗಳಿಂದ ತುಂಬಿಸಿರುತ್ತೀ. 
7ಈಗ ನನ್ನ ಒಡೆಯನಾದ ಯೆಹೋವನು ಹೇಳುವದೇ 
ನೆಂದರೆ, "ಆ ಹೆಣಗಳು ಮಾಂಸದಂತಿವೆ. ನಗರವು ಮಡಕೆ 


ಯೆಹೆಜ್ಯೇಲ 10:18-11:17 


ಯಂತಿದೆ. ಆದರೆ ನಾನು ನಿಮ್ಮನ್ನು ಸುರಕ್ಷಿತವಾದ ಆ 
ಮಹಕೆಯಿಂದ ತೆಗೆದುಬಿಹುವೆನು. ನೀನು ಖಡ್ಗಕ್ಕೆ 
ಭಯಪಡುವವನಾದರೂ ನಾನು ನಿನ್ನ ಮೇಲೆ ಖಡ್ಗವನ್ನು 
ತರುವೆನು. ನಮ್ಮ ಒಡೆಯನಾದ ಯೆಹೋವನು ಈ 
ಮಾತುಗಳನ್ನು ನುಡಿದಿರುವದರಿಂದ ಇದು 
ನಡೆಯುವದು.''' 

*ದೇವರು ಮುಂದುವರಿಸುತ್ತಾ ""ಈ ನಗರದೊಳ 
ಗಿಂದ ನಿಮ್ಮನ್ನು ಹೊರಡಿಸಿ ನಿಮ್ಮನ್ನು ಪರದೇಶಿಯರಿಗೆ 
ವಶಪಡಿಸುತ್ತೇನೆ; ಮತ್ತು ನಿಮ್ಮನ್ನು ದಂಡಿಸುತ್ತೇನೆ. 
ನೀವು ಕತ್ತಿಯಿಂದಲೇ ಸಾಯುವಿರಿ. ನಾನು ನಿಮ್ಮನ್ನು 
ಇಸ್ರೇಲಿನಲ್ಲಿಯೇ ದಂಡಿಸುವೆನು. ನಾನೇ ಯೆಹೋವ 
ನೆಂಬುದು ಆಗ ನಿಮಗೆ ತಿಳಿಯುವುದು. ''ಹೌದು, ಈ 
ಸ್ಥಳವು ಬೇಯಿಸುವ ಪಾತ್ರೆ. ಮತ್ತು ನೀವು ಆ ಪಾತ್ರೆಯಲ್ಲಿ 
ಬೇಯಿಸಲ್ಪಡುವ ಮಾಂಸವಾಗಿರುತ್ತೀರಿ. ನಾನು 
ನಿಮ್ಮನ್ನು ಇಸ್ರೇಲಿನಲ್ಲಿಯೇ ಶಿಕ್ಷಿಸುವೆನು. '”ಆಗ ನಾನು 
ಯೆಹೋವನು ಎಂದು ನೀವು ತಿಳಿಯುವಿರಿ. ನನ್ನ ಆಜ್ಞೆಗೆ 
ನೀವು ಅವಿಧೇಯರಾದಿರಿ. ನನ್ನ ಕಟ್ಟಳೆಗಳಿಗೆ ನೀವು 
ವಿಧೇಯರಾಗಲಿಲ್ಲ. ನಿಮ್ಮ ಸುತ್ತಲೂ ಇರುವ ಜನಾಂಗ 
ಗಳಂತೆ ಇರಲು ನೀವು ನಿರ್ಧರಿಸಿರುತ್ತೀರಿ.'' 

ನಾನು ದೇವರ ಪರವಾಗಿ ಮಾತನಾಡುವದನ್ನು 
ನಿಲ್ಲಿಸಿದ ಕೂಹಲೇ, ಬೆನಾಯನ ಮಗನಾದ ಪೆಲತ್ಯನು 
ಸತ್ತನು. ನಾನು ನೆಲದ ಮೇಲೆ ಬಗ್ಗಿ "ನನ್ನ ಒಡೆಯನಾದ 
ಯೆಹೋವನೇ, ನೀನು ಇಸ್ರೇಲಿನಲ್ಲಿ ಅಳಿದುಳಿದವರನ್ನು 
ಸಂಪೂರ್ಣವಾಗಿ ನಾಶಮಾಡುವಿಯೋ? ''ಎಂದು 
ಗಟ್ಟಿಯಾಗಿ ಕೂಗಿಕೊಂಡೆನು. 

“ಯೆಹೋವನ ಸಂದೇಶ ನನಗೆ ದೊರೆಯಿತು: 
15""ನರಪುತ್ರನೇ, ಜೆರುಸಲೇಮಿನಲ್ಲಿ ವಾಸವಾಗಿರುವ 
ಜನರು ನಿನ್ನ ಸಹೋದರರ, ನಿನ್ನ ಸ್ವಂತ ಸಂಬಂಧಿಕರ 
ಮತ್ತು ಇಡೀ ಇಸ್ರೇಲ್‌ ವಂಶದವರ ಬಗ್ಗೆ ಈಗ ಮಾತಾ 
ಡುತ್ತಿದ್ದಾರೆ. "ಅವರು, ಯೆಹೋವನಿಂದ ದೂರ 
ವಾಗಿದ್ದಾರೆ. ಈ ದೇಶವು ನಮಗೆ ನಮ್ಮ ಸ್ವಂತ ಆಸ್ತಿಯಾಗಿ 
ಕೊಡಲ್ಪಟ್ಟಿದೆ' ಎಂದು ಅವರು ಹೇಳುತ್ತಾರೆ. 

16"ಆದುದರಿಂದ ಜನರಿಗೆ ಹೀಗೆ ಹೇಳು, "ನಮ್ಮ 
ಒಡೆಯನಾದ ಯೆಹೋವನು ಹೇಳುವದೇನಂದರೆ: 
"ನಾನು ನನ್ನ ಜನರನ್ನು ಬಹುದೂರದಲ್ಲಿರುವ ಜನಾಂಗ 
ಗಳ ಮಧ್ಯಕ್ಕೆ ಹೋಗುವಂತೆ ಮಾಡಿದ್ದು ನಿಜ. ನಾನು 
ಅನೇಕ ದೇಶಗಳಲ್ಲಿ ಅವರನ್ನು ಚದರಿಸಿರುತ್ತೇನೆ. ಅವರು 
ಪರದೇಶಗಳಲ್ಲಿರುವಾಗ ಸ್ವಲ್ಪ ಕಾಲ ನಾನೇ ಅವರಿಗೆ 
ದೇವಾಲಯವಾಗಿರುವೆನು. ''ಆದ್ದರಿಂದ ಹೀಗೆ ಹೇಳು: 
ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: ನಾನು 
ನಿಮ್ಮನ್ನು ಜನಾಂಗಗಳಿಂದ ಒಟ್ಟುಗೂಡಿಸುವೆನು; ನೀವು 
ಚದರಿಸಲ್ಪಟ್ಟಿರುವ ದೇಶಗಳಿಂದ ನಾನು ನಿಮ್ಮನ್ನು ಒಟ್ಟು 


ಯೆಹೆಜೀಲ 11:18-12:15 


ಗೂಡಿಸುವೆನು; ಮತ್ತು ನಾನು ನಿಮಗೆ ಇಸ್ರೇಲ್‌ 
ದೇಶವನ್ನು ಕೊಡುವೆನು. ನನ್ನ ಜನರು ಹಿಂದಕ್ಕೆ 


1048 


ಸಾಯಂಕಾಲವಾದಾಗ ಅವರ ಕಣ್ಣೆದುರಿನಲ್ಲಿಯೇ ನೀನು 
ದೂರದೇಶಕ್ಕೆ ಸೆರೆಯವನಾಗಿ ಹೋಗುವವನಂತೆ ನಟನೆ 





ಬಂದಾಗ ದೇಶದಲ್ಲಿರುವ ಎಲ್ಲಾ ಹೊಲಸು ವಿಗ್ರಹ 
ಗಳನ್ನು ತೆಗೆದುಹಾಕುವರು. ಅವರನ್ನು ಹಿಂದಕ್ಕೆ ಬರ 
ಮಾಡಿ ಒಗಟ್ಟಿನಲ್ಲಿರುವಂತೆ ಮಾಡುವೆನು. ಅವರಲ್ಲಿ 
ಹೊಸ ಆತ್ಮವನ್ನು ಇರಿಸುವೆನು. ಅವರಲ್ಲಿರುವ ಕಲ್ಲಿನ 
ಹೃದಯವನ್ನು ತೆಗೆದು ನಿಜವಾದ ಹೃದಯವನ್ನಿಡುವೆನು. 
ಗ ಅವರು ನನ್ನ ಆಜ್ಞಾವಿಧಿಗಳಿಗೆ ವಿಧೇಯರಾಗು 
ವರು. ನಾನು ಹೇಳುವದನ್ನು ಅವರು ಮಾಡುವರು. 
ಅವರು ನಿಜವಾಗಿಯೂ ನನ್ನ ಜನರಾಗಿರುವರು. ನಾನು 
ಅವರ ದೇವರಾಗಿರುವೆನು.''' 

>! ಆಮೇಲೆ ದೇವರು ಹೇಳಿದ್ದೇನೆಂದರೆ: ""ಆದರೆ ಈಗ 
ಅವರ ಹೃದಯವು ಆ ಹೊಲಸು ವಿಗ್ರಹಗಳಿಗೆ ಸೇರಿ 





ದಾಗಿದೆ. ಅವರು ಮಾಡಿದ ದುಷತನಕ್ಕೆ ನಾನು ಅವರನು 
ದ ಟೆ ರ ಯ 


ಶಿಕ್ಸಿಸಲೇ ಬೇಕಾಗಿದೆ.'' ನನ್ನ ಒಡೆಯನಾದ ಯೆಹೋ 
ವನು ಈ ಸಂಗತಿಗಳನ್ನು ತಿಳಿಸಿದನು. ಆಗ ಕೆರೂಬಿ 
ದೂತರು ತಮ್ಮ ರೆಕ್ಕೆಗಳನ್ನು ಚಾಚಿ ಆಕಾಶದಲ್ಲಿ ಹಾರಿ 
ಹೋದರು. ಚಕ್ರಗಳು ಅವುಗಳೊಂದಿಗೆ ಹೋದವು. 
ಮತ್ತು ಇಸ್ರೇಲಿನ ದೇವರ ಮಹಿಮೆಯು ಅವರ ಮೇಲ್ಲಡೆ 
ಇತ್ತು. ಯೆಹೋವನ ಮಹಿಮೆಯು ಆಕಾಶಕ್ಕೆ 
ಎತ್ತಲ್ಪಟ್ಟು ಜಿರುಸಲೇಮಿಗೆ ಪೂರ್ವದಲ್ಲಿರುವ ಬೆಟ್ಟದ 
ಮೇಲೆ ನಿಂತಿತು. ಗ ಆತ್ಮವು ನನ್ನನ್ನು ಆಕಾಶಕ್ಕೆ ಎತ್ತಿ 
ಬಾಬಿಲೋನ್‌ ದೇಶಕ್ಕೆ ಮ ತಂದಿತು. ಸೆರೆ ಒಯ್ಯ 
ಲ್ಪಟ್ಟಿದ್ದ ಜನರ ಮಧ್ಯೆ ನಾನು ಬಂದೆನು. ದೇವರಾತ್ಮವು 
ಕೊಟ್ಟ ದರ್ಶನದಲ್ಲಿ ನಾನು ಆ ಎಲ್ಲಾ ವಿಷಯಗಳನ್ನು 


ಕಂಡೆನು. ಬಳಿಕ, ನಾನು ಕಂಡ ಆ ದರ್ಶನವು ನನ್ನನ್ನು 


ಬಿಟ್ಟುಹೋಯಿತು. ನನ್ನೊಂದಿಗೆ ಸೆರೆವಾಸದಲ್ಲಿದ್ದ 


ಜನರಿಗೆ, ಯೆಹೋವನು ನನಗೆ ತೋರಿಸಿದ ಎಲ್ಲಾ 


ಸಂಗತಿಗಳ ಬಗ್ಗೆ ಹೇಳಿದೆನು. 
12 ಯೆಹೋವನ ಸಂದೇಶವು ನನಗೆ ಬಂದಿತು. 
ಆತನು ಹೇಳಿದ್ದೇನೆಂದರೆ: *""ನರಪುತ್ರನೇ, 


ನೀನು ದಂಗೆಕೋರರ ಮಧ್ಯೆ ವಾಸಿಸುತ್ತೀ. ಅವರಿಗೆ ಕಣ್ಣಿ 


ದ್ದರೂ ನೋಡುವದಿಲ್ಲ; ಅವರಿಗೆ ಕಿವಿಗಳಿದ್ದರೂ 
ಕೇಳುವದಿಲ್ಲ; ಯಾಕೆಂದರೆ ಅವರು ದಂಗೆಕೋರ 
ರಾಗಿದ್ದಾರೆ. "ಆದುದರಿಂದ ನರಪುತ್ರನೇ, ನಿನ್ನ ಚೀಲ 
ಗಳನ್ನು ತುಂಬಿಸಿ ಸೆರೆಯಾಳಾಗಿ ಹೋಗುವವನಂತೆ 
ನಟಿಸು. ನೀನು ಹಗಲಲ್ಲಿ ಹೋಗುವದನ್ನು ಜನರು 
ನೋಡಲಿ. ಸೆರೆಯಾಳಿನಂತೆ ಅವರ ಕಣ್ಣೆದುರಿನಲ್ಲೆ ನಿನ್ನ 
ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗು. ಒಂದು ವೇಳೆ 





ಅವರು ತಾವು ದಂಗೆಕೋರರೆಂದು ತಿಳಿದುಕೊಳ್ಳ 


ಬಹುದು. *ಸೆರೆಯಾಳಾಗಿ ಹೋಗುವವನಂತೆ ಹಗಲಲ್ಲಿ 
ನಿನ್ನ ಚೀಲಗಳನ್ನು ಹೊರಗೆ ತೆಗೆದುಕೊಂಡು ಬಾ. 


ಮಾಹು. `ಜನರು ನಿನ್ನನ್ನು ನೋಡುತ್ತಿರುವಾಗ ಗೋಡೆ 
ಯಲ್ಲಿ ತೂತು ಮಾಡಿ ಅದರಿಂದ ನುಸುಳಿ ಹೊರಗೆ 
ಹೋಗು. "ರಾತ್ರಿ ಕಾಲದಲ್ಲಿ ಚೀಲವನ್ನು ಹೆಗಲಿಗೇರಿಸಿ 
ಹೊರಗೆನಡಿ. ನೀನು ನೆಲವನ್ನು ನೋಡಲಾಗದಂತೆ ನಿನ್ನ 
ಮುಖವನ್ನು ಮುಚ್ಚಿಕೋ. ಇದೆಲ್ಲಾ ಮಾಡುವಾಗ ಜನರು 
ನಿನ್ನನ್ನು ನೋಡುತ್ತಿರಬೇಕು. ಯಾಕೆಂದರೆ ನಿನ್ನನ್ನು 
ನಾನು ಇಸ್ರೇಲರಿಗೆ ಒಂದು ನಿದರ್ಶನವಾಗಿ ಉಪ 
ಯೋಗಿಸುತ್ತಿದ್ದೇನೆ.'' 

ಹೀಗೆ ನನಗೆ ಆಜ್ಞಾಪಿಸಿದ ಪ್ರಕಾರ ಮಾಡಿದೆನು. 
ನಾನು ಸೆರೆಯಾಳಿನಂತೆ ಹಗಲಲ್ಲಿ ಚೀಲಗಳನ್ನು ತಂದು 
ಹೊರಗಿಟ್ಟೆನು. ಸಾಯಂಕಾಲ ನನ್ನ ಕೈಗಳಿಂದ ಗೋಡೆ 
ಯಲ್ಲಿ ತೂತು ಮಾಡಿ, ರಾತ್ರಿ ಕಾಲದಲ್ಲಿ ಆ ಚೀಲಗಳನ್ನು 
ಹೆಗಲ ಮೇಲೆ ಹೊತ್ತು ಹೊರಟಿನು. ಜನರು ನನ್ನನ್ನು 
ಗಮನಿಸುತ್ತಿರುವಾಗಲೇ ನಾನೆಲ್ಲಾ ಮಾಡಿದೆನು. 

*ಮರುದಿನ ಬೆಳಿಗ್ಗೆ ಯೆಹೋವನ ಸಂದೇಶವು ನನಗೆ 
ಬಂತು. ಆತನು ಹೀಗೆ ಅಂದನು:?""ನರಪುತ್ರನೇ, ನೀನು 
ಏನು ಮಾಡುತ್ತಿರುವೆ ಎಂದು ಇಸ್ರೇಲಿನ ಈ ದಂಗೆ 
ಕೋರರು ನಿನ್ನನ್ನು ಕೇಳಲಿಲ್ಲವೇ? 10ಅಆವರ ಒಡೆಯ 
ನಾದ ಯೆಹೋವನು ಇದನ್ನೆಲ್ಲಾ ಹೇಳಿದನು ಎಂದು 
ಅವರಿಗೆ ತಿಳಿಸು. ಈ ಸಂದೇಶವು ಜಿರುಸಲೇಮಿನ ನಾಯ 
ಕರ ಮತ್ತು ಅಲ್ಲಿ ವಾಸಿಸುವ ಇಸ್ರೇಲ್‌ ಜನರ ಕುರಿತಾಗಿದೆ. 
11"ನೀನು ಅವರಿಗೆ ಹೀಗೆ ಹೇಳು; ನಾನು ನಿಮಗೆ ಒಂದು 
ಸೂಚನೆಯಾಗಿದ್ದೇನೆ. ನಾನು ಮಾಡಿದ ಸೂಚಕ ಕಾರ್ಯ 
ಖಂಡಿತವಾಗಿ ನಿಮಗೆ ಸಂಭವಿಸುವುದು. ನೀವು ದೂರ 
ದೇಶಕ್ಕೆ ಸೆರೆಯಾಳುಗಳಾಗಿ ಹೋಗುವಿರಿ.' ನಿಮ್ಮ 
ನಾಯಕನು ಗೋಡೆಯಲ್ಲಿ ತೂತು ಮಾಡಿ ರಾತ್ರಿ ಕಾಲ 
ದಲ್ಲಿ ಅದರಲ್ಲಿ ನುಸುಳಿ ಪಾರಾಗುವನು. ಜನರು ತನ್ನನ್ನು 
ಗುರುತಿಸದಂತೆ ತನ್ನ ಮುಖವನ್ನು ಮುಚ್ಚಿಕೊಳ್ಳುವನು. 
ಅವನು ಎತ್ತ ಹೋಗುತ್ತಿ ದ್ದಾ ನೆ ಎಂದು ಅವನ ಕಣ್ಣು ಗಳಿಗೆ 
ಕಾಣಿಸದೆ ಇರುವದು. ಅವನು ತಪ್ಪಿಸಿಕೊಳ್ಳಲು ಪ್ರ ಪ್ರಯತ್ನ 
ಮಾಹುವನು. ಆದರೆ, ನಾನು (ಯೆಹೋವನು ) ಅವ 
ನನ್ನು ಹಿಡಿಯುವೆನು. ಅವನು ನನ್ನ ಬಲೆಯೊಳಗೆ ಬೀಳು 
ವನು. ನಾನು ಅವನನ್ನು ಕಸ್ಲೀಯರ ದೇಶವಾದ 
ಬಾಬಿಲೋನಿಗೆ ತರುವೆನು. ಅವನು ಆ ದೇಶವನ್ನು 
ನೋಡುವದಿಲ್ಲ; ಆಲ್ಲದೆ ಅವನು ಅಲ್ಲಿ ಸಾಯುವನು. 
ಅವನ ಸುತ್ತಲೂ ಇರುವವರನ್ನೆಲ್ಲ ನಾನು ಸುತ್ತಮುತ್ತ 
ಲಿನ ದೇಶಗಳಿಗೆ ಓಡಿಸಿಬಿಡುವೆನು. ಅವನ ಕೆಲಸಗಾರ 
ರನ್ನು ಮತ್ತು ಅವನ ಸೈನ್ಯವನ್ನು ಗಾಳಿಗೆ ತೂರಿಬಿಡುವೆನು. 
ಮತ್ತು ಅವರನ್ನು ಖಡ್ಗದೊಡನೆ ಬೆನ್ನಟ್ಟುವೆನು. "ನಾನೇ 
ಯೆಹೋವನೆಂದು ಆಗ ಜನರು ತಿಳಿದುಕೊಳ್ಳುವರು; 





1049 


ಯಾಕೆಂದರೆ ನಾನು ಅವರನ್ನು ಜನಾಂಗಗಳ ಮಧ್ಯದಲ್ಲಿ 
ಚದರಿಸಿದ್ದೇನೆ ಮತ್ತು ಬೇರೆ ದೇಶಗಳಿಗೆ ಓಡಿಸಿದ್ದೇನೆ. 

16""ಆದರೆ ನಾನು ಅವರಲ್ಲಿ ಕೆಲವರನ್ನು ಯುದ್ಧಗ 
ಳಿಂದ, ಬರಗಾಲಗಳಿಂದ, ಮತ್ತು ರೋಗಗಳಿಂದ 
ಉಳಿಸುವೆನು. ಅವರು ತಾವು ಹೋಗುವ ದೇಶಗಳಲ್ಲಿನ 
ಜನರಿಗೆ ತಮ್ಮ ಅಸಹ್ಯವಾದ ಆಚರಣೆಗಳ ಕುರಿತು ಹೇಳ 
ಲಾಗುವಂತೆ ನಾನು ಇದನ್ನು ಮಾಡುತ್ತೇನೆ. ನಾನೇ 
ಯೆಹೋವನೆಂದು ಆಗ ಅವರು ತಿಳಿದುಕೊಳ್ಳುವರು.” 

'1ಆಗ ಯೆಹೋವನ ವಾಕ್ಯವು ನನಗೆ ಬಂದಿತು. ಆತನು 
ಹೇಳಿದ್ದೇನೆಂದರೆ, *""ನರಪುತ್ರನೇ, ನೀನು ಭೀತಿಯಲ್ಲಿ 
ರುವವನಂತೆ ನಟನೆ ಮಾಹಬೇಕು. ನೀನು ಆಹಾರ ತೆಗೆದು 
ಕೊಳ್ಳುವಾಗ ನಡುಗಬೇಕು. ನೀರು ಕುಡಿಯುವಾಗ 
ಭಯಪಡಬೇಕು ಮತ್ತು ಚಿಂತಿಸಬೇಕು. ಇದನ್ನು ನೀನು 
ಸಾಮಾನ್ಯ ಜನರಿಗೆ ತಿಳಿಸಬೇಕು. ನೀನು ಹೀಗೆ 
ಹೇಳಬೇಕು, "ಇನ್ನೂ ಇಸ್ರೇಲ್‌ ದೇಶದಲ್ಲಿರುವ ಜೆರುಸ 
ಲೇಮಿನ ನಿವಾಸಿಗಳ ಬಗ್ಗೆ ನಮ್ಮ ಒಡೆಯನಾದ ಯೆಹೋ 
ವನು ಇಂತೆನ್ನುತ್ತಾನೆ: ಅವರು ಊಟಮಾಡುವಾಗ 
ಉದ್ವೇಗದಿಂದಿರುವರು; ಅವರು ಕುಡಿಯುವಾಗ ಭಯ 
ದಿಂದಿರುವರು. ಯಾಕೆಂದರೆ ಅವರ ದೇಶದಲ್ಲಿರುವ 
ಸಮಸ್ತವು ನಾಶವಾಗುತ್ತದೆ ಯಾಕೆಂದರೆ ಅಲ್ಲಿ ವಾಸಿಸುವ 
ವರೆಲ್ಲರೂ ಹಿಂಸಕರಾಗಿದ್ದಾರೆ. ಜನರು ವಾಸವಾಗಿ 
ರುವ ಪಟ್ಟಣಗಳು ನಾಶವಾಗುತ್ತವೆ; ಇಡೀ ದೇಶವೇ ನಾಶ 
ವಾಗುತ್ತದೆ. ನಾನೇ ಯೆಹೋವನೆಂದು ಆಗ ನಿಮಗೆ 
ತಿಳಿಯುವುದು.” 

2! ಯೆಹೋವನ ನುಡಿಯು ನನಗೆ ಬಂತು. ಆತನು 
ಹೇಳಿದ್ದೇನೆಂದರೆ, 2" ನರಪುತ್ರನೇ, 

"ದಿನಗಳು ಉರುಳುತ್ತಿವೆ; ಎಲ್ಲಾ ದರ್ಶನಗಳು ನೆರ 
ವೇರುವದಿಲ್ಲ' 

ಎಂಬ ಈ ಗಾದೆಯನ್ನು ಇಸ್ರೇಲ್‌ ದೇಶದಲ್ಲಿರುವ 
ನೀವೆಲ್ಲರೂ ಹೇಗೆ ಅರ್ಥಮಾಡಿಕೊಳ್ಳುವಿರಿ? 

23°" ಟ್ರ ಜನರಿಗೆ ಹೀಗೆ ಹೇಳು: ಅವರ ಒಡೆಯನಾದ 
ಯೆಹೋವನು ಇಂತೆನ್ನುತ್ತಾನೆ: ""ನಾನು ಈ ಗಾದೆಗೆ 
ಅಂತ್ಯವನ್ನು ಬರಮಾಡುವೆನು. ಇಸ್ರೇಲಿನಲ್ಲಿ ಆ 
ಗಾದೆಯನ್ನು ಅವರು ಇನ್ನೆಂದಿಗೂ ಬಳಸುವುದಿಲ್ಲ. ಅದರ 
ಬದಲಾಗಿ ಅವರಿಗೆ ಹೀಗೆ ಹೇಳು: 

ದಿನಗಳು ಸಮೀಪಿಸಿವೆ; ಪ್ರತಿಯೊಂದು ದರ್ಶನವೂ 
ನೆರವೇರುವುದು. 

2""ಇಸ್ರೇಲಿನಲ್ಲಿ ಇನ್ನು ಮೇಲೆ ಸುಳ್ಳುದರ್ಶನಗ 
ಳಿರುವುದಿಲ್ಲ; ಮುಖಸ್ತುತಿಯ ಕಣಿಯೂ ಇರುವುದಿಲ್ಲ 
2 ಯಾಕೆಂದರೆ ನಾನೇ ಯೆಹೋವನು. ನನಗೆ ಇಷ್ಟ 
ಬಂದದ್ದನ್ನು ನಾನು ಹೇಳುವೆನು ಮತ್ತು ಆ ಸಂಗತಿಯು 
ನೆರವೇರುವದು. ಅದಕ್ಕೆ ಹೆಚ್ಚು ಸಮಯ ಬೇಕಾಗದು. 


ಯೆಹೆಜ್ಯೇಲ 12:16-13:6 


ಆ ಸಂಕಟಗಳು ಬೇಗನೇ ಬರುವವು; ನಿಮ್ಮ ಜೀವಮಾನ 
ಕಾಲದಲ್ಲಿಯೇ ಬರುವವು. ಓ ದಂಗೆಕೋರರಾದ 
ಜನರೇ, ನಾನು ಒಂದು ವಿಷಯದಲ್ಲಿ ಏನಾದರೂ 
ಹೇಳಿದರೆ ಆ ವಿಷಯವು ಸಂಭವಿಸುವಂತೆ ಮಾಡುವೆನು.'' 
ನನ್ನ ಒಡೆಯನಾದ ಯೆಹೋವನು ಇದನ್ನು ಹೇಳಿದನು. 

26೬ಗ ಯೆಹೋವನ ಸಂದೇಶವು ನನಗೆ ಬಂದಿತು. 
ಆತನು ಹೇಳಿದ್ದೇನೆಂದರೆ, 

2""ನರಪುತ್ರನೇ, ನಿನಗೆ ನಾನು ಕೊಟ್ಟ ದರ್ಶನಗಳ 
ಕುರಿತು ಬಹಳ ಕಾಲದ ನಂತರ ಅದು ನೆರವೇರುವದು 
ಎಂದು ಇಸ್ರೇಲರ ಜನರು ನೆನೆಸುತ್ತಿದ್ದಾರೆ. *ಆದುದ 
ರಿಂದ ಅವರಿಗೆ ನೀನು ಈ ವಿಷಯವನ್ನು ತಿಳಿಸು, "ನನ್ನ 
ಒಡೆಯನಾದ ಯೆಹೋವನು ಹೀಗೆ ಹೇಳುತ್ತಾನೆ: 
ಏನೆಂದರೆ ನಾನು ಇನ್ನು ಹೆಚ್ಚು ತಡಮಾಡುವದಿಲ್ಲ. 
ನಾನೊಂದು ವಿಷಯವು ನೆರವೇರುವುದು ಎಂದು 
ಹೇಳಿದರೆ ಅದು ಖಂಡಿತ ನೆರವೇರುವುದು.'' ಇವು ನನ್ನ 
ಒಡೆಯನಾದ ಯೆಹೋವನ ನುಡಿಗಳು. 

ಯೆಹೋವನ ನುಡಿಯು ನನಗೆ ಬಂತು. ಆತನು 
13 ಹೇಳಿದ್ದೇನೆಂದರೆ, 2""ನರಪುತ್ರನೇ, ನೀನು 
ಇಸ್ರೇಲಿನ ಪ್ರವಾದಿಗಳಿಗೆ ನನ್ನ ಪರವಾಗಿ ಹೇಳಬೇಕು. 
ಅವರು ನಿಜವಾಗಿ ನನ್ನ ಪರವಾಗಿ ಮಾತನಾಡುವದಿಲ್ಲ. 
ಅವರು ಏನು ಹೇಳಬೇಕೆಂದು ಇಷ್ಟಪಡುತ್ತಾರೋ 
ಅದನ್ನೇ ಹೇಳುತ್ತಾರೆ. ಅದಕ್ಕಾಗಿ ನೀನು ಅವರ ಕೂಡ 
ಮಾತನಾಡಿ ಇಂತೆನ್ನಬೇಕು, "ಯೆಹೋವನ ಸಂದೇಶ 
ವನ್ನು ಕೇಳಿರಿ. 3ನನ್ನ ಒಡೆಯನಾದ ಯೆಹೋವನು 
ಇಂತೆನ್ನುತ್ತಾನೆ: ಬುದ್ಧಿಯಿಲ್ಲದ ಪ್ರವಾದಿಗಳೇ, ನಿಮಗೆ 
ಸಂಕಟಗಳು ಬರುವವು. ನೀವು ನಿಮ್ಮ ಸ್ವಂತ ಆತ್ಮವನ್ನು 
ಅನುಸರಿಸುತ್ತೀರಿ. ನೀವು ದರ್ಶನಗಳಲ್ಲಿ ಏನನ್ನೂ 
ಕಂಡಿಲ್ಲ. 

4"""ಇಸ್ರೇಲರೇ, ನಿಮ್ಮ ಪ್ರವಾದಿಗಳು ಪಾಳುಬಿದ್ದ 
ಮನೆಗಳಲ್ಲಿ ಓಡಾಡುವ ನರಿಗಳಂತಿದ್ದಾರೆ. "ಗೋಡೆಗಳು 
ಬಿದ್ದುಹೋದ ಸ್ಥಳಗಳನ್ನು ನೀವು (ಪ್ರವಾದಿಗಳು) 
ಕಾವಲು ಕಾಯುವದಿಲ್ಲ. ಇಸ್ರೇಲ್‌ ಜನರಿಗೋಸ್ಕರ 
ನೀವು ಗೋಡೆಗಳನ್ನು ಕಟ್ಟುವುದಿಲ್ಲ. ಆದ್ದರಿಂದ 
ಯೆಹೋವನಿಂದ ದಂಡನೆಯ ದಿನವು ಬಂದಾಗ ಜನರು 
ಯುದ್ಧದಲ್ಲಿ ಸೋತು ಹೋಗುವರು. 

"ಅವರನ್ನು ಯೆಹೋವನು ಕಳುಹಿಸಿಲ್ಲದಿದ್ದರೂ 
ಅವರು, "ಯೆಹೋವನು ಇದನ್ನು ಹೇಳಿದ್ದಾನೆ' ಎನ್ನು 
ತ್ತಾರೆ. ಅವರು ಮಾಟಮಂತ್ರ, ಮಾಡಿ ಇಂಥಿಂಥದು 
ಸಂಭವಿಸುವುದು ಎಂದು ಸುಳ್ಳು ಹೇಳುತ್ತಾರೆ. ದೇವರು 
ನಮ್ಮನ್ನು ಕಳುಹಿಸಿದ್ದು ಎಂದು ಸುಳ್ಳು ಹೇಳುವರು. 
ಅವರು ತಮ್ಮ ಸುಳ್ಳು ನಿಜವಾಗುತ್ತಿರುವದನ್ನು ನೋಡಲು 
ಕಾಯುತ್ತಿದ್ದಾರೆ. 





ಯೆಹೆಜ್ಯೇಲ 13:7-21 


"ಎಲೈ , ಸುಳ್ಳುಪ್ರವಾದಿಗಳೇ, ನೀವು ನೋಡಿದ 
ದರ್ಶನಗಳು ಸತ್ಯವಾದವುಗಳಲ್ಲ. ನೀವು ಮಂತ್ರ ತಂತ್ರ 
ಮಾಡಿ ಇಂತಿಂಥದು ಸಂಭವಿಸುವುದು ಎಂದು ಸುಳ್ಳು 
ಹೇಳಿದ್ದೀರಿ. ನಾನು ಮಾತಾಡಿಲ್ಲದಿದ್ದರೂ ಯೆಹೋ 
ವನೇ ಇದನ್ನು ಹೇಳಿದನೆಂದು ನೀವು ಹೇಳುತ್ತೀರಿ.''' 

ಆದುದರಿಂದ ಈಗ ನನ್ನ ಒಡೆಯನಾದ ಯೆಹೋ 
ವನು ನಿಜವಾಗಿಯೂ ಮಾತನಾಡುವನು. ಆತನು 
ಹೇಳುವುದೇನೆಂದರೆ, ""ನೀವು ಸುಳ್ಳು ಹೇಳಿದ್ದೀರಿ, ನೀವು 
ಸುಳ್ಳು ದರ್ಶನಗಳನ್ನು ನೋಡಿದ್ದೀರಿ. ಆದ್ದರಿಂದ ನಾನು 
ನಿಮಗೆ ವಿರುದ್ಧವಾಗಿದ್ದೇನೆ.'' ಇದು ನನ್ನ ಒಡೆಯನಾದ 
ಯೆಹೋವನು ಹೇಳಿದ್ದು *'ಯೆಹೋವನು ಹೇಳುವದೇ 
ನೆಂದರೆ, "ಯಾವ ಪ್ರವಾದಿಗಳು ಸುಳ್ಳುದರ್ಶನವನ್ನು 
ನೋಡಿ ಸುಳ್ಳನ್ನು ಹೇಳಿದ್ದಾರೋ, ಅವರನ್ನು ಶಿಕ್ಚಿಸು 
ವೆನು. ನನ್ನ ಜನರ ಮಧ್ಯೆಯಿಂದ ಅವರನ್ನು ತೆಗೆದು 
ಬಿಡುವೆನು. ಅವರ ಹೆಸರುಗಳು ಇಸ್ರೇಲರ ವಂಶಾವಳಿ 
ಪಟ್ಟಿಯಲ್ಲಿ ಇರುವದಿಲ್ಲ. ಅವರು ಇಸ್ರೇಲ್‌ ದೇಶಕ್ಕೆ 
ಹಿಂದಿರುಗಿ ಬರುವದಿಲ್ಲ. ನಾನೇ ಒಡೆಯನಾದ 
ಯೆಹೋವನೆಂದು ಆಗ ನಿಮಗೆ ಗೊತ್ತಾಗುವುದು. 

10""ಬಾರಿಬಾರಿಗೆ ಆ ಸುಳ್ಳು ಪ್ರವಾದಿಗಳು ನನ್ನ ಜನರಿಗೆ 
ಸುಳ್ಳು ಹೇಳಿದರು. ಅವರು ಶಾಂತಿ ಇರುವದೆಂದು 
ಹೇಳಿದರು. ಆದರೆ ಶಾಂತಿ ಇರಲಿಲ್ಲ. ಅದು ಈ ರೀತಿ 
ಯಲ್ಲಿದೆ: ಜನರು ಬಲಹೀನವಾದ ಗೋಡೆಯನ್ನು 
ಕಟ್ಟುತ್ತಾರೆ; ಅದು ಬಲವಾಗಿ ಕಾಣುವಂತೆ ಮಾಡಲು 
ಪ್ರವಾದಿಗಳು ಅದಕ್ಕೆ ತೆಳುವಾದ ಮಡ್ಡಿ ಮಾಡುತ್ತಾರೆ. 
!! ಗೋಡೆಗೆ ಮಡ್ಡಿ ಮಾಡುವವರಿಗೆ ಹೀಗೆ ಹೇಳು: ನಾನು 
ಆಲಿಕಲ್ಲು ಮತ್ತು ಬಲವಾದ ಮಳೆಯನ್ನು ಕಳುಹಿಸುವೆನು. 
ಗಾಳಿಯು ಬಲವಾಗಿ ಬೀಸಿ ಸುಂಟರಗಾಳಿಯು ಬರು 
ವದು. ಆಗ ಗೋಡೆಯು ಮುರಿದು ಬೀಳುವುದು. 
ಗೋಡೆಯು ಬಿದ್ದಾಗ ಜನರು ಪ್ರವಾದಿಗಳಾದ 
ನಿಮ್ಮನ್ನು, "ನೀವು ಗೋಡೆಗೆ ಹಾಕಿದ ಗಾರೆ ಏನಾ 
ಯಿತು?''' ಎಂದು ಪ್ರಶ್ನಿಸುವರು. ನನ್ನ ಒಡೆಯನಾದ 
ಯೆಹೋವನು ಹೀಗೆ ಹೇಳುತ್ತಾನೆ, ""ನಾನು ಸಿಟ್ಟು 
ಗೊಂಡಿದ್ದೇನೆ. ಮತ್ತು ನಿಮಗೆ ವಿರುದ್ಧವಾಗಿ ಬಿರುಗಾಳಿ 
ಯನ್ನು ಕಳುಹಿಸುತ್ತೇನೆ. ನಾನು ಕೋಪಗೊಂಡಿದ್ದೇನೆ, 
ಆದುದರಿಂದ ಭಾರೀ ಮಳೆಯು ಬೀಳುವಂತೆ ಮಾಡು 
ವೆನು. ನಾನು ಕೋಪಗೊಂಡಿದ್ದರಿಂದ ನಾಶಕರವಾದ 
ಆಲಿಕಲ್ಲು ಆಕಾಶದಿಂದ ಬೀಳುವಂತೆ ಮಾಡುವೆನು. 
ನೀವು ಗೋಡೆಗೆ ಗಾರೆ ಹಾಕಿದಿರಿ. ಆದರೆ ನಾನು ಇಡೀ 
ಗೋಡೆಯನ್ನೇ ನಾಶಮಾಹುವೆನು. ಅದನ್ನು ನೆಲಸಮ 
ಮಾಡುವೆನು. ಆ ಗೋಡೆಯು ನಿಮ್ಮ ಮೇಲೆ ಬಿದ್ದು 
ನಿಮ್ಮನ್ನು ಕೊಲ್ಲುವುದು. ಆಗ ನಾನು ಯೆಹೋವನೆಂದು 
ಗೊತ್ತಾಗುವದು. "ಗೋಡೆಗೆ ಗಾರೆ ಬಳಿಯುವವರ 


1050 


ಮೇಲೂ, ಗೋಡೆಯ ಮೇಲೂ ನನ್ನ ಕೋಪವನ್ನು 
ತೀರಿಸಿಕೊಳ್ಳುವೆನು. ಆಗ ನಾನು, "ಈಗ ಗೋಡೆ ಇಲ್ಲ. 
ಅದಕ್ಕೆ ಗಾರೆ ಹಾಕುವವರೂ ಇಲ್ಲ'ಎಂದು ಹೇಳುವೆನು. 

16""ಇವೆಲ್ಲಾ ಇಸ್ರೇಲಿನ ಸುಳ್ಳು ಪ್ರವಾದಿಗಳಿಗಾಗು 
ವದು. ಆ ಪ್ರವಾದಿಗಳು ಜೆರುಸಲೇಮಿನ ಬಗ್ಗೆ ಪ್ರವಾದಿ 
ಸಿದರು ಮತ್ತು ಶಾಂತಿಯಿಲ್ಲದಿರುವಾಗಲೂ ಶಾಂತಿಯ 
ದರ್ಶನಗಳನ್ನು ಕಂಡರು.'' ನನ್ನ ಒಡೆಯನಾದ 
ಯೆಹೋವನು ಇದನ್ನು ಹೇಳಿದನು. 

ದೇವರು ಹೀಗೆ ನುಡಿದನು: ""ನರಪುತ್ರನೇ, ಇಸ್ರೇ 
ಲಿನ ಪ್ರವಾದಿನಿಯರನ್ನು ನೋಡು. ಆ ಪ್ರವಾದಿನಿಯರು 
ನನ್ನ ಪರವಾಗಿ ಮಾತಾಡುತ್ತಿಲ್ಲ. ಅವರು ತಮ್ಮ ಇಚ್ಛೆಯ 
ಪ್ರಕಾರ ಮಾತನಾಡುತ್ತಾರೆ. ಆದುದರಿಂದ ನೀನು ನನ್ನ 
ಪರವಾಗಿ ಅವರ ವಿರುದ್ಧವಾಗಿ ಮಾತನಾಡಬೇಕು. 
ಅವರಿಗೆ ಈ ಮಾತುಗಳನ್ನು ಹೇಳಬೇಕು. ನನ್ನ ಒಡೆಯ 
ನಾದ ಯೆಹೋವನು ಹೇಳುವದೇನೆಂದರೆ; ಪ್ರವಾದಿನಿ 
ಯರೇ, ನಿಮಗೆ ಕೇಡಾಗುವುದು. ಜನರು ತಮ್ಮ ತೋಳು 
ಗಳಲ್ಲಿ ಕಟ್ಟಿಕೊಳ್ಳುವದಕ್ಕಾಗಿ ನೀವು ತಾಯಿತಿಗಳನ್ನು 
ಹೊಲಿದಿರಿ. ಜನರು ತಮ್ಮ ತಲೆಯ ಮೇಲೆ ಹಾಕಿಕೊಳ್ಳಲು 
ಮಂತ್ರದ ವಿವಿಧ ಅಳತೆಯ ಮುಸುಕುಗಳನ್ನು ನೀವು 
ತಯಾರಿಸುತ್ತೀರಿ. ನನ್ನ ಜನರ ಪ್ರಾಣಗಳನ್ನು ಭೇಟೆ 
ಯಾಡುವದಕ್ಕೂ ನಿಮ್ಮ ಪ್ರಾಣಗಳನ್ನು ಉಳಿಸಿ 
ಕೊಳ್ಳುವುದಕ್ಕೂ ನೀವು ಇದನ್ನು ಮಾಡುತ್ತೀರಿ. 
ಜನರೆದುರಿನಲ್ಲಿ ನನಗೆ ನೀವು ಮಹತ್ವವನ್ನು ಕೊಡುವ 
ದಿಲ್ಲ. ಸ್ವಲ್ಪ ಬಾರ್ಲಿಗಾಗಿಯೂ ಕೆಲವು ತುಂಡು ರೊಟ್ಟಿ 
ಗಾಗಿಯೂ ನೀವು ನನಗೆ ವಿರುದ್ಧವಾಗಿ ವರ್ತಿಸುತ್ತೀರಿ. 
ನನ್ನ ಜನರಿಗೆ ನೀವು ಸುಳ್ಳನ್ನು ಆಡುತ್ತೀರಿ. ಅವರಿಗೆ 
ಸುಳ್ಳಿಂದರೆ ಬಲು ಪ್ರೀತಿ. ನೀವು ಸಾಯಕೂಡದ ಜನರನ್ನು 
ಸಾವಿಗೀಡು ಮಾಡುತ್ತೀರಿ. ಬದುಕಕೂಡದ ಜನರನ್ನು 
ಜೀವಂತವಾಗಿಡುತ್ತೀರಿ. ಆದುದರಿಂದ ಒಡೆಯನಾದ 
ಯೆಹೋವನು ಹೇಳುವದೇನೆಂದರೆ, ನೀವು ಆ ಬಟ್ಟೆಯ 
ತೋಳುಪಟ್ಟಿಯನ್ನು ಜನರು ಬೋನಿನಲ್ಲಿ ಸಿಲುಕಿ 
ಕೊಳ್ಳುವಂತೆ ಮಾಡುತ್ತೀರಿ. ಅದರೆ ನಾನು ಅವರನ್ನು 
ಸ್ವತಂತ್ರರಾಗುವಂತೆ ಮಾಹುವೆನು. ನಿಮ್ಮ ತೋಳಿನಿಂದ 
ಆ ಪಟ್ಟಿಯನ್ನು ಹರಿದುಹಾಕುವೆನು. ಆಗ ಜನರು ನಿಮ್ಮ 
ಬಂಧನದಿಂದ ವಿಮುಕ್ತರಾಗುವರು. ಬೋನಿನಲ್ಲಿ ಸಿಕ್ಕಿ 
ಕೊಂಡ ಪಕ್ಚಿಯು ಬಿಡಿಸಿದ ಕೂಡಲೇ ಹಾರಾಡುವಂತೆ 
ಅವರೂ ಹಾರಾಡುವರು. 

>'ನಾನು ನಿಮ್ಮ ಮುಸುಕುಗಳನ್ನು ಹರಿದು ಹಾಕುವೆನು. 
ಮತ್ತು ನಿಮ್ಮ ಹಿಡಿತದಿಂದ ಅವರನ್ನು ಬಿಡಿಸುವೆನು. ಆ 
ಜನರು ನಿಮ್ಮ ಉರುಲಿನಿಂದ ತಪ್ಪಿಸಿಕೊಳ್ಳುವರು. ಆಗ 
ನಾನೇ ಒಡೆಯನಾದ ಯೆಹೋವನು ಎಂದು 
ಗೊತ್ತಾಗುವದು. 





1051 


22"""ಪ್ರವಾದಿನಿಯರೇ, ನೀವು ಸುಳ್ಳುಗಾರ್ತಿಯರಾಗಿ 
ದ್ದೀರಿ. ನಿಮ್ಮ ಸುಳ್ಳುಗಳು ಒಳ್ಳೆಯವರಿಗೆ ದುಃಖವ 
ನ್ನುಂಟುಮಾಹುವವು. ಒಳ್ಳೆಯ ವ್ಯಕ್ತಿಗಳಿಗೆ ನೋವ 
ನ್ನುಂಚುಮಾಡಲು ನನಗೆ ಮನಸ್ಸಿಲ್ಲ. ದುಷ್ಟ ಜನರು ತಮ್ಮ 
ದುಷ್ಟಮಾರ್ಗಗಳನ್ನು ತೊರೆದು ಬಿಡದಂತೆಯೂ ತಮ್ಮ 
ಪ್ರಾಣಗಳನ್ನು ರಕ್ಷಿಸಿಕೊಳ್ಳದಂತೆಯೂ ನೀವು ಪ್ರೋತ್ಸಾ 
ಹಿಸುತ್ತೀರಿ. ಆದುದರಿಂದ ನೀವು ಪ್ರಯೋಜನವಿಲ್ಲದ 
ದರ್ಶನವನ್ನು ಇನ್ನು ಮೇಲೆ ನೋಡುವದಿಲ್ಲ. ನಿಮ್ಮ 
ಮಂತ್ರ ತಂತ್ರಗಳನ್ನು ಇನ್ನು ಮಾಡುವದಿಲ್ಲ. ನನ್ನ ಶಕ್ತಿ 
ಯಿಂದ ನಾನು ನನ್ನ ಜನರನ್ನು ಕಾಪಾಡುತ್ತೇನೆ. ಆಗ 
ನಾನು ಯೆಹೋವನು ಎಂದು ನೀವು ತಿಳಿಯುಪಿರಿ.''' 

ಇಸ್ರೇಲರ ಹಿರಿಯರಲ್ಲಿ ಕೆಲವರು ನನ್ನ ಬಳಿಗೆ ಬಂದು 
14 ನನ್ನೊಂದಿಗೆ ಮಾತನಾಡಲು ಕೂತುಕೊಂಡರು. 

2೬ಗ ಯೆಹೋವನ ವಾಕ್ಯವು ನನಗೆ ಬಂತು. 
ಆತನು ನನಗೆ ಹೇಳಿದ್ದೇನೆಂದರೆ, *""ನರಪುತ್ರನೇ, ಈ 
ಜನರು ತಮ್ಮ ವಿಗ್ರಹಗಳಿಗೆ ಪ್ರತಿಷ್ಠಿತರಾಗಿದ್ದಾರೆ ಮತ್ತು 
ಪಾಪಕ್ಕೆ ಬೀಳಲು ತಮಗೆ ತಾವೇ ಅವಕಾಶ ಮಾಡಿ 
ಕೊಡುತ್ತಾರೆ. ಸಹಾಯಕ್ಕಾಗಿ ನನ್ನನ್ನು ಕೇಳಿಕೊಳ್ಳಲು 
ಅವರಿಗೆ ಅವಕಾಶಕೊಹಬೇಕೇ? ಇಲ್ಲ. “ಆದರೆ ನಾನು 
ಅವರಿಗೆ ಉತ್ತರಕೊಡುವೆನು. ಅವರಿಗೆ ನೀನು ಹೀಗೆ ಹೇಳ 
ಬೇಕು: "ನನ್ನ ಒಡೆಯನಾದ ಯೆಹೋವನು ಹೇಳುವದೇ 
ನೆಂದರೆ: ಇಸ್ರೇಲರಲ್ಲಿ ಯಾರಾದರೂ ಪ್ರವಾದಿಯ ಬಳಿಗೆ 
ಬಂದು ನನ್ನ ಸಲಹೆಯನ್ನು ಕೇಳಿದರೆ, ನಾನೇ ಆ 
ಮನುಷ್ಯನಿಗೆ ಉತ್ತರ ಕೊಡುವೆನು. ಅವನ ಬಳಿಯಲ್ಲಿ 
ಹೊಲಸು ವಿಗ್ರಹಗಳಿದ್ದರೂ, ಅವನನ್ನು ಪಾಪದಲ್ಲಿ 
ಬೀಳುವಂತೆ ಮಾಡಿದ ವಸ್ತುಗಳನ್ನು ಅವನು ಇಟ್ಟು 
ಕೊಂಡಿದ್ದರೂ, ಅವನು ಆ ವಿಗ್ರಹಗಳನ್ನು ಇನ್ನೂ ಪೂಜೆ 
ಮಾಡುತ್ತಿದ್ದರೂ ನಾನು ಅವನೊಂದಿಗೆ ಮಾತನಾಡು 
ವೆನು. ಅವನ ವಿಗ್ರಹಾರಾಧನೆಗೆ ತಕ್ಕ ಉತ್ತರವನ್ನೇ ಕೊಡು 
ವೆನು. "ಯಾಕೆಂದರೆ ನಾನು ಅವರ ಹೃದಯಗಳನ್ನು ಪರಿ 
ವರ್ತಿಸಬೇಕು. ಅವರು ನನ್ನನ್ನು ತೊರೆದು ಹೊಲಸು 
ವಿಗ್ರಹಗಳನ್ನು ಪೂಜಿಸಿದರೂ ನಾನು ಅವರನ್ನು ಪ್ರೀತಿಸು 
ತ್ತೇನೆ ಎಂಬುದನ್ನು ಅವರು ತಿಳಿದುಕೊಳ್ಳಬೇಕು. ಇದೇ 
ನನ್ನ ಉದ್ದೇಶ' 

"ಆದುದರಿಂದ ಇಸ್ರೇಲ್‌ ಜನರಿಗೆ ಈ ವಿಷಯವನ್ನು 
ತಿಳಿಸು. ಅವರಿಗೆ ಹೀಗೆ ಹೇಳು: "ನನ್ನ ಒಡೆಯನಾದ 
ಯೆಹೋವನು ಹೇಳುವದೇನೆಂದರೆ, ನಿಮ್ಮ ಹೊಲಸು 
ವಿಗ್ರಹಗಳನ್ನು ತೊರೆದು ಬಿಟ್ಟು ನನ್ನ ಬಳಿಗೆ ಹಿಂತಿರುಗಿರಿ. 
ಆ ಭಯಂಕರ ಸುಳ್ಳು ದೇವರಿಂದ ತೊಲಗಿರಿ. 
'ಯೆಹೋವನಾದ ನಾನೇ ಸ್ವತಃ ಪ್ರತಿಯೊಬ್ಬನಿಗೂ 
ಉತ್ತರಿಸುವೆನು ಅಂದರೆ ಅವನು ತನ್ನನ್ನು ಪಾಪಕ್ಕೆ 
ಬೀಳಿಸುವ ವಿಗ್ರಹಗಳನ್ನು ಹೊಂದಿದ್ದರೂ ಆ ವಿಗ್ರಹ 


ಯೆಹೆಜ್ಯೇಲ 13:22-14:16 


ಗಳನ್ನು ಪೂಜಿಸುತ್ತಿದ್ದರೂ ಮತ್ತು ನನ್ನಿಂದ ತನ್ನನ್ನು 
ಬೇರ್ಪಡಿಸಿಕೊಳ್ಳುತ್ತಿದ್ದರೂ ನನ್ನ ಉಪದೇಶಕ್ಕಾಗಿ ನನ್ನ 
ಬಳಿಗೆ ಬಂದರೆ ಅವನು ಇಸ್ರೇಲನಾಗಿದ್ದರೂ ಇಸ್ರೇಲಿನಲ್ಲಿ 
ವಾಸವಾಗಿರುವ ಪರದೇಶಿಯಾಗಿದ್ದರೂ ನಾನು ಶಾಪ 
ವೆಂಬ ಉತ್ತರ ಕೊಡುವೆನು. ನಾನು ಅವನ ವಿರುದ್ಧವಾಗಿ 
ತಿರುಗಿ ಅವನನ್ನು ನಾಶಮಾಡುವೆನು. ಅವನು ಇಸ್ರೇಲ 
ರಿಗೆ ನಿದರ್ಶನವಾಗಿರಬೇಕು, ಜನರು ಅವನನ್ನು ನೋಡಿ 
ನಗಾಹುವರು. ನಾನು ಅವನನ್ನು ನನ್ನ ಜನರ ಮಧ್ಯದಿಂದ 
ತೆಗೆದು ಬಿಡುವೆನು. ಆಗ ನೀವು ನಾನೇ ಯೆಹೋವ 
ನೆಂದು ತಿಳಿಯುವಿರಿ. ಆದರೆ ಒಬ್ಬ ಪ್ರವಾದಿಯು 
ಅವನಿಗೆ ತನ್ನದೇ ಅದ ಉತ್ತರವನ್ನು ಕೊಡುವಷ್ಟು 
ಮೂರ್ಪನಾಗಿದ್ದರೆ, ಆಗ ನಾನು, ಅವನು ಎಂಥಾ 
ಮೂರ್ಯನಾಗಿದ್ದಾನೆಂದು ತೋರಿಸುವೆನು. ಅವನ 
ಮೇಲೆ ನನ್ನ ಸಾಮರ್ಥ್ಯವನ್ನು ಪ್ರಯೋಗಿಸುವೆನು. ಅವ 
ನನ್ನು ನಾಶಮಾಡಿ ನನ್ನ ಜನರ ಮಧ್ಯದಿಂದ ಅವನನ್ನು 
ತೆಗೆದು ಬಿಡುವೆನು. ಹೀಗೆ, ಸಲಹೆ ಕೇಳಲು ಬಂದ 
ಮನುಷ್ಯನೂ ಅವನಿಗೆ ಉತ್ತರ ಕೊಟ್ಟ ಪ್ರವಾದಿಯೂ 
ಒಂದೇ ಶಿಕ್ಷೆಯನ್ನು ಹೊಂದುವರು. ''ಆಗ ಇಸ್ರೇಲಿನ 
ಜನರು ಇನ್ನೆಂದಿಗೂ ನನ್ನ ನಾಯಕತ್ವವನ್ನು ತೊರೆದು ಅಲೆ 
ದಾಡುವದಿಲ್ಲ ಹೀಗೆ, ಅವರು ತಮ್ಮ ದಂಗೆಕೋರತನದ 
ಮಾರ್ಗಗಳಿಂದ ಇನ್ನೆಂದಿಗೂ ತಮ್ಮನ್ನು ಅಪವಿತ್ರ ರನ್ನಾಗಿ 
ಮಾಡಿಕೊಳ್ಳುವದಿಲ್ಲ. ಆಗ ಅವರು ನಿಜವಾಗಿಯೂ ನನ್ನ 
ಜನರಾಗಿರುವರು ಮತ್ತು ನಾನು ಅವರ ದೇವರಾಗಿರು 
ವೆನು.''' ನನ್ನ ಒಡೆಯನಾದ ಯೆಹೋವನು ಇದನ್ನು 
ಹೇಳಿದ್ದಾನೆ. 

12ಆಗ ಯೆಹೋವನ ನುಡಿ ನನಗೆ ಬಂತು. ಆತನು ಹೀಗೆ 
ಹೇಳಿದನು, 3""ನರಪುತ್ರನೇ, ನನಗೆ ಅಪನಂಬಿಗಸ್ತ 
ರಾಗಿದ್ದು ನನ್ನ ವಿರುದ್ಧ ಪಾಪಮಾಡುವ ಯಾವ ದೇಶವ 
ನ್ನಾದರೂ ನಾನು ದಂಡಿಸುತ್ತೇನೆ. ನಾನು ಅವರ ಆಹಾರ 
ಸರಬರಾಜನ್ನು ನಿಲ್ಲಿಸುತ್ತೇನೆ. ನಾನು ಕಾಮವನ್ನು ಕಳು 
ಹಿಸಿ ಅವರ ಜನರನ್ನೂ ಪ್ರಾಣಿಗಳನ್ನೂ ನಾಶ ಮಾಡುವೆ. 
'1ಆ ದೇಶದಲ್ಲಿ ನೋಹ, ದಾನಿಯೇಲ, ಯೋಬ ಜೀವಿಸಿ 
ದ್ದರೂ ಆ ಮೂವರು ತಮ್ಮ ಸತ್ಕಾರ್ಯಗಳಿಂದ ತಮ್ಮ 
ಪ್ರಾಣಗಳನ್ನು ಉಳಿಸಿಕೊಳ್ಳುತ್ತಿದ್ದರೇ ಹೊರತು ಇಡೀ 
ದೇಶವನ್ನು ರಕ್ಷಿಸಲಾಗುತ್ತಿರಲಿಲ್ಲ.'' ಇವುಗಳನ್ನು ನನ್ನ 
ಒಡೆಯನಾದ ಯೆಹೋವನೇ ಹೇಳಿದ್ದಾನೆ. 

'5ದೇವರು ಹೇಳಿದ್ದೇನೆಂದರೆ: "ಒಂದು ವೇಳೆ, ನಾನು 
ಕ್ರೂರಪ್ರಾಣಿಗಳನ್ನು ದೇಶದೊಳಗೆ ಕಳುಹಿಸಿ ಜನರನ್ನು 
ಕೊಂದರೆ, ಅವುಗಳ ದೆಸೆಯಿಂದ ಯಾವನೂ ದೇಶದಲ್ಲಿ 
ಪ್ರಯಾಣಮಾಡಲಾಗುತ್ತಿರಲಿಲ್ಲ. '"ನನ್ನ ಜೀವದಾಣೆ, 
ನೋಹನಾಗಲೀ ದಾನಿಯೇಲನಾಗಲೀ ಯೋಬನಾ 
ಗಲೀ ತಮ್ಮ ಪುತ್ರಪುತ್ರಿಯರನ್ನು ರಕ್ಷಿಸಲಾಗುತ್ತಿರಲಿಲ್ಲ. 








ಯೆಹೆಜ್ಯೇಲ 14:17-16:5 


ಅವರು ತಮ್ಮನ್ನು ಮಾತ್ರ ರಕ್ಷಿಸಿಕೊಳ್ಳಬಹುದಾಗಿತ್ತು. 
ಆದರೆ ದೇಶವು ನಿರ್ಜನವಾಗುತ್ತಿತ್ತು'' ಇವುಗಳನ್ನು ನನ್ನ 
ಒಡೆಯನಾದ ಯೆಹೋವನೇ ಹೇಳಿದ್ದಾನೆ. 

!'ದೇವರು ಹೇಳಿದ್ದೇನೆಂದರೆ, ""ಒಂದು ವೇಳೆ, ಅವರ 
ವಿರುದ್ಧ ಹೋರಾಡಲು ನಾನು ಶತ್ರುಸೈನ್ಯವೊಂದನ್ನು 
ಕಳುಹಿಸಿದರೆ, ಎಲ್ಲಾ ಜನರು ಮತ್ತು ಎಲ್ಲಾ ಪ್ರಾಣಿಗಳು 
ನಾಶವಾಗುತ್ತಿದ್ದವು. ದೇವರಾದ ಯೆಹೋವನಾಣೆ, 
ನೋಹನಾಗಲೀ, ದಾನಿಯೇಲನಾಗಲೀ, ಯೋಬ 
ನಾಗಲೀ ತಮ್ಮ ಪುತ್ರಪುತ್ರಿಯರನ್ನು ರಕ್ಷಿಸಿಕೊಳ್ಳಲಾಗುತ್ತಿ 
ರಲಿಲ್ಲ. ಅವರು ತಮ್ಮನ್ನು ಮಾತ್ರ ರಕ್ಷಿಸಿಕೊಳ್ಳ 
ಬಹುದಾಗಿತ್ತು.'' ಇವುಗಳನ್ನು ನನ್ನ ಒಡೆಯನಾದ 
ಯೆಹೋವನೇ ಹೇಳಿದ್ದಾನೆ. 

ದೇವರು ಹೇಳಿದ್ದೇನೆಂದರೆ, ""ಒಂದು ವೇಳೆ, ನಾನು 
ದೇಶದ ಮೇಲೆ ರೋಗಗಳನ್ನು ಬರಮಾಡಿದರೆ, ಅಥವಾ 
ನನ್ನ ಕೋಪವನ್ನು ಸುರಿದು ಜನರನ್ನು ಕೊಂದುಹಾಕಿದರೆ 
ಮತ್ತು ಪ್ರಾಣಿಗಳನ್ನು ನಾಶಮಾಡಿದರೆ, ದೇವರಾದ 
ಯೆಹೋವನಾಣೆ, ನೋಹನಾಗಲೀ, ದಾನಿಯೇಲ 
ನಾಗಲೀ, ಯೋಬನಾಗಲೀ ತಮ್ಮ ಪುತ್ರಪುತ್ರಿಯರನ್ನು 
ರಕ್ಷಿಸಿಕೊಳ್ಳಲಾಗುತ್ತಿರಲಿಲ್ಲ. ಅವರು ತಮ್ಮನ್ನು ಮಾತ್ರ, 
ರಕ್ಷಿಸಿಕೊಳ್ಳಬಹುದಾಗಿತ್ತು.'' ಇದು ನನ್ನ ಒಡೆಯನಾದ 
ಯೆಹೋವನ ನುಡಿ. 

2[ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 
"ಭಯಂಕರವಾದ ನಾಲ್ಕು ದಂಡನೆಗಳನ್ನು ನಾನು 
ಜೆರುಸಲೇಮ್‌ ಪಟ್ಟಣದ ಮೇಲೆ ಕಳುಹಿಸುವೆನು. ಆದ್ದ 





1052 


ರುವ ಮರಗಳಲ್ಲಿ ಒಂದರಂತೆ ಪರಿಗಣಿಸಲ್ಪಟ್ಟರೂ ಅದರ 
ಉಪಯುಕ್ತತೆಯಲ್ಲಿ ವ್ಯತ್ಯಾಸವಿದೆ. *ದ್ರಾಕ್ಸಾಬಳ್ಳಿಯ 
ಕಟ್ಟಿಗೆಯಿಂದ ಏನನ್ನಾದರೂ ತಯಾರಿಸಬಹುದೋ? 
ಇಲ್ಲ. ಅದನ್ನು ಗೂಟವನ್ನಾಗಿ ಮಾಡಿ ಅದರಲ್ಲಿ ಪಾತ್ರೆ 
ಗಳನ್ನು ತೂಗುಹಾಕಬಹುದೋ9 ಇಲ್ಲ. ಅದು ಕೇವಲ 
ಬೆಂಕಿಯಲ್ಲಿ ಸುಡಲಿಕ್ಕೆ ಯೋಗ್ಯವಾಗಿದೆ. ಕೆಲವು ಎರಡು 
ಕೊನೆಯಲ್ಲಿ ಉರಿಯುವವು; ಮಧ್ಯಭಾಗವು ಬೆಂಕಿ 
ಯಿಂದ ಕಪ್ಪಾಗಾಗುವುದು. ಕಟ್ಟಿಗೆಯು ಸಂಪೂರ್ಣವಾಗಿ 
ಸುಟ್ಟುಹೋಗುವುದಿಲ್ಲ. ಆ ಸುಟ್ಟ ಕಟ್ಟಿಗೆಯಿಂದ 
ಏನನ್ನಾದರೂ ತಯಾರಿಸಬಹುದೋ? 5ಅದು ಸುಹುವ 
ಮೊದಲು ಅದರಿಂದ ಏನನ್ನೂ ಮಾಡಲಿಕ್ಕೆ ಆಗದಿದ್ದರೆ, 
ಅದು ಸುಟ್ಟ ನಂತರ ಏನೂ ಮಾಡಲಿಕ್ಕಾಗುವದಿಲ್ಲ. 
ದ್ರಾಕ್ಟಾಬಳ್ಳಿಯು ಕಾಡಿನ ಮರಗಳಲ್ಲಿ ಒಂದರಂತೆ 
ಪರಿಗಣಿಸಲ್ಪಟ್ಟರೂ, ಬೆಂಕಿಗೆ ಬೇಕಾದ ಇಂಧನಕ್ಕಾಗಿ 
ನಾನು ಅದರ ಕಟ್ಟಿಗೆಯನ್ನು ನೇಮಿಸಿದ್ದೇನೆ. ಇದೇ ಕೆಲಸ 
ವನ್ನು ಜೆರುಸಲೇಮಿನ ನಿವಾಸಿಗಳಿಗೂ ನಾನು ನೇಮಿಸಿ 
ದ್ದೇನೆ.'' ಇವುಗಳನ್ನು ನನ್ನ ಒಡೆಯನಾದ ಯೆಹೋವನು 
ಹೇಳಿದ್ದಾನೆ. ?""ನಾನು ಅವರನ್ನು ದಂಡಿಸುವೆನು. ಅವರು 
ಒಂದು ಬೆಂಕಿಯಿಂದ ತಪ್ಪಿಸಿಕೊಂಡರೂ ಮತ್ತೊಂದು 
ಬೆಂಕಿಯಿಂದ ಸುಟ್ಟು ಹೋಗುವರು. ನಾನು ಅವರನ್ನು 
ದಂಡಿಸಿದಾಗ, ನಾನೇ ಯೆಹೋವನೆಂದು ನೀನು ತಿಳಿದು 
ಕೊಳ್ಳುವೆ. *ಜನರು ನನ್ನನ್ನು ತೊರೆದು ಅನ್ಯ ದೇವರು 
ಗಳನ್ನು ಆರಾಧಿಸಿದ್ದಕ್ಕಾಗಿ ನಾನು ಆ ದೇಶವನ್ನು ನಾಶ 
ಮಾಡುವೆನು'' ಇವುಗಳನ್ನು ನನ್ನ ಒಡೆಯನಾದ 





ರಿಂದ ಜೆರುಸಲೇಮಿಗೆ ಇನ್ನೂ ಎಷ್ಟು ಹೆಚ್ಚಾಗಿ ಕಷ್ಟಕರ 
ವಾಗಬಹುದೆಂದು ಯೋಚಿಸಿರಿ. ನಾನು ಆ ನಗರದ 
ವಿರುದ್ದವಾಗಿ ಶತ್ರು ಸೈನಿಕರನ್ನು, ಹಸಿವೆ, ರೋಗ ಮತ್ತು 
ಕ್ರೂರ ಜಂತುಗಳನ್ನು ಕಳುಹಿಸುತ್ತೇನೆ. ದೇಶದಲ್ಲಿರುವ 
ಎಲ್ಲಾ ಜನರನ್ನೂ ಪಶುಗಳನ್ನೂ ನಿರ್ಮೂಲ ಮಾಡು 
ವೆನು. ಆದರೆ ಆಶ್ಚರ್ಯಕರವಾಗಿ, ಕೆಲವರು ಅದರಲ್ಲಿ 
ಉಳಿದುಕೊಳ್ಳುವರು, ಪುತ್ರಪುತ್ರಿಯರನ್ನು ನಿಮ್ಮ ಬಳಿಗೆ 
ಜೀವಂತವಾಗಿ ತರಲಾಗುವುದು. ಆ ಜನರು ಎಷ್ಟು ದುಷ್ಟ 
ರೆಂಬುದನ್ನು ಸ್ವತಃ ನೀವೇ ಅರ್ಥಮಾಡಿಕೊಳ್ಳುವಿರಿ. 
ಮತ್ತು ನಾನು ಜೆರುಸಲೇಮಿನ ಮೇಲೆ ಬರಮಾಡಿದ 
ಇಡೀ ಆಪತ್ತಿನ ಬಗ್ಗೆ ನೀವು ಬಹಳವಾಗಿ ನೊಂದ ಕೊಳ್ಳು 
ವಿರಿ. ಅವರು ಜೀವಿಸುವ ರೀತಿ, ದುಷ್ಟತನವನ್ನು ನಡಿ 
ಸುವ ರೀತಿಯನ್ನು ನೀವು ನೋಡುವಿರಿ. ಆಗ ನಾನು 
ಯಾಕೆ ಅವರನ್ನು ಶಿಕ್ಸಿಸುತ್ತೇನೆಂದು ನಿಮಗೆ ಗೊತ್ತಾಗು 
ವದು.'' ಇದು ನನ್ನ ಒಡೆಯನಾದ ಯೆಹೋವನ ನುಡಿ. 
ಯೆಹೋವನ ನುಡಿಯು ನನಗೆ ಬಂತು. ಆತನು 
1೨ ಹೇಳಿದ್ದೇನೆಂದರೆ, *""ನರಪುತ್ರನೇ, ದ್ರಾಕ್ಷಾ 
ಬಳ್ಳಿಯ ಕಟ್ಟಿಗೆಯಿಂದ ಏನಾಗುತ್ತದೆ? ಅದು ಕಾಡಿನಲ್ಲಿ 


ಯೆಹೋವನು ಹೇಳಿದನು. 
16 ಮತ್ತೆ ಯೆಹೋವನ ವಾಕ್ಯವು ನನಗೆ ಬಂತು. 
ಆತನು ಹೇಳಿದ್ದೇನೆಂದರೆ, *""ನರಪುತ್ರನೇ, 
ಜೆರುಸಲೇಮ್‌ ಪಟ್ಟಣಕ್ಕೆ ಅದರ ಅಸಹ್ಯವಾದ ಆಚರಣೆ 
ಗಳ ಬಗ್ಗೆ ಹೇಳು. ದುಷ್ಟತ್ವದ ಕುರಿತು ಅವರಿಗೆ ತಿಳಿಸು. 
3ನೀನು ಏನು ಹೇಳಬೇಕೆಂದರೆ, "ಜೆರುಸಲೇಮಿಗೆ ನನ್ನ 
ದೇವರಾದ ಯೆಹೋವನು ಇಂತೆನ್ನುತ್ತಾನೆ: ನಿನ್ನ ಇತಿಹಾಸ 
ವನ್ನು ನೋಡು. ನೀನು ಕಾನಾನ್‌ನಲ್ಲಿ ಜನಿಸಿರುತ್ತೀ. ನಿನ್ನ 
ತಂದೆಯು ಅಮೋರಿಯನು, ತಾಯಿಯು ಹಿತ್ತಿಯಳು. 
*ಜಿರುಸಲೇಮೇ, ನೀನು ಹುಟ್ಟಿದ ಆ ದಿವಸದಲ್ಲಿ ನಿನ್ನ 
ಹೊಕ್ಕಳ ನಾಳವನ್ನು ಕೊಯ್ಯಲು ಯಾರೂ ಇದ್ದಿಲ್ಲ. ನಿನ್ನ 
ಮೈಯನ್ನು ನೀರು ಹಾಕಿ ಯಾರೂ ತೊಳೆದು ಶುದ್ಧ 
ಮಾಡಿಲ್ಲ. ನಿನ್ನನ್ನು ಯಾರೂ ಉಪ್ಪಿನಿಂದ ಉಜ್ಜಲ್ಲ. 
ಯಾರೂ ನಿನಗೆ ಬಟ್ಟೆ ಸುತ್ತಲಿಲ್ಲ *ಇವುಗಳಲ್ಲಿ ಯಾವು 
ದನ್ನೇ ಮಾಡಲು ನಿನಗೋಸ್ಕರ ಯಾರೂ ಸಾಕಷ್ಟು 
ಮರುಕಪಡಲಿಲ್ಲ. ಜೆರುಸಲೇಮೇ, ನೀನು ಜನಿಸಿದ 
ದಿನದಲ್ಲಿ ನಿನಗೆ ಜನ್ಮವಿತ್ತವರು ನಿನ್ನನ್ನು ಹೊರಗೆ ಬಯಲಿ 
ನಲ್ಲಿ ಎಸೆದುಬಿಟ್ಟರು. ನೀನು ತಿರಸ್ಕರಿಸಲ್ಪಟ್ಟಿದ್ದೆ. 


1053 


6" ಆಗ ನಾನು (ದೇವರು) ಆ ಮಾರ್ಗವಾಗಿ ಹಾದು 
ಹೋಗುವಾಗ ನೀನು ರಕ್ತಮಯವಾಗಿ ಹೊರಳಾಡುತ್ತಾ 
ಬಿದ್ದಿದ್ದೆ. ಆಗ ನಾನು ""ಜೀವಿಸು'' ಅಂದೆನು. ಹೌದು, 
ನೀನು ರಕ್ತದಲ್ಲಿ ಮುಳುಗಿದ್ದೀ. ಆಗ ನಾನು ""ಜೀವಿಸು'' 
ಅಂದೆನು.?ನಾನು ಹೊಲದಲ್ಲಿ ಸಸಿಯು ಹೇಗೆ ಬೆಳೆಯು 
ತ್ತದೋ ಹಾಗೆಯೇ ನೀನು ಬೆಳೆಯಲು ಸಹಾಯ ಮಾಡಿ 
ದೆನು. ನೀನು ಬೆಳೆಯುತ್ತಾ ಯೌವನದ ಹೊಸ್ತಿಲಲ್ಲಿ 
ಕಾಲಿಟ್ಟ ಹೆಂಗಸಿನಂತಾದೆ. ನಿನಗೆ ಮುಟ್ಟು ಪ್ರಾರಂಭ 
ವಾಯಿತು. ನಿನ್ನ ಸ್ತನಗಳು ಬೆಳೆದವು. ಕೂದಲುಗಳು 
ಬೆಳೆದವು. ಆದರೂ ನೀನು ಬಟ್ಟೆಯಿಲ್ಲದವಳಾಗಿ ಬೆತ್ತಲೆ 
ಯಾಗಿದ್ದೆ. *ನಾನು ಮತ್ತೆ ಹಾದುಹೋಗುವಾಗ ನಿನ್ನನ್ನು 
ನೋಡಲಾಗಿ ನೀನು ಸಂಭೋಗಿಸಲು ತಯಾರಾಗಿದ್ದೀ. 
ನಾನು ನನ್ನ ಹೊದಿಕೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ 
ಬೆತ್ತಲೆ ದೇಹವನ್ನು ಮುಚ್ಚಿದೆನು. ನಿನ್ನನ್ನು ವಿವಾಹ 
ವಾಗಲು ಮಾತುಕೊಟ್ಟೆನು. ನಾನು ನಿನ್ನೂಡನೆ ಒಡಂ 
ಬಡಿಕೆ ಮಾಡಿಕೊಂಡೆನು. ಆಗ ನೀನು ನನ್ನವಳಾದೆ.''' 
ಇದು ನನ್ನ ಒಡೆಯನಾದ ಯೆಹೋವನ ನುಡಿ. ?"""ನಾನು 
ನಿನ್ನನ್ನು ನೀರಿನಲ್ಲಿ ತೊಳೆದನು. ನಿನ್ನ ರಕ್ತವನ್ನು ತೊಳೆ 
ದನು. ನಿನ್ನ ಮೈಗೆ ಎಣ್ಣೆ ಹಚ್ಚಿ ಉಜ್ಜಿದೆನು. 10ನಿನಗೆ ಅಂದ 
ವಾದ ಉಡುಪನ್ನು ಕೊಟ್ಟು ಕಾಲಿಗೆ ನಯವಾದ ಚರ್ಮದ 
ಕೆರಗಳನ್ನು ಕೊಟ್ಟೆನು. ನಿನ್ನ ತಲೆಗೆ ನಾರುಮಡಿಯ ತಲೆ 
ಕಟ್ಟನ್ನು ಕೊಟ್ಟೆನು ಮತ್ತು ನಿನಗೆ ರೇಷ್ಮೆಯ ಬಟ್ಟೆಯನ್ನು 
ಹೊದಿಸಿದೆನು. 

11 ಆನಂತರ ನಿನಗೆ ಕೆಲವು ಆಭರಣಗಳನ್ನು ಕೊಟ್ಟಿನು. 
ನಿನ್ನ ತೋಳುಗಳಿಗೆ ತೋಳುಕಟ್ಟುಗಳನ್ನು, ಕುತ್ತಿಗೆಗೆ ಹಾರ 
ವನ್ನು ತೊಡಿಸಿದೆನು. ನಿನಗೆ ಮೂಗುತಿ, ಕಿವಿಗೆ ಕಿವಿ 
ಯುಂಗುರಗಳನ್ನು ಮತ್ತು ಒಂದು ಅಂದವಾದ ಕಿರೀಟ 
ವನ್ನು ಧರಿಸಲು ಕೊಟ್ಟೆನು. '3ನಿನ್ನ ಚಿನ್ನ, ಬೆಳ್ಳಿ ಆಭರಣ, 
ನಾರುಮಡಿ, ರೇಷ್ಮೆ ಮತ್ತು ಕಸೂತಿ ಹಾಕಿದ ಬಟ್ಟೆಗಳಲ್ಲಿ 
ನೀನು ಸುಂದರಳಾಗಿ ಕಾಣಿಸುತ್ತಿದ್ದೀ. ನೀನು ಉತ್ತಮ 
ವಾದ ಆಹಾರವನ್ನು ಊಟಮಾಡಿದೆ: ಉತ್ತಮ ಗೋಧಿ 
ಹಿಟ್ಟು ಜೇನುತುಪ್ಪ ಮತ್ತು ಆಲೀವ್‌ ಎಣ್ಣೆ. ನೀನು 
ಅತ್ಯಂತ ಸುಂದರಿಯಾಗಿರುವೆ. ಮತ್ತು ನೀನು ರಾಣಿ 
ಯಾಗಿರುವೆ. "ಹೌದು, ನೀನು ನಿನ್ನ ಸಂಪೂರ್ಣವಾದ 
ಸೌಂದರ್ಯಕ್ಕಾಗಿ ಜನಾಂಗಗಳ ಮಧ್ಯದಲ್ಲಿ ಹೆಸರುವಾಸಿ 
ಯಾಗಿರುವೆ. ಯಾಕೆಂದರೆ ನಾನು ನಿನ್ನನ್ನು ಅತ್ಯಂತ 
ಸೌಂದರ್ಯವತಿಯನ್ನಾಗಿ ಮಾಡಿದೆನು.''' ಇವುಗಳನ್ನು 
ನನ್ನ ಒಡೆಯನಾದ ಯೆಹೋವನು ಹೇಳಿದನು. 


ಯೆಹೆಜ್ಯೇಲ 16:6-26 


ಯಂತೆ ನಡೆದುಕೊಂಡಿ. ನೀನು ನಿನ್ನನ್ನು ಅವರಿ 
ಗೊಪ್ಪಿಸಿದ್ದೀ. '"ನೀನು ನಿನ್ನ ಬಟ್ಟೆಗಳಲ್ಲಿ ಕೆಲವನ್ನು ತೆಗೆದು 
ಕೊಂಡು ನಿನ್ನ ಪೂಜಿಸುವ ಸ್ಥಳಗಳನ್ನು ವರ್ಣರಂಜಿತವ 
ನ್ನಾಗಿ ಮಾಡಿದೆ ಮತ್ತು ಆ ಸ್ಥಳಗಳಲ್ಲಿ ನೀನು ಸೂಳೆಯಂತೆ 
ವರ್ತಿಸಿದೆ. ಹಾದುಹೋಗವ ಪ್ರತಿಯೊಬ್ಬ ಗಂಡಸಿಗೂ 
ನೀನು ನಿನ್ನನ್ನು ಒಪ್ಪಿಸಿಕೊಟ್ಟೆ. ನಾನು ನಿನಗೆ ಕೊಟ್ಟ 
ಬೆಳ್ಳಿಬಂಗಾರಗಳ ಆಭರಣಗಳಿಂದ ನೀನು ಗಂಡು ವಿಗ್ರಹ 
ಗಳನ್ನು ಮಾಡಿಕೊಂಡು ಅವುಗಳೊಂದಿಗೆ ಸೂಳೆಯಂತೆ 
ವರ್ತಿಸಿದೆ. ನಂತರ ನೀನು ಅಂದವಾದ ಬಟ್ಟೆಯಿಂದ 
ಆ ವಿಗ್ರಹಗಳಿಗೆ ಹೊದಿಸಿದೆ. ನಾನು ನಿನಗೆ ಕೊಟ್ಟಿದ್ದ 
ಧೂಪ, ಪರಿಮಳ ದ್ರವ್ಯವನ್ನು ನೀನು ಆ ವಿಗ್ರಹಗಳ 
ಮುಂದೆ ಹಾಕಿದಿ. ನಾನು ನಿನಗೆ ರೊಟ್ಟಿ ಜೀನು ಮತ್ತು 
ಎಣ್ಣೆ ಯನ್ನು ಕೊಟ್ಟಿದ್ದೆನು. ಆದರೆ ನೀನು ಆ ಆಹಾರವನ್ನು 
ಮೂರ್ತಿಗಳಿಗೆ ಕೊಟ್ಟೆ. ಆ ಸುಳ್ಳುದೇವರುಗಳನ್ನು 
ಮೆಚ್ಚಿಸುವದಕೋಸ್ಕರ ನೀನು ಅವುಗಳನ್ನು ಸುಗಂಧ 
ವಾಸನೆಯ ಕಾಣಿಕೆಯಂತೆ ಅರ್ಪಿಸಿದೆ.'' ನನ್ನ ಒಡೆಯ 
ನಾದ ಯೆಹೋವನು ಈ ಸಂಗತಿಗಳನ್ನು ಹೇಳಿದನು. 

ದೇವರು ಹೇಳಿದ್ದೇನೆಂದರೆ, ""ನನ್ನ ಮಕ್ಕಳಾಗಿದ್ದ 
ನಿನ್ನ ಪುತ್ರಪುತ್ರಿಯರನ್ನು ನೀನು ತೆಗೆದುಕೊಂಡು ಅವ 
ರನ್ನು ಆಹಾರವನ್ನಾಗಿ ವಿಗ್ರಹಗಳಿಗೆ ಯಜ್ಞ ಅರ್ಪಿಸಿದೆ. 
ನಿನ್ನ ಸೂಳೆತನವು ಸಾಕಾಗಿರಲಿಲ್ಲವೇ? 21ನೀನು ನನ್ನ 
ಗಂಡು ಮಕ್ಕಳನ್ನು ಸಂಹರಿಸಿ ಬೆಂಕಿಯಲ್ಲಿ ದಾಟಿಸಿ ಆ 
ಸುಳ್ಳುದೇವರಿಗೆ ಕೊಟ್ಟೆ ನಿನ್ನ ಅಸಹ್ಯಕೃತ್ಯಗಳನ್ನೂ ಸೂಳೆ 
ಯಂತೆ ವರ್ತಿಸುತ್ತಿರುವುದನ್ನೂ ನಿನ್ನ ಎಳೆತನದ ಸಮಯ 
ವನ್ನೂ ಮತ್ತು ನಿನ್ನ ಸ್ವಂತ ರಕ್ತದಲ್ಲಿ ಬೆತ್ತಲೆಯಾಗಿ 
ಹೊರಳಾಡುತ್ತಿದ್ದುದನ್ನೂ ನೀನು ಮರೆತುಬಿಟ್ಟೆ 

23°" ಜಿರುಸಲೇಮೇ, ಎಂಥಾ ಭಯಂಕರ, ಅದು ನಿನ 
ಗೆಂಥಾ ಭಯಂಕರವಾಗಿರುವುದು'' ಎನ್ನುತ್ತಾನೆ ನನ್ನ 
ಒಡೆಯನಾದ ಯೆಹೋವನು. *""ನೀನು ಎಲ್ಲಾ ದುಷ್ಟ 
ಕಾರ್ಯಗಳನ್ನು ಮಾಡಿದ ನಂತರ ಸುಳ್ಳು ದೇವರುಗಳಿ 
ಗಾಗಿ ಎತ್ತರವಾದ ಸ್ಥಳಗಳಲ್ಲಿ ನೀನು ಹೆಚ್ಚು 
ಪೂಜಾಸ್ಥಳಗಳನ್ನು ಮಾಡಿದೆ. ಪ್ರತಿಯೊಂದು ರಸ್ತೆಯ 
ಚೌಕಗಳಲ್ಲಿ ಅನ್ಯದೇವರುಗಳಿಗಾಗಿ ಪೂಜಾಸ್ಥಳಗಳನ್ನು 
ಮಾಡಿದೆ. 

ಪ್ರತೀ ರಸ್ತೆಯ ಪ್ರಾರಂಭದಲ್ಲಿ ಅಂಥಾ ಪೂಜಾ 
ಸ್ಥಳಗಳನ್ನು ನಿರ್ಮಿಸಿದ್ದೀ. ನೀನು ನಿನ್ನ ಸೌಂದರ್ಯವನ್ನು 
ಹಾಳು ಮಾಡಿಕೊಂಡಿ. ನೀನು ಅಸಹ್ಯವಾದ ಕಾರ್ಯ 
ಗಳನ್ನು ಮಾಡಲು ನಿನ್ನ ಸೌಂದರ್ಯವನ್ನು ಬಳಸಿಕೊಂಡೆ. 





ದೇವರು ಇಂತೆಂದನು: ""ನೀನು ನಿನ್ನ ಸೌಂದ 
ರ್ಯದ ಮೇಲೆ ಭರವಸೆ ಉಳ್ಳವಳಾಗಿದ್ದೀ. ನಿನ್ನ 
ಪ್ರಖ್ಯಾತಿಯಿಂದಾಗಿ ನನಗೆ ಅಪನಂಬಿಗಸ್ತಳಾದಿ. ನಿನ್ನನ್ನು 
ಹಾದು ಹೋಗುವ ಪ್ರತಿವ್ಯಕ್ತಿಯೊಂದಿಗೆ ನೀನು ವೇಶ್ಯೆ 


ಹಾದಿಯಲ್ಲಿ ಹೋಗುವ ಪ್ರತಿಯೊಬ್ಬ ಗಂಡಸಿಗೂ ನೀನು 
ಲೈಂಗಿಕ ತೃಪ್ತಿ ನೀಡಿ ನಿನ್ನ ಸೂಳೆ ತನವನ್ನು ಹೆಚ್ಚಿಸಿಕೊಂಡೆ. 
26ಬಳಿಕ ನಿನ್ನ ನೆರೆಯವರೂ ಆತೀ ಕಾಮುಕರೂ ಆಗಿದ್ದ 
ಈಜಿಪ್ಪಿನವರ ಬಳಿಗೆ ನೀನು ಹೋದೆ. ನನ್ನನ್ನು 


ಯೆಹೆಜ್ಯೇಲ 16:27-46 


ಕೋಪಗೊಳಿಸುವದಕ್ಕಾಗಿ ನೀನು ಅವರೊಂದಿಗೆ ಹಲ 
ವಾರು ಸಲ ಲೈಂಗಿಕ ಸಂಪರ್ಕ ಮಾಡಿದೆ. 27ಆಗ ನಾನು 
ನಿನ್ನನ್ನು ಶಿಕ್ಚಿಸಿದೆನು. ನಾನು ನಿನಗೆ ಕೊಟ್ಟ ದೇಶದಿಂದ 
ಸ್ವಲ್ಪ ಭಾಗವನ್ನು ಕಿತ್ತುಕೊಂಡೆನು. ನಿನ್ನ ಶತ್ರುಗಳಾದ 
ಫಿಲಿಷ್ಟಿಯರ ಹೆಣ್ಣುಮಕ್ಕಳು ನಿನ್ನೊಂದಿಗೆ ತಮಗೆ ಇಷ್ಟ 
ಬಂದಂತೆ ವರ್ತಿಸಲುಬಿಟ್ಟಿನು. ನಿನ್ನ ಕೆಟ್ಟ ಕಾರ್ಯಗಳನ್ನು 
ನೋಡಿ ಅವರೂ ಅಚ್ಚರಿಗೊಂಡರು. 28ಆ ಬಳಿಕ ನೀನು 
ಅಶ್ಯೂರದವರೊಂದಿಗೆ ಸಂಭೋಗಿಸಲು ಹೋದಿ. 
ನೀನು ತೃಪ್ತಿಗೊಳ್ಳುವಷ್ಟು ಆನಂದ ಸಿಗಲಿಲ್ಲ. ನೀನು 
ಎಂದೂ ತೃಪ್ತಿಗೊಂಡವಳಲ್ಲ. ಆದ್ಧರಿಂದ ನೀನು 
ವ್ಯಾಪಾರದ ದೇಶವಾದ ಬಾಬಿಲೋನಿನ ಕಡೆಗೆ ಮುಖ 
ಮಾಡಿಕೊಂಡೆ. ಆದರೂ ನೀನು ತೃಪ್ತಿ ಪಡೆಯಲಿಲ್ಲ. 
ನಾಚಿಕೆಯಿಲ್ಲದೆ ಸೂಳೆಯಂತೆ ನೀನು ಮಾಡಿದ ಈ 
ಎಲ್ಲಾ ಕಾರ್ಯಗಳಿಂದ ನಾನು ನಿನ್ನ ವಿರುದ್ಧ ಕೋಪ 
ದಿಂದ ತುಂಬಿರುವೆ.'' ನನ್ನ ಒಡೆಯನಾದ ಯೆಹೋವನು 
ಈ ಸಂಗತಿಗಳನ್ನು ಹೇಳಿದನು. 

*'ದೇವರು ಹೇಳಿದ್ದೇನೆಂದರೆ, ""ಆದರೆ ನೀನು 
ವೇಶ್ಯೆಯ ಹಾಗೆ ಪೂರ್ಣವಾಗಿರಲಿಲ್ಲ. ನೀನು ಎತ್ತರದ 
ಪೂಜಾಸ್ಥಳಗಳನ್ನು ಪ್ರತೀ ರಸ್ತೆಯ ಪ್ರಾರಂಭದಲ್ಲಿಯೂ 
ರಸ್ತೆಯ ಮೂಲೆಗಳಲ್ಲಿಯೂ ಯಜ್ಞವೇದಿಕೆಗಳನ್ನು ಕಟ್ಟಿ 
ಸಿರುವೆ. ಆ ಎಲ್ಲಾ ಪುರುಷರೊಂದಿಗೆ ನೀನು ಸಂಭೋಗಿ 
ಸಿರುವೆ. ಆದರೆ ಸೂಳೆಯಂತೆ ಅವರಿಂದ ನೀನು ಹಣ 
ಪಡಕೊಳ್ಳಲಿಲ್ಲ. 3 ವ್ಯಭಿಚಾರಿಣಿಯೇ, ನೀನು ನಿನ್ನ ಸ್ವಂತ 
ಗಂಡನಿಗಿಂತ ಪರಪುರುಷನನ್ನೇ ಹೆಚ್ಚಾಗಿ ಆಶಿಸುವವ 
ಳಾಗಿರುವೆ. ವೇಶ್ಯೆಯರು ತಮ್ಮೊಡನೆ ಕೂಡುವದಕ್ಕಾಗಿ 
ಪುರುಷರಿಂದ ಹಣ ವಸೂಲಿ ಮಾಡುವರು. ಆದರೆ ನಿನ್ನ 
ಮಿಂಡರಿಗೆ ನೀನೇ ಹಣವನ್ನು ಕೊಟ್ಟಿರುವೆ. ನಿನ್ನೊಂದಿಗೆ 
ಸಂಭೋಗ ಮಾಡಲು ನೀನೇ ಅವರಿಗೆ ಹಣವನ್ನು ಕೊಟ್ಟಿ 
ರುವೆ. ನೀನು ಸೂಳೆಯರಿಗೇ ವಿರುದ್ಧವಾಗಿ ನಡೆದಿ 
ರುವೆ. ಅವರು ಪುರುಷರಿಂದ ಹಣ ತೆಗೆದುಕೊಳ್ಳುವಾಗ 
ನೀನೇ ಅವರಿಗೆ ಹಣ ಕೊಟ್ಟಿರುವೆ.'' 

35ಸೂಳೆಯೇ, ಯೆಹೋವನ ಸಂದೇಶವನ್ನು ಕೇಳು: 
ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 
“ನಿನ್ನ ಅತಿಯಾದ ಶರೀರದಾಶೆಯಿಂದಾಗಿ, ನಿನ್ನ ಬೆತ್ತ 
ಲೆಯ ದೇಹವನ್ನು ನೋಡಿ ನಿನ್ನೊಂದಿಗೆ ಲೈಂಗಿಕ 
ಸಂಬಂಧವನ್ನು ಹೊಂದಲು ನೀನು ನಿನ್ನ ಪ್ರಿಯರಿಗೂ, 
ನಿನ್ನ ಹೊಲಸು ದೇವರುಗಳಿಗೂ ಅವಕಾಶಮಾಡಿಕೊಟ್ಟೆ. 
ನೀನು ನಿನ್ನ ಮಕ್ಕಳನ್ನು ಕೊಂದು ಅವರ ರಕ್ತವನ್ನು ಸುರಿಸಿ 
ರುತ್ತೀ. ಇದು ಆ ಹೊಲಸು ದೇವರುಗಳಿಗೆ ನೀನು ಕೊಟ್ಟ 
ದಾನ. 3'ಈ ಕಾರಣದಿಂದ, ನೀನು ಸುಖ ಕೊಟ್ಟಿರುವ 
ನಿನ್ನ ಎಲ್ಲಾ ಪ್ರಿಯರನ್ನು ಅಂದರೆ ಈಗಿನ ಪ್ರಿಯರನ್ನು 
ಮತ್ತು ನೀನು ತಿರಸ್ಕರಿಸಿರುವ ಹಿಂದಿನ ಪ್ರಿಯರನ್ನೂ 





1054 


ಒಟ್ಟಾಗಿ ಸೇರಿಸಿ, ನಿನ್ನ ಬೆತ್ತಲೆತನವನ್ನು ಅವರು 
ನೋಡುವಂತೆ ಮಾಡುವೆನು. ಅವರು ನಿನ್ನನ್ನು ಪೂರ್ತಿ 
ಯಾಗಿ ನೋಡುವರು. ಬಳಿಕ, ಕೊಲೆಗಾರ್ತಿಯರೂ 
ವ್ಯಭಿಚಾರಿಣಿಯರೂ ಶಿಕ್ಸಿಸಲ್ಪಡುವಂತೆ ನಾನು ನಿನ್ನನ್ನು 
ದಂಡಿಸುವೆನು. ನನ್ನ ಭಯಂಕರವಾದ ಕೋಪದಿಂದ 
ನಿನಗೆ ಮರಣ ದಂಡನೆಯನ್ನು ವಿಧಿಸುವೆನು. ೨ಆ ನಿನ್ನ 
ಮಿಂಹಂದಿರಿಗೆ ನಿನ್ನನ್ನು ಬಿಟ್ಟುಕೊಡುವೆನು. ಅವರು ನಿನ್ನ 
ದಿಬ್ಬಗಳನ್ನು ನಾಶಮಾಹುವರು ಮತ್ತು ಪೂಜಾಯಜ್ಞ 
ವೇದಿಕೆಗಳನ್ನು ಕೆಡವಿ ಹಾಕುವರು. ನಿನ್ನ ಬಟ್ಟೆಗಳನ್ನು 
ಕಿತ್ತುಕೊಳ್ಳುವರು ಮತ್ತು ಚಂದವಾದ ಅಭರಣಗಳನ್ನು 
ತೆಗೆದುಕೊಂಡು ಹೋಗುವರು. ಮತ್ತು ನಿನ್ನನ್ನು ಬೆತ್ತಲೆ 
ಯಾಗಿ ಮಾಡುವರು. “ನಿನ್ನನ್ನು ಕಲುಗಳಿಂದ ಕೊಲ್ಲು 
ವದಕ್ಕಾಗಿ ಅವರು ಜನರನ್ನು ಒಂದುಗೂಡಿಸುವರು. 
ಬಳಿಕ ಅವರು ನಿನ್ನನ್ನು ಖಡ್ಗಗಳಿಂದ ತುಂಡುತುಂಡಾಗಿ 
ಕತ್ತರಿಸುವರು. *' ಬಳಿಕ, ಅನೇಕ ಸ್ತ್ರೀಯರು ನೋಡ 
ಲೆಂದು ನಿನ್ನ ಮನೆಗಳನ್ನು ಸುಟ್ಟು, ನಿನ್ನನ್ನು ದಂಡಿಸುವರು. 
ನೀನು ಸೂಳೆಯಂತೆ ಜೀವಿಸುವದನ್ನು ನಾನು ನಿಲ್ಲಿಸು 
ವೆನು. ನೀನು ನಿನ್ನ ಮಿಂಡಂದರಿಗೆ ಹಣ ಕೊಡುವದನ್ನು 
ನಿಲ್ಲಿಸುತ್ತೇನೆ. “ಬಳಿಕ ನಿನ್ನ ಮೇಲೆ ನನಗಿರುವ ಕೋಪ 
ವನ್ನು ತೊಲಗಿಸುವೆನು; ನಾನು ಶಾಂತನಾಗುವೆನು; ಆ 
ಬಳಿಕ ನಾನು ಸಿಟ್ಟುಗೊಳ್ಳುವುದೇ ಇಲ್ಲ. ಇವೆಲ್ಲಾ ಯಾಕೆ 
ಸಂಭವಿಸಬೇಕು? ಯಾಕೆಂದರೆ ನೀನು ಎಳೆಯವ 
ಳಾಗಿದ್ದಾಗ ಏನು ಸಂಭವಿಸಿತೆಂದು ಮರೆತು ಬಿಟ್ಟಿರುತ್ತೀ. 
ನೀನು ಕೆಟ್ಟ ಕೆಲಸಗಳನ್ನು ಮಾಡಿ ನಾನು ಕೋಪಿಸಿ 
ಕೊಳ್ಳುವಂತೆ ಮಾಡಿದ್ದೀ. ಆದುದರಿಂದ ಆ ಕೆಟ್ಟಕಾರ್ಯ 
ಮಾಡಿದ್ದಕ್ಕಾಗಿ ನಿನ್ನನ್ನು ಶಿಕ್ಸಿಸಬೇಕಾಗಿ ಬಂತು. ನೀನು 
ಅದಕ್ಕಿಂತಲೂ ಭಯಂಕರ ಕಾರ್ಯ ನಡಿಸಲು ಯೋಜನೆ 
ಹಾಕಿಕೊಂಡಿದ್ದೀ.'' ಇವು ನನ್ನ ಒಡೆಯನಾದ 
ಯೆಹೋವನ ನುಡಿಗಳು. 

“" ಜ್ಞಾನೋಕ್ತಿಗಳನ್ನು ಉಲ್ಲೇಖಿಸಲು ಇಚ್ಛಿಸುವ ಪ್ರತಿ 
ಯೊಬ್ಬನು ನಿನ್ನ ವಿರುದ್ದವಾಗಿ ಇದನ್ನು ಉಲ್ಲೇಖಿಸುವನು: 
"ತಾಯಿಯಂತೆ ಮಗಳು.' ನೀನು ನಿನ್ನ ತಾಯಿಯ 
ಮಗಳು. ನೀನು ನಿನ್ನ ಗಂಡನನ್ನು ಮತ್ತು ಮಕ್ಕಳನ್ನು 
ತಿರಸ್ಕರಿಸಿರುವೆ. ನೀನು ನಿನ್ನ ಸಹೋದರಿಯಂತಿರುವೆ. 
ನೀವು ನಿಮ್ಮ ಗಂಡಂದಿರನ್ನೂ ಮಕ್ಕಳನ್ನೂ ತಿರಸ್ಕರಿಸಿದಿರಿ. 
ನೀವು ನಿಮ್ಮನ್ನು ಹೆತ್ತವರ ತರಹ ಇದ್ದೀರಿ. ನಿಮ್ಮ ತಾಯಿ 
ಹಿತ್ತಿಯಳಾಗಿದ್ದಳು. ನಿಮ್ಮ ತಂದೆಯು ಅಮೋರಿಯದವ 
ನಾಗಿದ್ದನು. 

“ನಿನ್ನ ಅಕ್ಕ ಸಮಾರ್ಯಳು. ಆಕೆಯು ನಿನ್ನ ಉತ್ತರ 
ದಿಕ್ಕಿನಲ್ಲಿ ತನ್ನ ಹೆಣ್ಣು ಮಕ್ಕಳೊಂದಿಗೆ (ಪಟ್ಟಣಗಳು) ವಾಸ 
ಮಾಡಿದ್ದಳು. ನಿನ್ನ ತಂಗಿಯು ಸೊದೋಮಳು. ಆಕೆ ನಿನ್ನ 
ದಕ್ಷಿಣದಲ್ಲಿ ತನ್ನ ಹೆಣ್ಣುಮಕ್ಕಳೊಂಡಿಗೆ (ಪಟ್ಟಣಗಳು) 


1055 


ವಾಸಿಸಿದ್ದಳು. “'ಅವರಿಗಿಂತಲೂ ಹೆಚ್ಚು ಕೆಟ್ಟು ಹೋಗಲು 
ನಿನಗೆ ಸ್ವಲ್ಪ ಸಮಯವೇ ಸಾಕಾಯಿತು. ಅವರಿಗಿಂತಲೂ 
ಭಯಂಕರವಾದ ಕೆಲಸಗಳನ್ನೂ ನೀನು ಮಾಡಿರುವಿ. 
ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜೀವ 
ದಾಣೆ, ನಿನ್ನ ತಂಗಿಯಾದ ಸೊದೋಮಳು ಮತ್ತು 
ಆಕೆಯು ಹೆಣ್ಣಮಕ್ಕಳು ನೀನು ನಡಿಸಿದಷ್ಟು ದುಷ್ಟತ್ವವನ್ನು 
ನಡಿಸಲಿಲ್ಲ.'' 

“ದೇವರು ಹೇಳಿದ್ದೇನೆಂದರೆ, ""ನಿನ್ನ ತಂಗಿ 
ಸೊದೋಮ್‌ ಮತ್ತು ಆಕೆಯ ಹೆಣ್ಣುಮಕ್ಕಳು ಕೊಬ್ಬಿದ 
ಕಣ್ಣುಳ್ಳವರಾಗಿದ್ದರು. ಅವರಿಗೆ ತಿನ್ನಲು ಬೇಕಾದಷ್ಟಿತ್ತು. 
ಅವರು ಶಾಂತಿಕರವಾದ ಸುಭದ್ರತೆಯಲ್ಲಿ ಜೀವಿಸಿದರು. 
ಅವರು ಬಡವರಿಗೆ ಸಹಾಯ ಮಾಡಲಿಲ್ಲ. ಸೊದೋ 
ಮಿಗೂ ಮತ್ತು ಆಕೆಯ ಹೆಣ್ಣು ಮಕ್ಕಳಿಗೂ ಅತಿರೇಕ 
ಜಂಭವು ಬಂದು ಭಯಂಕರ ಕೃತ್ಯಗಳನ್ನು ನನ್ನ 
ಮುಂದೆಯೇ ಮಾಡಿದರು. ಆದ್ದರಿಂದ ನಾನು ಅವರನ್ನು 
ನನ್ನಿಂದ ದೂರ ಮಾಡಿದೆನು.'' 

5!ದೇವರು ಹೇಳಿದ್ದೇನೆಂದರೆ: ""ನೀನು ಮಾಡಿದ 
ದುಷ್ಕೃತ್ಯಗಳ ಅರ್ಧದಷ್ಟು ಸಮಾರ್ಯವು ಮಾಡಿತ್ತು 
ಸಮಾರ್ಯದವರಿಗಿಂತಲೂ ಹೆಚ್ಚಾದ ಭಯಂಕರ ಕೃತ್ಯ 
ಗಳನ್ನು ನೀನು ಮಾಡಿರುತ್ತೀ. ನಿನ್ನ ಅಕ್ಕ ತಂಗಿಯರಿಗಿಂತ 
ಹೆಚ್ಚಾಗಿ ನೀನು ದುಷ್ಕೃತ್ಯಗಳನ್ನು ಮಾಡಿರುತ್ತೀ. 
ಸಮಾರ್ಯ ಮತ್ತು ಸೊದೋಮ್‌ ನಿನ್ನೊಂದಿಗೆ 
ಹೋಲಿಸಿ ನೋಡಿದರೆ ಅವು ಒಳ್ಳೆಯ ಪಟ್ಟಣಗಳಂತೆ 
ತೋರಿ ಬರುತ್ತವೆ. *`ಆದುದರಿಂದ ನಿನ್ನ ಅವಮಾನವನ್ನು 
ನೀನು ಸಹಿಸಿಕೊಳ್ಳಬೇಕು. ನಿನಗಿಂತ ನಿನ್ನ ಸಹೋದರಿ 
ಯರು ನೀತಿವಂತರಂತೆ ತೋರುತ್ತಾರೆ. ಯಾಕೆಂದರೆ ನಿನ್ನ 
ಪಾಪಗಳು ಬಹಳ ಅಸಹ್ಯವಾಗಿದ್ದವು. ಆದ್ದರಿಂದ ನಿನಗೆ 
ಅವಮಾನವಾಗಲೇಬೇಕು; ನೀನು ನಾಚಿಕೆಯನ್ನು 
ಅನುಭವಿಸಲೇಬೇಕು ಯಾಕೆಂದರೆ ನೀನು ನಿನ್ನ 
ಸಹೋದರಿಯರನ್ನು ನಿರಪರಾಧಿಗಳಾಗಿ ಕಾಣುವಂತೆ 
ಮಾಡಿರುವೆ.'' 

ದೇವರು ಹೇಳಿದ್ದೇನೆಂದರೆ: "ಸೊದೋಮ್‌ ಮತ್ತು 
ಅದರ ಸುತ್ತಲೂ ಇದ್ದ ನಗರಗಳನ್ನು ನಾನು ನಾಶ ಮಾಡಿ 
ದೆನು. ನಾನು ಸಮಾರ್ಯವನ್ನು ನಾಶಮಾಡಿದೆನು. ಮತ್ತು 
ಜೆರುಸಲೇಮೇ, ನಾನು ನಿನ್ನನ್ನು ನಾಶಮಾಡುವೆ. ಆದರೆ 
ನಾನು ತಿರುಗಿ ಆ ಪಟ್ಟಣಗಳನ್ನು ಕಟ್ಟುವೆನು. ಜೆರುಸ 
ಲೇಮೇ, ನಾನು ನಿನ್ನನ್ನೂ ಕಟ್ಟುವೆನು. 51ಆಗ, ನೀನು 
ಮಾಡಿದ ಭಯಂಕರ ಕೃತ್ಯಗಳನ್ನು ನಿನ್ನ ನೆನಪಿಗೆ ತಂದು 
ಕೊಳ್ಳುವೆ. ಆಗ ನೀನು ನಾಚಿಕೆಪಡುವಿ. ಅದೇ 
ಸಮಯದಲ್ಲಿ ನೀನು ನಿನ್ನ ಸಹೋದರಿಯರನ್ನು ಸಂತೈ 
ಸುವೆ. 5ಆಗ ನೀನೂ ನಿನ್ನ ಸಹೋದರಿಯರೂ ತಿರುಗಿ 
ಕಟ್ಟಲ್ಪಡುವಿರಿ. ಸೊದೋಮಳೂ ಆಕೆಯ ಸುತ್ತಲಿರುವ 


ಯೆಹೆಜ್ಯೇಲ 16:47-17:3 


ಪಟ್ಟಣಗಳೂ, ಸಮಾರ್ಯಳು ಮತ್ತು ಆಕೆಯ ಸುತ್ತಲಿ 
ರುವ ಪಟ್ಟಣಗಳೆಲ್ಲಾ ತಿರುಗಿ ಕಟ್ಟಲ್ಪಡುವವು.'' 

36ದೇವರು ಹೇಳಿದ್ದೇನೆಂದರೆ, ""ಹಿಂದೆ, ನೀನು ಜಂಭ 
ದಿಂದ ನಿನ್ನ ತಂಗಿ ಸೊದೋಮಳ ವಿಷಯವಾಗಿ ಗೇಲಿ 
ಮಾಡಿದ್ದೀ. ಹಾಗೆ ನೀನು ತಿರುಗಿ ಮಾಡುವದಿಲ್ಲ, 'ಈಗಿ 
ನಂತೆ, ನಿನ್ನ ದುಷ್ಟತನವು ಹೊರಬರುವುದಕ್ಕಿಂತ ಮೊದಲು 
ನೀನು ಅದನ್ನು ಮಾಡಿದೆ. ಈಗ ಎದೋಮಿನ ಹೆಣ್ಣು 
ಮಕ್ಕಳು (ಪಟ್ಟಣಗಳು) ಮತ್ತು ಆಕೆಯ ನೆರೆಯವರು 
ನಿನ್ನನ್ನು ಗೇಲಿ ಮಾಡುವರು. ಫಿಲಿಷ್ಟಿಯರ ಹೆಣ್ಣುಮಕ್ಕಳು 
ಸಹ ನಿನ್ನನ್ನು ಗೇಲಿ ಮಾಡುವರು. ನಿನ್ನ ಸುತ್ತಲೂ 
ಇರುವವರು ನಿನ್ನನ್ನು ಕಡೆಗಾಣಿಸುವರು. ಈಗ ನೀನು 
ಮಾಡಿದ ಭಯಂಕರ ಕೃತ್ಯಗಳ ಸಲುವಾಗಿ ಶಿಕ್ಷೆ ಅನುಭವಿ 
ಸಲೇಬೇಕು.'' ಇದು ಒಡೆಯನಾದ ಯೆಹೋವನ ನುಡಿ. 

59ವ್ರ್ಯ ಮಾತುಗಳನ್ನು ನನ್ನ ಒಡೆಯನಾದ ಯೆಹೋ 
ವನು ಹೇಳಿದನು. ""ನೀನು ಮಾಡಿರುವದನ್ನು ನಾನೂ 
ನಿನಗೆ ಮಾಡುವೆನು. ನೀನು ನಿನ್ನ ಮದುವೆ ಒಡಂಬಡಿಕೆ 
ಯನ್ನು ಮುರಿದುಬಿಟ್ಟೇ. ನಮ್ಮ ಒಡಂಬಡಿಕೆಗೆ ನೀನು 
ಮಹತ್ವ ಕೊಡಲಿಲ್ಲ. ಉಟ ದರೆ ನೀನು ಎಳೆಯವಳಾಗಿ 
ದ್ಹಾಗ ನಿನ್ನೊಡನೆ ನಾನು ಮಾಡಿಕೊಂಡ ಒಡಂಬಡಿಕೆ 
ಯನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ಮತ್ತು ನಾನು 
ಅದನ್ನು ಶಾಶ್ವತವಾದ ಒಹಂಬಡಿಕೆಯನ್ನಾಗಿ ಮಾಡು 
ವೆನು. 6! ನಿನ್ನ ಅಕ್ಕ ತಂಗಿಯಂದಿರನ್ನು ನಾನು ನಿನ್ನ ಬಳಿಗೆ 
ತಂದು ಅವರನ್ನು ನಿನ್ನ ಮಕ್ಕಳನ್ನಾಗಿ ಮಾಡುವೆನು. ಅದು 
ನಮ್ಮ ಒಡಂಬಡಿಕೆಯಲ್ಲಿಲ್ಲದಿದ್ದರೂ ನಾನು ಅದನ್ನು 
ನಿನಗಾಗಿ ಮಾಡುವೆನು. ಆಗ ನೀನು ಮಾಡಿದ ಭಯಂಕರ 
ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದು ನೀನು ನಾಚಿಕೊಳ್ಳುವಿ. 
"ನಾನು ನಿನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವೆನು. 
ಮತ್ತು ನಾನೇ ಯೆಹೋವನೆಂದು ನೀನು ತಿಳಿದು 
ಕೊಳ್ಳುವೆ. ಹೀಗಿರಲು, ನಿನ್ನ ಕೃತ್ಯಗಳನ್ನೆಲ್ಲಾ ನಾನು 
ಕೃಮಿಸುವಾಗ, ನೀನು ಅವುಗಳನ್ನು ಜ್ಞಾಪಿಸಿಕೊಂಡು 
ನಾಚಿಕೆಪಡುವೆ. ಅಹಂಕಾರದಿಂದ ಮಾತನಾಡಲು 
ಮತ್ತೊಮ್ಮೆ ಬಾಯಿ ತೆರೆಯಲಾಗದಂತೆ ನೀನು ಬಹಳ 
ವಾಗಿ ಅವಮಾನಿತಳಾಗುವೆ.'' ಇವು ನನ್ನ ಒಡೆಯನಾದ 
ಯೆಹೋವನ ನುಡಿಗಳು. 

ಯೆಹೋವನ ಮಾತುಗಳು ನನಗೆ ಬಂದವು. 

17 ಆತನು ಹೇಳಿದ್ದೇನೆಂದರೆ, 2°" ನರಪುತ್ರನೇ, ಈ 
ಕಥೆಯನ್ನು ಇಸ್ರೇಲ್‌ ಜನಾಂಗಕ್ಕೆ ಹೇಳು. ಇದರ ಅರ್ಥ 
ವೇನೆಂದು ಅವರನ್ನು ಕೇಳು. 3ಅವರಿಗೆ ಹೀಗೆ ಹೇಳು, 
“ದೇವರಾದ ಯೆಹೋವನು ಇಂತೆನ್ನುತ್ತಾನೆ: 





ಅಗಲವಾದ ರೆಕ್ಕೆಗಳುಳ್ಳ ದೊಡ್ಡ ಗರುಹಪಕ್ಷಿಯು 
(ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚರ್‌) 


ಯೆಹೆಜ್ಯೇಲ 17:4-18 


ಲೆಬನೋನಿಗೆ ಬಂದಿತು. ಅದರ ರೆಕ್ಕೆಗಳು ಅನೇಕ 
ಚುಕ್ಕೆಗಳನ್ನು ಹೊಂದಿತ್ತು. 

ಆ ಗರುಡ ಪಕ್ಚಿಯು ದೇವದಾರು ಮರದ 
(ಯೆಹೂದದ ರಾಜನಾದ ಯೆಹೋಯಾ 
ಖೀನ್‌) ಮೇಲ್ಭಾಗವನ್ನು ಮುರಿದುಬಿಟ್ಟಿತು. 
ಅದನ್ನು ವ್ಯಾಪಾರಿಗಳ ದೇಶಕ್ಕೆ ತಂದುಹಾಕಿತು. 
ನಂತರ ಆ ಗರುಹವು ದೇಶದ ಬೀಜಗಳಲ್ಲಿ 
ಒಂದನ್ನು (ಹಿಜ್ಮೀಯ) ತೆಗೆದುಕೊಂಡು ಅದನ್ನು 
ಒಳ್ಳೆಯ ಮಣ್ಣಿನಲ್ಲಿ ಬಿತ್ತಿತು; ಸಮೃದ್ಧಿಕರವಾದ 
ನೀರಿನ ಸಮೀಪದಲ್ಲಿ ಬೆಳೆಯುವ ನೀರ 
ವಂಜಿಯಂತೆ ಅದನ್ನು ಬೆಳೆಯಿಸಿತು. 

ಆ ಬೀಜವು ಚಿಗುರಿ, ಚಿಕ್ಕ ಜಾತಿಯ ದ್ರಾಕ್ಟಾ 
ಲತೆಯಂತೆ ನೆಲದ ಮೇಲೆ ಹಬ್ಬಿಕೊಂಡು, ತನ್ನ 
ಕೊಂಬೆಗಳನ್ನು ಗರುಡನ ಕಡೆಗೆ ಚಾಚಿಕೊಂಡು 
ತನ್ನ ಬೇರುಗಳನ್ನು ಬಿಟ್ಟಿತು: ಅಂತೆಯೇ ಅದು ಲತೆ 
ಯಾಗಿ ಕೊಂಬೆಗಳನ್ನು ಬೆಳೆಸಿ, ಎಲೆಗಳನ್ನು 
ಹೊರಡಿಸಿತು. 

ಆಗ ಅಗಲ ರೆಕ್ಕೆಗಳಿದ್ದ ಇನ್ನೊಂದು ಗರುಡ 
ದ್ರಾಕ್ಸಾಲತೆಯನ್ನು ನೋಡಿತು. ಈ ಗರುಡನಿಗೆ 
ತುಂಬಾ ಪುಕ್ಕಗಳಿದ್ದವು. ದ್ರಾಕ್ಟಾಲತೆಯು ತನ್ನ 
ಬೇರುಗಳನ್ನು ಗರುಡನ ಕಡೆಗೆ ತಿರುಗಿಸಿತ್ತು 
ಗರುಡನಿಗೆ ನೀರು ಹಾಯಿಸಲು ಸಾಧ್ಯವಾಗು 
ವಂತೆ ಅದು ತನ್ನ ರೆಂಬೆಗಳನ್ನು ಗರುಡನ ಕಡೆಗೆ 
ಚಾಚಿಕೊಂಡಿತ್ತು. ಆದು ತಾನು ನೆಡಲ್ಬಟ್ಟಿದ್ದ 
ಸ್ಥಳದಿಂದ ಬೇರೆ ಕಡೆಗೆ ತಿರುಗಿಕೊಂಡಿತು. 

ಆ ದ್ರಾಕ್ಟಾಲತೆಯು ಸಮೃದ್ಧಿಕರವಾಗಿ ನೀರಿದ್ದ 
ಒಳ್ಳೆಯ ಭೂಮಿಯಲ್ಲಿ ನೆಡಲ್ಬಟ್ಟಿತ್ತು. ಕೊಂಬೆ 
ಗಳನ್ನು ಬೆಳೆಸಿ, ಹಣ್ಣುಗಳನ್ನು ಫಲಿಸಿ ಅಮೋಘ 
ವಾದ ದ್ರಾಕ್ಟಾಲತೆಯಾಗಬೇಕೆಂಬುದು ಅದರ 
ಬಯಕೆಯಾಗಿತ್ತು'' 

ನೀನು ಹೀಗೆ ಹೇಳು: ನನ್ನ ಒಡೆಯನಾದ 
ಯೆಹೋವನು ಇಂತೆನ್ನುತ್ತಾನೆ: ""ಆ ದ್ರಾಕ್ಸಾ 
ಲತೆಯು ಬದುಕಿ ಬೆಳೆಯುವುದೋ? ಇಲ್ಲ. 
ಮೊದಲನೆ ಗರುಡನು ದ್ರಾಕ್ಟಾಲತೆಗಳ ಬೇರು 
ಗಳನ್ನು ಎಳೆದುಹಾಕಿ, ಅದರ ದ್ರಾಕ್ಷಿ ಹಣ್ಣುಗಳನ್ನು 
ಕಿತ್ತುಹಾಕುವುದು. ಆಗ ಚಿಗುರುಗಳು ಬಾಡಿ 
ಒಣಗಿಹೋಗುವವು. ಆ ಸಸಿಯು ಬಲಹೀನ 
ವಾಗುವುದು. ಆಗ ಆದನ್ನು ಬೇರುಸಹಿತ ಕಿತ್ತು 
ಹಾಕಲು ಮಹಾ ಬಲವಾಗಲೀ ಅಥವಾ ದೊಡ್ಡ 
ಸೈನ್ಯವಾಗಲೀ ಅಗತ್ಯವಿರುವದಿಲ್ಲ. 

ಆ ಸಸಿಯು ನೆಟ್ಟಿದ ಸ್ಥಳದಲ್ಲಿ ಬೆಳೆಯುವುದೋ? 
ಇಲ್ಲ ಪೂರ್ವದ ಬಿಸಿ ಗಾಳಿಯು ಬೀಸುವದು. ಆಗ 





1056 


ಸಸಿಯು ತಾನು ನೆಡಲ್ಪಟ್ಟಿದ್ದ ಸ್ಥಳದಲ್ಲೇ ಬಾಡಿ 
ಹೋಗಿ ಸಾಯುವುದು.” 


11 ಯೆಹೋವನ ನುಡಿಯು ನನಗೆ ಬಂತು. ಆತನು 
ಹೇಳಿದ್ದೇನೆಂದರೆ, 3""ದಂಗೆಕೋರರಿಗೆ ಇದನ್ನು ಹೇಳು: 
ಈ ಸಂಗತಿಗಳ ಅರ್ಥವು ನಿಮಗೆ ಗೊತ್ತಿಲ್ಲವೇ?” ಅವರಿಗೆ 
ಹೇಳು: ಮೊದಲಿನ ಗರುಡ ಪಕ್ಕಿ ಬಾಬಿಲೋನ್‌ ರಾಜ 
ನಾದ ನೆಬೂಕದ್ದೆಚ್ಚರನು. ಅವನು ಜೆರುಸಲೇಮಿಗೆ 
ಬಂದು ಅದರ ರಾಜನನ್ನೂ ಅದರ ಹಿರಿಯರನ್ನೂ 
ಬಂಧಿಸಿ, ಅವರನ್ನು ತನ್ನ ರಾಜ್ಯವಾದ ಬಾಬಿಲೋನಿಗೆ 
ಕೊಂಡೊಯ್ದನು. ಯೆಹೂದದ ರಾಜನನ್ನಾಗಿ 
ಮಾಡುವದಾಗಿ ನೆಬೂಕದ್ದೆಚ್ಚರನು ರಾಜನ ಕುಟುಂಬ 
ದವರಲ್ಲೊಬ್ಬನೊಡನೆ ಒಪ್ಪಂದಮಾಡಿಕೊಂಡು ತನಗೆ 
(ನೆಬೂಕದ್ದೆಚ್ಚರನಿಗೆ) ಆಧೀನವಾಗಿರುವದಾಗಿ ಅವ 
ನಿಂದ (ರಾಜನ ಕುಟುಂಬದವನಿಂದ) ಪ್ರಮಾಣ ಮಾಡಿಸಿ 
ಕೊಂಡನು. ಅವನು ಯೆಹೂದದ ಬಲಿಷ್ಠರೆಲ್ಲರನ್ನು ಸಹ 
ಈ ಒಪ್ಪಂದದಲ್ಲಿ ಸೇರಿಸಿದನು. "ಯೆಹೂದ ರಾಜ್ಯವು 
ದೀನತೆಯಿಂದಿದ್ದು ದಂಗೆ ಏಳದೆ ತನ್ನ ಒಪ್ಪಂದಕ್ಕೆ ಶಾಶ್ವತ 
ವಾಗಿ ಬದ್ಧವಾಗಿರಬೇಕೆಂಬುದು ನೆಬೂಕದ್ದೆಚ್ಚರನ 
ಬಯಕೆಯಾಗಿತ್ತು 

ಆದರೆ ಈ ಹೊಸ ರಾಜನು ನೆಬೂಕದ್ದೆಚ್ಚರನಿಗೆ 
ತಿರುಗಿ ಬೀಳಲು ಪ್ರಯತ್ನಿಸಿದನು. ಅವನು ಈಜಿಪ್ಪಿಗೆ 
ದೂತರನ್ನು ಕಳುಹಿಸಿ ಸಹಾಯವನ್ನು ಕೇಳಿದನು. ಬಹಳ 
ಕುದುರೆಗಳನ್ನೂ ಸೈನಿಕರನ್ನೂ ಕೇಳಿದನು. ಯೆಹೂದದ 
ಹೊಸ ರಾಜನು ತನ್ನ ಪ್ರಯತ್ನದಲ್ಲಿ ಜಯಶಾಲಿಯಾಗು 
ವನು ಎಂದು ಭಾವಿಸುವಿರೋ? ಈ ಹೊಸ ರಾಜನು 
ಒಪ್ಪಂದವನ್ನು ಮುರಿದು ಶಿಕ್ಷೆಯಿಂದ ಪಾರಾಗುವನೆಂದು 
ನೀವು ಭಾವಿಸುವಿರೋ?'' 

ನನ್ನ ಒಡೆಯನಾದ ಯೆಹೋವನು ಹೇಳುವದೇ 
ನೆಂದರೆ, ""ನನ್ನ ಜೀವದಾಣೆ, ಈ ಹೊಸ ರಾಜನು 
ಬಾಬಿಲೋನಿನಲ್ಲಿ ಸಾಯುವನು. ಈ ಮನುಷ್ಯನನ್ನು 
ಯೆಹೂದದ ರಾಜನನ್ನಾಗಿ ಮಾಡಿದ ರಾಜ ನೆಬೂಕ 
ದೈಚ್ಚರನ ನಾಡಿನಲ್ಲಿ ಇವನು ಸಾಯುವನು. ಈ ಮನು 
ಷ್ಯನು ಆ ರಾಜನೊಡನೆ ಮಾಡಿದ ಪ್ರಮಾಣವನ್ನು ತಿರಸ್ಕ 
ರಿಸಿ ಆ ರಾಜನೊಡನೆ ಮಾಡಿಕೊಂಡಿದ್ದ ಒಪ್ಪಂದವನ್ನು 
ಮುರಿದು ಹಾಕಿದನು. ಈಜಿಪ್ಟಿನ ರಾಜನು ಯೆಹೂ 
ದದ ರಾಜನನ್ನು ರಕ್ಷಿಸಲು ಸಾಧ್ಯವಿಲ್ಲ. ಅವನು ಬಹಳ 
ಸೈನಿಕರನ್ನು ಕಳುಹಿಸಬಹುದು, ಆದರೆ ಈಜಿಪ್ಟಿನ ಶಕ್ತಿಯು 
ಯೆಹೂದವನ್ನು ರಕ್ಷಿಸಲಾರದು. ನೆಬೂಕದ್ದೆಚ್ಚರನ 
ಸೈನ್ಯವು ಕೆಸರಿನ ಇಳಿಜಾರುಗಳನ್ನೂ ತಡೆಗಟ್ಟುಗಳನ್ನೂ 
ಕಟ್ಟಿ ಪಟ್ಟಣವನ್ನು ವಶಪಡಿಸಿಕೊಳ್ಳುವದು. ಎಷ್ಟೋ 
ಮಂದಿ ಸಾಯುವರು. !!ಆದರೆ ಯೆಹೂದದ ರಾಜನಿಗೆ 








1057 


ತಪ್ಪಿಸಿಕೊಳ್ಳಲು ಸಾಧ್ಯವಾಗುವದಿಲ್ಲ. ಯಾಕೆಂದರೆ 
ಅವನು ತನ್ನ ಪ್ರಮಾ ಣವನ್ನು ತಿರಸ್ಕರಿಸಿದನು ಮತ್ತು ತಾನು 
ಮಾಡಿಕೊಂಡ ಒಪ್ಪಂದವನ್ನು ಮುರಿದು ಹಾಕಿದನು. 
ಆದುದರಿಂದ ನನ್ನ ಒಡೆಯನಾದ ಯೆಹೋವನು 
ಇಂತೆನ್ನುತ್ತಾನೆ: "ನನ್ನ ಜೀವದಾಣೆ, ನಾನು ಯೆಹೂದದ 
ರಾಜನನ್ನು ಶಿಕ್ಸಿಸುವೆನು. ಯಾಕೆಂದರೆ ಅವನು ನನ್ನ 
ಮುಂದೆ ಮಾಡಿದ ಪ್ರಮಾಣಕ್ಕೆ ಗಮನ ಕೊಡಲಿಲ್ಲ ಮತ್ತು 
ನಾನು ಸಾಕ್ಲಿಯಾಗಿದ್ದ ಒಪ್ಪಂದವನ್ನು ಅವನು ಮುರಿದು 
ಹಾಕಿದನು. 

ನಾನು ಅವನಿಗೆ ಉರುಲನ್ನೊಡ್ಡುವೆನು; ಅವನು 
ಅದರೊಳಗೆ ಸಿಕ್ಕಿಕೊಳ್ಳುವನು. ನಾನು ಅವನನ್ನು ಬಾಬಿ 
ಲೋನಿಗೆ ತಂದು ಅಲ್ಲಿ ಶಿಕ್ಷಿಸುವೆನು. ಯಾಕೆಂದರೆ ಅವನು 
ನನಗೆ ಅಪನಂಬಿಗಸ್ತನಾದನು.! ಅವನ ಸೈನ್ಯವನ್ನು ನಾಶ 
ಮಾಡುವೆನು. ಅವನಲ್ಲಿದ್ದ ಶೂರರನ್ನು ನಾಶ 
ಮಾಡುವೆನು. ಅಳಿದುಳಿದವರನ್ನು ಗಾಳಿ ಬೀಸುವ ಪ್ರತಿ 
ಯೊಂದು ದಿಕ್ಕಿನಲ್ಲಿಯೂ ಚದರಿಸಿಬಿಡುವೆನು. ಆಗ 
ಯೆಹೋವನಾದ ನಾನು ನಿಮಗೆ ಇದನ್ನು ಹೇಳಿದೆನೆಂದು 
ತಿಳಿಯುವದು.'' 





ನನ್ನ ಒಡೆಯನಾದ ಯೆಹೋವನು ಇದನ್ನು 
ಹೇಳಿದನು: 


""ನಾನು ಎತ್ತರವಾದ ದೇವದಾರು ಮರದಿಂದ 
ಒಂದು ಕೊಂಬೆಯನ್ನು ಕೀಳುವೆನು. ಆ ಮರದ 
ಮೇಲಿನಲ್ಲಿರುವ ಒಂದು ಸಣ್ಣ ಕೊಂಬೆಯನ್ನು 
ಕೀಳುವೆನು. ಅದನ್ನು ನಾನು ಎತ್ತರವಾದ ಪರ್ವತ 
ದಲ್ಲಿ ನೆಡುವೆನು. 

ಸ್ವತಃ ನಾನೇ ಅದನ್ನು ಇಸ್ರೇಲಿನ ಉನ್ನತವಾದ 
ಪರ್ವತದ ಮೇಲೆ ನೆಡುವಿನು. ಅದು ಕೊಂಬೆಗ 
ಳನ್ನು ಬೆಳೆಸಿ, ಫಲವನ್ನು ಫಲಿಸಿ, ಅಮೋಘವಾದ 
ದೇವದಾರು ಮರವಾಗುವುದು; ಅದರ ಕೊಂಬೆ 
ಗಳ ಮೇಲೆ ಅನೇಕ ಬಗೆಯ ಪಶ್ಚಿಗಳು ವಾಸಿಸು 
ವವು. ಆದರ ಕೊಂಬೆಯ ನೆರಳಿನಲ್ಲಿ ವಿವಿಧ 
ಬಗೆಯ ಪಕ್ಷಿಗಳು ವಾಸಿಸುವವು. 


24""ಆಗ ಬೇರೆ ಮರಗಳಿಗೆ, ನಾನು ದೊಡ್ಡ ಮರಗ 
ಳನ್ನು ನೆಲಕ್ಕೆ ಬೀಳಿಸುವೆನೆಂತಲೂ, ಚಿಕ್ಕ ಮರಗ 
ಳನ್ನು ಉದ್ದವಾಗಿ ಬೆಳೆಯುವಂತೆ ಮಾಡುತ್ತೇ 
ನೆಂತಲೂ ಗೊತ್ತಾಗುವದು. ನಾನು ಹಸುರು ಮರ 
ಗಳು ಒಣಗಿ ಹೋಗುವಂತೆಯೂ ಒಣಗಿ ಹೋದ 
ಮರಗಳು ಹಸುರಾಗಿ ಬೆಳೆಯುವಂತೆಯೂ 
ಮಾಡುತ್ತೇನೆ. ನಾನೇ ಯೆಹೋವನು. ಇದನ್ನು 


ಯೆಹೆಜ್ಯೇಲ 17:19-18:10 


ನಾನೇ ಹೇಳಿದ್ದೇನೆ; ಮತ್ತು ನಾನೇ ಇದನ್ನು ನೆರ 


ವೇರಿಸುವೆನು.'' 
1 8 ಯೆಹೋವನ ನುಡಿಯು ನನಗೆ ಬಂತು. ಆತನು 
ಹೇಳಿದ್ದೇನೆಂದರೆ, *""ಇಸ್ರೇಲ್‌ ದೇಶದ ಕುರಿ 
ತಾದ ಈ ಗಾದೆಯನ್ನು ನೀವೆಲ್ಲರೂ ಮರುನುಡಿಯುವು 
ದೇಕೆ? 





ಹೆತ್ತವರು ಹುಳಿ ದ್ರಾಕ್ಟಾಹಣ್ಣನ್ನು ತಿಂದಾಗ ಮಕ್ಕಳ 
- ರ ಗಾ ಕ 
ಬಾಯಿ ಹುಳಿಯಾಗುವದು.* 


3ಆದರೆ ಒಡೆಯನಾದ ಯೆಹೋವನು ಹೇಳುವದೇ 
ನೆಂದರೆ, "ಇಸ್ರೇಲಿನ ಜನರು ಇನ್ನು ಮುಂದಕ್ಕೆ ಈ 
ಗಾದೆಯು ಸತ್ಯವೆಂದು ನೆನಸುವದಿಲ್ಲ. 

“ಎಲ್ಲಾ ಪ್ರಾಣಗಳು ನನ್ನವೇ. ತಂದೆಯ ಪ್ರಾಣವೂ 
ಮಗನ ಪ್ರಾಣವೂ ನನ್ನವೇ. ಪಾಪ ಮಾಡುವವನು ಮಾತ್ರ 
ಸಾಯುವನು. 

"ಒಬ್ಬ ವ್ಯಕ್ತಿ ನೀತಿವಂತನಾಗಿದ್ದರೆ. ಅವನು ಬಾಳು 
ವನು. ಆ ಮನುಷ್ಯನು ಜನರನ್ನು ಸರಿಯಾದ ರೀತಿಯಲ್ಲಿ 
ನೋಡುವನು. "ಆ ನೀತಿವಂತ ಮನುಷ್ಯನು ಬೆಟ್ಟಗಳಿಗೆ 
ಹೋಗಿ ಅಲ್ಲಿ ಸುಳ್ಳು ದೇವರಿಗೆ ಅರ್ಪಿಸಿದ ಆಹಾರದಲ್ಲಿ 
ಪಾಲು ತೆಗೆದುಕೊಳ್ಳುವದಿಲ್ಲ. ಇಸ್ರೇಲಿನಲ್ಲಿರುವ ಆ 
ಹೊಲಸು ವಿಗ್ರಹಗಳಿಗೆ ಅವನು ಪ್ರಾರ್ಥಿಸುವದಿಲ್ಲ. 
ಅವನು ತನ್ನ ನೆರೆಯವನ ಹೆಂಡತಿಯೊಂದಿಗೆ ವ್ಯಭಿಚಾರ 
ಮಾಡುವದಿಲ್ಲ. ತನ್ನ ಹೆಂಡತಿಯು ಮುಟ್ಟಾದಾಗ ಆಕೆ 
ಯನ್ನು ಕೂಡುವದಿಲ್ಲ. 7 ಒಳ್ಳೆಯ ಮನುಷ್ಯನು ಜನರ 
ಬಲಹೀನತೆಯನ್ನು ದುರುಪಯೋಗಪಡಿಸಿಕೊಳ್ಳುವ 
ದಿಲ್ಲ; ಸಾಲ ಮಾಡಿದವನ ಒತ್ತೆಯನ್ನು ಬಿಗಿಹಿಡಿಯುವ 
ದಿಲ್ಲ ಯಾರ ಸೊತ್ತನ್ನೂ ದರೋಡೆ ಮಾಡುವದಿಲ್ಲ; 
ಹಸಿದವನಿಗೆ ಅನ್ನ ಕೊಡುವನು; ಬಟ್ಟೆಯಿಲ್ಲದನಿಗೆ ಬಟ್ಟೆ 
ಕೊಡುವನು; *ಅವನು ಸಾಲ ಕೊಡುವಾಗ ಬಡ್ಡಿ 
ಹಾಕುವದಿಲ್ಲ ಅವನು ಕೆಡುಕುಗಳನ್ನು ಮಾಡುವದಿಲ್ಲ. 
ಅವನು ತನ್ನ ವ್ಯವಹಾರಗಳಲ್ಲಿ ಪ್ರತಿಯೊಬ್ಬನೊಂದಿಗೂ 
ಯಥಾರ್ಥವಾಗಿಯೂ ನ್ಯಾಯವಾಗಿಯೂ ಇರುವನು. 
*ಅವನು ನನ್ನ ನಿಯಮಗಳಿಗನುಸಾರವಾಗಿ ಜೀವಿಸುವನು 
ಮತ್ತು ನನ್ನ ಕಟ್ಟಳೆಗಳಿಗೆ ನಂಬಿಗಸ್ತಿಕೆಯಿಂದ ವಿಧೇಯ 
ನಾಗುವನು. ಅಂಥಾ ಮನುಷ್ಯನು ನೀತಿವಂತನಾಗಿದ್ದಾನೆ 
ಮತ್ತು ಅವನು ಖಂಡಿತವಾಗಿಯೂ ಬದುಕುವನು. 

10"ಆದರೆ ಒಂದು ವೇಳೆ ಆ ನೀತಿವಂತನ ಮಗನು 
ಒಳ್ಳೆಯ ಕಾರ್ಯಗಳನ್ನು ಮಾಡದೆ ದರೋಡೆ 





ಹೆತ್ತವರು... ಹುಳಿಯಾಗುವುದು ಅಂದರೆ ಹೆತ್ತವರು ಮಾಡಿದ 
ಪಾಪವನ್ನು ಮಕ್ಕಳು ಅನುಭವಿಸುವರು. 


ಯೆಹೆಜ್ಯೇಲ 18:11-28 


ಮಾಡುವವನೂ ಕೊಲೆ ಮಾಹುವವನೂ ಆಗಿರಬಹುದು. 
11 ಅವನ ತಂದೆಯು ಈ ಪಾಪಗಳಿಂದ ದೂರವಿದ್ದಾಗ್ಯೂ, 
ಮಗನು ಈ ಪಾಪಗಳಲ್ಲಿ ಪ್ರತಿಯೊಂದನ್ನೂ ಮಾಡಿದ್ದಿರ 
ಬಹುದು. ಆವನು ಬೆಟ್ಟದ ಮೇಲೆ ಹೋಗಿ ಅಲ್ಲಿ 
ವಿಗ್ರಹಗಳಿ ಗರ್ಪಿಸಿದ ನೈವೇದ್ಯದಲ್ಲಿ ಪಾಲು ತೆಗೆದುಕೊಳ್ಳ 
ಬಹುದು. ಆ ಕೆಟ್ಟ ಮಗನು ನೆರೆಯವನ ಹೆಂಡತಿ 
ಯೊಂದಿಗೆ ವ್ಯಭಿಚಾರ ನಡೆಸಿದ್ದಿರಬಹುದು. 2ಬಡ, 
ನಿಸ್ಸಹಾಯಕರಾದ ಜನರಿಗೆ ಕಿರುಕುಳ ಕೊಟ್ಟಿರಬಹುದು. 
ಜನರ ನಿಸ್ಸಹಾಯ ಕತೆಯ ಪ್ರಯೋಜನ ಪಡೆಯುತ್ತಿರ 
ಬಹುದು. ಒತ್ತೆಗೆ ತೆಗೆದುಕೊಂಡ ವಸ್ತುವನ್ನು ಹಿಂದಕ್ಕೆ 
ಕೊಡದೆ ಇದ್ದಿರಬಹುದು. ಆ ಮಗನು ವಿಗ್ರಹಗಳಿಗೆ 
ಪ್ರಾರ್ಥಿಸಿ ಇನ್ನೂ ಅನೇಕ ಭಯಂಕರ ಕೃತ್ಯಗಳನ್ನೂ 
ಮಾಡಿದ್ದಿರಬಹುದು. ಆ ಕೆಟ್ಟ ಮಗನಿಂದ ಯಾರಾ 
ದರೂ ಸಾಲ ತೆಗೆದುಕೊಂಡಿದ್ದರೆ ಅವನು ಅವರಿಂದ ಬಡ್ಡಿ 
ಯನ್ನು ಕಡ್ಡಾಯವಾಗಿ ವಸೂಲು ಮಾಡಿದ್ದಿರಬಹುದು. 
ಹೀಗಿರುವದರಿಂದ ಆ ಕೆಟ್ಟಮಗನು ಹೆಚ್ಚುಕಾಲ ಬದುಕು 
ವದಿಲ್ಲ. ಅವನು ಭಯಂಕರ ಕೃತ್ಯಗಳನ್ನು ಮಾಡಿರುವದ 
ರಿಂದ ಕೊಲ್ಲಲ್ಪಡುವನು. ಅವನ ಮರಣಕ್ಕೆ ಅವನೇ 
ಜವಾಬ್ದಾರನು. 

"ಇಗೋ, ಆ ಕೆಟ್ಟ ಮಗನಿಗೆ ಒಬ್ಬ ಮಗನಿರ 
ಬಹುದು. ತಂದೆ ಮಾಡುವ ದುಷ್ಟಕಾರ್ಯಗಳನ್ನು 
ನೋಡಿದ ಅವನು ತಂದೆಯಂತೆ ಜೀವಿಸದಿರಬಹುದು. 
'5ಈಃ ಒಳ್ಳೇ ಮಗನು ಬೆಟ್ಟಕ್ಕೆ ಹೋಗಿ ಅಲ್ಲಿ ವಿಗ್ರಹಗಳಿಗೆ 
ಅರ್ಪಿಸಿದ ನೈವೇದ್ಯವನ್ನು ತಿನ್ನುವದಿಲ್ಲ. ಅವನು ಇಸ್ರೇಲಿನ 
ಹೊಲಸು ವಿಗ್ರಹಗಳಿಗೆ ಪ್ರಾರ್ಥಿಸುವದಿಲ್ಲ. ಅವನು ತನ್ನ 
ನೆರೆಯವನ ಹೆಂಹತಿಯೊಂದಿಗೆ ವ್ಯಭಿಚಾರ ಮಾಡುವ 
ದಿಲ್ಲ ಆ ಒಳ್ಳೆಯ ಮಗನು ಯಾರ ಮೇಲೂ ದಬ್ಬಾಳಿಕೆ 
ನಡೆಸುವದಿಲ್ಲ. ಅವನು ಒತ್ತೆಯಿಲ್ಲದೆ ಸಾಲ ಕೊಡುವನು. 
ಅವನು ಯಾರನ್ನೂ ದರೋಡೆ ಮಾಡುವದಿಲ್ಲ. ಅವನು 
ಹಸಿದವರಿಗೆ ಊಟ ಕೊಹುವನು; ಬಟ್ಟೆಯಿಲ್ಲದವರಿಗೆ 
ಬಟ್ಟೆಯನ್ನು ಕೊಡುವನು. 17 ಅವನು ಬಡವರಿಗೆ ನೋವು 
ಮಾಡುವದಿಲ್ಲ. ಅವನು ಹಣವನ್ನು ಸಾಲಕೊಡುವಾಗ 
ಬಡ್ಡಿ ಹಾಕುವದಿಲ್ಲ. ಅವನು ನನ್ನ ಕಟ್ಟಳಿಗಳಿಗೆ ವಿಧೇಯ 
ನಾಗುವನು. ಮತ್ತು ನನ್ನ ನಿಯಮಗಳನ್ನು ಅನುಸರಿಸು 
ವನು. ಈ ಒಳ್ಳೇ ಮಗನು ತಂದೆಯ ದುಷ್ಟತನದ ಕಾರಣ 
ಕ್ಕಾಗಿ ಮರಣಶಿಕ್ಟೆಯನ್ನು ಅನುಭವಿಸುವದಿಲ್ಲ. ಆ ಒಳ್ಳೇ 
ಮಗನು ಬಾಳುವನು. ತಂದೆಯು ಜನರನ್ನು ಹೆದರಿಸಿ 
ಯಾಗಲೀ ದರೋಡೆ ಮಾಡಿಯಾಗಲೀ ವಸ್ತುಗಳನ್ನು 
ತೆಗೆದುಕೊಂಡಿರಬಹುದು. ತನ್ನ ಜನರ ಮಧ್ಯದಲ್ಲಿ ಕೆಟ್ಟ 
ದಾಗಿರುವುದನ್ನು ಅವನು ಮಾಡಿರಬಹುದು. ಆ 
ತಂದೆಯು ತನ್ನ ಪಾಪಗಳಸಲುವಾಗಿ ಸಾಯುವನು. ಆದರೆ 
ತಂದೆಯ ಪಾಪಗಳಿಗಾಗಿ ಮಗನು ಶಿಕ್ಬಿಸಲ್ಬಡುವದಿಲ್ಲ. 


1058 


19"""ತಂದೆಯ ಪಾಪಗಳಿಗಿರುವ ಪ್ರತಿಫಲಗಳಲ್ಲಿ 
ಯಾವುದನ್ನೂ ಮಗನು ಹೊತ್ತುಕೊಳ್ಳದಿರುವದೇಕೆ?' 
ಎಂದು ನೀವು ಕೇಳಬಹುದು. ಮಗನು ನ್ಯಾಯವಾದು 
ದ್ದನ್ನು ಮತ್ತು ಸರಿಯಾದುದ್ದನ್ನು ಮಾಡಿದ್ದಾನೆ. ಅವನು 
ಎಚ್ಚರಿಕೆಯಿಂದ ನನ್ನ ಎಲ್ಲಾ ನಿಯಮಗಳಿಗೆ ವಿಧೇಯ 
ನಾಗಿದ್ದನು. ಆದುದರಿಂದ ಅವನು ಬಾಳುವನು. 
ಯಾರು ಪಾಪ ಮಾಡುತ್ತಾರೋ ಅವರೇ ಮರಣಶಿಕ್ಸೆ 
ಹೊಂದುವರು. ತಂದೆಯ ಪಾಪಗಳ ಪ್ರತಿಫಲಗಳಲ್ಲಿ 
ಯಾವುದನ್ನೂ ಮಗನು ಹೊತ್ತುಕೊಳ್ಳುವುದಿಲ್ಲ. ಮತ್ತು 
ಮಗನ ಪಾಪಗಳ ಪ್ರತಿಫಲಗಳಲ್ಲಿ ಯಾವುದನ್ನೂ 
ತಂದೆಯು ಹೊತ್ತುಕೊಳ್ಳುವದಿಲ್ಲ. ಒಬ್ಬ ಒಳ್ಳೆ ಮನುಷ್ಯನ 
ನೀತಿಯು ಅವನಿಗೇ ಸೇರಿದ್ದು. ಕೆಟ್ಟ ಮನುಷ್ಯನ 
ದುಷತ ಆ ಕೆಟ್ಟ ಮನುಷ್ಯನಿಗೆ ಸೇರಿದ್ದಾಗಿದೆ. 

21°" ಒಂದು ವೇಳೆ ದುಷ್ಟನೊಬ್ಬನು ತಾನು ಮಾಡಿದ 
ಎಲ್ಲಾ ಪಾಪಗಳಿಗೆ ವಿಮುಖನಾದರೆ, ನನ್ನ ಎಲ್ಲಾ 
ನಿಯಮಗಳಿಗೆ ವಿಧೇಯನಾದರೆ, ನ್ಯಾಯವಾದುದ್ದನ್ನೂ 
ಸರಿಯಾದುದ್ದನ್ನೂ ಮಾಡಿದರೆ, ಅವನು ಸಾಯದೆ 
ಬದುಕುವನು. ದೇವರು ಅವನ ಹಿಂದಿನ ಪಾಪಗಳನ್ನು 
ನೆನಪಿಗೆ ತರುವದಿಲ್ಲ. ಅವನು ತಾನು ಮಾಡಿದ ಒಳ್ಳೆಯ 
ಕಾರ್ಯಗಳ ನಿಮಿತ್ತ ಬದುಕುವನು.'' 

ನನ್ನ ಒಡೆಯನಾದ ಯೆಹೋವನು ಹೇಳುವದೇ 
ನೆಂದರೆ, "ನನಗೆ ಪಾಪಿಗಳು ಸಾಯುವದರಲ್ಲಿ ಇಷ್ಟವಿಲ್ಲ. 
ಅವರು ತಮ್ಮ ಜೀವಿತವನ್ನು ಬದಲಾಯಿಸಿ ಜೀವವನ್ನು 
ಹೊಂದಬೇಕೆಂಬುದೇ ನನ್ನ ಅಪೇಕ್ಲೆಯಾಗಿದೆ. 

2°" ಒಂದುಷೇಳೆ ಒಳ್ಳೆಯವನೊಬ್ಬನು ತನ್ನ ಒಳ್ಳೆಯ 
ತನವನ್ನು ಬಿಟ್ಟು ಪಾಪ ಮಾಡಬಹುದು; ದುಷ್ಟರು 
ಮಾಡುವ ಅಸಹ್ಯಕೃತ್ಯಗಳನ್ನೆಲ್ಲ ಮಾಡಬಹುದು. ಅವನು 
ಹೀಗೆ ಮಾಡುತ್ತಾ ಬದುಕಲು ಸಾಧ್ಯವೇ ಇಲ್ಲ! ಅವನು 
ಅಪ ನಂಬಿಗಸ್ತನಾದ್ದರಿಂದ ಮತ್ತು ಪಾಪ ಮಾಡಿದ್ದರಿಂದ 
ದೇವರು ಅವನ ಎಲ್ಲಾ ಒಳ್ಳೆಯ ಕಾರ್ಯಗಳನ್ನೂ ಮರೆತು 
ಬಿಡುವನು. ಅವನು ತನ್ನ ಪಾಪಗಳ ದೆಸೆಯಿಂದ 

ದೇವರು ಹೇಳಿದ್ದೇನೆಂದರೆ: ""ಒಂದು ವೇಳೆ ನೀವು 
ಹೇಳಬಹುದು: "ನನ್ನ ಒಡೆಯನಾದ ದೇವರ ಕ್ರಮವು 
ದೃಢವಾಗಿಲ್ಲ.' ಆದರೆ, ಇಸ್ರೇಲಿನ ಜನರೇ, ಕೇಳಿರಿ. ನಿಮ್ಮ 
ನಹತೆಯೇ ದೃಥವಾಗಿಲ್ಲ. ಒಬ್ಬ ಒಳ್ಳೆಯವನು ಬದ 
ಲಾವಣೆ ಹೊಂದಿ ಕೆಟ್ಟಕಾರ್ಯಗಳನ್ನು ಮಾಡಿದರೆ, ಅವನ 
ದುಷ್ಟತ್ವಕ್ಕಾಗಿ ಅವನು ಸಾಯಲೇಬೇಕು. ಆದರೆ ಒಬ್ಬ 
ಪಾಪಿ ಬದಲಾವಣೆ ಹೊಂದಿ ನೀತಿವಂತನಾಗಿ ಬಾಳಿದರೆ 
ಅವನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು. 78ತಾನು 
ಎಷ್ಟು ಕೆಟ್ಟವನಾಗಿ ಜೀವಿಸಿದನೆಂದು ತಿಳಿದು ನನ್ನ ಕಡೆಗೆ 
ತಿರುಗಿ ದುಷ್ಟತನ ಮಾಡುವದನ್ನು ನಿಲ್ಲಿಸಿದನು. ಅಂಥ 
ವನು ಸಾಯದೆ, ಬಾಳುವನು.'' 





1059 


ಆದರೆ ಇಸ್ರೇಲ್‌ ಜನರು, ""ಅದು ಸರಿಯಲ್ಲ, ನನ್ನ 
ಒಡೆಯನಾದ ಯೆಹೋವನ ಕ್ರಮವು ದೃಥವಲ್ಲ' 
ಎಂದರು. ಆಗ ದೇವರು ""ನಾನು ದೃಢವಾಗಿದ್ದೇನೆ. ನಿಮ್ಮ 
ನಡತೆಯೇ ದೃಢವಾಗಿಲ್ಲ. ಇಸ್ರೇಲರೇ, ನಾನು 
ಪ್ರತಿಯೊಬ್ಬನನ್ನು ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ 
ತೀರಿಸುವೆನು'' ಎಂದು ಹೇಳಿದನು. ನನ್ನ ಒಡೆಯನಾದ 
ಯೆಹೋವನು ಇಂತೆನ್ನುತ್ತಾನೆ: “ಆದುದರಿಂದ ನನ್ನ 
ಬಳಿಗೆ ಬನ್ನಿರಿ, ದುಷ್ಟತನ ಮಾಡುವದನ್ನು ನಿಲ್ಲಿಸಿರಿ, 
ಪಾಪವು ನಿಮ್ಮ ನಾಶನಕ್ಕೆ ಕಾರಣವಾಗದಂತೆ ಎಚ್ಚರಿಕೆ 
ಯಾಗಿರಿ. 3! ನಿಮ್ಮ ದಂಗೆಕೋರತನದ ಮಾರ್ಗಗಳನ್ನೆಲ್ಲ 
ತೊರೆದುಬಿಟ್ಟು ನಿಮ್ಮ ಹೃದಯವನ್ನೂ ಆತ್ಮವನ್ನೂ 
ನೂತನ ಮಾಡಿಕೊಳ್ಳಿರಿ. ಇಸ್ರೇಲ್‌ ಜನರೇ, ನೀವು 
ಮರಣವನ್ನು ಬರಮಾಡಿಕೊಳ್ಳುವುದೇಕೆ? ನಿಮ್ಮನ್ನು 
ಸಾಯಿಸಲು ನನಗೆ ಇಷ್ಟವಿಲ್ಲ. ನೀವು ನನ್ನ ಕಡೆಗೆ 
ಹಿಂದಿರುಗಿ ಜೀವಿಸಿರಿ.'' ಇದು ನನ್ನ ಒಡೆಯನಾದ 
ಯೆಹೋವನ ನುಡಿ. 
ದೇವರು ನನಗೆ, ""ಇಸ್ರೇಲರ ಅಧಿಪತಿಗಳ 
10 ವಿಷಯವಾದ ಈ ಶೋಕಗೀತೆಯನ್ನು ನೀನು 
ಹಾಡಬೇಕು'' ಎಂದು ಹೇಳಿದನು: 





2"""ನಿನ್ನತಾಯಿಯ ಏನಾಗಿದ್ದಳು? ಆಕೆಯು ಸಿಂಹಗಳ 
ಮಧ್ಯದಲ್ಲಿ ಸಿಂಹಿಣಿಯಾಗಿದ್ದಳು. ಆಕೆಯು 
ಪ್ರಾಯದ ಸಿಂಹಗಳೊಡನೆ ಮಲಗಿ ತನ್ನ 
ಮರಿಗಳನ್ನು ಸಾಕಿದಳು. 

3 ಮರಿಗಳಲ್ಲೊಂದು ಎದ್ದು ಗಟ್ಟಿಮುಟ್ಟಾದ ಸಿಂಹ 
ವಾಗಿ ಬೆಳೆಯುತ್ತಾ ಬಂತು. ತನ್ನ ಆಹಾರವನ್ನು 
ತಾನೇ ಬೇಟೆಯಾಡಿತು. ಅದು ಮನುಷ್ಯನ 
ಮಾಂಸವನ್ನು ತಿಂದಿತು. 

4 ಅದು ಘರ್ಜಿಸುವ ಶಬ್ದವನ್ನು ಜನರು ಕೇಳಿದರು. 
ಜನಾಂಗಗಳು ಅವನ ಬಗ್ಗೆ ಕೇಳಿದರು. ಅವನನ್ನು 
ತಮ್ಮ ಗುಂಡಿಯಲ್ಲಿ ಅವರು ಬಂಧಿಸಿದರು. ಅವರು 
ಅವನ ಬಾಯಿಗೆ ಕೊಂಡಿಯನ್ನು ಹಾಕಿ ಈಜಿಪ್ಟಿಗೆ 
ಅವನನ್ನು ಕೊಂಡೊಯ್ದುರು. 

5 ಆಸಿಂಹಿಣಿಯು ತನಗಾದ ನಿರಾಶೆಯನ್ನೂ ತನ್ನ 
ಮರಿಸಿಂಹದ ಮೇಲೆ ತನಗಿದ್ದ ನಿರೀಕ್ಸೆ ಹಾಳಾದ 
ದ್ದನ್ನೂ ಕಂಡು, ತನ್ನ ಮರಿಗಳಲ್ಲಿ ಮತ್ತೊಂದನ್ನು 
ತೆಗೆದುಕೊಂಡು ಅದನ್ನು ಪ್ರಾಯದ ಸಿಂಹವನ್ನಾಗಿ 
ಮಾಡಿದಳು. 

6 ಅದು ಬೆಳೆದು ಪ್ರಾಯದ ಸಿಂಹವಾಗಿ ಸಿಂಹಗ 
ಳೊಂದಿಗೆ ಬೇಟೆಯಾಡಲು ಹೋಯಿತು; ತನ್ನ 
ಆಹಾರವನ್ನು ತಾನೇ ಬೇಟೆಯಾಡ ತೊಡಗಿ 
ಮನುಷ್ಯರನ್ನು ಕೊಂದು ತಿನ್ನಲಾರಂಭಿಸಿತು. 


ಯೆಹೆಜ್ಯೇಲ 18:29-20:1 


7 ಅವನು ಸ್ತ್ರೀಯರನ್ನು ವಿಧವೆಯರನ್ನಾಗಿ 
ಮಾಡಿತು; ಪಟ್ಟಣಗಳನ್ನು ನಿರ್ಜನವನ್ನಾಗಿ 
ಮಾಡಿತು; ಅದು ಗರ್ಜಿಸಿದಾಗ ದೇಶವೂ ಅದರ 
ಲ್ಲಿರುವ ಪ್ರತಿಯೊಂದೂ ಭಯಗೊಂಡವು. 

8 ಸುತ್ತಮುತ್ತಲಿನ ಜನಾಂಗಗಳವರು ಅದರ ವಿರುದ್ಧ 
ವಾಗಿ ನಡೆದು, ಬಲೆ ಹರಡಿ ಅದನ್ನು ಬಂಧಿಸಿದರು. 

9 ಅವರು ಅದನ್ನು ಮರದ ಪಂಜರದಲ್ಲಿಟ್ಟು ಕೊಂಡಿ 
ಗಳನ್ನು ಹಾಕಿ, ಬಾಬಿಲೋನಿನ ರಾಜನ ಬಳಿಗೆ 
ಕೊಂಡೊಯ್ದರು. ಅದರ ಗರ್ಜನೆಯು ಇಸ್ರೇಲಿನ 
ಪರ್ವತಗಳ ಮೇಲೆ ಇನ್ನೆಂದಿಗೂ ಕೇಳದಿರಲಿ 
ಎಂದು ಅದನ್ನು ಅಲ್ಲಿ ಸೆರೆಮನೆಗೆ ಹಾಕಿದರು. 

19 ನಿನ್ನ ತಾಯಿಯು ನೀರಾವರಿಯಲ್ಲಿ ನೆಟ್ಟ ದ್ರಾಕ್ಷಾ 
ಲತೆಯಂತಿದ್ದಳು. ಬೇಕಾದಷ್ಟು ನೀರು ಇದ್ದುದ 
ರಿಂದ ಅದು ಫಲಭರಿತವಾಗಿದ್ದು ಅನೇಕ ಕೊಂಬೆ 
ಗಳನ್ನು ಹೊಂದಿತ್ತು. 

1! ಅದು ಬಲವಾದ ಕಾಂಡಗಳನ್ನು ಬೆಳೆಸಿತು. ಅದರ 
ಕಾಂಡಗಳು ಅಧಿಪತಿಗಳ ರಾಜದಂಡದಂತಿದ್ದವು. 
ಅವುಗಳಲ್ಲಿ ಒಂದು ಮೋಡಗಳ ಮಧ್ಯದಲ್ಲಿ ಎತ್ತರ 
ವಾಗಿ ಬೆಳೆಯಿತು. ಆದು ತನ್ನ ಎತ್ತರದಿಂದ ಮತ್ತು 
ತನ್ನ ಅನೇಕ ಕೊಂಬೆಗಳಿಂದ ಎದ್ದು ಕಾಣುತ್ತಿತ್ತು. 

2 ಆದರೆ ಕೋಪದಿಂದ ದ್ರಾಕ್ಟಾಲತೆಯು ಬೇರು 
ಸಮೇತ ಕಿತ್ತು ಹಾಕಲ್ಪಟ್ಟಿತು. ಅದು ನೆಲದ ಮೇಲೆ 
ಬಿಸಾಡಲ್ಪಟ್ಟಿತು. ಪೂರ್ವದ ಬಿಸಿ ಗಾಳಿಯು ಅದರ 
ಹಣ್ಣುಗಳನ್ನು ಒಣಗಿಸಿತು. ಅದರ ಬಲವಾದ 
ಕೊಂಬೆಗಳು ಮುರಿಯಲ್ಪಟ್ಟವು. ಅವುಗಳನ್ನು 
ಬೆಂಕಿಯು ಸುಟ್ಟುಹಾಕಿತು. 

13 ಈಗ ಆ ದ್ರಾಕ್ಟಾಬಳ್ಳಿಯನ್ನು ಮರುಭೂಮಿಯಲ್ಲಿ 
ನೆಡಲ್ಬಟ್ಟಿರುತ್ತದೆ. ಅದು ನೀರಿಲ್ಲದ ಬಂಜರು 
ಭೂಮಿ. 

ಅದರ ಸ್ವಂತ ಕಾಂಡದಿಂದಲೇ ಬೆಂಕಿಯು 
ಹೊರಟುಬಂದು ಅದರ ಚಿಕ್ಕ ಕೊಂಬೆಗಳನ್ನು 
ಮತ್ತು ಫಲಗಳನ್ನು ನಾಶಮಾಡಿತು. ಈಗ ಬಲ 
ವಾದ ಕಾಂಡ ಅದರಲ್ಲಿಲ್ಲ. ಆಳುವದಕ್ಕೆ ರಾಜ 
ದಂಡವೂ ಅದರಲ್ಲಿಲ್ಲ.' 


ಇದು ಮರಣದ ಶೋಕಗೀತೆ. ಇದನ್ನು ಶೋಕ 
ಗೀತೆಯನ್ನಾಗಿಯೇ ಬಳಸಲಾಗುತ್ತಿದೆ.'' 
20 ಮಾರ್ಗದರ್ಶನಕ್ಕಾಗಿ ಯೆಹೋವನನ್ನು 
ಕೇಳಲು ಒಂದು ದಿನ ಇಸ್ರೇಲಿನ ಹಿರಿಯರಲ್ಲಿ 
ಕೆಲವರು ನನ್ನ ಬಳಿಗೆ ಬಂದರು. ಅದು ಸೆರೆವಾಸದ ಏಳನೆ 
ವರ್ಷದ ಐದನೆ ತಿಂಗಳಿನ ಹತ್ತನೆಯ ದಿನ. ಹಿರಿಯರು 
ನನ್ನ ಎದುರಿನಲ್ಲಿ ಕುಳಿತುಕೊಂಡರು. 


ಯೆಹೆಜ್ಯೇಲ 20:2-19 


2೬ಗ ಯೆಹೋವನ ಸಂದೇಶ ನನಗೆ ಬಂದಿತು. ಆತನು 
ಹೇಳಿದ್ದೇನೆಂದರೆ, *""ನರಪುತ್ರನೇ, ಇಸ್ರೇಲಿನ ಹಿರಿಯ 
ರೊಂದಿಗೆ ಮಾತಾಡಿ ಅವರಿಗೆ, "ನನ್ನ ಒಡೆಯನಾದ 
ಯೆಹೋವನು ಇಂತೆನ್ನುತ್ತಾನೆ: ನೀವು ನನ್ನ ಬುದ್ಧಿವಾದ 


1060 


ತಿಳಿಸಿದೆನು. ಅವುಗಳನ್ನು ಕೈಕೊಂಡು ನಡೆಯುವ ಎಲ್ಲರೂ 
ಜೀವಿಸುತ್ತಾರೆ. ಅವರ ವಿಶ್ರಾಂತಿ ದಿವಸಗಳ ಬಗ್ಗೆ 
ತಿಳಿಸಿದೆನು. ಆ ವಿಶೇಷ ದಿವಸಗಳು ನನಗೂ ಅವರಿಗೂ 
ಇರುವ ಸಂಬಂಧಕ್ಕೆ ಒಂದು ಗುರುತಾಗಿತ್ತು. ನಾನೇ 








ವನ್ನು ಕೇಳಲು ಬಂದಿರುವಿರಾ? ನನ್ನ ಜೀವದಾಣೆ, ನನ್ನ 
ಬುದ್ಧಿವಾದವನ್ನು ನಿಮಗೆ ಹೇಳುವದಿಲ್ಲವೆಂದು ನಾನು 
ಪ್ರಮಾಣ ಮಾಡುತ್ತೇನೆ. ನನ್ನ ಒಡೆಯನಾದ ಯೆಹೋ 
ವನ ವಾಕ್ಯವಿದು. *ನರಪುತ್ರನೇ, ನೀನು ಅವರ ನ್ಯಾಯ 
ತೀರಿಸುವಿಯಾ? ಅವರ ಪೂರ್ಪಿಕರು ಮಾಡಿದ ಭಯಂ 
ಕರ ಸಂಗತಿಗಳನ್ನು ನೀನು ಅವರಿಗೆ ಹೇಳಬೇಕು. 5ನೀನು 
ಅವರಿಗೆ, "ನನ್ನ ಒಡೆಯನಾದ ಯೆಹೋವನು ಇಂತೆನ್ನು 
ತ್ತಾನೆ: ನಾನು ಇಸ್ರೇಲನ್ನು ಆರಿಸಿಕೊಂಡ ದಿವಸ ನಾನು 
ನನ್ನನ್ನು ಈಜಿಪ್ಟ್‌ ದೇಶದಲ್ಲಿ ಅವರಿಗೆ ಪ್ರಕಟಿಸಿ 
ಕೊಂಡೆನು. ನಾನು ನನ್ನ ಕೈಯನ್ನು ಮೇಲೆತ್ತಿ 
ಯಾಕೋಬನ ಕುಟುಂಬಕ್ಕೆ ವಾಗ್ದಾನ ಮಾಡಿದೆನು. 
ನಾನು ಅವರಿಗೆ, "ನಿಮ್ಮ ಒಡೆಯನಾದ ಯೆಹೋವನು 
ನಾನೇ'' ಎಂದು ಹೇಳಿದೆನು. "ಅವರನ್ನು ಈಜಿಪ್ಟಿನಿಂದ 
ಹೊರಗೆ ತಂದು, ನಾನು ಅವರಿಗಾಗಿ ಹುಡುಕಿಟ್ಟೆರುವ 
ದೇಶಕ್ಕೆ ಕರೆದುಕೊಂಡು ಹೋಗುವುದಾಗಿ ವಾಗ್ದಾನ 
ಮಾಡಿದೆನು. ಅದು ಹಾಲೂ ಜೇನೂ ಹರಿಯುವ ದೇಶ 
ವಾಗಿತ್ತು ಅದು ಎಲ್ಲಾ ದೇಶಗಳಿಗಿಂತಲೂ ಸುಂದರ ವಾದ 
ದೇಶ. 

?""ನಾನು ಇಸ್ರೇಲ್‌ ಜನಾಂಗದವರಿಗೆ, ಅವರಲ್ಲಿದ್ದ 
ಅಸಹ್ಯವಾದ ಎಲ್ಲಾ ವಿಗ್ರಹಗಳನ್ನು ಬಿಸಾಡಿಬಿಡಲು ಹೇಳಿ 
ದೆನು. ಈಜಿಪ್ಟಿನ ಹೊಲಸು ವಿಗ್ರಹಗಳಿಂದ ಹೊಲಸು 
ಆಗಬಾರದು ಎಂದು ಹೇಳಿದೆನು. ನಾನು ನಿಮ್ಮ ದೇವ 
ರಾದ ಯೆಹೋವನು.'' ಆದರೆ ಅವರು ನನ್ನ ವಿರುದ್ಧ 
ವಾಗಿ ಎದ್ದು ನನ್ನ ಮಾತುಗಳನ್ನು ಕೇಳದೆ ಹೋದರು. 
ತಮ್ಮ ವಿಗ್ರಹಗಳನ್ನು ಬಿಸಾಡಿಬಿಡಲಿಲ್ಲ. ಈಜಿಪ್ಟಿನ ವಿಗ್ರಹ 
ಗಳನ್ನು ತೊರೆದು ಬಿಡಲಿಲ್ಲ. ಆದುದರಿಂದ ನಾನು ಅವ 
ರನ್ನು (ಇಸ್ರೇಲರನ್ನು) ಈಜಿಷ್ಟಿನಲ್ಲಿಯೇ ನಾಶಮಾಡಿ 
ನನ್ನ ರೋಷಾಗ್ನಿಯನ್ನು ತೀರಿಸಿಕೊಳ್ಳಲು ಆಲೋಚಿಸಿ 
ದೆನು. ಆದರೆ ನಾನು ಅವರನ್ನು ನಾಶಮಾಡಲಿಲ್ಲ. 
ಇಸ್ರೇಲರು ವಾಸವಾಗಿರುವ ಸ್ಥಳದಲ್ಲಿ ಜನರ ಮುಂದೆ ನನ್ನ 
ಹೆಸರನ್ನು ಅವಮಾನಕ್ಕೆ ಗುರಿಮಾಡಲು ನನಗೆ ಇಷ್ಟವಿರ 
ಲಿಲ್ಲ. ಈಜಿಷ್ಟಿನಿಂದ ಹೊರಗೆ ತರುತ್ತೇನೆಂಬ ವಾಗ್ದಾನ 
ದೊಡನೆ ನಾನು ಇಸ್ರೇಲರಿಗೆ ಪ್ರಕಟಿಸಿಕೊಂಡಿದ್ದನ್ನು 
ಅವರು ನೋಡಿದ್ದರು. ಆದ್ದರಿಂದ ನಾನು ಇಸ್ರೇಲರನ್ನು 
ಅವರ ಮುಂದೆ ನಾಶಮಾಡಲಿಲ್ಲ. "ನಾನು ಇಸ್ರೇಲ್‌ 
ಜನಾಂಗವನ್ನು ಈಜಿಷ್ಟಿನಿಂದ ಹೊರತಂದು ಅಡವಿ 
ಪ್ರದೇಶದಲ್ಲಿ ನಡೆಸಿದೆನು. ''ಅಲ್ಲಿ ಅವರಿಗೆ ಧರ್ಮ 
ಶಾಸ್ತ್ರವನ್ನು ಕೊಟ್ಟೆನು. ನನ್ನ ವಿಧಿನಿಯಮಗಳನ್ನು 











ಯೆಹೋವನೆಂದೂ ನಾನು ಅವರನ್ನು ನನಗೆ ವಿಶೇಷ 
ವಾದವರನ್ನಾಗಿ ಮಾಡಿಕೊಳ್ಳುತ್ತಿರುವೆನೆಂದೂ ಅವು 
ತೋರಿಸುತ್ತಿದ್ದವು. 

"ಆದರೆ ಇಸ್ರೇಲ್‌ ಜನರು ಅಡವಿಯಲ್ಲಿರುವಾಗ 
ನನಗೆ ತಿರುಗಿ ಬಿದ್ದರು. ನನ್ನ ಆಜ್ಞೆಗಳನ್ನು ಅವರು 
ಅನುಸರಿಸಲಿಲ್ಲ. ನನ್ನ ನಿಯಮಗಳಿಗೆ ವಿಧೇಯರಾಗಲು 
ನಿರಾಕರಿಸಿದರು. ಆ ಆಜ್ಜೆಗಳೆಲ್ಲಾ ನ್ಯಾಯವಾದವುಗಳೇ. 
ಒಬ್ಬನು ಆ ಆಜ್ಜಿಗಳಿಗೆ ವಿಧೇಯನಾದರೆ ಅವನು ಬಾಳು 
ವನು. ನಾನು ನೇಮಿಸಿದ ವಿಶ್ರಾಂತಿ ದಿವಸಗಳನ್ನು ಅಲಕ್ಷ್ಯ 
ಮಾಡಿದರು. ಆ ದಿವಸಗಳಲ್ಲಿ ಅವರು ಎಷ್ಟೋ ಸಾರಿ ಕೆಲಸ 
ಮಾಡಿದರು. ನನ್ನ ರೌದ್ರದ ತೀವ್ರತೆಯನ್ನು ಅವರು 
ಅರಿತುಕೊಳ್ಳಲೆಂದು ನಾನು ಅವರನ್ನು ಅಡವಿಯಲ್ಲಿ 
ದಂಡಿಸಿ ನಾಶಮಾಡಲು ಆಲೋಚಿಸಿಕೊಂಡೆನು. 
“ಆದರೆ ನಾನು ಅವರನ್ನು ನಾಶಮಾಡಲಿಲ್ಲ. ಬೇರೆ 
ದೇಶದವರು ನಾನು ಅವರನ್ನು ಈಜಿಷ್ಟಿನಿಂದ ಬಿಡಿಸಿ 
ತರುವದನ್ನು ನೋಡಿದರು. ನನ್ನ ಒಳ್ಳೆಯ ಹೆಸರನ್ನು 
ಅವರೆದುರಿನಲ್ಲಿ ಅವಮಾನಪಡಿಸುವದಕ್ಕೆ ನನಗೆ ಇಷ್ಟವಿರ 
ಲಿಲ್ಲ. ಆದುದರಿಂದ ಅವರ ಮುಂದೆ ಇಸ್ರೇಲನ್ನು ನಾಶ 
ಮಾಡಲಿಲ್ಲ. "ಅವರು ಅಡವಿಯಲ್ಲಿದ್ದಾಗ ನಾನು 
ಮತ್ತೊಂದು ಪ್ರಮಾಣವನ್ನು ಮಾಡಿದೆನು. ನಾನು 
ಅವರಿಗೆ ಕೊಟ್ಟಿದ್ದ ದೇಶಕ್ಕೆ ಅವರನ್ನು ಹೋಗಗೊಡಿಸು 
ವದಿಲ್ಲ ಎಂದು ಪ್ರಮಾಣ ಮಾಡಿದೆನು. ಆ ದೇಶವು 
ಅತ್ಯುತ್ತಮವಾಗಿತ್ತು. ಎಲ್ಲಾ ದೇಶಗಳಿಗಿಂತ ಬಹು 
ಸುಂದರವಾದ ದೇಶ. 

16°: ಇಸ್ರೇಲ್‌ ಜನರು ನನ್ನ ಆಜ್ಞೆಗಳಿಗೆ ವಿಧೇಯ 
ರಾಗಲು ನಿರಾಕರಿಸಿದರು. ನನ್ನ ಕಟ್ಟಳೆಗಳನ್ನು ಅವರು 
ಅನುಸರಿಸಲಿಲ್ಲ. ನಾನು ತಿಳಿಸಿದ ವಿಶ್ರಾಂತಿ ದಿವಸಗಳನ್ನು 
ಆಚರಿಸಲಿಲ್ಲ. ಅವರ ಮನಸ್ಸು ಆ ಹೊಲಸು ದೇವರುಗಳ 
ಮೇಲೆ ನೆಟ್ಟಿದ್ದರಿಂದ ಅವರು ಹಾಗೆಲ್ಲಾ ಮಾಡಿದರು. 
17 ಆದರೆ ನಾನು ಅವರಿಗಾಗಿ ದುಃಖಗೊಂಡೆನು. ಆದುದ 
ರಿಂದ ಅವರನ್ನು ನಾನು ನಾಶಮಾಡಲಿಲ್ಲ. ಮರುಭೂಮಿ 
ಯಲ್ಲಿ ಅವರನ್ನು ಸಂಪೂರ್ಣವಾಗಿ ನಾಶಮಾಡಲಿಲ್ಲ. 
8 ಅವರ ಮಕ್ಕಳಿಗೆ ನಾನು ಬುದ್ಧಿಹೇಳುತ್ತಾ '"ನಿಮ್ಮ 
ಪೂರ್ವಿಕರಂತೆ ನೀವಾಗಬೇಡಿರಿ. ಅವರ ಅಸಹ್ಯವಾದ 
ವಿಗ್ರಹಗಳಿಂದ ನಿಮ್ಮನ್ನು ನೀವು ಅಶುದ್ಧ ಮಾಡಿಕೊಳ್ಳ 
ಬೇಡಿರಿ. ಅವರ ಕಟ್ಟಳೆಗಳನ್ನು ಅನುಸರಿಸಬೇಡಿರಿ. ಅವರ 
ಆಜ್ಞೆಗಳಿಗೆ ವಿಧೇಯರಾಗಬೇಡಿರಿ. ನಾನೇ ನಿಮ್ಮ 
ದೇವರಾದ ಯೆಹೋವನು. ನನ್ನ ಕಟ್ಟಳೆಗಳಿಗೆ ವಿಧೇಯ 


1061 


ರಾಗಿರಿ, ನನ್ನ ಆಜ್ಞೆಗಳನ್ನು ಅನುಸರಿಸಿರಿ. ನಾನು ಹೇಳಿ 
ದವುಗಳನ್ನು ಮಾಡಿರಿ. ನಾನು ನೇಮಿಸಿದ ವಿಶ್ರಾಂತಿ 
ದಿವಸಗಳು ಮಹತ್ವವಾದವುಗಳೆಂದು ಎಣಿಸಿರಿ. ನನ್ನ 
ಮತ್ತು ನಿಮ್ಮ ಸಂಬಂಧಕ್ಕೆ ಅವು ಗುರುತುಗಳಾಗಿವೆ. ನಾನು 
ನಿಮ್ಮ ಕರ್ತನು. ನಾನೇ ನಿಮ್ಮ ದೇವರಾದ ಯೆಹೋವ 
ನೆಂದು ತಿಳಿದುಕೊಳ್ಳಲು ಇವುಗಳು ಸಾಕ್ಟಿಗಳಾಗಿವೆ.'' 
21"""ಮಕ್ಕಳು ನನಗೆ ವಿರುದ್ಧವಾಗಿ ದಂಗೆ ಎದ್ದರು. 
ಅವರು ನನ್ನ ಕಟ್ಟಳೆಗಳನ್ನು ಅನುಸರಿಸಲಿಲ್ಲ. ಅವರು ನನ್ನ 
ಆಜ್ಞೆಗಳಿಗೆ ವಿಧೇಯರಾಗಲಿಲ್ಲ. ನಾನು ಹೇಳಿದ್ದನ್ನು 
ಅವರು ಮಾಡಲಿಲ್ಲ. ಅವು ಒಳ್ಳೆಯ ಕಟ್ಟಳೆಗಳಾಗಿದ್ದವು. 
ಅವುಗಳಿಗೆ ವಿಧೇಯರಾಗುವವರು ಜೀವಿಸುವರು. 
ಅವರು ನನ್ನ ವಿಶ್ರಾಂತಿ ದಿವಸಗಳನ್ನು ಆಚರಿಸಲಿಲ್ಲ. 
ಆದುದರಿಂದ ಮರುಭೂಮಿಯಲ್ಲಿ ಅವರನ್ನು 
ಸಂಪೂರ್ಣವಾಗಿ ನಿರ್ಮೂಲ ಮಾಡಲು ನಿರ್ಧರಿಸಿದೆನು. 
ನನ್ನ ಕೋಪದ ತೀಕ್ಷ್ಣತೆಯನ್ನು ಅವರು ತಿಳಿದುಕೊಳ್ಳ 
ಬೇಕೆಂದು ತೀರ್ಮಾನಿಸಿದೆನು. ಆದರೆ ನಾನು ನನ್ನನ್ನು 
ಹಾಗೆ ಮಾಡದಂತೆ ತಡೆದೆನು. ಇಸ್ರೇಲರನ್ನು ಈಜಿಪ್ಟಿ 
ನಿಂದ ಹೊರತರುವದನ್ನು ಬೇರೆ ಜನಾಂಗದವರು 
ನೋಡಿರುತ್ತಾರೆ. ಆದುದರಿಂದ ನಾನು ಅವರನ್ನು ನಾಶ 
ಮಾಡಲಿಲ್ಲ. ನನ್ನ ಹೆಸರಿನ ಘನತೆಯನ್ನು ಉಳಿಸಿ 
ಕೊಂಡೆನು. ಆಗ ನಾನು ಅಡವಿಯಲ್ಲಿ ಅವರೊಂದಿಗೆ 
ಇನ್ನೊಂದು ಮಾತುಕೊಟ್ಟೆನು. ನಾನು ಅವರನ್ನು ನಾನಾ 
ದೇಶಗಳಿಗೆ ಚದರಿಸಿಬಿಡುವೆನೆಂದು ಅವರಿಗೆ ತಿಳಿಸಿದೆನು. 
2"""ಇಸ್ರೇಲ್‌ ಜನರು ನನ್ನ ಅಜ್ಜಿಗಳಿಗೆ ವಿಧೇಯ 
ರಾಗಲಿಲ್ಲ. ನನ್ನ ಕಟ್ಟಳೆಗಳಿಗೆ ವಿಧೇಯರಾಗಲು ನಿರಾಕರಿ 
ಸಿದರು. ನಾನು ನೇಮಿಸಿದ ವಿಶ್ರಾಂತಿ ದಿವಸಗಳನ್ನು 
ಅಲಕ್ವ್ಯಮಾಡಿದರು. ಮತ್ತು ಅವರ ಪೂರ್ವಿಕರ ಹೊಲಸು 
ವಿಗ್ರಹಗಳನ್ನು ಪೂಜಿಸಿದರು. ಆಗ ನಾನು ಅವರಿಗೆ 
ಒಳ್ಳೆಯದಲ್ಲದ ಕಟ್ಟಳೆಗಳನ್ನು ಕೊಟ್ಟೆನು. ಜೀವವನ್ನು 
ಕೊಡಲು ಅಸಾಧ್ಯವಾದ ನಿಯಮಗಳನ್ನು ವಿಧಿಸಿದೆನು. 
35 ಅವರು ತಮ್ಮ ಕಾಣಿಕೆಗಳಿಂದ ತಮ್ಮನ್ನೇ ಹೊಲಸು 
ಮಾಡಿಕೊಳ್ಳಲು ಅವರನ್ನು ಬಿಚ್ಚುಕೊಟ್ಟೆನು. ಅವರು 
ತಮ್ಮ ವಿಗ್ರಹಗಳಿಗೆ ತಮ್ಮ ಸ್ವಂತ ಚೊಚ್ಚಲು ಗಂಡು 
ಮಕ್ಕಳನ್ನು ಆಹುತಿ ಕೊಡಲು ಪ್ರಾರಂಭಿಸಿದರು. ಈ 
ರೀತಿಯಾಗಿ ನಾನು ಆ ಜನರನ್ನು ನಾಶಮಾಡುವೆನು. ಆಗ 
ಅವರು ನಾನು ಒಡೆಯನಾದ ಯೆಹೋವನೆಂದು ತಿಳಿದು 
ಕೊಳ್ಳುವರು.' ಆದುದರಿಂದ ನರಪುತ್ರನೇ, ಇಸ್ರೇಲ್‌ 
ಜನಾಂಗದವರೊಂದಿಗೆ ಮಾತನಾಡು. ನನ್ನ ಒಡೆಯ 
ನಾದ ಯೆಹೋವನು ಇಂತೆನ್ನುತ್ತಾನೆ: "ನಿಮ್ಮ ಪೂರ್ವಿ 
ಕರು ನನಗೆ ಅಪಮಾನ ಮಾಡಿದರು ಮತ್ತು ದ್ರೋಹ 
ಮಾಡಿದರು. ನಾನು ಅವರಿಗೆ ಕೊಡುವುದಾಗಿ ವಾಗ್ದಾನ 
ಮಾಡಿದ್ದ ದೇಶಕ್ಕೆ ಅವರನ್ನು ಕರೆದುಕೊಂಡು ಬಂದೆನು. 


ಯೆಹೆಜ್ಕೇಲ 20:20-34 


ಆದರೆ ಎತ್ತರವಾದ ಬೆಟ್ಟವನ್ನಾಗಲೀ, ಎಲೆಗಳುಳ್ಳ ಮರವ 
ನ್ನಾಗಲೀ ಅವರು ಕಂಡಾಗಲೆಲ್ಲಾ ಅವರು ಅಲ್ಲಿಗೆ 
ಹೋದರು ಮತ್ತು ವಿಗ್ರಹಗಳನ್ನು ಪೂಜಿಸಿದರು. ಅಲ್ಲಿ 
ಅವರು ಯಜ್ಞಗಳನ್ನೂ ನನ್ನನ್ನು ಕೋಪಗೊಳಿಸುವ 
ಕಾಣಿಕೆಗಳನ್ನೂ ಧೂಪವನ್ನೂ ಮತ್ತು ಪಾನ ದವ್ಯಾರ್ಪಣೆ 
ಗಳನ್ನೂ ಅರ್ಪಿಸಿದರು. ೨ನಾನು ಇಸ್ರೇಲರಿಗೆ, ""ನೀವು 
ಎತ್ತರದಲ್ಲಿರುವ ಪೂಜಾಸ್ಥಳಗಳಿಗೆ ಯಾಕೆ ಹೋಗು 
ತ್ತೀರಿ?'' ಎಂದು ಪ್ರಶ್ನಿಸಿದೆನು. ಆ ಪೂಜಾಸ್ಥಳಗಳು 
ಇಂದಿಗೂ "ಎತ್ತರವಾದ ಸ್ಥಳ'' ಎಂದು ಕರೆಯಲ್ಪಡು 
ತ್ತಿವೆ. ಈಗಲೂ ಆ ಪೂಜಾ ಸ್ಥಳಗಳು ಅಲ್ಲಿವೆ.' 

ದೇವರು ಹೇಳಿದ್ದೇನೆಂದರೆ, ""ಇಸ್ರೇಲ್‌ ಜನರು 
ದುಷ್ಟಕಾರ್ಯಗಳನ್ನು ಮಾಡಿದ್ದಾರೆ. ಆದುದರಿಂದ 
ನೀನು ಹೋಗಿ ಅವರಿಗೆ ಹೇಳು: "ನನ್ನ ಒಡೆಯನಾದ 
ಯೆಹೋವನು ಇಂತೆನ್ನುತ್ತಾನೆ: ನಿಮ್ಮ ಪೂರ್ವಿಕರು 
ಮಾಡಿದಂತೆಯೇ ನೀವು ನಿಮ್ಮನ್ನು ಅಪವಿತ್ರರನ್ನಾಗಿ 
ಮಾಡಿಕೊಳ್ಳುತ್ತಿದ್ದೀರಿ. ನೀವು ಸೂಳೆಯರ ಹಾಗೆ 
ವರ್ತಿಸಿರುತ್ತೀರಿ. ನಿಮ್ಮ ಪೂರ್ನಿಕರು ಪೂಜಿಸಿದ ಆ 
ಭಯಂಕರವಾದ ವಿಗ್ರಹಗಳೊಂದಿಗೆ ಇರುವದಕ್ಕಾಗಿ 
ನನ್ನನ್ನು ನೀವು ತೊರೆದುಬಿಟ್ಟಿರಿ. 31ನೀವು ಅವುಗಳಿಗೆ 
ಅದೇ ರೀತಿಯ ಕಾಣಿಕೆಗಳನ್ನರ್ಪಿಸುತ್ತೀರಿ. ಆ ಸುಳ್ಳು 
ದೇವರುಗಳಿಗೆ ನೀವು ನಿಮ್ಮ ಮಕ್ಕಳನ್ನು ಬೆಂಕಿಯು 
ಮೂಲಕ ಆಹುತಿ ಮಾಡುತ್ತೀರಿ. ಈ ಹೊತ್ತಿನ ದಿನದ 
ತನಕವೂ ಆ ಹೊಲಸು ವಿಗ್ರಹಗಳ ತರಹ ನೀವು ನಿಮ್ಮನ್ನು 
ಅಶುದ್ಧಪಡಿಸಿಕೊಳ್ಳುತ್ತಿದ್ದೀರಿ. ನೀವು ನನ್ನ ಬಳಿಗೆ ಬಂದು 
ನನ್ನ ಸಲಹೆಗಳನ್ನು ಕೇಳಲು ನಿಮ್ಮನ್ನು ನಾನು ಸ್ವಾಗತಿಸ 
ಬೇಕೋ? ನಾನು ಒಡೆಯನಾದ ಯೆಹೋವನು. ನನ್ನ 
ಜೀವದಾಣೆ, ನಾನು ನಿಮಗೆ ಉತ್ತರಿಸುವದಿಲ್ಲ; ನಿಮಗೆ 
ಸಲಹೆಗಳನ್ನೂ ಕೊಡುವದಿಲ್ಲ. ನಾವು ಮರದ ಮತ್ತು 
ಕಲ್ಲಿನ ವಸ್ತುಗಳನ್ನು ಪೂಜಿಸುತ್ತಾ ಇತರ ಜನಾಂಗಗಳಂತೆ 
ಇರೋಣ'' ಎಂದು ನೀವು ಯೋಚಿಸುತ್ತಲೇ ಇರುತ್ತೀರಿ. 
ನಿಮ್ಮ ಮನಸ್ಸುಗಳಲ್ಲಿರುವ ಈ ಆಲೋಚನೆಯು 
ಎಂದಿಗೂ ನೆರವೇರುವದಿಲ್ಲ.''' 

3 ನನ್ನ ಒಡೆಯನಾದ ಯೆಹೋವನು ಹೇಳುತ್ತಾನೆ, 
""ನನ್ನ ಜೀವದಾಣೆ, ನಾನು ರಾಜನಾಗಿ ನಿಮ್ಮ ಮೇಲೆ 
ದೊರೆತನ ಮಾಹುವೆನೆಂದು ಪ್ರಮಾಣ ಮಾಡುತ್ತೇನೆ. 
ನಾನು ನನ್ನ ಬಲವಾದ ಕೈಯನ್ನು ಮತ್ತು ಶಕ್ತಿಯುತವಾದ 
ತೋಳನ್ನು ಮೇಲೆತ್ತಿ ನಿಮ್ಮನ್ನು ದಂಡಿಸುವೆನು. ನಿಮ್ಮ 
ವಿರುದ್ಧವಾಗಿ ನನ್ನ ಕೋಪವನ್ನು ತೋರ್ಪಡಿಸುವೆನು. 
3ಪರದೇಶಗಳಿಂದ ನಾನು ನಿಮ್ಮನ್ನು ಹೊರತರುವೆನು. 
ನಾನು ಆ ದೇಶಗಳಲ್ಲಿ ನಿಮ್ಮನ್ನು ಚದರಿಸಿದೆನು. ಆದರೆ 
ಆ ದೇಶಗಳಿಂದ ನಾನು ನಿಮ್ಮನ್ನು ಒಟ್ಟುಗೂಡಿಸಿ ಹಿಂದಕ್ಕೆ 
ಬರಮಾಡುವೆನು. ನನ್ನ ಬಲವಾದ ಕೈಯನ್ನು ಮತ್ತು 











ಯೆಹೆಜ್ಯೇಲ 20:35-21:5 


ಶಕ್ತಿಯುತವಾದ ತೋಳನ್ನು ಮೇಲೆತ್ತಿ ನಿಮ್ಮನ್ನು ಶಿಕ್ಸಿಸಿ 
ನನ್ನ ಕೋಪವನ್ನು ಪ್ರ ದರ್ಶಿಸುವೆನು. *ನಾನು ಹಿಂದಿನ 
ಕಾಲದಲ್ಲಿ ಮಾಡಿದಂತೆ ಮರುಭೂಮಿಗೆ ನಿಮ್ಮನ್ನು 
ನಡೆಸುವೆನು. ಆದರೆ ಇದು ಅನ್ಯಜನಾಂಗಗಳು ವಾಸಿಸುವ 
ಸ್ಥಳದಲ್ಲಿರುವುದು ಮತ್ತು ನಾನು ಎದುರುಬದುರಾಗಿ 
ನಿಂತು ನಿಮಗೆ ನ್ಯಾಯತೀರಿಸುವೆನು. 3ನಾನು ಈಜಿಪ್ಟಿನ 
ಮರುಭೂಮಿಯಲ್ಲಿ ನಿಮ್ಮ ಪೂರ್ವಿಕರನ್ನು ದಂಡಿಸಿ 
ದಂತೆ ನಿಮ್ಮನ್ನೂ ದಂಡಿಸುವೆನು.'' ನನ್ನ ಒಡೆಯನಾದ 
ಯೆಹೋವನು ಇವುಗಳನ್ನು ಹೇಳಿದನು. 

37""ನಾನು ನಿಮ್ಮ ನ್ಯಾಯವಿಚಾರಣೆ ಮಾಡಿ ನೀವು 
ಮಾಡಿದ ತಪ್ಪುಗಳಿಗೆ ನಮ್ಮ ಒಹಂಬಡಿಕೆಯ ಪ್ರಕಾರ 
ನಿಮ್ಮನ್ನು ಶಿಕ್ಷಿಸುವೆನು. ನನಗೆ ವಿರೋಧವಾಗಿ ಎದ್ದು 
ಪಾಪಮಾಡಿದ ಜನರನ್ನು ಅವರ ಸ್ವದೇಶದಿಂದ ತೆಗೆದು 
ಬಿಡುವೆನು. ಅವರು ಇನ್ನೆಂದಿಗೂ ಇಸ್ರೇಲ್‌ ದೇಶಕ್ಕೆ 
ಹಿಂತಿರುಗಿ ಬರುವುದೇ ಇಲ್ಲ. ನಾನೇ ಯೆಹೋವ 
ನೆಂಬುದು ಆಗ ನಿಮಗೆ ತಿಳಿಯುವುದು.'' 

ಇಸ್ರೇಲ್‌ ಜನರೇ, ನನ್ನ ಒಡೆಯನಾದ ಯೆಹೋ 
ವನು ಇಂತೆನ್ನುತ್ತಾನೆ: "ಆ ಹೊಲಸು ವಿಗ್ರಹಗಳನ್ನು 
ಆರಾಧಿಸಬೇಕೆನ್ನುವವನು ಹೋಗಿ ಆರಾಧಿಸಲಿ. 
ಮುಂದಿನ ಕಾಲದಲ್ಲಂತೂ ನೀವು ನನ್ನ ಬುದ್ದಿಮಾತನ್ನು 
ಕೇಳೀ ಕೇಳುವಿರಿ. ನನ್ನ ಪರಿಶುದ್ಧ ಹೆಸರನ್ನು ನೀವು ನಿಮ್ಮ 
ಬಲಿಗಳಿಂದಲೂ ಬೊಂಬೆಗಳಿಂದಲೂ ಅಪಕೀರ್ತಿಗೆ 
ಗುರಿಮಾಡುವುದೇ ಇಲ್ಲ.'' 

“ನನ್ನ ಒಡೆಯನಾದ ಯೆಹೋವನು ಹೇಳುವದೇ 
ನೆಂದರೆ, ""ಇಸ್ರೇಲಿನ ಎತ್ತರವಾದ ನನ್ನ ಪವಿತ್ರಪರ್ವತಕ್ಕೆ 
ಜನರು ಬರಲೇಬೇಕು. ಅಲ್ಲಿ ಅವರು ನನ್ನ ಸೇವೆ 
ಮಾಡಲೇಬೇಕು. ಇಡೀ ಇಸ್ರೇಲ್‌ ಜನಾಂಗವು ತಮ್ಮ 
ದೇಶದಲ್ಲಿರುವುದು. ಅಲ್ಲಿ ನಾನು ಅವರನ್ನು ಸ್ವೀಕರಿಸಿ 
ಕೊಳ್ಳುವನು. ಅಲ್ಲಿ ನೀವು ನಿಮ್ಮ ಕಾಣಿಕೆಗಳನ್ನು ಪ್ರಥಮ 
ಫಲಗಳನ್ನು ಮತ್ತು ಎಲ್ಲಾ ಪವಿತ್ರ, ಕಾಣಿಕೆಗಳನ್ನು ನನಗೆ 
ತರಬೇಕೆಂದು ಅಪೇಕ್ಸಿಸುತ್ತೇನೆ. ಆಗ ನಿಮ್ಮ ಕಾಣಿಕೆಯ 
ಸುವಾಸನೆಯಿಂದ ಸಂತೋಷಭರಿತನಾಗುವೆನು. ಇದು 
ನಿಮ್ಮನ್ನು ಹಿಂದಕ್ಕೆ ನಿಮ್ಮ ದೇಶಕ್ಕೆ ಕರೆತಂದಾಗ ಆಗು 
ವದು. ನಾನು ನಿಮ್ಮನ್ನು ಅನೇಕ ದೇಶಗಳಲ್ಲಿ ಚದರಿಸಿ 
ದೆನು. ಆದರೆ ನಾನು ನಿಮ್ಮನ್ನು ಒಟ್ಟುಗೂಡಿಸಿ ನಿಮ್ಮ 
ಮೂಲಕ ನನ್ನ ಪವಿತ್ರತೆಯನ್ನು ಪ್ರದರ್ಶಿಸುವೆನು. ಆ 
ಎಲ್ಲಾ ದೇಶಗಳವರು ಇದನ್ನು ನೋಡುವರು. “ನಾನು 
ನಿಮ್ಮನ್ನು ತಿರುಗಿ ನಿಮ್ಮ ಪೂರ್ವಿಕರಿಗೆ ವಾಗ್ದಾನ ಮಾಡಿದ 
ಇಸ್ರೇಲ್‌ ದೇಶಕ್ಕೆ ಬರಮಾಡಿದಾಗ ನಾನೇ ಯೆಹೋವ 
ನೆಂದು ಅರಿತುಕೊಳ್ಳುವಿರಿ" ನಿಮ್ಮನ್ನು ನಿಮ್ಮ ದುಷ್ಟತ್ವ 
ದಿಂದ ಹೊಲಸು ಮಾಡಿಕೊಂಡದ್ದನ್ನು ಅಲ್ಲಿ ಜ್ಞಾಪಕ 
ಮಾಡಿಕೊಳ್ಳುವಿರಿ. ಆಗ ನೀವು ನಾಚಿಕೆಪಡುವಿರಿ. 





1062 


"ಇಸ್ರೇಲ್‌ ಜನಾಂಗವೇ, ನೀವು ಅನೇಕ ಕೆಟ್ಟ ವಿಷಯ 
ಗಳನ್ನು ಮಾಡಿರುತ್ತೀರಿ. ಆ ದುಷ್ಟಕಾರ್ಯಗಳಿಗಾಗಿ 
ನೀವು ನಾಶವಾಗಿ ಹೋಗಬೇಕಾಗಿತ್ತು ಆದರೆ ನನ್ನ ಒಳ್ಳೇ 
ಹೆಸರಿನ ಸಲುವಾಗಿ ನೀವು ಹೊಂದಬೇಕಾದ ಶಿಕ್ಷೆಯನ್ನು 
ನಾನು ನಿಮಗೆ ವಿಧಿಸುವದಿಲ್ಲ. ಆಗ ನಾನೇ ಒಡೆಯನಾದ 
ಯೆಹೋವನೆಂದು ತಿಳಿದುಕೊಳ್ಳುವಿರಿ.'' ಇದು ನನ್ನ 
ಒಡೆಯನಾದ ಯೆಹೋವನ ನುಡಿ. 
15ಯಹೋವನ ವಾಕ್ಯವು ನನಗೆ ಬಂದಿತು. ಆತನು 
ಹೇಳಿದ್ದೇನೆಂದರೆ, *""ನರಪುತ್ರನೇ, ಯೆಹೂದದ 
ದಕ್ಷಿಣದಲ್ಲಿರುವ ನೆಗೆವ್‌ ಕಡೆಗೆ ನೋಡು. ನೆಗೆವ್‌ ಅಡ 
ವಿಗೆ ವಿರುದ್ಧವಾಗಿ ಮಾತನಾಡು. 1ನೆಗೆವ್‌ ಅಡವಿಗೆ 
ಹೀಗೆ ಹೇಳು: "ಯೆಹೋವನ ಮಾತುಗಳನ್ನು ಆಲೈಸು. 
ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 
"ನಾನು ನಿನ್ನ ಅಡವಿಯಲ್ಲಿ ಬೆಂಕಿಯನ್ನು ಉತ್ಪಾದಿಸು 
ತ್ತೇನೆ. ಆ ಬೆಂಕಿಯು ಪ್ರತಿಯೊಂದು ಹಸಿರು ಮರವನ್ನೂ 
ಪ್ರತಿ ಯೊಂದು ಒಣಗಿದ ಮರವನ್ನೂ ಸುಟ್ಟುಬಿಡುವದು. 
ಆ ಬೆಂಕಿಯನ್ನು ನಂದಿಸಲಾಗುವದಿಲ್ಲ. ದಕ್ಷಿಣದಿಂದ 
ಉತ್ತ ರದ ತನಕವಿರುವ ಪ್ರತಿಯೊಂದು ಮುಖವು ಅದರ 
ತಾಪ ವನ್ನು ಅನುಭವಿಸುವುದು. “ಆಗ ಎಲ್ಲಾ ಜನರು 
ಯೆಹೋವನಾದ ನಾನೇ ಬೆಂಕಿಯನ್ನಿಟ್ಟದ್ದು ಎಂದು 
ತಿಳಿದುಕೊಳ್ಳುವರು. ಆ ಬೆಂಕಿಯು ನಂದಿಸಲ್ಪಡುವು 
ದಿಲ್ಲ” 
ಆಗ ನಾನು (ಯೆಹೆಜ್ಕೇಲ್‌), "ಅಯ್ಯೋ, ನನ್ನ 
ಒಡೆಯನಾದ ಯೆಹೋವನೇ, ನಾನು ಇದನ್ನೆಲ್ಲಾ 
ಹೇಳಿದರೆ, ನಿಗೂಢವಾದ ಕಥೆಗಳನ್ನು ಹೇಳುತ್ತಿದ್ದೇ 
ನೆಂದು ಹೇಳುವರು. ಮತ್ತು ನನಗೆ ಇನ್ನೆಂದಿಗೂ ಕಿವಿ 
ಗೊಡುವದಿಲ್ಲ'' ಎಂದು ಹೇಳಿದೆನು. 
ಯೆಹೋವನ ಸಂದೇಶ ನನಗೆ ತಿರುಗಿ ಬಂತು. 
21 ಆತನು ಹೇಳಿದ್ದೇನೆಂದರೆ, *""ನರಪುತ್ರನೇ, 
ಜೆರುಸಲೇಮಿನ ಕಡೆಗೆ ನೋಡಿ ಅವರ ಪವಿತ್ರ ಸ್ಥಳಗಳಿಗೆ 
ವಿರುದ್ಧವಾಗಿ ಹೇಳು. ನನ್ನ ಪರವಾಗಿ ಇಸ್ರೇಲ್‌ ದೇಶದ 
ವಿರುದ್ಧವಾಗಿ ಮಾತನಾಡು. ಇಸ್ರೇಲ್‌ ದೇಶಕ್ಕೆ ಹೀಗೆ 
ಹೇಳು: "ಯೆಹೋವನು ನನಗೆ ಹೀಗೆಂದಿದ್ದಾನೆ, ನಾನು 
ನಿನಗೆ ವಿರೋಧವಾಗಿದ್ದೇನೆ. ನನ್ನ ಖಡ್ಗವನ್ನು ಅದರ 
ಒರೆಯಿಂದ ಹೊರತೆಗೆಯುವೆನು. ನಿನ್ನಲ್ಲಿರುವ ಒಳ್ಳೆಯ 
ಜನರನ್ನೂ, ಕೆಟ್ಟ ಜನರನ್ನೂ ತೆಗೆದುಬಿಡುವೆನು. 
“ಒಳ್ಳೆಯ ಜನರನ್ನೂ ಕೆಟ್ಟ ಜನರನ್ನೂ ನಿನ್ನಿಂದ ಕಡಿದು 
ಹಾಕುವೆನು. ನನ್ನ ಖಡ್ಗವನ್ನು ಒರೆಯಿಂದ ತೆಗೆದು ದಕ್ಷಿಣ 
ದಿಂದ ಉತ್ತರದ ತನಕ ಇರುವ ಎಲ್ಲಾ ಜನರಿಗೆ ವಿರುದ್ದ 
ವಾಗಿ ಉಪಯೋಗಿಸುವೆನು. ನಆಗ, ಯೆಹೋವನಾದ 
ನಾನೇ ನನ್ನ ಖಡ್ಗವನ್ನು ಒರೆಯಿಂದ ತೆಗೆದಿದ್ದೇನೆಂದು 
ಎಲ್ಲಾ ಜನರಿಗೆ ಗೊತ್ತಾಗುವುದು. ನನ್ನ ಖಡ್ಗವು ತನ್ನ 


1063 ಯೆಹೆಜ್ಯೇಲ 21:6-21 
ಕಾರ್ಯ ಮಾಡದೆ ತಿರುಗಿ ಒರೆಯೊಳಗೆ ಖಣ್ಗವೇ,''' ನನ್ನ ಒಡೆಯನಾದ ಯೆಹೋವನು 
ಹೋಗುವದಿಲ್ಲ. ನುಡಿದಿದ್ದಾನೆ. 


"ದೇವರು ನನಗೆ ಹೇಳಿದ್ದೇನೆಂದರೆ, ""ನರಪುತ್ರನೇ, 
ಹೃದಯ ಒಡೆದ ಮನುಷ್ಯನು ದುಃಖದಿಂದಿರುವಾಗ 
ಅಳುವ ಶಬ್ದವನ್ನು ಮಾಡು. ಈ ಶಬ್ದವನ್ನು ಜನರ ಮುಂದೆ 
ಮಾಡು. ?ಆಗ ಅವರು, "ನೀನು ದುಃಖದಿಂದ ಅಳುವ 
ದೇಕೆ?' ಎಂದು ವಿಚಾರಿಸುವರು. ಆಗ ನೀನು ಹೀಗೆ ಹೇಳ 
ಬೇಕು: "ಭೀತಿಯನ್ನುಂಟು ಮಾಡುವ ವಾರ್ತೆ ಬರುವದ 
ರಿಂದ ಎಲ್ಲರ ಹೃದಯಗಳು ಭಯದಿಂದ ಕರಗಿ 
ಹೋಗಿರುತ್ತವೆ; ಕೈಗಳು ಬಲಹೀನವಾಗುತ್ತಿವೆ. ಪ್ರತಿ 
ಮನುಷ್ಯನ ಆತ್ಮವು ಕೃಶವಾಗುವುದು. ಮೊಣ ಗಂಟುಗಳು 
ನೀರಿನಂತಿರುವವು.' ನೋಡಿ, ಆಕೆಟ್ಟಸುದ್ದಿಯು ಬರುತ್ತ 
ಲಿದೆ. ಇವೆಲ್ಲಾ ನಡೆಯುವವು.'' ನನ್ನ ಒಡೆಯನಾದ 
ಯೆಹೋವನು ಇದನ್ನು ಹೇಳಿದನು. 


ಖಡ್ಗವು ತಯಾರಿದೆ 
ಯೆಹೋವನ ನುಡಿ ನನಗೆ ಬಂತು. ಆತನು ಹೇಳಿದ್ದೇ 
ನೆಂದರೆ, ?ನರಪುತ್ರನೇ, ನನ್ನ ಪರವಾಗಿ ಜನರೊಂದಿಗೆ 
ಮಾತನಾಹು. ಅವರಿಗೆ ಹೀಗೆ ಹೇಳು: "ನನ್ನ ಒಡೆಯನಾದ 
ಯೆಹೋವನು ಇಂತೆನ್ನುತ್ತಾನೆ: 





“ನೋಡು, ಒಂದು ಖಡ್ಗ, ಹರಿತವಾದ ಖಡ್ಗ, ಆ 
ಖಡ್ಗವು ತಿಕ್ಕಿ ಶುಭ್ರ ಮಾಡಲ್ಪಟ್ಟಿದೆ, 

ಲ ಕೊಲ್ಲುವದಕ್ಕಾಗಿ ಆ ಖಡ್ಗವು ಹರಿತ ಮಾಡಲ್ಪ 
ಟ್ವಿದೆ. ಮಿಂಚಿನಂತೆ ಹೊಳೆಯುತ್ತಿದೆ. 

"“ನನ ಮಗನೇ, ನಾನು ನಿನ್ನನ್ನು ಶಿಕಿಸುತಿದ್ದ ಬೆತ 

[<8 ಯ ಯೆ oh Wa) To 

ದಿಂದ ನೀನು ಓಡಿಹೋದೆ. ಬೆತ್ತದ ಶಿಕ್ಷೆಯನ್ನು 
ಅನುಭವಿಸಲು ನೀನು ಒಪ್ಪಲಿಲ್ಲ. 

1! ಈಗ ಖಡ್ಗವು ಹರಿತ ಮಾಡಲ್ಪಟ್ಟಿದೆ. ಅದು ಈಗ 
ಉಪಯೋಗಿಸಲ್ಪಡುತ್ತದೆ. ಖಡ್ಗವು ಹದಮಾಡ 
ಲ್ಪಟ್ಟು ಚೆನ್ನಾಗಿ ಉಜ್ಜಿ ಹೊಳೆಯುತ್ತಿದೆ. ಅದನ್ನು 
ಈಗ ಕೊಲ್ಲುವವನ ಕೈಯಲ್ಲಿ ಕೊಡಲಾಗುವುದು. 


12"""ಬೊಬ್ಬೆಹಾಕು, ಕಿರುಚು, ಓ ನರಪುತ್ರನೇ, 
ಯಾಕೆಂದರೆ ಖಡ್ಗವು ನನ್ನ ಜನರ ಮೇಲೆ ಮತ್ತು ಇಸ್ರೇಲಿನ 
ಎಲ್ಲಾ ಅಧಿಪತಿಗಳ ಮೇಲೆ ಉಪಯೋಗಿಸಲ್ಪಡುವುದು. 
ಇಸ್ರೇಲನ್ನು ಆಳುವವರಿಗೆ ಯುದ್ಧವು ಬೇಕು. ಆಗ ಅವರು 
ಖಡ್ಗವು ಬಂದಾಗ ನನ್ನ ಜನರೊಂದಿಗೆ ಇರಬಹುದು. 
ಆದುದರಿಂದ ನಿನ್ನ ತೊಡೆಗೆ ಬಡಿದು ಗಟ್ಟಿಯಾದ 
ಸ್ವರದಿಂದ ನಿನ್ನ ದುಃಖವನ್ನು ಪ್ರದರ್ಶಿಸು. "ನೀನು 
ಬೆತ್ತದ ಶಿಕ್ಬೆ ಅನುಭವಿಸಲು ನಿರಾಕರಿಸಿದಿ. ಹಾಗಾದರೆ 


ತನು ಹೀಗೆ ಹೇಳಿದನು: "'ನರಪುತ್ರನೇ, ಕೈತಟ್ಟಿ 
ನನ್ನ ಪರವಾಗಿ ಜನರೊಂದಿಗೆ ಮಾತನಾಡು. 


""ಖಡ್ಗವು ಎರಹು ಬಾರಿ ಕೆಳಕ್ಕೆ ಹಾಕಲ್ಪಡಲಿ, 
ಹೌದು, ಮೂರು ಬಾರಿ! ಈ ಖಡ್ಗವು ಜನರನ್ನು 
ಕೊಲ್ಲುವದಕ್ಕಾಗಿಯೇ ಇದೆ. ಇದು ಮಹಾ ಹತ್ಯೆ 
ಮಾಡುವದಕ್ಕಾಗಿ ಇದೆ. ಈ ಖಡ್ಗವು ಅವರನ್ನು 
ತೂರಿ ಹೋಗುವದು. 

5 ಅವರ ಹೃದಯಗಳು ಭಯದಿಂದ ಕರಗಿ ಹೋಗು 
ವದು. ಬಹು ಜನರು ಪ್ರಜ್ಞೆ ತಪ್ಪಿ ಬೀಳುವರು. 
ನಗರ ದ್ವಾರ ಬಳಿಯಲ್ಲಿದ್ದು ಈ ಖಡ್ಗವು ಬಹು 
ಜನರನ್ನು ಕೊಲ್ಲುವುದು. ಹೌದು, ಖಡ್ಗವು ಮಿಂಚಿ 
ನಂತೆ ಹೊಳೆಯುವುದು. ಜನರನ್ನು ಕೊಲ್ಲುವದ 
ಕ್ಕಾಗಿ ಅದು ಹೊಳಪು ಮಾಡಲ್ಪಟ್ಟಿದೆ. 

16 ಖಡ್ಗವೇ, ಹರಿತವಾಗು, ಬಲದ ಸ್ಥಳದಲ್ಲಿ ತುಂಡ 
ರಿಸು; ನೇರವಾಗಿ ತೂರು. ಎಡದ ಸ್ಥಳದಲ್ಲಿ ತುಂಡ 
ರಿಸು. ನಿನ್ನ ಖಡ್ಗವು ಯಾವ ಸ್ಥಳಕ್ಕೆ ನುಗ್ಗಬೇಕೆಂದಿ 
ದೆಯೋ ಆ ಸ್ಥಳಕ್ಕೆ ಹೋಗು. 

1? ಆಗ ನಾನೂ ಚಪ್ಪಾಳೆ ಹೊಡೆಯುವೆನು. ಆಗ 
ನಾನು ನನ್ನ ಕೋಪವನ್ನು ನಿಲ್ಲಿಸುವೆನು. 
ಯೆಹೋವನಾದ ನಾನು ಇದನ್ನು ನುಡಿದಿದ್ದೇನೆ.'' 


ಜಿರುಸಲೇಮಿಗೆ ಹೋಗುವ ದಾರಿಯನ್ನು ಆರಿಸುವಿಕೆ 
ಯೆಹೋವನ ಸಂದೇಶ ನನಗೆ ಬಂದಿತು. ಆತನು 
ಹೀಗೆ ಹೇಳಿದನು: ""ನರಪುತ್ರನೇ, ಬಾಬಿಲೋನಿನ 
ರಾಜನ ಖಡ್ಗವು ಇಸ್ರೇಲರಿಗೆ ಬರಲು ಎರಡು ಮಾರ್ಗಗಳ 
ನಕ್ಷೆಯನ್ನು ರಚಿಸು. ಅವರೆಹೂ ಒಂದೇ ಪ್ರದೇಶದಿಂದ 
(ಬಾಬಿಲೋನಿನಿಂದ) ಆರಂಭವಾಗುತ್ತವೆ. ಪ್ರತಿ 
ಯೊಂದು ರಸ್ತೆಯ ಆರಂಭದಲ್ಲಿ ಸೂಚನೆ ಕಂಬವನ್ನು 
ಚಿತ್ರಿಸು. ಯಾವ ಮಾರ್ಗದಲ್ಲಿ ಖಡ್ಗವು ಬರುವದೋ 
ಆ ದಾರಿಯನ್ನು ಗುರುತಿಸು. ಒಂದು ರಸ್ತೆಯು ಅಮ್ಮೋನಿ 
ಯರ ನಗರವಾದ ರಬ್ಬಾಗೆ ಹೋಗುವದು. ಇನ್ನೊಂದು 
ಮಾರ್ಗವು ಯೆಹೂದದಲ್ಲಿರುವ ಭದ್ರಪಡಿಸಲ್ಪಟ್ಟ 
ಪಟ್ಟಣವಾಗಿರುವ ಜೆರುಸಲೇಮಿಗೆ ಹೋಗುವುದು. 
21ಇದರ ಅರ್ಥವೇನೆಂದರೆ, ರಸ್ತೆಯು ಶಾಖೆಗಳಾಗಿ ಒಡೆ 
ಯುವ ಸ್ಥಳದಲ್ಲಿ ಬಾಬಿಲೋನಿನ ರಾಜನು ಶಕುನವನ್ನು 
ಕೇಳಲು ನಿಂತಿದ್ದಾನೆ. ಅವನು ಕೆಲವು ಬಾಣಗಳನ್ನು 
ಅಲುಗಾಡಿಸಿದ್ದಾನೆ. ಅವನು ಕೆಲವು ಬಾಣಗಳನ್ನು 
ಚದರಿಸಿ, ತನ್ನ ವಂಶದ ವಿಗ್ರಹಗಳಿಗೆ ಕೆಲವು ಪ್ರಶ್ನೆಗಳನ್ನು 
ಕೇಳಿದನು. ಮತ್ತು ತಾನು ಕೊಂದ ಪ್ರಾಣಿಯ 





ನಾನು ನಿನಗೆ ಏನು ಉಪಯೋಗಿಸಬೇಕು? ಹೌದು, 


ಕಾಳಿಜವನ್ನು ನೋಡಿದನು. 


ಯೆಹೆಜ್ಯೇಲ 21:22-22:5 


2""ಜಿರುಸಲೇಮನ್ನು ಸೂಚಿಸುವ ಮಂತ್ರಶಕ್ತಿಯ 
ವಸ್ತು ಅವನ ಬಲಗೈಗೆ ಬರುವುದು. ಅವನ ತನ್ನೊಂದಿಗೆ 
ಭಿತ್ತಿಬೇಧಕ ಯಂತ್ರಗಳನ್ನು ತರುವನು. ಅವನು ಅಪ್ಪಣೆ 
ಮಾಡಿದ ಕೂಡಲೇ ಅವನ ಸೈನಿಕರು ಕೊಲ್ಲಲು 
ಪ್ರಾರಂಭಿಸುವರು. ರಣರಂಗದ ಆರ್ಭಟ ಮಾಡುವರು. 
ಆಮೇಲೆ ನಗರದ ಸುತ್ತಲೂ ಮಣ್ಣಿನ ದಿಬ್ಬ ಕಟ್ಟುವರು. 
ಕೋಟೆಗೋಡೆಯ ತನಕ ಮಣ್ಣಿನ ರಸ್ತೆ ಮಾಡುವರು. 
ಮರದಿಂದ ಮಾಡಿದ ಗೋಪುರಗಳನ್ನು ಮಾಡಿ ಅಲ್ಲಿಂದ 
ನಗರಕ್ಕೆ ಧಾಳಿ ಮಾಡುವರು. ಇಸ್ರೇಲ್‌ ಜನರಿಗೆ ಆ 
ಮಂತ್ರತಂತ್ರಗಳ ಗುರುತು ಅರ್ಥವಿಲ್ಲದ್ದಾಗಿದೆ. ಅವರು 
ಮಾಡಿದ ವಾಗ್ದಾನವು ಅವರೊಂದಿಗಿದೆ. ಆದರೆ ಯೆಹೋ 
ವನು ಅವರ ಪಾಪಗಳನ್ನು ನೆನಪಿಗೆ ತರುವನು. ಆಗ 
ಇಸ್ರೇಲರು ಶತ್ರುವಶವಾಗುವರು.'' 

ನನ್ನ ಒಡೆಯನಾದ ಯೆಹೋವನು ಹೀಗೆನ್ನುತ್ತಾನೆ: 
"“ನೀನು ಅನೇಕ ದುಷ್ಟಕೃತ್ಯಗಳನ್ನು ಮಾಡಿರುತ್ತೀ. ನಿನ್ನ 
ಪಾಪಗಳು ಬಹಳ ಸ್ಪಷ್ಟವಾಗಿವೆ. ನೀನು ದೋಷಿ ಎಂಬು 
ದನ್ನು ನಾನು ನೆನಪು ಮಾಡಿಕೊಳ್ಳುವಂತೆ ಮಾಡುತ್ತೀ. 
ವೈರಿಯು ನಿನ್ನನ್ನು ಹಿಡಿಯುವನು. ಇಸ್ರೇಲಿನ ದುಷ್ಟ 
ಅಧಿಪತಿಯೇ, ನೀನು ಸಾಯುವಿ. ನಿನಗೆ ನನ್ನ ಶಿಕ್ಷೆಯು 
ಬಂದಾಯಿತು. ನಿನ್ನ ಅಂತ್ಯವು ಹತ್ತಿರವೇ ಇದೆ'' 


1064 


ಇ. ಖಡ್ಗವೇ, ನಿನ್ನ ಕುರಿತು ಅವರು ಸುಳ್ಳು ದರ್ಶನ 
ಗಳನ್ನು ಕಾಣುವರು. ನಿನ್ನ ಕುರಿತು ಅವರು 
ಹೇಳುವ ಕಣಿಯು ದಾರಿತಪ್ಪಿಸುತ್ತದೆ. ಅದು ಬರೇ 
ಸುಳ್ಳುಗಳ ಕಂತೆ. ಓ ಖಡ್ಗವೇ, ನಿನ್ನನ್ನು ದುಷ್ಟರ 
ಕುತ್ತಿಗೆಗಳ ಮೇಲೆ ಇರಿಸಲಾಗುವುದು. ಬೇಗನೇ 
ಅವರು ಹೆಣಗಳಾಗಿ ಬೀಳುವರು. ಅವರ ಸಮ 
ಯವು ಬಂದಿದೆ. ಇದು ಅವರ ಅಂತ್ಯ ದಂಡನೆಯ 
ಸಮಯವಾಗಿದೆ. 


ಬಾಬಿಲೋನ್‌ ವಿರುದ್ಧ ಪ್ರವಾದನೆ 

304 "ಬಾಬಿಲೋನ್‌, ನಿನ್ನ ಖಡ್ಗವನ್ನು, ಒರೆಯಲ್ಲಿ 
ಹಾಕು. ನೀನು ಎಲ್ಲಿ ನಿರ್ಮಿಸಲ್ಪಟ್ಟಿದ್ದೆಯೋ, ಎಲ್ಲಿ ನೀನು 
ಜನ್ಮತಾಳಿದೆಯೋ ಅಲ್ಲಿ ನಿನ್ನ ನ್ಯಾಯ ತೀರಿಸುವೆನು. 
3!ಫಿನ್ನ ಮೇಲೆ ನನ್ನ ರೌದ್ರವನ್ನು ಸುರಿಸುವೆನು. ನನ್ನ 
ರೌದ್ರವು ಬಿಸಿ ಗಾಳಿಯಂತೆ ನಿನ್ನನ್ನು ಸುಡುವದು. ನಾನು 
ನಿನ್ನನ್ನು ಕ್ರೂರ ಮನುಷ್ಯರ ಕೈಗೆ ಒಪ್ಪಿಸುವೆನು. ಅವರು 
ಜನರನ್ನು ಕೊಲ್ಲುವುದರಲ್ಲಿ ನಿಪುಣರು. 32ನ್ಲೀನು ಬೆಂಕಿಗೆ 
ಸೌದೆಯಂತೆ ಇರುವಿ. ನಿನ್ನ ರಕ್ತವು ಭೂಮಿಯ ಆಳಕ್ಕೆ 
ಹರಿಯುವದು. ಜನರು ಇನ್ನು ಮುಂದಕ್ಕೆ ನಿನ್ನನ್ನು 
ಎಂದಿಗೂ ನೆನಪು ಮಾಡರು. ಇದನ್ನು ಯೆಹೋವನಾದ 





ನನ್ನ ಒಡೆಯನಾದ ಯೆಹೋವನು ಹೀಗೆನ್ನುತ್ತಾನೆ: 
“ನಿನ್ನ ಮುಂಡಾಸವನ್ನು ತೆಗೆ! ನಿನ್ನ ಕಿರೀಟವನ್ನು ತೆಗೆ! 
ಈಗ ಇರುವಂತೆಯೇ ಸಂಗತಿಗಳು ಇರುವುದಿಲ್ಲ. 
ಮುಖ್ಯಾಧಿ ಕಾರಿಗಳು ತಗ್ಗಿಸಲ್ಪಹುವರು. ಈಗ ಸಾಧಾರಣ 
ವ್ಯಕ್ತಿಗಳಾಗಿರುವವರು ಪ್ರಮುಖ ನಾಯಕರುಗಳಾಗು 
ವರು.?'ನಾನು ಆ ನಗರವನ್ನು ಸಂಪೂರ್ಣವಾಗಿ ನಾಶ 
ಮಾಡುವೆನು ಆದರೆ ನಾನು ನೇಮಿಸಿದ ವ್ಯಕ್ತಿಯು 
ರಾಜನಾಗುವ ತನಕ ಇದು ಸಂಭವಿಸುವುದಿಲ್ಲ: ಅವನು 
ರಾಜನಾದ ಮೇಲೆ ಈ ಪಟ್ಟಣವನ್ನು ಅವನಿ 


ಅಮ್ಮೋನಿನ ವಿರುದ್ಧ ಪ್ರವಾದನೆ 
ದೇವರು ಹೇಳಿದ್ದು ""ನರಪುತ್ರನೇ, ನನ್ನ ಪರವಾಗಿ 
ಜನರ ಕೂಡ ಮಾತನಾಡು. "ನನ್ನ ಒಡೆಯನಾದ 
ಯೆಹೋವನು ಅಮ್ಮೋನಿಯರ ಬಗ್ಗೆಯೂ ಅವರ 
ದೂಷಣೆಗಳ ಬಗ್ಗೆಯೂ ಹೀಗೆ ಹೇಳುತ್ತಾನೆ: 


“ನೋಡು, ಒಂದು ಖಡ್ಗ. ಆ ಖಡ್ಗವು ಒರೆಯಿಂದ 
ಹೊರ ಬಂದಿದೆ. ಆ ಖಡ್ಗವನ್ನು ಹರಿತಗೊಳಿಸ 
ಲಾಗಿದೆ ಮತ್ತು ನಯಗೊಳಿಸಲಾಗಿದೆ. ಖಡ್ಗವು 
ಕೊಲ್ಲಲು ಸಿದ್ಧವಾಗಿದೆ. ಮಿಂಚಿನಂತೆ ಹೊಳೆಯ 
ಲೆಂದು ಅದನ್ನು ನಯಗೊಳಿಸಲಾಗಿದೆ. 


ನಾನೇ ಹೇಳಿದ್ದೇನೆ.''' 


ಜಿರುಸಲೇಮಿನ ವಿರುದ್ಧವಾಗಿ ಯೆಹೆಜ್ಯೇಲನ 


ಮಾತುಗಳು 

ಯೆಹೋವನ ಸಂದೇಶವು ನನಗೆ ಬಂತು. 
22 ಆತನು ಹೇಳಿದ್ದೇನೆಂದರೆ, 2""ನರಪುತ್ರನೇ, 
ನೀನು ಹಂತಕರ ನಗರಕ್ಕೆ ನ್ಯಾಯ ತೀರಿಸುವೆಯಾ? 
ಆಕೆಯ ಭಯಂಕರ ದುಷ್ಟತನದ ಬಗ್ಗೆ ಆಕೆಗೆ ತಿಳಿಸು. 
3ನೀನು ಹೀಗೆ ಹೇಳಬೇಕು: "ನನ್ನ ಒಡೆಯನಾದ 
ಯೆಹೋವನ ಮಾತುಗಳಿವು. "ಈ ನಗರವು ಕೊಲೆಗಾರ 
ರಿಂದ ತುಂಬಿದೆ. ಆದುದರಿಂದ ಆಕೆಯ ಶಿಕ್ಸೆಯ ದಿನವು 
ಬಂದಿದೆ. ಆಕೆ ತನಗೋಸ್ಕರ ಹೊಲಸು ವಿಗ್ರಹಗಳನ್ನು 

ಮಾಡಿ ತನ್ನನ್ನು ಹೊಲಸು ಮಾಡಿಕೊಂಡಿದ್ದಾಳೆ. 
4° ಜಿರುಸಲೇಮಿನ ನಿವಾಸಿಗಳೇ, ನೀವು ಅನೇಕರನ್ನು 
ಕೊಂದಿದ್ದೀರಿ. ಆದ್ದರಿಂದ ನೀವು ದೋಷಿಗಳು. ನೀವು 
ಹೊಲಸು ವಿಗ್ರಹಗಳನ್ನು ಮಾಡಿಕೊಂಡಿದ್ದೀರಿ. ಆದುದ 
ರಿಂದ ನೀವು ಅಶುದ್ದರು. ನಿಮ್ಮನ್ನು ಶಿಕ್ಸಿಸುವ ಸಮಯ 
ಈಗ ಬಂದಿದೆ. ನಿಮ್ಮ ಅಂತ್ಯವು ಬಂದಿದೆ. ಆದ್ದರಿಂದಲೇ 
ಇತರ ಜನಾಂಗಗಳವರು ನಿನ್ನನ್ನು ಗೇಲಿಮಾಡುವರು, 
ಮತ್ತು ಎಲ್ಲಾ ದೇಶಗಳು ನಿಮ್ಮನ್ನು ನೋಡಿ ನಗುವವು. 
5ದೂರ ಮತ್ತು ಹತ್ತಿರದಲ್ಲಿರುವ ಎಲ್ಲರೂ ನಿನ್ನನ್ನು ಹಾಸ್ಯ 





1065 


ಮಾಡುವರು. ನಿನ್ನ ಹೆಸರನ್ನು ನೀನು ಕೆಡಿಸಿದ್ದೀ. ನೀನು 
ಗದ್ದಲದಿಂದ ತುಂಬಿ ಹೋಗಿರುವೆ. 

6"""ಇಗೋ, ಜಿರುಸಲೇಮಿನಲ್ಲಿ ಇತರರನ್ನು ಕೊಲ್ಲುವ 
ದಕ್ಕಾಗಿಯೇ ತಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿಕೊಂಡಿ 
ರುವ ಇಸ್ರೇಲಿನ ಅಧಿಪತಿಗಳು ಇದ್ದಾರೆ. "ಜಿರುಸಲೇಮಿನ 
ಜನರು ತಮ್ಮನ್ನು ಹೆತ್ತವರನ್ನು ಸನ್ಮಾನಿಸುವುದಿಲ್ಲ. ಪರ 
ದೇಶಸ್ಥರನ್ನು ಹಿಂಸಿಸುವರು. ಆ ಸ್ಥಳದಲ್ಲಿ ವಿಧವೆರಿಗೂ 


ಯೆಹೆಜ್ಯೇಲ 22:6-26 


ಸಂಗತಿಗಳಿಂದ ಜನಾಂಗಗಳ ಮುಂದೆ ನನ್ನ ಕೀರ್ತಿಯು 
ಹಾಳಾಗುವುದು. ಆಗ ನಾನು ಯೆಹೋವನೆಂದು ನೀನು 
ತಿಳಿದುಕೊಳ್ಳುವಿ.''' 


ಇಸ್ರೇಲ್‌ ಉಪಯೋಗವಿಲ್ಲದ ಹೊಲಸು 
17 ಯೆಹೋವನ ವಾಕ್ಯವು ನನಗೆ ಬಂತು. ಆತನು 
ಇಂತೆಂದನು: 18""ನರಪುತ್ರನೇ, ಇಸ್ರೇಲ್‌ ಜನಾಂಗವು 





ಅನಾಥರಿಗೂ ಮೋಸ ಮಾಡುವರು. *ನೀವು ನನ್ನ ಪವಿತ್ರ 
ವಸ್ತುಗಳನ್ನು ಕಡೆಗಾಣಿಸಿರುವಿರಿ. ನಾನು ನೇಮಿಸಿರುವ 
ವಿಶೇಷ ವಿಶ್ರಾಂತಿಯ ದಿವಸಗಳನ್ನು ಅಲಕ್ಷ್ಯ ಮಾಡು 
ತ್ತೀರಿ.* ಜೆರುಸಲೇಮ್‌ ನಿವಾಸಿಗಳು ಇತರರ ಬಗ್ಗೆ ಸುಳ್ಳು 
ವದಂತಿ ಹಬ್ಬಿಸುತ್ತಾರೆ. ಆ ನಿರಪರಾಧಿ ಜನರನ್ನು ಹತ್ಯೆ 
ಮಾಡಲು ಹಾಗೆ ಮಾಡುತ್ತಾರೆ. ಆ ಜನರು ಬೆಟ್ಟದ ಮೇಲೆ 
ಹೋಗಿ ಸುಳ್ಳು ದೇವರುಗಳನ್ನು ಸನ್ಮಾನಿಸುವುದಕ್ಕಾಗಿ 
ಊಟಮಾಡುತ್ತಾರೆ. 

"""ಜಿರುಸಲೇಮಿನ ಜನರು ಎಲ್ಲಾ ಬಗೆಯ ಲೈಂಗಿಕ 
ಪಾಪಗಳನ್ನು ಮಾಡುತ್ತಾರೆ. ತಮ್ಮ ತಂದೆಯ 
ಹೆಂಡತಿಯರೊಂದಿಗೆ ಅನೈತಿಕ ಸಂಬಂಧವಿಟ್ಟು ಕೊಳ್ಳು 
ತ್ತಾರೆ. ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡುತ್ತಾರೆ; 
ಮುಟ್ಟಾಗಿ ಅಶುದ್ಧರಾಗಿರುವ ಸ್ತ್ರೀಯರ ಮೇಲೂ ಅವರು 
ಅತ್ಯಾಚಾರ ಮಾಡುತ್ತಾರೆ. ''ಇಂತಹ ಪಾಪಗಳನ್ನು ತಮ್ಮ 
ನೆರೆಯವನ ಹೆಂಡತಿಯೊಂದಿಗೆ ನಡಿಸುತ್ತಾರೆ. ಒಬ್ಬನು 
ತನ್ನ ಸ್ವಂತ ಸೊಸೆಯೊಂದಿಗೆ ಮಲಗಿ ಆಕೆಯನ್ನು ಅಶುದ್ಧಳ 
ನ್ನಾಗಿ ಮಾಡಿದನು. ಮತ್ತೊಬ್ಬನು ತನ್ನ ತಂದೆಯ ಮಗಳು, 
ತನ್ನ ತಂಗಿಯನ್ನೇ ಬಲವಂತದಿಂದ ಕೆಡಿಸಿರುತ್ತಾನೆ. 

12" ಜಿರುಸಲೇಮಿನಲ್ಲಿ ನೀವು ಕೊಲೆ ಮಾಡುವದ 
ಕ್ಕಾಗಿ ಹಣ ತೆಗೆದುಕೊಳ್ಳುತ್ತೀರಿ. ಸಾಲಕೊಟ್ಟ ಅದಕ್ಕೆ ಬಡ್ಡಿ 
ತೆಗೆದುಕೊಳ್ಳುತ್ತೀರಿ. ಸ್ವಲ್ಪಹಣ ಮಾಡುವದಕ್ಕಾಗಿ ನಿಮ್ಮ 
ನೆರೆಯವನನ್ನೇ ಮೋಸ ಮಾಡುತ್ತೀರಿ. ನನ್ನನ್ನು 
ನೀವು ಮರೆತು ಬಿಟ್ಟೆರುವಿರಿ.' ನನ್ನ ಒಡೆಯನಾದ 
ಯೆಹೋವನು ಇದನ್ನು ಹೇಳಿದ್ದಾನೆ. 

3""ದೇವರು ಹೀಗೆ ಹೇಳಿದನು: "ನೋಡಿರಿ ನಾನು 
ಕೈಯನ್ನು ಬಡಿದು ನಿಮ್ಮನ್ನು ನಿಲ್ಲಿಸಿ ಬಿಡುವೆನು. ನೀವು 
ಮೋಸ ಮಾಡಿದ್ದಕ್ಕಾಗಿಯೂ, ಜನರನ್ನು ಕೊಲೆ ಮಾಡಿದ್ದ 
ಕ್ಕಾಗಿಯೂ ನಿಮ್ಮನ್ನು ಶಿಕ್ಸಿಸುವೆನು. '*ನಾನು ನಿಮ್ಮನ್ನು 
ಶಿಕ್ಸಿಸಲು ಬಂದಾಗ ನೀವು ಧೈರ್ಯಶಾಲಿಗಳಾಗುವಿರಾ? 
ನಿಮ್ಮಲ್ಲಿ ಬಲವಿರುವದೊ? ನಾನೇ ಯೆಹೋವನು. 
ನಾನು ಹೇಳಿದ ಪ್ರಕಾರ ಮಾಡುವೆನು. `ನಾನು ನಿಮ್ಮನ್ನು 
ಜನಾಂಗಗಳ ಮಧ್ಯೆ ಚದರಿಸಿ ಬಿಹುವೆನು. ನಿಮ್ಮನ್ನು 
ಬಹುದೇಶಗಳ ಮಧ್ಯೆ ಅಟ್ಟಿ ಬಿಡುವೆನು. ಈ ನಗರದಲ್ಲಿ 
ರುವ ಅಸಹ್ಯ ವಸ್ತುಗಳನ್ನೆಲ್ಲಾ ಸಂಪೂರ್ಣವಾಗಿ ನಾಶ 


ನನ್ನ ಪಾಲಿಗೆ ನಿಷ್ಟಯೋಜಕವಾಗಿದೆ. ಅವರು ತಾಮ್ರ, 
ದಂತೆ, ತವರದಂತೆ, ಕಬ್ಬಿಣದಂತೆ, ಮತ್ತು ಸೀಸದಂತೆ 
ಮತ್ತು ಬೆಳ್ಳಿಯನ್ನು ಕುಲುಮೆಯಲ್ಲಿ ಕರಗಿಸಿ ಶುದ್ಧೀಕರಿಸಿ 
ದಾಗ ಉಳಿಯುವ ಕಂದುಬೆಳ್ಳಿಯಂತೆ ಇದ್ದಾರೆ. 
''ಓಡೆಯನಾದ ಯೆಹೋವನು ಹೀಗನ್ನುತ್ತಾನೆ. ""ನೀವೆ 
ಲ್ಲರೂ ಪ್ರಯೋಜನವಿಲ್ಲದ ಲೋಹವಾಗಿದ್ದೀರಿ. 
ಆದ್ದರಿಂದ ನಾನು ನಿಮ್ಮನ್ನು ಜಿರುಸಲೇಮಿನೊಳಗೆ ಒಟ್ಟು 
ಗೂಡಿಸುತ್ತೇನೆ. ಕೆಲಸಗಾರರು ಬೆಳ್ಳಿ ತಾಮ್ರ, ಸೀಸ, 
ತವರ, ಕಬ್ಬಿಣ ಇವುಗಳನ್ನೆಲ್ಲಾ ಬೆಂಕಿಗೆ ಹಾಕುವರು. 
ಬೆಂಕಿಯನ್ನೂದಿ ಶಾಖ ಹೆಚ್ಚು ಮಾಡುವರು. ಆಗ ಲೋಹ 
ಗಳು ಕರಗಲು ಪ್ರಾರಂಭವಾಗುವವು. ಅದೇ ರೀತಿಯಲ್ಲಿ 
ನಾನು ನಿಮ್ಮನ್ನು ನನ್ನ ಬೆಂಕಿಯನ್ನು ಹಾಕಿ ಕರಗಿಸುವೆನು. 
ನನ್ನ ರೌದ್ರವೇ ಆ ಬೆಂಕಿ. 'ನಾನು ನಿಮ್ಮನ್ನು ಆ ಬೆಂಕಿ 
ಯಲ್ಲಿ ಹಾಕುವೆನು. ನನ್ನ ರೌದ್ರವೆಂಬ ಬೆಂಕಿಯನ್ನು 
ಊದಿ ಶಾಖ ಹೆಚ್ಚಿಸುವೆನು. ಆಗ ನೀವು ಕರಗಲು 
ಪ್ರಾರಂಭಿಸುವಿರಿ. ಬೆಳ್ಳಿಯು ಕುಲುಮೆಯಲ್ಲಿ ಕರಗಿ 
ಹೋಗುವಂತೆಯೇ ನೀವು ಪಟ್ಟಣದಲ್ಲಿ ಕರಗಿಹೋಗು 
ವಿರಿ. ಯೆಹೋವನಾದ ನಾನೇ ನನ್ನ ಕೋಪವನ್ನು ನಿಮ್ಮ 
ಮೇಲೆ ಸುರಿದೆನೆಂದು ಆಗ ನೀವು ಅರ್ಥ ಮಾಡಿ 
ಕೊಳ್ಳುವಿರಿ.''' 


ಜಿರುಸಲೇಮ್‌ ವಿರುದ್ಧ ಯೆಹೆಜ್ಯೀಲನ ಮಾತುಗಳು 

22 ಯೆಹೋವನ ವಾಕ್ಯವು ನನಗೆ ಬಂದಿತು. ಆತನು, 
2" ನರಪುತ್ರನೇ, ಇದನ್ನು ಜಿರುಸಲೇಮಿಗೆ ಹೇಳು. ಮಳೆ 
ಯನ್ನೇ ಪಡೆದಿಲ್ಲದ ಭೂಮಿಯಂತೆ ಆಕೆ ಇದ್ದಾಳೆಂದು 
ಆಕೆಗೆ ತಿಳಿಸು. ನನ್ನ ಕೋಪದ ಸಮಯದಲ್ಲಿ ಆಕೆಯ 
ಮೇಲೆ ಮಳೆಯೇ ಸುರಿದಿಲ್ಲ ೫ ಜಿರುಸಲೇಮಿನ ಪ್ರವಾದಿ 
ಗಳು ತಾನು ಬೇಟೆಯಾಡಿ ಕೊಂದ ಪ್ರಾಣಿಯನ್ನು ತಿನ್ನುವ 
ಗರ್ಜಿಸುವ ಸಿಂಹದಂತಿದ್ದಾರೆ. ಆ ಪ್ರವಾದಿಗಳು ಅನೇಕ 
ಪ್ರಾಣಗಳನ್ನು ತೆಗೆದುಕೊಂಡಿದ್ದಾರೆ. ಅವರಿಂದ ಬೆಲೆ 
ಬಾಳುವ ವಸ್ತುಗಳನ್ನು ಕದ್ದುಕೊಂಡಿದ್ದಾರೆ. ಜೆರುಸಲೇ 
ಮಿನಲ್ಲಿ ಅನೇಕ ಸ್ತ್ರೀಯರು ವಿಧವೆಯರಾಗಲು ಅವರೇ 
ಕಾರಣರಾಗಿದ್ದಾರೆ. 

26" ಯಾಜಕರು ನನ್ನ ಉಪದೇಶವನ್ನು ನಿರಾಕರಿಸಿರು 





ಮಾಡುವೆನು. '"ಜಿರುಸಲೇಮೇ, ನಿನಗೆ ಸಂಭವಿಸುವ 


ತಾರೆ; ಪರಿಶುದ್ದ ಸಂಗತಿಗಳನ್ನು ಸರಿಯಾಗಿ ಲಕ 
0 ಧಿ Ki ಜ್ರ 


ಯೆಹೆಜ್ಯೇಲ 22:27-23:13 


ಮಾಡುತ್ತಿಲ್ಲ; ಅವುಗಳಿಗೆ ಮಹತ್ವವನ್ನು ಕೊಡುತ್ತಿಲ್ಲ. 
ಅವರು ಪವಿತ್ರ, ವಸ್ತುಗಳನ್ನು ಅಪವಿತ್ರ ವಸ್ತುಗಳಂತೆ 
ನೋಡುತ್ತಿದ್ದಾರೆ. ಯಾವುದು ಶುದ್ಧ ಯಾವುದು ಅಶುದ್ಧ 
ಎಂಬುದರ ಬಗ್ಗೆ ಅವರು ಜನರಿಗೆ ಸರಿಯಾಗಿ 
ಉಪದೇಶಿಸುತ್ತಿಲ್ಲ. ನನ್ನ ವಿಶೇಷ ವಿಶ್ರಾಂತಿ ದಿವಸಗಳನ್ನು 
ಮಾನ್ಯಮಾಡುತ್ತಿಲ್ಲ. ನಾನು ಏನೂ ಅಲ್ಲವೆಂಬಂತೆ 
ನನ್ನನ್ನು ಅವರು ನೋಡುತ್ತಾರೆ. 

>" ಜಿರುಸಲೇಮಿನ ನಾಯಕರು ತಾನು ಹಿಡಿದ ಪ್ರಾಣಿ 
ಯನ್ನು ತಿನ್ನುವ ತೋಳಕ್ಕೆ ಸಮಾನರಾಗಿದ್ದಾರೆ. ಅವರು 
ಧನಿಕರಾಗುವದಕ್ಕಾಗಿ ಜನರನ್ನು ಹಿಡಿದು ಕೊಲ್ಲುವರು. 

28""ಪ್ರವಾದಿಗಳು ಜನರನ್ನು ಎಚ್ಚರಿಸುವದಿಲ್ಲ. ಸತ್ಯ 
ವನ್ನು ಮುಚ್ಚಿಡುತ್ತಾರೆ. ಒಂದು ಗೋಡೆಯನ್ನು ದುರಸ್ತಿ 
ಮಾಡದೆ ಅದರ ತೂತುಗಳನ್ನು ಗಾರೆಯಿಂದ ಮುಚ್ಚುವ 
ಕೆಲಸಗಾರರಂತಿದ್ದಾರೆ. ಅವರು ಸುಳ್ಳುದರ್ಶನಗಳನ್ನೇ 
ನೋಡುತ್ತಾರೆ. ತಮ್ಮ ಭವಿಷ್ಯದಬಗ್ಗೆ ಶಕುನದ ಮೂಲಕ 
ತಿಳಿದುಕೊಳ್ಳುವುದೆಲ್ಲ ಸುಳ್ಳಾಗಿರುತ್ತದೆ. ಅವರು, "ನನ್ನ 
ಒಡೆಯನಾದ ಯೆಹೋವನು ಹೇಳಿದನು' ಎಂಬುದಾಗಿ 
ಸುಳ್ಳು ಹೇಳುವರು. ಆದರೆ ನಿಜವಾಗಿಯೂ 
ಯೆಹೋವನು ಅವರ ಕೂಡ ಮಾತನಾಡಲಿಲ್ಲ. 

29""ಸಾಮಾನ್ಯ ಜನರು ಮೋಸ ಮಾಡುತ್ತಾರೆ ಮತ್ತು 
ದರೋಡೆ ಮಾಡುತ್ತಾರೆ. ತಾವು ಧನಿಕರಾಗುವದಕ್ಕೆ 
ನಿಸ್ಸಹಾಯಕರಾದ ಭಿಕ್ಸೆಗಾರರನ್ನು ಸುಲುಕೊಳ್ಳುವರು. 
ಅವರು ಪರದೇಶಿಗಳಿಗೆ ಮೋಸಮಾಡಿ ಅವರಿಗೆ 
ಅನ್ಯಾಯ ಮಾಡುವರು. 

"ನನ್ನ ಕೋಪದಿಂದ ದೇಶವು ನಾಶವಾಗದಂತೆ 
ಅದನ್ನು ರಕ್ಷಿಸಲು ಗೋಡೆಯನ್ನು ಸರಿಪಡಿಸುವುದ 
ಕ್ಯಾಗಿಯೂ ಗೋಡೆಯು ಒಡೆದುಹೋಗಿದ್ದ ಸ್ಥಳದಲ್ಲಿ 
ನಿಂತುಕೊಳ್ಳುವುದಕ್ಕಾಗಿ ಅವರಲ್ಲಿ ನಾನು ಒಬ್ಬನನ್ನು 
ಎದುರುನೋಡಿದೆ. ಆದರೆ ಯಾರೂ ನನಗೆ ಸಿಗಲಿಲ್ಲ. 
3! ಅದಕ್ಕಾಗಿ ನಾನು ಅವರಿಗೆ ನನ್ನ ಕೋಪವನ್ನು ತೋರಿಸು 
ವೆನು. ಅವರನ್ನು ಬೆಂಕಿಯಂತೆ ಸಂಪೂರ್ಣವಾಗಿ ನಾಶ 
ಮಾಡುವೆನು. ಅವರ ದುಷ್ಟತನಕ್ಕಾಗಿ ನಾನು ಅವರನ್ನು 
ಶಿಕ್ಸಿಸುವೆನು. ಅವರೇ ಅದಕ್ಕೆ ಜವಾಬ್ದಾರರು.'' ಇವು ನನ್ನ 
ಒಡೆಯನಾದ ಯೆಹೋವನ ನುಡಿಗಳು. 

ಯೆಹೋವನ ಮಾತುಗಳು ನನಗೆ ಬಂದವು. 
23 ಆತನು ಹೇಳಿದ್ದೇನೆಂದರೆ, *""ನರಪುತ್ರನೇ, 
ಸಮಾರ್ಯ ಮತ್ತು ಜೆರುಸಲೇಮಿನ ಈ ಕಥೆಯನ್ನು 
ಕೇಳು. ಇಬ್ಬರು ಅಕ್ಕ ತಂಗಿಯರು ಇದ್ದರು. ಅವರು 
ಒಂದೇ ತಾಯಿಯ ಮಕ್ಕಳಾಗಿದ್ದರು. 3ಅವರು ಈಜಿಪ್ಟಿನ 
'ಲ್ಲಿ ಇನ್ನೂ ಎಳೆ ಪ್ರಾಯದಲ್ಲಿರುವಾಗಲೇ ಸೂಳೆಯ 
ರಾದರು. ಈಜಿಪ್ಟಿನಲ್ಲಿ ಅವರು ಮೊದಲ ಬಾರಿ 
ಸಂಭೋಗಿಸಿದರು. ಪುರುಷರು ತಮ್ಮ ಮೊಲೆತೊಟ್ಟು 





1066 


ಗಳನ್ನು ಮುಟ್ಟಿ ಅವರ ಎಳೆಸ್ತನಗಳನ್ನು ಹಿಡಿಯಲು 
ಬಿಟ್ಟರು. 

*ಹಿರಿಯಕ್ಕನ ಹೆಸರು ಒಹೊಲ. ತಂಗಿಯ ಹೆಸರು 
ಒಹೊಲೀಬ. ಅವರಿಬ್ಬರೂ ನನ್ನ ಹೆಂಡತಿಯರಾದರು. 
ಅವರು ಗಂಡುಮಕ್ಕಳನ್ನು ಮತ್ತು ಹೆಣ್ಣು ಮಕ್ಕಳನ್ನು 
ಹೆತ್ತರು. ಒಹೊಲಳು ಸಮಾರ್ಯಳು ಮತ್ತು ಒಹೊಲೀ 
ಬಳು ಜೆರುಸಲೇಮ್‌. 

*""ಒಹೊಲಳು ನನಗೆ ಅಪನಂಬಿಗಸ್ತಳಾದಳು. ಆಕೆ 
ಸೂಳೆಯಂತೆ ಜೀವಿಸ ತೊಡಗಿದಳು. ಆಕೆ ಪುರುಷರಿಗಾಗಿ 
ಆಸೆಪಟ್ಟಳು. "ನೀಲಿ ಸಮವಸ್ತ್ರ ಧರಿಸಿದ್ದ ಅಶ್ಯೂರದ 
ಸೈನಿಕರನ್ನು ನೋಡಿದಳು. ಅವರೆಲ್ಲಾ ಕುದುರೆ ಸವಾರಿ 
ಮಾಡುವ ಸುಂದರವಾದ ಯುವಕರು. ಅವರೆಲ್ಲಾ 
ನಾಯಕರೂ ಅಧಿಕಾರಿಗಳೂ ಆಗಿದ್ದರು. 'ಒಹೊಲಳು 
ಅವರೊಂದಿಗೆ ರಮಿಸ ತೊಡಗಿದಳು. ಅವರೆಲ್ಲರೂ 
ಅಶ್ಯೂರರ ಸೈನ್ಯದಿಂದ ಆರಿಸಿ ತೆಗೆದವರಾಗಿದ್ದರು. ಆಕೆಗೆ 
ಅವರೆಲ್ಲರ ಜೊತೆಯಲ್ಲೂ ಮಲಗಬೇಕಿತ್ತು ಅವರ 
ಹೊಲಸು ವಿಗ್ರಹಗಳಿಂದ ಹೊಲಸಾದಳು. ಇದರ ಜೊತೆ 
ಯಲ್ಲಿಯೇ ಈಜಿಷ್ಟಿನೊಂದಿಗೆ ತನ್ನ ಪ್ರಣಯ ಸಂಬಂಧ 
ವನ್ನು ಮುಂದುವರಿಸುತ್ತಿದ್ದಳು. ಆಕೆಯು ಇನ್ನೂ ಎಳೆಯ 
ಹುಡುಗಿಯಾಗಿದ್ದಾಗಲೇ ಈಜಿಪ್ಟ್‌ ಆಕೆಯೊಂದಿಗೆ 
ಸಂಭೋಗ ಮಾಡಿತ್ತು ಅವಳ ಎಳೇ ಸ್ತನಗಳನ್ನು ಹಿಸುಕಿದ 
ವರಲ್ಲಿ ಮೊದಲನೆಯವರು ಈಜಿಷ್ಟಿನವರೇ. ಈಜಪ್ಟ್‌ 
ತನ್ನ ಅನೈತಿಕ ಪ್ರೀತಿಯನ್ನು ಆಕೆಯ ಮೇಲೆ ಸುರಿಯಿತು. 
ಆಕೆಯ ಮಿಂಡರಿಗೆ ನಾನು ಆಕೆಯನ್ನು ಬಿಟ್ಟುಕೊಟ್ಟಿನು. 
ಆಕೆಗೆ ಅಶ್ಯೂರದವರು ಬೇಕಾಯಿತು. ನಾನು ಆಕೆಯನ್ನು 
ಅವರಿಗೆ ಬಿಟ್ಟುಕೊಟ್ಟೆನು. 10ಅವರು ಬಲವಂತದಿಂದ 
ಆಕೆಯನ್ನು ಸಂಭೋಗಿಸಿದರು. ಆಕೆಯ ಮಕ್ಕಳನ್ನು 
ತೆಗೆದುಕೊಂಡರು. ಖಡ್ಗವನ್ನು ತೆಗೆದುಕೊಂಡು ಆಕೆ 
ಯನ್ನು ಕೊಂದುಹಾಕಿದರು. ಆಕೆಯನ್ನು ಶಿಕ್ಸಿಸಿದರು. 
ಸ್ತ್ರೀಯರು ಈಗಲೂ ಆಕೆಯ ವಿಷಯ ಮಾತ 
ನಾಡುತ್ತಿದ್ದಾರೆ. 

11: ಕೆಯ ತಂಗಿಯಾದ ಒಹೊಲೀಬಳು ಆಕೆಗಾದದ 
ನ್ನೆಲ್ಲಾ ನೋಡಿದ್ದಳು. ಆದರೆ ಒಹೊಲೀಬಳು ಅಕ್ಕನಿಗಿಂತ 
ಹೆಚ್ಚು ಪಾಪ ಮಾಡಿದಳು. ಆಕೆ ಒಹೊಲಳಿಗಿಂತ ಹೆಚ್ಚು 
ಅಪನಂಬಿಗಸ್ತಿಕೆಯುಳ್ಳವಳಾಗಿದ್ದಳು. 12 ಆಕೆಗೆ ಅಶ್ಯೂ 
ರದ ಅಧಿಕಾರಿಗಳೂ ನಾಯಕರುಗಳೂ ಬೇಕಾಗಿದ್ದರು. 
ಆಕೆಗೆ ನೀಲ ಸಮವಸ್ತ್ರ, ಧರಿಸಿ ಕುದುರೆ ಸವಾರಿ ಮಾಡುವ 
ಸೈನಿಕರು ಬೇಕಾಗಿದ್ದರು. ಅವರೆಲ್ಲಾ ಮನೋಹರವಾದ 
ಯುವಕರು. ಆಕೆಯು ತನ್ನನ್ನು ಹೊಲಸು ಮಾಡಿ 
ಕೊಂಡಿರುವುದನ್ನು ನಾನು ನೋಡಿದೆನು. ಆ ಸ್ತ್ರೀಯರಿ 
ಬ್ಬರೂ (ನಾಶನದ) ಒಂದೇ ಮಾರ್ಗವನ್ನು ಅನು 
ಸರಿಸುತ್ತಿದ್ದರು. 








1067 


14°" ಒಹೊಲೀಬಳು ನನಗೆ ಅಪನಂಬಿಗಸ್ತಳಾಗಿ 
ಮುಂದುವರಿದಳು. ಗೋಡೆಯ ಮೇಲೆ ಕೆತ್ತಲ್ಪಟ್ಟಿದ್ದ 
ಗಂಡಸರ ಚಿತ್ರಗಳನ್ನು ಆಕೆ ನೋಡಿದಳು. ಅವು ಕೆಂಪು 
ಸಮವಸ್ತ್ರ ಧರಿಸಿದ್ದ ಕಸ್ಹೀಯ ಸೈನಿಕರ ಚಿತ್ರಗಳು. "ಅವರು 
ಸೊಂಟಕ್ಕೆ ಪಟ್ಟಿಯನ್ನು ಬಿಗಿದು, ಉದ್ದ ಮುಂಡಾಸವನ್ನು 
ಧರಿಸಿದ್ದರು. ಅವರೆಲ್ಲರೂ ಅಧಿಕಾರಿಗಳಂತೆ ಕಾಣುತ್ತಿ 
ದ್ದರು. ಅವರೆಲ್ಲರೂ ಬಾಬಿಲೋನಿನಲ್ಲಿಯೇ ಹುಟ್ಟಿ 
ಬೆಳೆದವರಾಗಿದ್ದರು. ''ಓಹೊಲೀಬಳು ಅವರನ್ನು ಕಂಡ 
ಕೂಡಲೇ ಅವರಿಗಾಗಿ ಆಸೆಪಟ್ಟು ಬಾಬಿಲೋನಿನಲ್ಲಿದ್ದ 
ಅವರ ಬಳಿಗೆ ಸಂದೇಶಕರನ್ನು ಕಳುಹಿಸಿದಳು. ಆಗ ಆ 
ಬಾಬಿಲೋನಿನವರು ಬಂದು ಆಕೆಯ ರತಿಮಂಚವನ್ನೇರಿ 
ಆಕೆಯನ್ನು ಸಂಗಮಿಸಿದರು. ಆಕೆಯನ್ನು ಚೆನ್ನಾಗಿ ಅನು 
ಭೋಗಿಸಿ ಮಲಿನವನ್ನಾಗಿ ಮಾಡಿದರು. ಆದ್ದರಿಂದ ಆಕೆಗೆ 
ಅವರು ಅಸಹ್ಯವೆನಿಸಿತು. 

18""ತ್ರಾನು ಅಪನಂಬಿಗಸ್ತಳೆಂದು ಎಲ್ಲರೂ ತನ್ನನ್ನು 
ಗುರುತಿಸುವಂತೆ ಒಹೊಲೀಬಳು ಮಾಡಿದಳು. ಆಕೆಯು 
ತನ್ನ ನಗ್ನಶರೀರವನ್ನು ತೋರಿಸಿದಳು. ಆದ್ದರಿಂದ ಅವಳ 
ಅಕ್ಕ ನನಗೆ ಹೇಗೆ ಅಸಹ್ಯವಾದಳೊ ಅದೇ ರೀತಿ ಈಕೆಯೂ 
ನನಗೆ ಅಸಹ್ಯವಾದಳು. ನನಗೆ ಆಕೆಯ ಅಕ್ಕನ ಮೇಲಿದ್ದ 
ಅನುರಾಗ ಹೇಗೆ ತೊಲಗಿಹೋಯಿತೋ ಹಾಗೆಯೇ 
ಈಕೆಯ ಮೇಲಿನ ಅನುರಾಗವೂ ತೊಲಗಿ ಹೋಯಿತು. 
ಔಬಾರಿಬಾರಿಗೆ ಒಹೊಲೀಬಳು ನನಗೆ ಅಪನಂಬಿಗಸ್ತ 
ಳಾದಳು. ಈಜಿಪ್ಟಿನಲ್ಲಿ ಆಕೆಯು ನಡಿಸಿದ್ದ ಪ್ರಣಯ 
ಕೇಳಿಯನ್ನು ನೆನಪು ಮಾಡಿದ್ದಳು. ಶಕತ್ತೆಗಳ ಲಿಂಗಗ 
ಳಂತಿದ್ದ ಲೈಂಗಿಕ ಲಿಂಗಗಳನ್ನು ಹೊಂದಿದ್ದ ಈಜಿಪ್ಟಿನ 
ಪ್ರಿಯರನ್ನು ಆಕೆ ಆಸೆಪಟ್ಟಳು ಮತ್ತು ಕುದುರೆಯ 
ವೀರ್ಯದಂತೆ ಹರಿಯುವ ಅವರ ವೀರ್ಯವನ್ನು ಆಕೆ 
ನೆನಪು ಮಾಡಿಕೊಂಡಳು. 

21""ಓಒಹೊಲೀಬಳೇ, ನಿನ್ನ ಯೌವನ ಕಾಲದಲ್ಲಿ ನೀನು 
ಅನುಭೋಗಿಸಿದ್ದನ್ನು ಕನಸು ಕಾಣುತ್ತೀ, ನಿನ್ನ ಈಜಿಷ್ಟಿನ 
ಪ್ರಿಯರು ನಿನ್ನ ಸ್ತನದ ತೊಟ್ಟುಗಳನ್ನು ಮುಟ್ಟಿ ನಿನ್ನ ಎಳೆ 
ಸ್ತನಗಳನ್ನು ಹಿಸುಕಿದ್ದನ್ನು ನೀನು ಜ್ಞಾಪಕಕ್ಕೆ ತಂದು 
ಕೊಳ್ಳುತ್ತಿರುವೆ. 2 ಆದುದರಿಂದ ನನ್ನ ಒಡೆಯನಾದ 
ಯೆಹೋವನು ಹೇಳುವದೇನಂದರೆ, "ಓಹೊಲೀಬಳೇ, 
ನಿನ್ನ ಪ್ರಿಯರಲ್ಲಿ ಕೆಲವರು ನಿನಗೆ ಅಸಹ್ಯವಾಗಿದ್ದಾರೆ. 
ಆದರೆ ನಾನು ಆ ಪ್ರಿಯತಮರನ್ನು ಇಲ್ಲಿಗೆ ಕರೆದು 
ಕೊಂಡು ಬರುವೆ. ಅವರು ನಿನ್ನನ್ನು ಸುತ್ತುವರಿಯುವರು. 
ನಾನು ಬಾಬಿಲೋನಿನ ಕಸ್ಟೀಯ ಪುರುಷರನ್ನು ಬರ 
ಮಾಡುವೆನು. ನಾನು ಪೆಕೋದ್‌, ಷೋಯ, ಮತ್ತು 
ಕೋಯ ಇಲ್ಲಿಂದಲೂ, ಅಶ್ಯೂರದ ಯಾೌವನಸ್ಥರನ್ನು 
ಬರಮಾಡುವೆನು. ಅಲ್ಲಿಯ ಎಲ್ಲಾ ಅಧಿಕಾರಿಗಳನ್ನೂ 
ನಾಯಕರನ್ನೂ ಬರಮಾಡುವೆನು. ಅವರೆಲ್ಲರೂ 


ಯೆಹೆಜ್ಕೇಲ 23:14-32 


ಸುಂದರವಾದ ಯುವಕರು, ಅಧಿಕಾರಿಗಳು, ಆರಿಸಲ್ಪಟ್ಟ 
ಯೋಧರು, ಅಶ್ವರೂಢರೂ ಆಗಿರುವರು. ೫ ಅವರು 
ನಿನ್ನ ವಿರುದ್ಧವಾಗಿ ರಥಗಳಲ್ಲಿಯೂ ಗಾಡಿಗಳಲ್ಲಿಯೂ 
ಅಂತರಾಷ್ಟ್ರೀಯ ಸೈನ್ಯವಾಗಿ ಬರುವರು. ಅವರ ಕೈಯಲ್ಲಿ 
ಬರ್ಜಿ, ಗುರಾಣಿ, ಶಿರಸ್ತ್ರಾಣಗಳಿರುವವು. ಅವರು ನಿನ್ನನ್ನು 
ಸುತ್ತುವರಿಯುವರು. ನೀನು ನನಗೆ ಏನು ಮಾಡಿದ್ದೀ 
ಎಂದು ನಾನು ಹೇಳಿದಾಗ ಅವರು ತಮ್ಮ ಇಷ್ಟ ಪ್ರಕಾರ 
ನಿನ್ನನ್ನು ಶಿಕ್ಲಿಸುವರು. ನಾನು ನಿನ್ನ ವಿರುದ್ಧವಾಗಿ ನನ್ನ 
ಈರ್ಷೆಯ ಕೋಪವನ್ನು ನಿನ್ನ ಮೇಲೆ ಸುರಿಸುವೆನು. 
ಅವರಿಗೆ ಸಿಟ್ಟು ಬಂದು ನಿನ್ನನ್ನು ಹಿಂಸಿಸುವರು. ನಿನ್ನ ಕಿವಿ 
ಮೂಗುಗಳನ್ನು ಕತ್ತರಿಸಿ ಹಾಕುವರು. ತಮ್ಮ ಖಡ್ಗದಿಂದ 
ನಿನ್ನನ್ನು ಸಂಹರಿಸುವರು. ಆಮೇಲೆ ನಿನ್ನ ಮಕ್ಕಳನ್ನು 
ತೆಗೆದುಕೊಳ್ಳುವರು ಮತ್ತು ನಿನ್ನಲ್ಲಿ ಉಳಿದಿರುವುದನ್ನೆಲ್ಲ 
ಸುಟ್ಟುಹಾಕುವರು. ನಿನ್ನಲ್ಲಿ. ರುವ ಉತ್ಕೃಷ್ಟವಾದ 
ಬಟ್ಟೆ ಆಭರಣಗಳನ್ನೆಲ್ಲಾ ಸುಲುಕೊಳ್ಳುವರು. 27 ಬಳಿಕ, 
ಈಜಿಪ್ಟ್‌ ದೇಶದಲ್ಲಿ ಆರಂಭವಾದ ನಿನ್ನ ನೀಚತನಕ್ಕೆ 
ಮತ್ತು ಅನೈತಿಕ ಜೀವಿತಕ್ಕೆ ತಡೆಹಾಕುವೆನು. ನೀನು ನಿನ್ನ 
ಕಣ್ಣುಗಳನ್ನು ಅವರ ಕಡೆಗೆ ಇನ್ನೆಂದಿಗೂ ತಿರುಗಿಸುವ 
ದಿಲ್ಲ. ನೀನು ಅವರನ್ನು ಜ್ನಾಪಿಸಿಕೊಳ್ಳುವುದಿಲ್ಲ.''' 

ನನ್ನ ಒಡೆಯನಾದ ಯೆಹೋವನು ಇದನ್ನು ಹೇಳು 
ತ್ತಾನೆ. "ನೀನು ದ್ವೇಷಿಸುವ ಜನರ ಕೈಗೆ ನಿನ್ನನ್ನು ಒಪ್ಪಿಸು 
ವೆನು. ನೀನು ಜಿಗುಪ್ಸೆಗೊಂಡ ಜನರಿಗೆ ನಿನ್ನನ್ನು ಒಪ್ಪಿಸು 
ವೆನು. ಆಗ ಅವರು ನಿನ್ನನ್ನು ಎಷ್ಟು ದ್ವೇಷಿಸುವರೆಂದು 
ನಿನಗೆ ತೋರಿಸುವರು. ನೀನು ದುಡಿದವುಗಳನ್ನೆಲ್ಲ 
ಅವರು ಕಿತ್ತುಕೊಳ್ಳುವರು. ನಿನ್ನನ್ನು ಬೆತ್ತಲೆಮಾಡಿ ಬಿಟ್ಟು 
ಬಿಡುವರು. ಜನರು ನಿನ್ನ ಪಾಪಗಳನ್ನು ಪರಿಪೂರ್ಣವಾಗಿ 
ನೋಡುವರು. ನೀನು ಸೂಳೆಯಂತೆ ವರ್ತಿಸಿದ್ದನ್ನು 
ಅವರು ನೋಡುವರು. ನಿನ್ನ ನೀಚತನವೂ ನಿನ್ನ ಸೂಳೆ 
ತನವೂ *'ನಿನ್ನ ಮೇಲೆ ಇವುಗಳನ್ನು ಬರಮಾಡಿದವು; 
ಯಾಕೆಂದರೆ ನೀನು ನನ್ನನ್ನು ತೊರೆದು ಜನಾಂಗಗಳನ್ನು 
ಹಿಂಬಾಲಿಸಿದೆ ಮತ್ತು ಅವರ ಕೊಳಕು ವಿಗ್ರಹಗಳಿಂದ 
ನಿನ್ನನ್ನು ಕೆಡಿಸಿಕೊಂಡೆ. 3!ನೀನು ನಿನ್ನ ಅಕ್ಕನನ್ನು ಅನು 
ಸರಿಸಿ ಆಕೆಯಂತೆ ಜೀವಿಸಿದೆ. ಆದ್ದರಿಂದ ಆಕೆಯ 
ದಂಡನೆಯ ಲೋಟವನ್ನು ನಾನು ನಿನ್ನ ಕೈಯಲ್ಲಿ 
ಇಡುತ್ತೇನೆ.'' ನನ್ನ ಒಡೆಯನಾದ ಯೆಹೋವನು 
ಇಂತೆನ್ನುತ್ತಾನೆ: 


"ನೀನು ನಿನ್ನ ಅಕ್ಕನ ಲೋಟದಿಂದ ಕುಡಿಯುವೆ.'' 
ಆ ಲೋಟವು ಆಳವಾಗಿಯೂ ಅಗಲವಾಗಿಯೂ 
ಇದ್ದು ಪೂರ್ತಿ ತುಂಬಿದೆ. (ಶಿಕ್ಚೆ). ಜನರು ನಿನ್ನನ್ನು 
ನೋಡಿ ನಗಾಡುವರು. ನಿನ್ನನ್ನು ಕಂಡು ಹಾಸ್ಯ 
ಮಾಡುವರು. 


ಯೆಹೆಜ್ಯೇಲ 23:33-24:1 


3 ನೀನು ಅಮಲೇರಿದವನ ಹಾಗೆ ತೂರಾಡು. ನೀನು 
ಕುಗ್ಗಿಹೋಗುವೆ. ಆ ಲೋಟವು ನಾಶನದ ಮತ್ತು 
ಹಾಳುಮಾಡುವ ಲೋಟ. ನಿನ್ನ ಅಕ್ಕ ಕುಡಿದ ಪಾತ್ರೆ 
ಯಂತಿರುವದು. 

3 ನೀನು ಆ ಲೋಟದಿಂದ ಕುಡಿಯುವೆ. ಕಡೆಯ 
ತೊಟ್ಟಿನವರೆಗೂ ನೀನು ಕುಡಿಯುವೆ. ನೀನು ಆ 
ಲೋಟವನ್ನು ಒಡೆದುಹಾಕುವೆ. ಮತ್ತು ನಿನ್ನ ಸ್ತನ 
ಗಳನ್ನು ಬಗೆದುಕೊಳ್ಳುವೆ. ಒಡೆಯನೂ ಯೆಹೋ 
ವನೂ ಆದ ನಾನು ಇದನ್ನು ಹೇಳುವದರಿಂದ ಇದು 
ನಡೆಯುವದು. 


3""ನನ್ನ ಒಡೆಯನಾದ ಯೆಹೋವನು ಹೀಗೆ ಹೇಳಿ 
ದನು. "ಜಿರುಸಲೇಮೇ, ನೀನು ನನ್ನನ್ನು ಮರೆತುಬಿಟ್ಟೇ. 
ನೀನು ನನ್ನನ್ನು ತೊರೆದುಬಿಟ್ಟೀ; ಆದುದರಿಂದ ನೀನು 
ನನ್ನನ್ನು ತೊರೆದ ಸೂಳೆಯಂತೆ ಜೀವಿಸಿದ್ದಕ್ಕೆ ಶಿಕ್ಷೆ ಅನು 
ಭವಿಸಬೇಕು. ನಿನ್ನ ನೀಚ ನಹತೆಗಾಗಿ ನೀನು ಕಷ್ಟ 
ಅನುಭವಿಸಬೇಕು.''' 


ಒಹೊಲ ಮತ್ತು ಒಹೊಲೀಬಳ ನ್ಯಾಯವಿಚಾರಣೆ 

*ೌನನ್ನ ಒಡೆಯನಾದ ಯೆಹೋವನು ನನಗೆ ಹೀಗೆ 
ಹೇಳಿದನು, ""ನರಪುತ್ರನೇ, ನೀನು ಒಹೊಲ ಮತ್ತು 
ಒಹೊಲೀಬಳನ್ನು ನ್ಯಾಯವಿಚಾರಣೆ ಮಾಡುವಿಯೋ? 
ಆಗ ನೀನು, ಗಾಬರಿಗೊಳಿಸುವ ಅವರ ದುಷ್ಟತನವನ್ನು 
ಅವರಿಗೆ ತಿಳಿಸು. *'ಅವರು ವ್ಯಭಿಚಾರ ಮಾಡಿದ್ದಾರೆ. 
ಅವರು ಕೊಲೆ ಮಾಡಿರುತ್ತಾರೆ. ಅವರು ಸೂಳೆಯಂತೆ 
ವರ್ತಿಸಿದ್ದಾರೆ. ಅವರು ತಮ್ಮ ಹೊಲಸು ವಿಗ್ರಹಗ 
ಳೊಂದಿಗೆ ಇರಲು ನನ್ನನ್ನು ತೊರೆದುಬಿಟ್ಟಿದ್ದಾರೆ. ಅವ 
ರಲ್ಲಿ ನನ್ನ ಮಕ್ಕಳು ಇದ್ದಾರೆ. ಆದರೆ ಅವರನ್ನು ಬಲವಂತ 
ದಿಂದ ಬೆಂಕಿಯ ಮೇಲೆ ದಾಟಿಸಿದರು. ತಮ್ಮ ಹೊಲಸು 
ವಿಗ್ರಹಗಳಿಗೆ ಆಹಾರ ಕೊಡುವಂತೆ ಅವರು ಹಾಗೆ 
ಮಾಡಿದರು. ಅಲ್ಲದೆ ನನ್ನ ಪವಿತ್ರ ಆಲಯವನ್ನೂ ನನ್ನ 
ಪವಿತ್ರವಾದ ವಿಶೇಷ ವಿಶ್ರಾಂತಿ ದಿವಸಗಳನ್ನೂ ಅಲಕ್ಷ್ಯ 
ಮಾಡಿ ಅದಕ್ಕೆ ಮಹತ್ವವನ್ನು ಕೊಡದೆ ಹೋದರು. 
ಅವರ ವಿಗ್ರಹಗಳಿಗೋಸ್ಕರ ತಮ್ಮ ಮಕ್ಕಳನ್ನು 
ಕೊಂದರು. ಅನಂತರ ಅದೇ ದಿನದಲ್ಲೇ ನನ್ನ ಪವಿತ್ರ 
ಆಲಯದೊಳಕ್ಕೆ ಹೋಗಿ ಅದನ್ನು ಹೊಲೆ ಮಾಡಿದರು. 
ನನ್ನ ಆಲಯದೊಳಗೆ ಅವರು ಹಾಗೆ ಮಾಡಿದರು. 

%""ಅವರು ದೂರ ಪ್ರಾಂತ್ಯಗಳಿಂದ ಪುರುಷರನ್ನು 
ಕರಿಸಿದರು. ಅವರಿಗೆ ನೀನು ಸಂದೇಶ ಕಳುಹಿಸಿದಿ. ಅವರು 
ನಿನ್ನನ್ನು ನೋಡಲು ಬಂದರು.ಅವರಿಗಾಗಿ ನೀನು ಸ್ನಾನ 
ಮಾಡಿ, ನಿನ್ನ ಕಣ್ಣುಗಳಿಗೆ ಕಾಡಿಗೆ ಹಚ್ಚಿ, ನಿನ್ನ ಅಭರಣ 
ಗಳನ್ನು ಧರಿಸಿಕೊಂಡಿ. 41ನೀನು ಅಮೋಘವಾದ 


1068 


ಮಂಚದಲ್ಲಿ ಕುಳಿತುಕೊಂಡೆ. ಅದರ ಮುಂದೆ ಸಿದ್ದ 
ಪಡಿಸಲ್ಪಟ್ಟಿದ್ದ ಮೇಜಿತ್ತು ಆ ಮೇಜಿನ ಮೇಲೆ ನನ್ನ ಧೂಪ 
ಮತ್ತು ಎಣ್ಣೆಯನ್ನು ಇಟ್ಟಿದ್ದೀ. 

*2""ನಿಶ್ಚಿಂತೆಯುಳ್ಳ ಗುಂಪಿನ ಆನಂದಪೂರ್ಣವಾದ 
ಗದ್ದಲವು ಆಕೆಯ ಸುತ್ತಲೂ ಇತ್ತು ಔತಣಕ್ಕೆ ಅನೇಕರು 
ಬಂದರು. ಮರುಭೂಮಿಯ ಕಡೆಯಿಂದ ಜನರು ಬರು 
ತ್ಲಿರುವಾಗಲೇ ಅಮಲೇರಿಕೊಂಡು ಬಂದರು. ಅವರು 
ಬಳೆಗಳನ್ನು, ಸುಂದರವಾದ ಕಿರೀಟಗಳನ್ನೂ ಹೆಂಗಸರಿಗೆ 
ಕೊಟ್ಟರು. ಆಗ ನಾನು ಅನೈತಿಕ ಜೀವಿತದಲ್ಲಿ ಬತ್ತಿ 
ಹೋದ ಒಬ್ಬ ಹೆಂಗಸಿನ ಬಗ್ಗೆ (ನನ್ನೊಳಗೆ),"ಈಗಲೂ 
ಸಹ ಅವರು ಆಕೆಯೊಂದಿಗೆ ಲೈಂಗಿಕ ಪಾಪ ಮಾಡು 
ವರೇ?' ಎಂದುಕೊಂಡೆನು. “ಆದರೆ ಅವರು ಒಬ್ಬ 
ವೇಶ್ಯೆಯ ಬಳಿಗೆ ಹೋಗುವಂತೆಯೇ ಅವರ ಬಳಿಗೆ 
ಹೋಗುವಂತೆಯೇ ಅವರ ಬಳಿಗೆ ಹೋದರು. ಹೌದು 
ಒಹೊಲ ಮತ್ತು ಒಹೊಲೀಬ ಎಂಬ ಕಾಮುಕ ಸ್ತ್ರೀಯರ 
ಬಳಿಗೆ ಅವರು ತಿರುಗಿ ತಿರುಗಿ ಹೋದರು. 

45""ನೀತಿವಂತರು ಅವರನ್ನು ವ್ಯಭಿಚಾರ ಮಾಡಿದ 
ಮತ್ತು ಕೊಲೆ ಮಾಡಿದ ಅಪರಾಧಿಗಳಂದು ತೀರ್ಪು 
ನೀಡುವರು. ಯಾಕೆ? ಯಾಕೆಂದರೆ, ಒಹೊಲ ಮತ್ತು 
ಒಹೊಲೀಬಳ ವ್ಯಭಿಚಾರವನ್ನು ಆಚರಣೆ ಮಾಡುತ್ತಾರೆ 
ಮತ್ತು ರಕ್ತವು ಅವರ ಕೈಗಳ ಮೇಲಿದೆ.” 

“ನನ್ನ ಒಡೆಯನಾದ ಯೆಹೋವನು ನನಗೆ ಹೀಗೆ 
ಹೇಳಿದನು, "ಜನರನ್ನು ಒಟ್ಟುಗೂಡಿಸು. ಅವರು 
ಒಟ್ಟಾಗಿ ಸೇರಿ ಒಹೊಲ ಮತ್ತು ಒಹೊಲೀಬರನ್ನು ಶಿಕ್ಷ 
ಸಲಿ. ಆ ಜನರು ಈ ಸ್ತ್ರೀಯರನ್ನು ಶಿಕ್ಷಿಸಿ ಗೇಲಿ ಮಾಡು 
ವರು. *'ಆ ಬಳಿಕ ಜನರ ಗುಂಪು ಅವರ ಮೇಲೆ ಕಲ್ಲೆಸೆದು 
ಅವರನ್ನು ಕೊಲ್ಲುವದು. ಆಮೇಲೆ ತಮ್ಮ ಖಡ್ಗಗಳಿಂದ 
ಅವರನ್ನು ತುಂಡುತುಂಡು ಮಾಡುವರು. ಅವರ ಮಕ್ಕ 
ಳನ್ನು ಕೊಂದು ಅವರ ಮನೆಗಳನ್ನು ಸುಟ್ಟುಹಾಕುವರು. 
4*ಈ ರೀತಿ, ನಾನು ಅವರ ಅವಮಾನಕರವಾದ ನಡತೆ 
ಯನ್ನು ದೇಶದಿಂದ ತೆಗೆದುಹಾಕುವೆನು. ಬೇರೆ ಸ್ತ್ರೀಯರು 
ಇಂಥಾ ನಾಚಿಕೆಗೆಟ್ಟ ಕೆಲಸ ಮಾಡಬಾರದೆಂದು ಎಚ್ಚರಿ 
ಸುವರು. “ನಿನ್ನ ನಾಚಿಕೆಕರವಾದ ಕೃತ್ಯಗಳಿಗಾಗಿ ಅವರು 
ನಿನ್ನನ್ನು ಶಿಕ್ಸಿಸುವರು. ನೀನು ಅಸಹ್ಯವಾದ ವಿಗ್ರಹಗಳನ್ನು 


ಪೂಜಿಮಾಡಿದ್ದಕ್ಕೆ ಶಿಕ್ಸಿಸಲ್ಪಡುವಿ. ಆಗ ನಾನೇ 
ಒಡೆಯನೂ ಯೆಹೋವನೂ ಎಂದು ನೀನು 
ತಿಳಿಯುವಿ.'' 

ಮಹಕೆ ಮತ್ತು ಮಾಂಸ 


24 ನನ್ನ ಒಡೆಯನಾದ ಯೆಹೋವನ ಸಂದೇಶ 
ನನಗೆ ಬಂತು. ಇದು ಸೆರೆಹೋದ ಒಂಭತ್ತನೇ 
ವರ್ಷದ ಹತ್ತನೇ ತಿಂಗಳಿನ ಹತ್ತನೇ ದಿವಸದಲ್ಲಿ ಆಯಿತು. 


1069 


ಆತನು ಹೇಳಿದ್ದೇನೆಂದರೆ, *""ನರಪುತ್ರನೇ, ಈ ಹೊತ್ತಿನ 
ದಿವಸವನ್ನೂ ಸಂದೇಶವನ್ನೂ ಬರಿ, "ಈ ದಿವಸ 
ಬಾಬಿಲೋನ್‌ ರಾಜನ ಸೈನ್ಯವು ಜಿರುಸಲೇಮಿಗೆ ಮುತ್ತಿಗೆ 
ಹಾಕಿತು.' 3ಈ ವಿಷಯವನ್ನು ವಿಧೇಯರಾಗದ ಆ ಸಂತಾ 
ನಕ್ಕೆ ತಿಳಿಸು. ಅವರಿಗೆ ಹೀಗೆ ಹೇಳು, "ನನ್ನ ಒಡೆಯನಾದ 
ಯೆಹೋವನು ಇಂತೆನ್ನುತ್ತಾನೆ: 


""ಮಹಕೆಯನ್ನು ಬೆಂಕಿಯ ಮೇಲಿಟ್ಟು ಅದರಲ್ಲಿ 
ನೀರು ಹೊಯ್ಯ. 

4 ಮಾಂಸದ ತುಂಡಗಳನ್ನು ಹಾಕು. ತೊಡೆ ಭುಜ 

ಒಳ್ಳೆಯ ಮಾಂಸದ ಭಾಗಗಳನ್ನು ಹಾಕು. ಮಹಕೆ 

ಯೊಳಗೆ ಒಳ್ಳೆಯ ಎಲುಬುಗಳನ್ನು ಹಾಕು. 
ಹಿಂಡಿನಿಂದ ಉತ್ತಮವಾದ ಪಶುವನ್ನು 
ತೆಗೆದುಕೊ. ಮಡಕೆಯ ಕೆಳಗೆ ಸೌದೆಗಳನ್ನು 
ಜೋಡಿಸು. ಮಾಂಸ ತುಂಡುಗಳನ್ನು ಬೇಯಿಸು. 
ಮೂಳೆಗಳನ್ನು ಸಹ ಮಡಕೆಯಲ್ಲಿ ಬೇಯಿಸು.' 

6 ನನ್ನ ಒಡೆಯನಾದ ಯೆಹೋವನು ಇಂತೆನ್ನು 
ತ್ತಾನೆ: "ಕೊಲೆಗಾರರ ಪಟ್ಟಣವಾದ ಜೆರುಸಲೇ 
ಮ್‌ಗೆ ಆಪತ್ತು ಬರುವುದು. ಕೊಲೆಗಾರರ ನಗರಕ್ಕೆ 
ಕೇಡಾಗುವದು. ಜಿರುಸಲೇಮ್‌ ಕಿಲುಬು ಹಿಡಿದ 
ಪಾತ್ರೆಯಂತಿದೆ. ಆ ಕಿಲುಬಿನ ಕಲೆಯನ್ನು ತೆಗೆಯ 
ಲಾಗುವುದೇ ಇಲ್ಲ. ಆ ಪಾತ್ರೆಯು ಅಶುದ್ಧ 
ವಾಗಿರುವುದರಿಂದ ಅದರೊಳಗಿರುವ ಮಾಂಸವ 
ನ್ನೆಲ್ಲಾ ಹೊರಗೆ ತೆಗೆದುಬಿಡು. ಆ ಮಾಂಸವನ್ನು 
ನೀನಾಗಲೇ ಯಾಜಕರಾಗಲೀ ತಿನ್ನಕೂಡದು. 

7  ಜಿರುಸಲೇಮು ಕಿಲುಬು ಹಿಡಿದ ಪಾತ್ರೆಯಂತಿದೆ. 
ಯಾಕಂದರೆ ಆಕೆ ಸುರಿಸಿದ ಕಲೆಗಳು ಇನ್ನೂ ಇವೆ. 
ಆಕೆಯು ಆ ರಕ್ತವನ್ನು ನೆಲದ ಮೇಲೆ ಸುರಿಯದೆ 
ಬಂಡೆಯ ಮೇಲೆ ಸುರಿದು ಅದಕ್ಕೆ ಮಣ್ಣನ್ನೂ 
ಮುಚ್ಚಲಿಲ್ಲ. 

5 ಆಕೆಯು ಸುರಿಸಿದ ರಕ್ತವು ಬರಿದಾದ ಬಂಡೆಯ 
ಮೇಲೆ ಮುಚ್ಚಲ್ಪಹದಂತೆ ನಾನೇ ಮಾಡಿದೆನು. 
ನಿರಪರಾಧಿಗಳನ್ನು ಆಕೆ ಕೊಂದದ್ದಕ್ಕೆ ಜನರು 
ಕೋಪಗೊಂಡು ಆಕೆಯನ್ನು ದಂಡಿಸಲೆಂದು 
ನಾನು ಹೀಗೆ ಮಾಡಿದೆನು.' 

9 "ಆದುದರಿಂದ ನನ್ನ ಒಡೆಯನಾದ ಯೆಹೋವನು 
ಹೀಗೆನ್ನುತ್ತಾನೆ, "ಕೊಲೆಗಾರರಿಂದ ತುಂಬಿದ್ದ 
ನಗರಕ್ಕೆ ಕೇಡು ಉಂಟಾಗುವದು. ನಾನು 
ಸೌದೆಯ ಗುಡ್ಡೆಯನ್ನು ದೊಡ್ಡದು ಮಾಡುವೆನು. 

10 ಮಡಕೆಯಡಿಯಲ್ಲಿ ತುಂಬಾ ಸೌದೆಯನ್ನು ಇಡು. 
ಬೆಂಕಿಯನ್ನು ಹಚ್ಚು ಮಾಂಸವು ಬೇಯುವತನಕ 
ಬೇಯಿಸು. ಮೂಳೆಗಳು ಸುಟ್ಟು ಹೋಗಲಿ. 


ಯೆಹೆಜ್ಯೇಲ 24:2-17 


1! ಬರಿದಾದ ಹಂಡೆಯು ಉರಿಯುವ ಕೆಂಡಗಳ 
ಮೇಲಿದ್ದು, ಕಾದು ಅದರ ತಾಮ್ರವು ಕೆಂಪಾಗಲಿ. 
ಮತ್ತು ಅದರೊಳಗಿರುವ ಕಲೆಗಳು ಕರಗಿ 
ಹೋಗಲಿ. ಮತ್ತು ಅದರ ಕಿಲುಬು ಸುಟ್ಟು 
ಹೋಗಲಿ. 

1. ತನ್ನ ಕಿಲುಬುಗಳ ಕಲೆಯನ್ನು ತೆಗೆಯಲು ಜೆರುಸ 
ಲೇಮ್‌ ತುಂಬಾ ಕಷ್ಟ ಪಡಬಹುದು. ಆದರೆ ಆ 
ಕಿಲುಬು ಹೋಗುವದಿಲ್ಲ. ಬೆಂಕಿಯು ಮಾತ್ರ 
ಕಿಲುಬನ್ನು ತೆಗೆದುಹಾಕುವುದು. 


13 "ನಿನ್ನ ವಿರುದ್ಧ ನನಗಿರುವ ಕೋಪ ತೃಪ್ತಿಗೊಳ್ಳುವ 
ತನಕ ನೀನು ಮತ್ತೆಂದಿಗೂ ಶುದ್ಧನಾಗುವುದಿಲ್ಲ. 
ನಿನ್ನನ್ನು ತೊಳೆದು ಕಲೆಗಳನ್ನು ತೆಗೆಯಲು ನನಗೆ 
ಮನಸ್ಸಿತ್ತು. ಆದರೆ ಕಲೆಗಳು ಹೋಗಲಿಲ್ಲ. 
ಆದ್ದರಿಂದ ನಿನ್ನ ಮೇಲಿನ ನನ್ನ ಕೋಪವು ತಣ್ಣಗಾ 
ಗುವ ತನಕ ನಾನು ನಿನ್ನನ್ನು ತೊಳೆಯುವುದೇ ಇಲ್ಲ. 


"ನಾನೇ ಯೆಹೋವನು. ನಿನಗೆ ಶಿಕ್ಷೆಯು 
ಬರುವದು ಎಂದು ನಾನು ಹೇಳಿದರೆ ಅದು ಬರುವಂತೆ 
ನಾನು ಮಾಡುವೆನು. ನಾನು ದಂಡನೆಯನ್ನು ತಡೆಹಿಡಿ 
ಯುವುದಿಲ್ಲ. ನಾನು ನಿನ್ನನ್ನು ಬಿಟ್ಟುಬಿಡುವುದಿಲ್ಲ. ಅದರ 
ಬಗ್ಗೆ ನನ್ನ ಮನಸ್ಸನ್ನು ನಾನು ಮಾರ್ಪಡಿಸುವುದಿಲ್ಲ. ನಿನ್ನ 
ಕೆಟ್ಟ ಕಾರ್ಯಗಳಿಗಾಗಿ ನಾನು ನಿನ್ನನ್ನು ಶಿಕ್ಸಿಸುವೆನು.' 
ನನ್ನ ಒಡೆಯನಾದ ಯೆಹೋವನು ಇದನ್ನು 
ನುಡಿದಿದ್ದಾನೆ.'' 


ಯೆಹೆಜ್ಯೀಲನ ಹೆಂಡತಿಯ ಮರಣ 
"ಯಹೋವನ ಸಂದೇಶ ನನಗೆ ಬಂತು. ಆತನು 
ಹೇಳಿದ್ದೇನೆಂದರೆ, '"""ನರಪುತ್ರನೇ, ನೀನು ನಿನ್ನ ಹೆಂಡತಿ 
ಯನ್ನು ಬಹಳವಾಗಿ ಪ್ರೀತಿಸುತ್ತೀ. ಆದರೆ ನಾನು ಆಕೆ 
ಯನ್ನು ನಿನ್ನಿಂದ ತೆಗೆದುಬಿಡುವೆನು. ನಿನ್ನ ಹೆಂಡತಿಯು 
ಫಕ್ಕನೆ ತೀರಿಹೋಗುವಳು. ಆದರೆ ನೀನು ನಿನ್ನ ದುಃಖ 
ವನ್ನು ಪ್ರದರ್ಶಿಸಬಾರದು. ನೀನು ಗಟ್ಟಿಯಾಗಿ ರೋಧಿಸ 
ಬಾರದು. ಅಳಬೇಡ ಅಥವಾ ಕಣ್ಣೀರು ಸುರಿಸಬೇಡ. 
ಮೌನವಾಗಿ ನರಳಾಡು. ನಿನ್ನ ಸತ್ತ ಹೆಂಡತಿಗಾಗಿ 
ಗಟ್ಟಿಯಾಗಿ ರೋಧಿಸಬೇಡ. ನೀನು ಯಾವಾಗಲೂ 
ತೊಡುವ ಬಟ್ಟೆಯನ್ನು ತೊಟ್ಟುಕೋ. ಮುಂಡಾಸವನ್ನು 
ಕಟ್ಟಿಕೋ. ಕಾಲಿಗೆ ಕೆರವನ್ನು ಮೆಟ್ಟಿಕೋ, ನಿನ್ನ ದುಃಖ 
ವನ್ನು ತೋರಿಸಲು ಮೀಸೆಯನ್ನು ಮುಚ್ಚಿಕೊಳ್ಳಬೇಡ. 

ಮರಣದ ಊಟವನ್ನು ಊಟ ಮಾಡದಿರು.” 


ಯೆಹೆಜೀಲ 24:18-25:11 


18ದೇವರು ಹೇಳಿದ್ದನ್ನು ನಾನು ಮರುದಿವಸ 
ಮುಂಜಾನೆ ತಿಳಿಸಿದೆ. ಆ ಸಾಯಂಕಾಲ ನನ್ನ ಪತ್ನಿಯು 
ಸತ್ತುಹೋದಳು. ಮರುದಿವಸ ಬೆಳಿಗ್ಗೆ ದೇವರು 
ಆಜ್ಞಾಪಿಸಿದ್ದನ್ನೆಲ್ಲ ಮಾಡಿದೆನು. ಆಗ ಜನರು ನನ್ನನ್ನು, 
"“ಇದನ್ನೆಲ್ಲಾ ಯಾಕೆ ಮಾಡುತ್ತೀ? ಇದರರ್ಥವೇನು'' 
ಎಂದು ಕೇಳಿದರು. 

2 ಗ ನಾನು ಅವರಿಗೆ ಹೀಗೆಂದೆನು: " ಯೆಹೋವನ 
ಸಂದೇಶ ನನಗೆ ಬಂತು. 3! ಆತನು ಹೇಳಿದ್ದೇನೆಂದರೆ : 
ಇಸ್ರೇಲ್‌ ಜನರಿಗೆ ಹೇಳು: ನನ್ನ ಒಡೆಯನಾದ ಯೆಹೋ 
ವನು ಇಂತೆನ್ನುತ್ತಾನೆ: "ಜಗೋ, ನನ್ನ ಪವಿತ್ರಾಲಯವನ್ನು 
ಹಾಳುಮಾಹುವೆನು. ನೀವು ಆ ಸ್ಥಳದ ಬಗ್ಗೆ ಹೆಮ್ಮೆಯುಳ್ಳವ 
ರಾಗಿದ್ದು ಸ್ತುತಿಗೀತೆಗಳನ್ನು ಹಾಡುತ್ತೀರಿ. ಅದು ಶಕ್ತಿ 
ದೊರಕುವ ಸ್ಥಳ. ನೀವು ಆ ಆಲಯವನ್ನು ನೋಡುತ್ತಾ 
ಆನಂದಿಸುತ್ತೀರಿ; ಅದನ್ನು ಬಹಳವಾಗಿ ಪ್ರೀತಿಸುತ್ತೀರಿ. 
ಆದರೆ ನಾನು ಅದನ್ನು ಕೆಡವಿ ಬಿಡುವೆನು. ನೀವು ಬಿಟ್ಟು 
ಹೋಗುವ ನಿಮ್ಮ ಮಕ್ಕಳು ಯುದ್ದದಲ್ಲಿ ಸಾಯುವರು. 
ನಾನು ನನ್ನ ಸತ್ತ ಹೆಂಡತಿಗೆ ಮಾಡಿದಂತೆಯೇ ನೀವೂ 
ಮಾಡುವಿರಿ. ನಿಮ್ಮ ದುಃಖವನ್ನು ತೋರಿಸಲು ನೀವು 
ನಿಮ್ಮ ಮೀಸೆಯನ್ನು ಮುಚ್ಚುವುದಿಲ್ಲ. ಯಾರಾದರೂ 
ಸತ್ತಾಗ ಗೋಳಾಡುವವರು ತಿನ್ನುವ ಆಹಾರವನ್ನು ನೀವು 


1070 


ಅಮ್ಮೋನಿಗೆ ವಿರುದ್ಧವಾದ ಪ್ರವಾದನೆ 

ಒಡೆಯನಾದ ಯೆಹೋವನ ಮಾತುಗಳು ನನಗೆ 
25 ಬಂದವು. ಆತನು ಹೀಗೆ ಹೇಳಿದನು: 
*""ನರಪುತ್ರನೇ, ಅಮ್ಮೋನಿ ಕಡೆಗೆ ಮುಖ ಮಾಡಿ, 
ಅವರಿಗೆ ವಿರುದ್ಧವಾಗಿ ಪ್ರವಾದಿಸು. *ಅಮ್ಮೋನಿಯರಿಗೆ 
ಹೀಗೆ ಹೇಳು: "ನನ್ನ ಒಡೆಯನಾದ ಯೆಹೋವನ ಮಾತು 
ಗಳನ್ನು ಕೇಳಿರಿ. ಆತನು ಹೇಳುವದೇನಂದರೆ, ನನ್ನ 
ಪವಿತ್ರಾಲಯವು ಅಪವಿತ್ರಗೊಂಡಾಗಲೂ ಇಸ್ರೇಲ್‌ 
ದೇಶವು ನಾಶವಾದಾಗಲೂ ಯೆಹೂದದ ಜನರು ಸೆರೆ 
ಒಯ್ಯಲ್ಪಟ್ಟಾಗಲೂ ನೀವು ಸಂತೋಷಪಟ್ಟಿರಿ. "ಅದಕ್ಕಾಗಿ 
ನಾನು ನಿಮ್ಮನ್ನು ಪೂರ್ವದ ಜನರಿಗೆ ಬಿಟ್ಟುಕೊಡುವೆನು. 
ಅವರು ಬಂದು ನಿಮ್ಮ ದೇಶವನ್ನು ಕಿತ್ತುಕೊಳ್ಳುವರು. 
ಅವರ ಸೈನ್ಯವು ಬಂದು ನಿಮ್ಮ ದೇಶದೊಳಗೆ ಪಾಳೆಯ 
ಮಾಡುವದು. ಅವರು ನಿಮ್ಮ ಮಧ್ಯದಲ್ಲಿ ವಾಸಿಸಿ ನಿಮ್ಮ 

ಹಣ್ಣುಗಳನ್ನು ತಿಂದು ನಿಮ್ಮ ಹಾಲನ್ನು ಕುಡಿಯುವರು. 
3"""ನಾನು ರಬ್ಬಾ ನಗರವನ್ನು ಒಂಟೆಗಳು ಮೇಯುವ 
ಸ್ಥಳವನ್ನಾಗಿಯೂ, ಅಮ್ಮೋನ್‌ ದೇಶವನ್ನು ಕುರಿಹಟ್ಟಿಯ 
ನ್ನಾಗಿಯೂ ಮಾಡುವೆನು. ಆಗ ನಾನು ಯೆಹೋವ 
ನೆಂದು ನಿಮಗೆ ಗೊತ್ತಾಗುವದು. "ಯೆಹೋವನು ಹೇಳು 
ವದೇನಂದರೆ: ಜಿರುಸಲೇಮ್‌ ನಾಶವಾಯಿತೆಂದು ನೀವು 








ತಿನ್ನುವುದಿಲ್ಲ. ಚಿನೀವು ನಿಮ್ಮ ಮುಂಡಾಸವನ್ನು ಧರಿಸಿ 
ಕೊಂಡು ಕಾಲಿಗೆ ಕೆರವನ್ನು ಹಾಕಿಕೊಳ್ಳುವಿರಿ. ನೀವು 
ನಿಮ್ಮ ದುಃಖವನ್ನು ತೋರಿಸಿಕೊಳ್ಳುವುದಿಲ್ಲ. ನೀವು 
ಅಳುವದೂ ಇಲ್ಲ. ಆದರೆ ನೀವು ನಿಮ್ಮ ಪಾಪಗಳ 
ದೆಸೆಯಿಂದ ಕೃಶರಾಗುಪಿರಿ. ನೀವು ಒಬ್ಬರಿಗೊಬ್ಬರು 
ದುಃಖದ ಶಬ್ದಗಳನ್ನು ಮಾಡುವಿರಿ. ಯೆಹೆಜ್ಕೇಲನು 
ನಿಮಗೆ ಒಬ್ಬ ಮಾದರಿ. ಆತನು ಮಾಡಿದ ಹಾಗೆ ನೀವೂ 
ಮಾಹುವಿರಿ. ನಿಮ್ಮ ಶಿಕ್ಪಾ ಸಮಯವು ಹತ್ತಿರ ಬಂದಿದೆ. 
ನಾನು ಒಡೆಯ ನಾದ ಯೆಹೋವನೆಂದು ಆಗ ನೀವು 
ತಿಳಿಯುಪಿರಿ.'' 

2326"ನರಪುತ್ರನೇ, ನಾನು ಬಲಿಷ್ಠವಾದ ಆಲಯ 
ವನ್ನು ಜನರಿಂದ ತೆಗೆದುಬಿಡುವೆನು. ಆ ಸುಂದರ ಸ್ಥಳವು 
ಅವರಿಗೆ ಆನಂದವನ್ನು ಕೊಡುತ್ತಿದೆ. ಆ ಸ್ಥಳವನ್ನು 
ನೋಡಲು ಅವರು ಆತುರಪಡುವರು. ಆದರೆ ನಾನು 
ಆಲಯವನ್ನೂ ಮತ್ತು ಅವರ ಮಕ್ಕಳನ್ನೂ ಆ ಜನರಿಂದ 
ತೆಗೆದುಬಿಡುವೆನು. ಆ ದಿನದಂದು, ಪಾರಾದವನು ನಿನ್ನ 
ಬಳಿಗೆ ಬಂದು ನಾಶನದ ಕುರಿತಾದ ಕೆಟ್ಟ ಸುದ್ದಿಯನ್ನು 
ನಿನಗೆ ತಿಳಿಸುವನು. ?'ಆ ಸಮಯದಲ್ಲಿ ನಿನಗೆ ಆ ಮನುಷ್ಯ 
ನೊಂದಿಗೆ ಮಾತನಾಡಲಾಗುವುದು. ನೀನು ಆಮೇಲೆ 
ಎಂದಿಗೂ ಮೌನವಾಗಿರುವುದಿಲ್ಲ. ಈ ರೀತಿಯಾಗಿ 
ನೀನು ಅವರಿಗೆ ಒಂದು ಮಾದರಿಯಾಗುವಿ. ನಾನು 
ಯೆಹೋವನೆಂದು ಆಗ ಅವರು ತಿಳಿಯುವರು.” 


ಸಂತೋಷಪಟ್ಟಿರಿ ನೀವು ಚಪ್ಪಾಳ ತಟ್ಟಿ ಕಾಲಿನಿಂದ 
ನೆಲವನ್ನು ಬಡಿದಿರಿ. ಇಸ್ರೇಲ್‌ ದೇಶವನ್ನು ಕಡೆಗೆಣಿಸಿ 
ನಗಾಡಿದಿರಿ. ಅದಕ್ಕಾಗಿ ನಾನು ನಿಮ್ಮನ್ನು ದಂಡಿಸುವೆನು. 
ಜನಾಂಗಗಳಿಂದ ನಿಮ್ಮನ್ನು ಕೊಳ್ಳೆ ಹೊಡೆಸಿ ನಿರ್ಮೂಲ 
ಮಾಹುವೆನು. ದೇಶಗಳೊಳಗಿಂದ ನಿಮ್ಮ ಹೆಸರನ್ನು ಅಳಿಸಿ 
ಹಾಕುವೆನು; ನಿಮ್ಮನ್ನು ನಾಶಮಾಡುವೆನು. ನಾನೇ 
ಯೆಹೋವನೆಂಬುದು ಆಗ ನಿಮಗೆ ತಿಳಿಯುವುದು.''' 


ಮೋವಾಬ್‌ ಮತ್ತು ಸೇಯೀರ್‌ ವಿರುದ್ಧ ಪ್ರವಾದನೆ 

*ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 
""ಮೋವಾಬ್‌, "ಯೆಹೂದ ಜನಾಂಗದವರು ಇತರ 
ಎಲ್ಲಾ ಜನಾಂಗಗಳವರಂತಿದ್ದಾರೆ.' ಎಂದು ಹೇಳುತ್ತಿದೆ. 
ಮೋವಾಬಿನ ಗಡಿಯನ್ನು ಸಂರಕ್ಷಿಸುತ್ತಿರುವ ಪಟ್ಟಣ 
ಗಳು ಆಕ್ರಮಣಕ್ಕೆ ಗುರಿಯಾಗುವಂತೆ ಮಾಡುತ್ತೇನೆ. 
ಬೇತ್‌ ಯೆಷೀಮೋತ್‌, ಬಾಳ್‌ಮೆಯೋನ್‌, ಕಿರ್ಯಾತ 
ಯಿಮ್‌, ಅದರ ವೈಭವಯುತನಾದ ಸರಹದ್ದಿನ ಪಟ್ಟಣ 
ಗಳನ್ನು ನಾನು ತೆಗೆದುಹಾಕುವೆನು. ಪೂರ್ವದಿಕ್ಕಿನ 
ಜನರು ಮೋವಾಬನ್ನೂ ಅಮ್ಮೋನನ್ನೂ ಗೆದ್ದುಕೊಳ್ಳು 
ವಂತೆ ನಾನು ಮಾಡುವೆನು. ಆಗ ಜನರು ಮೋವಾಬಿನ 
ವರನ್ನು ಮರೆತುಬಿಡುವರು. !!ಹೀಗೆ ನಾನು ಮೋವಾ 
ಬನ್ನು ಶಿಕ್ಸಿಸುವೆನು. ಆಗ ನಾನೇ ಯೆಹೋವನೆಂದು 
ಅವರು ತಿಳಿಯುವರು.'' 


1071 


ಎದೋಮ್‌ ವಿರುದ್ಧವಾದ ಪ್ರವಾದನೆಗಳು 

ನನ್ನ ಒಡೆಯನಾದ ಯೆಹೋವನು ಹೀಗೆ ಹೇಳು 
ತ್ತಾನೆ: ""ಎದೋಮ್ಯರು ಯೆಹೂದದ ಜನರ ಮೇಲೆ 
ಕ್ರೂರವಾದ ಸೇಡನ್ನು ತೀರಿಸಿಕೊಂಡಿದ್ದಾರೆ. ಅವರ 
ಮೇಲೆ ಸತತವಾಗಿ ಸೇಡುತೀರಿಸಿಕೊಳ್ಳುವುದರ ಮೂಲಕ 
ಎದೋಮ್ಯರು ಮಹಾ ಅಪರಾಧ ಮಾಡಿದ ದೋಷಿಗ 
ಳಾಗಿದ್ದಾರೆ.'' ಆದುದರಿಂದ ನನ್ನ ಒಡೆಯನಾದ 
ಯೆಹೋವನು ಹೇಳುವದೇನೆಂದರೆ, ""ನಾನು ಏದೋ 
ಮನ್ನು ಶಿಕ್ಸಿಸುವೆನು. ಎದೋಮಿನ ಜನರನ್ನೂ ಪ್ರಾಣಿ 
ಗಳನ್ನೂ ನಾಶಮಾಡುವೆನು. ತೇಮಾನಿನಿಂದ ಹಿಡಿದು 
ದೆದಾನ್‌ ತನಕ ಆ ದೇಶವನ್ನೆಲ್ಲಾ ನಾಶಮಾಡುವೆನು. 
ಎದೋಮ್ಯರು ರಣರಂಗದಲ್ಲಿ ಸಾಯುವರು. “ನಾನು 
ನನ್ನ ಇಸ್ರೇಲ್‌ ಜನವನ್ನು ಉಪಯೋಗಿಸಿ ಎದೋಮ್ಯರಿಗೆ 
ಮುಯ್ಯಿ ತೀರಿಸುವೆನು. ಈ ರೀತಿಯಾಗಿ ಎದೋಮಿನ 
ಮೇಲಿರುವ ನನ್ನ ಕೋಪವನ್ನು ಇಸ್ರೇಲರು ಅವರಿಗೆ 
ತೋರಿಸುವರು. ಆಗ ಎದೋಮ್ಯರು ನಾನು ಅವರನ್ನು 


ಶಿಕ್ಸಿಸಿದ್ದೇನೆಂದು ತಿಳಿದುಕೊಳ್ಳುವರು.'' ಇದು ನನ್ನ 
ಒಡೆಯನಾದ ಯೆಹೋವನ ವಾಕ್ಯ, 
ಪಿಲಿಷ್ಟಿಯರ ವಿರುದ್ಧವಾದ ಪ್ರವಾದನೆಗಳು 


ನನ್ನ ಒಡೆಯನಾದ ಯೆಹೋವನು ಹೀಗೆ ಹೇಳಿ 
ದ್ದಾನೆ, ""ಫಿಲಿಷ್ಟಿಯರು ಸೇಡನ್ನು ತೀರಿಸಿಕೊಂಡಿದ್ದಾರೆ. 
ಅವರು ಆವೇಶದಿಂದ ತಿರಸ್ಕರಿಸಿ ಸೇಡನ್ನು ತೀರಿಸಿ 
ಕೊಂಡಿದ್ದಾರೆ. ಅವರು ತಮ್ಮ ದೀರ್ಪಕಾಲದ ದ್ವೇಷ 
ದಿಂದ ನಾಶವು ಬರುವಂತೆ ಮಾಡಿದ್ದಾರೆ.'' 16ಆದುದ 
ರಿಂದ ನನ್ನ ಒಡೆಯನಾದ ಯೆಹೋವನು ಹೇಳಿದ್ದೇ 
ನೆಂದರೆ, ""ನಾನು ಫಿಲಿಷ್ಟಿಯರನ್ನು ಶಿಕ್ಷಿಸುವೆನು, ಹೌದು, 
ಕೆರೇತದ ಆ ಜನರನ್ನು ನಾಶಮಾಹುವೆನು. ಸಮುದ್ರ 
ಕರಾವಳಿಯಲ್ಲಿ ವಾಸಿಸುವ ಉಳಿದ ಜನರನ್ನೆಲ್ಲಾ ನಾಶ 
ಮಾಡುವೆನು. !'ನಾನು ಅವರೊಂದಿಗೆ ಮುಯ್ಯಿ ತೀರಿಸಿ 
ಕೊಳ್ಳುವನು. ನನ್ನ ಕೋಪವು ಅವರಿಗೆ ಪಾಠ ಕಲಿಸುವದು. 
ನಾನು ಯೆಹೋವನೆಂದು ಆಗ ಅವರು ತಿಳಿದು 
ಕೊಳ್ಳುವರು.'' 


ತೂರಿನ ಬಗ್ಗೆ ದುಃಖಕರವಾದ ವಾರ್ತೆ 
76 ದೇಶಭ್ರಷ್ಟರಾಗಿದ್ದ ಹನ್ನೊಂದನೇ ವರ್ಷದ 
ತಿಂಗಳ ಮೊದಲನೇ ದಿವಸದಲ್ಲಿ ಯೆಹೋವನ 
ಸಂದೇಶ ನನಗೆ ಬಂತು. ಆತನು ಹೇಳಿದ್ದೇನೆಂದರೆ, 


>" ನರಪುತ್ರನೇ, ಜೆರುಸಲೇಮ್‌ ಬಗ್ಗೆ ತೂರ್‌ ಕೆಟ್ಟ 


ಮಾತುಗಳನ್ನಾಡಿದೆ. "ಜನರನ್ನು ಸುರಕ್ಷಿತವಾಗಿರಿಸುವ 
ನಗರ ದ್ವಾರವು ಕೆಹವಲ್ಪಟ್ಟು ದ್ವಾರವೇ ಇಲ್ಲದಂತಾಗಿದೆ. 
ನಗರವು ಹಾಳಾಗಿರುವುದರಿಂದ ಕೊಳ್ಳಿ ಹೊಡೆಯಲು 
ಸುಲಭವಾಯಿತು' ಎಂದು ಅದು ಅಂದುಕೊಂಡಿದೆ.'' 


ಯೆಹೆಜ್ಕೀಲ 25:12-26:11 


3ಆದುದರಿಂದ ನನ್ನ ಒಡೆಯನಾದ ಯೆಹೋವನು 
ಇಂತೆನ್ನುತ್ತಾನೆ: ""ತೂರೇ, ನಾನು ನಿನಗೆ ಮುಯ್ಯಿ ತೀರಿಸು 
ವೆನು. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಲು ಅನೇಕ 
ರಾಜ್ಯಗಳನ್ನು ಎಬ್ಬಿಸುತ್ತೇನೆ. ಅವರು ಸಮುದ್ರದ ತೆರೆ 
ಯಂತೆ ಮೇಲಿಂದ ಮೇಲೆ ನಿನಗೆ ವಿರುದ್ಧವಾಗಿ 
ಬರುವರು.'' 

*ದೇವರು ಹೇಳಿದ್ದೇನೆಂದರೆ, ""ಆ ಶತ್ರುಸೈನಿಕರು 
ತೂರಿನ ಗೋಡೆಗಳನ್ನು ಕೆಹವಿ, ಅದರ ಬುರುಜುಗಳನ್ನು 
ಎಳೆದುಹಾಕುವರು. ನಾನು ಅದರ ಫಲವತ್ತಾದ ಮಣ್ಣನ್ನು 
ಕೆರೆದು ಹಾಕಿ, ಅದನ್ನು ಬರಿದಾದ ಬಂಡೆಯನ್ನಾಗಿ ಬಿಟ್ಟು 
ಬಿಡುವೆನು. *ಬೆಸ್ತರು ತಮ್ಮ ಬಲೆಗಳನ್ನು ಹರಡಿ ಒಣ 
ಗಿಸುವ ಸ್ಥಳವನ್ನಾಗಿ ಮಾಡುವೆನು. ಇದು ನನ್ನ ನುಡಿ.'' 
ನನ್ನ ಒಡೆಯನಾದ ಯೆಹೋವನು ಹೀಗೆ ಹೇಳುತ್ತಾನೆ, 
""ಸೈನಿಕರು ಯುದ್ಧದ ಸಮಯದಲ್ಲಿ ಬೆಳೆಬಾಳುವ ವಸ್ತು 
ವನ್ನು ಕೊಳ್ಳೆ ಮಾಡುವಂತೆ ತೂರ್‌ ಇದೆ. 6ಆಕೆಯ ಹೆಣ್ಣು 
ಮಕ್ಕಳು (ಚಿಕ್ಕ ಪಟ್ಟಣಗಳು) ಯುದ್ಧದಲ್ಲಿ ಕೊಲ್ಲಲ್ಲಡು 
ವರು. ನಾನು ಯೆಹೋವನೆಂದು ಆಗ ತಿಳಿಯುವರು.'' 


ನೆಬೂಕದ್ದೆಚ್ಚರನು ತೂರಿನ ಮೇಲೆ ಧಾಳಿ ಮಾಡುವನು 

ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 
""ಉತ್ತರ ದಿಕ್ಕಿನಿಂದ ಒಬ್ಬ ಶತ್ರುವನ್ನು ನಾನು ತೂರಿಗೆ 
ವಿರುದ್ಧವಾಗಿ ಬರಮಾಡುವೆನು. ಅವನೇ ಬಾಬಿಲೋನಿನ 
ರಾಜನಾದ ನೆಬೂಕದ್ದೆಚ್ಚರನು. ಅವನು ಲೆಕ್ಕವಿಲ್ಲದಷ್ಟು 
ಕುದುರೆ ಸವಾರರು, ರಥಗಳು ಕಾಲ್ಬಲವುಳ್ಳ ದೊಡ್ಡ ಸೈನ್ಯ 
ವನ್ನು ತೆಗೆದುಕೊಂಡು ಬರುವನು. ಅವನ ಸೈನಿಕರೆಲ್ಲಾ 
ಬೇರೆಬೇರೆ ಜನಾಂಗದವರು. *ನೆಬೂಕದ್ದೆಚ್ಚರನು ನಿನ್ನ 
ಹೆಣ್ಣು ಮಕ್ಕಳನ್ನು (ಚಿಕ್ಕ ಪಟ್ಟಣಗಳನ್ನು) ಕೊಲ್ಲುವನು. 
ಅವನು ಬುರುಜುಗಳನ್ನು ಕಟ್ಟೆ ನಿನ್ನ ನಗರವನ್ನು ಧಾಳಿ 
ಮಾಡುವನು. ನಿನ್ನ ನಗರದ ಸುತ್ತಲೂ ಮಣ್ಣಿನ ಮಾರ್ಗ 
ಮಾಡುವನು. ಕೋಟೆಗೋಡೆಯ ತನಕ ರಸ್ತೆಯನ್ನು 
ತಯಾರಿಸುವನು. "ಅವನು ಮರದ ತೊಲೆಗಳನ್ನು ತಂದು 
ನಿನ್ನ ಗೋಡೆಗಳನ್ನು ಕೆಡವಿಬಿಡುವನು. ಗುದ್ದಲಿಗಳಿಂದ 
ನಿನ್ನ ಬುರುಜುಗಳನ್ನು ಕೆಡವಿ ಹಾಕುವನು. 10 9ವನ 
ಕುದುರೆಗಳ ಗೊರಸುಗಳಿಂದ ಹೊರಟ ಧೂಳು ನಿನ್ನನ್ನು 
ಮುಚ್ಚಿಬಿಡುವದು. ಅವರ ರಥ, ಗಾಡಿ ಕುದುರೆಗಳ 
ಶಬ್ದದಿಂದ ನಿನ್ನ ಗೋಡೆಗಳು ನಡುಗುವವು. ಕೋಟೆ 
ಗೋಡೆಗಳು ಕೆಡಹವಲ್ಪಡುವದರಿಂದ ಅವರು ನಗರ 
ದೊಳಗೆ ನುಗ್ಗುವರು. 11 ಬಾಬಿಲೋನಿನ ರಾಜನು ಕುದು 
ರೆಯ ಮೇಲೆ ಕುಳಿತುಕೊಂಡು ನಿಮ್ಮ ನಗರದೊಳಗೆ 
ಪ್ರವೇಶಮಾಹುವನು. ನಿಮ್ಮ ರಸ್ತೆಯ ಮೇಲೆ ಅವನ 
ಕುದುರೆಯ ಗೊರಸು ಶಬ್ದವೇರಿಸುವದು. ನಿಮ್ಮನ್ನು ತನ್ನ 


ಅಷ 


ಖಡ್ಗದಿಂದ ಸಂಹರಿಸುವನು. ನಿಮ್ಮ ನಗರದಲ್ಲಿನ ಉನ್ನತ 


ಯೆಹೆಜ್ಯೇಲ 26:12-27:7 


ಸ್ತಂಭಗಳು ಕೆಡವಲ್ಪಡುವವು. ನೆಬೂಕದ್ದೆಚ್ಚರನ 
ಸೈನ್ಯವು ನಿಮ್ಮ ಐಶ್ವರ್ಯವನ್ನು ದೋಚಿಕೊಳ್ಳುವದು. 
ನೀವು ಮಾರಬೇಕೆಂದಿದ್ದ ವಸ್ತುಗಳನ್ನು ಅವರು ದೋಚಿ 
ಕೊಳ್ಳುವರು. ನಿಮ್ಮ ಗೋಡೆಗಳನ್ನು ಒಡೆದು ಅಂದವಾದ 
ನಿಮ್ಮ ಮನೆಗಳನ್ನು ಹಾಳು ಮಾಡುವರು. ನಿಮ್ಮ ಮರ 
ದಿಂದ ಮತ್ತು ಕಲ್ಲುಗಳಿಂದ ಮಾಡಿದ ಮನೆಗಳನ್ನು 
ಕಸದಂತೆ ಸಮುದ್ರಕ್ಕೆ ಎಸೆಯುವರು. ನಿನ್ನ ಸಂತಸದ 
ಹಾಡುಗಳನ್ನು ನಾನು ನಿಲ್ಲಿಸಿಬಿಡುವೆನು. ನಿನ್ನ ಕಿನ್ನರಿ 
ಸ್ವರವನ್ನು ಜನರು ಇನ್ನೆಂದೂ ಕೇಳರು. '“ನಾನು ನಿನ್ನನ್ನು 
ಬರಿದಾದ ಬಂಡೆಯನ್ನಾಗಿ ಮಾಡುವೆನು. ಸಮುದ್ರದ 
ತೀರದಲ್ಲಿ ಬಲೆಗಳನ್ನು ಹರಡುವ ಸ್ಥಳವಾಗಿ ನೀನು 
ಮಾರ್ಪಡುವಿ. ನೀನು ತಿರುಗಿ ಕಟ್ಟಲ್ಪಹುವದಿಲ್ಲ. ಇದು 
ಒಡೆಯನಾದ ಯೆಹೋವನ ನುಡಿ.'' ನನ್ನ ಒಡೆಯನಾದ 
ಯೆಹೋವನು ಇದನ್ನು ನನಗೆ ತಿಳಿಸಿದನು. 


ಬೇರೆ ದೇಶಗಳವರು ತೂರಿಗಾಗಿ ಅಳುವರು 

5ಓಡೆಯನಾದ ಯೆಹೋವನು ತೂರಿಗೆ ಹೇಳುವದೇ 
ನೆಂದರೆ, ""ಭೂಮದ್ಯ ಸಮುದ್ರ, ಕರಾವಳಿಯಲ್ಲಿರುವ 
ದೇಶದವರು ನೀನು ಕೆಳಗೆ ಬೀಳುವ ಶಬ್ದ ಕೇಳಿ ನಡುಗು 
ವರು. ಅದು ನಿನ್ನ ಜನರು ಗಾಯಗೊಂಡು ಸಾಯುವಾಗ 
ಆಗುವದು. 16ಆಗ ಸಮುದ್ರ ತೀರದ ದೇಶಗಳ ನಾಯಕ 
ರೆಲ್ಲಾ ತಮ್ಮ ಸಿಂಹಾಸನದಿಂದ ಕೆಳಗಿಳಿದು ತಮ್ಮ ಶೋಕ 
ವನ್ನು ವ್ಯಕ್ತಪಡಿಸುವರು. ಅವರು ತಮ್ಮ ಸುಂದರವಾದ 
ರಾಜವಸ್ತ್ರಗಳನ್ನು ತೆಗೆದಿಟ್ಟು ಭಯದ ಬಟ್ಟೆಗಳನ್ನು ಧರಿಸಿ 
ಕೊಂಡು ನೆಲದ ಮೇಲೆ ಭಯದಿಂದ ಕುಳಿತು 
ಕೊಳ್ಳುವರು. ನೀನು ಎಷ್ಟು ಬೇಗನೇ ನಾಶವಾದೆ ಎಂದು 
ಕೇಳಿ ದಂಗು ಬಡಿದಂತಾಗುವರು. !'ಅವರು ನಿನ್ನ ಬಗ್ಗೆ 
ಈ ಶೋಕ ಗೀತೆಯನ್ನು ಹಾಡುವರು: 


"""ತೂರ್‌, ನೀನು ಹೆಸರುವಾಸಿಯಾದ ನಗರ 
ವಾಗಿದ್ದೆ. ನಿನ್ನಲ್ಲಿ ವಾಸಮಾಡಲು ಜನರು ಸಮುದ್ರ 
ದಾಚಿಯಿಂದ ಬಂದರು. ನೀನು ಪ್ರಸಿದ್ಧಳಾಗಿದ್ದೆ. 
ಆದರೆ ನೀನೀಗ ಹೋಗಿಬಿಟ್ಟೆ ದ್ವೀಪವಾಗಿರುವ 
ನೀನು ಮತ್ತು ನಿನ್ನಲ್ಲಿ ವಾಸವಾಗಿದ್ದ ಜನರು 
ಸಮುದ್ರದಿಂದ ದೂರದಲ್ಲಿರುವುದರಿಂದ ಬಲಿಷ್ಠ 
ರಾಗಿದ್ದೀರಿ. ಭೂಮಿಯ ಮೇಲೆ ವಾಸವಾಗಿದ್ದ 
ಎಲ್ಲಾ ಜನರನ್ನು ನೀವು ಭಯಗೊಳಿಸಿದಿರಿ. 

18 ನೀನು ಬಿದ್ದ ದಿವಸ ಕರಾವಳಿಯಲ್ಲಿರುವ ದೇಶಗ 
ಳೆಲಾ ನಡುಗುವವು. ನೀನು ಕರಾವಳಿಯಲ್ಲಿ 
ಅನೇಕ ವಸಾಹತುಗಳನ್ನು ನಿರ್ಮಿಸಿದ್ದೀ. ನೀನು 
ಹೋದ ಬಳಿಕ ಅವರು ಭಯಗ್ರಸ್ತರಾಗುವರು.''' 


ಇದು ನನ್ನ ಒಡೆಯನಾದ ಯೆಹೋವನ ನುಡಿ. 
""ತೂರ್‌, ನಾನು ನಿನ್ನನ್ನು ನಾಶಮಾಡುವೆನು. ಆಗ ನೀನು 


1072 


ಬರಿದಾದ ನಗರವಾಗಿರುವಿ. ಯಾರೂ ಅಲ್ಲಿ ವಾಸ 
ಮಾಡುವದಿಲ್ಲ. ನಿನ್ನ ಮೇಲೆ ಸಮುದ್ರವು ತುಂಬುವಂತೆ 
ಮಾಡುವೆನು. ಆ ಮಹಾ ಸಾಗರವು ನಿನ್ನನ್ನು ಮುಚ್ಚಿ 
ಬಿಡುವದು. ಆಳವಾದ ಗುಂಡಿಗೆ, ಸತ್ತವರು ಹೋಗುವ 
ಸ್ಥಳಕ್ಕೆ ನಿನ್ನನ್ನು ಕಳುಹಿಸುವೆನು. ಬೇರೆ ಹಳೇ ನಗರಗಳಂತೆ 
ನಾನು ಭೂಮಿಯ ಕೆಳಗೆ ನಿನ್ನನ್ನು ಕಳುಹಿಸಿಬಿಡುವೆನು. 
ಸಮಾಧಿಯೊಳಗಿರುವವರೊಂದಿಗೆ ನೀನು ಇರುವಿ. 
ನಿನ್ನಲ್ಲಿ ಆಗ ಯಾರೂ ವಾಸ ಮಾಡುವದಿಲ್ಲ. ನೀನು 
ಎಂದಿಗೂ ಜೀವಿಸುವವರ ಲೋಕದಲ್ಲಿರುವದಿಲ್ಲ. 
21ನಿನಗಾದ ಸ್ಥಿತಿಯನ್ನು ನೋಡಿ ಬೇರೆ ಜನರು ಭಯ 
ಗ್ರಸ್ತರಾಗುವರು. ನಿನ್ನ ಅಂತ್ಯವು ಆಯಿತು. ಜನರು 
ನಿನಗಾಗಿ ಹುಡುಕಾಡುವರು. ಆದರೆ ಅವರು ನಿನ್ನನ್ನು 
ಕಂಡು ಹಿಡಿಯುವುದೇ ಇಲ್ಲ.'' ಇವು ಒಡೆಯನಾದ 
ಯೆಹೋವನ ಮಾತು. 


ತೂರ್‌ ಒಂದು ದೊಡ್ಡ ವಾಣಿಜ್ಯ ಕೇಂದ್ರ, 
27 ಯೆಹೋವನ ವಾಕ್ಯವು ನನಗೆ ತಿರುಗಿ ಬಂತು. 
ಆತನು ಹೇಳಿದ್ದೇನೆಂದರೆ, *"ನರಪುತ್ರನೇ, 
ತೂರಿನ ವಿಷಯವಾದ ಶೋಕಗೀತೆಯನ್ನು ಹಾಡು. 
ಅದರ ಬಗ್ಗೆ ಈ ರೀತಿಯಾಗಿ ಹೇಳು: 


"""ತೂರೇ, ನೀನು ಸಮುದ್ರಕ್ಕೆ ಬಾಗಿಲು. ಅನೇಕ 
ದೇಶಗಳಿಗೆ ನೀನು ವ್ಯಾಪಾರಿ. ಕರಾವಳಿಯ 
ಅನೇಕ ದೇಶಗಳಿಗೆ ನೀನು ಪ್ರಯಾಣಿಸುವಿ.' ನನ್ನ 
ಒಡೆಯನಾದ ಯೆಹೋವನು ಇದನ್ನು ಹೇಳಿ 
ದ್ದಾನೆ. "ತೂರೇ, ನೀನು ಆತಿ ಸುಂದರಿಯೆಂದು 
ಭಾವಿಸಿದ್ದೀ. ನೀನು ಪರಿಪೂರ್ಣ ಸುಂದರಿ 
ಯೆಂದು ತಿಳಿದಿದ್ದೀ. 

4 ಭೂಮಧ್ಯ ಸಮುದ್ರವು ನಿನ್ನ ಸುತ್ತಲೂ ಮೇರೆ 
ಯಂತಿದೆ. ನಿನ್ನನ್ನು ಕಟ್ಟಿದವರು ಅಂದವಾಗಿಯೇ 
ಕಟ್ಟಿದರು. ನಿನ್ನಿಂದ ಹೊರಡುವ ಹಡಗುಗಳಂತೆ 
ನೀನು ಸುಂದರವಾಗಿದ್ದ. 

ಜು ನಿನ್ನ ಬಹಗಿಯವರು ಸೆನೀರ್‌ ಬೆಟ್ಟದ ತುರಾಯಿ 
ಮರಗಳ ಹಲಗೆಗಳನ್ನು ಉಪಯೋಗಿಸಿದರು, 
ಲೆಬನೋನಿನ ದೇವದಾರು ಮರವನ್ನು ಹಾಯಿ 
ಮರವನ್ನಾಗಿ ಉಪಯೋಗಿಸಿದರು. 

6 ಬಾಷಾನಿನ ಅಲ್ಲೋನ್‌ ಮರಗಳಿಂದ ಹುಟ್ಟು 
ಗಳನ್ನು ತಯಾರಿಸಿದರು. ನಿನ್ನ ಮೇಲ್ಮಾಳಿಗೆ 
ಯನ್ನು ಕಿತ್ತೀಮ್‌ ದ್ವೀಪದ ತಿಲಕದ ಮರಗ 


ಳಿಂದ ಮಾಡಿದರು. ಅದನ್ನು ದಂತಗಳಿಂದ 
ಶೃಂಗರಿಸಿದರು. 
7 ಈಜಿಪ್ಟಿನಲ್ಲಿ ತಯಾರಿಸಿದ ಬಣ್ಣದ ನಾರು 


ಮಡಿಯನ್ನು ನಿನ್ನ ಹಾಯಿಗಳಿಗಾಗಿ 


1073 


ಉಪಯೋಗಿಸಿದರು. ಆ ಹಾಯಿಯ ನಿನ್ನ ಧ್ವಜ 
ವಾಯಿತು. ನಿನ್ನ ಮೇಲ್ಮಾಳಿಗೆಯ ಹೊದಿಕೆಯು 
ನೀಲ ಮತ್ತು ಧೂಮ್ರ, ವರ್ಣದವುಗಳಾಗಿದ್ದವು. 
ಅವು ಸೈಪ್ರಸ್‌್‌ ದ್ವೀಪದಿಂದ ಬಂದವುಗ 
ಳಾಗಿದ್ದವು. 

8. ಚೀದೋನ್‌ ಮತು ಅರ್ವಾದಿನ ಜನರು ನಿನ್ನ 
ಹಡಗುಗಳಿಗೆ ಹುಟ್ಟುಹಾಕುವವರಾಗಿದ್ದರು. 
ತೂರೇ, ನಿನ್ನ ಜ್ಞಾನಿಗಳು ಹಡಗುಗಳನ್ನು ನಡಿಸುವ 
ವರಾಗಿದ್ದರು. 

9  ಗೆಬಲಿನ ಹಿರಿಯರೂ ಜ್ಞಾನಿಗಳೂ ನಿನ್ನ ಹಡಗು 
ಗಳ ಬಿರುಕುಗಳನ್ನು ರಿಪೇರಿ ಮಾಡುವವರಾ 
ದರು. ಸಾಗರದ ಹಡಗುಗಳೂ ಅದರ ನಾವಿಕರೂ 
ನಿನ್ನೊಂದಿಗೆ ವ್ಯಾಪಾರ ಮಾಡಲು ಬಂದರು. 


10"ಪರ್ಶಿಯ, ಲೂದ್‌ ಮತ್ತು ಪೂಟ್‌'ನ ಜನರು ನಿನ್ನ 
ಸೈನ್ಯದಲ್ಲಿರುವರು. ಅವರು ಯುದ್ಧವೀರರು. ಅವರು ನಿನ್ನ 
ಗೋಡೆಗಳಲ್ಲಿ ತಮ್ಮ ಗುರಾಣಿ ಮತ್ತು ಶಿರಶಾಸ್ತ್ರಣಗಳನ್ನು 
ತೂಗುಹಾಕಿದರು. ನಿನ್ನ ನಗರಕ್ಕೆ ಘನತೆಯನ್ನು ಅವರು 
ತಂದರು. !! ಅರ್ವಾದ್‌ ಮತ್ತು ಸಿಲಿಸಿಯಾದ ಜನರು ನಿನ್ನ 
ಕೋಟೆಗೋಡೆಗಳಲ್ಲಿ ಕಾವಲಿಗಿರುವರು. ಗಮ್ಮಾದಿನಿಂದ 
ಬಂದ ಜನರು ನಿನ್ನ ಬುರುಜುಗಳಲ್ಲಿರುವರು. ನಿನ್ನ 
ಸೌಂದರ್ಯವನ್ನು ಅವರು ಪರಿಪೂರ್ಣ ಮಾಡಿದರು. 

12""ತಾರ್ಷೀಷ್‌ ನಿನ್ನ ಉತ್ತಮ ವ್ಯಾಪಾರ ಕೇಂದ್ರ 
ವಾಗಿತ್ತು. ಅವರು ತಮ್ಮ ಬೆಳ್ಳಿ ಕಬ್ಬಿಣ, ತವರ, ಮತ್ತು ಸೀಸ 
ಲೋಹಗಳನ್ನು ಕೊಟ್ಟು ನಿನ್ನಿಂದ ವಸ್ತುಗಳನ್ನು ಕೊಂಡು 
ಕೊಂಡರು. ಗ್ರೀಸ್‌, ತುರ್ಕಿ ಮತ್ತು ಕಪ್ಪು ಸಮುದ್ರದ 
ಸುತ್ತಲಿರುವ ದೇಶಗಳವರು ನಿನ್ನಲ್ಲಿಗೆ ವ್ಯಾಪಾರಕ್ಕಾಗಿ 
ಬಂದರು. ಅವರು ನಿನ್ನ ವಸ್ತುಗಳಿಗೆ ಬದಲಾಗಿ ಗುಲಾಮ 
ರನ್ನೂ ತಾಮ್ರವನ್ನೂ ಕೊಟ್ಟರು. '*ತೋಗರ್ಮ ದೇಶದ 
ಜನರು ನೀನು ಮಾರುವ ವಸ್ತುಗಳಿಗೆ ಕುದುರೆ, ಯುದ್ದದ 
ಕುದುರೆಗಳು, ಹೇಸರಕತ್ತೆಗಳನ್ನು ಬದಲಿ ಕೊಟ್ಟರು. 
5ರೋಧೆ ದ್ವೀಪದ ಜನರು ನಿನ್ನೊಂದಿಗೆ ವ್ಯಾಪಾರ 
ಮಾಡಿದರು. ನೀನು ಅನೇಕ ಕಡೆಗಳಲ್ಲಿ ವ್ಯಾಪಾರ 
ಮಾಡಿದಿ. ಜನರು ದಂತವನ್ನೂ ಬೀಟೆ ಮರಗಳನ್ನೂ 
ತಂದು ನಿನ್ನೊಂದಿಗೆ ವ್ಯಾಪಾರ ಮಾಡಿದರು. $ನಿನ್ನಲ್ಲಿ 
ಅನೇಕ ಬೆಲೆಬಾಳುವ ವಸ್ತುಗಳಿದ್ದುದರಿಂದ ಅರಾಮ್‌ 
ನಿನ್ನೊಂದಿಗೆ ವ್ಯಾಪಾರ ಮಾಡಿತು. ಅವರು ಇಂದ್ರನೀಲ, 
ಧೂಮ್ರ, ಬಣ್ಣದ ಬಟ್ಟೆ ಕಸೂತಿ ಕೆಲಸ, ನಯವಾದ ಬಟ್ಟೆ 
ಹವಳ, ಕೆಂಪು ಹರಳು ಇತ್ಯಾದಿಗಳನ್ನು ಕೊಟ್ಟು ವಸ್ತು 
ಗಳನ್ನು ನಿನ್ನಿಂದ ಕೊಂಡುಕೊಂಡರು. 











ಸೈಪ್ರಸ್‌ ಅಕ್ಬರಶಃ "'ಎಲೀಷ.'' ಇದು ಎನ್‌ಕೋಮಿ, ಸೈಪ್ರಸ್‌ನ 
ಸಮೀಪದ ಪ್ರದೇಶವಾಗಿದ್ದಿರಬಹುದು. ಅಥವಾ ಗ್ರೀಕ್‌ ದ್ವೀಪಗಳಲ್ಲಿ 


ಒಂದಾಗಿರಬಹುದು. 


ಯೆಹೆಜ್ಯೇಲ 27:8-27 


!?""ಇಸ್ರೇಲ್‌ ಮತ್ತು ಯೆಹೂದ ದೇಶದವರು 
ನಿನ್ನೊಂದಿಗೆ ವ್ಯಾಪಾರ ಮಾಡಿದರು. ಅವರು ನಿನ್ನ ವಸ್ತು 
ಗಳಿಗೆ ಗೋಧಿ, ಆಲೀವ್‌, ಅಂಜೂರ, ಜೇನು, ಎಣ್ಣೆ 
ಮತ್ತು ಮುಲಾಮುಗಳನ್ನು ಕೊಟ್ಟರು. !*ದಮಸ್ಕವೂ ನಿನ್ನ 
ಒಳ್ಳೆಯ ಗಿರಾಕಿಯಾಗಿತ್ತು. ನೀನು ಸಂಪಾದಿಸಿಕೊಂಡಿದ್ದ 
ಅನೇಕ ಒಳ್ಳೆಯ ವಸ್ತುಗಳಿಗಾಗಿ ಅವರು ನಿನ್ನೊಂದಿಗೆ 
ವ್ಯಾಪಾರ ಮಾಡಿದರು. ಅವರು ಹೆಲ್ಬೋನಿನ ದ್ರಾಕ್ಷಾ 
ರಸವನ್ನು ಮತ್ತು ಉಣ್ಣೆಯನ್ನು ಆ ವಸ್ತುಗಳಿಗಾಗಿ 
ಮಾರಿದರು. "ಅಲ್ಲದೆ ಊಜಾಲಿನ ದ್ರಾಕ್ಟಾರಸವನ್ನು, 
ಉಕ್ಕನ್ನು, ದಾಲ್ಚಿನ್ನಿ ಮತ್ತು ಕಬ್ಬನ್ನು ಆ ವಸ್ತುಗಳಿಗಾಗಿ 
ವ್ಯಾಪಾರ ಮಾಡಿದರು. 20ದದಾನಿನ ನಿನ್ನ ಜನರು ಒಳ್ಳೇ 
ವ್ಯಾಪಾರಸ್ಥರು. ಅವರು ಸವಾರಿ ಕುದುರೆಗಳನ್ನೂ 
ಜೀನನ್ನೂ ಬಟ್ಟೆಗಳನ್ನೂ ಕೊಟ್ಟು ಕೊಂಡುಕೊಂಡರು. 
2! ಅರಾಬ್ಯರು ಮತ್ತು ಕೇದಾರಿನವರು ಕುರಿಮರಿಗಳನ್ನು, 
ಟಗರು, ಮತ್ತು ಆಡುಗಳನ್ನು ಕೊಟ್ಟು ವ್ಯಾಪಾರ 
ಮಾಡಿದರು. ಶಬ ಮತ್ತು ರಗ್ಮದ ವ್ಯಾಪಾರಿಗಳು 
ನಿನ್ನೊಂದಿಗೆ ವ್ಯಾಪಾರ ಮಾಡಿದರು. ಅವರು ನಿನಗೆ 
ಸಂಬಾರ ಜೀನಸು, ರತ್ನಗಳು ಮತ್ತು ಚಿನ್ನವನ್ನು ಬದಲಿ 
ಕೊಟ್ಟರು. ಚಿಮತ್ತು ಹಾರಾನ್‌, ಕನ್ನೆ, ಎದೆನ್‌, ಶೆಬದ 
ವ್ಯಾಪಾರಿಗಳು, ಅಶ್ಯೂರ್‌ ಮತ್ತು ಕಿಲ್ಮದ್‌ ಊರಿನವರು 
ನಿನ್ನೊಂದಿಗೆ ವ್ಯಾಪಾರ ಮಾಡಿದರು. 24ಅವರು 
ನಿನ್ನೊಂದಿಗೆ ಉತ್ತಮ ಬಟ್ಟೆಗಳು, ಕಸೂತಿ ಕೆಲಸಗಳು, 
ಬಣ್ಣ ಬಣ್ಣದ ಜಮಖಾನೆಗಳು, ಹುರಿದ ಹಗ್ಗ ಗಳು, 
ದೇವದಾರು ಮರಗಳಿಂದ ಮಾಡಿದ ವಸ್ತುಗಳು 
ಇವುಗಳೊಂದಿಗೆ ವ್ಯಾಪಾರ ನಡಿಸಿದರು. 23ತಾರ್ಷೀಷಿನ 
ಹಡಗುಗಳು ನೀನು ಮಾರಿದ ವಸ್ತುಗಳನ್ನು 
ಕೊಂಡೊಯ್ದುವು. 


""ತೂರೇ, ನೀನು ಆ ಸರಕು ಸಾಗಣಿಕೆಯ ಹಡಗುಗ 
ಗಳಂತೆ ಇದ್ದೀ. ಸಮುದ್ರದಲ್ಲಿ ಅನೇಕ ಐಶ್ವರ್ಯ 
ಗಳಿಂದ ತುಂಬಿದವಳಾಗಿದ್ದೀ. 

26 ನಿನ್ನನ್ನು ಹುಟ್ಟು ಹಾಕುವವರು ಸಮುದ್ರದ ಬಹು 
ದೂರ ನಿನ್ನನ್ನು ನಡಿಸಿದರು. ಆದರೆ ಪೂರ್ವದಿಂದ 
ಬಂದ ಬಲವುಳ್ಳ ಗಾಳಿಯು ನಿನ್ನನ್ನು 
ಮುರಿಯುವದು. 


"ನಿನ್ನ ಎಲ್ಲಾ ಐಶ್ವರ್ಯವು, ನಿನ್ನ ದಿನಸುಗಳು, ನಿನ್ನ 
ಸರಕುಗಳು, ನಿನ್ನ ನಾವಿಕರು, ನಿನ್ನ ಅಂಬಿಗರು, 
ನಿನ್ನ ಕಂಡಿಗಳನ್ನು ಭಧ್ರಪಡಿಸುವವರು, ನಿನ್ನ 
ವ್ಯಾಪಾರಿಗಳು, ನಿನ್ನ ಎಲ್ಲಾ ಸೈನಿಕರು, ನಿನ್ನ ಎಲ್ಲಾ 
ಸಿಬ್ಬಂದಿ ವರ್ಗದವರು ನಾಶನದ ದಿನದಲ್ಲಿ 
ಸಮುದ್ರದೊಳಗೆ ಮುಳುಗಿಹೋಗುವರು. 


ಯೆಹೆಜ್ಕ್ಯೇಲ 27:28-28:12 


28 ನಿನ್ನ ವ್ಯಾಪಾರಿಗಳನ್ನು ನೀನು ಬಹುದೂರ ಕಳು 


ಹಿಸುವಿ. ಆ ಸ್ಥಳಗಳು ನಿನ್ನ ಹಡಗಿನ ನಾವಿಕನ 
ಕೂಗಾಟವನ್ನು ಕೇಳಿ ಭಯದಿಂದ ತತ್ತರಿಸುವವು. 


2 ಹಡಗಿನ ಎಲ್ಲಾ ನಾವಿಕರು ನೀರಿಗೆ ಧುಮುಕಿ 


ಈಜುತ್ತಾ ದಡ ಸೇರುವರು. 


30 ನಿನಗೋಸ್ಕರ ಅವರು ದುಃಖಿಸುತ್ತಾ ಅಳುವರು. 


31 


ತಲೆಯ ಮೇಲೆ ಧೂಳನ್ನು ತೂರಿ ಬೂದಿರಾಶಿಯ 
ಮೇಲೆ ಹೊರಳಾಡುವರು. 

ನಿನಗಾಗಿ ಶೋಕದಿಂದ ತಮ್ಮ ತಲೆಗಳನ್ನು ಬೋಳಿ 
ಸುವರು. ಶೋಕದ ಬಟ್ಟೆಗಳನ್ನು ಧರಿಸುವರು. 
ತಮ್ಮ ಪ್ರಿಯರು ಸತ್ತರೆ ಅಳುವಂತೆ ನಿನಗಾಗಿ 
ಅಳುವರು. 


32°" ಅಳುತ್ತಾ ನಿನಗೆ ಈ ಶೋಕಗೀತೆಯನ್ನು 


ಹಾಡುವರು: 


33 


"""ತೂರಿನಂತೆ ಯಾರಿಲ್ಲ, ಆದರೆ ತೂರ್‌ ಹಾಳಾಗಿ 
ಹೋಯಿತು, ಸಮುದ್ರ ಮಧ್ಯದಲ್ಲಿ ನಾಶ 
ವಾಯಿತು. 
ನಿನ್ನ ವ್ಯಾಪಾರಿಗಳು ಸಮುದ್ರದಾಚಿ ಹೋದರು; 
ನೀನು ಅನೇಕರನ್ನು ತೃಪ್ತಿಗೊಳಿಸಿದಿ. ನಿನ್ನ 
ಐಶ್ವರ್ಯದಿಂದಲೂ ನೀನು ಮಾರಿದ ಸರಕುಗ 


ಳಿಂದಲೂ ನೀನು ಲೋಕದ ರಾಜರನ್ನು 


ಐಶ್ವರ್ಯವಂತರನ್ನಾಗಿ ಮಾಡಿದಿ. 


34 ನೀನು ಈಗ ಸಮುದ್ರದ ನೀರಿನಿಂದ ಮುರಿದು 


35 


ಬಿದ್ದಿರುವಿ. ಆಳವಾದ ನೀರಿನಲ್ಲಿ ಮುಳುಗಿಸಲ್ಪ 
ಟ್ವಿದ್ದೀ. ನೀನು ಮಾರುವ ಸರಕುಗಳೂ ನಿನ್ನ 
ಜನರೂ ಬಿದ್ದು ಹೋದರು. 

ಕರಾವಳಿಯಲ್ಲಿ ವಾಸಿಸುವ ಜನರೆಲ್ಲರೂ ನಿನ್ನ 
ವಾರ್ತೆಯನ್ನು ಕೇಳಿ ಚಕಿತರಾದರು. ಅವರ 
ರಾಜರು ದಂಗುಬಡಿದವರಾಗಿ ಭಯಭೀತ 
ರಾಗುವರು. 


36 ಬೇರೆ ದೇಶಗಳಲ್ಲಿರುವ ವ್ಯಾಪಾರಿಗಳು ಆಶ್ಚರ್ಯ 


28 


ದಿಂದ ಸಿಳ್ಳು ಹಾಕಿದರು. ನಿನಗೆ ಸಂಭವಿಸಿದ 
ವಿಷಯಗಳು ಜನರಿಗೆ ಭೀತಿಯನ್ನುಂಟು 
ಮಾಡಿತು. ಯಾಕೆಂದರೆ ನಿನ್ನ ಕಥೆ ಮುಗಿಯಿತು. 
ನಿನಗೆ ಅಂತ್ಯವಾಯಿತು. ಇನ್ನು ನೀನು 
ಕಾಣುವದಿಲ್ಲ.” 


ತಾನು ದೇವರಂತೆ ಎಂದು ತೂರ್‌ ನೆನಸಿತು 


ಯೆಹೋವನು ಹೀಗೆ ಹೇಳುತ್ತಾನೆ, 


ಯೆಹೋವನ ನುಡಿಯು ನನಗೆ ಬಂತು. ಆತನು 
ಹೇಳಿದ್ದೇನೆಂದರೆ, *""ನರಪುತ್ರನೇ, ತೂರಿನ 
ರಾಜನಿಗೆ ಹೀಗೆ ಹೇಳು: "ನನ್ನ ಒಡೆಯನಾದ 


1074 


"""ನೀನು ಬಹಳ ಹೆಮ್ಮೆಯುಳ್ಳವನು. ನಾನು ದೇವರು 
ಎಂದು ಹೇಳುತ್ತೀ. ಸಾಗರದ ಮಧ್ಯದಲ್ಲಿ ದೇವರು 
ಗಳ ಸಿಂಹಾಸನದಲ್ಲಿ ನಾನು ಕೂತಿರುತ್ತೇನೆ ಎಂದು 
ಅನ್ನುತೀ. ಆದರೆ ನೀನು ಮನುಷ್ಯನು, ದೇವರಲ್ಲ, 
ನೀನು ದೇವರೆಂದು ನೀನೇ ನೆನಸಿಕೊಳ್ಳುತ್ತೀ. 

3 ನೀನು ದಾನಿಯೇಲನಿಗಿಂತ ಜಾಣನು ಎಂಬು 
ದಾಗಿ ಭಾವಿಸುತ್ತೀ. ಎಲ್ಲಾ ರಹಸ್ಯಗಳು ನನಗೆ 
ಗೊತ್ತು ಎಂದು ನೀನು ನೆನಸುವಿ.. 

ಣಿ ನಿನ್ನ ಜಾಣತನ ಮತ್ತು ಆಲೋಚನೆಗಳಿಂದ ನೀನು 
ಐಶ್ವರ್ಯವನ್ನು ಕೂಡಿಹಾಕಿದ್ದೀ. ನಿನ್ನ ಖಜಾನೆ 
ಯಲ್ಲಿ ಬೆಳ್ಳಿ ಬಂಗಾರವನ್ನು ಶೇಖರಿಸಿದ್ದೀ. 

ತ ನಿನ್ನ ವ್ಯಾಪಾರದ ಜ್ಞಾನದಿಂದ ನಿನ್ನ ಐಶ್ವರ್ಯವು 
ಬೆಳೆಯುವಂತೆ ಮಾಡಿದ್ದೀ. ಆ ಐಶ್ವರ್ಯದ 
ಕಾರಣದಿಂದ ನೀನು ಹೆಮ್ಮೆಯಿಂದ ತುಂಬಿರುತ್ತೀ. 

6 ಆದುದರಿಂದ ನನ್ನ ಒಡೆಯನಾದ ಯೆಹೋವನು 
ಇಂತೆನ್ನುತ್ತಾನೆ, ತೂರ್‌, ನೀನು ದೇವರೆಂದು 
ನೆನಸಿಕೊಂಡಿಯಲ್ಲಾ? 

7 ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಲು ಅಪರಿಚಿತ 
ರನ್ನು ಕರೆತರುವೆನು. ಅವರು ಎಲ್ಲಾ ಜನಾಂಗಗಳ 
ಪರಿಗಿಂತ ಕ್ರೂರರು. ಅವರು ತಮ್ಮ ಖಡ್ಗವನ್ನು 
ಎಳೆದು ನಿನ್ನ ಜ್ಞಾನದಿಂದ ಕೊಂಡುಕೊಂಡಿದ್ದ 
ಎಲ್ಲಾ ಬೆಲೆಬಾಳುವ ಅಪೂರ್ವ ವಸ್ತುಗಳನ್ನು ನಾಶ 
ಮಾಡುವರು. 

* ನಿನ್ನ ಘನತೆಯನ್ನು ಕೆಡಿಸಿ ಬಿಡುವರು. ಸಮಾಧಿಗೆ 
ನಿನ್ನನ್ನು ತರುವರು. ಸಮುದ್ರದಲ್ಲಿ ಸತ್ತ ನಾವಿಕನ 
ಸ್ಥಿತಿಯು ನಿನ್ನದಾಗುವದು. 

9 ಆ ಮನುಷ್ಯನು ನಿನ್ನನ್ನು ಕೊಂದು ಹಾಕುವನು. 
ಆಗಲೂ ನೀನು "ನಾನು ದೇವರು'' ಎಂದು 
ಹೇಳುವಿಯಾ? ಇಲ್ಲ. ಅವನು ನಿನ್ನನ್ನು ತನ್ನ 
ಅಧಿಕಾರದಲ್ಲಿರಿಸುವನು. ಆಗ ನೀನು "ಬರೇ 
ಮನುಷ್ಯನೇ' ಎಂದು ತಿಳಿಯುವಿ. 

19 ಪರದೇಶಸ್ಥರು ನಿನ್ನನ್ನು ಪರದೇಶಿಯಂತೆ 
ನೋಡುವರು ಮತ್ತು ಕೊಲೆ ಮಾಡುವರು. ನಾನು 
ಆ ರೀತಿಯಾಗಿ ಮಾಡಬೇಕೆಂದು ಆಜ್ಞಾಪಿಸುವದ 
ರಿಂದ ನಿನಗೆ ಹಾಗೆ ಆಗುವದು.” ನನ್ನ ಒಡೆಯ 
ನಾದ ಯೆಹೋವನು ಹೀಗೆ ಹೇಳಿದನು. 


11 ಯೆಹೋವನ ಮಾತುಗಳು ನನಗೆ ಬಂದವು. ಆತನು 
ಹೇಳಿದ್ದೇನೆಂದರೆ, '₹""ನರಪುತ್ರನೇ, ತೂರ್‌ ದೇಶದ 
ರಾಜನಿಗೆ ಈ ಶೋಕಗೀತೆಯನ್ನು ಹಾಡು. ಅವನಿಗೆ ಹೀಗೆ 
ಹೇಳು: "ನನ್ನ ಒಡೆಯನಾದ ಯೆಹೋವನು ಇದನ್ನು 
ಹೇಳಿದ್ದಾನೆ, 


1075 


“ನೀನೊಬ್ಬ ಆದರ್ಶ ಮನುಷ್ಯನಾಗಿದ್ದೆ. ಸರ್ವಾಂಗ 


ಸುಂದರನೂ ಜ್ಞಾನದಿಂದ ತುಂಬಿದವನೂ ಆಗಿದ್ದೆ. 
ದೇವರ ಉದ್ಯಾನವನವಾಗಿದ್ದ ಏದೆನಿನಲ್ಲಿ 
ನೀನಿದ್ದೀ. ನಿನ್ನ ಬಳಿಯಲ್ಲಿ ಬಂಗಾರದ ಚೌಕಟ್ಟಿ 
ನಲ್ಲಿ ಕುಳ್ಳಿರಿಸಿದ ವಜ್ರ, ವೈಢೂರ್ಯ, ನವರತ್ನಗಳ 
ಆಭರಣಗಳಿದ್ದವು. ನೀನು ಸೃಷ್ಟಿಸಲ್ಪಟ್ಟ ದಿನದಲ್ಲಿ 
ಈ ಸೌಂದರ್ಯವು ನಿನಗೆ ಕೊಡಲ್ಪಟ್ಟಿತು. 
ದೇವರು ನಿನ್ನನ್ನು ಬಲಾಢ್ಯನಾಗಿ ಮಾಡಿದನು. 
ನೀನು ಆರಿಸಲ್ಪಟ್ಟ ಕೆರೂಬಿಯರಲ್ಲಿ ಒಬ್ಬ 
ನಾಗಿದ್ದೀ. ನಿನ್ನ ರೆಕ್ಕೆಗಳು ನನ್ನ ಸಿಂಹಾಸನದ ಮೇಲೆ 
ಚಾಚಿದ್ದವು ನಾನು ನಿನ್ನನ್ನು ದೇವರ ಪವಿತ್ರ ಪರ್ವತ 
ದಲ್ಲಿಟ್ಟೆನು. ನೀನು ಬೆಂಕಿಯಂತೆ ಹೊಳೆಯುವ 
ರತ್ನಗಳ ಮೇಲೆ ನಡೆದಾಡಿದಿ. 

ನಾನು ನಿನ್ನನ್ನು ಸೃಷ್ಟಿಸಿದಾಗ ನೀನು ಸದ್ಗುಣಿಯಾಗಿ 


ನಿರ್ದೋಷಿಯಾಗಿದ್ದೀ. ಆದರೆ ನೀನು ದುಷ್ಟ 


ನಾಗುತ್ತಾ ಬಂದಿ. 

ನಿನ್ನ ವ್ಯಾಪಾರವು ನಿನಗೆ ಐಶ್ವರ್ಯವನ್ನು ತಂದಿತು. 
ಆದರೆ ಅದರೊಂದಿಗೆ ನಾನಾ ದುಷ್ಟತ್ವಗಳು 
ನಿನ್ನೊಂದಿಗೆ ಬಂದು ನೀನು ಪಾಪ ಮಾಡಿದೆ. ಆಗ 
ನಾನು ನಿನ್ನನ್ನು ಅಶುದ್ಧನಂತೆ ನೋಡಿದೆ. ನಿನ್ನನ್ನು 
ದೇವರ ಪರ್ವತದಿಂದ ದೊಬ್ಬಿಬಿಟ್ಟೆನು. ನೀನು 
ನನ್ನ ಕೆರೂಬಿಯರಲ್ಲಿ ವಿಶೇಷವಾದವನಾಗಿದ್ದೀ. 
ನಿನ್ನ ರೆಕ್ಕೆಗಳು ನನ್ನ ಸಿಂಹಾಸನದ ಮೇಲೆ ಚಾಚಿರು 
ತ್ತಿದ್ದವು. ಆದರೆ ಬೆಂಕಿಯಂತೆ ಹೊಳೆಯುವ 
ರತ್ನಾಭರಣಗಳನ್ನೆಲ್ಲಾ ತೆಗೆದಿಡಲು ನಿನ್ನನ್ನು 
ಬಲವಂತಪಡಿಸಿದೆ. 

ನಿನ್ನ ಸೌಂದರ್ಯವು ನಿನಗೆ ಹೆಮ್ಮೆ ಏರುವಂತೆ 
ಮಾಡಿತು. ನಿನ್ನ ಘನತೆಯು ನಿನ್ನ ಜ್ಞಾನವನ್ನು 
ಕೆಡಿಸಿತು. ಆದುದರಿಂದ ನಿನ್ನನ್ನು ನೆಲಕ್ಕೆ ದಬ್ಬಿದೆ. 
ಈಗ ಬೇರೆ ರಾಜರುಗಳು ನಿನ್ನನ್ನೇ ಎವೆಯಿಕ್ಕದೆ 
ನೋಡುತ್ತಾರೆ. 

ನೀನು ಅನೇಕ ತಪ್ಪುಗಳನ್ನು ಮಾಡಿದಿ. ನೀನು 
ಮೋಸಗಾರನಾದ ವ್ಯಾಪಾರಿ. ಇದರಿಂದಾಗಿ 
ನೀನು ಪವಿತ್ರ, ಸ್ಥಳವನ್ನು ಹೊಲೆಮಾಡಿರುವಿ. 
ಆದುದರಿಂದ ನಿನ್ನೊಳಗೆ ಬೆಂಕಿಯನ್ನುಂಟು 
ಮಾಡಿ ಅದು ನಿನ್ನನ್ನು ದಹಿಸುವಂತೆ ಮಾಡಿದೆನು. 
ನೀನು ಸುಟ್ಟ ಬೂದಿಯಾದಿ. ಈಗ ಎಲ್ಲರೂ ನಿನ್ನ 
ಲಜ್ಞಾತನವನ್ನು ನೋಡುವರು. 

ಬೇರೆ ಜನಾಂಗಗಳ ಜನರು ನಿನಗೆ ಆದದ್ದನ್ನು 
ನೋಡಿ ಬೆಚ್ಚಿ ಬೆರಗಾದರು. ಜನರಿಗೆ ನಿನಗಾದು 
ದನ್ನು ನೋಡಿ ಭಯಹಿಡಿಯಿತು. ನಿನ್ನ ಅಂತ್ಯ 
ವಾಯಿತು!''' 





ಯೆಹೆಜ್ಕೇಲ 28:13-26 


ಚೇದೋನಿನ ವಿರುದ್ಧವಾದ ಸಂದೇಶ 
ಯೆಹೋವನ ಸಂದೇಶ ನನಗೆ ಬಂದಿತು. ಆತನು 
ಹೀಗೆ ಹೇಳಿದನು, ?!""ನರಪುತ್ರನೇ, ಚೀದೋನಿನ ಕಡೆಗೆ 
ನೋಡಿ ನನ್ನ ಪರವಾಗಿ ನೀನೇ ಅದರ ವಿರುದ್ಧವಾಗಿ ಮಾತ 
ನಾಡು. ನನ್ನ ಒಡೆಯನಾದ ಯೆಹೋವನು ಈ 

ಮಾತು ಗಳನ್ನು ಹೇಳಿದನೆಂದು ಅವನಿಗೆ ತಿಳಿಸು: 


""ಚೀದೋನೇ, ನಾನು ನಿನಗೆ ವಿರುದ್ಧವಾಗಿದ್ದೇನೆ. 
ನಿನ್ನ ಜನರು ನನ್ನನ್ನು ಗೌರವಿಸಲು ಕಲಿಯುವರು. 
ನಾನು ಚೀದೋನನ್ನು ಶಿಕ್ಷಿಸಿದಾಗ ನಾನೇ 
ಯೆಹೋವನೆಂದು ಜನರಿಗೆ ಗೊತ್ತಾಗುವದು. 
ನಾನು ಪವಿತ್ರನು ಎಂದು ಅವರು ತಿಳಿದು ಆ ರೀತಿ 
ಯಾಗಿ ಅವರು ನನ್ನೊಂದಿಗೆ ವರ್ತಿಸುವರು. 

3 ಚೀದೋನಿಗೆ ನಾನು ರೋಗ ಮರಣಗಳನ್ನು 
ಕಳುಹಿಸುವೆನು. ನಗರದೊಳಗೆ ವಾಸಿಸುವ ಅನೇಕ 
ಮಂದಿ ಸಾಯುವರು. ನಗರದ ಹೊರಗೆ ಖಡ್ಗವು 
ಅನೇಕರನ್ನು ಕೊಲ್ಲುವದು. ಆಗ ಅವರು ನಾನು 
ಯೆಹೋವನೆಂದು ತಿಳಿಯುವರು.''' 


ರಾಜ್ಯಗಳು ಇಸ್ರೇಲಿಗೆ ಹಾಸ್ಯ ಮಾಡುವದನ್ನು 
ನಿಲ್ಲಿಸುವರು 

24"""ಇಸ್ರ್ರೇಲಿನ ಸುತ್ತಲಿರುವ ರಾಜ್ಯಗಳು ಆದನ್ನು ಹಗೆ 
ಮಾಡಿದರು. ಆ ರಾಜ್ಯಗಳಿಗೆ ಬಹು ದೊಡ್ಡ ಕಂಟಕವು 
ಬಂದೊದಗುವದು. ಆಗ ಹರಿತವಾದ ಮುಳ್ಳಾಗಲೀ, 
ಮುಳ್ಳಿನ ಪೊದೆಗಳಾಗಲೀ ಇಸ್ರೇಲಿನ ಜನರನ್ನು ಘಾಸಿ 
ಮಾಡಲು ಇರುವದಿಲ್ಲ ಆಗ ನಾನು ಅವರ ಒಡೆಯನಾದ 
ಯೆಹೋವನು ಎಂದು ಅವರು ತಿಳಿಯುವರು.''' 

ನನ್ನ ಒಡೆಯನಾದ ಯೆಹೋವನು ಹೀಗೆ ಹೇಳಿ 
ದನು, ""ಬೇರೆ ದೇಶಗಳಿಗೆ ನಾನು ಇಸ್ರೇಲರನ್ನು ಚದರಿಸಿ 
ದೆನು. ಆದರೆ ತಿರುಗಿ ಇಸ್ರೇಲರನ್ನೆಲ್ಲಾ ಒಟ್ಟುಗೂಡಿಸು 
ವೆನು. ಆಗ ಆ ದೇಶದವರು ನಾನು ಪವಿತ್ರನಾದ ದೇವ 
ರೆಂದು ತಿಳಿದು ಆ ರೀತಿಯಾಗಿ ನನ್ನನ್ನು ನೋಡುವರು. 
ಆಗ ಇಸ್ರೇಲರು ತಮ್ಮ ದೇಶದಲ್ಲಿ ವಾಸಮಾಡುವರು. ಆ 
ದೇಶವನ್ನು ನನ್ನ ಸೇವಕನಾದ ಯಾಕೋಬನಿಗೆ ನಾನು 
ಕೊಟ್ಟಿದ್ದೆನು. 

26""ಆ ದೇಶದಲ್ಲಿ ಅವರು ಸುರಕ್ಷಿತವಾಗಿ ವಾಸಿಸುವರು; 
ಮನೆಗಳನ್ನು ಕಟ್ಟಿ ದ್ರಾಕ್ಸಿತೋಟಗಳನ್ನು ಮಾಡುವರು. 
ಅವರನ್ನು ದ್ವೇಷಿಸಿದ ರಾಜ್ಯಗಳನ್ನು ದಂಡಿಸುವೆನು. ಆಗ 
ಇಸ್ರೇಲ್‌ ಜನರು ಸುರಕ್ಕಿತವಾಗಿ ಜೀವಿಸುವರು; 
ನಾನೇ ದೇವರಾದ ಯೆಹೋವನು ಎಂದು ತಿಳಿದು 
ಕೊಳ್ಳುವರು.'' 





ಯೆಹೆಜ್ಯೇಲ 29:1-18 
ಈಜಿಪ್ಟಿನ ವಿರುದ್ಧವಾದ ಸಂದೇಶ 
29 ಸೆರೆ ಒಯ್ಯಲ್ಪಟ್ಟ ಹತ್ತನೇ ವರುಷದ ಹತ್ತನೇ 
ತಿಂಗಳಿನ, ಹನ್ನೆರಡನೇ ದಿವಸದಲ್ಲಿ ನನ್ನ 
ಒಡೆಯನಾದ ಯೆಹೋವನ ಸಂದೇಶ ನನಗೆ ಬಂದಿತು. 
ಆತನು ಹೇಳಿದ್ದೇನೆಂದರೆ, *""ನರಪುತ್ರನೇ, ಈಜಿಪ್ಟಿನ 
ರಾಜನಾದ ಫರೋಹನ ಕಡೆಗೆ ಮುಖಮಾಡು. 
ಅವನಿಗೂ ಈಜಿಪ್ಟಿಗೂ ವಿರುದ್ಧವಾಗಿ ನನ್ನ ಪರವಾಗಿ 
ಮಾತನಾಡು. 3"ನನ್ನ ಒಡೆಯನಾದ ಯೆಹೋವನು ಹೀಗೆ 
ಹೇಳಿದ್ದಾನೆ ಎಂದು ಅವರಿಗೆ ತಿಳಿಸು, 


"ಈಜಿಪ್ಟಿನ ರಾಜನಾದ ಫರೋಹನೇ, ನಾನು ನಿನಗೆ 
ವಿರುದ್ಧವಾಗಿದ್ದೇನೆ. ನೀನು ನೈಲ್‌ ನದಿಯ ದಹ 
ದಲ್ಲಿ ಮಲಗಿರುವ ಪೇರ್ಮೊಸಳೆ, ""ಇದು ನಾನು 
ನಿರ್ಮಿಸಿದ ಹೊಳೆ'' ಎಂದು ನೀನು ಹೇಳಿ 
ಕೊಳ್ಳುತ್ತೀ. 

45°" ಆದರೆ ನಾನು ನಿನ್ನ ದವಡೆಗಳಿಗೆ ಕೊಂಡಿಗಳನ್ನು 

ಸಿಕ್ಕಿಸುವೆನು. ನೈಲ್‌ ನದಿಯ ಮೀನುಗಳು ನಿನ್ನ 

ಪೊರೆಗಳಿಗೆ ಸಿಲುಕಿಕೊಳ್ಳುವವು. ನಾನು ನಿನ್ನನ್ನೂ 
ನಿನ್ನ ಮೀನುಗಳನ್ನೂ ನೀರಿನೊಳಗಿಂದ ಹೊರಕ್ಕೆತ್ತಿ 
ಒಣನೆಲದ ಮೇಲೆ ಹಾಕುವೆನು. ಯಾರೂ ನಿನ್ನನ್ನು 
ತೆಗೆದು ನೆಲದೊಳಗೆ ಹೂಣಿಡುವದಿಲ್ಲ. ನಾನು 
ನಿನ್ನನ್ನು ಕಾಡು ಪ್ರಾಣಿಗಳಿಗೂ ಪಕ್ಷಿಗಳಿಗೂ 
ಕೊಡುವೆನು. ಅವರಿಗೆ ನೀನು ಆಹಾರವಾಗುವಿ. 
ಆಗ ಈಜಿಪ್ಟಿನಲ್ಲಿ ವಾಸಮಾಡುವವರೆಲ್ಲರೂ 
ನಾನು ಒಡೆಯನಾದ ಯೆಹೋವನು ಎಂದು 
ತಿಳಿದುಕೊಳ್ಳುವರು. ನಾನು ಯಾಕೆ ಹೀಗೆ 
ಮಾಡುತ್ತಿದ್ದೇನೆ? ಯಾಕೆಂದರೆ ಇಸ್ರೇಲಿನ ಜನರು 
ಈಜಿಪ್ಟಿನ ಸಹಾಯದ ಮೇಲೆ ಆತುಕೊಂಡರು. 
ಆದರೆ ಈಜಿಪ್ಟ್‌ ಪೊಳ್ಳುಬೆತ್ತದಂತಿತ್ತು. 

7 ಇಸ್ರೇಲ್‌ ಜನರು ಈಜಿಪ್ಟಿನ ಮೇಲೆ ಆತು 
ಕೊಂಡರು. ಆದರೆ ಈಜಿಪ್ಟ್‌ ಅವರ ಕೈಗಳನ್ನೂ 
ಭುಜಗಳನ್ನೂ ಗಾಯಗೊಳಿಸಿತು. ನಿನ್ನ ಸಹಾಯ 
ಕ್ಕಾಗಿ ಅವರು ನಿನ್ನನ್ನು ಆಶ್ರಯಿಸಿದರು. ಆದರೆ 
ನೀನು ಅವರ ಬೆನ್ನೆಲುಬನ್ನು ತಿರುಗಿಸಿ ಮುರಿದು 
ಬಿಟ್ಟೀ.''' 

* ಆದುದರಿಂದ ಒಡೆಯನಾದ ಯೆಹೋವನು 
ಇಂತೆನ್ನುತ್ತಾನೆ, "ನಾನು ನಿನಗೆ ವಿರುದ್ಧವಾಗಿ ಖಡ್ಗ 
ವನ್ನು ತರುವೆನು. ನಿನ್ನ ಜನರನ್ನೂ ಪ್ರಾಣಿಗಳನ್ನೂ 
ಸಂಪೂರ್ಣವಾಗಿ ಸಂಹರಿಸುವೆನು. 

ತ್ತ ಈಜಿಪ್ಟ್‌ ನಿಶ್ಶೇಷವಾಗಿ ನಾಶವಾಗುವದು. ಅಗ 
ಅವರು ನಾನೇ ದೇವರಾದ ಯೆಹೋವನು ಎಂದು 
ತಿಳಿದುಕೊಳ್ಳುವರು.'' 


1076 


ದೇವರು ಇಂತೆಂದನು, ""ನಾನು ಯಾಕೆ ಹೀಗೆ ಮಾಡು 
ತ್ತಿದ್ದೇನೆ. ಯಾಕೆಂದರೆ ನೀನು, "ಇದು ನನ್ನ ನದಿ, ಇದನ್ನು 
ನಾನು ಮಾಡಿದೆನು' ಎಂದು ಹೇಳಿದಿ. ಆದುದರಿಂದ 
ನಾನು ನಿನಗೆ ವಿರೋಧವಾಗಿರುತ್ತೇನೆ. ನೈಲ್‌ ನದಿಯ 
ಅನೇಕ ಶಾಖೆಗಳಿಗೂ ನಾನು ವಿರೋಧವಾಗಿದ್ದೇನೆ. 
ಈಜಿಪ್ಟನ್ನು ನಾನು ಸಂಪೂರ್ಣವಾಗಿ ನಾಶಮಾಡುತ್ತೇನೆ. 
ಮಿಗ್ದೋಲ್‌ನಿಂದ ಅಸ್ವಾನ್‌ ತನಕ ಇರುವ ಪಟ್ಟಣಗಳು 
ಬರಿದಾಗುವವು. ಐಥಿಯೋಷ್ಯದ ಮೇರೆಯ ತನಕವೂ 
ಬರಿದಾಗುವದು. !! ಯಾವನೂ, ಯಾವ ಪ್ರಾಣಿಯೂ 
ಈಜಿಪ್ಟ್‌ ದೇಶವನ್ನು ದಾಟುವದಿಲ್ಲ. ನಲವತ್ತು ವರ್ಷದ 
ತನಕ ಯಾರೂ ಅಲ್ಲಿ ನೆಲೆಸುವದಿಲ್ಲ. '?ನಾನು ಈಜಿಪ್ಟನ್ನು 
ನಾಶಮಾಡುತ್ತೇನೆ. ಅದರ ನಗರಗಳು ನಲವತ್ತು ವರ್ಷ 
ಗಳ ತನಕ ನಿರ್ಜನವಾಗಿರುವದು. ಈಜಿಪ್ಟ್‌ ಜನರನ್ನು 
ಬೇರೆ ದೇಶಗಳಿಗೆ ಅಟ್ಟಿ ಬಿಡುವೆನು. ಪರದೇಶಗಳಲ್ಲಿ 
ಅವರು ಪ್ರವಾಸಿಗಳಂತಿರುವರು.'' 

'3ನನ್ನ ಒಡೆಯನಾದ ಯೆಹೋವನು ಇದನ್ನು ಹೇಳು 
ತ್ತಾನೆ, ""ಈಜಿಷ್ಟಿನ ಜನರನ್ನು ನಾನು ಅನೇಕ ದೇಶಗಳಲ್ಲಿ 
ಚದರಿಸಿಬಿಡುವೆನು. ನಾಲ್ವತ್ತು ವರ್ಷದ ಕೊನೆಯಲ್ಲಿ 
ಅವರನ್ನು ತಿರಿಗಿ ಒಟ್ಟುಗೂಡಿಸುವೆನು. ಸರೆಹಿಡಿಯ 
ಲ್ಪಟ್ಟ ಈಜಿಪ್ಟರನ್ನು ಪತ್ರೋಸ್‌ ದೇಶಕ್ಕೆ ಬರಮಾಡು 
ವೆನು. ಅವರ ಜನ್ಮ ಸ್ಥಳಕ್ಕೆ ಅವರನ್ನು ತಿರುಗಿ ಬರಮಾಡು 
ವೆನು. ಆದರೆ ಅವರ ರಾಜ್ಯಕ್ಕೆ ಮಹತ್ವವಿರುವದಿಲ್ಲ. 
15 ಅದು ಯಾವ ಮಹತ್ವವೂ ಇಲ್ಲದ ರಾಜ್ಯವಾಗಿರುವದು. 
ಬೇರೆ ರಾಜ್ಯಗಳಿಗಿಂತ ಅದು ಎಂದಿಗೂ ಉನ್ನತ ಸ್ಥಾನದ 
ಲ್ಲಿರದು. ಅದು ಅಷ್ಟು ಚಿಕ್ಕ ರಾಜ್ಯವಾಗುವುದರಿಂದ ಬೇರೆ 
ದೇಶಗಳ ಮೇಲೆ ಅಧಿಕಾರ ನಡೆಸದು. !"ಇಸ್ರೇಲರು 
ಅವರ ಮೇಲೆ ಇನ್ನು ಎಂದಿಗೂ ಭರವಸವಿಡುವದಿಲ್ಲ. 
ಇಸ್ರೇಲರು ಸಹಾಯಕ್ಕಾಗಿ ದೇವರ ಬಳಿಗೆ ಹೋಗದೆ 
ಈಜಿಷ್ಟಿನವರ ಮೇಲೆ ಭರವಸವಿಟ್ಟಿದ್ದ ಪಾಪವನ್ನು ಅರಿತು 
ಕೊಳ್ಳುವರು. ಆಗ ಅವರು ನಾನೇ ಒಡೆಯನಾದ 
ಯೆಹೋವನೆಂದು ತಿಳಿದುಕೊಳ್ಳುವರು.'' 





ಬಾಬಿಲೋನ್‌ ಈಜಿಷ್ಟಿನ್ನು ಸೆರೆಹಿಡಿಯುವದು 

17 ಯೆಹೋಯಾಖೀನನು ಸೆರೆಹಿಡಿಯಲ್ಪಟ್ಟ ಇಪ್ಪತ್ತೇ 
ಳನೇ ವರ್ಷದ, ಮೊದಲನೇ ತಿಂಗಳಿನ ಮೊದಲನೇ ದಿವಸ 
ದಲ್ಲಿ ಯೆಹೋವನ ಮಾತುಗಳು ನನಗೆ ಬಂದವು. ಆತನು 
ಹೇಳಿದ್ದೇನೆಂದರೆ, ₹""ನರಪುತ್ರನೇ, ಬಾಬಿಲೋನಿನ 
ರಾಜನಾದ ನೆಬೂಕದ್ದೆಚ್ಚರನು ತನ್ನ ಸೈನ್ಯವು ತೂರ್‌ 
ದೇಶದವರೊಂದಿಗೆ ಉಗ್ರವಾಗಿ ಹೋರಾಡುವಂತೆ 
ನಡಿಸಿದನು. ಪ್ರತಿ ಸೈನಿಕನ ತಲೆಯನ್ನು ಬೋಳಿಸಿದರು. 
ಪ್ರತಿಯೊಬ್ಬನ ಭುಜವು ಭಾರ ಹೊತ್ತು ಹೊತ್ತು 
ಸವೆದುಹೋಗಿದ್ದವು. ನೆಬೂಕದ್ದೆಚ್ಚರ್‌ ಮತ್ತು ಅವನ 


1077 


ಸೈನ್ಯವು ತೂರ್‌ ದೇಶವನ್ನು ಸೋಲಿಸಲು ಬಹಳವಾಗಿ 
ಪ್ರಯಾಸಪಹಬೇಕಾಗಿಬಂತು. ಆದರೆ ಅವರ ಪ್ರಯಾಸದ 
ಪ್ರತಿಫಲವಾಗಿ ಏನೂ ದೊರಕಲಿಲ್ಲ” ನನ್ನ ಒಡೆಯ 
ನಾದ ಯೆಹೋವನು ಹೇಳುವದೇನೆಂದರೆ, ""ರಾಜನಾದ 
ನೆಬೂಕದ್ದೆಚ್ಚರನಿಗೆ ನಾನು ಈಜಿಪ್ಟ್‌ ದೇಶವನ್ನು ಕೊಡು 
ವೆನು. ನೆಬೂಕದ್ದೆಚ್ಚರನು ಈಜಿಷ್ಟಿನವರನ್ನು ಸೆರೆಹಿಡಿದು 
ಕೊಂಡೊಯ್ವನು. ಈಜಿಪ್ಟಿನ ಬೆಲೆಬಾಳುವ ವಸ್ತುಗಳ 
ನ್ನೆಲ್ಲಾ ದೋಚುವನು. ಇದು ಅವನ ಸೈನಿಕರ ಸಂಬಳ 
ವಾಗುವುದು. *ನೆಬೂಕದ್ದೆಚ್ಚರನು ಪ್ರಯಾಸದ ಕೆಲಸ 


ಮಾಡಿದ್ದರಿಂದ ನಾನು ಅವನಿಗೆ ಪ್ರತಿಫಲವಾಗಿ ಈಜಿಪ್ಟ್‌ 


ದೇಶವನ್ನು ಕೊಟ್ಟೆನು. ಯಾಕೆಂದರೆ ಅವರು ನನ 
ಗೋಸ್ಕರ ಪ್ರಯಾಸಪಟ್ಟರು.'' ಇದು ಒಡೆಯನಾದ 
ಯೆಹೋವನ ನುಡಿ. 

"ಆ ದಿವಸದಲ್ಲಿ ಇಸ್ರೇಲ್‌ ವಂಶವನ್ನು ನಾನು ಬಲ 
ಪಡಿಸುವೆನು. ಯೆಹೆಜ್ಮೇಲನೇ, ನೀನು ಅವರೊಂದಿಗೆ 
ಮಾತುಹವಂತೆ ಮಾಡುವೆನು. ಆಗ ಅವರು ನಾನೇ 
ಯೆಹೋವನೆಂದು ತಿಳಿದುಕೊಳ್ಳುವರು.'' 


ಬಾಬಿಲೋನಿನ ಸೈನ್ಯವು ಈಜಿಪ್ಟಿನ ಮೇಲೆ 
ಯುದ್ಧಮಾಡುವದು 
ತಿರುಗಿ ಯೆಹೋವನ ಸಂದೇಶ ನನಗೆ ಬಂತು. 
30 ಆತನು ಹೇಳಿದ್ದೇನೆಂದರೆ, 2""ನರಪುತ್ರನೇ, 
ನನ್ನ ಪರವಾಗಿ ಮಾತನಾಡು, "ನನ್ನ ಒಡೆಯನಾದ 
ಯೆಹೋವನು ಇಂತೆನ್ನುತ್ತಾನೆ' ಎಂದು ಹೇಳು. 


""ಅಳುತ್ತಾ ಹೇಳು. ""ಭಯಂಕರ ದಿವಸಗಳು 
ಬರುತ್ತವೆ. ಎಂದು ಹೇಳು.' 

3. ಆ ದಿನವು ಹತ್ತಿರ ಬಂತು! ಹೌದು, ದೇವರು 
ನ್ಯಾಯ ತೀರಿಸುವ ದಿನ ಹತ್ತಿರ ಬಂತು. ಅದು 
ಮೋಡ ಕವಿದ ದಿನವಾಗಿರುವುದು. ಅದು 
ಜನಾಂಗಗಳಿಗೆ ನ್ಯಾಯತೀರಿಸುವ ಸಮಯ. 

4 ಈಜಿಫ್ಟಿಗೆ ವಿರುದ್ಧವಾಗಿ ಒಂದು ಖಡ್ಗವು ಬರು 
ವದು! ಈಜಿಪ್ಟ್‌ ಬೀಳುವಾಗ ಇಥಿಯೋಪ್ಯವು 
ಭಯದಿಂದ ನಡುಗುವದು. ಬಾಬಿಲೋನಿನ 
ಸೈನ್ಯವು ಈಜಿಪ್ಟಿನವರನ್ನು ಸೆರೆಹಿಡಿದುಕೊಂಡು 
ಹೋಗುವದು. ಈಜಿಪ್ಟನ ಅಡಿಪಾಯಗಳು 
ಒಡೆದುಹೋಗುವವು. 


5""ಅನೇಕ ದೇಶಗಳವರು ಈಜಿಪ್ಟಿನವರೊಂದಿಗೆ 
ಒಪ್ಪಂದ ಮಾಡಿಕೊಂಡಿದ್ದರು. ಆದರೆ ಇಥಿಯೋಪ್ಯ, 
ಪೂಟ್‌,ಲೂದ್‌, ಅರೇಬಿಯ, ಲಿಬ್ಯ ಮತ್ತು ಇಸ್ರೇಲಿನ 
ಜನರು* ಇವರೆಲ್ಲರೂ ನಾಶವಾಗುವರು. 





ಇಸ್ರೇಲಿನ ಜನರು ಅಕ್ಷರಶಃ "'ಒಪ್ಪಂದ ದೇಶದ ಜನರು.'' 


ಯೆಹೆಜ್ಯೇಲ 29:19-30:13 


5 ನನ್ನ ಒಡೆಯನಾದ ಯೆಹೋವನು ಇದನ್ನು ಹೇಳಿ 
ದನು: ""ಈಜಿಫ್ಟಿಗೆ ಸಹಾಯ ಮಾಡುವವನು 
ಬೀಳುವನು. ಅವಳು ಹೆಮ್ಮೆಪಡುವ ಸಾಮರ್ಥ್ಯ 
ಅಂತ್ಯವಾಗುವದು. ಈಜಿಪ್ಟಿನಲ್ಲಿರುವ ಜನರು ರಣ 
ರಂಗದಲ್ಲಿ ಸಾಯುವರು. ಮಿಗ್ದೋಲ್‌ನಿಂದ 
ಹಿಡಿದು ಅಸ್ಟಾನ್‌ ತನಕ ಜನರು ಸಾಯುವರು.'' 
ಇದು ನನ್ನ ಒಡೆಯನಾದ ಯೆಹೋವನ ನುಡಿ. 

7 ನಾಶ ಮಾಡಲ್ಪಟ್ಟ ಬೇರೆ ದೇಶಗಳನ್ನು ಈಜಿಪ್ಟ್‌ 
ಸೇರಿಕೊಳ್ಳುವದು. ಈಜಿಪ್ಟ್‌ ಬಂಜರು ದೇಶಗಳ 
ಲ್ಲೊಂದಾಗುವದು. 

* ಈಜಿಷ್ಟಿನಲ್ಲಿ ನಾನು ಹೊತ್ತಿಸಿದ ಬೆಂಕಿಯು ಅದರ 
ಸಹಾಯಕರನ್ನು ದಹಿಸುವದು. ಆಗ ನಾನು 
ಯೆಹೋವನೆಂದು ಅವರು ತಿಳಿಯುವರು. 


9""ಆ ಸಮಯದಲ್ಲಿ, ನಾನು ಸಂದೇಶವಾಹಕರನ್ನು 
ಕಳುಹಿಸುವೆನು. ಅವರು ಇಥಿಯೋಷ್ಯಕ್ಕೆ ಹಡಗಿನಲ್ಲಿ 
ಪ್ರಯಾಣ ಮಾಡಿ ಕೆಟ್ಟ ಸುದ್ದಿಯನ್ನು ಒಯ್ಯುವರು. 
ಇಥಿಯೋಪ್ಯ ಈಗ ಸುರಕ್ಷಿತವಾಗಿರುವದು. ಆದರೆ 
ಈಜಿಪ್ಟ್‌ ಶಿಕ್ಚಿಸಲ್ಪಟ್ಟಾಗ ಇಥಿಯೋಪ್ಯದ ಜನರು ಭಯ 
ದಿಂದ ನಡುಗುವರು. ಆ ಸಮಯವು ಬರುವದು. 


10 ನನ್ನ ಒಡೆಯನಾದ ಯೆಹೋವನು ಹೀಗೆನ್ನು 
ತ್ತಾನೆ: ""ಈಜಿಷ್ಟಿನ ಜನರನ್ನು ನಾಶಮಾಡಲಿಕ್ಕಾಗಿ 
ನಾನು ಬಾಬಿಲೋನಿನ ರಾಜನಾದ ನೆಬೂಕದ್ದೆಚ್ಚ 
ರನನ್ನು ಉಪಯೋಗಿಸುವೆನು. 

!! ಎಲ್ಲಾ ಜನಾಂಗಗಳಿಗಿಂತ ನೆಬೂಕದ್ದೆಚ್ಚರನು 
ಮತ್ತು ಅವನ ಸಿಪಾಯಿಗಳು ಅತ್ಯಂತ ಕ್ರೂರಿಗಳು. 
ಈಜಿಷ್ಟನ್ನು ನಾಶಮಾಡಲಿಕ್ಕೆ ಅವರನ್ನು ತರಿಸು 
ವೆನು. ಅವರು ತಮ್ಮ ಖಣ್ಗಗಳನ್ನು ಒರೆಯಿಂದ 
ತೆಗೆದು ಈಜಿಪ್ಟಿಗೆ ವಿರುದ್ಧವಾಗಿ ಉಪಯೋಗಿಸು 
ವರು ಮತ್ತು ದೇಶವನ್ನು ಸತ್ತ ಹೆಣಗಳಿಂದ 
ತುಂಬಿಸುವರು. 

12 ನೈಲ್‌ ನದಿಯನ್ನು ನಾನು ಒಣನೆಲವನ್ನಾಗಿ 
ಮಾಡುವೆನು. ಆ ಒಣನೆಲವನ್ನು ನಾನು ಕೆಟ್ಟ ಜನ 
ರಿಗೆ ಮಾರುವೆನು. ಆ ದೇಶವನ್ನು ಬಂಜರು 
ಭೂಮಿಯನ್ನಾಗಿ ಮಾಡಲು ನಾನು ಪರದೇಶಸ್ಥ 
ರನ್ನು ಉಪಯೋಗಿಸುವೆನು. ನನ್ನ ಒಡೆಯನಾದ 
ಯೆಹೋವನು ಮಾತನಾಡಿದ್ದಾನೆ.'' 


ಈಜಿಪ್ಟಿನ ವಿಗ್ರಹಗಳು ನಾಶವಾಗುವವು 
13 ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 
""ಈಜಿಷ್ಟಿನಲ್ಲಿರುವ ವಿಗ್ರಹಗಳನ್ನು ನಾನು ನಾಶ 
ಮಾಡುವೆನು. ಮೆಂಫೀಸಿನ ವಿಗ್ರಹಗಳನ್ನು ತೆಗೆದು 


ಯೆಹೆಜ್ಯೇಲ 30:14-31:6 


ಬಿಡುವೆನು. ಈಜಿಪ್ಟಿನಲ್ಲಿ ಇನ್ನು ಮುಂದೆ ರಾಜ 
ನಿರನು. ಅವರಲ್ಲಿ ಭಯವನ್ನು ಹುಟ್ಟಿಸುವೆನು. 

!* ಪತ್ರೋಸನ್ನು ನಾನು ಬರಿದಾಗಿ ಮಾಡುವೆನು. 
ಚೋವನಿನಲ್ಲಿ ಬೆಂಕಿಯನ್ನುಂಟುಮಾಡುವೆನು. 
ನೋಪುರವನ್ನು ನಾನು ಶಿಕ್ಚಿಸುವೆನು. 

'5 ಈಜಿಪ್ಟಿನ ಕೋಟೆಯಾಗಿರುವ ಸೀನ್‌ ಪ್ರಾಂತ್ಯದ 
ಮೇಲೆ ನನ್ನ ಕೋಪವನ್ನು ಸುರಿಸುವೆನು. ನೋಪು 
ರದ ಜನರನ್ನು ನಾನು ನಾಶಮಾಡುವೆನು. 

| ಈಜಿಪ್ಟಿನಲ್ಲಿ ಬೆಂಕಿಯನ್ನುಂಟುಮಾಡುವೆನು. 
ಸೀನ್‌ ನಗರವು ಭಯದಿಂದ ಕಂಗೆಡುವದು. 
ಸೈನಿಕರು ನೋಪುರವನ್ನು ಧಾಳಿ ಮಾಡುವರು. 
ನೋಪುರದಲ್ಲಿ ಪ್ರತಿದಿವಸವೂ ಸಂಕಟ 
ವಿರುವದು. 

1? ಓನ್‌ ಮತ್ತು ಪೀಬೆಸೆತ್‌ನ ಯೋಧರು ಯುದ್ಧ 
ದಲ್ಲಿ ಹತರಾಗುವರು, ಹೆಂಗಸರು ಹಿಡಿಯಲ್ಪಟ್ಟು 
ಒಯ್ಯಲ್ಲಡುವರು. 

'5 ನಾನು ಈಜಿಪ್ಟಿನ ನೊಗವನ್ನು ಮುರಿದಾಗ ತಹಪ 
ನೇಸ್‌ನಲ್ಲಿ ಕತ್ತಲೆಯ ದಿನವಾಗಿರುವುದು. ಈಜಿ 
ಪ್ಚಿನ ಅಧಿಕಾರಕ್ಕೆ ಅಂತ್ಯಬರುವದು. ಈಜಿಷ್ಟಿನ 
ಮೇಲೆ ಮೋಡವು ಕವಿಯುವುದು. ಅದರ ಹೆಣ್ಣು 
ಮಕ್ಕಳು ಸೆರೆಹಿಡಿಯಲ್ಪಟ್ಟು ಒಯ್ಯಲ್ಪಡುವರು. 

19 ನಾನು ಈಜಿಪ್ಟನ್ನು ಶಿಕ್ಷಿಸುವಾಗ ನಾನೇ ಒಡೆಯ 
ನಾದ ಯೆಹೋವನು ಎಂದು ಅವರು 
ತಿಳಿಯುವರು. 





ಈಜಿಪ್ಟ್‌ ನಿತ್ಯಕಾಲಕ್ಕೂ ಬಲಹೀನವಾಗುವದು 

ಇಸೆರೆಹಿಡಿಯಲ್ಪಟ್ಟ ಹನ್ನೊಂದನೆಯ ವರ್ಷದ 
ಮೊದಲನೇ ತಿಂಗಳಿನ ಏಳನೇ ದಿವಸದಲ್ಲಿ ಯೆಹೋವನ 
ಸಂದೇಶ ನನಗೆ ಬಂದಿತು. ಆತನು ಹೇಳಿದ್ದೇನೆಂದರೆ, 
21°" ನರಪುತ್ರನೇ, ನಾನು ಈಜಿಪ್ಟಿನ ರಾಜನಾದ 
ಫರೋಹನ ಕೈಯ ಬಲವನ್ನು ಮುರಿದಿದ್ದೇನೆ. ಯಾರೂ 
ಅವನನ್ನು ಶೂಶ್ರೂಷೆ ಮಾಡಲಾರರು. ಅದು ಗುಣ 
ವಾಗದು. ಅವನ ಕೈಗೆ ಖಡ್ಗ ಹಿಡಿದುಕೊಳ್ಳುವಷ್ಟೂ ಬಲ 
ವಿರದು.'' 

”>ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ, 
"ನಾನು ಈಜಿಪ್ಟಿನ ರಾಜನಾದ ಫರೋಹನಿಗೆ ವಿರುದ್ಧ 
ವಾಗಿದ್ದೇನೆ. ಅವನ ಎರಡು ಕೈಗಳನ್ನೂ ಮುರಿಯುವೆನು. 
ಒಂದು ಕೈ ಮುರಿಯಲ್ಪಟ್ಟಿತ್ತು ಇನ್ನೊಂದು ಸರಿಯಾಗಿದ್ದ 
ಕೈಯೂ ಮುರಿಯಲ್ಪಡುವದು. ಅವನ ಕೈಯಿಂದ ಖಡ್ಗವು 
ಬಿಳುವಂತೆ ಮಾಹುವೆನು. ಈಜಿಪ್ಟಿನ ಜನರನ್ನು 
ದೇಶಾಂತರ ಚದರಿಸಿ ಬಿಡುವೆನು. ಬಾಬಿಲೋನಿನ 


1078 





ರಾಜನ ಕೈಗಳನ್ನು ನಾನು ಬಲಪಡಿಸುವೆನು. ನನ್ನ ಖಡ್ಗ 
ವನ್ನು ನಾನು ಅವನ ಕೈಯಲ್ಲಿಡುವೆನು. ಆದರೆ ಫರೋಹನ 
ಕೈಗಳನ್ನು ನಾನು ಮುರಿಯುವೆನು. ಆಗ ನೋವಿನಿಂದ 
ಫರೋಹನು ಕಿರುಚುವನು. ಒಬ್ಬ ಸಾಯುವ ಮನುಷ್ಯನು 
ಕಿರುಚುವಂತೆ ಆ ಶಬ್ದವು ಇರುವದು. ನಾನು ಬಾಬಿ 
ಲೋನಿನ ರಾಜನ ಕೈಗಳನ್ನು ಬಲಪಡಿಸುವೆನು. 
ಫರೋಹನ ಕೈಗಳು ಜೋಲುಬೀಳುವವು. ಆಗ ಅವರು 
ನಾನೇ ಯೆಹೋವನೆಂದು ತಿಳಿಯುವರು. 

""ನನ್ನ ಖಡ್ಗವನ್ನು ನಾನು ಬಾಬಿಲೋನ್‌ ರಾಜನ 
ಕೈಗಳಲ್ಲಿ ಇಡುವೆನು. ಆಗ ಅವನು ಈಜಿಪ್ಟಿನ ಕಡೆಗೆ 
ಅದನ್ನು ಚಾಚುವನು. 26ನಾನು ಈಜಿಪ್ಟಿನ ಜನರನ್ನು 
ದೇಶಾಂತರ ಚದರಿಸಿ ಬಿಡುವೆನು. ಆಗ ನಾನು 
ಯೆಹೋವನೆಂದು ಅವರು ತಿಳಿದುಕೊಳ್ಳುವರು.'' 


ಅಶ್ಯೂರವು ದೇವದಾರು ಮರದಂತಿರುವದು 
ಥಿ 1 ಸೆರೆಹಿಡಿದ ಹನ್ನೊಂದನೇ ವರ್ಷದ ಮೂರನೇ 
ತಿಂಗಳಿನ ಮೊದಲನೇ ದಿವಸದಲ್ಲಿ ಯೆಹೋ 
ವನ ಸಂದೇಶ ನನಗೆ ಬಂದಿತು. ಆತನು ಹೇಳಿದ್ದೇನಂದರೆ, 
2""ನರಪುತ್ರನೇ, ಇದನ್ನು ಈಜಿಪ್ಟಿನ ರಾಜನಾದ 
ಫರೋಹನಿಗೂ ಅವನ ಜನರಿಗೂ ಹೇಳು: 


"""ನೀನು ಅತ್ಯಂತ ಪ್ರಭಾವಶಾಲಿ, ನಿನ್ನನ್ನು ಯಾರಿಗೆ 
ಹೋಲಿಸಲಿ? 

ಮ ಅಶ್ಯೂರವು ಲೆಬನೋನಿನಲ್ಲಿರುವ ದೇವದಾರು 
ಮರದಂತೆ ಎತ್ತರವಾಗಿ, ಸುಂದರವಾದ ಕೊಂಬೆಗ 
ಳಿಂದಲೂ ಕಾಡಿನ ನೆರಳಿನಲ್ಲಿಯೂ ಶೋಭಿಸು 
ತ್ತದೆ. ಅದರ ಮೇಲ್‌ ತುದಿಯು ಮುಗಿಲನ್ನು 
ಮುಟ್ಟುವದು. 

4 ನೀರು ಆ ಮರವನ್ನು ಬೆಳೆಯುವಂತೆ ಮಾಡಿತು. 
ನದಿಯು ಅದನ್ನು ಎತ್ತರವಾಗುವಂತೆ ಮಾಡಿತು. 
ಆ ಮರವು ನೆಡಲ್ಪಟ್ಟ ಸ್ಥಳದ ಸುತ್ತಲೂ ಹೊಳೆಯು 
ಹರಿಯುತ್ತಿದೆ. ಆ ಮರದಿಂದ ಬೇರೆ ಮರಗಳಿಗೆ 
ಸಣ್ಣ ಕಾಲುವೆಗಳು ಹೊರಡುತ್ತವೆ. 


5 ""ಯಾಕೆಂದರೆ ಈ ಮರವು ಬೇರೆ ಮರಗಳಿಗಿಂತ 
ಉನ್ನತವಾಗಿ ಕಾಣಿಸಿಕೊಳ್ಳಲು ಅದು ಅನೇಕ 
ಕೊಂಬೆಗಳನ್ನು ಬಿಟ್ಟಿತು. ಬೇಕಾದಷ್ಟು ನೀರು ಅಲ್ಲಿ 
ಇದ್ದುದರಿಂದ ಕೊಂಬೆಗಳು ಅಂದವಾಗಿ ಬೆಳೆದವು. 

6 ಅದರ ಕೊಂಬೆಗಳಲ್ಲಿ ಆಕಾಶದ ಪಕ್ಸಿಗಳು ಗೂಡು 
ಗಳನ್ನು ಕಟ್ಟಿದವು. ಆ ಮರದ ಅಡಿಯಲ್ಲಿ ಪ್ರಾಣಿ 
ಗಳು ಮರಿಗಳನ್ನು ಈದವು. ಅ ಮರದ ನೆರಳಿನಲ್ಲಿ 
ಎಲ್ಲಾ ದೊಡ್ಡ ಜನಾಂಗಗಳು ವಾಸಿಸಿದವು. 


1079 


7. ಆ ಮರವು ಮನೋಹರವಾಗಿತ್ತು ಅದು ದೊಡ್ಡ 
ದಾಗಿತ್ತು ಅದರ ಕೊಂಬೆಗಳು ವಿಶಾಲವಾಗಿದ್ದವು. 
ಅದರ ಬೇರುಗಳಿಗೆ ಧಾರಳವಾದ ನೀರಿತ್ತು 

8. ದೇವರ ತೋಟದಲ್ಲಿರುವ ದೇವದಾರು ಮರ 
ಗಳೂ ಈ ಮರದಷ್ಟು ಎತ್ತರವಾಗಿರಲಿಲ್ಲ. ಈ 
ಮಹಾ ಮರಕ್ಕಿರುವಷ್ಟು ಕೊಂಬೆಗಳು ಸೈಪ್ರಸ್‌ 
ಮರಗಳಿಗೂ ಇಲ್ಲ. ದೇವರ ತೋಟದಲ್ಲಿದ್ದ 
ಯಾವ ಮರವಾದರೂ ಇದರಷ್ಟು ಅಂದವಾಗಿರ 
ಲಿಲ್ಲ. 


9 "ನಾನು ಅದಕ್ಕೆ ಅನೇಕ ಕೊಂಬೆಗಳನ್ನು ಕೊಟ್ಟು 
ಅಂದವಾಗಿ ಕಾಣುವಂತೆ ಮಾಡಿದೆನು. ದೇವರ 
ತೋಟವಾಗಿರುವ ಏದೆನಿನಲ್ಲಿರುವ ಮರಗಳೆಲ್ಲಾ 
ಅಸೂಯೆ ಹಡುತ್ತಿದ್ದವು.''' 


ನನ್ನ ಒಡೆಯನಾದ ಯೆಹೋವನು ಹೀಗೆ ಹೇಳು 
ತ್ತಾನೆ, ""ಆ ಮರವು ಎತ್ತರವಾಗಿ ಬೆಳೆಯಿತು. ಅದರ ತುದಿ 
ಮುಗಿಲನ್ನು ಮುಟ್ಟಿತು. ಇದು ಅದಕ್ಕೆ ಹೆಮ್ಮೆಯನ್ನು 
ತಂದಿತು. !'ಆಗ ನಾನು ಒಬ್ಬ ಬಲಾಢ್ಯನಾದ ರಾಜನು 
ಬಂದು ಆ ಮರವನ್ನು ತೆಗೆದುಕೊಳ್ಳುವಂತೆ ಮಾಡಿದೆನು. 
ಆ ರಾಜನು ಮರವು ಮಾಡಿದ ದುಷ್ಟಕಾರ್ಯಗಳಿಗಾಗಿ 


ಯೆಹೆಜ್ಯೇಲ 31:7-32:2 


ಆಳವಾದ ಸಾಗರದಿಂದ ಮುಚ್ಚಿಬಿಟ್ಟೆನು. ನಾನು ಅದರ 
ನದಿಗಳನ್ನೂ, ಬೇರೆ ನೀರಿನ ತೊರೆಗಳನ್ನೂ ನಿಲ್ಲಿಸಿ 
ಬಿಟ್ಟೆನು. ಲೆಬನೋನ್‌ ಅದಕ್ಕಾಗಿ ಶೋಕಿಸುವಂತೆ 
ಮಾಡಿದೆನು. ಆ ದೊಡ್ಡ ಮರವು ಹೋದುದಕ್ಕಾಗಿ ಆ 
ಪ್ರಾಂತ್ಯದ ಬೇರೆ ಎಲ್ಲಾ ಮರಗಳು ದುಃಖದಿಂದ 
ಕಾಯಿಲೆಯಲ್ಲಿ ಬಿದ್ದವು. 'ನಾನು ಆ ಮರವನ್ನು ಬೀಳಿಸಿ 
ದೆನು. ಬೀಳುವ ಅದರ ಶಬ್ದವನ್ನು ಕೇಳಿ ರಾಜ್ಯಗಳೆಲ್ಲಾ 
ಭಯದಿಂದ ನಡುಗಿದವು. ನಾನು ಆ ಮರವನ್ನು 
ಪಾತಾಳಕ್ಕೆ ಕಳುಹಿಸಿದೆನು. ಆದು ಹೋಗಿ ಅದಕ್ಕಿಂತ 
ಮೊದಲೇ ಆ ಆಳವಾದ ಗುಂಡಿಗೆ ಹೋಗಿರುವವ 
ರೊಂದಿಗೆ ಸೇರಿಕೊಂಡಿತು. ಗತಿಸಿದ ದಿವಸಗಳಲ್ಲಿ ಏದೆನಿ 
ನಲ್ಲಿದ್ದ ಎಲ್ಲಾ ಮರಗಳು, ಲೆಬನೋನಿನ ಉತ್ಕೃಷ್ಟ 
ಮರಗಳು ಎಲ್ಲವೂ ಆ ನೀರನ್ನು ಕುಡಿದಿದ್ದವು. ಅವೆಲ್ಲವೂ 
ಪಾತಾಳದಲ್ಲಿ ಒಟ್ಟು ಸೇರಿದವು. ಹೌದು, ಆಮರವೂ 
ಅದರ ನೆರಳಿನ ಆಶ್ರಯವನ್ನು ಪಡೆದುಕೊಂಡಿದ್ದ ಅದರ 
ಎಲ್ಲಾ ಸಂತತಿಗಳವರೂ, ಯುದ್ಧದಲ್ಲಿ ಸತ್ತುಹೋಗಿದ್ದ 
ಸೈನಿಕರೊಂದಿಗೆ ಇರುವದಕ್ಕಾಗಿ ಪಾತಾಳಕ್ಕೆ ಇಳಿದು 
ಹೋಗಿದ್ದವು. 5 ಈಜಿಪ್ಟೇ, ಏದೆನಿನಲ್ಲಿ ಎಷ್ಟೋ ದೊಡ್ಡ, 
ಬಲಶಾಲಿಯಾಗಿರುವ ಮರಗಳಿವೆ. ಅದರ ಯಾವ 
ಮರಕ್ಕೆ ನಿನ್ನನ್ನು ಹೋಲಿಸಲಿ? ಅವೆಲ್ಲವೂ ಭೂಮಿಯ 
ಕೆಳಗೆ ಪಾತಾಳವನ್ನು ಸೇರಿದವು. ನೀನು ಕೂಡಾ ಆ 





ಅದನ್ನು ಶಿಕ್ಸಿಸಿದನು. ಆ ಮರವನ್ನು ನಾನು ನನ್ನ ತೋಟ 
ದಿಂದ ತೆಗೆದು ಹಾಕಿದೆನು. ಪರದೇಶದ ಕ್ರೂರ ಜನರು 
ಅದನ್ನು ಕಡಿದು ಅದರ ರೆಂಬೆಗಳನ್ನೆಲ್ಲಾ ಬೆಟ್ಟ ಬಯಲು, 
ತಗ್ಗುಗಳಲ್ಲಿ ಚದರಿಸಿಬಿಟ್ಟರು. ಅದರ ಮುರಿಯಲ್ಪಟ್ಟ 
ಕೊಂಬೆಗಳು ಆ ದೇಶದಲ್ಲಿ ಹರಿಯುವ ನದಿಯಲ್ಲಿ 
ತೇಲಿದವು. ಆ ಮರದಡಿಯಲ್ಲಿ ಈಗ ನೆರಳು ಇಲ್ಲ. 
ಆದುದರಿಂದ ಅಲ್ಲಿ ವಾಸವಾಗಿದ್ದ ಜನರೆಲ್ಲಾ ತೊಲಗಿ 
ದರು. '3ಕೆಳಗೆ ಬಿದ್ದ ಮರದ ಮೇಲೆ ಪಕ್ಷಿಗಳೂ ವಾಸಿಸು 
ವವು. ಕೆಳಗೆ ಬಿದ್ದ ಅದರ ಕೊಂಬೆಗಳ ಮೇಲೆ ಕಾಡು 
ಪ್ರಾಣಿಗಳು ನಡೆದವು. 

14: ಪ್ರಗ ಆ ನೀರಿನ ಬಳಿಯಲ್ಲಿರುವ ಯಾವ ಮರ 
ಗಳೂ ಹೆಮ್ಮೆ ಪಡುವದಿಲ್ಲ. ಅವು ಮುಗಿಲನ್ನು ಮುಟ್ಟಲು 
ಪ್ರಯತ್ನಿಸುವದಿಲ್ಲ. ಚೆನ್ನಾಗಿ ಬೆಳೆದ ಮರಗಳು ಆ 
ನೀರನ್ನು ಕುಡಿದು ತಾನು ಉದ್ದವಾಗಿ ಬೆಳೆದಿದ್ದೇನೆ ಎಂದು 
ಕೊಚ್ಚಿಕೊಳ್ಳುವದಿಲ್ಲ. ಯಾಕೆಂದರೆ ಎಲ್ಲವೂ ಸಾಯಲ್ಪ 
ಡುವದಕ್ಕಾಗಿ ನೇಮಕಗೊಂಡಿವೆ. ಅವುಗಳೆಲ್ಲಾ ಪಾತಾ 
ಳಕ್ಕೆ, ಮರಣದ ಸ್ಥಳವನ್ನು ಸೇರುವವು. ಅಲ್ಲಿ ಸತ್ತು 
ಮರಣದ ಆ ಸ್ಥಳಕ್ಕೆ ಹೋಗಿ ಸೇರಿದವರನ್ನು ಸೇರುವದು.' 

'*ನನ್ನ ಒಡೆಯನಾದ ಯೆಹೋವನು ಇದನ್ನು ನುಡಿದಿ 
ದ್ಹಾನೆ. ""ಆ ಮರವು ಪಾತಾಳಕ್ಕೆ ಹೋದ ದಿವಸದಲ್ಲಿ 
ನಾನು ಜನರು ಅಳುವಂತೆ ಮಾಡಿದೆನು. ಅದನ್ನು ನಾನು 





ಪರದೇಶಸ್ಥರೊಂದಿಗೆ ಆ ಸ್ಥಳಕ್ಕೆ ಸೇರುವಿ. ರಣರಂಗದಲ್ಲಿ 
ಸತ್ತವರೊಂದಿಗೆ ನೀನು ಬಿದ್ದುಕೊಳ್ಳುವಿ. 

"ಹೌದು, ಈ ರೀತಿಯಾಗಿ ಫರೋಹನಿಗೂ ಅವ 
ನೊಂದಿಗಿರುವ ಜನರ ಗುಂಪಿಗೂ ಆಗುವದು.'' ಇದು 
ಒಡೆಯನಾದ ಯೆಹೋವನ ನುಡಿ. 


ಫರೋಹನು ಮೃಗರಾಜನೋ, ಪೇರ್ಮೊಸಳೆಯೋ? 
ಥಿ 9) ಸೆರೆಹಿಡಿದ ಹನ್ನೆರಡನೇ ವರ್ಷದ, ಹನ್ನೆರಡನೇ 
ತಿಂಗಳಿನ ಮೊದಲನೇ ದಿವಸದಲ್ಲಿ ಯೆಹೋ 
ವನ ಸಂದೇಶ ನನಗೆ ಬಂದಿತು. ಆತನು ಹೇಳಿದ್ದೇನೆಂದರೆ, 
2°" ನರಪುತ್ರನೇ, ಈಜಿಪ್ಟಿನ ರಾಜನಾದ ಫರೋಹನಿಗೆ ಈ 
ಶೋಕಗೀತೆಯನ್ನು ಹಾಹು. ಅವನಿಗೆ ಹೀಗೆ ಹೇಳು: 


“ಜನಾಂಗಗಳ ಮಧ್ಯೆ ಹೆಮ್ಮೆಯಿಂದ ನಡೆದಾಗ 
ನಡೆದಾಡುತ್ತಿರುವ ಮೃಗರಾಜನಂತೆ ನೀನಿರುವಿ 
ಎಂದು ನೀನು ಭಾವಿಸಿದ್ದಿ ಆದರೆ ನಿಜವಾಗಿಯೂ 
ನೀನು ಸರೋವರದಲ್ಲಿರುವ ಪೇರ್ಮೊಸಳೆಯಾಗಿ 
ರುವಿ. ನೀರಿನ ಹೊಳೆಗಳಲ್ಲಿ ನೀನು ನಿನ್ನ ದಾರಿ 
ಯನ್ನು ಮಾಡುತ್ತೀ. ನಿನ್ನ ಕಾಲುಗಳಿಂದ ಆ 
ನೀರನ್ನು ಕೆಸರಾಗಿ ಮಾಡುತ್ತೀ. ನೀನು ಈಜಿಪ್ಟಿನ 
ಹೊಳೆಗಳನ್ನು ಕದಡಿಸಿ ಬಿಡುತ್ತೀ.''' 


ಯೆಹೆಜ್ಯೇಲ 32:3-23 


3ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 


""ಅನೇಕರನ್ನು ನಾನು ಒಟ್ಟುಗೂಡಿಸಿದ್ದೇನೆ. ಈಗ 
ನನ್ನ ಬಲೆಯನ್ನು ನಿನ್ನ ಮೇಲೆ ಬೀಸುವೆನು. ಆಗ 
ಅವರು ನಿನ್ನನ್ನು ಒಳಸೆಳೆಯವರು. 

4 ಅಮೇಲೆ ನಿನ್ನನ್ನು ಒಣನೆಲದ ಮೇಲೆ ಹಾಕುವೆನು. 
ಹೊಲದ ಮೇಲೆ ನಿನ್ನನ್ನು ಬಿಸಾಡಿ ಬಿಡುವೆನು. 
ಎಲ್ಲಾ ಪಕ್ಷಿಗಳು ನಿನ್ನನ್ನು ತಿಂದು ಬಿಡುವಂತೆ 
ಮಾಹುವೆನು. ಎಲ್ಲಾ ಕಡೆಗಳಿಂದ ಕಾಡು ಮೃಗ 
ಗಳು ಬಂದು ನಿನ್ನನ್ನು ಹೊಟ್ಟೆತುಂಬಾ ತಿನ್ನುವಂತೆ 
ಮಾಡುವೆನು. 

5 ಪರ್ವತಗಳ ಮೇಲೆ ನಿನ್ನ ದೇಹವನ್ನು ಬಿಸಾಡು 
ವೆನು. ಬಯಲು ಪ್ರದೇಶವನ್ನು ನಿನ್ನ ಹೆಣಗಳಿಂದ 
ತುಂಬಿಸುವೆನು. 

5 ನಿನ್ನ ರಕ್ತವನ್ನು ಪರ್ವತಗಳ ಮೇಲೆ ಚೆಲ್ಲುವೆನು. 
ಅದು ನೆಲವನ್ನು ಒದ್ದೆ ಮಾಡುವದು ಹೊಳೆಗಳಲ್ಲಿ 
ನೀನು ತುಂಬಿರುವಿ. 

7 ನೀನು ಕಾಣೆಯಾಗುವಂತೆ ನಾನು ಮಾಡುವೆನು. 
ಆಕಾಶವನ್ನು ಮುಚ್ಚಿ ನಕ್ಷತ್ರಗಳನ್ನು ಹೊಳೆಯ 
ದಂತೆ ಮಾಡುವೆನು. ಸೂರ್ಯನನ್ನು ಮೋಡವು 
ಮುಚ್ಚುವಂತೆ ಮಾಡುವೆನು. ಚಂದ್ರನು ಪ್ರಕಾಶಿಸ 
ದಂತೆ ಮಾಡುವೆನು. 

| ನಿನ್ನ ಮೇಲೆ ಆಕಾಶದಲ್ಲಿ ಹೊಳೆಯುವ ಜ್ಯೋತಿ 
ಗಳನ್ನು ಮಂಕುಗೊಳಿಸುವೆನು; ನಿನ್ನ ದೇಶದಲ್ಲಿ 
ಕತ್ತಲನ್ನು ಬರಮಾಡುವೆನು.'' ನನ್ನ ಒಡೆಯನಾದ 
ಯೆಹೋವನು ಇವುಗಳನ್ನು ಹೇಳಿದನು. 


9""ನಿನ್ನನ್ನು ನಾಶಮಾಡಲು ನಾನು ನಿನ್ನ ಶತ್ರುವನ್ನು 
ಬರಮಾಹುವಾಗ ಅನೇಕ ಜನರು ದುಃಖಿತರಾಗಿ ಗಲಿಬಿಲಿ 
ಗೊಳ್ಳುವರು. ನಿನ್ನನ್ನು ಅರಿಯದ ರಾಜ್ಯದವರೂ ಗಲಿ 
ಬಿಲಿಗೊಳ್ಳುವರು. ''ಅನೇಕ ಮಂದಿ ನಿನಗೆ ಸಂಭವಿಸಿ 
ದ್ದನ್ನು ನೋಡಿ ಚಕಿತರಾಗುವರು. ನಾನು ನಿನ್ನ ಕಡೆಗೆ ಖಡ್ಗ 
ಬೀಸುವಾಗ ಅವರ ಅರಸರು ಬಹಳ ಭಯಗ್ರಸ್ತರಾಗು 
ವರು; ನೀನು ಬೀಳುವ ದಿವಸದಲ್ಲಿ ಅರಸರು ಹೆದರಿ 
ನಡುಗುವರು. ಪ್ರತಿಯೊಬ್ಬ ರಾಜನು ತನ್ನ ಜೀವವನ್ನು 
ಉಳಿಸಿಕೊಳ್ಳಲು ಆತುರಪಡುವನು.'' 

!! ಯಾಕೆಂದರೆ ನನ್ನ ಒಡೆಯನಾದ ಯೆಹೋವನು 
ಹೀಗೆ ಹೇಳುತ್ತಾನೆ, "" ಬಾಬಿಲೋನಿನ ರಾಜನ ಖಡ್ಗವು 
ನಿನ್ನೊಂದಿಗೆ ಯುದ್ಧಮಾಡಲು ಬರುವದು. "ಕ್ರೂರ 
ರಾಷ್ಟ್ರಗಳ ಆ ಸೈನಿಕರಿಂದ ನಿನ್ನ ಜನರನ್ನು ಯುದ್ಧದಲ್ಲಿ 
ಹತಗೊಳಿಸುವೆನು. ಈಜಿಪ್ಟಿನ ಜನರನ್ನೂ ಅವರು ಅವರು 
ಹೆಮ್ಮೆಪಡುವಂತ ವಸ್ತುಗಳನ್ನೂ ಆ ಸೈನಿಕರು ನಾಶ 


1080 


ಗೊಳಿಸುವರು. 3 ಈಜಿಪ್ಟಿನ ಹೊಳೆಯ ತೀರದಲ್ಲಿ ಅನೇಕ 
ಪ್ರಾಣಿಗಳಿವೆ. ನಾನು ಅವುಗಳನ್ನು ನಾಶಮಾಡುವೆನು. 
ಜನರು ಹೊಳೆಯ ನೀರನ್ನು ತಮ್ಮ ಕಾಲುಗಳಿಂದ 
ಕೆಸರಾಗಿ ಇನ್ನು ಮಾಡಲಾರರು. ದನಗಳ ಗೊರಸುಗಳು 
ನೀರನ್ನು ಕೆಸರನ್ನಾಗಿ ಮಾಡುವದಿಲ್ಲ. “ನಾನು ಈಜಿಪ್ಟಿನ 
ನೀರನ್ನು ತಿಳಿಗೊಳಿಸುವೆನು; ಅದರ ನದಿಗಳು ಎಣ್ಣೆ 
ಯಷ್ಟೇ ನಯವಾಗಿ ಹರಿಯುವಂತೆ ಮಾಹುವೆನು.'' ನನ್ನ 
ಒಡೆಯನಾದ ಯೆಹೋವನ ನುಡಿಗಳಿವು. 5""ಈಜಿಪ್ಟ್‌ 
ದೇಶವನ್ನು ನಾನು ಬರಿದು ಮಾಡುವೆನು. ಆ ದೇಶವು 
ಎಲ್ಲವನ್ನು ಕಳೆದುಕೊಳ್ಳುವದು. ಈಜಿಪ್ಟಿನಲ್ಲಿ ವಾಸಿಸುವ 
ಎಲ್ಲಾ ಜನರನ್ನು ನಾನು ಶಿಕ್ಚಿಸುವೆನು. ಆಗ ನಾನು 
ಒಡೆಯನಾದ ಯೆಹೋವನು ಎಂದು ತಿಳುಕೊಳ್ಳುವರು. 

16"ಜನರು ಈಜಿಪ್ಟಿನ ಬಗ್ಗೆ ಈ ಶೋಕಗೀತೆಯನ್ನು 
ಹಾಡುವರು. ಬೇರೆ ದೇಶಗಳಲ್ಲಿರುವ ಹೆಣ್ಣುಮಕ್ಕಳು ಈ 
ಶೋಕ ಗೀತೆಯನ್ನು ಹಾಡುವರು.'' ನನ್ನ ಒಡೆಯನಾದ 
ಯೆಹೋವನ ನುಡಿಗಳಿವು. 


ಈಜಿಪ್ಟ್‌ ನಾಶವಾಗಲಿದೆ 

!'ಸೆರೆಹಿಡಿಯಲ್ಪಟ್ಟ ಹನ್ನೆರಡನೆ ವರ್ಷದ, ಹನ್ನೆರಡನೆ 
ತಿಂಗಳಿನ, ಹದಿನೈದನೆಯ ದಿನದಲ್ಲಿ ಯೆಹೋವನ 
ಮಾತುಗಳು ನನಗೆ ಬಂದವು. ಆತನು ಹೇಳಿದ್ದೇನೆಂದರೆ, 
18""ನರಪುತ್ರನೇ, ಈಜಿಷ್ಟಿನ ಜನರಿಗಾಗಿ ಗೋಳಾಡು. 
ಪಾತಾಳಕ್ಕೆ ಇಳಿದುಹೋಗಿರುವ ಇತರ ಎಲ್ಲರೊಡನೆ 
ಇರುವದಕ್ಕಾಗಿ ಈಜಿಪ್ಟನ್ನು ಮತ್ತು ಇತರ ಜನಾಂಗಗಳ 
ಉಳಿದ ಪಟ್ಟಣಗಳನ್ನು * ಸಮಾಧಿಗೆ ಕಳುಹಿಸು. 

!9"" ಈಜಿಪ್ಟೇ, ನೀನು ಬೇರೆಯವರಿಗಿಂತ ಉತ್ತಮ 
ವೇನೂ ಅಲ್ಲ. ಮರಣದ ಸ್ಥಳಕ್ಕೆ ಹೋಗು. ಅಲ್ಲಿ ಪರ 
ದೇಶದವರೊಂದಿಗೆ ಹೋಗಿ ಬಿದ್ದುಕೋ. 

20""ರಣರಂಗದಲ್ಲಿ ಮಡಿದ ಜನರೊಂದಿಗೆ ಈಜಿಪ್ಟ್‌ 
ಹೋಗುವದು. ಶತ್ರುಗಳು ಆಕೆಯನ್ನೂ ಆಕೆಯ 
ಜನರನ್ನೂ ಎಳೆದುಬಿಟ್ಟಿದ್ದಾರೆ. 

21°" ಶೂರರು, ಬಲಶಾಲಿಗಳು ಯುದ್ಧದಲ್ಲಿ ಮಡಿದಿ 
ದ್ದಾರೆ, ಆ ಪರದೇಶಿಗಳು ಮರಣದ ಸ್ಥಳಕ್ಕೆ ಹೋದರು. 
ಅಲ್ಲಿದ್ದುಕೊಂಡು ಈಜಿಷ್ಟಿನವರೊಂದಿಗೆ ಮತ್ತು ಅದರ 
ಸಹಾಯಕರೊಂದಿಗೆ ಮಾತನಾಡುವರು. 

>> ಅಶ್ಯೂರವೂ ಅದರ ಎಲ್ಲಾ ಸೈನ್ಯವೂ ಆ ಪಾತಾಳ 
ದಲ್ಲಿರುವದು. ಅವರ ಸ್ಥಳವು ಆಳವಾದ ಗುಂಡಿಯಲ್ಲಿರು 
ವದು. ಆ ಅಶ್ಯೂರದ ಸೈನಿಕರೆಲ್ಲಾ ರಣರಂಗದಲ್ಲಿ ಮಡಿದ 
ವರೇ. ಅವರ ಸಮಾಧಿಗಳು ಅಶ್ಯೂರದ ಸಮಾಧಿಯ 
ಸುತ್ತಮುತ್ತ ಇವೆ. ಅವರು ಜೀವಂತರಾಗಿರುವಾಗ ಜನ 
ರನ್ನು ಭೀತಿಗೊಳಿಸುತ್ತಿದ್ದರು. ಆದರೆ ಈಗ ಮೌನ 
ವಾಗಿದ್ದಾರೆ. ಅವರೆಲ್ಲಾ ಯುದ್ದದಲ್ಲಿ ಸತ್ತರು. 





ಪಟ್ಟಣಗಳು ಅಕ್ಷರಶಃ 'ಹೆಣ್ಣುಮಕ್ತಳು.'' 
ಟ ಬ ಣ್‌ 


1081 


2""ಏಲಾಮು ಕೂಡಾ ಅಲ್ಲಿದೆ. ಆಕೆಯ ಸೈನ್ಯವೆಲ್ಲಾ 
ಆಕೆಯ ಸಮಾಧಿಯ ಸುತ್ತಲಿದೆ. ಅವರೆಲ್ಲಾ ಯುದ್ಧದಲ್ಲಿ 
ಮಡಿದರು. ಆ ಪರದೇಶದವರು ಪಾತಾಳವನ್ನು ಸೇರಿ 
ದರು. ಅವರು ಜೀವಿಸಿದ್ದಾಗ ಜನರನ್ನು ಭಯ 
ಗೊಳಿಸಿದರು. ಆದರೆ ಈಗ ನಾಚಿಕೆಯೊಂದಿಗೆ ಅವರು 
ಪಾತಾಳವನ್ನು ಸೇರಿದರು. ಬಏಲಾಮ್‌ ಮತ್ತು ಯುದ್ಧ 
ದಲ್ಲಿ ಮಡಿದ ಅದರ ಎಲ್ಲಾ ಸೈನಿಕರಿಗೂ ಅಲ್ಲಿ ಅವರು 
ಹಾಸಿಗೆಯನ್ನು ಮಾಡಿದರು. ಏಲಾಮಿನ ಸೈನ್ಯವು ಅದರ 
ಸಮಾಧಿಯ ಸುತ್ತಲೂ ಇವೆ. ಅವರೆಲ್ಲಾ ರಣರಂಗದಲ್ಲಿ 
ಸತ್ತವರು. ಅವರು ಜೀವದಿಂದಿರುವಾಗ ಜನರನ್ನು ಹೆದರಿ 
ಸಿದ್ದರು. ಆದರೆ ಅವರೀಗ ತಮ್ಮ ನಾಚಿಕೆಯೊಂದಿಗೆ 
ಪಾತಾಳ ಸೇರಿದ್ದಾರೆ. ಅವರು ಬೇರೆ ಸತ್ತವರೊಂದಿಗೆ 
ಸೇರಿರುತ್ತಾರೆ. 

26"ಮುಷಕ್‌ ತೂಬಲ್‌ ಮತ್ತು ಅವರ ಎಲ್ಲಾ 
ಸೈನ್ಯದವರು ಅಲ್ಲಿದ್ದಾರೆ. ಅವರ ಸಮಾಧಿಗಳು ಸುತ್ತಲೂ 
ಇವೆ. ಅವರೆಲ್ಲಾ ಯುದ್ಧದಲ್ಲಿ ಸತ್ತವರು. ಅವರು ಜೀವಿಸಿ 
ದ್ದಾಗ ಜನರಿಗೆ ಹೆದರಿಕೆಯನ್ನುಂಟು ಮಾಡಿದ್ದರು. 27ಈಗ 
ಅವರು ಬಹಳ ಕಾಲದ ಹಿಂದೆ ಸತ್ತ ವೀರರೊಂದಿಗೆ 
ಬಿದ್ದುಕೊಂಡಿದ್ದಾರೆ. ಅವರು ತಮ್ಮ ಆಯುಧಗಳೊಂದಿಗೆ 
ಹೂಣಿಡಲ್ಪಟ್ಟರು. ಅವರ ತಲೆಯ ಕೆಳಗೆ ಅವರ ಕತ್ತಿಯು 
ಇಡಲ್ಪಟ್ಟಿತ್ತು. ಆದರೆ ಅವರ ಪಾಪವು ಅವರ ಎಲುಬು 
ಗಳಲ್ಲಿವೆ. ಯಾಕೆಂದರೆ ಅವರು ಜೀವಿಸಿದ್ದಾಗ ಜನರನ್ನು 
ಭಯಪಡಿಸಿದರು. 

28"" ಈಜಿಪ್ಟೇ, ನೀನೂ ನಾಶಮಾಡಲ್ಪಹುವಿ. ನೀನೂ 
ಆ ಪರದೇಶದವರೊಂದಿಗೆ ಬಿದ್ದುಕೊಂಡಿರುವಿ. ಯುದ್ಧ 
ದಲ್ಲಿ ಸತ್ತ ಸೈನಿಕರೊಂದಿಗೆ ನೀನು ಮಲಗುವಿ. 


೨""'ಎದೋಮನೂ ಅಲ್ಲಿರುವನು. ಅವನ ರಾಜರೂ 
ಹಿರಿಯರೂ ಅಲ್ಲಿರುವರು. ಅವರೆಲ್ಲಾ ವೀರರಾಗಿದ್ದರೂ 
ಈ ಬೇರೆ ಜನರೊಂದಿಗೆ ಮಲಗಿದ್ದಾರೆ; ಆ ಪರದೇಶ 
ದವರೊಂದಿಗೆ ಪಾತಾಳದಲ್ಲಿ ಬಿದ್ದುಕೊಂಡಿದ್ದಾರೆ. 


3""ಉತ್ತರ ದೇಶದ ನಾಯಕರೆಲ್ಲಾ ಅಲ್ಲಿದ್ದಾರೆ. 
ಜೀದೋನಿನ ಸೈನಿಕರೂ ಅಲ್ಲಿದ್ದಾರೆ. ಅವರ ಬಲವು 
ಜನರನ್ನು ಭಯಗ್ರಸ್ತರನ್ನಾಗಿ ಮಾಡಿತ್ತು. ಅವರೂ ಈಗ 
ಯುದ್ಧದಲ್ಲಿ ಮಡಿದ ಇತರರೊಂದಿಗೆ ಬಿದ್ದುಕೊಂಡಿ 
ದ್ಹಾರೆ. ತಮ್ಮ ನಾಚಿಕೆಯೊಂದಿಗೆ ಪಾತಾಳವನ್ನು 
ಸೇರಿದ್ದಾರೆ. 

3!" "ಪಾತಾಳಕ್ಕೆ ಸೇರಿದ ಜನರನ್ನು ಫರೋಹನು 
ನೋಡುವನು. ಅವನೂ ಅವನೊಂದಿಗಿರುವ ಜನರೂ 
ಸಮಾಧಾನ ಹೊಂದುವರು. ಹೌದು, ಫರೋಹನೂ 
ಅವನ ಎಲ್ಲಾ ಸೈನಿಕರೂ ಯುದ್ಧದಲ್ಲಿ ಸಾಯುವರು.'' 
ಇದು ಒಡೆಯನಾದ ಯೆಹೋವನ ನುಡಿ. 


ಯೆಹೆಜ್ಯೇಲ 32:24-33:9 


32" ಫರೋಹನು ತನ್ನ ಕಾಲದಲ್ಲಿ ಜನರನ್ನು ಭಯ 
ಗೊಳಿಸಿದ್ದನು. ಈಗಲಾದರೊ ಫರೋಹನೂ ಅವನ 
ಸೈನಿಕರೂ ಪರದೇಶದವರೊಂದಿಗೆ ಬಿದ್ದುಕೊಳ್ಳುವರು.'' 
ನನ್ನ ಒಡೆಯನಾದ ಯೆಹೋವನ ನುಡಿಗಳಿವು. 





ಇಸ್ರೇಲಿನ ಕಾವಲುಗಾರನಾಗಿ ದೇವರು 
ಯೆಹೆಜ್ಯೇಲನನ್ನು ಆರಿಸಿದ್ದು 

ಯೆಹೋವನ ಸಂದೇಶವು ನನಗೆ ಬಂದಿತು. 
3 3 ಆತನು ಹೇಳಿದ್ದೇನೆಂದರೆ, *""ನರಪುತ್ರನೇ, ನಿನ್ನ 
ಜನರೊಂದಿಗೆ ಮಾತನಾಡು. ಅವರಿಗೆ ಹೀಗೆ ಹೇಳು, 
'ನಾನು ಈ ದೇಶದೊಂದಿಗೆ ಯುದ್ದ ಮಾಡಲು ಶತ್ರು 
ಸೈನಿಕರನ್ನು ಬರಮಾಡುತ್ತೇನೆ. ಈ ಸಮಯದಲ್ಲಿ ಜನರು 
ಒಬ್ಬ ಕಾವಲುಗಾರನನ್ನು ಆರಿಸುವರು. ಈತನು ಶತ್ರು, 
ಸೈನ್ಯವನ್ನು ನೋಡಿದಾಕ್ಟಣ ತನ್ನ ತುತ್ತೂರಿಯನ್ನೂದಿ 
ಜನರನ್ನು ಎಚ್ಚರಿಸುವನು. "ಜನರು ಅದನ್ನು ಕೇಳಿದರೂ 
ಅಲಕ್ಷ್ಯ ಮಾಡಿದಾಗ ಶತ್ರುವು ಬಂದು ಅವರನ್ನು ಸೆರೆ 
ಹಿಡಿದು ಕೈದಿಗಳನ್ನಾಗಿ ಮಾಡಿ ಕೊಂಡೊಯ್ಯುವನು. ಆಗ 
ಅವನ ಮರಣಕ್ಕೆ ಅವನೇ ಕಾರಣನಾಗುವನು. 5ಅವನು 
ತುತ್ತೂರಿಯ ಶಬ್ದ ಕೇಳಿದನು. ಆದರೆ ಅದನ್ನು ಅಲಕ್ಷಿಸಿ 
ದನು. ಆದುದರಿಂದ ಅವನ ಮರಣಕ್ಕೆ ಅವನೇ 
ಕಾರಣನು. ಅವನು ಆ ಎಚ್ಚರಿಕೆಯ ಶಬ್ದಕ್ಕೆ ಗಮನವನ್ನು 
ಕೊಟ್ಟಿದ್ದರೆ ಅವನು ಬದುಕುತ್ತಿದ್ದನು. 

6°" ಆದರೆ ಆ ಕಾವಲುಗಾರನು ವೈರಿಯು ಬರುವಂತ 
ದ್ದನ್ನು ಕಂಡರೂ ತುತ್ತೂರಿಯನ್ನು ಊದದೆ ಹೋದರೆ 
ಜನರು ಎಚ್ಚರದಲ್ಲಿರದ ಕಾರಣ ವೈರಿಯು ಅವರನ್ನು ಸೆರೆ 
ಹಿಡಿದು ಕೈದಿಗಳನ್ನಾಗಿ ಮಾಡಿ ಕೊಂಡೊಯ್ಯುವನು. ಆ 
ಮನುಷ್ಯನು ಪಾಪಮಾಡಿದ್ದರಿಂದ ಆ ಶಿಕ್ಷೆಯು ಅವನಿಗೆ 
ದೊರಕಿತು. ಆದರೆ ಕಾವಲುಗಾರನು ಕೂಡಾ ಅವನ 
ಮರಣಕ್ಕೆ ಕಾರಣನಾಗುವನು.' 

?""ಈಗ, ನರಪುತ್ರನೇ, ನಾನು ನಿನ್ನನ್ನು ಇಸ್ರೇಲಿನ 
ಕಾವಲುಗಾರನನ್ನಾಗಿ ಆರಿಸಿದ್ದೇನೆ. ನನ್ನ ಬಾಯಿಂದ 
ನೀನು ಸಂದೇಶವನ್ನು ಕೇಳಿದಾಗ, ನನ್ನ ಪರವಾಗಿ ನೀನು 
ಜನರನ್ನು ಎಚ್ಚರಿಸಬೇಕು. 8"ಈ ಕೆಟ್ಟ ಮನುಷ್ಯನು 
ಸಾಯುವನು' ಎಂದು ನಾನು ಹೇಳಿದರೆ, ನೀನು ಹೋಗಿ 
ಆ ಮನುಷ್ಯನನ್ನು ಎಚ್ಚರಿಸಬೇಕು. ಆದರೆ ನೀನು 
ಅವನನ್ನು ಎಚ್ಚರಿಸದೆ, ಅವನ ಜೀವಿತವನ್ನು ಬದಲಾಯಿ 
ಸಲು ಹೇಳದೆ, ಪಾಪಮಾಡಬೇಡ ಎಂದು ನೀನು ಹೇಳದೆ 
ಹೋದರೆ, ಆ ದುಷ್ಟನು ಸಾಯುವನು.ಯಾಕೆಂದರೆ, 
ಅವನು ಪಾಪಮಾಡಿದವನು. ಆದರೆ ಅವನ ಮರಣಕ್ಕೆ 
ನಿನ್ನನ್ನು ಕಾರಣನನ್ನಾಗಿ ಮಾಡುತ್ತೇನೆ. ಆದರೆ ನೀನು 
ಅವನನ್ನು ಎಚ್ಚರಿಸಿ, ಅವನ ಜೀವಿತವನ್ನು ಬದಲಾ 
ಯಿಸಲು ಹೇಳಿ, ಪಾಪವನ್ನು ಮಾಡಬೇಡ ಎಂದು 


ಯೆಹೆಜ್ಯೇಲ 33:10-25 


ಹೇಳಿದರೂ ಅವನ ಕೇಳದೆ ಹೋದರೆ ಪಾಪ 
ಮಾಡುವದನ್ನು ಬಿಡದೆ ಹೋದರೆ ಅವನು ಪಾಪ 
ಮಾಡಿದುದರಿಂದ ಸಾಯುವನು. ಆದರೆ ನೀನು ಅವನ 
ಮರಣಕ್ಕೆ ಕಾರಣನಾಗುವದಿಲ್ಲ. 


ದೇವರು ಮನುಷ್ಯರನ್ನು ನಾಶಮಾಡಲು 
ಇಷ್ಟಪಡುವದಿಲ್ಲ 
10" ಆದುದರಿಂದ ನರಪುತ್ರನೇ, ನನ್ನ ಪರವಾಗಿ 


1082 


ಹಿಂದಕ್ಕೆ ಕೊಟ್ಟು ತಾನು ಕದ್ದುಕೊಂಡದ್ದನ್ನು ಹಿಂದಕ್ಕೆ 
ಕೊಟ್ಟು ಜೀವಕರವಾದ ಕಟ್ಟಳಿಗಳನ್ನು ಅನುಸರಿಸಿದರೆ ಆ 
ಮನುಷ್ಯನು ಖಂಡಿತವಾಗಿ ಬದುಕುವನು. ಅವನನ್ನು 
ಸಾಯಿಸುವದಿಲ್ಲ. ಅವನು ಹಿಂದೆ ಮಾಡಿದ ದುಷ್ಟ 
ಕಾರ್ಯಗಳನ್ನು ನಾನು ನನ್ನ ನೆನಪಿಗೆ ತರುವದಿಲ್ಲ. 
ಯಾಕೆಂದರೆ ಈಗ ಅವನು ಶಿಷ್ಟನಾಗಿ ಬಾಳುತ್ತಿದ್ದಾನೆ. 
ಆದುದರಿಂದ ಅವನು ಜೀವಿಸುವನು. 

!?""ಆದರೆ ನಿನ್ನ ಜನರು, 'ಅದು ನ್ಯಾಯವಲ್ಲ. ನನ್ನ 








ಇಸ್ರೇಲ್‌ ಜನರೊಂದಿಗೆ ಮಾತನಾಡು."ನಾವು ಪಾಪ 
ಮಾಡಿದ್ದೇವೆ. ಕಟ್ಟಳೆಗಳನ್ನು ಮೀರಿದ್ದೇವೆ. ನಮ್ಮ ಪಾಪ 
ಗಳು ಹೊರಲಾರದಷ್ಟು ಭಾರವಾಗಿವೆ. ನಾವು ಆ ಪಾಪಗ 
ಳಿಂದಾಗಿ ಕ್ಷೀಣಿಸುತ್ತಿದ್ದೇವೆ. ನಾವು ಜೀವಿಸಬೇಕಾದರೆ 
ಏನು ಮಾಡಬೇಕು?' ಎಂದು ಅವರು ಕೇಳಿಯಾರು. 
11°" ಗ ನೀನು ಅವರಿಗೆ ಹೀಗೆ ಹೇಳಬೇಕು, "ನನ್ನ 


ಒಡೆಯನಾದ ಯೆಹೋವನು ಹಾಗೆ ಮಾಡಲಾರನು' 
ಎಂದು ಹೇಳುವರು. 

“ಅಂಥ ಜನರೇ ನ್ಯಾಯವಂತರಲ್ಲ. ಅವರೇ ಬದಲಾಗ 
ಬೇಕು. "ಒಬ್ಬ ಒಳ್ಳೇ ಮನುಷ್ಯನು ತನ್ನ ಶಿಷ್ಟತ್ವವನ್ನು 
ಬಿಟ್ಟು ಪಾಪದ ಮಾರ್ಗದಲ್ಲಿ ನಡೆದರೆ ಅವನು ಅವನ 
ಪಾಪಗಳ ನಿಮಿತ್ತ ಸಾಯುವನು. ಆದರೆ ಒಬ್ಬ ಪಾಪಿ 





ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: ನನ್ನ 
ಜೀವದಾಣೆ, ನಾನು ಜನರು ಸಾಯುವುದನ್ನು ನೋಡಲು 
ಇಷ್ಟಪಹುವದಿಲ್ಲ; ದುಷ್ಟರು ಸಾಯುವದರಲ್ಲಿಯೂ 
ನನಗೆ ಇಷ್ಟವಿಲ್ಲ. ಆ ದುಷ್ಟರು ನನ್ನ ಕಡೆಗೆ ತಿರುಗ 
ಬೇಕೆಂದು ನಾನು ಇಷ್ಟಪಡುತ್ತೇನೆ. ಅವರು ತಮ್ಮ 


ತನ್ನ ದುಷ್ಟತನವನ್ನು ಬಿಟ್ಟು ನೀತಿವಂತನಾಗಿ ಬಾಳಿದರೆ 
ಅವನು ಜೀವಿಸುವನು. ಆದರೆ ನೀವು ನಾನು 
ನ್ಯಾಯವಂತನಲ್ಲ ಎಂದು ಹೇಳುತ್ತೀರಿ. ಆದರೆ ನಾನು 
ಖಂಡಿತವಾಗಿ ಹೇಳು ತ್ತೇನೆ, ಇಸ್ರೇಲ್‌ ವಂಶದವರೇ, 
ಪ್ರತಿಯೊಬ್ಬನೂ ತಾನು ಮಾಡಿದ ಕಾರ್ಯಗಳಿಗಾಗಿ 





ದುರ್ನಡತೆಯನ್ನು ಬಿಟ್ಟು ನಿಜವಾದ ಜೀವನವನ್ನು ನಡಿಸ 
ಬೇಕು. ಆದುದರಿಂದ ನನ್ನ ಬಳಿಗೆ ಹಿಂದಿರುಗಿ ಬನ್ನಿರಿ. 
ದುಷ್ಟತನವನ್ನು ಬಿಟ್ಟುಬಿಡಿರಿ. ಇಸ್ರೇಲ್‌ ಜನರೇ, ನೀವು 
ಯಾಕೆ ಸಾಯುತ್ತೀರಿ?' 

!2""ನರಪುತ್ರನೇ, ನಿನ್ನ ಜನರಿಗೆ ಹೀಗೆ ಹೇಳು: "ಒಬ್ಬನು 
ಒಳ್ಳೆಯವನಾಗಿದ್ದುಕೊಂಡು ನಂತರ ದುಷ್ಟತನವನ್ನು 
ನಡಿಸಿದರೆ ಅವನ ಸತ್ಕಾರ್ಯಗಳು ಅವನನ್ನು ರಕ್ಷಿಸ 
ಲಾರವು. ಒಬ್ಬನು ದುಷ್ಟಕಾರ್ಯಗಳನ್ನು ಮಾಡಿ ತನ್ನ 
ದುಷ್ಟತ್ವದಿಂದ ತಿರುಗಿದರೆ ಅವನು ನಾಶವಾಗುವದಿಲ್ಲ. 
ಆದುದರಿಂದ ಹಿಂದೆ ಮಾಡಿದ್ದ ಪುಣ್ಯಕಾರ್ಯಗಳು ಒಬ್ಬ 
ಪಾಪಿಯನ್ನು ರಕ್ಷಿಸಲಾರದೆಂಬುದನ್ನು ಜ್ಞಾಪಕ 
ದಲ್ಲಿಟ್ಟುಕೋ.' 

"ಒಂದು ವೇಳೆ "ನೀನು ಜೀವಿಸುವಿ' ಎಂದು ಒಬ್ಬ 
ಒಳ್ಳೇ ಮನುಷ್ಯನಿಗೆ ನಾನು ಹೇಳೇನು. ಅವನು ತಾನು 
ಮಾಡಿದ ಒಳ್ಳೇ ಕಾರ್ಯಗಳ ನಿಮಿತ್ತ ತಾನು ರಕ್ಸಿಸಲ್ಪ 
ಟ್ವಿದ್ದೇನೆ ಎಂದು ನೆನಸಿಯಾನು. ಆ ಬಳಿಕ ದುಷ್ಪಕಾರ್ಯ 
ಗಳನ್ನು ಮಾಡಲು ನಾನು ಅವನ ಪುಣ್ಯಕಾರ್ಯಗಳನ್ನು 
ನೋಡದೆ ಅವನ ದುಷ್ಪಕಾರ್ಯಗಳ ನಿಮಿತ್ತ ಅವನನ್ನು 

"ಒಂದು ವೇಳೆ ನಾನು ಒಬ್ಬ ದುಷ್ಟನಿಗೆ ನೀನು 
ಸಾಯುವಿ ಎಂದು ಹೇಳಿದರೆ ಅವನು ತನ್ನ ಜೀವಿತವನ್ನು 
ಬದಲಾಯಿಸಿ, ದುಷ್ಟತ್ವವನ್ನು ನಿಲ್ಲಿಸಿ, ಅವನು ನೀತಿ 
ವಂತನಾಗಿ ಬಾಳಿ ಒತ್ತೆ ತೆಗೆದುಕೊಂಡಿದ್ದ ವಸ್ತುಗಳನ್ನು 


ನ್ಯಾಯ ಹೊಂದುವನು.” 


ಜೆರುಸಲೇಮ್‌ ವಶ ಮಾಡಲ್ಪಟ್ಟಿತು 

2!ಸರೆಯ ಹನ್ನೆರಡನೆಯ ವರ್ಷದ ಹತ್ತನೆಯ ತಿಂಗಳಿನ 
ಐದನೇ ದಿವಸದಲ್ಲಿ ಜೆರುಸಲೇಮಿನಿಂದ ಒಬ್ಬನು ನನ್ನ 
ಬಳಿಗೆ ಬಂದನು. ಅವನು ರಣರಂಗದಿಂದ ತಪ್ಪಿಸಿಕೊಂಡು 
ಬಂದಾತನು. ಅವನು ""ನಗರವು ಪರಾಧೀನವಾಯಿತು'' 
ಎಂದು ಹೇಳಿದನು. 

22 ಅವನು ಬರುವ ಹಿಂದಿನ ದಿವಸದ ಸಾಯಂಕಾಲ ನನ್ನ 
ಒಡೆಯನಾದ ಯೆಹೋವನ ಆತ್ಮನಿಂದ ಪರವಶ 
ನಾದೆನು. ದೇವರು ನನ್ನನ್ನು ಮಾತನಾಡದಂತೆ ಮಾಡಿ 
ದ್ದನು. ಆ ಸಮಯದಲ್ಲಿ ಆ ಮನುಷ್ಯನು ನನ್ನ ಬಳಿಗೆ 
ಬಂದನು. ಆಗ ದೇವರು ನನ್ನ ಬಾಯನ್ನು ತೆರೆದು ನಾನು 
ಮಾತನಾಡುವಂತೆ ಮಾಡಿದನು. ಆಗ ಆತನ ಸಂದೇಶ 
ನನಗೆ ಬಂತು. ಆತನು ಹೇಳಿದ್ದೇನೆಂದರೆ, *""ನರ 
ಪುತ್ರನೇ, ಕೆಡವಲ್ಬಟ್ಟು ಹಾಳು ಬಿದ್ದ ಪಟ್ಟಣಗಳಲ್ಲಿ 
ಇಸ್ರೇಲ್‌ ಜನರು ವಾಸಿಸುತ್ತಿದ್ದಾರೆ. ಅವರು ಹೇಳುವದೇ 
ನೆಂದರೆ, "ಅಬ್ರಹಾಮನು ಒಬ್ಬನೇ. ಈ ದೇಶವನ್ನೆಲ್ಲಾ 
ದೇವರು ಅವನಿಗೆ ಕೊಟ್ಟನು. ನಾವು ಈಗ ಬಹಳ ಮಂದಿ 
ಇದ್ದೇವೆ. ಆದುದರಿಂದ ಖಂಡಿತವಾಗಿ ಈ ದೇಶ ನಮಗೇ 
ಸೇರಿದ್ದಾಗಿದೆ.' 

25""ನೀನು ಅವರಿಗೆ ಹೀಗೆ ಹೇಳಬೇಕು. ನಿಮ್ಮ ಒಡೆಯ 
ನಾದ ಯೆಹೋವನು ಇಂತೆನ್ನುತ್ತಾನೆ: "ನೀವು ರಕ್ತವಿರುವ 


1083 


ಮಾಂಸವನ್ನು ಭುಜಿಸುತ್ತೀರಿ. ನಿಮ್ಮ ಸಹಾಯಕ್ಕಾಗಿ ನೀವು 
ವಿಗ್ರಹಗಳಿಗೆ ಮೊರೆಯಿಹುತ್ತೀರಿ. ನೀವು ನರಹತ್ಯೆ 
ಮಾಡುತ್ತೀರಿ. ಹೀಗೆ ಇರುವದರಿಂದ ನಾನು ಈ ದೇಶ 
ವನ್ನು ನಿಮಗೆ ಹೇಗೆ ಕೊಡಲಿ? 26ನೀವು ನಿಮ್ಮ ಕತ್ತಿಯ 
ಮೇಲೆ ಭರವಸೆಯಿಡುತ್ತೀರಿ. ಪ್ರತಿಯೊಬ್ಬನು ಭಯಂ 
ಕರವಾದ ಕೃತ್ಯಗಳನ್ನು ನಡಿಸುತ್ತಾನೆ. ನಿಮ್ಮ ನೆರೆಯವನ 
ಹೆಂಡತಿಯೊಂದಿಗೆ ಸಂಭೋಗಿಸುಪಿರಿ. ಆದುದರಿಂದ 
ನೀವು ಈ ದೇಶವನ್ನು ಹೊಂದಲಾರಿರಿ.' 

2°" ನೀನು ಅವರಿಗೆ ನಿಮ್ಮ ಒಡೆಯನಾದ 
ಯೆಹೋವನು ಹೀಗೆ ಹೇಳಿದನೆಂದು ತಿಳಿಸಬೇಕು, “ನನ್ನ 
ಜೀವದಾಣೆ, ಕೆಡವಲ್ಪಟ್ಟ ಪಟ್ಟಣಗಳಲ್ಲಿ ವಾಸಿಸುವ ಜನರು 
ಕೊಲ್ಲಲ್ಪಡುವರು. ಯಾವನಾದರೂ ಪಟ್ಟಣದ ಹೊರಗೆ 
ಹೋಗಿದ್ದಲ್ಲಿ ಅವನನ್ನು ಕಾಡುಪ್ರಾಣಿಗಳು ತಿನ್ನುವಂತೆ 
ಮಾಡುವೆನು. ಯಾರಾದರೂ ಕೋಟೆಯೊಳಗಾಗಲೀ, 
ಗುಹೆಯೊಳಗಾಗಲೀ ಸೇರಿಕೊಂಡರೆ ಅವರು ರೋಗ 
ದಿಂದ ಸಾಯುವರು. ನಾನು ಈ ದೇಶವನ್ನು ಬರಿ 
ದಾಗಿಯೂ ಬಂಜರು ಭೂಮಿಯನ್ನಾಗಿಯೂ ಮಾಡು 
ವೆನು. ಈ ದೇಶವು ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದ ವಿಷಯಗಳ 
ನ್ನೆಲ್ಲಾ ಅವರು ಕಳೆದುಕೊಳ್ಳುವರು. ಇಸ್ರೇಲಿನ ಪರ್ವತ 
ಗಳು ಬೋಳುಗುಡ್ಡಗಳಾಗುವವು. ಯಾರೂ ಅದನ್ನು 
ದಾಟಿ ಹೋಗಲಾರರು. ೌಅವರು ಅನೇಕ ಭಯಂಕರ 
ಕೃತ್ಯಗಳನ್ನು ಮಾಡಿದ್ದಾರೆ. ಆದುದರಿಂದ ಅವರ ರಾಜ್ಯ 
ವನ್ನು ಬಂಜರುಭೂಮಿಯನ್ನಾಗಿ ಮಾಡುವೆನು. ಆಗ ಈ 
ಜನರು ನಾನು ಯೆಹೋವನೆಂದು ತಿಳಿದು ಕೊಳ್ಳುವರು.'' 

30""ನರಪುತ್ರನೇ, ನಿನ್ನ ವಿಷಯದಲ್ಲಿ ನಿನ್ನ ಜನರು 
ಗೋಡೆಗೆ ಒರಗಿಕೊಂಹೂ ಬಾಗಿಲಿನ ನಡುವೆ ನಿಂತು 
ಕೊಂಡೂ ಮಾತನಾಡಿಕೊಳ್ಳುತ್ತಿದ್ದಾರೆ. ಅವರು ಒಬ್ಬರಿ 
ಗೊಬ್ಬರು, "ಬನ್ನಿ. ಯೆಹೋವನು ಹೇಳುವುದನ್ನು ನಾವು 
ಹೋಗಿ ಕೇಳೋಣ'' *'ಎಂದು ಹೇಳುತ್ತಾ ನಿನ್ನ ಬಳಿಗೆ 
ನನ್ನ ಜನರಂತೆ ಬರುವರು. ನನ್ನ ಜನರಂತೆ ನಿನ್ನ ಎದುರಿ 
ನಲ್ಲಿ ಬಂದು ಕುಳಿತುಕೊಳ್ಳುವರು. ನಿನ್ನ ಮಾತುಗಳನ್ನು 
ಅವರು ಕೇಳಿದರೂ ಅವುಗಳಿಗೆ ಅವಿಧೇಯರಾಗದೆ 
ತಮಗೆ ಇಷ್ಟಪಡುವದನ್ನೇ ಮಾಡುವರು. ಇತರರಿಗೆ 
ಮೋಸ ಮಾಡಿ ಹಣಗಳಿಸುವದೇ ಅವರ ಕೆಲಸ. ನೀನು 
ಅವರಿಗೆ ಯಾರೂ ಅಲ್ಲ. ಒಬ್ಬ ಪ್ರೇಮಗೀತೆಯನ್ನು 
ಹಾಡುವ ಹಾಡುಗಾರ. ನಿನಗೆ ಮಧುರವಾದ ಕಂಠವಿದೆ. 
ನೀನು ವಾದ್ಯವನ್ನು ಚೆನ್ನಾಗಿ ಬಾರಿಸುವಿ. ಅವರು ನಿನ್ನ 
ಮಾತುಗಳನ್ನು ಕೇಳಿದರೂ ನೀನು ಹೇಳಿದಂತೆ 


ಯೆಹೆಜ್ಯೇಲ 33:26-34:10 


ಇಸ್ರೇಲ್‌ ಒಂದು ಕುರಿಮಂದೆಯ ತರಹ 
ಯೆಹೋವನ ಸಂದೇಶ ನನಗೆ ಬಂತು. ಆತನು 
34 ಹೇಳಿದ್ದೇನೆಂದರೆ, >" ನರಪುತ್ರನೇ, ನೀನು 
ಇಸ್ರೇಲರ ಕುರುಬರ ಸಂಗಡ ನನ್ನ ಪರವಾಗಿ ಮಾತ 
ನಾಡು. ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ 
ಎಂದು ಅವರಿಗೆ ಹೇಳು, "ಇಸ್ರೇಲರ ಕುರುಬರೇ, ನೀವು 
ನೀವಾಗಿಯೇ ಹೊಟ್ಟೆ ತುಂಬಿಸಿಕೊಳ್ಳುತ್ತೀರಿ. ಇದು 
ಸರಿಯಲ್ಲ. ನಿಮ್ಮ ಮಂಡೆಗೆ ನೀವು ಆಹಾರ ಯಾಕೆ 
ಒದಗಿಸುವದಿಲ್ಲ? *ನೀವು ಕೊಬ್ಬಿದ ಕುರಿಯ ಮಾಂಸ 
ವನ್ನು ತಿನ್ನುತ್ತೀರಿ; ಅದರ ಉಣ್ಣೆಯಿಂದ ಬಟ್ಟೆಯನ್ನು 
ತಯಾರಿಸುತ್ತೀರಿ. ಕೊಬ್ಬಿದ ಕುರಿಗಳನ್ನು ಕಡಿಯುತ್ತೀರಿ; 
ಆದರೆ ಕುರಿಗಳನ್ನು ಮೇಯಿಸುವುದಿಲ್ಲ. ಆದರೆ ನೀವು 
ಬಲಹೀನ ಕುರಿಗಳನ್ನು ಬಲಪಡಿಸಲಿಲ್ಲ. ಕಾಯಿಲೆಯ 
ಲ್ಲಿರುವ ಕುರಿಗಳನ್ನು ನೀವು ಪರಾಮರಿಸಲಿಲ್ಲ. ಗಾಯ 
ಗೊಂಡ ಕುರಿಗಳಿಗೆ ಬಟ್ಟೆ ಸುತ್ತಲಿಲ್ಲ. ಕೆಲವು ಕುರಿಗಳು 
ದಾರಿತಪ್ಪಿ ದೂರ ಹೋದವು. ಆದರೆ ನೀವು ಅದರ ಬೆನ್ನ 
ಹಿಂದೆ ಹೋಗಿ ಹಿಂತಿರುಗಿ ಬರುವಂತೆ ಮಾಡಲಿಲ್ಲ. ತಪ್ಪಿ 
ಹೋದ ಕುರಿಗಳನ್ನು ನೀವು ಹುಡುಕಲಿಲ್ಲ. ನೀವು ಬಹಳ 
ಕ್ರೂರಿಗಳೂ ದಯೆ ಇಲ್ಲದವರೂ ಆಗಿದ್ದೀರಿ. ಆ 
ರೀತಿಯಾಗಿ ನೀವು ನಿಮ್ಮ ಕುರಿಗಳನ್ನು ನಡೆಸಿದಿರಿ. 
5""'ಈಗ ಆ ಮಂದೆಯು ಚದರಿ ಹೋಗಿದೆ. 
ಯಾಕೆಂದರೆ ಅವಕ್ಕೆ ಕುರುಬರಿಲ್ಲ. ಅವುಗಳು ಕಾಡು 
ಪ್ರಾಣಿಗಳಿಗೆ ಆಹಾರವಾದವು. ಆದುದರಿಂದ ಅವು 
ಚದರಿಹೋದವು. 9ಕುರುಬರೇ ಇಲ್ಲವಾದ್ದರಿಂದ ಎತ್ತರ 
ವಾದ ಎಲ್ಲಾ ಬೆಟ್ಟಗುಡ್ಡಗಳ ಮೇಲೆ ನನ್ನ ಮಂದೆಯು 
ಅಲೆದಾಡಿತು; ಭೂಮುಖದ ಎಲ್ಲಾ ಕಡೆಗಳಲ್ಲಿ ಚದರಿ 
ಹೋಯಿತು.''' ಆದುದರಿಂದ ಕುರಬರೇ, ಯೆಹೋ 
ವನ ಮಾತುಗಳನ್ನು ಕೇಳಿರಿ. ನನ್ನ ಒಡೆಯನಾದ ಯೆಹೋ 
ವನು ಹೇಳುವದೇನೆಂದರೆ, *""ನನ್ನ ಜೀವದಾಣೆ, ನನ್ನ 
ಕುರಿಗಳು ಎಲ್ಲಾ ಬಗೆಯ ಕಾಡುಪ್ರಾಣಿಗಳಿಂದ ಹಿಡಿಯ 
ಲ್ಪಟ್ಟು ಅವುಗಳಿಗೆ ಆಹಾರವಾದವು. ಯಾಕೆಂದರೆ ಅವು 
ಗಳಿಗೆ ಒಳ್ಳೆಯ ಕುರುಬರಿರಲಿಲ್ಲ. ನನ್ನ ಕುರುಬರು ತಮ್ಮ 
ಕುರಿಗಳಿಗೆ ಗಮನಕೊಡಲಿಲ್ಲ. ಅವರು ಅವುಗಳನ್ನು 
ಕೊಂದು ತಿಂದರು. ಆದರೆ ಮಂಡೆಗೆ ಆಹಾರ 
ಒದಗಿಸಲಿಲ್ಲ.'' 
*ಆದುದರಿಂದ ಕುರುಬರೇ, ಯೆಹೋವನ ಮಾತನ್ನು 
ಕೇಳಿರಿ. ಯೆಹೋವನು ಹೇಳುವುದೇನೆಂದರೆ, ""ನಾನು 
ಆ ಕುರುಬರಿಗೆ ವಿರುದ್ಧವಾಗಿದ್ದೇನೆ. ಅವರ ಕೈಯಿಂದ 








ಮಾಡುವದಿಲ್ಲ ಆದರೆ ನೀನು ಹಾಡುವ ವಿಷಯಗಳು 
ಸಂಭವಿಸುವವು. ಆಗ ಜನರು, "ನಿಜವಾಗಿಯೂ ನಮ್ಮ 
ಮಧ್ಯೆ ಒಬ್ಬ ಪ್ರವಾದಿಯು ವಾಸಿಸಿದನಲ್ಲಾ?' ಎಂದು 
ಅನ್ನುವರು.''' 


ನನ್ನ ಕುರಿಗಳ ಬಗ್ಗೆ ವಿಚಾರಿಸುವೆನು. ನಾನು ಅವರನ್ನು 
ತೊಲಗಿಸಿ ಬಿಡುವೆನು. ಅವರು ಇನ್ನು ಮುಂದೆ ನನ್ನ 
ಕುರುಬರು ಆಗರು. ಇನ್ನು ಅವರಿಗೆ ತಮ್ಮ ಹೊಟ್ಟೆ ಹೊರ 
ಕೊಳ್ಳಲು ಸಾಧ್ಯವಿಲ್ಲ. ನನ್ನ ಕುರಿಗಳನ್ನು ಅವರ 


ಯೆಹೆಜ್ಯೇಲ 34:11-30 


ಬಾಯಿಂದ ತಪ್ಪಿಸು ವೆನು. ಆಗ ನನ್ನ ಕುರಿಗಳು ಅವರಿಗೆ 
ಆಹಾರವಾಗುವುದಿಲ್ಲ. 

!'ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ, 
""ನಾನೇ ಅವರಿಗೆ ಕುರುಬನಾಗಿರುವೆನು. ತಪ್ಪಿಹೋದ 
ಕುರಿಗಳನ್ನು ನಾನು ಹುಡುಕುವೆನು, ನಾನು ಅವರನ್ನು 
ಗಮನಿಸುತ್ತಾ ನಡೆಸುವೆನು. ''ತಪ್ಪಿಹೋದ ಕುರಿಗಳಿಗಾಗಿ 
ಹುಹುಕುವ ಕುರುಬನಂತೆ ನನ್ನ ಕುರಿಗಳನ್ನು ಹುಡುಕಿ 
ರಕ್ಷಿಸುವೆನು. ಮೋಹ ಕವಿದ ಕಾರ್ಗತ್ತಲೆಯ ದಿನದಲ್ಲಿ 
ತಪ್ಪಿಸಿಕೊಂಡ ಅವುಗಳನ್ನು ಹುಡುಕಿ ತರುವೆನು. ನನ್ನ 
ಕುರಿಗಳನ್ನು ಆ ದೇಶಗಳಿಂದ ಬರಮಾಡುವೆನು. ಆ 
ದೇಶಗಳಿಂದ ಅವುಗಳನ್ನು ಒಟ್ಟುಗೂಡಿಸುವೆನು. ಅವರ 
ಸ್ವಂತ ದೇಶಕ್ಕೆ ಹಿಂದಿರುಗಿಸುವೆನು. ಇಸ್ರೇಲರ ಪರ್ವತ 
ಗಳಲ್ಲಿ ಅವುಗಳನ್ನು ಮೇಯಿಸುವೆನು. ನೀರಿನ ತೊರೆಗಳ 
ಬದಿಯಲ್ಲಿ ಜನರಿರುವ ಸ್ಥಳಗಳಲ್ಲಿ ನಾನವರನ್ನು ಮೇಯಿ 


1084 


ಬಲಹೀನ ಕುರಿಗಳಿಗೂ ನ್ಯಾಯತೀರಿಸುವೆನು. 21ನೀನು 
ನಿನ್ನ ಶಕ್ತಿಯಿಂದ ಬೇರೆ ಕುರಿಗಳನ್ನು ದೂಡಿಬಿಡುತ್ತೀ. 
ನಿನ್ನ ಕೊಂಬುಗಳಿಂದ ಬಲಹೀನ ಕುರಿಗಳನ್ನು ಹಾದು 
ಬಿಡುತ್ತೀ. ಅವುಗಳು ಆ ಸ್ಥಳದಿಂದ ಓಡಿಬಿಡುವಂತೆ 
ಮಾಡುತ್ತೀ. ಆದುದರಿಂದ ನಾನು ನನ್ನ ಕುರಿಗಳನ್ನು 
ರಕ್ಬಿಸುವೆನು. ಅವುಗಳನ್ನು ಕಾಡುಪ್ರಾಣಿಗಳು ಇನ್ನು 
ಮುಂದೆ ಹಿಡಿಯಲಿಕ್ಕಿಲ್ಲ. ಅವುಗಳಲ್ಲಿ ಪ್ರತಿಯೊಂದಕ್ಕೂ 
ನಾನು ನ್ಯಾಯತೀರಿಸುವೆನು. 2 ಆಮೇಲೆ ನಾನು ಅವರ 
ಮೇಲೆ ಒಬ್ಬ ಕುರುಬನನ್ನು ಇಡುವೆನು. ಅವನು ನನ್ನ 
ಸೇವಕನಾದ ದಾವೀದನು; ಅವನು ಅವರನ್ನು 
ಮೇಯಿಸುವನು ಮತ್ತು ಅವರಿಗೆ ಕುರುಬನಾಗುವನು. 
೫ ಯೊಹೋವನಾದ ನಾನು ಅವರಿಗೆ ದೇವರಾಗಿರು 
ವೆನು. ನನ್ನ ಸೇವಕನಾದ ದಾವೀದನು ಅವರೊಂದಿಗೆ 
ವಾಸಿಸುತ್ತಾ ಅವರನ್ನು ಆಳುವನು. ಇದು ಯೆಹೋವ 





ಸುವೆನು. !*ಹುಲ್ಲುಗಾವಲಿಗೆ ನಾನು ಅವರನ್ನು ನಡೆಸು 
ವೆನು. ಇಸ್ರೇಲಿನ ಉನ್ನತ ಬೆಟ್ಟಗಳಲ್ಲಿ ಅವು ಮೇಯು 
ವವು. ಅಲ್ಲಿ ಒಳ್ಳೇ ಸ್ಥಳದಲ್ಲಿ ಅವುಗಳು ಮಲಗಿ ಹುಲ್ಲನ್ನು 
ಮೇಯುವವು. ಹೌದು, ನಾನು ನನ್ನ ಮಂದೆಯನ್ನು 
ಮೇಯಿಸಿ ಅವುಗಳನ್ನು ವಿಶ್ರಾಂತಿಯ ಸ್ಥಳಕ್ಕೆ ನಡೆಸು 
ವೆನು."" ಇದು ನನ್ನ ಒಡೆಯನಾದ ಯೆಹೋವನ ನುಡಿ. 


ನಾದ ನನ್ನ ನುಡಿ. 

3""ನಾನು ನನ್ನ ಕುರಿಗಳೊಂದಿಗೆ ಸಮಾಧಾನದ 
ಒಡಂಬಡಿಕೆಯನ್ನು ಮಾಡುವೆನು. ಕೆಟ್ಟ ಕುರಿಗಳನ್ನು 
ನಾನು ದೇಶದೊಳಗಿಂದ ತೆಗೆದುಬಿಡುವೆನು. ಆ ಮೇಲೆ 
ನನ್ನ ಕುರಿಗಳು ಅಡವಿಯಲ್ಲಿ ಸುರಕ್ಷಿತವಾಗಿದ್ದು ಕಾಡು 
ಗಳಲ್ಲಿ ಮಲಗಿಕೊಳ್ಳುವವು. ನಾನು ನನ್ನ ಕುರಿಗಳನ್ನೂ 





10ಕಳೆದುಹೋದ ಕುರಿಗಳನ್ನು ನಾನು ಹುಡುಕು 


ನನ್ನ ಬೆಟ್ಟದ ಸುತ್ತಲೂ ಇರುವ ಸ್ಥಳಗಳನ್ನೂ ಆಶೀರ್ವದಿ 





ವೆನು. ಚದರಿ ಹೋಗಿದ್ದ ಕುರಿಗಳನ್ನು ಹಿಂದಕ್ಕೆ ತರುವೆನು. 
ಗಾಯಗೊಂಡ ಕುರಿಗಳನ್ನು ಬಟ್ಟೆಯಿಂದ ಸುತ್ತುವೆನು. 
ಬಲಹೀನ ಕುರಿಗಳನ್ನು ಬಲಶಾಲಿಯಾಗಿ ಮಾಡುವೆನು. 
ಆದರೆ ನಾನು ಕೊಬ್ಬಿದ, ಶಕ್ತಿಶಾಲಿಯಾದ ಕುರುಬರನ್ನು 
ನಾಶಮಾಡುವೆನು. ಯೋಗ್ಯವಾದ ಶಿಕ್ಷೆಯನ್ನು ಅವರಿಗೆ 
ಉಣಿಸುವೆನು.'' 

!'ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 
""ನನ್ನ ಮಂದೆಯೇ, ನಾನು ಒಂದೊಂದು ಕುರಿಗಳ 
ನ್ಯಾಯ ತೀರಿಸುತ್ತೇನೆ. ಟಗರುಗಳನ್ನೂ ಹೋತಗಳನ್ನೂ 
ನ್ಯಾಯವಿಚಾರಣೆ ಮಾಡುವೆನು. 13ನೀವು ಒಳ್ಳೇ 
ದೇಶದಲ್ಲಿ ಬೆಳೆಯುವ ಹುಲ್ಲನ್ನು ಮೇಯಬಹುದು. 
ಆದುದರಿಂದ ಬೇರೆ ಕುರಿಗಳು ಮೇಯಬೇಕಾದ 
ಹುಲ್ಲನ್ನು ನೀವು ಯಾಕೆ ತುಳಿದು ಹಾಳುಮಾಡುವಿರಿ? 
ನೀವು ಶುದ್ಧವಾದ ನೀರು ಬೇಕಾದಷ್ಟು ಕುಡಿಯ 
ಬಹುದು. ಆದರೆ ಬೇರೆ ಕುರಿಗಳು ನೀರು ಕುಡಿಯದಂತೆ 
ಯಾಕೆ ನೀರನ್ನು ಕದಡಿಸುತ್ತೀರಿ. 1೨ನೀವು ತುಳಿದು ಹಾಳು 
ಮಾಡಿದ ಹುಲ್ಲನ್ನು ನನ್ನ ಕುರಿಗಳು ಮೇಯಬೇಕು. ನೀವು 
ಕಾಲಿನಿಂದ ಕೆದಕಿ ಕೆಸರು ಮಾಡಿದ ನೀರನ್ನು ನನ್ನ 
ಕುರಿಗಳು ಕುಡಿಯಬೇಕು.'' 

ಆದುದರಿಂದ ನನ್ನ ಒಡೆಯನಾದ ಯೆಹೋವನು 
ಹೇಳುವದೇನೆಂದರೆ, ""ನಾನು ಕೊಬ್ಬಿದ ಕುರಿಗಳಿಗೂ 


ಸುವೆನು. ಸರಿಯಾದ ಸಮಯಕ್ಕೆ ಮಳೆ ಬೀಳುವಂತೆ 
ಮಾಡುವೆನು. ಅದು ಆಶೀರ್ವಾದದ ಸುರಿಮಳಿಗೈವದು. 
'ಹೊಲದಲ್ಲಿ ಬೆಳೆಯುವ ಮರಗಳು ಫಲವನ್ನೀಯು 
ವವು. ಭೂಮಿಯು ಬೆಳೆಯನ್ನು ಕೊಡುವದು. ಆಗಕುರಿ 
ಗಳು ಅವರ ದೇಶದಲ್ಲಿ ಸುರಕ್ಕಿತವಾಗಿರುವವು. ಅವುಗಳ 
ಮೇಲಿರುವ ನೊಗಗಳನ್ನು ನಾನು ಮುರಿದುಬಿಡುವೆನು. 
ಅವರನ್ನು ಗುಲಾಮರನ್ನಾಗಿ ಮಾಡಿದ ದೇಶದವರ ಶಕ್ತಿ 
ಯನ್ನೇ ಮುರಿಯುವೆನು. ನಾನು ಯೆಹೋವನೆಂದು ಆಗ 
ಅವರಿಗೆ ತಿಳಿಯುವದು. ಬೇರೆ ದೇಶಗಳು ಅವರನ್ನು 
ಪ್ರಾಣಿಗಳನ್ನು ಹಿಡಿಯುವಂತೆ ಇನ್ನು ಹಿಡಿಯುವದಿಲ್ಲ. 
ಅವರು ಅವುಗಳನ್ನು ಇನ್ನು ಮುಂದಕ್ಕೆ ತಿನ್ನುವದಿಲ್ಲ. 
ಅವರು ಸುರಕ್ಷಿತವಾಗಿ ಜೀವಿಸುವರು. ಯಾರೂ 
ಅವರನ್ನು ಇನ್ನು ಹೆದರಿಸುವುದಿಲ್ಲ. 3ನಾನು ಅವರಿಗೆ 
ಭೂಮಿಯನ್ನು ಕೊಡುವೆನು. ಅದರಲ್ಲಿ ಅವರು ತೋಟ 
ವನ್ನು ಮಾಡುವರು. ಆ ನಾಡಿನಲ್ಲಿ ಅವರು ಇನ್ನೆಂದಿಗೂ 
ಹಸಿವೆಯಿಂದ ಸಂಕಟಪಡುವುದಿಲ್ಲ. ಇತರ ಜನಾಂಗ 
ದವರಿಂದ ಇನ್ನು ಮುಂದೆ ಅವಮಾನ ಹೊಂದುವುದಿಲ್ಲ, 
30ಆಗ ನಾನು ಅವರ ದೇವರೆಂದೂ ನಾನು ಅವರೊಂದಿಗೆ 
ಇದ್ದೇನೆ ಎಂದೂ ಅವರು ತಿಳಿದುಕೊಳ್ಳುವರು. ಮತ್ತು 
ಇಸ್ರೇಲ್‌ ಜನಾಂಗವು ಸಹ ತಾವು ನನ್ನ ಜನರು ಎಂದು 
ತಿಳಿದುಕೊಳ್ಳುವರು.'' ಇದು ಒಡೆಯನಾದ ಯೆಹೋವನ 


1085 


ನುಡಿ. 3!ನೀವು ನನ್ನ ಕುರಿಗಳು, ಹಸರುಗಾವಲಿನ 
ಕುರಿಗಳು. ನೀವು ಮಾನವ ರಷ್ಟೇ. ನಾನು ನಿಮ್ಮ ದೇವರು. 
ಇವು ನನ್ನ ಒಡೆಯನಾದ ಯೆಹೋವನ ನುಡಿಗಳು. 


ಎದೋಮ್‌ ವಿರುದ್ಧವಾದ ಸಂದೇಶ 

ಯೆಹೋವನ ಸಂದೇಶ ನನಗೆ ಬಂತು. 
3 ೨ ಆತನು ಹೇಳಿದ್ದೇನೆಂದರೆ, *""ನರಪುತ್ರನೇ, 
ಸೇಯೀರ್‌ ಪರ್ವತಗಳ ಕಡೆಗೆ ನೋಡು. ನನ್ನ ಪರವಾಗಿ 
ಅದಕ್ಕೆ ವಿರುದ್ಧವಾಗಿ ಮಾತನಾಡು. *"ನನ್ನ ಒಡೆಯನಾದ 
ಯೆಹೋವನು ಹೀಗೆ ಹೇಳುತ್ತಾನೆಂದು ಅವರಿಗೆ ಹೇಳು: 


“ಸೇಯಿರ್‌ ಪರ್ವತವೇ, ನಾನು ನಿನಗೆ ವಿರುದ್ಧ 
ವಾಗಿದ್ದೇನೆ. ನಿನ್ನನ್ನು ಶಿಕ್ಷಿಸುತ್ತೇನೆ. ನಾನು ನಿನ್ನನ್ನು 
ಬಂಜರು ಭೂಮಿಯನ್ನಾಗಿ ಮಾಡುವೆನು. 

* ನಾನು ನಿನ್ನ ಪಟ್ಟಣಗಳನ್ನೆಲ್ಲಾ ನಾಶಮಾಡುವೆನು; 
ನೀನು ಬರಿದಾಗುವಿ. ನಾನು ಒಡೆಯನಾದ 
ಯೆಹೋವನೆಂದು ಆಗ ನೀನು ತಿಳಿಯುವಿ. 

5 ಯಾಕೆಂದರೆ ನೀನು ಯಾವಾಗಲೂ ನನ್ನ ಜನಕ್ಕೆ 
ವಿರೋಧವಾಗಿದ್ದೀ. ಇಸ್ರೇಲರ ವಿರುದ್ಧವಾಗಿ ಕತ್ತಿ 
ಯನ್ನೆತ್ತಿದ್ದೀ. ಅವರು ಆಗ ಸಂಕಟದಲ್ಲಿದ್ದರು 
ಮತ್ತು ತಮ್ಮ ಶಿಕ್ಷಾ ಸಮಯದ ಕಡೆಗಾಲ 
ದಲ್ಲಿದ್ದರು.''' 





ಆದುದರಿಂದ ನನ್ನ ಒಡೆಯನಾದ ಯೆಹೋವನು 
ಹೇಳುವದೇನೆಂದರೆ, ""ನನ್ನ ಜೀವದಾಣೆ, ನಿಮ್ಮನ್ನು 
ಮರಣವು ನುಂಗಿ ಬಿಡುವಂತೆ ಮಾಡುವೆನು. ಮರಣವು 
ನಿಮ್ಮನ್ನು ಹಿಂಬಾಲಿಸುವದು. ನೀನು ಜನರನ್ನು ಕೊಲ್ಲಲು 
ಹಿಂಜರಿಯಲಿಲ್ಲ. ಆದುದರಿಂದ ಮರಣವು ನಿನ್ನನ್ನು 
ಓಡಿಸುವದು. 'ನಾನು ಸೇಯೀರ್‌ ಬೆಟ್ಟವನ್ನು ಹಾಳು 
ಗೆಹಹುವೆನು. ಆ ನಗರದಿಂದ ಬರುವ ಪ್ರತಿಯೊಬ್ಬನನ್ನು 
ಸಾಯಿಸುವೆನು. ಮತ್ತು ಆ ನಗರದೊಳಗೆ ಪ್ರವೇಶಿಸುವ 
ಪ್ರತಿಯೊಬ್ಬನನ್ನು ಸಾಯಿಸುವೆನು. *ಅದರ ಬೆಟ್ಟ 
ಪ್ರಾಂತ್ಯಗಳನ್ನು ಸತ್ತ ಹೆಣಗಳಿಂದ ಮುಚ್ಚುವೆನು. ಹೆಣ 
ಗಳು ಎಲ್ಲಾ ಕಡೆಗಳಲ್ಲಿಯೂ ಬೆಟ್ಟಗುಡ್ಡ ತಗ್ಗುಗ 
ಳಲ್ಲಿಯೂ ಇರುವವು.'' 

9""ನೀನು ನಿತ್ಯಕಾಲಕ್ಕೂ ಬರಿದಾಗಿರುವಿ. ಯಾರೂ 
ನಿನ್ನ ಪಟ್ಟಣಗಳಲ್ಲಿ ವಾಸಿಸರು. ಆಗ ನೀನು ದೇವರಾದ 
ಯೆಹೋವನು ನಾನೇ ಎಂದು ತಿಳಿಯುವಿ.'' 

10'"ಇವು ಎರಡು ದೇಶಗಳು (ಇಸ್ರೇಲ್‌ ಮತ್ತು 
ಯೆಹೂದ) ನನ್ನವು. ಅವುಗಳನ್ನು ಸ್ವಂತಕ್ಕಾಗಿ ತೆಗೆದು 
ಕೊಳ್ಳೋಣ'' ಎಂದು ಹೇಳಿರುತ್ತೀ. 


ಯೆಹೆಜ್ಯೇಲ 34:31-36:4 


ಆದಾಗ್ಯೂ ಯೆಹೋವನು ಅಲ್ಲಿದ್ದನು. ನನ್ನ ಒಡೆಯ 
ನಾದ ಯೆಹೋವನು ಇಂತೆನ್ನುತ್ತಾನೆ: ""ನನ್ನ ಜನರ 
ಮೇಲೆ ನೀನು ಅಸೂಯೆಷಟ್ಟೆ . ಮತ್ತು ನೀನು ಅವರ 
ಮೇಲೆ ಸಿಟ್ಟುಗೊಂಡಿದ್ದೆ. ನಿಜವಾಗಿ ಹೇಳಬೇಕಾದರೆ, 
ನೀನು ಅವರನ್ನು ದ್ವೇಷಿಸಿದೆ. ಆದುದರಿಂದ, ನನ್ನ ಜೀವ 
ದಾಣೆ, ನೀನು ಹೇಗೆ ಅವರನ್ನು ನೋಯಿಸಿದೆಯೋ 
ಹಾಗೆಯೇ ನಾನು ನಿನ್ನನ್ನು ಶಿಕ್ಚಿಸುವೆನು. ಈ ರೀತಿಯಲ್ಲಿ 
ನನ್ನ ಜನರೊಂದಿಗೆ ನಾನಿದ್ದೇನೆಂದು ಅವರಿಗೆ ತಿಳಿಯ 
ಪಡಿಸುವೆನು. '2ಆಗ ನಿನ್ನ ಎಲ್ಲಾ ತುಚ್ಛಮಾತುಗಳನ್ನು 
ನಾನು ಕೇಳಿರುತ್ತೇನೆ ಎಂದು ನೀನು ತಿಳಿದುಕೊಳ್ಳುವಿ. 
ಇಸ್ರೇಲ್‌ ಪರ್ವತದ ವಿರುದ್ಧವಾಗಿ ನೀನು ಆಡಿದ 
ಉದ್ರೇಕಕಾರಿಯಾದ ಸಂಗತಿಗಳನ್ನೆಲ್ಲ ನಾನು ಕೇಳಿ 
ದ್ದೇನೆ. "ಇಸ್ರೇಲ್‌ ನಾಶವಾಯಿತು. ಈಗ ಅದನ್ನು ಲೂಟಿ 
ಮಾಡೋಣ'ಎಂದು ನೀನು ಹೇಳಿದಿ. ನಿನ್ನ ಹೆಮ್ಮೆ 
ಯಿಂದ ನನ್ನ ವಿರುದ್ಧವಾಗಿ ಮಾತನಾಡಿದ್ದೀ, ನೀನು 
ಅನೇಕ ಬಾರಿ ಹೇಳಿರುತ್ತೀ. ನಾನೆಲ್ಲವನ್ನು ಕೇಳಿದ್ದೇನೆ.'' 

“ನನ್ನ ಒಡೆಯನಾದ ಯೆಹೋವನ ನುಡಿ ಇದು: 
""ಪ್ರಪಂಚದ ಎಲ್ಲಾ ದೇಶಗಳು ನಾನು ನಿನ್ನನ್ನು ನಾಶ 
ಮಾಡುವಾಗ ಸಂತೋಷಿಸುವವು. ಇಸ್ರೇಲ್‌ ರಾಜ್ಯವು 
ನಾಶವಾದಾಗ ನೀನು ಸಂತೋಷ ಪಟ್ಟಿರುವಿ. ನಾನು 
ಕೂಡ ಹಾಗೆಯೇ ಮಾಡುವೆನು. ಸೇಯೀರ್‌ ಪರ್ವತ 
ಮತ್ತು ಎದೋಮ್‌ ರಾಜ್ಯವೆಲ್ಲಾ ನಾಶವಾಗುವದು. ಆಗ 
ನಾನು ಯೆಹೋವನೆಂದು ನೀನು ತಿಳಿಯುವಿ.'' 











ಇಸ್ರೇಲ್‌ ರಾಜ್ಯವು ತಿರುಗಿ ಸ್ಥಾಪಿಸಲ್ಪಡುವದು 
6 ""ನರಪುತ್ರನೇ, ನನ್ನ ಪರವಾಗಿ ಇಸ್ರೇಲಿನ 
ಪರ್ವತದೊಂದಿಗೆ ಮಾತನಾಡು. ಅವುಗಳಿಗೆ 
ಯೆಹೋವನ ಮಾತುಗಳನ್ನು ಕೇಳಲು ಹೇಳು. ?ಒಡೆಯ 
ನಾದ ಯೆಹೋವನು ಇಂತೆನ್ನುತ್ತಾನೆ ಎಂದು ಅವುಗಳಿಗೆ 
ಹೇಳು. "ವೈರಿಗಳು ನಿನಗೆ ವಿರುದ್ಧವಾಗಿ ಕೆಟ್ಟಮಾತುಗಳ 
ನ್ನಾಡಿದ್ದಾರೆ. ಒಳ್ಳೆಯದಾಯಿತು. ಈಗ ಪುರಾತನ ಪರ್ವತ 
ಗಳು ನಮ್ಮದಾದವು ಎಂದು ಹೇಳುತ್ತಾರೆ.' 
3°" ಆದುದರಿಂದ ಹೋಗಿ ಆ ಪರ್ವತಗುಳಿಗೆ ನನ್ನ ಪರ 
ವಾಗಿ ಹೇಳು. ಇದು ಒಡೆಯನಾದ ಯೆಹೋವನ ನುಡಿ 
ಎಂದು ಹೇಳು. 'ವೈರಿಗಳು ನಿನ್ನ ಪಟ್ಟಣಗಳನ್ನೆಲ್ಲಾ ನಾಶ 
ಮಾಡಿ ಎಲ್ಲಾ ದಿಕ್ಕುಗಳಿಂದ ನುಗ್ಗಿ ನಿನ್ನ ಮೇಲೆ ಧಾಳಿ 
ಮಾಡಿರುತ್ತಾರೆ. ನೀನು ಬೇರೆಯವರ ವಶವಾಗಬೇಕೆಂಬ 
ದಾಗಿ ಹೀಗೆ ಮಾಡಿದರು. ಜನರು ನಿನ್ನ ವಿಷಯವಾಗಿ 
ಗುಜುಗುಜು ಮಾತನಾಡಿದರು.” 
“ಆದುದರಿಂದ ಇಸ್ರೇಲಿನ ಪರ್ವತಗಳೇ, ನನ್ನ ಒಡೆಯ 
ನಾದ ಯೆಹೋವನ ಮಾತುಗಳಿಗೆ ಕಿವಿಗೊಡಿರಿ! ನನ್ನ 
ಒಡೆಯನಾದ ಯೆಹೋವನು ಬೆಟ್ಟಗಳಿಗೂ 


ಯೆಹೆಜ್ಯೇಲ 36:5-23 


ಗುಡ್ಡಗಳಿಗೂ ತೊರೆಗಳಿಗೂ, ಕಣಿವೆಗಳಿಗೂ, ಪಾಳುಬಿದ್ದ 
ಸ್ಥಳಗಳಿಗೂ ಮತ್ತು ಅನ್ಯಜನರಿಂದ ಕೊಳ್ಳೆಹೊಡೆ 
ಯಲ್ಪಟ್ಟು ಅಪಹಾಸ್ಯಕ್ಕೆ ಒಳಗಾಗಿ ನಿರ್ಜನವಾಗಿರುವ 
ಪಟ್ಟಣಗಳಿಗೂ ಇಂತೆನ್ನುತ್ತಾನೆ: ಎದೋಮಿನ 
ಬಗ್ಗೆಯೂ ಉಳಿದ ಆ ವಿದೇಶಗಳ ಬಗ್ಗೆಯೂ ನಾನು 
ರೋಷದಿಂದ ಮಾತಾಡುತ್ತಿದ್ದೇನೆಂದು ಪ್ರಮಾಣ 
ಮಾಡುತ್ತೇನೆ. ಆ ಜನಾಂಗಗಳು ನನ್ನ ದೇಶವನ್ನು ತಮ್ಮ 
ಸ್ವಾಸ್ಥ್ಯವನ್ನಾಗಿ ಸಂತೋಷದಿಂದ ತೆಗೆದುಕೊಂಡರು. 
ಅವರು ಅದನ್ನು ವಶಪಡಿಸಿಕೊಂಡು ಸೂರೆ ಮಾಡಿದಾಗ 
ಮತ್ತು ನನ್ನ ಜನರಿಗೆ ಅವಮಾನ ಮಾಡಿದಾಗ ನನ್ನ 
ಜನರನ್ನು ಅವರು ಎಷ್ಟೊಂದು ದ್ವೇಷಿಸುತ್ತಾರೆಂದು 
ತೋರಿಸುತ್ತಾ ಉಲ್ಲಾಸಪಟ್ಟರು. "ಇಸ್ರೇಲ್‌ ದೇಶದ 
ವಿಷಯವಾಗಿ ಅವರಿಗೆ ಹೇಳು. ಪರ್ವತ, ಬೆಟ್ಟ, ತಗ್ಗು 
ಹೊಳೆಗಳಿಗೆ ಹೇಳು. ಒಡೆಯನಾದ ಯೆಹೋವನು 
ಇಂತೆನ್ನುತ್ತಾನೆ ಎಂದು ತಿಳಿಸು. "ನೀನು ಆ ದೇಶಗಳವರ 
ಅವಹೇಳನದ ಮಾತುಗಳನ್ನು ಕೇಳಬೇಕಾಯಿತಲ್ಲಾ 
ಎಂದು ನನ್ನ ಹೃದಯವು ಸಿಟ್ಟಿನಲ್ಲಿ ಕುದಿಯುತ್ತದೆ.''' 

ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 
“ನಿನ್ನ ಸುತ್ತಲೂ ಇರುವ ದೇಶಗಳು ನಿನ್ನ ವಿರುದ್ಧವಾಗಿ 
ಅವಮಾನಕರವಾದ ಮಾತುಗಳನ್ನು ಆಡಿದ್ದರಿಂದ ಅವು 
ಗಳನ್ನು ನಾನು ದಂಡಿಸುವುದಾಗಿ ಪರಲೋಕದ ಕಡೆಗೆ 
ನನ್ನ ಕೈಯೆತ್ತಿ ಪ್ರಮಾಣ ಮಾಡುತ್ತೇನೆ. 

8°" ಆದರೆ ಇಸ್ರೇಲಿನ ಪರ್ವತಗಳೇ, ನೀವು ಹೊಸ 
ಮರಗಳನ್ನು ಬೆಳೆಯಿಸಿ ನನ್ನ ಜನರಾದ ಇಸ್ರೇಲರಿಗೆ 
ಹಣ್ಣುಗಳನ್ನು ಒದಗಿಸುತ್ತೀರಿ. ೨ನಾನು ನಿನ್ನೊಂದಿಗಿದ್ದು 





1086 


ಕೆಟ್ಟ ಮಾತುಗಳನ್ನು ಆಡುತ್ತಾರೆ. ನೀನು ನಿನ್ನ ಜನರನ್ನು 
ನಾಶಮಾಡಿದಿ ಎಂದು ಹೇಳುತ್ತಾರೆ. ನಿನ್ನ ಮಕ್ಕಳನ್ನು 
ನೀನೇ ತೆಗೆದು ಹಾಕಿದಿ ಎಂದು ಹೇಳುತ್ತಾರೆ. ಆದರೆ 
ಇನ್ನು ಮುಂದೆ ನೀನು ಜನರನ್ನು ನಾಶಮಾಹುವದಿಲ್ಲ. 
ಅವರ ಮಕ್ಕಳನ್ನು ನೀನು ತೆಗೆದುಬಿಡುವದಿಲ್ಲ.'' ಇದು 
ಒಡೆಯನಾದ ಯೆಹೋವನ ನುಡಿ. ""ನಾನು ಆ 
ಜನಾಂಗಗಳು ಇನ್ನು ಮೇಲೆ ನಿನ್ನನ್ನು ತುಚ್ಛೇಕರಿಸಲು 
ಬಿಡುವದಿಲ್ಲ. ಅವರ ಮಾತುಗಳಿಂದ ಇನ್ನು ನೀನು ಬೇಸರ 
ಪಟ್ಟುಕೊಳ್ಳಲಾರೆ. ನಿನ್ನ ಜನರಿಂದ ಮಕ್ಕಳನ್ನು ಕಿತ್ತುಕೊಳ್ಳ 
ಲಾರೆ.'' ಇದು ನನ್ನ ಒಡೆಯನಾದ ಯೆಹೋವನ ನುಡಿ. 


ಯೆಹೋವನು ತನ್ನ ಪರಿಶುದ್ಧನಾಮವನ್ನು ಅಪಕೀರ್ತಿಗೆ 
ಒಳಪಡಿಸುವದಿಲ್ಲ 

16 ಯೆಹೋವನ ಸಂದೇಶ ನನಗೆ ಬಂದಿತು. ಆತನು 
ಹೇಳಿದ್ದೇನೆಂದರೆ, '?""ನರಪುತ್ರನೇ, ಇಸ್ರೇಲ್‌ 
ಜನಾಂಗವು ತನ್ನ ಸ್ವದೇಶದಲ್ಲಿ ವಾಸಿಸಿತು. ಆದರೆ ಅವರು 
ನಡೆಸಿದ ದುಷ್ಟತನದಿಂದ ದೇಶವನ್ನು ಮುಟ್ಟಾದ 
ಸ್ತ್ರೀಯಂತೆ ಅಶುದ್ಧಗೊಳಿಸಿದರು. 18 ದೇಶದಲ್ಲಿ ಜನ 
ರನ್ನು ಕೊಲೆಮಾಡಿ ಅವರ ರಕ್ತವನ್ನು ನೆಲದ ಮೇಲೆ 
ಸುರಿದರು. ತಮ್ಮ ವಿಗ್ರಹಗಳಿಂದ ದೇಶವನ್ನು ಹೊಲೆ 
ಮಾಡಿದರು. ಆದುದರಿಂದ ನಾನು ಎಷ್ಟು ಸಿಟ್ಟುಗೊಂಡಿ 
ದ್ದೇನೆ ಎಂಬುದನ್ನು ನಾನು ತೋರಿಸಿದೆನು. ದೇಶಾಂತ 
ರಕ್ಕೆ ಅವರನ್ನು ಚದರಿಸಿ, ಎಲ್ಲಾ ದೇಶಗಳಲ್ಲಿ ಅವರನ್ನು 
ಹರಡಿಸಿಬಿಟ್ಟೆನು. ಅವರು ಮಾಡಿದ ದುಷ್ಟತನಕ್ಕೆ ನಾನು 
ಶಿಕ್ಲಿಸಿದೆನು. ಆ ದೇಶಗಳಲ್ಲಿರುವಾಗಲೂ ಅವರು ನನ್ನ 





ಸಹಾಯಮಾಡುತ್ತೇನೆ. ಜನರು ನಿನ್ನ ನೆಲವನ್ನು 
ಉಳುವರು; ಬೀಜವನ್ನು ಬಿತ್ತುವರು. ನಿನ್ನಲ್ಲಿ ಅನೇಕಾ 
ನೇಕ ಮಂದಿ ವಾಸಿಸುವರು. ಇಡೀ ಇಸ್ರೇಲ್‌ ಜನಾಂಗ 
ದವರು ಅಲ್ಲಿ ವಾಸಮಾಡುವರು. ಪಟ್ಟಣಗಳು ಜನಭರಿತ 
ವಾಗುವವು. ಹಾಳಾದ ಸ್ಥಳಗಳೆಲ್ಲಾ ತಿರುಗಿ ಕಟ್ಟಲ್ಪಡು 
ವವು. ''ನಾನು ನಿನಗೆ ಅನೇಕ ಜನರನ್ನೂ ಪ್ರಾಣಿಗಳನ್ನೂ 
ಕೊಡುವೆನು. ಅವರು ವೃದ್ಧಿಯಾಗಿ ಹೆಚ್ಚು ಮಕ್ಕಳನ್ನು 
ಪಡೆಯುವರು. ಹಿಂದಿನ ಕಾಲದಲ್ಲಿ ನಿನ್ನ ದೇಶ ಜನ 
ಭರಿತವಾಗಿದ್ದಂತೆ ಈಗಲೂ ಆಗುವ ಹಾಗೆ ನಾನು 
ಜನರನ್ನು ತರಿಸುವೆನು. ನಿನ್ನ ದೇಶವು ಹಿಂದೆ ಇದ್ದುದ 
ಕ್ಕಿಂತಲೂ ಉತ್ತಮ ದೇಶವನ್ನಾಗಿ ಮಾಡುವೆನು. ಆಗ 
ನಾನು ಯೆಹೋವನೆಂದು ನೀನು ತಿಳಿದುಕೊಳ್ಳುವಿ. 
ಹೌದು, ನಾನು ಅನೇಕಾನೇಕ ಇಸ್ರೇಲ್‌ ಜನರನ್ನು ನಿನ್ನ 
ದೇಶಕ್ಕೆ ನಡೆಸುವೆನು. ನೀನು ಅವರ ಸೊತ್ತಾಗುವಿ. ಅವರ 
ಮಕ್ಕಳನ್ನು ನೀನು ತೆಗೆದುಹಾಕುವದಿಲ್ಲ.'' 

ನನ್ನ ಒಡೆಯನಾದ ಯೆಹೋವನು ಹೇಳಿದ ಮಾತು 
ಗಳಿವು, "ಇಸ್ರೇಲ್‌ ದೇಶವೇ, ಜನರು ನಿನ್ನ ವಿಷಯದಲ್ಲಿ 


ಹೆಸರಿಗೆ ಅಪಕೀರ್ತಿ ತಂದರು. ಹೇಗೆ? "ಇವರು 
ಯೆಹೋವನ ಜನರು. ಆತನು ಕೊಟ್ಟ ದೇಶವನ್ನು ಇವರು 
ತೊರೆದರು. ಆದುದರಿಂದ ಯೆಹೋವನಲ್ಲಿ ಏನೋ 
ದೋಷವಿರಬೇಕು' ಎಂದು ಆ ದೇಶದ ಜನರು 
ಅನ್ನುವಂತೆ ಮಾಡಿದರು. 

2!""ಇಸ್ರೇಲರು ತಾವು ಹೋದ ದೇಶಗಳಲ್ಲೆಲ್ಲಾ ನನ್ನ 
ಹೆಸರಿಗೆ ಅವಮಾನ ಮಾಡಿದರು. ಆದುದರಿಂದ 
ಇಸ್ರೇಲರಿಗೆ ಹೀಗೆ ಹೇಳು: ಇಸ್ರೇಲರೇ, ನೀವು ಹೋದ 
ಕಡೆಗಳಲ್ಲೆಲ್ಲಾ ನನ್ನ ಹೆಸರಿಗೆ ಅವಮಾನ ಮಾಡಿದ್ದೀರಿ. 
ಆದ್ದರಿಂದ ನನ್ನ ಹೆಸರನ್ನು ಕುರಿತಾಗಿ ದುಃಖಪಟ್ಟೆನು. 
ನನ್ನ ಹೆಸರು ಅತ್ಯಂತ ಪವಿತ್ರವಾದದ್ದು ಎಂದು ನಾನು 
ಅವರಿಗೆ ತೋರಿಸುವೆನು. ನನ್ನ ಪವಿತ್ರ ನಾಮವನ್ನು ಆ 
ದೇಶಗಳಲ್ಲಿ ಅವಮಾನಪಡಿಸಿದಿರಿ. ಆದರೆ ನಾನು ಪವಿತ್ರ 
ನೆಂದು ನಿಮಗೆ ತೋರಿಸುತ್ತೇನೆ. ನನ್ನ ನಾಮವನ್ನು 
ಗೌರವಿಸಲು ನಾನು ನಿಮಗೆ ಕಲಿಸುವೆನು. ಆಗ ಆ ದೇಶ 
ದವರಿಗೆ ನಾನು ಯೆಹೋವನು ಎಂದು ಗೊತ್ತಾಗು 
ವದು.'' ನನ್ನ ಒಡೆಯನಾದ ಯೆಹೋವನ ನುಡಿಗಳಿವು. 





1087 


ದೇವರು ಹೇಳಿದ್ದೇನೆಂದರೆ, ""ನಾನು ಆ ದೇಶಗ 
ಳಿಂದ ನಿಮ್ಮನ್ನು ತೆಗೆದು, ನಿಮ್ಮನ್ನು ಒಟ್ಟುಗೂಡಿಸಿ ನಿಮ್ಮ 
ಸ್ವದೇಶಕ್ಕೆ ತಿರುಗಿ ಬರಮಾಡುವೆನು. ಆಗ ನಾನು ಶುದ್ಧ 
ನೀರನ್ನು ನಿಮ್ಮ ಮೇಲೆ ಚಿಮುಕಿಸಿ ನಿಮ್ಮನ್ನು ಪರಿಶುದ್ಧರ 
ನ್ನಾಗಿ ಮಾಡುವೆನು. ಆ ವಿಗ್ರಹಗಳ ಹೊಲಸನ್ನು ನಿಮ್ಮಿಂದ 
ನಾನು ತೊಳೆದು ಹಾಕಿ ನಿಮ್ಮನ್ನು ಶು ದ್ದರನ್ನಾಗಿ 
ಮಾಡುವೆನು.'' 

ದೇವರು ಹೇಳಿದ್ದೇನೆಂದರೆ, ""ನಾನು ನಿಮ್ಮಲ್ಲಿ 
ಒಂದು ಹೊಸ ಆತ್ಮವನ್ನಿಟ್ಟು ನಿಮ್ಮ ಯೋಚನೆಯ ರೀತಿ 


ಯೆಹೆಜ್ಯೇಲ 36:24-37:6 


ತೋಟದಂತಿದೆ. ಪಟ್ಟಣಗಳು ನಾಶವಾಗಿದ್ದವು, ಬರಿದಾಗಿ 
ದ್ದವು. ಈಗಲಾದರೊ ಅವು ಸುರಕ್ಷಿತವಾಗಿದ್ದು ಜನಭರಿತ 
ವಾಗಿದೆ''' ಎಂದು ಜನರು ಅನ್ನುವರು. 

36ದೇವರು ಹೇಳುವದೇನೆಂದರೆ, " ಯೆಹೋವನಾದ 
ನಾನೇ ಹಾಳುಬಿದ್ದ ಆ ಕಟ್ಟಡಗಳನ್ನು ಮತ್ತೆ ಕಟ್ಟಿ ದನೆಂದೂ 
ಮತ್ತು ಬರಿದಾಗಿದ್ದ ಈ ದೇಶದಲ್ಲಿ ಬೆಳೆಯಿಸುವೆನೆಂದೂ 
ನಿನ್ನ ಸುತ್ತಲೂ ಇನ್ನೂ ಇರುವ ಜನಾಂಗಗಳು ತಿಳಿದು 
ಕೊಳ್ಳುವವು. ನಾನೇ ಯೆಹೋವನು. ಇವುಗಳನ್ನು ನಾನೇ 
ಹೇಳಿದ್ದೇನೆ ಮತ್ತು ನಾನೇ ಇವುಗಳನ್ನು ನೆರ 





ಯನ್ನು ಬದಲಾಯಿಸುವೆನು. ನಿಮ್ಮ ಕಲ್ಲಿನ ಹೃದಯವನ್ನು 
ತೆಗೆದುಬಿಟ್ಟು ಮೃದುವಾದ ಮಾನವ ಹೃದಯವನ್ನು 
ಕೊಡುವೆನು. ನಾನು ನನ್ನ ಆತ್ಮವನ್ನು ನಿಮ್ಮಲ್ಲಿರಿಸು 
ವೆನು. ನೀವು ನನ್ನ ಆಜ್ಞೆಗಳಿಗೆ ವಿಧೇಯರಾಗುವಷ್ಟು ನಿಮ್ಮ 
ಮನಸ್ಸನ್ನು ಬದಲಾಯಿಸುವೆನು. 28ಆಗ ನಾನು ನಿಮ್ಮ 
ಪೂರ್ಪಿಕರಿಗೆ ಕೊಟ್ಟ ದೇಶದಲ್ಲಿ ನೀವು ಬಾಳುವಿರಿ. 
ನೀವು ನನ್ನ ಜನರಾಗುವಿರಿ. ನಾನು ನಿಮ್ಮ 
ದೇವರಾಗಿರುವೆನು.'' 

ದೇವರು ಹೇಳಿದ್ದೇನೆಂದರೆ, "ಅದೇ ಸಮಯದಲ್ಲಿ 
ನೀನು ಅಶುದ್ಧನಾಗದ ಹಾಗೇ ನಾನು ನೋಡಿಕೊಳ್ಳು 
ವೆನು. ಬೀಜ ಬೆಳೆಯಲು ನಾನು ಆಜ್ಞಾಪಿಸುವೆನು. ನಿನಗೆ 
ಹಸಿವೆಯಾಗಲು ಬಿಡುವದಿಲ್ಲ. ನಿಮ್ಮ ಮರಗಳಿಂದ 
ಯಥೇಚ್ಛವಾಗಿ ಹಣ್ಣು ದೊರಕುವಂತೆ ಮಾಡುವೆನು. 
ಹೊಲಗಳು ಒಳ್ಳೆ ಬೆಳೆಗಳನ್ನು ಕೊಡುವಂತೆ ಮಾಡಿ 
ನೀನು ಅನ್ಯದೇಶದಲ್ಲಿ ಹಸಿವಿನಿಂದ ನರಳುವ ದಿವಸಗಳು 
ತಿರುಗಿ ಬಾರದಂತೆ ಮಾಡುವೆನು. 3'ನೀನು ಮಾಡಿದ 
ದುಷ್ಟತನವನ್ನು ನೀನು ಜ್ಞಾಪಿಸಿಕೊಳ್ಳುವಿ. ಅವುಗಳು 
ಒಳ್ಳೇದಲ್ಲ ಎಂಬುದನ್ನು ಅರಿತುಕೊಳ್ಳುವಿ. ಆಗ ನೀನು 
ಮಾಡಿದ ಪಾಪಕೃತ್ಯಗಳಿಗಾಗಿ ನಿನ್ನನ್ನೇ ನೀನು ಹೇಸುವಿ.'' 

32ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 
"ನೀನು ಇದನ್ನು ಜ್ಞಾಪಕದಲ್ಲಿಟ್ಟುಕೋ. ನಾನು ಈ 
ಕಾರ್ಯಗಳನ್ನು ನಿನಗಾಗಿ ಮಾಡದೆ ನನ್ನ ನಾಮದ 
ಘನತೆಗಾಗಿ ಮಾಡುತ್ತಿದ್ದೇನೆ. ಇಸ್ರೇಲ್‌ ಜನರೇ, ನಿಮ್ಮ 
ಜೀವಿತದ ಕುರಿತಾಗಿ ನೀವು ನಾಚಿಕೆಯಿಂದ ವ್ಯಸನ 
ಪಡುವವರಾಗಿರಬೇಕು.'' 

ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 
"ನಾನು ನಿನ್ನನ್ನು ನಿನ್ನ ಪಾಪಗಳಿಂದ ಶುದ್ಧೀಕರಿಸುವ 
ದಿನದಲ್ಲಿ ನಿಮ್ಮ ಪಟ್ಟಣಗಳನ್ನು ಪುನರ್‌ ಸ್ಥಾಪಿಸುವೆನು. 
ಮತ್ತು ಹಾಳುಬಿದ್ದ ಕಟ್ಟಡಗಳನ್ನು ಮತ್ತೆ ಕಟ್ಟುವೆನು. 
ಜನರು ಹೊಲದಲ್ಲಿ ತಿರುಗಿ ಕೆಲಸ ಮಾಡಲು ಪ್ರಾರಂಭಿ 
ಸುವರು. ದಾಟಿ ಹೋಗುವ ಜನರು ಇನ್ನು ಮೇಲೆ ಪಾಳು 
ಬಿದ್ದ ಕುರುಹುಗಳನ್ನು ಕಾಣರು. 3" ಹಿಂದಿನ ಕಾಲದಲ್ಲಿ 
ದೇಶವು ಹಾಳಾಗಿ ಹೋಗಿತ್ತು ಈಗ ಇದು ಏದೆನ್‌ 


ವೇರಿಸುವೆನು.'' 

*'ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ: 
""ಇಸ್ರೇಲ್‌ ಜನರು ನನ್ನ ಬಳಿಗೆ ಬಂದು ಹೀಗೆ ಮಾಡ 
ಬೇಕೆಂದು ನನ್ನನ್ನು ಕೇಳಿಕೊಳ್ಳಲು ಅವಕಾಶ ಕೊಡು 
ವೆನು. ನಾನು ಅವರನ್ನು ಅಭಿವೃದ್ದಿಪಡಿಸಿ ಅವರ ಸಂಖ್ಯೆ 
ಯನ್ನು ಕುರಿಹಿಂಡಿನೋಪಾದಿಯಲ್ಲಿ ಹೆಚ್ಚಿಸುವೆನು. 
ಹಬ್ಬದ ದಿವಸಗಳಲ್ಲಿ ಜಿರುಸಲೇಮ್‌ ಪರಿಶುದ್ಧ ಮಾಡ 
ಲ್ಪಟ್ಟ ಮಂದೆಗಳಿಂದ ತುಂಬಿ ಹೋಗುವಂತೆ ಜನರು 
ಹಾಳುಬಿದ್ದಿದ್ದ ನಗರ ಪಟ್ಟಣಗಳಲ್ಲಿ ತುಂಬಿಕೊಳ್ಳುವರು. 
ಆಗ ನಾನೇ ದೇವರಾದ ಯೆಹೋವನು ಎಂದು ಅವರು 
ತಿಳಿದುಕೊಳ್ಳುವರು.'' 


ಒಣಗಿದ ಎಲುಬುಗಳ ದರ್ಶನ 
7 ಯೆಹೋವನ ಶಕ್ತಿಯು ನನ್ನ ಮೇಲೆ ಬಂದಿತು. 
ಯೆಹೋವನ ಆತ್ಮವು ನನ್ನನ್ನು ನಗರ 

ದೊಳಗಿಂದ ತೆಗೆದು ತಗ್ಗಿಗೆ ಕೊಂಡೊಯ್ದನು. ಆ ಬಯ 
ಲಿನ ತುಂಬಾ ಒಣಗಿದ ಎಲುಬುಗಳು ತುಂಬಿದ್ದವು. ಆ 
ಬಯಲಿನ ನೆಲದ ಮೇಲೆ ಅನೇಕಾನೇಕ ಒಣ ಎಲುಬು 
ಗಳು ಬಿದ್ದುಕೊಂಡಿದ್ದವು. ಯೆಹೋವನು ನನ್ನನ್ನು ಆ 
ಎಲುಬುಗಳ ನಡುವೆ ನಡೆಯುವಂತೆ ಮಾಡಿದನು. ಆ 
ಎಲುಬುಗಳು ತೀರಾ ಒಣಗಿಹೋಗಿದ್ದವು. 

3ಆಗ ನನ್ನ ಒಡೆಯನಾದ ಯೆಹೋವನು ನನ್ನೊಡನೆ 
ಹೀಗೆ ಹೇಳಿದನು, ""ನರಪುತ್ರನೇ, ಈ ಎಲುಬುಗಳಿಗೆ 
ತಿರುಗಿ ಜೀವ ಬಂದೀತೋ?'' 

ಅದಕ್ಕೆ ನಾನು, "ನನ್ನ ಒಡೆಯನಾದ ಯೆಹೋವನೇ, 
ನೀನೇ ಬಲ್ಲೆ. ಈ ಪ್ರಶ್ನೆಗೆ ಉತ್ತರ ನಿನಗೇ ಗೊತ್ತಿದೆ.'' 

ಆಗ ಯೆಹೋವನು, ""ನನ್ನ ಪರವಾಗಿ ಆ ಎಲುಬುಗ 
ಳೊಂದಿಗೆ ಮಾತನಾಡು. ಅವುಗಳಿಗೆ ಹೀಗೆ ಹೇಳು: 
"ಒಣಗಿದ ಎಲುಬುಗಳೇ, ಯೆಹೋವನ ಮಾತನ್ನು 
ಕೇಳಿರಿ. *ನನ್ನ ಒಡೆಯನಾದ ಯೆಹೋವನು ಹೀಗೆ ಹೇಳಿ 
ದ್ದಾನೆ, "ನಾನು ನಿಮಗೆ ಉಸಿರನ್ನು* ಬರುವಂತೆ ಮಾಡು 
ವೆನು. ಆಗ ನೀವು ಜೀವಂತರಾಗುವಿರಿ. 5ನಾನು ನಿಮ್ಮಲ್ಲಿ 








ಉಸಿರು ಅಥವಾ ಆತ್ಮ. 


ಯೆಹೆಜ್ಯೇಲ 37:7-25 


ಸ್ನಾಯುಗಳನ್ನೂ ನರಗಳನ್ನೂ ಬರಮಾಡುವೆನು. 
ಆಮೇಲೆ ನಿಮ್ಮನ್ನು ಚರ್ಮದಿಂದ ಹೊದಿಸುವೆನು. 
ಆಮೇಲೆ ನಿಮ್ಮಲ್ಲಿ ಶ್ವಾಸವನ್ನಿಟ್ಟು ನಿಮಗೆ ಜೀವ 
ಬರುವಂತೆ ಮಾಡುವೆನು. ಆಗ ನಾನು ಒಡೆಯನಾದ 
ಯೆಹೋವನು ಎಂದು ನೀವು ತಿಳಿದುಕೊಳ್ಳುವಿರಿ.''' 

ನಾನು ಎಲುಬುಗಳೊಂದಿಗೆ ಕರ್ತನ ಪರವಾಗಿ ಮಾತ 
ನಾಡಿದೆನು. ನಾನು ಮಾತನಾಡುತ್ತಾ ಇರುವಾಗಲೇ 
ಒಂದು ದೊಡ್ಡ ಶಬ್ದವನ್ನು ಕೇಳಿದೆನು. ಎಲುಬುಗಳು 
ಅಲ್ಲಾಹತೊಡಗಿದವು, ಮತ್ತು ಒಂದಕ್ಕೊಂದು ಜೋಡಿಸ 
ಲ್ಪಟ್ಟವು. *ನನ್ನ ಕಣ್ಣೆದುರಿನಲ್ಲೇ ಅವುಗಳಿಗೆ ಸ್ನಾಯು 
ಗಳು, ನರಗಳು ಬಂದವು. ಮತ್ತು ಚರ್ಮವು ಅವುಗಳನ್ನು 
ಮುಚ್ಚಿತು. ಆದರೆ ಆ ಶರೀರ ಚಲಿಸಲಿಲ್ಲ. ಯಾಕೆಂದರೆ 
ಅದರಲ್ಲಿ ಶ್ವಾಸವಿರಲಿಲ್ಲ. 

ಆಗ ನನ್ನ ಒಡೆಯನಾದ ಯೆಹೋವನು ಹೇಳಿದ್ದೇ 
ನೆಂದರೆ, ""ನನ್ನ ಪರವಾಗಿ ಗಾಳಿಯೊಂದಿಗೆ ಮಾತನಾಡು. 
ನರಪುತ್ರನೇ, ಗಾಳಿಯೊಂದಿಗೆ ಮಾತನಾಡು. ಒಡೆಯ 
ನಾದ ಯೆಹೋವನು ಹೀಗೆ ಹೇಳುತ್ತಾನೆ, "ಗಾಳಿಯೇ 
ಎಲ್ಲಾ ದಿಕ್ಕುಗಳಿಂದ ಬಂದು ಈ ಸತ್ತ ಶರೀರಗಳ ಮೇಲೆ 
ಊದು. ಅವರ ಮೇಲೆ ಗಾಳಿ ಊದು. ಆಗ ಅವುಗಳಿಗೆ 
ಜೀವ ಬರುವದು.''' 

10ನಾನು ಯೆಹೋವನ ಪರವಾಗಿ ಗಾಳಿಗೆ ಆತನು ಹೇಳಿ 
ದಂತೆಯೇ ಹೇಳಿದೆನು. ಆಗ ನಿರ್ಜೀವ ದೇಹಗಳೊಳಗೆ 
ಶ್ವಾಸವು ಹೊಕ್ಕಿತು. ಅವುಗಳಿಗೆ ಜೀವಬಂದು ನಿಂತು 
ಕೊಂಡುವು. ಅಲ್ಲಿ ಅನೇಕ ಜನರಿದ್ದರು. ಒಂದು ದೊಡ್ಡ 
ಸೈನ್ಯದ ತರಹ ಜನ ಸಮೂಹವು ಅಲ್ಲಿತ್ತು 

!!ಆಗ ಒಡೆಯನಾದ ಯೆಹೋವನು ನನಗೆ ಹೇಳಿದ್ದೇ 
ನೆಂದರೆ, ""ನರಪುತ್ರನೇ, ಈ ಎಲುಬುಗಳು ಇಸ್ರೇಲ್‌ 
ಜನಾಂಗ. "ನಮ್ಮ ಎಲುಬುಗಳು ಒಣಗಿ ಹೋಗಿವೆ. ನಮ್ಮ 
ನಿರೀಕ್ಷೆಯು ಮುಗಿದು ಹೋಯಿತು. ನಾವು ಸಂಪೂರ್ಣ 
ವಾಗಿ ನಾಶವಾಗಿ ಹೋಗಿದ್ದೇವೆ'ಎಂದು ಇಸ್ರೇಲರು 
ಹೇಳುತ್ತಾರೆ. ಔಆದುದರಿಂದ ನನ್ನ ಪರವಾಗಿ ಅವ 
ರೊಂದಿಗೆ ಮಾತನಾಡು. ಒಡೆಯನಾದ ಯೆಹೋವನು 
ಹೀಗೆ ಹೇಳುತ್ತಾನೆಂದು ಹೇಳು: "ನನ್ನ ಜನರೇ, ನಾನು 
ನಿಮ್ಮ ಸಮಾಧಿಗಳನ್ನು ತೆರೆದು ನಿಮ್ಮನ್ನು ಹೊರತಂದು 
ನಿಮ್ಮ ಸ್ವದೇಶವಾದ ಇಸ್ರೇಲಿಗೆ ನಿಮ್ಮನ್ನು ಬರಮಾಹು 
ವೆನು. ನನ್ನ ಜನರೇ, ನಿಮ್ಮನ್ನು ಸಮಾಧಿಯೊಳಗಿಂದ 
ಎಬ್ಬಿಸಿ ತರುವೆನು. ಆಗ ನಾನೇ ಯೆಹೋವನೆಂದು ನೀವು 
ತಿಳಿಯುವಿರಿ. 

14"""ನಾನು ನನ್ನ ಆತ್ಮವನ್ನು ನಿಮ್ಮಲ್ಲಿ ಇಡುವೆನು, ಆಗ 
ನೀವು ತಿರುಗಿ ಜೀವ ಹೊಂದುವಿರಿ. ಅನಂತರ ನಿಮ್ಮನ್ನು 
ನಿಮ್ಮ ಸ್ವದೇಶಕ್ಕೆ ಬರಮಾಡುವೆನು. ಆಗ ನಾನೇ 
ಯೆಹೋವನೆಂದು ನೀವು ತಿಳಿಯುವಿರಿ. ನಾನು 


1088 


ಹೇಳಿದ್ದೆಲ್ಲ ಸಂಭವಿಸುತ್ತದೆ ಎಂದು ಆಗ ನಿಮಗೆ ತಿಳಿದು 
ಬರುವದು.'''ಇದು ಯೆಹೋವನ ನುಡಿ. 


ಯೆಹೂದ ಮತ್ತು ಇಸ್ರೇಲ್‌ ಒಂದಾಗುವದು 

15 ಯೆಹೋವನ ಸಂದೇಶ ನನಗೆ ತಿರುಗಿ ಬಂತು. 
ಆತನು ಹೇಳಿದ್ದೇನೆಂದರೆ, !"""ನರಪುತ್ರನೇ, ಒಂದು 
ದಂಡವನ್ನು ತೆಗೆದುಕೊಂಡು ಅದರ ಮೇಲೆ, "ಈ ದಂಡವು 
ಯೆಹೂದಕ್ಕೂ ಅದರ ಸ್ನೇಹಿತರಾದ ಇಸ್ರೇಲರಿಗೂ 
ಸೇರಿದ್ದು' ಎಂದು ಬರೆ. ಆ ಮೇಲೆ ಇನ್ನೊಂದು ದಂಡ 
ವನ್ನು ತೆಗೆದುಕೊಂಡು ಅದರ ಮೇಲೆ " ಎಫ್ರಾಯಿಮನ 
ಈ ದಂಡವು ಯೋಸೇಫನಿಗೂ ಅವನ ಸ್ನೇಹಿತರಾದ 
ಇಸ್ರೇಲರಿಗೂ ಸೇರಿದ್ದು' ಎಂದು ಬರೆ. ''ಆ ಮೇಲೆ ಆ 
ಎರಹೂ ದಂಹಗಳನ್ನು ನಿನ್ನ ಕೈಯಲ್ಲಿ ಕೂಡಿಸು. ಅದು 
ಒಂದೇ ದಂಡವಾಗುವದು. 

ನಿನ್ನ ಜನರು ಅದು ಏನು ಎಂದು ವಿವರಿಸಲು ಹೇಳು 
ವರು. ಅವರಿಗೆ ಹೀಗೆ ಹೇಳು: ಒಡೆಯನಾದ 
ಯೆಹೋವನು ಹೇಳುವದೇನೆಂದರೆ, "ನಾನು ಯೋಸೇ 
ಫನ ದಂಡವನ್ನು ಎಫ್ರಾ,ಯೀಮ್‌ ಮತ್ತು ಅವನ ಸ್ನೇಹಿತ 
ರಾದ ಇಸ್ರೇಲರ ಕೈಯಿಂದ ತೆಗೆದುಕೊಂಡು ಅದನ್ನು 
ಯೆಹೂದದ ದಂಡದೊಂದಿಗೆ ಇಡುವೆನು. ಅದು ಒಂದೇ 
ದಂಡವಾಗುವದು. ಅದು ನನ್ನ ಕೈಯಲ್ಲಿ ಒಂದೇ ದಂಡ 
ವಾಗುವದು.' 

20"" ಆ ದಂಡಗಳನ್ನು ಕೈಯಲ್ಲಿ ಹಿಡಿದುಕೊಂಡು 
ನಿನ್ನೆದುರಿಗೆ ಚಾಚು. ನೀನು ಅದರ ಮೇಲೆ ಹೆಸರು 
ಬರೆದಿದ್ದೀ. 3! ಯೆಹೋವನು ಹೀಗೆ ಹೇಳುತ್ತಾನೆ ಎಂದು 
ಆ ಜನರಿಗೆ ಹೇಳು. "ನಾನು ಇಸ್ರೇಲ್‌ ಜನರನ್ನು ಅವರು 
ಚದರಿದ ದೇಶಗಳಿಂದಲೂ ಸುತ್ತಲಿರುವ ದೇಶಗ 
ಳಿಂದಲೂ ಅವರನ್ನು ಒಟ್ಟುಗೂಡಿಸಿ ಅವರ ಸ್ವದೇಶಕ್ಕೆ 
ತರುವೆನು. ಇಸ್ರೇಲಿನ ಪರ್ವತ ರಾಜ್ಯದಲ್ಲಿ ಅವರನ್ನು 
ಒಂದು ಜನಾಂಗವನ್ನಾಗಿ ಮಾಡುವೆನು. ಅವರೆಲ್ಲರಿಗೂ 
ಒಬ್ಬನೇ ರಾಜನಿರುವನು. ಅವರು ಇನ್ನು ಮುಂದೆ ಎರಡು 
ರಾಜ್ಯಗಳಾಗುವದಿಲ್ಲ. ಚಿಅವರು ಇನ್ನು ಮೇಲೆ 
ವಿಗ್ರಹಗಳಿಂದ ತಮ್ಮನ್ನು ಹೊಲೆ ಮಾಡಿಕೊಳ್ಳುವದಿಲ್ಲ. 
ಅವರು ಪಾಪಮಾಡಿ ಸಿಕ್ಕಿಬಿದ್ದ ದೇವದ್ರೋಹದಿಂದೆಲ್ಲಾ 
ನಾನು ಅವರನ್ನು ಉದ್ದರಿಸುವೆನು. ನಾನು ಅವರನ್ನು 
ತೊಳೆದು ಶುದ್ಧ ಮಾಡುವೆನು. ಅವರು ನನ್ನ ಜನರಾಗಿರು 
ವರು. ನಾನು ಅವರ ದೇವರಾಗಿರುವೆನು. 

3" ನನ್ನ ಸೇವಕನಾದ ದಾವೀದನು ಅವರ ರಾಜನಾಗು 
ವನು. ಅವರೆಲ್ಲರಿಗೆ ಒಬ್ಬನೇ ಕುರುಬನಿರುವನು. ನಾನು 
ಹೇಳಿದ ಮಾತುಗಳಿಗೆ ಅವರು ವಿಧೇಯರಾಗುವರು; ನನ್ನ 
ಕಟ್ಟಳೆ ನಿಯಮಗಳಲ್ಲಿ ಅವರು ಬಾಳುವರು. ನಾನು 
ನನ್ನ ಸೇವಕನಾದ ಯಾಕೋಬನಿಗೆ ಕೊಟ್ಟಿರುವ 








1089 


ದೇಶದಲ್ಲಿ ಅವರು ವಾಸಿಸುವರು. ನಿಮ್ಮ ಪೂರ್ವಿಕರು ಆ 
ಪ್ರಾಂತ್ಯದಲ್ಲಿ ವಾಸವಾಗಿದ್ದರು. ನನ್ನ ಜನರು ಅಲ್ಲಿಯೇ 
ವಾಸಮಾಡುವರು. ಅವರೂ, ಅವರ ಮಕ್ಕಳೂ, ಮೊಮ್ಮ 
ಕ್ಕಳೂ ಅಲ್ಲಿ ನಿತ್ಯಕಾಲಕ್ಕೂ ಜೀವಿಸುವರು. ನನ್ನ ಸೇವಕ 
ನಾದ ದಾವೀದನು ಅವರ ನಿತ್ಯಕಾಲದ ರಾಜನು. 35ನಾನು 
ಸಮಾಧಾನದ ಒಡಂಬಡಿಕೆಯನ್ನು ಅವರ ಜೊತೆ 
ಮಾಡುವೆನು. ಇದು ನಿರಂತರದ ಒಹಂಬಡಿಕೆಯಾಗಿರು 
ವದು. ನಾನು ಅವರ ಸ್ವದೇಶವನ್ನು ಹಿಂತಿರುಗಿಸಿ ಕೊಡು 
ವೆನು. ಅವರನ್ನು ಅಭಿವೃದ್ದಿಪಡಿಸಿ ಹೆಚ್ಚಿಸುವೆನು, ಮತ್ತು 
ಅವರ ಮಧ್ಯೆ ನನ್ನ ಪವಿತ್ರ ಸ್ಥಳವನ್ನು ಇರಿಸುವೆನು. ಇದು 
ನಿರಂತರವಾದ ಒಡಂಬಡಿಕೆ. ನನ್ನ ಪವಿತ್ರ ಗುಡಾರ 
ಅವರೊಂದಿಗಿರುವದು. ಹೌದು, ಅವರು ನನ್ನ ಜನ 
ರಾಗಿರುವರು. ನಾನು ಅವರ ದೇವರಾಗಿರುವೆನು. 
ತರ ದೇಶಗಳವರು ನಾನು ಯೆಹೋವನೆಂದು ತಿಳಿ 
ಯುವರು. ಇಸ್ರೇಲರು ನನ್ನ ವಿಶೇಷ ಜನರೆಂದು ಅವರಿಗೆ 
ತಿಳಿದುಬರುವದು. ಯಾಕೆಂದರೆ ಅವರ ಮಧ್ಯೆ ನನ್ನ 
ಪರಿಶುದ್ಧ ಸ್ಥಾನವನ್ನು ನಿರಂತರಕ್ಕೂ ಇರಿಸುವೆನು.'' 


ಗೋಗಿನ ವಿಷಯವಾದ ದೈವೋಕ್ತಿ 

ಯೆಹೋವನ ಸಂದೇಶ ನನಗೆ ಬಂದಿತು. 
38 ಆತನು ಹೇಳಿದ್ದೇನೆಂದರೆ, *""ನರಪುತ್ರನೇ, 
ಮಾಗೋಗ್‌ ದೇಶದಲ್ಲಿರುವ ಗೋಗಿನ ಕಡೆಗೆ ಮುಖ 
ಮಾಡು. ಅವನು ಮೆಷೆಕ್‌ ಮತ್ತು ತೂಬಲ್‌ ದೇಶಗಳ 
ಪ್ರಾಮುಖ್ಯ ನಾಯಕನು. ಅವನಿಗೆ ವಿರುದ್ಧವಾಗಿ ನನ 
ಗೋಸ್ಕರ ಪ್ರವಾದಿಸು. *ಅವನಿಗೆ ಒಡೆಯನಾದ 
ಯೆಹೋವನು ಇಂತೆನ್ನುತ್ತಾನೆ ಎಂದು ಹೇಳು. 
"ಗೋಗನೇ, ನೀನು ಮೆಷೆಕ್‌ ಮತ್ತು ತೂಬಲ್‌ ದೇಶದ 
ಅತ್ಯಂತ ಪ್ರಭಾವಿ ನಾಯಕನಾಗಿರುತ್ತೀ. “ನಾನು ನಿನ್ನ 
ದವಡೆಗೆ ಕೊಕ್ಕೆ ಹಾಕಿ ನಿನ್ನನ್ನು ಸೆರೆಹಿಡಿದುಕೊಂಡು 
ಬರುವೆನು. ನಿನ್ನೆಲ್ಲಾ ಭೂ ಸೈನಿಕರನ್ನೂ ನಿನ್ನೆಲ್ಲಾ ಕುದುರೆ 
ಗಳನ್ನೂ ನಿನ್ನೆಲ್ಲಾ ರಾಹುತರನ್ನೂ ಬಂಧಿಸಿ ತರುವೆನು. 
ನಿನ್ನ ಸೈನಿಕರು ಸಮವಸ್ತ್ರಧಾರಿಗಳಾಗಿ ಖೇಹ್ಯಶಿರಸ್ತ್ವಾಣ 
ಗಳನ್ನು ತೊಟ್ಟು ಕೊಂಡಿರುವಾಗಲೇ ಅವರನ್ನು ಬಂಧಿಸಿ 
ತರುವೆನು. "ಪರ್ಶಿಯ, ಇಧಿಯೋಪ್ಯ, ಮತ್ತು ಪೂಟ್‌ 
ದೇಶಗಳ ಸೈನಿಕರು ಆ ಸೈನ್ಯದಲ್ಲಿರುವರು. ಅವರೆಲ್ಲರೂ 
ತಮ್ಮ ಆಯುಧಗಳನ್ನು ತೊಟ್ಟುಕೊಂಡಿರುವರು. "ಅಲ್ಲಿ 
ಗೋಮೆರ್ಯ ರಾಜ್ಯವು ತನ್ನ ಎಲ್ಲಾ ಸಿಪಾಯಿಗಳೊಂದಿಗೆ 
ಇರುವುದು. ಬಹುದೂರದ ಉತ್ತರ ದಿಕ್ಕಿನಲ್ಲಿರುವ 
ತೋಗರ್ಮ ರಾಜ್ಯವೂ ಇದರಲ್ಲಿ ಸೇರಿರುವದು. ಈ 

ಕೈದಿಗಳ ಸಾಲಿನಲ್ಲಿ ಅನೇಕಾನೇಕ ಮಂದಿ ಇರುವರು. 
“ಸಿದ್ಧರಾಗಿರಿ! ನಿಮ್ಮೊಂದಿಗೆ ಸೇರಿರುವ ಸೈನ್ಯ 
ದೊಂದಿಗೆ ಸಿದ್ಧರಾಗಿರಿ. ನೀವು ಎಚ್ಚರವಾಗಿದ್ದು ಸಿದ್ದ 


ಯೆಹೆಜ್ಯೇಲ 37:26-38:15 


ರಾಗಿರಬೇಕು. ಬಹು ಕಾಲದ ನಂತರ, ನಿಮ್ಮನ್ನು ಕೆಲಸಕ್ಕೆ 
ತೆಗೆದುಕೊಳ್ಳಲಾಗುವುದು. ಆನಂತರದ ವರ್ಷಗಳಲ್ಲಿ, 
ನೀವು ಯುದ್ಧದಿಂದ ಗುಣಹೊಂದಿರುವ ದೇಶಕ್ಕೆ ಬರು 
ವಿರಿ. ಆ ದೇಶದಲ್ಲಿರುವ ಜನರು ತಾವು ಕಳುಹಿಸಲ್ಪಟ್ಟಿದ್ದ 
ಅನೇಕ ದೇಶಗಳಿಂದ ಹಿಂತಿರುಗಿ ಬಂದು ಒಟ್ಟಾಗಿ ಸೇರಿದ 
ವರಾಗಿದ್ದಾರೆ. ಅವರು ಇಸ್ರೇಲಿನ ಪರ್ವತಗಳಿಗೆ ಮತ್ತೆ 
ಬರಮಾಡಲ್ಪಟ್ಟವರಾಗಿದ್ದಾರೆ. ಹಿಂದಿನ ಕಾಲದಲ್ಲಿ 
ಅನೇಕ ಸಲ ಈ ಪರ್ವತಗಳು ಹಾಳು ಮಾಡಲ್ಪಟ್ಟಿದ್ದರೂ 
ಸಹ ಈಗ ಜನರನ್ನು ಮತ್ತೆ ಕರೆದುಕೊಂಡು ಬರಲಾಗಿದೆ 
ಮತ್ತು ಅವರೆಲ್ಲರೂ ಅಲ್ಲಿ ಸುರಕ್ಷಿತವಾಗಿ ನೆಲೆಸುವರು. 
*ಆದರೆ ನೀನು ಮತ್ತು ಬೇರೆ ದೇಶಗಳ ಸೈನಿಕರು ಅವ 
ರೊಂದಿಗೆ ಯುದ್ಧ ಮಾಡಲು ಬಿರುಗಾಳಿಯಂತೆಯೂ 
ಕಾರ್ಮುಗಿಲಿನಂತೆಯೂ ಬರುವಿರಿ'' 

'?ನನ್ನ ಒಡೆಯನಾದ ಯೆಹೋವನು ಇಂತೆನ್ನುತ್ತಾನೆ, 
""ಆ ಸಮಯದಲ್ಲಿ ನಿನ್ನ ತಲೆಗೆ ಒಂದು ಆಲೋಚನೆಯು 
ಹೊಳೆಯುವುದು. ನೀನು ಒಂದು ದುಷ್ಟ ಯೋಜನೆ 
ಯನ್ನು ಮಾಡುವಿರಿ. !!"ನಾನು ಹೋಗಿ ಇಸ್ರೇಲಿನಲ್ಲಿ 
ರುವ ಗೋಡೆಯಿಲ್ಲದ ನಗರಗಳನ್ನು ವಶಮಾಡಿಕೊಳ್ಳು 
ತ್ತೇನೆ; ಅವರು ಶಾಂತಿಯಿಂದ ನೆಲೆಸಿರುತ್ತಾರೆ; ತಾವು 
ಸುರಕ್ಷಿತರಾಗಿದ್ದೇವೆ ಎಂದು ಕೊಂಡಿದ್ದಾರೆ. ಆದರೆ 
ಅವರನ್ನು ರಕ್ಷಿಸಲು ಅವರ ಪಟ್ಟಣಗಳಿಗೆ ಕೋಟೆಗಳೇ 
ಇಲ್ಲ. ಅವರ ಹೆಬ್ಬಾಗಿಲಿಗೆ ಚಿಲಕವಿಲ್ಲ. ಅವರಿಗೆ ಬಾಗಿಲು 
ಸಹ ಇಲ್ಲ. ನಾನು ಅವರನ್ನು ಸೋಲಿಸಿ ಅವರ ಬಳಿ 
ಯಲ್ಲಿರುವ ಎಲ್ಲಾ ಬೆಲೆಬಾಳುವ ವಸ್ತುಗಳನ್ನು ದೋಚಿ 
ಕೊಳ್ಳುವೆನು. ಹಿಂದೆ ನಾಶವಾಗಿದ್ದು ಈಗ ಜನಭರಿತವಾಗಿ 
ರುವ ಆ ನಗರಗಳ ಮೇಲೆ ಯುದ್ಧ ಮಾಡುವೆನು. ಈಗ 
ಆ ಜನರಿಗೆ ದನಕರುಗಳೂ ಸ್ವತ್ತುಗಳೂ ಇವೆ. ಅವರು 
ಲೋಕದ ನಟ್ಟನಡುವೆ ವಾಸಿಸುತ್ತಿದ್ದಾರೆ. ಬಲಾಢ್ಯ ದೇಶ 
ಗಳು ಬೇರೆ ಬಲಾಢ್ಯ ದೇಶಗಳೊಂದಿಗೆ ಸಂಪರ್ಕಿಸಲು 
ಇವರ ಮೂಲಕ ಹೋಗಲೇಬೇಕು' ಎಂದು ನೀನು ಹೇಳಿ 
ಕೊಳ್ಳುತ್ತಿರುವೆ. 

!3""ಶೈಬ, ದೆದಾನ್‌ ಮತ್ತು ತಾರ್ಷೀಷಿನ ವ್ಯಾಪಾರಿಗಳು 
ನಿನ್ನನ್ನು ನೋಡಿ,"ನೀನು ಸೂರೆಮಾಡಲು ಬಂದಿರು 
ವಿಯಾ? ಬೆಳ್ಳಿ ಬಂಗಾರಗಳನ್ನು ಪಶುಗಳನ್ನೂ ಬೆಲೆ 
ಬಾಳುವ ವಸ್ತುಗಳನ್ನೂ ಕೊಳ್ಳಿಹೊಡೆಯಲು ನಿನ್ನ ಸೈನ್ಯ 
ಸಮೇತವಾಗಿ ಬಂದಿರುವೆಯಾ?''' ಎಂದು 
ವಿಚಾರಿಸುವರು. 

“ದೇವರು ಹೇಳಿದ್ದೇನೆಂದರೆ, "'ನರಪುತ್ರನೇ, ನನ್ನ 
ಪರವಾಗಿ ಗೋಗನಿಗೆ ಹೇಳು, ನನ್ನ ಒಡೆಯನಾಗಿರುವ 
ಯೆಹೋವನು ಇಂತೆನ್ನುತ್ತಾನೆ: "ನನ್ನ ಜನರು ಸಮಾಧಾನ 
ದಿಂದಲೂ ಶಾಂತಿಯಿಂದಲೂ ಜೇವಿಸುತ್ತಿರುವಾಗ ನೀನು 
ಅವರನ್ನು ವಶಮಾಹಲು ಬಂದಿರುವಿ. "ಬಹು ದೂರದ 


ಯೆಹೆಜ್ಯೇಲ 38:16-39:9 


ಉತ್ತರದಿಕ್ಕಿನಲ್ಲಿರುವ ನಿನ್ನ ಸ್ಥಳದಿಂದ ಬರುವಿ. ನೀನು 
ಬಹಳ ಜನರನ್ನು ನಿನ್ನ ಸಂಗಡ ಕರೆತರುವಿ. ಅವರೆಲ್ಲಾ 
ಕುದುರೆಗಳ ಮೇಲೆ ಬರುವರು. ನೀವು ಅತಿ ದೊಡ್ಡ ಮತ್ತು 
ಬಲಾಢ್ಯ ಸೈನ್ಯವಾಗಿರುವಿರಿ. '6ನನ್ನ ಜನರಾದ 
ಇಸ್ರೇಲಿನವರೊಂದಿಗೆ ಯುದ್ಧಕ್ಕೆ ಬರುವಿರಿ. ನೀವು ಕರೀ 
ಮೋಡದಂತೆ ದೇಶವನ್ನು ಕವಿಯುಪಿರಿ. ಆ ಸಮಯ 
ಬಂದಾಗ ನನ್ನ ದೇಶಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಲು 
ನಿಮ್ಮನ್ನು ತರಿಸುವೆನು. ಆಗ ಗೋಗ್‌ ಮತ್ತು ಅತನೊಂದಿ 
ಗಿರುವ ರಾಜ್ಯಗಳು ನಾನು ಎಷ್ಟು ಸಾಮರ್ಥ್ಯಶಾಲಿ ಎಂದು 
ತಿಳಿದುಕೊಳ್ಳುವರು. ಅವರು ನನ್ನನ್ನು ಗೌರವಿಸಲು ಕಲಿ 
ಯುವರು.ನಾನು ಪವಿತ್ರನು ಎಂದು ತಿಳಿಯುವರು. 
ನಾನು ನಿನಗೇನು ಮಾಹಬೇಕಿದ್ದೇನೆಂದು ಅವರು ಕಾದು 
ನೋಡುವರು.''' 

!'ಇದು ನನ್ನ ಒಡೆಯನಾದ ಯೆಹೋವನ ನುಡಿ, "ಆಗ 
ನಾನು ನಿನ್ನ ವಿಷಯದಲ್ಲಿ ಹೇಳಿದ್ದು ಜನರ ಜ್ಞಾಪಕಕ್ಕೆ 
ಬರುವದು. ನಾನು ಇದನ್ನು ನನ್ನ ಸೇವಕರಾದ 
ಪ್ರವಾದಿಗಳಿಗೆ ತಿಳಿಸಿರುತ್ತೇನೆ ಎಂದು ಅರಿಯುವರು. 
ಹಿಂದಿನ ಕಾಲದಲ್ಲಿ ಇಸ್ರೇಲ್‌ ಪ್ರವಾದಿಗಳು ನನ್ನ ಪರ 
ವಾಗಿ ಮಾತನಾಡಿ ನೀವು ಅವರ ವಿರುದ್ಧವಾಗಿ ಯುದ್ಧಕ್ಕೆ 
ಬರುವಿರೆಂದು ಹೇಳಿರುತ್ತೇನೆ ಎಂಬುದನ್ನು ತಮ್ಮ 
ಜ್ಞಾಪಕಕ್ಕೆ ತರುವರು.'' 

ನನ್ನ ಒಡೆಯನಾದ ಯೆಹೋವನು ಹೇಳಿದ್ದೇ 
ನೆಂದರೆ, "ಆ ಸಮಯದಲ್ಲಿ ಗೋಗನು ಇಸ್ರೇಲಿನ 
ವಿರುದ್ಧವಾಗಿ ಯುದ್ದಕ್ಕೆ ಬರುವಾಗ ನಾನು ಅವನ ಮೇಲೆ 
ಕೋಪೋದ್ರಿಕ್ತನಾಗುವೆನು. ನನ್ನ ಸಿಟ್ಟಿನ ಭರದಲ್ಲಿ 
ಪ್ರಮಾಣಮಾಡಿ ಹೇಳುವದೇನೆಂದರೆ, ಆ ಸಮಯದಲ್ಲಿ 
ಇಸ್ರೇಲಿನಲ್ಲಿ ಭಾರಿ ಭೂಕಂಪವಾಗುವದು. ಆಗ ಜೀವ 
ವುಳ್ಳ ಸಮಸ್ತವೂ ಹೆದರಿಕೆಯಿಂದ ನಡುಗುವವು. ನೀರಿ 
ನಲ್ಲಿರುವ ಮೀನುಗಳು, ಆಕಾಶದ ಪಕ್ಷಿಗಳು, ಭೂಮಿಯ 
ಮೇಲಿರುವ ಪ್ರಾಣಿಗಳು, ನೆಲದ ಮೇಲೆ ಹರಿದಾಡುವ 
ವುಗಳೆಲ್ಲಾ ಭೀತಿಯಿಂದ ನಡುಗುವವು. ಪರ್ವತಗಳು 
ಬಿದ್ದುಹೋಗುವವು, ಪ್ರತಿ ಒಂದು ಗೋಡೆಯ ನೆಲಕ್ಕೆ 
ಬಿದ್ದು ಹೋಗುವದು.'' 

2! ನನ್ನ ಒಡೆಯನಾದ ಯೆಹೋವನು ಹೇಳುವದೇ 
ನೆಂದರೆ, ""ಇಸ್ರೇಲಿನ ಪರ್ವತಗಳಲ್ಲಿ ಗೋಗನಿಗೆ 
ಭಯಂಕರ ಪರಿಸ್ಥಿತಿ ಉಂಟಾಗುವಂತೆ ಮಾಡುವೆನು. 
ಅವನ ಸೈನಿಕರು ಭಯಗೊಂಡು ಒಬ್ಬರನ್ನೊಬ್ಬರು ಕತ್ತಿ 
ಯಿಂದ ಕೊಲ್ಲುವರು. ನಾನು ಗೋಗನನ್ನು ರೋಗ 
ಮರಣಗಳಿಂದ ಶಿಕ್ಸಿಸುವೆನು. ಅವನ ಮೇಲೆಯೂ ಅವ 
ನೊಂದಿಗೆ ಬಂದ ಬಹು ದೇಶದ ಸೈನಿಕರ ಮೇಲೆಯೂ 
ಆಲಿಕಲ್ಲು ಬೆಂಕಿ, ಗಂಧಕದ ಮಳೆಯಿಂದ ಶಿಕ್ಷಿಸುವೆನು. 
ಚಿನಾನು ಎಷ್ಟು ಶಕ್ತಿಶಾಲಿ ಎಂದು ತೋರಿಸುವೆನು. ನಾನು 


1090 


ಪವಿತ್ರನು ಎಂದು ಅವರಿಗೆ ತೋರಿಸುವೆನು. ಅನೇಕ 
ಜನಾಂಗಗಳು ನಾನು ಯಾರು ಎಂದು ತಿಳಿಯುವರು. 
ನಾನು ಯೆಹೋವನೆಂದು ಆಗ ಅವರು ತಿಳಿಯುವರು.'' 


ಗೋಗ್‌ ಮತ್ತು ಅವನ ಸೈನ್ಯದ ಅಂತ್ಯ 
9 ""ನರಪುತ್ರನೇ, ನನ್ನ ಪರವಾಗಿ ಗೋಗನಿಗೆ 

ವಿರುದ್ಧವಾಗಿ ಹೇಳು. ನನ್ನ ಒಡೆಯನಾದ 
ಯೆಹೋವನು ಇಂತೆನ್ನುತ್ತಾನೆಂದು ಅವನಿಗೆ ಹೇಳು: 
"ಗೋಗನೇ, ನೀನು ಮೆಷೆಕ್‌ ಮತ್ತು ತೂಬಲ್‌ ದೇಶಗಳ 
ಪ್ರಮುಖ ನಾಯಕನು. ಆದರೆ ನಾನು ನಿನಗೆ ವಿರುದ್ಧ 
ವಾಗಿದ್ದೇನೆ. `ನಾನು ನಿನ್ನನ್ನು ಸೆರೆಹಿಡಿದು ಅತ್ಯಂತ ಉತ್ತರ 
ದಿಕ್ಕಿನಿಂದ ನಿನ್ನನ್ನು ಬರಮಾಡಿ ಇಸ್ರೇಲಿನ ಪರ್ವತಗಳ 
ವಿರುದ್ಧವಾಗಿ ಯುದ್ಧ ಮಾಡಿಸುವೆನು. 3ಆದರೆ ನಾನು 
ನಿನ್ನ ಎಡಗೈಯಲ್ಲಿರುವ ಬಿಲ್ಲಿಗೆ ಹೊಡೆಯುವನು, ಮತ್ತು 
ನಿನ್ನ ಬಲಗೈಯಲ್ಲಿರುವ ಬಾಣವು ಬಿದ್ದುಹೋಗುವುದು! 
*ನೀನು ಇಸ್ರೇಲಿನ ಪರ್ವತದಲ್ಲಿ ಸಾಯುವಿ. ನೀನೂ, ನಿನ್ನ 
ಎಲ್ಲಾ ಸೈನ್ಯ, ನಿನ್ನೊಂದಿಗೆ ಬಂದಿದ್ದ ಇತರ ದೇಶದವರೆಲ್ಲಾ 
ರಣರಂಗದಲ್ಲಿ ಸಾಯುವರು. ನಿಮ್ಮ ಹೆಣಗಳನ್ನು 
ಆಕಾಶದ ಸಕಲ ಮಾಂಸಹಾರಿ ಪಕ್ಷಿಗಳಿಗೂ,ಕಾಡು ಪ್ರಾಣಿ 
ಗಳಿಗೂ ಆಹಾರವಾಗಿ ಕೊಡುವೆನು. "ನೀನು ನಗರವನ್ನು 
ಪ್ರವೇಶಿಸುವದಿಲ್ಲ ನಗರದ ಹೊರಗೆ ಹೊಲದಲ್ಲಿ ನೀನು 
ಕೊಲ್ಲಲ್ಪಡುವಿ. ಇದನ್ನು ನಾನು ನುಡಿದಿದ್ದೇನೆ.''' ಈ 
ಸಂಗತಿಗಳನ್ನು ನನ್ನ ಒಡೆಯನಾದ ಯೆಹೋವನು 
ನುಡಿದನು. 

ದೇವರು ಹೇಳಿದ್ದೇನೆಂದರೆ, "ನಾನು ಮಾಗೋಗ್‌ 
ಮತ್ತು ಕಡಲ ತೀರದಲ್ಲಿ ವಾಸಿಸುವ ಜನರ ಮೇಲೆ ಬೆಂಕಿ 
ಯನ್ನು ಕಳುಹಿಸುತ್ತೇನೆ. ತಾವು ಸುರಕ್ಕಿತವಾಗಿದ್ದೇವೆ 
ಎಂದು ಅವರು ನೆನಸುತ್ತಾರೆ. ಆದರೆ ನಾನು ಯೆಹೋ 
ವನು ಎಂದು ಅವರಿಗೆ ತಿಳಿಯುವದು. 7ನನ್ನ ಜನರಾದ 
ಇಸ್ರೇಲರಲ್ಲಿ ನನ್ನ ಪವಿತ್ರನಾಮವನ್ನು ಪ್ರಸಿದ್ಧಿ ಪಡಿಸು 
ವೆನು. ಅವರು ನನ್ನ ಪವಿತ್ರ, ನಾಮವನ್ನು ಇನ್ನು ಮುಂದೆ 
ಅವಮಾನಕ್ಕೆ ಗುರಿಪಡಿಸುವದಿಲ್ಲ. ರಾಜ್ಯಗಳೆಲ್ಲಾ ನಾನು 
ಯೆಹೋವನೆಂದು ಅರಿತುಕೊಳ್ಳುವರು. ನಾನೇ ಇಸ್ರೇ 
ಲಿನ ಪವಿತ್ರನಾದ ದೇವರು ಎಂದು ತಿಳಿಯುವರು. *ಅದು 
ಸಂಭವಿಸುವ ಸಮಯವು ಹತ್ತಿರ ಬಂದಿತು.'' ಇದು 
ಯೆಹೋವನ ನುಡಿ. ""ಆ ದಿವಸದ ವಿಷಯವಾಗಿ ನಾನು 
ಮಾತನಾಡುತ್ತಿದ್ದೇನೆ. 

೨" ಆ ಸಮಯದಲ್ಲಿ ಇಸ್ರೇಲಿನ ನಗರಗಳಲ್ಲಿ ವಾಸಿಸುವ 
ಜನರು ಹೊರಗೆ ಬಯಲಿಗೆ ಹೋಗುವರು. ಅಲ್ಲಿ ಅವರು 
ವೈರಿಗಳ ಆಯುಧಗಳನ್ನು ಕೂಡಿಸಿ ಸುಟ್ಟುಬಿಡುವರು. 
ಎಲ್ಲಾ ಬಿಲ್ಲುಬಾಣಗಳನ್ನು, ಗುರಾಣಿ, ಬರ್ಜಿ, ಗದೆಗಳ 
ನ್ನೆಲ್ಲಾ ಬೆಂಕಿಯಲ್ಲಿ ಹಾಕುವರು. ಏಳು ವರ್ಷಗಳ ತನಕ 








1091 


ಈ ಆಯುಧಗಳನ್ನು ಸೌದೆಯಾಗಿ ಉಪಯೋಗಿಸುವರು. 
ಓಟ್ರದುದರಿಂದ ಅವರಿಗೆ ಅಡವಿಯಿಂದ ಮತ್ತು 
ಬಯಲಿನಿಂದ ಸೌದೆಯನ್ನು ತೆಗೆಯುವ ಅವಶ್ಯಕತೆ 
ಇರುವದಿಲ್ಲ. ಅವರು ಸತ್ತ ಸೈನಿಕರಿಂದ ಬೆಲೆಬಾಳುವ ವಸ್ತು 
ಗಳನ್ನು ದೋಚುವರು. ತಮ್ಮಿಂದ ದೋಚಿದ ಸೈನಿಕರಿಂದ 
ಅವರು ದೋಚುವರು.'' ಇದು ಒಡೆಯನಾದ 
ಯೆಹೋವನ ನುಡಿ. 

!!ದೇವರು ಹೇಳಿದ್ದೇನೆಂದರೆ, ""ಆ ಸಮಯದಲ್ಲಿ 
ಗೋಗನನ್ನು ಹೂಣಿಹಲು ನಾನು ಇಸ್ರೇಲಿನಲ್ಲಿ ಸ್ಥಳವನ್ನು 
ಆರಿಸುತ್ತೇನೆ. ಇವನನ್ನು ಮೃತ್ಯು ಸಮುದ್ರದ ಪೂರ್ವ 
ದಲ್ಲಿರುವ "'ಪ್ರಯಾಣಿಕರ ಕಣಿವೆ''*ಯಲ್ಲಿ ಸಮಾಧಿ 
ಮಾಡಲಾಗುವುದು. ಅದು ಪ್ರವಾಸಿಗಳಿಗೆ ಅಡ್ಡಿ 
ಯಾಗುವದು. ಯಾಕೆಂದರೆ ಗೋಗನೂ ಅವನ ಸೈನ್ಯವೂ 
ಅಲ್ಲಿ ಹೂಣಿಡಲ್ಬಡುವದು. ಆ ಸ್ಥಳ "ಗೋಗ್‌ ಸೈನ್ಯದ 
ತಗ್ಗು' ಎಂಬ ಹೊಸ ಹೆಸರಿನಿಂದ ಕರೆಯಲ್ಪಡು 
ವದು.” ಇವರನ್ನೆಲ್ಲಾ ಸಮಾಧಿ ಮಾಡಲು ಇಸ್ರೇಲರಿಗೆ 
ಏಳು ತಿಂಗಳು ಬೇಕಾಗುವದು. ತಮ್ಮ ರಾಜ್ಯವನ್ನು ಶುದ್ಧ 
ಪಡಿಸಲು ಅವರು ಹಾಗೆ ಮಾಡಲೇಬೇಕು. "ಸಾಮಾನ್ಯ 
ಜನರು ಶತ್ರು ಸೈನಿಕರನ್ನು ಹೂಣಿಡುವರು. ನಾನು ನನ್ನ 
ಹೆಸರನ್ನು ಪ್ರಸಿದ್ದಿಗೆ ತರುವ ದಿವಸ ಆ ಜನರು ಪ್ರಸಿದ್ಧ 
ರಾಗುವರು.'' ಇದು ನನ್ನ ಒಡೆಯನಾದ ಯೆಹೋವನ 
ನುಡಿ. 

"ಹೆಣಗಳನ್ನು ಹೂಳಿಟ್ಟು ದೇಶವನ್ನು ಶುದ್ಧ 
ಗೊಳಿಸುವ ಕೆಲಸಗಾರರಿಗೆ ಖಾಯಂ ಕೆಲಸ ಕೊಡ 
ಲಾಗುವದು. ಅವರು ದೇಶದಲ್ಲೆಲ್ಲಾ ಹೆಣಗಳನ್ನು 
ಹುಡುಕಿ ತೆಗೆಯುವರು. ಅವರಿಗೆ ಏಳು ತಿಂಗಳು 
ಬೇಕಾಗುವದು. '*ಅವರಲ್ಲೊಬ್ಬನಿಗೆ ಒಂದು ಎಲುಬು 
ನೋಡಸಿಕ್ಕಿದರೆ ಅವನು ಅಲ್ಲಿ ಒಂದು ಗುರುತನ್ನಿಡು 
ವನು. ಹೂಣಿಡುವವರು ಬಂದು ಆ ಎಲುಬುನ್ನು ತೆಗೆದು 
ಗೋಗನ ಸೈನ್ಯದ ತಗ್ಗಿನಲ್ಲಿ ಹೂಣಿಡುವ ತನಕ ಆ ಗುರುತು 
ಅಲ್ಲಿಯೇ ಇರುವದು. ಸತ್ತವರ ಆ ನಗರವನ್ನು 
(ಸಮಾಧಿ)ಹಮೋನ* ಎಂದು ಕರೆಯಲಾಗುವದು. ಈ 
ರೀತಿಯಾಗಿ ಅವರು ದೇಶವನ್ನು ಶುದ್ಧ ಮಾಡುವರು.'' 

!'ನನ್ನ ಒಡೆಯನಾದ ಯೆಹೋವನು ಹೇಳಿದ್ದೇ 
ನೆಂದರೆ, ""ನರಪುತ್ರನೇ, ಎಲ್ಲಾ ಪಕ್ಷಿಗಳಿಗೂ, ಕಾಡು 
ಪ್ರಾಣಿಗಳಿಗೂ, ಹೀಗೆ ಹೇಳು: "ನೀವೆಲ್ಲಾ ಕೂಡಿ ಬನ್ನಿರಿ. 





ಪ್ರಯಾಣಿಕರ ಕಣಿವೆ ""ಅರಾಬಾ'' ಎಂಬ ಪದದ ಮೇಲೆ ಇಲ್ಲಿ ಶಬ್ದ 
ಚಮತ್ಕಾರವನ್ನು ಬಳಸಲಾಗಿದೆ. ""ಅರಾಬ'' ಎಂದರೆ ಮರುಭೂಮಿ. 
""ಅವರಿಮ್‌'' ಎಂದರೆ ಪ್ರಯಾಣಿಕರು ಕಣಿವೆಯನ್ನು ಸಮಾಧಿಮಾಳವ 
ನ್ನಾಗಿ ಪರಿವರ್ತಿಸಿದ್ದುದರಿಂದ ಭೂಮಿಯ ಅಶುದ್ಧವಾಗುತ್ತಿದ್ದ ಕಾರಣ 
ದಿಂದ ಪ್ರಯಾಣಿಕರು ಆ ಸ್ಥಳವನ್ನು ಸುತ್ತಿಕೊಂಡು ಹೋಗ 
ಬೇಕಾಗುತ್ತಿತ್ತು 


ಹಮೋನ ಈ ಹೀಬ್ರೂ, ಪದದ ಅರ್ಥ ""ಗುಂಪು.'' 


ಯೆಹೆಜ್ಕೇಲ 39:10-27 


ನಾನು ನಿಮಗಾಗಿ ಇಸ್ರೇಲಿನ ಪರ್ವತಗಳಲ್ಲಿ ಮಾಡುವ 
ಮಹಾ ಯಜ್ಞಕ್ಕೆ ಎಲ್ಲಾ ಕಡೆಯಿಂದಲೂ ನೆರೆದು ಬಂದು 
ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯಿರಿ. ನೀವು ರಣ 
ವೀರರ ಮಾಂಸವನ್ನು ತಿನ್ನುವಿರಿ, ಪ್ರಪಂಚದ ನಾಯಕರ 
ರಕ್ತವನ್ನು ಕುಡಿಯುವಿರಿ. ಅವರೆಲ್ಲಾ ಬಾಷಾನಿನ ಕುರಿ, 
ಹೋತ, ಹೋರಿಗಳಂತೆ ಕೊಬ್ಬಿಕೊಂಡಿದ್ದಾರೆ. ''ನಿಮ 
ಗಾಗಿ ವಧಿಸಿರುವ ಯಜ್ಞ ಪಶುಗಳ ಮಾಂಸವನ್ನು ಹೊಟ್ಟೆ 
ತುಂಬ ತಿನ್ನಿರಿ; ಅಮಲೇರುವ ತನಕ ರಕ್ತವನ್ನು 
ಕುಡಿಯಿರಿ. ನನ್ನ ಈ ಔತಣದಲ್ಲಿ ಕುದುರೆಗಳ, 
ರಾಹತರ, ಶೂರರ ಮತ್ತು ಸೈನಿಕರ ಮಾಂಸವನ್ನು ಬೇಕಾ 
ದಷ್ಟು ತಿನ್ನುವಿರಿ.''' ನನ್ನ ಒಡೆಯನಾದ ಯೆಹೋವನ 
ನುಡಿಗಳಿವು. 

2!ದೇವರು ಹೇಳಿದ್ದೇನೆಂದರೆ, ""ನಾನು ಮಾಡಿದ್ದನ್ನು 
ಇತರ ದೇಶಗಳವರು ನೋಡುವಂತೆ ಮಾಡುವೆನು. ಆಗ 
ಆ ದೇಶದವರು ನನ್ನನ್ನು ಗೌರವಿಸಲು ಪ್ರಾರಂಭಿಸು 
ವರು. ಆ ಶತ್ರುವಿಗೆದುರಾಗಿ ನನ್ನ ಸಾಮರ್ಥ್ಯ ತೋರಿಸಿ 
ದುದನ್ನು ಅವರು ನೋಡುವರು. 2 ದಿವಸದಿಂದ 
ಇಸ್ರೇಲಿನ ಜನಾಂಗ ನಾನು ಅವರ ಒಡೆಯನಾದ 
ಯೆಹೋವನೆಂದು ಅರಿಯುವರು. ಎಲ್ಲಾ ಜನಾಂಗಗ 
ಳವರಿಗೆ ನಾನು ಯಾಕೆ ಇಸ್ರೇಲರು ಸೆರೆಹಿಡಿಯಲ್ಪಟ್ಟು 
ಚದರಿ ಹೋಗುವಂತೆ ಮಾಡಿದೆನು ಎಂದು ತಿಳಿಯು 
ವರು. ನನ್ನ ಜನರು ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. 
ಆಗ ನಾನು ಅವರಿಂದ ದೂರ ಹೋದೆನು. ಅವರ ವೈರಿ 
ಗಳು ಅವರನ್ನು ಸೋಲಿಸುವಂತೆ ಮಾಡಿದೆನು. ಆದುದ 
ರಿಂದ ಅವರು ರಣರಂಗದಲ್ಲಿ ಮಡಿದರು. “ಅವರು 
ಪಾಪಮಾಡಿ ತಮ್ಮನ್ನು ಅಶುದ್ಧರನ್ನಾಗಿ ಮಾಡಿ 
ಕೊಂಡರು. ಅದಕ್ಕಾಗಿ ನಾನು ಅವರನ್ನು ಶಿಕ್ಷಿಸಿದೆನು. ಅವ 
ರಿಂದ ನಾನು ದೂರವಾಗಿ ಅವರಿಗೆ ಸಹಾಯ ಮಾಡಲು 
ನಿರಾಕರಿಸಿದೆನು.'' 

23 ಆದುದರಿಂದ ನನ್ನ ಒಡೆಯನಾದ ಯೆಹೋವನು 
ಹೇಳುವದೇನೆಂದರೆ, ""ಈಗ ನಾನು ಯಾಕೋಬನ 
ಸಂತಾನದವರನ್ನು ಸೆರೆಯಿಂದ ಬಿಡಿಸಿ ಹಿಂದಕ್ಕೆ ತರುವೆನು. 
ಇಸ್ರೇಲಿನ ಜನಾಂಗದವರ ಮೇಲೆಲ್ಲಾ ನನ್ನ ದಯೆ 
ಇರುವದು. ನನ್ನ ಪವಿತ್ರ ನಾಮದ ಸಲುವಾಗಿ ಅವ ರನ್ನು 
ಉದ್ಭರಿಸುವೆನು. 26ಆ ಜನರು ತಮಗೊದಗಿದ ಅವ 
ಮಾನವನ್ನೂ, ನನಗೆ ವಿರುದ್ಧವಾಗಿ ವರ್ತಿಸಿದ್ದನ್ನೂ 
ಮರೆತುಬಿಡುವರು. ತಮ್ಮ ಸ್ವದೇಶದಲ್ಲಿ ಸುರಕ್ಷಿತವಾಗಿ 
ವಾಸಿಸುವರು. ಅವರು ಯಾರಿಗೂ ಹೆದರಬೇಕಾಗಿಲ್ಲ. 
77 ಜೀರೆಬೇರೆ ದೇಶಗಳಿಂದ ನಾನು ನನ್ನ ಜನರನ್ನು 
ಹಿಂದಕ್ಕೆ ತರಿಸುವೆನು. ಅವರ ಶತ್ರುಗಳ ದೇಶದಿಂದ ನಾನು 
ಅವರನ್ನು ಒಟ್ಟುಗೂಡಿಸುವೆನು. ಆಗ ಎಷ್ಟೋ ಜನಾಂಗ 
ಗಳು ನಾನು ಎಷ್ಟು ಪವಿತ್ರನೆಂದು ಅರಿತುಕೊಳ್ಳುವರು. 


ಯೆಹೆಜ್ಯೇಲ 39:28-40:17 


ನಾನು ಅವರ ಒಡೆಯನಾದ ಯೆಹೋವನೆಂದು ತಿಳಿ 
ಯುವರು. ಯಾಕೆಂದರೆ ನಾನು, ಅವರು ಸ್ವದೇಶವನ್ನು 
ಬಿಟ್ಟು ಸೆರೆಹಿಡಿಯಲ್ಪಟ್ಟವರಾಗಿ ಬೇರೆ ದೇಶಗಳಿಗೆ 
ಹೋಗುವಂತೆ ಮಾಡಿದೆನು. ಆಮೇಲೆ ತಿರುಗಿ ಅವರನ್ನು 
ಒಟ್ಟುಗೂಡಿಸಿ ಅವರ ದೇಶಕ್ಕೆ ಹಿಂದಕ್ಕೆ ಕರೆಸಿದೆನು. 
ಇಸ್ರೇಲ್‌ ಜನಾಂಗದವರ ಮೇಲೆ ನನ್ನ ಆತ್ಮವನ್ನು 
ಸುರಿಸುವೆನು. ಅನಂತರ ನಾನು ಎಂದಿಗೂ ಅವರಿಗೆ 
ವಮುಖನಾಗಿರುವದಿಲ್ಲ.'' ಇದು ನನ್ನ ಒಡೆಯನಾದ 


ಯೆಹೋವನ ನುಡಿ. 
40 ನಾವು ಸೆರೆಹಿಡಿಯಲ್ಪಟ್ಟ ಇಷಪ್ಪತ್ತೈದನೆ ವರ್ಷದ 
ಪ್ರಾರಂಭದ ತಿಂಗಳಿನ (ಅಕ್ಟೋಬರ್‌) 
ಹತ್ತನೇ ದಿವಸದಲ್ಲಿ ಯೆಹೋವನ ಆತ್ಮನಿಂದ ಪರವಶ 
ನಾದೆನು. ಬಾಬಿಲೋನಿಯರು ಜಿರುಸಲೇಮನ್ನು ವಶ 
ಪಡಿಸಿಕೊಂಡ ಹದಿನಾಲ್ಕನೇ ವರ್ಷದಲ್ಲಿ ಇದು ಸಂಭವಿ 
ಸಿತು. ಆ ದಿವಸದಲ್ಲಿ ಯೆಹೋವನ ಆತ್ಮನಿಂದ ನಾನು 
ಪರವಶನಾದೆನು. ಆತನು ನನ್ನನ್ನು ಅಲ್ಲಿಗೆ ದರ್ಶನದಲ್ಲಿ 
ಕೊಂಡೊಯ್ದನು. 

?ದರ್ಶನವೊಂದರಲ್ಲಿ ಯೆಹೋವನು ನನ್ನನ್ನು 
ಇಸ್ರೇಲ್‌ ದೇಶಕ್ಕೆ ಒಯ್ದನು. ಆತನು ನನ್ನನ್ನು ಬಹಳ 
ಉನ್ನತ ಪರ್ವತದ ಬಳಿ ಇರಿಸಿದನು. ನನ್ನೆದುರಿಗಿದ್ದ ಆ 
ಪರ್ವತ ಒಂದು ನಗರದಂತೆ ಕಂಡಿತು. ಯೆಹೋವನು 
ನನ್ನನ್ನು ಅಲ್ಲಿಗೆ ಕರೆತಂದನು. ಅಲ್ಲಿ ಒಬ್ಬನು ತಾಮ್ರದಂತೆ 
ಹೊಳೆಯುತ್ತಿದ್ದನು. ಅವನ ಕೈಯಲ್ಲಿ ಅಳತೆಯ ನೂಲೂ, 
ಅಳತೆ ಕೋಲೂ ಇದ್ದವು. ಅವನು ದ್ವಾರದ ಬಳಿಯಲ್ಲಿ 
ನಿಂತಿದ್ದನು. “ಆಗ ಅವನು ಹೀಗೆ ಹೇಳಿದನು, ""ನರ 
ಪುತ್ರನೇ, ನೀನು ನಿನ್ನ ಕಣ್ಣು, ಕಿವಿಗಳನ್ನು ಉಪಯೋ 
ಗಿಸು. ಇವೆಲ್ಲವನ್ನೂ ಗಮನಿಸಿ ನನ್ನ ಮಾತುಗಳನ್ನು ಕೇಳು. 
ನಾನು ತೋರಿಸುವ ಪ್ರತಿಯೊಂದು ವಸ್ತುಗಳ ಮೇಲೆ 
ಚೆನ್ನಾಗಿ ಲಕ್ಷ್ಯವಿಡು. ಯಾಕೆಂದರೆ ಈ ವಿಷಯಗಳನ್ನು 
ನಿನಗೆ ತೋರಿಸಬೇಕೆಂದೇ ನಿನ್ನನ್ನು ಇಲ್ಲಿಗೆ ತಂದಿರುವೆ. 
ನೀನು ನೋಡಿದ್ದೆಲ್ಲವನ್ನೂ ಇಸ್ರೇಲ್‌ ಸಂತತಿಯವರಿಗೆ 
ತಿಳಿಸಬೇಕು.'' 

5ಆಲಯದ ಹೊರಗಿನಿಂದ ಸುತ್ತಲೂ ಗೋಡೆ ಇರುವ 
ದನ್ನು ನಾನು ಕಂಡೆನು. ಅವನ ಕೈಯಲ್ಲಿ ಅಳತೆಯ 
ಕೋಲಿತ್ತು. ಅದು ಉದ್ದ ಅಳತೆಯಲ್ಲಿ* ಆರು ಮೊಳ” 
ಉದ್ದವಾಗಿತ್ತು. ಅವನು ಗೋಡೆಯ ಅಗಲವನ್ನು ಅಳತೆ 


ಹೊಸ ಆಲಯ 








ಉದ್ದಅಳತೆ ಅಕ್ಬರಶಃ '"ಓಂದು ಮೊಳ ಮತ್ತು ಒಂದು ಕೈಹಿಡಿ ಉದ್ದ. 
ಈ ಮೊಳವು20.67 ಇಂಚುಗಳಿಗೆ ಸಮವಾಗಿದೆ, ಅಥವಾ 52.5 ಸೆಂಟಿ 
ಖೀಟರ್‌'ಗೆ ಸಮವಾಗಿದೆ. 


ಆರು ಮೊಳ 10 ಅಡಿ, 4 ಇಂಚು ಅಥವಾ 3.15 ಮೀಟರ್‌. 


1092 


ಮಾಡಿದಾಗ, ಅದು ಒಂದು ಕೋಲು ಅಗಲವಾಗಿತ್ತು. 
ಅವನು ಗೋಡೆಯ ಎತ್ತರವನ್ನು ಅಳತೆ ಮಾಡಿದಾಗ ಅದು 
ಒಂದು ಕೋಲು ಎತ್ತರವಾಗಿತ್ತು. 

6ಅವನು ಪೂರ್ವದ ದ್ವಾರಕ್ಕೆ ಹೋದನು. ಅವನು 
ಅದರ ಮೆಟ್ಟಿಲುಗಳ ಬಳಿಗೆ ಹೋಗಿ ದ್ವಾರದ ಅಗಲವನ್ನು 
ಅಳತೆಮಾಡಿದನು. ಅದು ಒಂದು ಅಳತೆಕೋಲು ಅಗಲ 
ವಾಗಿತ್ತು. ದ್ವಾರಪಾಲಕರ ಕೋಣೆಗಳ ಉದ್ದಗಲವು 
ಒಂದು ಅಳತೆಕೋಲಿನಷ್ಟಿತ್ತು. ಆ ಕೋಣೆಗಳ ನಡುವೆ 
ಇದ್ದ ಗೋಡೆಯ ಅಗಲ ಐದು ಮೊಳ ಆಲಯಕ್ಕೆ 
ಎದುರಾಗಿದ್ದ ಹೆಬ್ಬಾಗಿಲ ಕೈಸಾಲೆಯ ಹೊಸ್ತಿಲಿನ ಅಗಲವು 
ಕೂಡಾ ಒಂದು ಅಳತೆ ಕೋಲಿನಷ್ಟಿತ್ತು. ಅವನು 
ಕೈಸಾಲೆಯನ್ನು ಅಳತೆ ಮಾಡಿದನು. ಅದು ಎಂಟು ಮೊಳ 
ಉದ್ದವಾಗಿತ್ತು ದ್ವಾರದ ಎರಡು ಪಕ್ಕಗಳ ಗೋಡೆಯನ್ನು 
ಅವನು ಅಳತೆ ಮಾಡಿದನು. ಅವು ಎರಡು ಮೊಳ ಅಗಲ 
ವಿದ್ದವು. ಆಲಯಕ್ಕೆ ಎದುರಾಗಿದ್ದ ದ್ವಾರದ ಕೊನೆಯಲ್ಲಿ 
ಕೈಸಾಲೆಯಿತ್ತು. ದ್ವಾರದ ಎರಡು ಬದಿಗಳಲ್ಲಿಯೂ 
ಮೂರು ಸಣ್ಣ ಕೋಣೆಗಳಿದ್ದವು. ಈ ಕೋಣೆಗಳಿಲ್ಲವೂ 
ಒಂದೇ ಅಳತೆಯುಳ್ಳವುಗಳಾಗಿದ್ದವು. ಆವುಗಳ ಗೋಡೆ 
ಗಳೂ ಸಮಾನ ಅಳತೆಯುಳ್ಳವುಗಳಾಗಿದ್ದವು. !' ಅವನು 
ದ್ವಾರದ ಪ್ರವೇಶ ಸ್ಥಳವನ್ನು ಅಳತೆಮಾಡಿದಾಗ ಅದು 
ಹತ್ತು ಮೊಳ ಅಗಲ ಮತ್ತು ಹದಿಮೂರು ಮೊಳ 
ಉದ್ದವಾಗಿತ್ತು. ಪ್ರತೀ ಕೋಣೆಯೆದುರು ತಗ್ಗಾದ 
ಗೋಡೆಯಿತ್ತು ಅದು ಒಂದು ಮೊಳ ಎತ್ತರ, ಒಂದು 
ಮೊಳ ದಪ್ಪವಾಗಿತ್ತು ಆ ಕೋಣೆಗಳು ಚಚಸ್ಚಿಕವಾಗಿದ್ದು 
ಅದರ ಗೋಡೆಯು ಆರು ಮೊಳ ಉದ್ದವಾಗಿತ್ತು. 

3 ಅವನುಆ ಕೋಣೆಯ ಹೊರಭಾಗದ ತುದಿಯಿಂದ 
ಇನ್ನೊಂದು ಎದುರಿಗಿದ್ದ ಕೋಣೆಯ ಹೊರಭಾಗದ 
ತುದಿಯ ತನಕ ಅಳತೆ ಮಾಡಿದಾಗ ಅದು ಇಪ್ಪತ್ತೈದು ಮೊಳ 
ವಿತ್ತು. ಅದರ ಬಾಗಿಲುಗಳು ಎದುರು ಬದುರಾಗಿದ್ದವು. 
14 ಅವನು ಕೈಸಾಲೆಯ ಎರಡು ಬದಿಗಳ ಗೋಡೆಯನ್ನು 
ಅಳತೆ ಮಾಡಿದಾಗ ಅದರ ಒಟ್ಟು ಅಳತೆ ಅರವತ್ತು ಮೊಳ 
ದಷ್ಟಿತ್ತು 15ಹೊರಗಿನ ಬಾಗಿಲಿನ ಒಳ ಭಾಗದ ತುದಿ 
ಯಿಂದ ಹಿಡಿದು ಕೈಸಾಲೆಯ ಕೊನೆಯ ತುದಿಯ ತನಕ 
ಐವತ್ತು ಮೊಳವಿತ್ತು !*ಪ್ರತೀ ಕಾವಲು ಮನೆಯ 
ಮೇಲ್ಗಡೆ ಸಣ್ಣ ಕಿಟಕಿಗಳು ಗೋಡೆ ಮತ್ತು ಜಗಲಿಗಳು 
ಇದ್ದವು. ಕಿಟಕಿಯ ಅಗಲದ ಭಾಗವು ಪ್ರವೇಶದ್ವಾರಕ್ಕೆ 
ಮುಖ ಮಾಡಿದ್ದವು. ಪ್ರವೇಶದ್ವಾರದ ಎರಡೂ ಪಕ್ಕ 
ದಲ್ಲಿದ್ದ ಗೋಡೆಗಳ ಮೇಲೆ ಖರ್ಜೂರ ವೃಕ್ಷದ ಚಿತ್ರವನ್ನು 
ಕೆತ್ತಲಾಗಿತ್ತು. 


ಹೊರಗಿನ ಪ್ರಾಕಾರ 
! ಆಮೇಲೆ ಅವನು ನನ್ನನ್ನು ಹೊರಗಿನ ಪ್ರಾಕಾರಕ್ಕೆ 
ಕರಕೊಂಡು ಹೋದನು. ಆ ಪ್ರಾಕಾರದ ಸುತ್ತಲೂ 





1093 


ಮೂವತ್ತು ಕೋಣೆಗಳೂ, ನೆಲಗಟ್ಟು ಇದ್ದವು. ಆಕೋಣೆ 
ಗಳು ಗೋಡೆಗೆ ತಾಗಿ ನೆಲಗಟ್ಟಿಗೆ ಮುಖ ಮಾಡಿದ್ದವು. 
ದ್ವಾರದ ಉದ್ದ ಅಳತೆಯಷ್ಟು ನೆಲಗಟ್ಟಿನ ಅಗಲದ 
ಅಳತೆಯಾಗಿತ್ತು ನೆಲಗಟ್ಟು ಪ್ರವೇಶ ದ್ವಾರದ ಒಳಗಿನ 
ತುದಿಯ ತನಕವಿತ್ತು. ಇದು ಕೆಳಗಣ ನೆಲಗಟ್ಟಾಗಿತ್ತು. 
ಅವನು ಕೆಳಗಣ ಪ್ರವೇಶ ದ್ವಾರದ ಒಳಭಾಗದಿಂದ 
ಹಿಡಿದು ಒಳಗಣ ಪ್ರಾಕಾರದ ಹೊರಭಾಗದ ತನಕ ಅಳತೆ 
ಮಾಡಿದಾಗ ಅದು ನೂರು ಮೊಳ ಉದ್ದ ಪೂರ್ವ 
ದಿಕ್ಕಿನಲ್ಲಿಯೂ, ಉತ್ತರದಿಕ್ಕಿನಲ್ಲಿಯೂ ಇತ್ತು. 

ಆಮೇಲೆ ಹೊರಗಿನ ಪ್ರಾಕಾರದ ಗೋಡೆಯಲ್ಲಿದ್ದ 
ಉತ್ತರ ಪ್ರವೇಶದ್ವಾರದ ಉದ್ದಗಲವನ್ನು ಅವನು ಅಳತೆ 
ಮಾಡಿದನು. 3!ಈ ಪ್ರವೇಶದ್ವಾರ, ಅಕ್ಕಪಕ್ಕದಲ್ಲಿದ್ದ 
ಮೂರು ಕೋಣೆಗಳು ಮತ್ತು ಅದರ ಕೈಸಾಲೆಗಳೆಲ್ಲವೂ 
ಮೊದಲಿನ ಪ್ರವೇಶದ್ವಾರದಂತೆಯೇ ಅಳತೆಯುಳ್ಳವುಗ 
ಳಾಗಿತ್ತು. ಪ್ರವೇಶ ದ್ವಾರವು ಐವತ್ತು ಮೊಳ ಉದ್ದ, 
ಇಪ್ಪತ್ತೈದು ಮೊಳ ಅಗಲವಿತ್ತು. 2 ದರ ಕಿಟಕಿಗಳು, 
ಕೈಸಾಲೆ, ಖರ್ಜೂರ ವೃಕ್ಷದ ಕೆತ್ತನೆ ಕೆಲಸಗಳೆಲ್ಲವೂ 
ಪೂರ್ವದ ಪ್ರವೇಶದ್ವಾರದಂತೆಯೇ ಇದ್ದವು. ಹೊರಗಿ 
ನಿಂದ ಪ್ರವೇಶದ್ವಾರಕ್ಕೆ ಬರಲು ಏಳು ಮೆಟ್ಟಿಲುಗಳಿದ್ದವು. 
ಅದರ ಕೈಸಾಲೆಯು ಪ್ರವೇಶದ್ವಾರದ ಒಳಭಾಗದ ಕೊನೆ 
ಯಲ್ಲಿತ್ತು. ಚಪ್ರಾಕಾರದ ಹೊರಗೆ ಉತ್ತರದ ಪ್ರವೇಶ 
ದ್ವಾರದಿಂದ ಒಳಗಿನ ಪ್ರಾಕಾರಕ್ಕೆ ಹೋಗಲು ದ್ವಾರವಿತ್ತು 
ಇದು ಪೂರ್ವದಲ್ಲಿದ್ದ ದ್ವಾರದಂತಿತ್ತು. ಅವನು ಒಳ 
ಗೋಡೆಯ ದ್ವಾರದಿಂದ ಹೊರಗೋಡೆಯ ದ್ವಾರದ 
ತನಕ ಅಳೆದಾಗ, ದ್ವಾರದಿಂದ ದ್ವಾರಕ್ಕೆ ನೂರು 
ಮೊಳವಿತ್ತು 

ಅಮೇಲೆ ಅವನು ದಕ್ಷಿಣದ ಗೋಡೆಗೆ ಕರೆದು 
ಕೊಂಡು ಹೋದನು. ಅಲ್ಲಿ ಒಂದು ದ್ವಾರವಿರುವದನ್ನು 
ಕಂಡೆನು. ಅವನು ಒಳಗಿನ ಗೋಡೆಗಳನ್ನೂ ಕೈಸಾಲೆ 
ಯನ್ನೂ ಅಳತೆಮಾಡಿದನು. ಅದರ ಅಳತೆ ಬೇರೆ ಪ್ರವೇಶ 
ದ್ವಾರಗಳಂತೆ ಇದ್ದವು. 

ಅದರಲ್ಲಿಯೂ ಅದರ ಕೈಸಾಲೆಯಲ್ಲಿಯೂ ಎಲ್ಲಾ 
ಕಡೆ ಅಂಥ ಕಿಟಕಿಗಳೇ ಇದ್ದವು. ಆ ಪ್ರವೇಶದ್ವಾರವು 
ಐವತ್ತು ಮೊಳ ಉದ್ದ ಮತ್ತು ಇಪ್ಪತ್ತೈದು ಮೊಳ ಅಗಲ 
ವಾಗಿತ್ತು ಅದರ ಮೇಲೆ ಏರಲು ಏಳು ಮೆಟ್ಟಲು 
ಗಳಿದ್ದವು. ಅದರ ಕೈಸಾಲೆಯು ದ್ವಾರದ ಒಳಗಿನ ಭಾಗ 
ದಲ್ಲಿತ್ತು ಅದರ ಅಕ್ಕಪಕ್ಕದ ಗೋಡೆಗಳಲ್ಲಿ ಖರ್ಜೂರ 
ವೃಕ್ಷದ ಕೆತ್ತನೆ ಕೆಲಸವಿತ್ತು. 

ಒಳಗಿನ ಪ್ರಾಕಾರದ ದಕ್ಷಿಣದಲ್ಲಿ ಒಂದು ದ್ವಾರ 
ವಿತ್ತು. ಅವನು ಒಳಗಿನ ಪ್ರಾಕಾರದ ದ್ವಾರದಿಂದ ಹೊರ 
ಗಿನ ಪ್ರಾಕಾರದ ದ್ವಾರದ ತನಕ ಅಳತೆ ಮಾಡಿದನು. ದ್ವಾರ 
ದಿಂದ ದ್ವಾರಕ್ಕೆ ನೂರು ಮೊಳವಿತ್ತು 


ಯೆಹೆಜ್ಕೇಲ 40:18-38 


ಒಳಗಿನ ಪ್ರಾಕಾರ 

ತ ಮೇಲೆ ಅವನು ದಕ್ಷಿಣದ ದ್ವಾರದಿಂದ ಒಳಗಿನ 
ಪ್ರಾಕಾರಕ್ಕೆ ಕರೆದುಕೊಂಡು ಹೋದನು. ಈ ಪ್ರವೇಶ 
ದ್ವಾರವನ್ನು ಅಳತೆ ಮಾಡಿದನು. ಇದು ಕೂಹಾ ಒಳಗಿನ 
ಪ್ರಾಕಾರದ ಬೇರೆ ದ್ವಾರಗಳಂತೆಯೇ ಉದ್ದಗಲವಿತ್ತು. 
2೬ ದರ ಕೋಣೆಗಳು, ಅಕ್ಕಪಕ್ಕದ ಗೋಡೆಗಳು, ಕೈಸಾಲೆ 
ಎಲ್ಲವೂ ಬೇರೆ ಪ್ರವೇಶದ್ವಾರಗಳ ಪ್ರಕಾರವೇ ಅಳತೆ 
ಯಲ್ಲಿದ್ದವು. ದ್ವಾರದ ಸುತ್ತಲೂ ಕಿಟಕಿಗಳಿದ್ದವು. ಆ 
ದ್ವಾರವು ಐವತ್ತು ಮೊಳ ಉದ್ದ ಇಪ್ಪತ್ತೈದು ಮೊಳ ಅಗಲ 
ವಿತ್ತು *ಕೈಸಾಲೆಯು ಇಪ್ಪತ್ತೈದು ಮೊಳ ಅಗಲ ಐವತ್ತು 
ಮೊಳ ಉದ್ದವಾಗಿತ್ತು *'ಹೊರಗಿನ ಪ್ರಾಕಾರದ ಪಕ್ಕದ 
ಲ್ಲಿರುವ ಪ್ರವೇಶ ದ್ವಾರದ ಕೊನೆಯಲ್ಲಿ ಕೈಸಾಲೆಯಿತ್ತು. 
ಖರ್ಜೂರ ವೃಕ್ಷದ ಕೆತ್ತನೆ ಕೆಲಸವು ಅದರ ಗೋಡೆಯ 
ಮೇಲಿತ್ತು. ಆ ಪ್ರವೇಶ ದ್ವಾರವನ್ನು ಏರಲು ಎಂಟು 
ಮೆಟ್ಟಲುಗಳಿದ್ದವು. 

32ಅನಂತರ ಅವನು ಪೂರ್ವದಲ್ಲಿದ್ದ ಒಳಗಿನ ಪ್ರಾಕಾ 
ರಕ್ಕೆ ಕರೆದುಕೊಂಡು ಹೋದನು. ಅಲ್ಲಿದ್ದ ಪ್ರವೇಶ 
ದ್ವಾರವನ್ನು ಅಳತೆ ಮಾಡಿದನು. ಬೇರೆ ದ್ವಾರಗಳ ರೀತಿ 
ಯಲ್ಲಿ ಅದರ ಉದ್ದಳತೆಯಿತ್ತು *ಆದರ ಕೋಣೆಗಳು, 
ಗೋಡೆ, ಕೈಸಾಲೆ ಎಲ್ಲವೂ ಬೇರೆ ಪ್ರವೇಶದ್ವಾರದ 
ಅಳತೆಯಂತೆ ಇದ್ದವು. ದ್ವಾರದ ಸುತ್ತಲೂ ಕೈಸಾಲೆಯ 
ಮೇಲೂ ಕಿಟಕಿಗಳಿದ್ದವು. ಆ ಪ್ರವೇಶದ್ವಾರವು ಐವತ್ತು 
ಮೊಳ ಉದ್ದ ಇಪ್ಪತ್ತೈದು ಮೊಳ ಅಗಲವಿತ್ತು. 3*ಅದರ 
ಕೈಸಾಲೆ ಹೊರ ಪ್ರಾಕಾರದ ಪಕ್ಕದಲ್ಲಿ ಪ್ರವೇಶ ದ್ವಾರದ 
ಕೊನೆಯಲ್ಲಿತ್ತು ದ್ವಾರದ ಎರಡು ಪಕ್ಕಗಳ ಗೋಡೆಗಳಲ್ಲಿ 
ಖರ್ಜೂರ ವೃಕ್ಟದ ಕೆತ್ತನೆ ಕೆಲಸವಿತ್ತು. ಆ ದ್ವಾರಕ್ಕೇರಲು 
ಎಂಟು ಮೆಟ್ಟಲುಗಳಿದ್ದವು. 

3ಆ ಮೇಲೆ ಅವನು ನನ್ನನ್ನು ಉತ್ತರದ ಪ್ರವೇಶ 
ದ್ವಾರಕ್ಕೆ ಕರೆದುಕೊಂಡು ಹೋದನು. ಆವನು ಅದನ್ನು 
ಆಳತೆ ಮಾಡಿದನು. ಬೇರೆ ದ್ವಾರಗಳಂತೆಯೇ ಅದರ ಅಳತೆ 
ಯಿತ್ತು. ಅದರ ಕೋಣೆಗಳು, ಗೋಡೆಗಳು, ಮತ್ತು 
ಕೈಸಾಲೆ ಇವೆಲ್ಲವೂ ಬೇರೆ ದ್ವಾರದ ಅಳತೆಯಂತಿತ್ತು. 
ದ್ವಾರದ ಸುತ್ತಲೂ ಕಿಟಕಿಗಳಿದ್ದವು. ದ್ವಾರವು ಐವತ್ತು 
ಮೊಳ ಉದ್ದ, ಇಪ್ಪತ್ತೈದು ಮೊಳ ಆಗಲವಿತ್ತು. 
3'ಕೈಸಾಲೆಯು ಹೊರ ಪ್ರಾಕಾರದಲ್ಲಿಯ ದ್ವಾರದ ಕೊನೆ 
ಯಲ್ಲಿತ್ತು. ಖರ್ಜೂರ ವೃಕ್ಸದ ಚಿತ್ರವು ಗೋಡೆಗಳ 
ಎರಹೂ ಕಡೆಯ ಮೇಲೆ ಕೆತ್ತಲ್ಪಟ್ಟಿತ್ತು. ದ್ವಾರವನ್ನು 
ಮುಟ್ಟಲು ಎಂಟು ಮೆಟ್ಟಿಲುಗಳಿದ್ದವು. 





ಯಜ್ಞವನ್ನು ತಯಾರು ಮಾಡುವ ಕೋಣೆಗಳು 
38 ದ್ವಾರದ ಕೈಸಾಲೆಗೆ ಮುಖಮಾಡಿ ಬಾಗಿಲಿದ್ದ 
ಒಂದು ಕೋಣೆಯಿತ್ತು ಇದು ಯಾಜಕರು ಸರ್ವಾಂಗ 


ಯೆಹೆಜ್ಯೇಲ 40:39-41:7 


ಹೋಮದ ಪ್ರಾಣಿಗಳನ್ನು ತೊಳೆಯುವ ಸ್ಥಳವಾಗಿತ್ತು 
ಬಾಗಿಲಿನ ಅಕ್ಕಪಕ್ಕದಲ್ಲಿ ಎರಡು ಮೇಜುಗಳಿದ್ದವು. 


1094 


ಗೋಡೆಯು ಐದು ಮೊಳ ದಪ್ಪ ಮೂರು ಮೊಳ ಅಗಲ 
ವಾಗಿತ್ತು ಅದರ ಮಧ್ಯದ ಸ್ಥಳ ಹದಿನಾಲ್ಕು ಮೊಳವಿತ್ತು 





ಸರ್ವಾಂಗಹೋಮ, ದೋಷಪರಿಹಾರಕ ಯಜ್ಞ ಪಾಪ 
ಪರಿಹಾರಕ ಯಜ್ಞಗಳಿಗೆ ಅರ್ಪಿಸುವ ಪ್ರಾಣಿಗಳನ್ನು ಈ 
ಮೇಜುಗಳ ಮೇಲೆ ಕೊಲ್ಲುತ್ತಿದ್ದರು. ಈ ಕೈಸಾಲೆಯ 
ಬಾಗಿಲಿನ ಹೊರಗಿನ ಗೋಡೆಯ ಬದಿಯಲ್ಲಿಯೂ 
ಎರಡು ಮೇಜುಗಳಿದ್ದವು. “ಹೀಗೆ ಒಳಭಾಗದ ಗೋಡೆ 
ಯಲ್ಲಿ ನಾಲ್ಕು ಮೇಜುಗಳೂ ಹೊರಭಾಗದ ಗೋಡೆಯ 
ಬದಿಯಲ್ಲಿ ನಾಲ್ಕು ಮೇಜುಗಳೂ ಇದ್ದವು. ಹೀಗೆ ಯಾಜ 
ಕರು ಎಂಟು ಮೇಜುಗಳಲ್ಲಿ ಯಜ್ಞದ ಪಶುಗಳನ್ನು 
ಸಿದ್ಧಪಡಿಸುತ್ತಿದ್ದರು. ಸರ್ವಾಂಗ ಹೋಮಕ್ಕಾಗಿ ಕಲ್ಲಿ 
ನಿಂದ ಮಾಡಿದ ನಾಲ್ಕು ಮೇಜುಗಳಿದ್ದವು. ಈ ಮೇಜು 
ಗಳು ಒಂದೂವರೆ ಮೊಳ ಉದ್ದ. ಒಂದೂವರೆ ಮೊಳ 
ಅಗಲ, ಒಂದು ಮೊಳ ಎತ್ತರ. ಈ ಮೇಜುಗಳ ಮೇಲೆ 
ಪಶುಗಳನ್ನು ವಧಿಸಲು ಉಪಯೋಗಿಸುವ ಉಪಕರಣ 
ಗಳನ್ನು ಯಾಜಕರು ಇಡುತ್ತಿದ್ದರು. “ಈ ಸ್ಥಳದ ಗೋಡೆ 
ಯಲ್ಲಿ ಸುತ್ತಲೂ ಮೂರು ಇಂಚು ಉದ್ದದ ಮಾಂಸವನ್ನು 
ಸಿಕ್ಕಿಸುವ ಗಾಳಗಳಿದ್ದವು. ಯಜ್ಞದ ಮಾಂಸವು ಈ 
ಮೇಜುಗಳ ಮೇಲಿತ್ತು 


ಯಾಜಕರ ಕೋಣೆಗಳು 

“ಒಳಗಿನ ಪ್ರಾಕಾರದಲ್ಲಿ ಎರಡು ಕೋಣೆಗಳಿದ್ದವು. 
ಒಂದು ಉತ್ತರದ ದ್ವಾರದ ಬಳಿಯಲ್ಲಿ ದಕ್ಷಿಣಕ್ಕೆ 
ಅಭಿಮುಖವಾಗಿತ್ತು ಇನ್ನೊಂದು ದಕ್ಷಿಣದ ದ್ವಾರದ 
ಬಳಿಯಲ್ಲಿದ್ದು ಉತ್ತರಕ್ಕೆ ಅಭಿಮುಖವಾಗಿತ್ತು ಅವನು, 
"ದಕ್ಷಿಣಕ್ಕೆ ಅಭಿಮುಖವಾಗಿದ್ದ ಕೋಣೆಯು, ಆಲಯ 
ದಲ್ಲಿ ಯಾಜಕೋದ್ಯೋಗ ಮಾಡುತ್ತಿರುವ ಯಾಜಕರಿ 
ಗಾಗಿ. ಆದರೆ ಉತ್ತರಕ್ಕೆ ಅಭಿಮುಖವಾಗಿರುವ 
ಕೋಣೆಯು ಯಜ್ಞವೇದಿಯಲ್ಲಿ ಕಾರ್ಯವಹಿಸುತ್ತಿರುವ 
ಯಾಜಕರಿಗಾಗಿ ಯಾಜಕರೆಲ್ಲರೂ ಲೇವಿ ವಂಶದವ 
ರಾಗಿದ್ದಾರೆ. ಎರಡನೇ ಗುಂಪಿನ ಯಾಜಕರು ಚಾದೋ 
ಕನ ಸಂತತಿಯವರಾಗಿದ್ದರು. ಅವರು ಮಾತ್ರವೇ ಯಜ್ಞ 
ವೇದಿಯಲ್ಲಿ ಯಜ್ಞಾರ್ಪಣೆ ಮಾಡಬಹುದು'' ಎಂದು 
ಹೇಳಿದನು. *'ಅವನು ಒಳಗಿನ ಪ್ರಾಕಾರವನ್ನು ಅಳತೆ 
ಮಾಡಿದನು. ಅದು ಚಚಕ್ಚಿಕವಾಗಿದ್ದು ನೂರು ಮೊಳ 
ಉದ್ದ ನೂರು ಮೊಳ ಅಗಲವಿತ್ತು ಈ ಯಜ್ಞವೇದಿಯು 
ಆಲಯದ ಮುಂಭಾಗದಲ್ಲಿತ್ತು 


ಆಲಯದ ಕೈಸಾಲೆ 


“ಕೈಸಾಲೆಯು ಇಪ್ಪತ್ತು ಮೊಳ ಅಗಲ ಮತ್ತು ಹನ್ನೆರಡು 
ಮೊಳ ಉದ್ದವಾಗಿತ್ತು ಆ ಕೈಸಾಲೆಯನ್ನು ಹತ್ತಲು ಹತ್ತು 
ಮೆಟ್ಟಲುಗಳಿದ್ದವು. ಕೈಸಾಲೆಯ ಇಕ್ಕೆಡೆಗಳಲ್ಲಿಯೂ 
ಗೋಡೆಗಳಿಗೆ ಸ್ತಂಭಗಳಿದ್ದವು. 


ಆಲಯದ ಪವಿತ್ರಸ್ಥಳ 

4 1 ಆಮೇಲೆ ಅವನು ನನ್ನನ್ನು ಪವಿತ್ರ ಸ್ಥಳಕ್ಕೆ ಕರೆದು 

ಕೊಂಡು ಹೋದನು. ಅದರ ಇಕ್ಕೆಡೆಗಳಲ್ಲಿರುವ 
ಗೋಡೆಯನ್ನು ಅವನು ಅಳತೆ ಮಾಡಿದನು. ಆ ಗೋಡೆ 
ಗಳು ಆರು ಮೊಳ ದಪ್ಪವಾಗಿದ್ದವು?ಅದರ ಬಾಗಿಲು ಹತ್ತು 
ಮೊಳ ಅಗಲವಾಗಿದ್ದು ಅದರ ಎರಡು ಬದಿಯೂ ಐದೈದು 
ಮೊಳವಿದ್ದವು. ಅವನು ಆ ಕೋಣೆಯ ಅಳತೆ ತೆಗೆದನು. 
ಅದು ನಾಲ್ವತ್ತು ಮೊಳ ಉದ್ದ ಇಪ್ಪತ್ತು ಮೊಳ ಅಗಲವಿತ್ತು 


ಅಲಯದ ಮಹಾ ಪವಿತ್ರ ಸ್ಥಳ 

ಆಮೇಲೆ ಅವನು ಕೊನೆಯ ಕೋಣೆಗೆ ಪ್ರವೇಶಿ 
ಸಿದನು. ಅದರ ಬಾಗಿಲಿನ ಇಕ್ಕೆಡೆಗಳಲ್ಲಿರುವ ಗೋಡೆ 
ಗಳನ್ನು ಅವನು ಅಳತೆ ಮಾಡಿದನು. ಆ ಗೋಡೆಗಳು 
ಎರಡು ಮೊಳ ದಪ್ಪವಾಗಿದ್ದು ಏಳು ಮೊಳ ಅಗಲ 
ವಾಗಿದ್ದವು. ದ್ವಾರವು ಆರು ಮೊಳ ಅಗಲವಾಗಿತ್ತು. 
ಆಮೇಲೆ ಆ ಪುರುಷನು ಕೋಣೆಯ ಉದ್ದವನ್ನು ಅಳತೆ 
ಮಾಡಿದನು. ಅದು ಇಪ್ಪತ್ತು ಮೊಳ ಉದ್ದ ಇಪ್ಪತ್ತು ಮೊಳ 
ಅಗಲವಾಗಿತ್ತು. "ಇದು ಮಹಾ ಪವಿತ್ರ, ಸ್ಥಳ' ಎಂದು 
ಅವನು ನನಗೆ ತಿಳಿಸಿದನು. 


ಆಲಯದ ಸುತ್ತಲಿದ್ದ ಇತರ ಕೋಣೆಗಳು 

5ಆಮೇಲೆ ಆ ಮನುಷ್ಯನು ಆಲಯದ ಗೋಡೆಯನ್ನು 
ಅಳತೆ ಮಾಡಿದನು. ಅದು ಆರು ಮೊಳ ದಪ್ಪವಾಗಿತ್ತು. 
ಅಲಯದ ಸುತ್ತಲೂ ಕೋಣೆಗಳಿದ್ದವು. ಅವು ನಾಲ್ಕು 
ಮೊಳ ಅಗಲವಾಗಿದ್ದವು. 5ಆ ಕೋಣೆಗಳು ಒಂದರ 
ಮೇಲೊಂದು ಮೂರು ಅಂತಸ್ತಿನಲ್ಲಿದ್ದವು. ಪ್ರತೀ 
ಅಂತಸ್ತಿನಲ್ಲಿ ಮೂವತ್ತು ಕೊಠಡಿಗಳಿದ್ದವು. ಆಲಯದ 
ಗೋಡೆಯು ಮೆಟ್ಟಿಲು ಮೆಟ್ಟಿಲುಗಳಾಗಿ ಕಟ್ಟಲ್ಪಟ್ಟಿತ್ತು 
ಪಕ್ಕದ ಕೋಣೆಗಳು ಈ ಮೆಟ್ಟಿಲುಗಳ ಮೇಲೆ ಅಧಾರ 
ಗೊಂಡಿದ್ದವು. ಅವು ಆಲಯದ ಗೋಡೆಯನ್ನು ಆಧಾರ 
ಮಾಡಿಕೊಂಡಿರಲಿಲ್ಲ. 'ಪ್ರತೀ ಅಂತಸ್ತು ಅದರ ಕೆಳಗಿನ 
ಅಂತಸ್ತಿಗಿಂತ ಅಗಲವಾಗಿದ್ದವು. ಆಲಯದ ಸುತ್ತ ಇದ್ದ 





“ಆಮೇಲೆ ಅವನು ಆಲಯದ ಕೈಸಾಲೆಗೆ ನನ್ನನ್ನು 
ಕರೆದುಕೊಂಡು ಹೋದನು. ಅದರ ಇಕ್ಕೆಡೆಗಳಲ್ಲಿಯೂ 
ಇರುವ ಗೋಡೆಗಳನ್ನು ಅವನು ಅಳತೆ ಮಾಡಲಾಗಿ 


ಕೋಣೆಗಳ ಗೋಡೆಗಳು ಮೇಲಕ್ಕೆ ಹೋದಂತೆ ಸಪೂರ 
ವಾಗಿದ್ದವು. ಹೀಗೆ ಕೊನೇ ಅಂತಸ್ತಿನ ಕೋಣೆಗಳು ಕೆಳಗಣ 
ಕೋಣೆಗಳಿಗಿಂತ ಹೆಚ್ಚು ಅಗಲವಾಗಿದ್ದವು. ಮಧ್ಯ 


1095 


ಅಂತಸ್ತಿನ ಮೂಲಕ ಒಂದು ನಿಚ್ಚಣಿಕೆಯು ಕೆಳಗಿನ 
ಅಂತಸ್ತಿನಿಂದ ಕೊನೆಯ ಅಂತಸ್ತಿನವರೆಗೆ ಹೋಗಿತ್ತು. 

ಆಲಯದ ಸುತ್ತಲೂ ಒಂದು ಜಗಲಿ ಇರುವದನ್ನು 
ನಾನು ಕಂಡೆನು. ಇದು ಪಕ್ಕದ ಕೋಣೆಗಳಿಗೆ ಅಸ್ತಿವಾರ 
ವಾಗಿತ್ತು. ಇದು ಒಂದು ಅಳತೆ ಕೋಲಿನಷ್ಟು ಎತ್ತರ 
ವಾಗಿತ್ತು ಆ ಕೋಣೆಗಳ ಹೊರಗಣ ಗೋಡೆಯು ಐದು 
ಮೊಳ ದಪ್ಪವಾಗಿತ್ತು ಆಲಯದ ಉದ್ದಕ್ಕೂ ಇದ್ದ ಆ 
ಕೋಣೆಗಳಿಗೂ ನಡುವೆ ಆಲಯದ ಸುತ್ತಲೂ ಇಪ್ಪತ್ತು 
ಮೊಳ ಅಂತರವಿತ್ತು. !'ಆ ಕೋಣೆಗಳ ಬಾಗಿಲುಗಳು 
ಜಗಲಿಯ ಕಡೆಗೆ ಮುಖಮಾಡಿದ್ದವು. ಅವಕ್ಕೆ ಒಂದು 
ಬಾಗಿಲು ಉತ್ತರದ ಕಡೆಯಿಂದಲೂ ಇನ್ನೊಂದು 
ಬಾಗಿಲು ದಕ್ಷಿಣ ಕಡೆಯಿಂದಲೂ ಇದ್ದವು. ಆ ಎತ್ತರದ 
ಜಗಲಿಯು ಸುತ್ತಲೂ ಐದು ಮೊಳ ಅಗಲವಿತ್ತು 

ಆಲಯದ ಪಶ್ಚಿಮ ಭಾಗದ ಕಿರಿದಾದ ಸ್ಥಳದಲ್ಲಿ 
ಒಂದು ಕಟ್ಟಡವಿತ್ತು ಇದು ಎಪ್ಪತ್ತು ಮೊಳ ಅಗಲ 
ವಾಗಿದ್ದು ತೊಂಬತ್ತು ಮೊಳ ಉದ್ದವಾಗಿತ್ತು. ಅದರ 
ಸುತ್ತಲಿನ ಗೋಡೆಯು ಐದು ಮೊಳ ದಪ್ಪವಾಗಿತ್ತು. 
13 9ವನು ಆಲಯದ ಅಳತೆ ತೆಗೆದನು. ಆಲಯವು ನೂರು 
ಮೊಳ ಉದ್ದವಾಗಿತ್ತು. ಕಿರಿದಾದ ಸ್ಥಳ, ಅದರ ಕಟ್ಟಡ 
ಮತ್ತು ಗೋಡೆಯ ಸಹಿತ ನೂರು ಮೊಳ ಉದ್ದವಾಗಿತ್ತು. 
'"ಫೂರ್ವದಿಕ್ಕಿನಲ್ಲಿದ್ದ ಕಿರಿದಾದ ಸ್ಥಳವೂ ನೂರು ಮೊಳ 
ಉದ್ದವಿತ್ತು. 

"ಆಲಯದ ಹಿಂಬಾಗದಲ್ಲಿದ್ದ ಕಿರಿದಾದ ಸ್ಥಳದಲ್ಲಿ 
ಕಟ್ಟಿದ್ದ ಕಟ್ಟಡದ ಉದ್ದವನ್ನು ಅವನು ಲೆಕ್ಕ ಮಾಡಿದನು. 
ಅದು ಗೋಡೆಯಿಂದ ಗೋಡೆಗೆ ನೂರು ಮೊಳವಿತ್ತು 

ಪವಿತ್ರ ಸ್ಥಳ, ಮಹಾ ಪವಿತ್ರ ಸ್ಥಳ ಮತ್ತು ಒಳಗಿನ 
ಪ್ರಾಕಾರಕ್ಕೆ ಮುಖಮಾಡಿದ್ದ ಕೈಸಾಲೆಯ ೌಗೋಡೆಗಳಿಗೆ 
ಮರದ ಹಲಗೆಗಳು ಹೊದಿಸಲ್ಪಟ್ಟಿದ್ದವು. ಎಲ್ಲಾ ಕಿಟಕಿ 
ಬಾಗಿಲುಗಳಿಗೆ ಮರದ ಹೊದಿಕೆಯಿತ್ತು. ದ್ವಾರದ ಪಕ್ಕ 
ದಲ್ಲಿ ಆಲಯದ ಗೋಡೆಗೆ ನೆಲದಿಂದ ಹಿಡಿದು ಕಿಟಕಿಯ 
ತನಕ ಮರದ ಹಲಗೆಯ ಹೊದಿಕೆ ಇತ್ತು 

ಬಾಗಿಲಿನ ಮೇಲೆಯೂ ಒಳಗಿನ ಮತ್ತು ಹೊರಗಿನ 
ಕೋಣೆಗಳ ಗೋಡೆಗಳಲ್ಲಿ 

ಕಕ್ಷರೂಬಿದೂತರ ಮತ್ತು ಖರ್ಜೂರ ವೃಕ್ಷಗಳ ಚಿತ್ರ 
ಬಿಡಿಸಲ್ಪಟ್ಟಿತ್ತು. ಎರಡು ಕೆರೂಬಿ ದೂತರ ನಡುವೆ ಒಂದು 
ಖರ್ಜೂರ ವೃಕ್ಚವಿತ್ತು. ಪ್ರತಿ ಕೆರೂಬಿ ದೂತರಿಗೆ ಎರಡು 
ಮುಖಗಳಿದ್ದವು. ಒಂದು ಮುಖ ಮನುಷ್ಯನ ಮುಖ 
ದಂತಿದ್ದು ಖರ್ಜೂರ ವೃಕ್ಷವನ್ನು ದಿಟ್ಟಿಸುತ್ತಿತ್ತು. 
ಇನ್ನೊಂದು ಮುಖವು ಸಿಂಹದ ಮುಖದಂತಿದ್ದು ಆಚೆ 
ಪಕ್ಕದ ಖರ್ಜೂರ ವೃಕ್ಷವನ್ನು ನೋಡುವಂತಿತ್ತು. 
ಆಲಯದ ಸುತ್ತಲೂ ಈ ರೀತಿಯ ಕೆತ್ತನೆ ಕೆಲಸವಿತ್ತು. 
ಪವಿತ್ರ ಸ್ಥಾನದ ಗೋಡೆಗಳಲ್ಲಿ ನೆಲ ದಿಂದ ಬಾಗಿಲ 





ಯೆಹೆಜ್ಯೇಲ 41:8-42:6 


ವರೆಗೆ ಕೆರೂಬಿ ದೂತರು ಮತ್ತು ಖರ್ಜೂರ ವೃಕ್ಷದ ಕೆತ್ತನೆ 
ಕೆಲಸವನ್ನು ಮಾಡಿದ್ದರು. 

2! ಪವಿತ್ರ ಸ್ಥಾನದ ಇಕ್ಕೆಡೆಗಳಲ್ಲಿದ್ದ ಗೋಡೆಗಳು ಚೌಕ 
ವಾಗಿದ್ದವು. ಮಹಾ ಪವಿತ್ರ, ಸ್ಥಳದೆದುರು ಮರದಿಂದ 
ತಯಾರಿಸಿದ ವೇದಿಯಂತೆ ಕಾಣುತ್ತಿದ್ದ 3 ಒಂದು ವಸ್ತು 
ಇತ್ತು ಅದು ಮೂರು ಮೊಳ ಎತ್ತರ, ಎರಡು ಮೊಳ ಉದ್ದ 
ವಿತ್ತು. ಅದರ ಮೂಲೆಗಳು, ಅದರ ಚೌಕಟ್ಟು, ಮತ್ತು 
ಬದಿಗಳೆಲ್ಲಾ ಮರದಿಂದ ಮಾಡಿದ್ದವುಗಳಾಗಿದ್ದವು. “ಈ 
ಮೇಜು ಯೆಹೋವನ ಸನ್ನಿಧಾನದಲ್ಲಿದೆ'' ಎಂದು ಆ 
ಮನುಷ್ಯನು ನನಗೆ ಹೇಳಿದನು. 

ಪವಿತ್ರ ಸ್ಥಳ ಮತ್ತು ಮಹಾ ಪವಿತ್ರ ಸ್ಥಳಗಳಿಗೆ ಎರಡೆ 
ರಡು ಬಾಗಿಲುಗಳಿದ್ದವು. ಒಂದೊಂದು ಬಾಗಿಲು ಗಳಿಗೆ 
ಎರಡೆರಡು ಮಡಚುವ ಕದಗಳಿದ್ದವು. 7 ಅವುಗಳ ಮೇಲೆ 
ಕೆರೂಬಿದೂತರ ಮತ್ತು ಖರ್ಜೂರ ವಕ್ಸದ ಚಿತ್ರ ಗಳನ್ನು 
ಕೆತ್ತಲಾಗಿತ್ತು ಗೋಡೆಗಳಲ್ಲಿ ಹೇಗೆ ಕೆತ್ತಲ್ಪ ಟ್ವಿತ್ತೋ ಅದೇ 
ರೀತಿಯಲ್ಲಿ, ಕೈಸಾಲೆಯ ಮುಂದೆ ಒಂದು ಮರದಿಂದ 
ಮಾಡಿದ ಸೂರು ಇತ್ತು. ಇದಕ್ಕೆ ತೆರೆಯ ಲಾಗದ 
ಕಿಟಕಿಗಳಿದ್ದವು. ಇದರ ಗೋಡೆಗಳಲ್ಲಿಯೂ ಗೋಡೆಯ 
ಮೇಲಿದ್ದ ಸೂರು ಮತ್ತು ಆಲಯದ ಸುತ್ತಲಿದ್ದ 
ಕೋಣೆಯ ಗೋಡೆಗಳಲ್ಲಿ ಕೆರೂಬಿದೂತರು ಮತ್ತು 
ಖರ್ಜೂರ ವೃಕ್ಷದ ಕೆತ್ತನೆ ಕೆಲಸವಿತ್ತು 


ಯಾಜಕರ ಕೋಣೆಗಳು 

4) ಆಮೇಲೆ ಆ ಮನುಷ್ಯನು ನನ್ನನ್ನು ಉತ್ತರದ 

ದ್ವಾರದ ಮೂಲಕ ಹೊರಗಿನ ಪ್ರಾಕಾರಕ್ಕೆ 
ಕರೆದುಕೊಂಡು ಹೋದನು. ಅವನು ನನ್ನನ್ನು 
ಪಶ್ಚಿಮದಲ್ಲಿರುವ ಅನೇಕ ಕೋಣೆಗಳಿದ್ದ ಕಟ್ಟಡಕ್ಕೆ ಕರೆದು 
ಕೊಂಡು ಹೋದನು. ಅದು ಇಕ್ಕಟ್ಟಾದ ಸ್ಥಳದ ಪಶ್ಚಿಮ 
ದಲ್ಲಿತ್ತು ಮತ್ತು ಕಟ್ಟಡವು ಉತ್ತರ ಭಾಗದಲ್ಲಿತ್ತು ಈ 
ಕಟ್ಟಡವು ನೂರು ಮೊಳ ಉದ್ದವಾಗಿದ್ದು ಐವತ್ತು ಮೊಳ 
ಅಗಲವಿತ್ತು ಉತ್ತರ ಭಾಗದ ಪ್ರಾಕಾರದೊಳಗಿಂದ 
ಜನರು ಒಳಪ್ರವೇಶಿಸುತ್ತಿದ್ದರು. *ಆ ಕಟ್ಟಡವು ಮೂರು 
ಅಂತಸ್ತಿನಷ್ಟು ಎತ್ತರವಿದ್ದು ಅದಕ್ಕೆ ಅನೇಕ ಮೇಲಂತ 
ಸ್ತುಗಳಿದ್ದವು. ಇಪ್ಪತ್ತು ಮೊಳದ ಒಳಗಿನ ಪ್ರಾಕಾರವು 
ಆಲಯಕ್ಕೂ ಕಟ್ಟಡಕ್ಕೂ ನಡುವೆ ಇತ್ತು ಎದುರಿನ ಕೋಣೆ 
ಗಳು ಹೊರಗಣ ಪ್ರಾಕಾರದ ನೆಲಗಟ್ಟಿಗೆ ಮುಖಮಾಡಿ 
ದ್ದವು. “ಇದರ ಪ್ರವೇಶ ದ್ವಾರವು ಉತ್ತರ ದಿಕ್ಕಿನಲ್ಲಿ 
ದ್ಹಾಗ್ಯೂ, ಹತ್ತು ಮೊಳ ಅಗಲ, ನೂರು ಮೊಳ ಉದ್ದದ 
ದಾರಿಯು ಆ ಕಟ್ಟಡದ ದಕ್ಷಿಣ ಭಾಗದಲ್ಲಿತ್ತು 5-6 ಕಟ್ಟ 
ಡವು ಮೂರು ಅಂತಸ್ತು ಎತ್ತರವಿದ್ದಾಗ್ಯೂ ಇದಕ್ಕೆ ಹೊರ 
ಗಣ ಪ್ರಾಕಾರಕ್ಕೆ ಇದ್ದಂತೆ ಸ್ತಂಭಗಳಿರಲಿಲ್ಲ. ಮೇಲಿನ 
ಅಂತಸ್ತಿನ ಕೋಣೆಗಳು, ಮ ಧ್ಯ ಮತ್ತು ಕೆಳಗಿನ 


ಯೆಹೆಜೀಲ 42:7-43:8 


ಅಂತಸ್ತುಗಳ ಕೋಣೆಗಳಿಂದ ಹಿಂದಕ್ಕೆ ಇದ್ದವು. 
ಮೇಲಿನಂತಸ್ತು ಮಧ್ಯ ಅಂತಸ್ತಿಗಿಂತ ಕಿರಿದಾಗಿತ್ತು ಮತ್ತು 
ಮಧ್ಯ ಅಂತಸ್ತು ಕೆಳಗಿನ ಮನೆಗಿಂತ ಅಗಲದಲ್ಲಿ ಕಿರಿ 
ದಾಗಿತ್ತು ಯಾಕೆಂದರೆ ಮೇಲಂತಸ್ತುಗಳು ಆ ಜಾಗವನ್ನು 
ಆಕ್ರಮಿಸಿದ್ದವು. 'ಕೋಣೆಗಳ ಉದ್ದಕ್ಕೆ ಅನುಸಾರವಾಗಿ 
ಒಂದು ಗೋಡೆಯು ಹೊರಗಿನ ಪ್ರಾಕಾರಕ್ಕೆ ಸಮವಾಗಿ 
ಇತ್ತು ಇದು ಕೋಣೆಗಳಿದುರು ಐವತ್ತು ಮೊಳ ಉದ್ದಕ್ಕೆ 
ಇತ್ತು. ಹೊರಗಿನ ಪ್ರಾಕಾರಕ್ಕೆ ಸರಿಯಾಗಿ ಹೋಗಿದ್ದ 
ಕೋಣೆಗಳ ಸಾಲು ಐವತ್ತು ಮೊಳ ಉದ್ದವಾಗಿತ್ತು. ಆದರೆ 
ಅಲಯದ ಬಳಿಯಲ್ಲಿದ್ದ ಕಟ್ಟಡವು ನೂರು ಮೊಳ 
ಉದ್ದವಾಗಿತ್ತು. ಕಟ್ಟಡದ ಪೂರ್ವಭಾಗದಲ್ಲಿ ಪ್ರವೇಶ 
ದ್ವಾರವು ಇತ್ತು ಇದರ ಮೂಲಕ ಹೊರಗಣ ಪ್ರಾಕಾರ 
ದಿಂದ ಜನರು ಒಳ ಪ್ರವೇಶ ಮಾಡಬಹುದು. "ಈ 
ಪ್ರವೇಶ ದ್ವಾರವು ಪ್ರಾಕಾರದ ಬದಿಯಲ್ಲಿ ಗೋಡೆಯು 
ಪ್ರಾರಂಭ ವಾಗುವಲ್ಲಿಯೇ ಇತ್ತು 

ಬೇರೆ ಕಟ್ಟಡ ಮತ್ತು ಕಿರಿದಾದ ಜಾಗಕ್ಕೆ ತಾಗಿ 
ದಕ್ಷಿಣದಿಕ್ಕಿನಲ್ಲಿ ಕೋಣೆಗಳು ಇದ್ದವು. !!ಈ ಕೋಣೆಗಳ 
ಎದುರಿನಲ್ಲಿ ದಾರಿಯು ಇತ್ತು ಇದು ಉತ್ತರ ದಿಕ್ಕಿನಲ್ಲಿದ್ದ 
ಕೋಣೆಗಳಂತೆ ಇದ್ದವು. ಅವುಗಳ ಅಳತೆಯೂ ಬಾಗಿಲು 
ಕದಗಳ ವಿನ್ಯಾಸವೂ ಒಂದೇ ಆಗಿತ್ತು. 12ಕಳಗಿನ ಕೋಣೆ 
ಗಳ ಪ್ರವೇಶ ದ್ವಾರವು ಕಟ್ಟಡದ ಪೂರ್ವಭಾಗದಲ್ಲಿದ್ದು 
ಗೋಡೆಯ ಬದಿಯಲ್ಲಿದ್ದ ದಾರಿಯಿಂದ ಜನರು 
ಒಳಪ್ರವೇಶ ಮಾಡಬಹುದಾಗಿತ್ತು 

13 ಅವನು ನನಗೆ ಹೀಗೆ ಹೇಳಿದನು, “ಇಕ್ಕಟ್ಟಿನ ಜಾಗದ 
ಬಳಿಯಲ್ಲಿ ಇರುವ ಉತ್ತರದ ಮತ್ತು ದಕ್ಷಿಣದ ಕೋಣೆ 
ಗಳು ಪವಿತ್ರವಾದವುಗಳು. ಅವು ಯೆಹೋವನಿಗೆ ಯಜ್ಞ 
ಸಮರ್ಪಿಸುವ ಯಾಜಕರಿಗಾಗಿ ಇವೆ. ಅಲ್ಲಿ ಯಾಜಕರು 
ಅತಿ ಪವಿತ್ರ ಕಾಣಿಕೆ ಪದಾರ್ಥಗಳನ್ನು ತಿನ್ನುವರು. ಮತ್ತು 
ಅಲ್ಲಿ ಅತಿ ಪವಿತ್ರ, ಕಾಣಿಕೆಗಳನ್ನಿಡುವರು. ಯಾಕೆಂದರೆ 
ಆ ಸ್ಥಳವು ಪವಿತ್ರವಾದದ್ದು . ಅತಿ ಪವಿತ್ರ ಕಾಣಿಕೆ ಯಾವು 
ವೆಂದರೆ, ಧಾನ್ಯ ಸಮರ್ಪಣೆ, ಪಾಪ ಪರಿಹಾರಕ ಯಜ್ಞ 
ದೋಷಪರಿಹಾರಕ ಯಜ್ಞ ಸಮಾಧಾನ ಯಜ್ಞದ 
ಕಾಣಿಕೆ. ಈ ಪವಿತ್ರ ಸ್ಥಳಕ್ಕೆ ಪ್ರವೇಶಿಸುವ ಯಾಜಕರು 
ತಮ್ಮ ದೀಕ್ಬಾವಸ್ತ್ರಗಳನ್ನು ಅಲ್ಲಿಯೇ ತೆಗೆದಿಟ್ಟು ಹೊರಗಣ 
ಪ್ರಾಕಾರಕ್ಕೆ ಹೋಗಬೇಕು. ಯಾಕೆಂದರೆ ಆ ವಸ್ತುಗಳು 
ಪವಿತ್ರವಾದದ್ದು ಒಬ್ಬ ಯಾಜಕನು ಇತರ ಜನರು ಇರುವ 
ಸ್ಥಳಕ್ಕೆ ಹೋಗಬೇಕಿದ್ದಲ್ಲಿ ಅವನು ಕೋಣೆಗೆ ಬಂದು 
ದೀಕ್ಟಾವಸ್ತ್ರಗಳನ್ನು ತೆಗೆದಿಟ್ಟು ಬೇರೆ ವಸ್ತ್ರಗಳನ್ನು ಹಾಕಿ 
ಕೊಂಡು ಹೋಗಬೇಕು.” 





ಹೊರಗಣ ಪ್ರಾಕಾರ 
ಆಲಯದ ಒಳಭಾಗದ ಅಳತೆಯನ್ನು ಅವನು 
ತೆಗೆದುಕೊಂಡ ಬಳಿಕ ನನ್ನನ್ನು ಪೂರ್ವದ ದ್ವಾರದಿಂದ 


1096 


ಹೊರತಂದು ಆ ಜಾಗವನ್ನೆಲ್ಲಾ ಅಳೆದನು. ಪೂರ್ವ 
ಭಾಗವನ್ನು ಅವನು ತನ್ನ ಅಳತೆ ಕೋಲಿನಿಂದ ಅಳೆದನು. 
ಅದು ಐನೂರು ಮೊಳ ಉದ್ದನಿತ್ತು. !'ಅವನು ಉತ್ತರ 
ಭಾಗವನ್ನು ಅಳೆದನು, ಅದು ಐನೂರು ಮೊಳ ಉದ್ದ 
ವಿತ್ತು ಅವನು ದಕ್ಷಿಣದ ಭಾಗವನ್ನು ಅಳಿದನು, ಅದು 
ಐನೂರು ಮೊಳ ಉದ್ದವಿತ್ತು. '೯ಅನಂತರ ಪಶ್ಚಿಮದ 
ಭಾಗಕ್ಕೆ ಹೋಗಿ ಅಲ್ಲಿ ಅಳೆದನು. ಅದು ಐನೂರು ಮೊಳ 
ಉದ್ದವಿತ್ತು. ಆಲಯದ ನಾಲ್ಕು ಗೋಡೆಗಳನ್ನೂ 
ಅಳೆದನು. ಆ ಗೋಡೆ ಐನೂರು ಮೊಳ ಉದ್ದವಿದ್ದು 
ಐನೂರು ಮೊಳ ಅಗಲವಿತ್ತು ಅದು ಪವಿತ್ರಸ್ಥಾನವನ್ನೂ 
ಬೇರೆ ಸ್ಥಳವನ್ನೂ ಬೇರ್ಪಡಿಸಿತ್ತು 


ಯೆಹೋವನು ತನ್ನ ಜನರ ಮಧ್ಯದಲ್ಲಿ ವಾಸಿಸುವನು 
43 ಆ ಮನುಷ್ಯನು ನನ್ನನ್ನು ಪೂರ್ವದ ದ್ವಾರಕ್ಕೆ 
ಕರೆದುಕೊಂಡು ಹೋದನು. ?ಅಲ್ಲಿ ಇಸ್ರೇಲ್‌ 
ದೇವರ ಮಹಿಮೆಯು ಪೂರ್ವದಿಂದ ಬಂದಿತು. ದೇವರ 
ಸ್ವರವು ಸಮುದ್ರದ ಶಬ್ದದಂತೆ ಗಟ್ಟಿಯಾಗಿತ್ತು. ದೇವರ 
ಮಹಿಮಾಪ್ರಕಾಶದಿಂದ ನೆಲವು ಬೆಳಕಿನಿಂದ ತುಂಬಿತ್ತು 
3ನಾನು ನೋಡಿದ ದರ್ಶನವು ಕೆಬಾರ್‌ ಕಾಲುವೆಯ ಬಳಿ 
ಕಂಡ ದರ್ಶನದಂತಿತ್ತು ನಾನು ಸಾಷ್ಟಾಂಗವೆರಗಿದೆನು. 
“ಯೆಹೋವನ ಮಹಿಮೆಯು ಪೂರ್ವದಿಕ್ಕಿನ ದ್ವಾರದ 
ಮೂಲಕ ಆಲಯದೊಳಗೆ ಬಂದಿತು. 
5ಆಗ ದೇವರಾತ್ಮವು ನನ್ನನ್ನು ಎತ್ತಿಕೊಂಡು ಒಳಗಿನ 
ಪ್ರಾಕಾರಕ್ಕೆ ತಂದಿತು. ಯೆಹೋವನ ಮಹಿಮೆಯು 
ಆಲಯವನ್ನು ತುಂಬಿತು. 6ಆಲಯದೊಳಗಿಂದ 
ಯಾರೋ ನನ್ನೊಡನೆ ಮಾತನಾಡಿದಂತೆ ಕೇಳಿಸಿತು. 
ಅವನು ನನ್ನ ಬಳಿಯಲ್ಲಿ ಇನ್ನೂ ನಿಂತುಕೊಂಡಿದ್ದನು. 
7ಆಲಯದೊಳಗಿಂದ ಬಂದ ಸ್ವರವು ನನಗೆ ಹೇಳಿದ್ದೇ 
ನೆಂದರೆ, ""ನರಪುತ್ರನೇ, ಇದು ನನ್ನ ಸಿಂಹಾಸನವೂ ಪಾದ 
ಪೀಠವೂ ಇರುವ ಸ್ಥಳ. ನಾನು ಇಲ್ಲಿ ನನ್ನ ಜನರಾದ 
ಇಸ್ರೇಲರ ಮಧ್ಯದಲ್ಲಿ ನಿರಂತರವೂ ವಾಸಿಸುವೆನು. 
ಇಸ್ರೇಲ್‌ ಜನಾಂಗವು ಇನ್ನು ಮುಂದೆ ನನ್ನ ಪವಿತ್ರವಾದ 
ಹೆಸರನ್ನು ಹಾಳು ಮಾಡುವದಿಲ್ಲ. ರಾಜರೂ, ಅವರ 
ಜನರೂ ಲೈಂಗಿಕ ಪಾಪಗಳನ್ನು ಮಾಡಿ ನನ್ನನ್ನು ಅವಮಾನ 
ಪಡಿಸರು. ಅವರ ರಾಜುಗಳ ಮೃತಶರೀರವನ್ನು ಇಲ್ಲಿ 
ಸಮಾಧಿ ಮಾಡುವದಿಲ್ಲ. ಅವರ ಹೊಸ್ತಿಲನ್ನು ನನ್ನ 
ಹೊಸ್ತಿಲ ಬಳಿಯಲ್ಲಿ ಇಡುವದರಿಂದ ಅವರ ನಿಲುವು 
ಗಳನ್ನು ನನ್ನ ನಿಲುವುಗಳ ಬಳಿಯಲ್ಲಿ ಇಡುವದರಿಂದ 
ಅವರು ನನ್ನ ಹೆಸರಿಗೆ ಅವಮಾನ ಮಾಡುವದಿಲ್ಲ. ಹಿಂದಿನ 
ಕಾಲದಲ್ಲಿ, ಕೇವಲ ಒಂದೇ ಗೋಡೆಯು ಅವರಿಂದ 
ನನ್ನನ್ನು ಪ ತ್ಯೊಕಿಸಿತ್ತು. ಆದ್ದರಿಂದ ಪ್ರತಿಯೊಂದು ಸಲ 


ದ 
ಅವರು ಪಾಪ ಮಾಡಿದಾಗ ಮತ್ತು ಆ ಭಯಂಕರ 


1097 


ಕೃತ್ಯಗಳನ್ನು ಮಾಡಿದಾಗ ನನ್ನ ಹೆಸರಿಗೆ ಅವಮಾನ 
ವಾಯಿತು. ಆದುದರಿಂದ ನಾನು ಕೋಪಗೊಂಡು 
ಅವರನ್ನು ನಾಶಮಾಡಿದೆನು. ಈಗ ಅವರು ತಮ್ಮ ಲೈಂಗಿಕ 
ಪಾಪಗಳನ್ನು ತೆಗೆದುಬಿಡಲಿ ಮತ್ತು ತಮ್ಮ ರಾಜರಹೆಣ 
ಗಳನ್ನೂ ನನ್ನಿಂದ ದೂರಮಾಡಲಿ. ಆಗ ನಾನು 
ಅವರೊಂದಿಗೆ ನಿರಂತರವಾಗಿ ವಾಸಿಸುವೆನು. 

10""ಈಗ, ನರಪುತ್ರನೇ, ಇಸ್ರೇಲ್‌ ಜನಾಂಗದವರಿಗೆ 
ಆಲಯದ ವಿಚಾರವಾಗಿ ತಿಳಿಸು. ಆಲಯದ ವಿನ್ಯಾಸದ 
ಬಗ್ಗೆ ಅವರು ತಿಳಿದಾಗ ತಮ್ಮ ಪಾಪಗಳಿಗಾಗಿ ಅವರು 
ನಾಚಿಕೆಪಡುವರು. !'ಅವರು ತಮ್ಮ ಎಲ್ಲಾ ಪಾಪಗಳ 
ನಿಮಿತ್ತ ನಾಚಿಕೆ ಪಡುವರು. ಆಲಯದ ವಿನ್ಯಾಸವನ್ನು 
ಅವರು ತಿಳಿದುಕೊಳ್ಳಲಿ. ಅದು ಹೇಗೆ ಕಟ್ಟಲ್ಪಡ 
ಬೇಕೆಂಬುದನ್ನು ಪ್ರವೇಶ ದ್ವಾರಗಳು ಮತ್ತು ಹೊರಗೆ 
ಹೋಗುವ ಬಾಗಿಲುಗಳು ಎಲ್ಲಿರಬೇಕೆಂಬುದನ್ನು ಮತ್ತು 
ಅವುಗಳ ಮೇಲೆ ಇರಬೇಕಾದ ಎಲ್ಲಾ ಚಿತ್ರಗಳನ್ನು ಅವರು 


ತಿಳಿದುಕೊಳ್ಳಲಿ. ಅದರ ನಿಯಮಗಳನ್ನು, ಕಟ್ಟಳೆಗಳನ್ನು 


ಅವರಿಗೆ ಬೋಧಿಸಿರಿ. ಅವರು ಎಲ್ಲಾ ಧರ್ಮ ಬೋಧನೆ 
ಗಳನ್ನು ಅನುಸರಿಸುವಂತೆ ಎಲ್ಲಾ ಕಟ್ಟಳೆಗಳನ್ನು 
ಬರೆದಿಡಿರಿ. 

12""ಇದು ಆಲಯದ ಕಟ್ಟಳೆ: ಪರ್ವತದ ಮೇಲಿನ ಎಲ್ಲಾ 
ಪ್ರಾಂತ್ಯದ ಮೇರೆಯೊಳಗಿರುವ ಸ್ಥಳವು ಅತಿ ಪರಿಶುದ್ಧ 
ವಾದದ್ದು. 


ಯಜ್ಞವೇದಿಕೆ 
5" ಯಜ್ಞವೇದಿಕೆ ಉದ್ದಮೊಳದ* ಅಳತೆಯ ಪ್ರಕಾರ 


ಯೆಹೆಜ್ಯೇಲ 43:9-27 


ವಾಗಿತ್ತು. ಅದರ ಸುತ್ತಲೂ ಇದ್ದ ಅಂಚು ಅರ್ಧ ಮೊಳ 
ಅಗಲವಾಗಿತ್ತು. (ಅಡಿಪಾಯದ ಸುತ್ತಲೂ ಇದ್ದ ಕಾಲು 
ವೆಯ ಅಗಲ ಎರಡು ಮೊಳ.) ಯಜ್ಞವೇದಿಯ ಮೇಲೆ 
ಹತ್ತುವ ಮೆಟ್ಟಿಲುಗಳು ಪೂರ್ವಭಾಗದಲ್ಲಿದ್ದವು.'' 

!8ಆಗ ಅವನು ನನಗೆ, ""ನರಪುತ್ರನೇ, ಒಡೆಯನಾದ 
ಯೆಹೋವನು ಹೀಗೆನ್ನುತ್ತಾನೆ: "ಯಜ್ಞವೇದಿಯ ಕ್ರಮ 
ಗಳು ಯಾವದೆಂದರೆ, ಯಜ್ಞವೇದಿಯನ್ನು ಕಟ್ಟುವಾಗ 
ಸರ್ವಾಂಗ ಹೋಮ ಮತ್ತು ಅದರ ಮೇಲೆ ರಕ್ತ 
ಚಿಮುಕಿಸುವದಕ್ಕೆ ಈ ಕ್ರಮಗಳನ್ನು ಅನುಸರಿಸು. 
ಔೌಚಾದೋಕನ ಸಂತತಿಯ ಯಾಜಕರ ಪಾಪಪರಿ 
ಹಾರಕ್ಕಾಗಿ ನೀನು ಒಂದು ಎಳೆ ಹೋರಿಯನ್ನು ಅರ್ಪಿಸು. 
ಇವರು ಲೇವಿ ವಂಶದ ಯಾಜಕರು. ಇವರು ಕಾಣಿಕೆ 
ಗಳನ್ನು ನನಗೆ ಅರ್ಪಿಸುವ ಸೇವೆ ಮಾಹುವವರಾಗಿರು 
ತ್ತಾರೆ.''' ಇದು ನನ್ನ ಒಡೆಯನಾದ ಯೆಹೋವನ ನುಡಿ. 
201 ನೀನು ಹೋರಿಯ ರಕ್ತವನ್ನು ತೆಗೆದು ವೇದಿಯ 
ನಾಲ್ಕು ಕೊಂಬುಗಳಲ್ಲಿ ಪ್ರೋಕ್ಟಿಸಬೇಕು: ಮತ್ತು 
ಮೆಟ್ಟಲಿನ ನಾಲ್ಕು ಮೂಲೆಗಳಿಗೂ,ಅದರ ಸುತ್ತಲೂ 
ಇರುವ ದಿಂಡಿನ ಮೇಲೂ ರಕ್ತ ಪ್ರೋಕ್ಟಿಸಬೇಕು. ಹೀಗೆ 
ಮಾಡುವಾಗ ನೀನು ವೇದಿಯನ್ನು ಪವಿತ್ರ ಗೊಳಿಸುವಿ. 
21 ಆಮೇಲೆ ಪಾಪಪರಿಹಾರದ ಹೋರಿಯನ್ನು ತೆಗೆದು 
ಆಲಯದ ಜಾಗದಲ್ಲಿ ಆಲಯದ ಹೊರಗಿರುವ ಸ್ಥಳದಲ್ಲಿ 
ಸುಡ ಬೇಕು. 

3°" ಎರಡನೇ ದಿವಸದಲ್ಲಿ ಪೂರ್ಹಾಂಗವಾದ ಹೋತ 
ವನ್ನು ನೀನು ಅರ್ಪಿಸಬೇಕು. ಅದು ಪಾಪಪರಿಹಾರಕ 
ಯಜ್ಞಕ್ಕಾಗಿ ಯಾಜಕರು ಹೇಗೆ ಯಜ್ಞವೇದಿಯನ್ನು 





ಇರಬೇಕು. ಯಜ್ಞವೇದಿಯ ಅಡಿಪಾಯದ ಸುತ್ತಲೂ 
ಕಾಲಿವೆ ತೋಡಲ್ಪಟ್ಟಿತ್ತು. ಅದರ ಆಳ ಒಂದು ಮೊಳ. 
ಪ್ರತಿಯೊಂದು ಕಡೆಯಲ್ಲಿ ಅದರ ಅಗಲ ಒಂದು ಮೊಳ. 
ಯಜ್ಞವೇದಿಯ ಸುತ್ತ ಒಂದು ಗೇಣುದ್ದದ ಚೌಕಟ್ಟಿತ್ತು 
ಇದು ಎತ್ತರವಾದ ಯಜ್ಞವೇದಿಯ ವಿನ್ಯಾಸ. ನೆಲದಿಂದ 
ಅಡಿಪಾಯದ ತಳದವರೆಗೆ ಅಡಿಪಾಯದ ಎತ್ತರ ಎರಡು 
ಮೊಳ, ಅದರ ಅಗಲ ಒಂದು ಮೊಳ, ಚಿಕ್ಕ ಸಜ್ಜ ದಿಂದ 
ದೊಡ್ಡ ಸಜ್ಜದವರೆಗೆ ನಾಲ್ಕುಮೊಳ ಎತ್ತರ, ಎರಡು ಮೊಳ 
ಅಗಲ. ಯಜ್ಞವೇದಿಯ ಮೇಲೆ ಬೆಂಕಿ ಹಾಕುವ ಸ್ಥಳದ 
ಎತ್ತರ ನಾಲ್ಕು ಮೊಳ. ಅದರ ನಾಲ್ಕು ಮೂಲೆಗಳು 
ಕೊಂಬಿನ ಆಕಾರದಂತಿದ್ದವು. ಬೆಂಕಿ ಹಾಕುವ ಸ್ಥಳದ 
ಉದ್ದ ಹನ್ನೆರಡು ಮೊಳ; ಅಗಲ ಹನ್ನೆರಡು ಮೊಳ. ಅದು 
ಚಚ್ಚ್‌ಕವಾಗಿತ್ತು. ಅದರ ಮೆಟ್ಟಲು ಹದಿನಾಲ್ಕು ಮೊಳ 
ಅಗಲ, ಹದಿನಾಲ್ಕು ಮೊಳ ಉದ್ದವಾಗಿದ್ದು ಚಚ್ಚ್‌ಕ 





ಉದ್ದಮೊಳ ಅಕ್ಷರಶಃ "'ಓಂದು ಮೊಳ ಮತ್ತು ಒಂದು ಕೈಹಿಡಿ.'' 


ಸಜ್ಜಯಜ್ಞವೇದಿಕೆಯ ಸುತ್ತಲೂ ಯಾಜಕರು ನಡೆದು ಹೋಗಲು ಇದ್ದ 
ಸ್ಥಳ. 
@ 


ಪವಿತ್ರ ಮಾಡಿದರೋ ಅದೇ ರೀತಿಯಲ್ಲಿ ತಿರುಗಿ ಮಾಡ 
ಬೇಕು. ಯಜ್ಞವೇದಿಯನ್ನು ಶುದ್ಧೀಕರಿಸಿದ ನಂತರ 
ನಿಷ್ಕಳಂಕವಾದ ಒಂದು ಹೋರಿ ಮತ್ತು ಹಿಂಡಿನಿಂದ 
ಒಂದು ಟಗರನ್ನು ಸಮರ್ಪಿಸಬೇಕು. ಯೆಹೋವನ 
ಸನ್ನಿಧಾನದಲ್ಲಿ ಅವುಗಳನ್ನು ವಧಿಸಬೇಕು. ಆ ಮೇಲೆ 
ಯಾಜಕರು ಅದರ ಮೇಲೆ ಉಪ್ಪು ಚಿಮುಕಿಸಿ ಹೋರಿ 
ಮತ್ತು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸ 
ಬೇಕು. 

5" ದೋಷಪರಿಹಾರಕ ಯಜ್ಞಕ್ಕಾಗಿ ಪ್ರತಿದಿವಸ ಏಳು 
ದಿವಸಗಳ ತನಕ ಒಂದೊಂದು ಆಡನ್ನು ಸಮರ್ಪಿಸ ಬೇಕು. 
ಅದೇ ಸಮಯದಲ್ಲಿ ನಿಷ್ಕಳಂಕವಾದ ಒಂದು ಎಳೇ 
ಹೋರಿ ಮತ್ತು ಟಗರುಗಳನ್ನು ದೋಷಪರಿಹಾರಕ ಯಜ್ಞ 
ಕ್ಕಾಗಿ ಸಮರ್ಪಿಸಬೇಕು. 26ಏಳು ದಿವಸಗಳ ತನಕ 
ಯಾಜಕರು ವೇದಿಯನ್ನು ಪವಿತ್ರ ಮಾಡಬೇಕು ಮತ್ತು 
ದೇವರನ್ನು ಆರಾಧಿಸುವದಕ್ಕೆ ಸಿದ್ಧಪಡಿಸಬೇಕು. 27 ಏಳು 
ದಿವಸಗಳ ತರುವಾಯ, ಎಂಟನೇ ದಿನದಲ್ಲಿ ಯಾಜಕರು 
ನಿನ್ನ ಪರವಾಗಿ ಸರ್ವಾಂಗಹೋಮವನ್ನೂ, ಸಮಾಧಾನ 





ಯೆಹೆಜ್ಯೇಲ 44:1-16 


ಯಜ್ಞವನ್ನೂ ಅರ್ಪಿಸಬೇಕು. ಆಗ ನಾನು ನಿಮಗೆ ಪ್ರಸನ್ನ 
ಇ 3 ಲ್ಪ 


1098 


*""ನೀವು ನನ್ನ ಪವಿತ್ರ ವಸ್ತುಗಳನ್ನು ಅಲಕ್ಷ್ಯ ಮಾಡಿದಿರಿ. 





ನಾಗುವೆನು.'' ನನ್ನ ಒಡೆಯನಾದ ಯೆಹೋವನ 
ನುಡಿಗಳಿವು. 
ಹೊರಗಿನ ದ್ವಾರ 

44 ಆ ಬಳಿಕ ನನ್ನನ್ನು ಆ ಮನುಷ್ಯನು ಆಲಯದ 

ಪೂರ್ವದ್ವಾರಕ್ಕೆ ತಂದನು. ನಾವು ದ್ವಾರದ 
ಹೊರಗಿದ್ದೆವು. ದ್ವಾರವು ಮುಚ್ಚಿತ್ತು ಆಗ ಯೆಹೋವನು 
ನನಗೆ ಹೀಗೆಂದನು, ""ಈ ದ್ವಾರವು ಮುಚ್ಚಿಯೇ 
ಇರಬೇಕು. ಇದು ತೆರೆಯಲ್ಪಹುವದಿಲ್ಲ. ಇದರ ಮೂಲಕ 
ಯಾರೂ ಪ್ರವೇಶ ಮಾಡುವದಿಲ್ಲ. ಯಾಕೆಂದರೆ 
ಇಸ್ರೇಲಿನ ದೇವರಾದ ಯೆಹೋವನು ಈ ದ್ವಾರದ 
ಮೂಲಕ ಪ್ರವೇಶಿಸಿದ್ದನು. ಆದುದರಿಂದ ಇದು 
ಮುಚ್ಚಿಯೇ ಇರಬೇಕು.*ಜನರ ಅಧಿಪತಿಯು ಯೆಹೋ 
ವನ ಸನ್ನಿಧಿಯಲ್ಲಿ ಊಟ ಮಾಡಲು ಬರುವಾಗ ಅವನು 
ಮಾತ್ರ, ಈ ದ್ವಾರದ ಬಳಿ ಕುಳಿತುಕೊಳ್ಳಬಹುದು. ಅಧಿ 
ಪತಿಯು ದ್ವಾರದ ಮಂಟಪದ ಮೂಲಕ ಪ್ರವೇಶಿಸಬೇಕು 
ಮತ್ತು ಅದೇ ಮಾರ್ಗದಲ್ಲಿ ಹೊರ ಬರಬೇಕು.'' 


ಆಲಯದ ಪವಿತ್ರತೆ 

1ಆ ಬಳಿಕ ನನ್ನನ್ನು ಉತ್ತರದ ದ್ವಾರದ ಮೂಲಕ 
ಆಲಯದ ಮುಂಭಾಗಕ್ಕೆ ಅವನು ಕರೆದುಕೊಂಡು 
ಹೋದನು. ನಾನು ನೋಡಿದಾಗ ಯೆಹೋವನ ತೇಜಸ್ಸು 
ಆತನ ಆಲಯವನ್ನು ತುಂಬುತ್ತಿತ್ತು. ನಾನು ಸಾಷ್ಟಾಂಗ 
ವೆರಗಿದೆನು. "ಆಗ ಯೆಹೋವನು ಹೇಳಿದ್ದೇನಂದರೆ, 
""ನರಪುತ್ರನೇ, ಕಿವಿಯಾರೆ ಕೇಳು, ಕಣ್ಣಾರೆ ನೋಡಿ 
ಅರ್ಥಮಾಡಿಕೊ. ಪವಿತ್ರಾಲಯದ ಎಲ್ಲಾ ವಿಧಿ ನಿಯಮ 
ಗಳನ್ನು ಗಮನವಿಟ್ಟು ಕೇಳು. ಆಲಯದೊಳಕ್ಕೆ ಬರುವ 
ಪ್ರವೇಶ ದ್ವಾರಗಳನ್ನೂ ಪವಿತ್ರ, ಸ್ಥಾನದಿಂದ ಹೊರ 
ಹೋಗುವ ಪ್ರವೇಶ ದ್ವಾರಗಳನ್ನೂ ಗಮನವಿಟ್ಟು 
ನೋಡು. ಅನಂತರ ನನ್ನ ಮಾತಿಗೆ ವಿಧೇಯರಾಗಲು 
ನಿರಾಕರಿಸುವ ಎಲ್ಲಾ ಇಸ್ರೇಲರಿಗೆ ಹೀಗೆ ಹೇಳು: "ನನ್ನ 
ಒಡೆಯನಾದ ಯೆಹೋವನು ಹೇಳುವದೇನೆಂದರೆ, 
ಇಸ್ರೇಲ್‌ ಜನಾಂಗವೇ, ನೀವು ಮಾಡಿರುವ ಭಯಂಕರ 
ಕೃತ್ಯಗಳು ನನಗೆ ಸಾಕಾಗಿವೆ. 7ನೀವು ನನ್ನ ಆಲಯದೊಳಗೆ 
ಅನ್ಯರನ್ನು ತಂದಿರುತ್ತೀರಿ. ಅವರು ಸುನ್ನತಿಯಾದಎ ರಾಗಿ 
ರಲಿಲ್ಲ. ಅವರು ಸಂಪೂರ್ಣವಾಗಿ ನನ್ನನ್ನು ನಂಬಿರಲಿಲ್ಲ. 
ಈ ರೀತಿಯಾಗಿ ನೀವು ನನ್ನ ಆಲಯವನ್ನು ಹೊಲೆ 
ಮಾಡಿರುತ್ತೀರಿ. ನೀವು ನಾವು ಮಾಡಿಕೊಂಡ ಒಡಂಬಡಿ 
ಕೆಯನ್ನು ಮುರಿದುಬಿಟ್ಟಿರಿ. ಭಯಂಕರ ಕೃತ್ಯಗಳನ್ನು 
ಮಾಡಿ ಆಮೇಲೆ ನನಗೆ ರೊಟ್ಟಿ, ಕೊಬ್ಬು ರಕ್ತಗಳ ಕಾಣಿಕೆ 
ಅರ್ಪಿಸುತ್ತೀರಿ. ಆದರೆ ಇವೆಲ್ಲಾ ನನ್ನ ಆಲಯವನ್ನು 
ಅಶುದ್ಧಗೊಳಿಸುತ್ತಿವೆ. 





ನನ್ನ ಪವಿತ್ರ, ಸ್ಥಾನದ ಜವಾಬ್ದಾರಿಕೆಯನ್ನು ನೀವು ಅನ್ಯರ 
ವಶಮಾಡಿದ್ದೀರಿ.''' 

ನನ್ನ ಒಡೆಯನಾದ ಯೆಹೋವನು ಹೇಳುವದೇ 
ನೆಂದರೆ, ""ಇಸ್ರೇಲರೊಂದಿಗೆ ವಾಸವಾಗಿರುವ ಅನ್ಯಜನ 
ರೊಳಗೆ ತನುಮನಗಳಲ್ಲಿ ಸುನ್ನತಿಯಾಗಿಲ್ಲದವನು ನನ್ನ 
ಪವಿತ್ರಾಲಯವನ್ನು ಪ್ರವೇಶಿಸಕೂಡದು. ಗತಕಾಲ 
ದಲ್ಲಿ ಇಸ್ರೇಲರು ನನ್ನನ್ನು ತ್ಯಜಿಸಿದಾಗ ಲೇವಿಯರು 
ನನ್ನನ್ನು ಬಿಟ್ಟು ಹೋದರು. ಇಸ್ರೇಲರು ನನ್ನನ್ನು ಬಿಟ್ಟು 
ವಿಗ್ರಹಗಳನ್ನು ಆರಾಧಿಸಿದರು. ಲೇವಿಯರು ಮಾಡಿದ 
ಪಾಪಕ್ಕಾಗಿ ಶಿಕ್ಚಿಸಲ್ಪಹುವರು. "ನನ್ನ ಪವಿತ್ರ ಸ್ಥಳದಲ್ಲಿ 
ಸೇವೆಮಾಡಲು ಲೇವಿಯರು ಆರಿಸಲ್ಪಟ್ಟಿರುತ್ತಾರೆ. 
ಅವರು ಆಲಯದ ಪ್ರವೇಶ ದ್ವಾರವನ್ನು ಕಾವಲು 
ಕಾಯ್ದರು. ಆಲಯದೊಳಗೆ ಸೇವೆ ಮಾಡಿದರು. ಜನರು 
ಅರ್ಪಿಸುವ ಪ್ರಾಣಿಗಳನ್ನು ವಧಿಸಿ ಯಜ್ಞಕ್ಕಾಗಿ ಅವುಗಳನ್ನು 
ತಯಾರುಮಾಡಿ ಸರ್ವಾಂಗಹೋಮ, ಯಜ್ಞಗಳನ್ನು 
ಸಮರ್ಪಿಸಿದರು. ಜನರಿಗೆ ಸಹಾಯ ಮಾಡಿ, ಅವರ ಸೇವೆ 
ಮಾಡಲು ಅವರು ಆರಿಸಲ್ಪಟ್ಟಿದ್ದಾರೆ. ಆದರೆ ಆ 
ಲೇಖಿಯರು, ಜನರು ನನಗೆ ವಿರುದ್ಧವಾಗಿ ಪಾಪ ಮಾಡು 
ವಂತೆ ಸಹಾಯಮಾಡಿದರು. ಜನರು ತಮ್ಮ ವಿಗ್ರಹಗಳನ್ನು 
ಪೂಜಿಸುವಂತೆ ಅವರಿಗೆ ಸಹಾಯ ಮಾಡಿದರು. 
ಆದುದರಿಂದ ನಾನು ವಾಗ್ದಾನ ಮಾಡುವದೇನೆಂದರೆ, 
"ಅವರು ಮಾಡಿದ ಪಾಪಗಳಿಗಾಗಿ ಅವರು ಶಿಕ್ಸಿಸಲ್ಪಡು 
ವರು.” ಇದು ನನ್ನ ಒಡೆಯನಾದ ಯೆಹೋವನ ನುಡಿ. 

13°" ಆದುದರಿಂದ ಯಾಜಕರಂತೆ ಲೇವಿಯರು ನನಗೆ 
ಕಾಣಿಕೆಗಳನ್ನು ತರಕೂಡದು. ಅವರು ನನ್ನ ಪವಿತ್ರ 
ವಸ್ತುಗಳ ಬಳಿಗೂ, ಅತೀ ಪವಿತ್ರ ವಸ್ತುಗಳ ಬಳಿಗೂ ಬರ 
ಬಾರದು. ಅವರು ಮಾಡಿದ ಭಯಂಕರ ಕೃತ್ಯಗಳಿಗಾಗಿ 
ಅವರು ಅವಮಾನಿತರಾಗಬೇಕು. "ಆದರೆ ನಾನು ನನ್ನ 
ಆಲಯದಲ್ಲಿ ಸೇವೆ ಮಾಡಲು ಅವರಿಗೆ ಬಿಡುವೆನು. 
ಅವರು ಅದರೊಳಗೆ ಮಾಡಬೇಕಾದ ಸೇವೆಯನ್ನು 
ಮಾಡುವರು. 

15" ಯಾಜಕರೆಲ್ಲರೂ ಲೇವಿ ಕುಲಕ್ಕೆ ಸಂಬಂಧ 
ಪಟ್ಟವರು. ಆದರೆ ಲೇವಿಯರು ನನ್ನನ್ನು ಬಿಟ್ಟು ತೊಲಗಿ 
ದಾಗ ಚಾದೋಕನ ಸಂತತಿಯವರಾದ ಯಾಜಕರು ನನ್ನ 
ಪವಿತ್ರ ಸ್ಥಳವನ್ನು ಪರಾಂಬರಿಸಿದರು. ಆದುದರಿಂದ 
ಚಾದೋಕನ ಸಂತತಿಯವರು ಮಾತ್ರ ನನಗೆ ಕಾಣಿಕೆ 
ಗಳನ್ನು ಸಮರ್ಪಿಸುವರು. ಅವರು ನನ್ನ ಸನ್ನಿಧಿಯಲ್ಲಿ 
ನಿಂತು ಯಜ್ಞ ಮಾಡಲ್ಪಡುವ ಪ್ರಾಣಿಗಳ ಕೊಬ್ಬು ಮತ್ತು 
ರಕ್ತವನ್ನು ನನಗೆ ಸಮರ್ಪಿಸುವರು. '' ಇದು ನನ್ನ ಒಡೆಯ 
ನಾದ ಯೆಹೋವನ ನುಡಿ. !"""ಅವರು ನನ್ನ ಪವಿತ್ರ 
ಸ್ಥಳವನ್ನು ಪ್ರವೇಶಿಸುವರು. ನನ್ನ ಮೇಜಿನ ಬಳಿಗೆ ನನಗೆ 





1099 


ಸೇವೆಮಾಡಲು ಬರುವರು. ನಾನು ಅವರಿಗೆ ವಹಿಸಿರುವ 
ವಸ್ತುಗಳನ್ನು ಪರಾಂಬರಿಸುವರು. !'ಒಳಗಿನ ಪ್ರಾಕಾರದ 
ಪ್ರವೇಶ ದ್ವಾರವನ್ನು ಹೊಕ್ಕುವಾಗ ಅವರು ನಾರುಮಡಿ 
ಬಟ್ಟೆಯನ್ನು ಧರಿಸುವರು. ಅವರು ಒಳಗಿನ ಪ್ರಾಕಾರದ 
ಪ್ರವೇಶ ದ್ವಾರದಲ್ಲಾಗಲೀ, ಆಲಯದೊಳಗಾಗಲೀ 
ಸೇವೆಮಾಡುವಾಗ ಉಣ್ಣೆಯಿಂದ ಮಾಡಿದ ಬಟ್ಟೆಯನ್ನು 
ಧರಿಸಿಕೊಳ್ಳುವದಿಲ್ಲ. ಅವರು ನಾರುಮಡಿಯ 
ಮುಂಡಾಸವನ್ನು ಧರಿಸಿಕೊಳ್ಳುವರು. ಅದೇ ಬಟ್ಟೆಯ 
ಚಡ್ಡಿಯನ್ನೂ ಧರಿಸುವರು. ಅವರಿಗೆ ಬೆವರು ಬರಿಸುವ 
ಯಾವ ಬಟ್ಟೆಯಾಗಲೀ ಅವರು ಧರಿಸುವದಿಲ್ಲ. 
ಹೊರಗಿನ ಪ್ರಾಕಾರದಲ್ಲಿರುವ ಜನರ ಬಳಿಗೆ ಅವರು 
ಹೋಗುವಾಗ, ನನ್ನ ಸೇವೆ ಮಾಡಲು ಅವರು ಧರಿಸಿ 
ಕೊಂಡಿದ್ದ ವಸ್ತ್ರಗಳನ್ನು ತೆಗೆದಿಡುವರು. ಒಳಗಿನ 
ಪ್ರಾಕಾರದಲ್ಲಿರುವ ವಿಶೇಷವಾದ ಉಗ್ರಾಣ ಕೋಣೆ 
ಯಲ್ಲಿ ಅವರು ಆ ವಸ್ತ್ರಗಳನ್ನು ಇಹುವರು ಮತ್ತು ಹೊರ 
ಗಿನ ಪ್ರಾಕಾರದಲ್ಲಿರುವ ಜನರ ಬಳಿಗೆ ಹೋಗುವಾಗ 
ಬೇರೆ ಬಟ್ಟೆಗಳನ್ನು ಧರಿಸಿಕೊಳ್ಳುವರು. ಹೀಗೆ ಅವರು 
ಮಾಡುವದರಿಂದ ಸಾಮಾನ್ಯ ಜನರು ಆ ವಿಶೇಷವಾದ 
ಬಟ್ಟೆಗಳನ್ನು ಮುಟ್ಟಿದಂತಾಗುವುದು. 

20°" 4 ಯಾಜಕರು ತಮ್ಮ ತಲೆಯನ್ನು ಬೋಳಿಸು 
ವದೂ ಇಲ್ಲ ಮತ್ತು ತಲೇ ಕೂದಲನ್ನು ಉದ್ದವಾಗಿ 
ಬೆಳೆಸುವದೂ ಇಲ್ಲ. ಇದು ಅವರಲ್ಲಿರುವ ಶೋಕವನ್ನು 
ಸೂಚಿಸುತ್ತದೆ. ಯಾಜಕರು ಯೆಹೋವನ ಸೇವಿ ಮಾಡು 
ವಾಗ ಸಂತೋಷದಿಂದಿರಬೇಕು. ಅವರು ತಮ್ಮ ತಲೆ 
ಗೂದಲನ್ನು ಸಣ್ಣದಾಗಿರಿಸುವದಕ್ಕೆ ಕತ್ತರಿಸಬಹುದು. 
2! ಯಾಜಕರು ಒಳಗಿನ ಪ್ರಾಕಾರವನ್ನು ಪ್ರವೇಶಿಸುವಾಗ 
ದ್ರಾಕ್ಟಾರಸವನ್ನು ಕುಡಿದಿರಬಾರದು. ಯಾಜಕರು 
ವಿಧವೆಯರನ್ನಾಗಲೀ, ವಿವಾಹವಿಚ್ಛೇದನಗೊಂಡ 
ಸ್ತ್ರೀಯರನ್ನಾಗಲೀ, ಮದುವೆಯಾಗಕೂಡದು. ಇಸ್ರೇಲ್‌ 
ಸಂತತಿಯವಳೇ ಆಗಿರುವ ಕನ್ನಿಕೆಯನ್ನಾಗಲೀ ಅಥವಾ 
ಯಾಜಕನಾಗಿದ್ದ ತನ್ನ ಗಂಡನನ್ನು ಕಳೆದುಕೊಂಡ 
ವಿಧವೆಯನ್ನಾಗಲೀ ಮದುವೆಯಾಗಬೇಕು. 

2"' ಯಾಜಕರು ಜನರಿಗೆ ಪವಿತ್ರ ವಸ್ತುಗಳ ಮತ್ತು 
ಪವಿತ್ರವಲ್ಲದ ವಸ್ತುಗಳ ಬಗ್ಗೆ ಉಪದೇಶಿಸಬೇಕು. ಒಬ್ಬ 
ನನ್ನು ಅಶುದ್ಧನನ್ನಾಗಿ ಮಾಡುವಂಥವುಗಳ ಬಗ್ಗೆ ಇರುವ 
ನಿಯಮಗಳನ್ನು ಅವರು ಜನರಿಗೆ ಉಪದೇಶಿಸಬೇಕು. 
ವ್ಯಾಜ್ಯಗಳಿಗೆ ತೀರ್ಪು ನೀಡುವ ನ್ಯಾಯಾಧೀಶರಾಗಿ 
ಯಾಜಕರು ಸೇವೆ ಮಾಡಬೇಕು ಮತ್ತು ನನ್ನ ಆಡಳಿತ 
ವನ್ನು ಆಧರಿಸಿ ಅವರು ತೀರ್ಪು ನೀಡಬೇಕು. ಅವರು 
ವಿಶೇಷವಾದ ಕೂಟಗಳನ್ನು ಏರ್ಪಡಿಸುವಾಗ ನನ್ನ 
ನಿಯಮಗಳನ್ನು ಮತ್ತು ವಿಧಿಗಳನ್ನು ಅನುಸರಿಸುವರು 
ಮತ್ತು ವಿಶೇಷವಾದ ಎಲ್ಲಾ ರಜಾದಿನಗಳನ್ನು ಮತ್ತು 





ಯೆಹೆಜೀಲ 44;:17-45:4 


ಸಬ್ಬತ್‌ ದಿನಗಳನ್ನು ಅವರು ಗೌರವಿಸುವರು. ಸತ್ತ 
ಹೆಣದ ಬಳಿಗೆ ಹೋಗಿ ಅವರು ತಮ್ಮನ್ನು ಅಪವಿತ್ರ ಮಾಡಿ 
ಕೊಳ್ಳಬಾರದು. ಅದರೆ ಸತ್ತವರು ತಮ್ಮ ಹೆತ್ತವರಾಗಲೀ, 
ಮಕ್ಕಳಾಗಲೀ ಅಥವಾ ಮದುವೆಯಾಗದಿದ್ದ ಸಹೋದರ 
ಸಹೋದರಿಯರಾಗಲೀ ಆಗಿದ್ದಲ್ಲಿ ಅವರು ತಮ್ಮನ್ನು 
ಅಪವಿತ್ರ, ಮಾಡಿಕೊಳ್ಳಬೇಕಾಗುತ್ತದೆ. ಆ ಯಾಜಕನು 
ತನ್ನನ್ನು ಶುದ್ಧ ಮಾಡಿಕೊಂಡ ತರುವಾಯ ತಾನು ಏಳು 
ದಿವಸ ಕಾಯಬೇಕು. ಅನಂತರ ಪವಿತ್ರ ಸ್ಥಾನಕ್ಕೆ ತಿರುಗಿ 
ಹೋಗಬಹುದು. ಆದರೆ ಮೊದಲು ತನಗಾಗಿ ಪಾಪ 
ಪರಿಹಾರಕ ಯಜ್ಞವನ್ನು ಸಮರ್ಪಿಸಿಕೊಳ್ಳಬೇಕು.'' ಇದು 
ನನ್ನ ಒಡೆಯನಾದ ಯೆಹೋವನ ನುಡಿ. 
೫""ಲೇವಿಯರ ಆಸ್ತಿಯು ನಾನೇ, ಇಸ್ರೇಲರೊಳಗೆ 
ಅವರಿಗೆ ಯಾವ ಆಸ್ತಿಯೂ ಇರುವದಿಲ್ಲ. ನಾನೇ ಅವರ 
ಸ್ವಾಸ್ಥ್ಯ. Bಜನರು ಧಾನ್ಯದ ಸಮರ್ಪಣೆ, ಪರಿಹಾರಕ 
ಯಜ್ಞ ದೋಷಪರಿಹಾರಕ ಯಜ್ಞಕ್ಕೆ ತಂದ ಕಾಣಿಕೆಯೇ 
ಅವರ ಆಹಾರವಾಗಿರುವದು. *ಎಲ್ಲಾ ಪ್ರಥಮಫಲವು 
ಯಾಜಕರಿಗೆ ಸಲ್ಲತಕ್ಕದ್ದು. ಅಲ್ಲದೆ ನೀವು ನಾದುವ 
ಮೊದಲನೆ ರೊಟ್ಟಿಯ ಹಿಟ್ಟು ಯಾಜಕರಿಗೆ ಕೊಡಬೇಕು. 
ಹೀಗೆ ಮಾಡಿದ್ದಲ್ಲಿ ನೀವು ಆಶೀರ್ವದಿಸಲ್ಪಡುತ್ತೀರಿ. 
3! ಯಾಜಕರು ಸ್ವಾಭಾವಿಕವಾಗಿ ಸತ್ತ ಅಥವಾ ವನ್ಯಜಂತು 
ಗಳು ಕೊಂದಿರುವ ಯಾವ ಪ್ರಾಣಿಯಾಗಲೀ ಪಕ್ಷಿ 
ಯಾಗಲೀ ಅದರ ಮಾಂಸವನ್ನು ತಿನ್ನಬಾರದು. 





ಪವಿತ್ರ ಕಾರ್ಯಕ್ಕಾಗಿ ದೇಶದ ವಿಭಜನೆ 
""ನೀನು ಚೀಟುಹಾಕಿ ಇಸ್ರೇಲರ ವಂಶಗಳಿಗನು 
4೨ ಸಾರವಾಗಿ ದೇಶವನ್ನು ವಿಂಗಡಿಸಬೇಕು. ಆ 
ಸಮಯದಲ್ಲಿ ಒಂದು ಭಾಗವನ್ನು ಪ್ರತ್ಯೋಕಿಸಿಹಬೇಕು. 
ಅದು ಯೆಹೋವನಿಗೋಸ್ಕರ ಮೀಸಲಾಗಿಡಲ್ಪಟ್ಟದ್ದು. 
ಆ ಪ್ರದೇಶವು ಇಪ್ಪತ್ತೈದು ಸಾವಿರ ಮೊಳ ಉದ್ದ ಮತ್ತು 
ಹತ್ತು ಸಾವಿರ ಮೊಳ ಅಗಲವಿರುವದು.* ಈ ಎಲ್ಲಾ 
ಜಾಗವು ಪರಿಶುದ್ಧವಾದದ್ದು ?ಆ ಪ್ರದೇಶದ ಮಧ್ಯ ಭಾಗ 
ದಲ್ಲಿ ಐನೂರು ಮೊಳ ಚಚಸ್ಟಿಕದ ಸ್ಥಳ ದೇವಾಲಯಕ್ಕೆ 
ಮೀಸಲಾಗಿದೆ. ಈ ಭಾಗದ ಪರಿಧಿಯ ಉದ್ದಕ್ಕೂ ಐವತ್ತು 
ಮೊಳ ಅಗಲದ ಜಾಗವಿರುವದು. 
3“ಪವಿತ್ರವಾದ ಪ್ರದೇಶದಲ್ಲಿ ಇಪ್ಪತ್ತೈದು ಸಾವಿರ ಮೊಳ 
ಉದ್ದದ ಮತ್ತು ಹತ್ತು ಸಾವಿರ ಮೊಳ ಅಗಲದ ಸ್ಥಳವು 
ಯಾಜಕರಿಗೆ ಸೇರಬೇಕು. ಅವರು ಯೆಹೋವನ ಸನ್ನಿಧಿಗೆ 








ಹತ್ತು ಸಾವಿರ ಮೊಳ ಆಗಲ ಪುರಾತನ ಗ್ರೀಕ್‌ ಪ್ರತಿಯಲ್ಲಿ ""ಇಪತ್ತು 
ಸಾವಿರ ಮೊಳ''ಎಂದು ಬರೆದಿದೆ. ಯಾಜಕರಿಗೋಸ್ಕರ ಮತ್ತು ದೇವಾಲ 
ಯಕ್ಕೋಸ್ಕರ ಮೀಸಲಾಗಿದ್ದ ಪ್ರದೇಶವನ್ನು ಹೀಬ್ರೂ ಭಾಷೆಯ 
ಪ್ರತಿಯು ಸೂಚಿಸುತ್ತಿರಬಹುದು. ಯಾಜಕರಿಗೋಸ್ಕರ, ದೇವಾಲಯ 
ಕ್ಕೋಸ್ಕರ ಮತ್ತು ಲೇವಿಯರಿಗೋಸ್ಕರ ಮೀಸಲಾಗಿದ್ದ ಪ್ರದೇಶವನ್ನು 
ಗ್ರೀಕ್‌ ಪ್ರತಿಯು ಸೂಚಿಸುತ್ತಿರಬಹುದು. 


ಯೆಹೆಜ್ಯೇಲ 45:5-19 


ಹೋಗಿ ಆತನ ಪವಿತ್ರಾ,ಲಯದಲ್ಲಿ ಆತನ ಸೇವೆ ಮಾಡುವು 
ದರಿಂದ ಪವಿತ್ರ ಪ್ರದೇಶದ ಈ ಭಾಗವು ಅವರಿಗೋಸ್ಕರ 
ವಾಗಿಯೂ ಅವರ ಮನೆಗಳಿಗೋಸ್ಕರವಾಗಿಯೂ ಇರ 
ಬೇಕು. ಆಲಯಕ್ಕಾಗಿ ಮೀಸಲಾದ ಐನೂರು ಮೊಳ 
ಚಚ ಕವಾದ ಜಾಗವು ಈ ಪವಿತ್ರ ಪ್ರದೇಶದೊಳಗಿರ 
ಬೇಕು. ಆ ಸ್ಥಳವು ಮಹಾ ಪವಿತ್ರವಾದ ಸ್ಥಳ. ಯಾಕೆಂದರೆ 
ಅತ್ಯಂತ ಪವಿತ್ರವಾದ ಆಲಯವು ಅಲ್ಲಿರುತ್ತದೆ. *ಪವಿತ್ರ, 
ಪ್ರದೇಶದ ಉಳಿದರ್ಧ ಭಾಗವು ಅಂದರೆ ಇಪ್ಪತ್ತೈದು 
ಸಾವಿರ ಮೊಳ ಉದ್ದದ ಮತ್ತು ಹತ್ತು ಸಾವಿರ ಮೊಳ 
ಅಗಲದ ಜಾಗವು ಲೇವಿಯರಿಗೆ ಮೀಸಲಾಗಿದೆ. ಅವರು 
ವಾಸಿಸುವ ಪಟ್ಟಣವು ಈ ಪ್ರದೇಶದಲ್ಲಿರುತ್ತದೆ.* 

6""ಪವಿತ್ರ, ಪ್ರದೇಶ ಭಾಗದ ಪಕ್ಕದಲ್ಲಿ ಇಪ್ಪತ್ತೈದು 
ಸಾವಿರ ಮೊಳ ಉದ್ದದ ಮತ್ತು ಐದು ಸಾವಿರ ಮೊಳ 
ಅಗಲದ ಪ್ರದೇಶ ಭಾಗವು ಸಹ ಇರುತ್ತದೆ. ಇಸ್ರೇಲಿನ 
ಉಳಿದೆಲ್ಲ ಜನರಿಗೂ ಈ ಪ್ರದೇಶ ಭಾಗವು ಪಟ್ಟಣ 
ವಾಗಿರುತ್ತದೆ. 7ಅಧಿಪತಿಗೆ ಪವಿತ್ರ ಪ್ರದೇಶ ಭಾಗದ 
ಎರಡು ಕಡೆಗಳಲ್ಲೂ ಭೂಭಾಗಗಳಿರುವುದು. ಅಂದರೆ 
ಪವಿತ್ರ ಪ್ರದೇಶಕ್ಕೆ ಪಶ್ಚಿಮದಲ್ಲಿರುವ ಪಶ್ಚಿಮ ಭಾಗ ಮತ್ತು 
ಇಸ್ರೇಲರ ಪಟ್ಟಣದ ಪೂರ್ವಭೂಭಾಗ. ಇದು ಪವಿತ್ರ 
ಪ್ರದೇಶದ ಪೂರ್ವಭಾಗದಲ್ಲಿದೆ. ಅಧಿಪತಿಯ ಪಶ್ಚಿಮ 
ಭಾಗವು ಪವಿತ್ರ ಪ್ರದೇಶ ಭಾಗದ ಪಶ್ಚಿಮದ ಅಂಚಿನಿಂದ 
ಮೆಡಿಟರೇನಿಯನ್‌ ಸಮುದ್ರದವರೆಗೂ ವಿಸ್ತರಿಸಿದೆ. 
ಅಧಿಪತಿಯ ಪೂರ್ವ ಪ್ರದೇಶ ಭಾಗವು ಪೂರ್ವದಿಕ್ಕಿನ 
ಪಟ್ಟಣದ ಅಂಚಿನಿಂದ ಪೂರ್ವದ ಗಡಿಯವರೆಗೂ 
ವಿಸ್ತರಿಸಿದೆ. * ಭೂಪ್ರದೇಶದ ಈ ಭಾಗವು ಅಧಿಪತಿಗೆ 
ಸೇರಿದೆ. ಹೀಗೆ, ಹಿಂದಿನ ಕಾಲದ ಅಧಿಪತಿಗಳು ಮಾಡಿ 
ದಂತೆ ಈ ಅಧಿಪತಿಯು ಜನರನ್ನು ಹಿಂಸಿಸಿ ಅವರ 
ಭೂಮಿಯನ್ನು ಕಸಿದುಕೊಳ್ಳುವುದಿಲ್ಲ. ಉಳಿದ ಭೂಭಾ 
ಗವು ಇಸ್ರೇಲಿನ ಇತರ ಕುಲಗಳವರಿಗೆ ಯಾವಾಗಲೂ 
ಸೇರಿರುತ್ತದೆ.'' 

*ಇದು ನನ್ನ ಒಡೆಯನಾದ ಯೆಹೋವನ ನುಡಿಗಳು, 
""ಇಸ್ರೇಲ್‌' ಜನರನ್ನು ಆಳುವವರೇ, ಅವರನ್ನು ಕಠಿಣ 
ವಾಗಿ ಆಳುವದನ್ನು ನಿಲ್ಲಿಸಿರಿ. ಅವರನ್ನು ಸುಲುಕೊಳ್ಳುವ 
ದನ್ನು ನಿಲ್ಲಿಸಿರಿ. ನ್ಯಾಯದಿಂದಿದ್ದು ಒಳ್ಳೇದನ್ನೇ ಮಾಡಿರಿ. 
ಅವರನ್ನು ಅವರ ಮನೆಗಳಿಂದ ಹೊರಡಿಸುವದನ್ನು 
ನಿಲ್ಲಿಸಿರಿ.'' ಇದು ನನ್ನ ಒಡೆಯನಾದ ಯೆಹೋವನ 
ನುಡಿ. 

10" ಜನರನ್ನು ಮೋಸಪಡಿಸುವದನ್ನು ನಿಲ್ಲಿಸಿರಿ. 
ನ್ಯಾಯವಾದ ಅಳತೆಗಳನ್ನೂ ತ್ರಾಸುಗಳನ್ನೂ ಉಪ 
ಯೋಗಿಸಿರಿ. 'ಏಫಾ ಮತ್ತು ಬತ್‌ ಇವು ಎರಡು ಒಂದೇ 








ಅವರು ... ಈ ಪ್ರದೇಶದಲ್ಲಿರುತ್ತದೆ. ಹೀಬ್ರೂ ಪ್ರತಿಯಲ್ಲಿ '"ಈ 
ಪ್ರದೇಶದೊಳಗೆ 20 ಭಾಗಗಳು''ಎಂದು ಬರೆದಿದೆ. 


1100 


ಅಳತೆಯುಳ್ಳವುಗಳಾಗಿರಬೇಕು. ಬತ್‌ ಮತ್ತು ಏಫಾ 
ಇವರೆಹೂ ಹೋಮೆರಿನ ಹತ್ತನೇ ಒಂದು ಪಾಲು. ಆ 
ಅಳತೆಗಳು ಹೋಮೆರಿಗೆ ಹೊಂದಿಕೊಂಡಿರಬೇಕು. 
2್ರಂದು ಶೆಕೆಲ್‌ ಇಪ್ಪತ್ತು ಗೆರಾ ಇರಬೇಕು. ಒಂದು 
ಮಿನವು ಅರವತ್ತು ಶೆಕೆಲ್‌ನಷ್ಟು ಇರಬೇಕು. ಅದು 
ಇಪ್ಪತ್ತು ಶೆಕೆಲ್‌ ಮತ್ತು ಇಪ್ಪತ್ತೈದು ಶೆಕೆಲ್‌ ಮತ್ತು ಹದಿ 
ನೈದು ಶೆಖೆಲ್‌ ಅಷ್ಟಕ್ಕೆ ಸಮಾನವಾಗಿರಬೇಕು. 

13°" ನೀವು ಸಮರ್ಪಿಸಬೇಕಾದ ವಿಶೇಷ ಕಾಣಿಕೆಯಿದು: 


ಒಂದು ಹೋಮೆರ್‌ ಗೋಧಿಗೆ1/6 ಏಫಾ ಗೋಧಿ 
ಕೊಡಬೇಕು; ಒಂದು ಹೋಮರ್‌ ಬಾರ್ಲಿಗೆ 1/6 
ಏಫಾ ಬಾರ್ಲಿ ಕೊಡಬೇಕು; 

14 ಒಂದು ಕೋರ್‌ ಆಲೀವ್‌ ಎಣ್ಣೆಗೆ 1/10 ಬತ್‌ 
ಆಲಿವ್‌ ಎಣ್ಣೆಯನ್ನು ಕೊಡಬೇಕು; ಹತ್ತು ಬತ್‌ 
ಅಂದರೆ ಒಂದು ಹೋಮೆರ್‌, ಹತ್ತು ಬತ್‌ 
ಅಂದರೆ ಒಂದು ಕೋರ್‌ ಎಂಬುದನ್ನು ಜ್ಞಾಪಕ 
ದಲ್ಲಿಡಿರಿ. 

'5 ಇನ್ನೂರು ಕುರಿಗಳಲ್ಲಿ ಇಸ್ರೇಲಿನ ನೀರಾವರಿಯ 
ಹುಲ್ಲುಗಾವಲಿನ ಒಂದು ಕುರಿಯನ್ನು ಕೊಡ 
ಬೇಕು. 


""ಧಾನ್ಯ ನೈವೇದ್ಯಗಳಿಗೂ, ಸರ್ವಾಂಗಹೋಮ 
ಗಳಿಗೂ ಸಮಾಧಾನ ಯಜ್ಞಗಳಿಗೂ ಈ ಕಾಣಿಕೆಗಳನ್ನು 
ಕೊಡಬೇಕು. ಜನರನ್ನು ಶುದ್ಧಮಾಹುವವು.'' ನನ್ನ 
ಒಡೆಯನಾದ ಯೆಹೋವನ ನುಡಿಗಳಿವು. 

16""ಇಸ್ರೇಲಿನಲ್ಲಿರುವ ಪ್ರತಿಯೊಬ್ಬನು ಈ ಕಾಣಿಕೆ 
ಯನ್ನು ಇಸ್ರೇಲಿನ ಅಧಿಪತಿಗೆ ಕೊಡಬೇಕು. 'ಆದರೆ 
ವಿಶೇಷವಾದ ಹಬ್ಬದ ಆಚರಣೆಗಳಿಗಾಗಿ ಅಧಿಪತಿಯು 
ಕಾಣಿಕೆಗಳನ್ನು ಕೊಡಲೇಬೇಕು. ಅಧಿಪತಿಯು ಪಾಪಪರಿ 
ಹಾರಕ ಯಜ್ಞಗಳನ್ನೂ ಧಾನ್ಯಾರ್ಪಣೆಗಳನ್ನೂ ಪಾನ 
ದ್ರವ್ಯಾರ್ಪಣೆಗಳನ್ನೂ ಕೊಹಬೇಕು. ಈ ಕಾಣಿಕೆಗಳನ್ನು 
ಪ್ರತಿಯೊಂದು ಹಬ್ಬದ ದಿನದಲ್ಲಿಯೂ ಅಮಾವಾಸ್ಯೆಯ 
ಲ್ಲಿಯೂ ಸಬ್ಬತ್‌ ದಿನದಲ್ಲಿಯೂ ಇಸ್ರೇಲ್‌ ಜನಾಂಗದ 
ಎಲ್ಲಾ ವಿಶೇಷ ಹಬ್ಬಗಳಲ್ಲಿಯೂ ಅರ್ಪಿಸಬೇಕು. 
ಇಸ್ರೇಲ್‌ ಸಂತತಿಯ ಜನರನ್ನು ಶುದ್ಧೀಕರಿಸುವುದಕ್ಕಾಗಿ 
ಅಧಿಪತಿಯು ಈ ಕಾಣಿಕೆಗಳನ್ನು ಕೊಹಬೇಕು.'' 

"ನನ್ನ ಒಡೆಯನಾದ ಯೆಹೋವನು ಇದನ್ನು ಹೇಳಿ 
ದ್ದಾನೆ, ""ಮೊದಲನೇ ತಿಂಗಳಿನ ಮೊದಲನೇ ದಿವಸದಲ್ಲಿ 
ಪೂರ್ಣಾಂಗವಾದ ಒಂದು ಎಳೇ ಹೋರಿಯನ್ನು ತೆಗೆದು 
ಕೊಂಡು ಅದನ್ನು ಆಲಯದ ಶುದ್ಧೀಕರಣಕ್ಕಾಗಿ ಉಪ 
ಯೋಗಿಸಬೇಕು. ಪಾಪ ಪರಿಹಾರಕ ಯಜ್ಞಕ್ಕೆ ಬಲಿಯ 
ರ್ಪಿಸಿದ್ದ ಪ್ರಾಣಿಯ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು 


1101 


ಅದನ್ನು ಆಲಯದ ಬಾಗಿಲಿನ ನಿಲುವು ಕಂಬಗಳಿಗೂ, 
ಯಜ್ಞವೇದಿಕೆಯ ಸಜ್ಜಾದ ನಾಲ್ಕು ಮೂಲೆಗಳಿಗೂ 
ಮತ್ತು ಒಳಗಿನ ಪ್ರಾಕಾರದ ಪ್ರವೇಶ ದ್ವಾರದ ಎರಡು 
ನಿಲುವು ಕಂಬಗಳಿಗೂ ಹಚ್ಚಬೇಕು. ಹೀಗೆಯೇ ತಿಂಗ 
೪ನ ಏಳನೇ ದಿವಸದಲ್ಲಿಯೂ ಯಾರಾದರೂ ಅಪ್ಪಿತಪ್ಪಿ 
ಅಥವಾ ತಿಳಿಯದೆ ಪಾಪ ಮಾಡಿದ್ದಲ್ಲಿ ಮಾಡಬೇಕು. ಈ 
ರೀತಿಯಾಗಿ ಆಲಯವನ್ನು ಶುದ್ಧೀಕರಿಸುವಿರಿ. 


ಪಸ್ಕಹಬ್ಬದ ಸಮಯದಲ್ಲಿ ಕಾಣಿಕೆ ಸಮರ್ಪಣೆ 

21°ಮೊದಲನೇ ತಿಂಗಳಿನ ಹದಿನಾಲ್ಕನೇ ದಿವಸದಲ್ಲಿ 
ನೀವು ಪಸ್ಕಹಬ್ಬ ಆಚರಿಸಬೇಕು. ಹುಳಿ ಇಲ್ಲದ ರೊಟ್ಟಿಯ 
ಹಬ್ಬವು ಈ ಸಮಯದಲ್ಲಿ ಪ್ರಾರಂಭವಾಗುವದು. ಆ 
ಹಬ್ಬವು ಏಳು ದಿವಸಗಳ ತನಕ ನಡೆಯುವದು. ಆ 
ಸಮಯದಲ್ಲಿ ಪ್ರಜೆಯನ್ನಾಳುವ ರಾಜನು ತನಗೋಸ್ಕರ 
ವಾಗಿಯೂ, ಇಸ್ರೇಲಿನ ಎಲ್ಲಾ ಜನರಿಗೋಸ್ಕರ 
ವಾಗಿಯೂ ಒಂದು ಹೋರಿಯನ್ನು ಬಲಿಯರ್ಪಿಸ 
ಬೇಕು. ಅದು ಪಾಪಪರಿಹಾರಕ ಯಜ್ಞಕ್ಕಾಗಿ ಸಮರ್ಪಿಸ 
ಲ್ಪಡುವದು. ಹಬ್ಬದ ಏಳು ದಿವಸಗಳಲ್ಲಿಯೂ ರಾಜನು 
ಏಳು ಹೋರಿಗಳನ್ನೂ ಏಳು ಟಗರುಗಳನ್ನೂ ಪಾಪಪರಿ 
ಹಾರಕ ಯಜ್ಞಕ್ಕಾಗಿ ಸಮರ್ಪಿಸಬೇಕು. ರಾಜನು ಧಾನ್ಯ 
ಸಮರ್ಪಣೆಗಾಗಿ ಒಂದು ಏಫಾ ಜವೆಗೋಧಿಯನ್ನು 
ಹೋರಿಯೊಂದಿಗೂ ಒಂದು ಏಫಾ ಜವೆಗೋಧಿಯನ್ನು 
ಟಗರಿನೊಂದಿಗೂ ಕೊಡಬೇಕು. ಅದರೊಂದಿಗೆ 
ರಾಜನು ಪ್ರತೀ ಒಂದು ಏಫಾ ಜವೆಗೋಧಿಯೊಂದಿಗೆ 
ಒಂದು ಹಿನ್‌ ಎಣ್ಣೆಯನ್ನೂ ಕೊಡಬೇಕು. ಜಪ 





ಕರ್ಣ 
ಶಾಲೆಗಳ ಹಬ್ಬದ ಏಳು ದಿವಸಗಳಲ್ಲೂ ರಾಜನು 
ಹಾಗೆಯೇ ಮಾಡಬೇಕು. ಈ ಹಬ್ಬವು ಏಳನೇ ತಿಂಗಳಿನ 
ಹದಿನೈದನೇ ದಿವಸದಲ್ಲಿ ಪ್ರಾರಂಭವಾಗುವದು. ಈ ಕಾಣಿ 
ಕೆಯು ಸರ್ವಾಂಗಹೋಮ, ಪಾಪಪರಿಹಾರಕ ಯಜ್ಞ, 
ಧಾನ್ಯ ಸಮರ್ಪಣೆ ಮತ್ತು ಎಣ್ಣೆಯ ಸಮರ್ಪಣೆಗಳಿಗಾಗಿ 
ಅವೆ.'' 








ರಾಜನೂ ಹಬ್ಬಗಳೂ 

40 ನನ್ನ ಒಡೆಯನಾದ ಯೆಹೋವನು ಇಂತೆನ್ನು 

ತ್ತಾನೆ: "ಒಳಗಿನ ಪ್ರಾಕಾರದ ಪೂರ್ವ ದಿಕ್ಕಿನ 
ದ್ವಾರವು ಆರು ಕೆಲಸದ ದಿವಸಗಳಲ್ಲಿ ಮುಚ್ಚಲ್ಪಹುವದು. 
ಅದು ಸಬ್ಬತ್‌ ದಿವಸಗಳಲ್ಲಿಯೂ ಅಮವಾಸ್ಯೆಯ ದಿವಸ 
ಗಳಲ್ಲಿಯೂ ತೆರೆಯಲ್ಪಡುವದು. ಅಧಿಪತಿಯು ಆ 
ದ್ವಾರದ ಕೈಸಾಲೆಯೊಳಗೆ ಪ್ರವೇಶಿಸಿ ಅದರ ನಿಲುವು 
ಕಂಬದ ಬಳಿಯಲ್ಲಿ ನಿಲ್ಲುವನು. ಅಧಿಪತಿಯು ಕೊಡುವ 
ಸರ್ವಾಂಗ ಹೋಮವನ್ನು ಮತ್ತು ಸಮಾಧಾನ ಯಜ್ಞ 
ವನ್ನು ಆಗ ಯಾಜಕರು ಸಮರ್ಪಿಸುವರು. ಅಧಿಪತಿಯು 





ಯೆಹೆಜ್ಯೇಲ 45:20-46:11 


ಆ ದ್ವಾರದ ಮುಂಭಾಗದಲ್ಲಿ ಆರಾಧಿಸುವನು. ಅನಂತರ 
ಅವನು ಹೊರಗೆ ಹೋಗುವನು. ಆ ದ್ವಾರದ ಕದಗಳು 
ಸಾಯಂಕಾಲದ ತನಕ ತೆರೆದೇ ಇರುವವು. *ಸಬ್ಬತ್‌ ಮತ್ತು 
ಅಮಾವಾಸ್ಯೆ ದಿವಸಗಳಲ್ಲಿ ಸಾಮಾನ್ಯ ಜನರೂ ಅದೇ 
ದ್ವಾರದ ಬಳಿ ಆರಾಧಿಸುವರು. 

"ಸಬ್ಬತ್‌ ದಿವಸದಲ್ಲಿ ರಾಜನು ಯೆಹೋವನಿಗೆ 
ಸರ್ವಾಂಗಹೋಮವನ್ನು ಸಮರ್ಪಿಸುವನು. ಅವನು 
ಅದಕ್ಕಾಗಿ ನಿಷ್ಕಳಂಕವಾದ ಆರು ಕುರಿಗಳನ್ನೂ ನಿಷ್ಕಳಂಕ 
ವಾದ ಒಂದು ಟಗರನ್ನೂ ಕೊಡಬೇಕು. 5ಟಗರಿ 
ನೊಂದಿಗೆ ಒಂದು ಏಫಾ ಧಾನ್ಯಸಮರ್ಪಣೆಗಾಗಿ ಕೊಡ 
ಬೇಕು. ಕುರಿಗಳೊಂದಿಗೆ ಧಾನ್ಯ ಸಮರ್ಪಣೆಗಾಗಿ 
ರಾಜನು ತನ್ನ ಇಷ್ಟ ಬಂದ ಹಾಗೆ ಕೊಡಬಹುದು. ಆದರೆ 
ಪ್ರತೀ ಒಂದು ಏಫಾ ಧಾನ್ಯದೊಂದಿಗೆ ಒಂದು ಹಿನ್‌ 
ಆಲಿವ್‌ ಎಣ್ಣೆಯನ್ನು ಕೊಡಬೇಕು. 

°"" ಅಮಾವಾಸ್ಯೆ ದಿವಸ ಅವನು ಒಂದು ಎಳೇ 
ಪೂರ್ಣಾಂಗವಾದ ಹೋರಿಯನ್ನು ಸಮರ್ಪಿಸಬೇಕು. 
ಅದರ ಜೊತೆಗೆ ಆರು ಪೂರ್ಣಾಂಗವಾದ ಕುರಿಗಳನ್ನೂ 
ಒಂದು ಪೂರ್ಣಾಂಗವಾದ ಟಗರನ್ನೂ ಸಮರ್ಪಿಸ 
ಬೇಕು. 7ರಾಜನು ಒಂದು ಏಫಾ ಧಾನ್ಯವನ್ನು ಹೋರಿ 
ಯೊಂದಿಗೂ ಇನ್ನೊಂದು ಏಫಾ ಧಾನ್ಯವನ್ನು ಟಗರಿ 
ನೊಂದಿಗೂ ಕೊಡಬೇಕು. ಆದರೆ ಅಧಿಪತಿಯು ಕುರಿಗ 
ಳೊಂದಿಗೆ ತನಗಿಷ್ಟವಾದಷ್ಟು ಧಾನ್ಯ ಸಮರ್ಪಣೆಯನ್ನು 
ಕೊಡಬಹುದು. ಆದರೆ ಅವನು ಪ್ರತೀ ಒಂದು ಏಫಾ 
ಧಾನ್ಯಕ್ಕೆ ಒಂದು ಹಿನ್‌ ಆಲಿವ್‌ ಎಣ್ಣೆಯನ್ನು ಕೊಡಲೇ 
ಬೇಕು. [ಅಧಿಪತಿಯು ಆಲಯದ ಸಂಕೀರ್ಣ ಪ್ರವೇಶಿಸು 
ವಾಗ ಅವನು ಪೂರ್ವದಿಕ್ಕಿನ ದ್ವಾರದಿಂದ ಪ್ರವೇಶಿಸ 
ಬೇಕು. ಮತ್ತು ಅದರ ಮೂಲಕವೇ ಅವನು ಹೊರಗೆ 
ಹೋಗಬೇಕು. 

9""ಸಾಮಾನ್ಯ ಜನರು ವಿಶೇಷ ಹಬ್ಬದ ದಿವಸಗಳಲ್ಲಿ 
ಯೆಹೋವನನ್ನು ಸಂಧಿಸಲು ಬರುವಾಗ ಉತ್ತರ ದ್ವಾರ 
ದಿಂದ ಬರುವವರು ದಕ್ಷಿಣ ದ್ವಾರದ ಮೂಲಕ ಹೊರಗೆ 
ಹೋಗಬೇಕು. ದಕ್ಷಿಣದ ದ್ವಾರದಿಂದ ಒಳ ಪ್ರವೇಶಿಸು 
ವವನು ಉತ್ತರ ದ್ವಾರದ ಮೂಲಕ ಹೊರಗೆ ಹೋಗ 
'ಬೇಕು. ಯಾರೂ ಬಂದ ದಾರಿಯಿಂದ ಹಿಂದೆ ಹೋಗ 
ಬಾರದು. ಪ್ರತಿಯೊಬ್ಬನೂ ನೇರವಾಗಿ ಮುಂದಕ್ಕೆ 
ಹೋಗಬೇಕು. ರಾಜನು ತನ್ನ ಜನರೊಂದಿಗೆ ಇರ 
ಬೇಕು. ಜನರು ಒಳಗೆ ಪ್ರವೇಶ ಮಾಡುವಾಗ ಅವನೂ 
ಅವರ ಜೊತೆಯಲ್ಲಿರಬೇಕು. ಅವರು ಹೊರಗೆ ಹೋಗು 
ವಾಗಲೂ ಅವನು ಅವರ ಜೊತೆಯಲ್ಲಿರಬೇಕು. 

!1""ಹಬ್ಬದ ದಿವಸಗಳಲ್ಲಿ ಮತ್ತು ಬೇರೆ ವಿಶೇಷ 
ದಿವಸಗಳಲ್ಲಿ ಪ್ರತೀ ಎಳೇ ಹೋರಿಯೊಂದಿಗೆ ಒಂದು 
ಏಫಾ ಧಾನ್ಯ ಸಮರ್ಪಣೆಯನ್ನು ಸಮರ್ಪಿಸಬೇಕು. ಮತ್ತು 














ಯೆಹೆಜ್ಯೇಲ 46:12-47:3 


ಪ್ರತಿ ಒಂದು ಟಗರಿನೊಂದಿಗೆ ಒಂದು ಏಫಾ ಧಾನ್ಯವನ್ನು 
ಸಮರ್ಪಿಸಬೇಕು. ಕುರಿಗಳೊಂದಿಗೆ ಸಮರ್ಪಿಸಬೇಕಾದ 
ಧಾನ್ಯವು ರಾಜನಿಗೆ ಇಷ್ಟದ ಪ್ರಕಾರ ಇರುವದು. ಅದರ 
ಜೊತೆಗೆ ಒಂದು ಏಫಾ ಧಾನ್ಯದೊಂದಿಗೆ ಒಂದು ಹಿನ್‌ 
ಎಣ್ಣೆಯನ್ನೂ ಕೊಡಬೇಕು. 

>" ರಾಜನು ತನ್ನ ಇಚ್ಛೆಯ ಪ್ರಕಾರ ಯೆಹೋವನಿಗೆ, 
ಸರ್ವಾಂಗಹೋಮ, ಅಥವಾ ಸಮಾಧಾನ ಯಜ್ಞ ಅಥವಾ 
ಮನಃಪೂರ್ವಕವಾದ ಕಾಣಿಕೆಯನ್ನು ಸಮರ್ಪಿಸುವಾಗ 
ಅವನಿಗಾಗಿ ಪೂರ್ವದ ಬಾಗಿಲು ತೆಗೆಯಲ್ಪಹಬೇಕು. 
ಆದರೆ ಅವನು ಸಬ್ಬತ್‌ ದಿನದಂತೆ ತನ್ನ ಕಾಣಿಕೆಗಳನ್ನು 
ಸಮರ್ಪಿಸಿದ ನಂತರ ಅವನು ಹಿಂತಿರುಗಿದಾಗ ಪ್ರವೇಶ 
ದ್ವಾರವು ಮುಚ್ಚಲ್ಪ ಡಬೇಕು. 





ದೈನಂದಿನ ಸಮರ್ಪಣೆ 

"ನೀನು ಪ್ರತಿದಿನ ಮುಂಜಾನೆ ಒಂದು ವರ್ಷದ 
ಪೂಣಾಂಗವಾದ ಕುರಿಯನ್ನು ಸರ್ವಾಂಗಹೋಮವಾಗಿ 
ಯೆಹೋವನಿಗೆ ಸಮರ್ಪಿಸಬೇಕು. !“ಪ್ರತಿ ಮುಂಜಾನೆ 
ನೀನು ಐದು ಸೇರು ಗೋಧಿಹಿಟ್ಟನ್ನೂ ಎರಡು ಸೇರು 
ಎಣ್ಣೆಯನ್ನೂ ಒಟ್ಟಾಗಿ ಬೆರೆಸಿ ಪ್ರತಿದಿನ ಯೆಹೋವನಿಗೆ 
ದಾನ್ಯ ನೈವೇದ್ಯವಾಗಿ ಸಮರ್ಪಿಸಬೇಕು. ಹೀಗೆ ಅವರು 
ಕುರಿ, ಧಾನ್ಯ ಮತ್ತು ಎಣ್ಣೆಯನ್ನು ಪ್ರತೀ ಮುಂಜಾನೆ 
ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕು. ಇದು 
ಶಾಶ್ವತವಾದ ನಿಯಮ.'' 








ರಾಜನ ಸ್ವಾಸ್ಯದ ಬಗ್ಗೆ ಕಟ್ಟಳೆಗಳು 


1102 


ವಿಶೇಷ ಅಡಿಗೆಮನೆ 

ಬಳಿಕ ಆ ಪುರುಷನು ನನ್ನನ್ನು ಮಹಾದ್ವಾರದ ಪಕ್ಕ 
ದಲ್ಲಿನ ಪ್ರವೇಶಮಾರ್ಗವಾಗಿ ಉತ್ತರದಲ್ಲಿರುವ 
ಯಾಜಕರ ಪವಿತ್ರ, ಕೋಣೆಗಳಿಗೆ ಕರೆದುಕೊಂಡು 
ಹೋದನು. ಅವನು ನನಗೆ ಹೇಳಿದ್ದೇನೆಂದರೆ, ""ಈ 
ಸ್ಥಳದಲ್ಲಿ ಯಾಜಕರು ದೋಷಪರಿಹಾರಕ ಮತ್ತು ಪಾಪ 
ಪರಿಹಾರಕ ಯಜ್ಞದ ಮಾಂಸಗಳನ್ನು ಬೇಯಿಸುವರು. 
ಇದೇ ಸ್ಥಳದಲ್ಲಿ ಧಾನ್ಯ ಸಮರ್ಪಣೆಯ ಹಿಟ್ಟಿನಿಂದ ರೊಟ್ಟಿ 
ಯನ್ನು ಸುಡುವರು. ಇದನ್ನು ಇಲ್ಲಿಯೇ ಯಾಕೆ 
ಮಾಡುತ್ತಾರೆಂದರೆ ಅವರು ಹೊರಗಿನ ಪ್ರಾಕಾರದೊಳಗೆ 
ಆ ಪವಿತ್ರ ವಸ್ತುವನ್ನು ತರುವ ಅವಶ್ಯಕತೆ ಇರುವದಿಲ್ಲ. 
ಸಾರ್ವಜನಿಕರು ಕೂಡುವ ಸ್ಥಳದಲ್ಲಿ ಆ ಪವಿತ್ರ ವಸ್ತುವನ್ನು 
ತರಬಾರದು.” 

”' ಆಮೇಲೆ ಅವನು ಹೊರಗಿನ ಪ್ರಾಕಾರಕ್ಕೆ ಕರೆದು 
ಕೊಂಡು ಹೋದನು. ಆ ಪ್ರಾಕಾರದ ನಾಲ್ಕು ಮೂಲೆ 
ಗಳಿಗೆ ನನ್ನನ್ನು ಕರೆದುಕೊಂಡು ಹೋದನು. ವಿಶಾಲ 
ವಾದ ಪ್ರಾಕಾರದ ಪ್ರತೀ ಮೂಲೆಗಳಲ್ಲಿ ಇನ್ನೊಂದು ಚಿಕ್ಕ 
ಪ್ರಾಕಾರವಿರುವದನ್ನು ಕಂಡೆನು. ಆ ನಾಲ್ಕು ಮೂಲೆ 
ಗಳಲ್ಲಿಯೂ ಗೋಡೆಗಳಿಂದ ಆವರಿಸಲ್ಪಟ್ಟಿದ್ದ ಒಂದು 
ಚಿಕ್ಕ ಪ್ರಾಕಾರವಿತ್ತು. ಈ ಪ್ರಾಕಾರದ ಉದ್ದ ನಾಲ್ವತ್ತು 
ಮೊಳ ಮತ್ತು ಅಗಲ ಮೂವತ್ತು ಮೊಳ . ಈ ನಾಲ್ಕು 
ಚಿಕ್ಕ ಪ್ರಾಕಾರಗಳು ಒಂದೇ ಅಳತೆಯುಳ್ಳವುಗಳಾಗಿದ್ದವು. 
ಇವುಗಳ ಸುತ್ತಲೂ ಇಟ್ಟಿಗೆಯ ಗೋಡೆ ಕಟ್ಟಲ್ಪಟ್ಟಿತ್ತು 
ಈ ಗೋಡೆಯೊಳಗೆ ಅಡಿಗೆ ಮಾಡುವದಕ್ಕಾಗಿ ಸ್ಥಳವನ್ನು 
ಏರ್ಪಡಿಸಲಾಗಿತ್ತು. ಅವನು ನನಗೆ ಹೇಳಿದ್ದೇನೆಂದರೆ, 
"ಈ ಸ್ಥಳದ ಆಲಯದಲ್ಲಿ ಸೇವೆ ಮಾಡುವ ಜನರು 





ನನ್ನ ಒಡೆಯನಾದ ಯೆಹೋವನು ಹೇಳಿದ್ದೇ 
ನೆಂದರೆ, "ಒಬ್ಬ ರಾಜನು ತನ್ನ ಗಂಡುಮಕ್ಕಳಿಗೆ ತನ್ನ 
ಭೂಮಿಯ ಭಾಗವನ್ನು ಉಚಿತವಾಗಿ ಕೊಟ್ಟರೆ ಅದು 
ಅವನ ಗಂಡು ಮಕ್ಕಳಿಗೆ ಸೇರುವದು. ಅದು ಅವರ ಆಸ್ತಿ 
ಯಾಗುವದು. ಆದರೆ ಆ ರಾಜನು ತನ್ನ ಭೂಮಿಯ 
ಒಂದು ಭಾಗವನ್ನು ತನ್ನ ದಾಸನಿಗೆ ಉಚಿತವಾಗಿ ಕೊಟ್ಟರೆ, 
ಆ ಭೂಮಿಯು ಬಿಡುಗಡೆ ಸಂವತ್ಸರದ ತನಕ ಮಾತ್ರವೇ 
ದಾಸನದ್ದಾಗಿರುವದು. ಅನಂತರ ಅದು ರಾಜನಿಗೆ ಹಿಂದೆ 
ಹೋಗುವದು. ರಾಜನ ಗಂಡು ಮಕ್ಕಳು ಮಾತ್ರ ರಾಜ 
ನಿಂದ ಹೊಂದಿದ ಭೂಮಿಯನ್ನು ನಿತ್ಯಕಾಲಕ್ಕೂ ಅನು 
ಭೋಗಿಸುವರು. ರಾಜನು ತನ್ನ ಪ್ರಜಿಯ ಭೂಮಿ 
ಯನ್ನು ತನ್ನ ಉಪಯೋಗಕ್ಕೆಂದು ಬಲತ್ಕಾರದಿಂದ ಇಟ್ಟು 
ಕೊಳ್ಳಬಾರದು ಅಥವಾ ತೆಗೆದುಕೊಳ್ಳಲೂಬಾರದು. ತನ್ನ 
ಸ್ವಂತ ಭೂಮಿಯಿಂದ ಪಾಲನ್ನು ತನ್ನ ಮಕ್ಕಳಿಗೆ ಕೊಡ 
ಬೇಕು. ಹೀಗೆ ನನ್ನ ಜನರು ತಮ್ಮ ಭೂಮಿಯನ್ನು ಕಳೆದು 
ಕೊಳ್ಳುವದಿಲ್ಲ.'' 


ಸಾಮಾನ್ಯ ಜನರ ಯಜ್ಞದ ಮಾಂಸವನ್ನು ಆ ಜನರಿಗಾಗಿ 
ಬೇಯಿಸುವರು.'' 


ಆಲಯದಿಂದ ನೀರಿನ ಹರಿಯುವಿಕೆ 
47 ಅವನು ಆಲಯದ ಪ್ರವೇಶ ದ್ವಾರಕ್ಕೆ ನನ್ನನ್ನು 
ಕರೆದುಕೊಂಡು ಹೋದನು. ನಾನು ಅಲ್ಲಿ 
ಆಲಯದ ಪೂರ್ವ ದ್ವಾರದ ಕೆಳಗಡೆಯಿಂದ ಹರಿಯುವ 
ನೀರನ್ನು ಕಂಡೆನು. ಆಲಯದ ಮುಂಭಾಗ ಪೂರ್ವ 
ದಿಕ್ಕಿನಲ್ಲಿದೆ. ಆ ನೀರು ಆಲಯದ ದಕ್ಷಿಣದ ಭಾಗದ 
ಕೆಳಗಿನಿಂದ ಹರಿಯುತ್ತಾ ಯಜ್ಞವೇದಿಯ ದಕ್ಷಿಣದ ಕಡೆಗೆ 
ಹರಿಯುತ್ತಿತ್ತು. ?ಅವನು ನನ್ನನ್ನು ಉತ್ತರದ ದ್ವಾರದಿಂದ 
ಹೊರಕ್ಕೆ ತಂದು, ದೇವಾಲಯದ ಹೊರ ಅಂಚಿನಲ್ಲಿಯೇ 
ಪೂರ್ವ ದ್ವಾರಕ್ಕೆ ತಂದನು. ಆ ಪೂರ್ವದ್ವಾರದ ಕೆಳಗೆ 
ನೀರು ಹರಿದು ಬರುತ್ತಿತ್ತು. 
3ಅವನು ಕೈಯಲ್ಲಿ ಅಳತೆಯ ನೂಲನ್ನು ಹಿಡಿದು 
ಕೊಂಡು ಪೂರ್ವದ ಕಡೆಗೆ ನಡೆದನು. ಅವನು ಸಾವಿರ 


1103 


ಮೊಳ ಅಳಿದನು. ನನ್ನನ್ನು ಆ ಸ್ಥಳದಲ್ಲಿ ನೀರಿನಲ್ಲಿ ನಡೆದು 
ಕೊಂಡು ಬರುವಂತೆ ಹೇಳಿದನು. ನೀರು ನನ್ನ ಪಾದ 
ಮುಳುಗುವಷ್ಟು ಆಳವಿತ್ತು. *ಅವನು ತಿರುಗಿ ಸಾವಿರ 
ಮೊಳ ಅಳೆದನು. ಆ ಜಾಗದಲ್ಲಿದ್ದ ನೀರಿನಲ್ಲಿ ನನಗೆ ನಡೆ 
ಯಲು ಹೇಳಿದನು. ಅಲ್ಲಿ ನೀರು ನನ್ನ ಮೊಣಕಾಲಿನಷ್ಟು 
ಆಳವಿತ್ತು. ತಿರುಗಿ ಅವನು ಸಾವಿರ ಮೊಳದಷ್ಟು ದೂರ 
ಅಳತೆ ಮಾಡಿದನು. ಆ ಸ್ಥಳದಲ್ಲಿ ನೀರಿನಲ್ಲಿ ನಡೆಯಲು 
ಹೇಳಿದನು. ಅಲ್ಲಿ ನೀರು ನನ್ನ ಸೊಂಟದಷ್ಟು ಆಳ 
ವಾಗಿತ್ತು *ಅವನು ಇನ್ನೂ ಒಂದು ಸಾವಿರ ಮೊಳ ದೂರ 
ಅಳಿದನು. ಅಲ್ಲಿ ನೀರು ಹೆಚ್ಚಿದ್ದು ನನ್ನಿಂದ ದಾಟಲು 
ಆಗದಷ್ಟು ಆಳವಿತ್ತು ಅದು ನದಿಯಾಗಿತ್ತು ಆ ನೀರಿನಲ್ಲಿ 
ಈಜಾಡುಬಹುದಾಗಿತ್ತು. ದಾಟಲಾಗದ ಆಳವಾದ 
ಹೊಳೆಯಾಗಿತ್ತು ಆಗ ಅವನು ನನ್ನ ಕೂಡ, "'ನರ 
ಪುತ್ರನೇ, ನೀನು ನೋಡಿರುವ ವಿಷಯಗಳ ಬಗ್ಗೆ ನೀನು 
ಗಮನವಿಟ್ಟಿಯಾ?'' 

ಆಗ ಅವನು ನನ್ನನ್ನು ಹೊಳೆಯ ಪಕ್ಕದಲ್ಲೇ ಕರೆದು 
ಕೊಂಡು ಹೋದನು.'ನಾನು ನದಿಯ ತೀರದಲ್ಲಿ ನಡೆಯ 
ಖುತ್ತಿರುವಾಗ ಅದರ ಎರಡೂ ಕಡೆಗಳಲ್ಲಿ ಲೆಕ್ಕವಿಲ್ಲದಷ್ಟು 
ಮರಗಳನ್ನು ನೋಡಿದೆನು. ಅವನು ನನ್ನೊಡನೆ, "ಈ 
ನದಿಯು ಪೂರ್ವಕ್ಕೆ ಹೊರಟು ಅರಾಬಾ ತಗ್ಗಿನ ಕಡೆ ಹರಿ 
ಯುತ್ತಿದೆ. *ಇದು ಮೃತ್ಯು ಸಮುದ್ರವನ್ನು ಸೇರಿದಾಗ 
ಇದರ ನೀರು ಶುದ್ಧವಾಗುವದು. ಈ ನೀರು ಆ ಸಮುದ್ರ 
ವನ್ನು ಸೇರಿದಾಗ ಅದರ ನೀರು ಹೊಸತಾಗಿ ಶುದ್ಧ 
ವಾಗುವದು. ನೀರಿನಲ್ಲಿ ನಾನಾ ತರದ ಮೀನುಗಳು 
ಜೀವಿಸುವವು. ಮತ್ತು ಈ ಹೊಳೆಯು ಹರಿಯುವಲ್ಲೆಲ್ಲಾ 
ವಿವಿಧ ಜಾತಿಯ ಪ್ರಾಣಿಗಳು ವಾಸಿಸುವವು. ''ಎಂಗೇದಿ 
ಯಿಂದ ಪ್ರಾರಂಭವಾಗಿ ಏನ್‌ ಎಗ್ಗಯಿಮ್‌ ತನಕ ಬೆಸ್ತರು 
ಹೊಳೆಯ ದಡದಲ್ಲಿ ನಿಂತಿರುವದನ್ನು ನೀನು ನೋಡ 
ಬಹುದು. ಅವರು ತಮ್ಮ ಬಲೆಗಳನ್ನು ಬೀಸಿ ನಾನಾ ತರದ 
ಮೀನುಗಳನ್ನು ಹಿಡಿಯುವದನ್ನು ನೀನು ನೋಡ 
ಬಹುದು. ಭೂಮಧ್ಯ ಸಮುದ್ರದೊಳಗೆ ಎಷ್ಟು ವಿಧವಾದ 
ಮೀನುಗಳಿವೆಯೋ ಅಷ್ಟೇ ವಿಧವಾದ ಮೀನುಗಳು ಈ 
ಹೊಳೆಯಲ್ಲಿಯೂ ಇವೆ. 

!!""ಆದರೆ ನೀರಾವರಿ ನೆಲಗಳೂ, ಜವುಗು ಸ್ಥಳಗಳೂ 
ತಾಜಾ ಆಗುವದಿಲ್ಲ. ಅವು ಉಪ್ಪು ತಯಾರಿಸುವದಕ್ಕಾಗಿ 
ಉಪಯೋಗಿಸಲ್ಪಡುವವು. 

12: ಎಲ್ಲಾ ತರಹದ ಹಣ್ಣಿನ ಮರಗಳು ನದಿಯ ಇಕ್ಕೆಡೆಗ 
ಳಲ್ಲಿಯೂ ಬೆಳೆಯುವವು. ಅವುಗಳ ಎಲೆಗಳು ಎಂದಿಗೂ 
ಒಣಗಿ ನೆಲಕ್ಕೆ ಉದುರವು. ಆ ಮರಗಳಲ್ಲಿ ಸದಾಕಾಲ 
ಹಣ್ಣುಗಳು ಇರುವವು. ಪ್ರತೀ ತಿಂಗಳಿಗೆ ಹಣ್ಣನ್ನು ಕೊಡು 
ವವು. ಯಾಕೆಂದರೆ ಆ ಮರಗಳಿಗೆ ನೀರು ಆಲಯದಿಂದ 
ಬರುತ್ತದೆ. ಆದರ ಹಣ್ಣುಗಳನ್ನು ಆಹಾರಕ್ಕಾಗಿಯೂ 





ಯೆಹೆಜ್ಯೇಲ 47:4-22 


ಅದರ ಎಲೆಗಳಿಂದ ಔಷಧಿಯನ್ನೂ ತಯಾರಿಸ 
ಬಹುದು.'' 


ವಂಶಕ್ಕನುಸಾರವಾಗಿ ದೇಶದ ವಿಭಜನೆ 

ನನ್ನ ಒಡೆಯನಾದ ಯೆಹೋವನು ಹೇಳುವದೇ 
ನೆಂದರೆ, "'ಇಸ್ರೇಲರ ಹನ್ನೆರಡು ಗೋತ್ರಗಳಿಗೆ ದೇಶ 
ವನ್ನು ವಿಂಗಡಿಸುವಾಗ ಅವುಗಳ ಮೇರೆ ಯಾವುವೆಂದರೆ, 
ಯೋಸೇಫನಿಗೆ ಎರಡು ಪಾಲು ಇರುವದು. ನೀನು 
ದೇಶವನ್ನು ಸಮಾನವಾಗಿ ಪಾಲು ಮಾಡಬೇಕು. ನಾನು 
ನಿಮ್ಮ ಪೂರ್ನಿಕರಿಗೆ ಈ ದೇಶವನ್ನು ಕೊಡುತ್ತೇನೆಂದು 
ವಾಗ್ದಾನ ಮಾಡಿದ್ದೆನು. ಈಗ ನಾನು ಇದನ್ನು ನಿಮಗೆ 
ಕೊಡುತ್ತಿದ್ದೇನೆ. 

15" ದೇಶದ ಮೇರೆ ಯಾವದೆಂದರೆ, ಉತ್ತರದ 
ಮೇರೆಯು ಭೂಮಧ್ಯ ಸಮುದ್ರದಲ್ಲಿ ಪ್ರಾರಂಭವಾಗಿ 
ಹೆತ್ಲೋನ್‌ ಕಡೆಗೂ ಅಲ್ಲಿಂದ ಚೆದಾದ್‌ ಕಡೆಗೂ 
'6ಅಲ್ಲಿಂದ ಬೇರೋತ ಕಡೆಗೂ ಅಲ್ಲಿಂದ ಸಿಬ್ರಯಿಮ್‌ 
(ಇದು ದಮಸ್ಕ ಮತ್ತು ಹಾಮತ್‌ ಗಳ ಮೇರೆಯಲ್ಲಿದೆ) 
ಕಡೆಗೂ ಅಲ್ಲಿಂದ ಹಾಚೇರ್‌ ಕಡೆಗೂ ಅಲ್ಲಿಂದ 
ಹತ್ತೀಕೋನ್‌ (ಇದು ಹವಾನದ ಮೇರೆಯಲ್ಲಿದೆ) 
ಕಡೆಗೂ ಹೋಗುತ್ತದೆ. !'ಹೀಗೆ ಉತ್ತರದ ಮೇರೆಯು 
ಸಮುದ್ರದಿಂದ ದಮಸ್ಕದ ಉತ್ತರದ ಗಡಿಯಾದ ಹಚರ್‌ 
ಐನೋನ್‌ ಮತ್ತು ಹಮಾತಿಗೆ ಸೇರ್ಪಡೆಯಾಗುವದು. 
ಇದು ಉತ್ತರ ಭಾಗದ ಮೇರೆ. 

!8""ಫೂರ್ವ ಭಾಗದಲ್ಲಿ ಮೇರೆಯು ಹವ್ರಾನ್‌ ಮತ್ತು 
ದಮಸ್ಕದ ಮಧ್ಯದಲ್ಲಿರುವ ಹಚರ್‌ ಐನೋನ್‌ ಇಲ್ಲಿಂದ 
ಹೊರಟು ಜೋರ್ಡನ್‌ ಹೊಳೆಯ ತೀರದಲ್ಲಿ ಮುಂದು 
ವರಿದು ಗಿಲ್ಯಾದಿಗೂ ಇಸ್ರೇಲ್‌ ರಾಜ್ಯಕ್ಕೂ ಮಧ್ಯದಲ್ಲಿ 
ಹರಿದು ಪೂರ್ವದ ಸಮುದ್ರದ ಕಡೆಗೆ ಹೋಗುತ್ತದೆ. 
ಅಲ್ಲಿಂದ ತಾಮಾರಿಗೆ ಸೇರುತ್ತದೆ. ಇದು ಪೂರ್ವ ಕಡೆಯ 
ಮೇರೆ. 

9" ದಕ್ಸಿಣದಲ್ಲಿ ತಾಮಾರಿನಿಂದ ಮೇರೆಯು ಹೊರಟು 
ಮೆರೀಬೋತ್‌ ಕಾದೇಶ್‌ ಎಂಬಲ್ಲಿಯ ಮರು 
ಭೂಮಿಯ ಹಸುರು ಜಾಗದಿಂದ ಈಜಿಪ್ಟಿನ ನೀರಿನ 
ತೋಡಿನ ಬದಿಯಿಂದ ಭೂಮಧ್ಯ ಸಮುದ್ರವನ್ನು ಸೇರು 
ವದು. ಇದು ದಕ್ಷಿಣದ ಮೇರೆ. ಪಶ್ಚಿಮದಲ್ಲಿ ಲೆಬೊ 
ಹಮಾತ್‌ ಎಂಬ ಸ್ಥಳದ ಮುಂಭಾಗದಲ್ಲಿರುವ ಸಮುದ್ರ, 
ತೀರವೇ ಪಶ್ಚಿಮ ದಿಕ್ಕಿನ ಮೇರೆಯಾಗಿರುತ್ತದೆ. 

211" ಈ ದೇಶವನ್ನು ನಿಮ್ಮ ವಂಶಕ್ಕನುಸಾರವಾಗಿ ನೀವು 
ವಿಂಗಡಿಸಬೇಕು. ನೀವು ಇದನ್ನು ಸ್ವಂತ ಸ್ವಾಸ್ತ್ಯಕ್ಕಾಗಿ 
ವಿಂಗಡಿಸಬೇಕು. ನಿಮಗೂ ನಿಮ್ಮ ಮಧ್ಯೆ ವಾಸಿಸುವ ಪರ 
ದೇಶದವರೂ ಅವರ ಮಕ್ಕಳೂ ನಿಮ್ಮೊಂದಿಗಿದ್ದಾರಲ್ಲಾ? 
ಈ ಪರದೇಶಸ್ಥರು ಈ ದೇಶದ ನಿವಾಸಿಗಳಾಗಿರುವರು. 





ಯೆಹೆಜ್ಯೇಲ 47:23-48:20 


ಅವರು ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದ ಇಸ್ರೇಲಿ 
ನವರಂತಿರುತ್ತಾರೆ. ನೀವು ಅವರಿಗೂ ನಿಮ್ಮ ವಂಶದವ 
ರೊಂದಿಗೆ ಭೂಮಿಯನ್ನು ಕೊಡಬೇಕು. 7 ಯಾವ ಕುಲ 
ದವರೊಂದಿಗೆ ಆ ಪರದೇಶಸ್ಥನು ವಾಸವಾಗಿರುತ್ತಾನೋ 
ಅದೇ ಕುಲದವರು ಅವನಿಗೆ ನೆಲವನ್ನು ಕೊಡಬೇಕು.'' 
ಇದು ನನ್ನ ಒಡೆಯನಾದ ಯೆಹೋವನ ನುಡಿ. 


ಇಸ್ರೇಲಿನ ವಿವಿಧ ವಂಶದವರಿಗೆ ಸ್ವಾಸ್ಥ್ಯ 
48 ಉತ್ತರದ ಮೇರೆಯು ಭೂಮ ಧ್ಯ 

ಸಮುದ್ರದಿಂದ ಪೂರ್ವಕ್ಕೆ ಹೋಗಿ ಅಲ್ಲಿಂದ 
ಹೆತ್ಲೋನಿಗೂ ಅಲ್ಲಿಂದ ಹಮಾತ್‌ ಕಣಿವೆಗೂ ಅಲ್ಲಿಂದ 
ಹಚರ್‌ ಏನಾನಿಗೂ ಹೋಗುವುದು. ಈ ಸ್ಥಳವು 
ಹಮಾತ್‌ ಮತ್ತು ದಮಸ್ಕಸ್‌ನ ಗಡಿಯಲ್ಲಿರುವದು. 
ಪೂರ್ವದ ಗಡಿಯಿಂದ ಪಶ್ಚಿಮದ ತನಕ ಹೋಗುವ ಈ 
ಪ್ರಾಂತ್ಯದಲ್ಲಿ ಇಸ್ರೇಲಿನ ದಾನ್‌, ಅಶೇರ್‌, ನಫ್ತಾಲಿ, 
ಮನಸ್ಸೆ ಎಫ್ರಾಯೀಮ್‌ ರೂಬೇನ್‌ ಮತ್ತು ಯೆಹೂದ 
ವಂಶದ ಜನರಿಗೆ ಭೂಮಿಯು ಸಿಗುವದು. 


ದೇಶದ ವಿಶೇಷವಾದ ಭಾಗ 

""ಆ ಯೆಹೂದದ ಸರಹದ್ದಿನ ಪಕ್ಕದಲ್ಲಿ ಪೂರ್ವದಿಂದ 
ಪಶ್ಚಿಮದವರೆಗೆ ನೀವು ಮೀಸಲಾಗಿಡಬೇಕಾದ ಭೂಮಿ 
ಯಿದೆ. ಇದರ ಅಗಲ ಇಪ್ಪತ್ತೈದು ಸಾವಿರ ಮೊಳ. ಇದರ 
ಉದ್ದವು ಪೂರ್ವದಿಂದ ಪಶ್ಚಿಮದ ತನಕ ಇರುವ ಬೇರೆ 
ವಂಶದವರ ಸ್ವಾಸ್ಯದ ಭೂಮಿಯಷ್ಟಿರುವುದು. ಆಲಯವು 
ಈ ವಿಶೇಷವಾದ ಪ್ರಾಂತ್ಯದ ಮಧ್ಯದಲ್ಲಿರುವದು. ?ಈ 
ಭೂಮಿಯನ್ನು ನೀನು ಯೆಹೋವನಿಗಾಗಿ ಪ್ರತಿಷ್ಠಿಸ 
ಬೇಕು. ಇದು ಇಪ್ಪತ್ತೈದು ಸಾವಿರ ಮೊಳ ಉದ್ದ ಮತ್ತು 
ಇಪ್ಪತ್ತು ಸಾವಿರ ಮೊಳ ಅಗಲವಾಗಿರುವದು. ಈ 
ವಿಶೇಷವಾದ ಭೂಮಿಯನ್ನು ವಿಭಾಗಿಸಿ ಯಾಜಕರಿಗೆ 
ಮತ್ತು ಲೇವಿಯರಿಗೆ ಕೊಡಲಾಗುವುದು. 

"ಯಾಜಕರು ಆ ಪ್ರದೇಶದ ಒಂದು ಭಾಗವನ್ನು 
ಪಡೆದುಕೊಳ್ಳುವರು. ಆ ಭಾಗದ ಉದ್ದವು ಉತ್ತರದಿಕ್ಕಿಗೆ 
ಇಪ್ಪತ್ತೈದು ಸಾವಿರ ಮೊಳ ಉದ್ದವಾಗಿಯೂ ಪಶ್ಚಿಮಕ್ಕೆ 
ಹತ್ತು ಸಾವಿರ ಮೊಳ ಅಗಲವಾಗಿಯೂ ಪೂರ್ವಕ್ಕೆ ಹತ್ತು 
ಸಾವಿರ ಮೊಳ ಅಗಲವಾಗಿಯೂ ದಕ್ಷಿಣಕ್ಕೆ ಇಪ್ಪತ್ತೈದು 
ಸಾವಿರ ಮೊಳ ಅಗಲವಾಗಿಯೂ ಇರುತ್ತದೆ. ಯೆಹೋ 
ವನ ಆಲಯವು ಈ ಪ್ರದೇಶದ ಮಧ್ಯದಲ್ಲಿರುವುದು.''ಈ 
ಭೂಮಿಯು ಚಾದೋಕನ ಸಂತತಿಯವರಿಗಿರುವದು. ಆ 
ಜನರು ನನ್ನ ಪರಿಶುದ್ಧ ಯಾಜಕರಾಗಿ ಆರಿಸಲ್ಪ 
ಟ್ವಿರುತ್ತಾರೆ. ಯಾಕೆಂದರೆ ಇಸ್ರೇಲಿನ ಇತರ ಜನರು 
ನನ್ನನ್ನು ಬಿಟ್ಟು ತೊಲಗಿದರೂ ಇವರು ನನಗೆ ಸೇವೆ 





1104 


ಮಾಡುವದನ್ನು ಮುಂದುವರಿಸುತ್ತಿದ್ದರು. ಲೇಖಿ ವಂಶದ 
ಜನರಂತೆ ಚಾದೋಕನ ಸಂತತಿಯವರು ನನ್ನನ್ನು ಬಿಟ್ಟು 
ಹೋಗಲಿಲ್ಲ. "ಪವಿತ್ರ ಪ್ರಾಂತ್ಯದ ಈ ಭಾಗವು ಆ 
ಯಾಜಕರಿಗಾಗಿ ಮೀಸಲಾಗಿದೆ. ಇದು ಲೇವಿಯರ 
ಭೂಮಿಗೆ ತಾಗಿ ಇರುತ್ತದೆ. 

13°" ಯಾಜಕರ ಭೂಮಿಯ ಪಕ್ಕದಲ್ಲಿ ಲೇವಿಯರ 
ಪಾಲಿನ ಭೂಮಿ ಇರುವದು. ಇದರ ಇಪ್ಪತ್ತೈದು ಸಾವಿರ 
ಮೊಳ; ಅಗಲ ಹತ್ತು ಸಾವಿರ ಮೊಳ. ಈ ಎರಡು ಪಾಲು 
ಗಳ ಒಟ್ಟಳತೆ ಇಪ್ಪತ್ತೈದು ಸಾವಿರ ಮೊಳ ಉದ್ದ, ಇಪ್ಪತ್ತು 
ಸಾವಿರ ಮೊಳ ಅಗಲ. '*ಈ ಪ್ರದೇಶವನ್ನು ಲೇವಿಯರು 
ಮಾರಕೂಡದು ಬದಲಾಯಿಕೂಡದು ಮತ್ತು ವಿಭಜಿಸ 
ಕೂಡದು. ಈ ಪ್ರದೇಶವು ಯೆಹೋವನಿಗೆ ಮೀಸಲಾ 
ಗಿರುವುದರಿಂದ ಇದು ದೇಶದ ಅತ್ಯುತ್ತಮ ಭಾಗವಾಗಿದೆ. 


ನಗರದ ಆಸ್ತಿಯ ಪಾಲು 

15:"ಯಾಜಕರಿಗೆ ಮತ್ತು ಲೇವಿಯರಿಗೆ ಸ್ಥಳ ಕೊಟ್ಟ 
ಮೇಲೆ ಇನ್ನೂ ಇಪ್ಪತ್ತೈದು ಸಾವಿರ ಮೊಳ ಉದ್ದ ಮತ್ತು 
ಐದು ಸಾವಿರ ಮೊಳ ಅಗಲದ ಒಂದು ತುಂಡು ಜಾಗ 
ಉಳಿಯುವದು. ಈ ಜಾಗವು ನಗರವನ್ನು ಕಟ್ಟುವದ 
ಕ್ಕಾಗಿ; ಪಶುಗಳ ಹುಲ್ಲುಗಾವಲಿಗಾಗಿ ಮತ್ತು ಮನೆಗಳನ್ನು 
ಕಟ್ಟುವುದಕ್ಕಾಗಿ ಇರುವದು. ಸಾಮಾನ್ಯ ಜನರು ಈ 
ಜಾಗವನ್ನು ಉಪಯೋಗಿಸಬಹುದು. ನಗರವು ಇದರ 
ಮಧ್ಯದಲ್ಲಿ ಇರುವದು. !"ನಗರದ ಅಳತೆಯು ಈ ರೀತಿ 
ಯಾಗಿ ಇರುವದು: ಉತ್ತರದ ಮೇರೆಯು ನಾಲ್ಕು 
ಸಾವಿರದ ಐನೂರು ಮೊಳ, ದಕ್ಷಿಣದ ಮೇರೆಯು ನಾಲ್ಕು 
ಸಾವಿರದ ಐನೂರು ಮೊಳ, ಪೂರ್ವದಿಕ್ಕಿನ ಮೇರೆಯು 
ನಾಲ್ಕು ಸಾವಿರದ ಐನೂರು ಮೊಳ ಮತ್ತು ಪಶ್ಚಿಮ ದಿಕ್ಕಿನ 
ಮೇರೆಯು ನಾಲ್ಕು ಸಾವಿರದ ಐನೂರು ಮೊಳ ಇರು 
ವದು. ಪಶುಗಳನ್ನು ಮೇಯಿಸಲು ಪಟ್ಟಣದ ಸುತ್ತಲೂ 
ಹುಲ್ಲುಗಾವಲಿರುವದು. ಈ ಹುಲ್ಲುಗಾವಲಿನ ಅಗಲವು 
ಪಟ್ಟಣದ ಸುತ್ತಲೂ ಇನ್ನೂರ ಐವತ್ತು ಮೊಳವಿರುತ್ತದೆ. 
ವಿಶೇಷವಾದ ಪ್ರದೇಶದಲ್ಲಿ ಉಳಿದ ಸ್ಥಳದ ಪೂರ್ವಕ್ಕೆ 
ಹತ್ತು ಸಾವಿರ ಮೊಳ ಮತ್ತು ಪಶ್ಚಿಮಕ್ಕೆ ಹತ್ತು ಸಾವಿರ 
ಮೊಳ. ಈ ಸ್ಥಳವು ಭೂಪ್ರದೇಶದ ಪವಿತ್ರಭಾಗದ 
ಪಕ್ಕದಲ್ಲಿರುತ್ತದೆ. ನಗರದ ಕೆಲಸಗಾರರಿಗೆ ಬೆಳೆಗಳನ್ನು 
ಬೆಳೆಯಿಸುವುದಕ್ಕಾಗಿ ಈ ಸ್ಥಳವಿರುತ್ತದೆ. ನಗರದ 
ಕೆಲಸಗಾರರು ಈ ಜಾಗವನ್ನು ಉತ್ತು ಬೆಳೆ ಬೆಳೆಸುವರು. 
ಇವರು ಇಸ್ರೇಲರ ಎಲ್ಲಾ ಗೋತ್ರಕ್ಕೆ ಸೇರಿದವರು 
ಆಗಿರುತ್ತಾರೆ. 

3" ವಿಶೇಷವಾದ ಈ ಭೂಪ್ರದೇಶವು ಚೌಕವಾಗಿರು 
ವದು. ಇದರ ಉದ್ದ ಇಪ್ಪತ್ತೈದು ಸಾವಿರ ಮೊಳ ಮತ್ತು 
ಅಗಲ ಇಪ್ಪತ್ತೈದು ಸಾವಿರ ಮೊಳ. ಈ ಪ್ರದೇಶವನ್ನು ನೀನು 


1105 


ಅದರ ವಿಶೇಷವಾದ ಕಾರ್ಯಗಳಿಗಾಗಿ ಮೀಸಲಾಗಿಡ 
ಬೇಕು. ಅದರ ಒಂದು ಭಾಗವು ಯಾಜಕರಿಗಾಗಿರುತ್ತದೆ. 
ಇನ್ನೊಂದು ಭಾಗವು ಲೇವಿಯರಿಗಾಗಿರುತ್ತದೆ; 
ಮತ್ತೊಂದು ಭಾಗವು ಪಟ್ಟಣಕ್ಕಾಗಿರುತ್ತದೆ. 

೩1೨೫ "ಈ ವಿಶೇಷ ಭೂಪ್ರದೇಶದ ಒಂದು ಭಾಗವು 
ದೇಶಾಧಿಪತಿಗೆ ಸೇರಿದೆ. ಈ ಭೂಪ್ರದೇಶವು ಚಚ್ಪ್ಟಿಕಾರ 
ವಾಗಿದೆ. ಇದರ ಉದ್ದ 25,000 ಮೊಳ. ಇದರ ಅಗಲ 
25,000 ಮೊಳ. ಈ ವಿಶೇಷದ ಪ್ರದೇಶದಲ್ಲಿ ಒಂದು 
ಭಾಗವೂ ಯಾಜಕರಿಗೂ ಒಂದು ಭಾಗವೂ ಲೇವಿಯ 
ರಿಗೂ ಒಂದು ಭಾಗವು ದೇವಾಲಯಕ್ಕೂ ಸೇರಿವೆ. ಈ 
ವಿಶೇಷ ಪ್ರದೇಶದ ಕೇಂದ್ರದಲ್ಲಿ ದೇವಾಲಯವಿರುತ್ತದೆ. 
ಉಳಿದ ಭಾಗವೆಲ್ಲಾ ದೇಶಾಧಿಪತಿಗೆ ಸೇರಿದೆ. ಬೆನ್ಯಾಮೀ 
ನನ ಭಾಗಕ್ಕೂ ಯೆಹೂದದ ಭಾಗಕ್ಕೂ ನಡುವೆ ಇರುವ 
ಭೂಮಿಯು ಅಧಿಪತಿಗೆ ಸೇರಿದೆ. 

32 ಪ್ರ ವಿಶೇಷ ಜಾಗದ ದಕ್ಷಿಣದ ಸ್ಥಳವು 
ಜೋರ್ಡನ್‌ ಹೊಳೆಯ ಪೂರ್ವದಲ್ಲಿ ವಾಸಿಸಿದ್ದ ಇಸ್ರೇ 
ಲರ ಕುಲದವರಿಗಾಗಿ. ಈ ಗೋತ್ರದ ಪ್ರತಿ ಒಂದೊಂದು 
ಕುಲದವರಿಗೆ ಪೂರ್ವದ ಮೇರೆಯಿಂದ ಹಿಡಿದು 
ಭೂಮಧ್ಯ ಸಮುದ್ರದವರೆಗಿನ ದೇಶದ ಭಾಗದಲ್ಲಿ 
ಒಂದು ತುಂಡು ಅವರಿಗೆ ದೊರೆಯುವದು. ಉತ್ತರದಿಂದ 
ದಕ್ಷಿಣದ ತನಕ ಇಲ್ಲಿ ಜಾಗ ದೊರೆಯುವ ಕುಲದವರು 


ಯಾರೆಂದರೆ, ಬೆನ್ಯಾಮೀನ್‌, ಸಿಮೆಯೋನ್‌, 
ಇಸ್ಸಾಕಾರ್‌, ಜಿಬೂಲೂನ್‌ ಮತ್ತು ಗಾದ್‌ 
ವಂಶದವರು. 


2" ದೇವರ ಪ್ರಾಂತ್ಯದ ದಕ್ಷಿಣದ ಮೇರೆಯು ತಾಮಾರಿ 
ನಿಂದ ಪ್ರಾರಂಭವಾಗಿ ಮೇರೀಬತ್‌ಕಾದೇಶ್‌ ಎಂಬ 
ಮರುಭೂಮಿಯ ನೀರಿನಾಶ್ರಯಕ್ಕೆ ಹೋಗುತ್ತದೆ. 
ಅನಂತರ ಈಜಿಪ್ಟಿನ ನದಿಯ ಅಂಚಿನಲ್ಲಿ ಮುಂದುವರಿದು 


ಯೆಹೆಜ್ಕೇಲ 48:21-35 


ಭೂಮಧ್ಯ ಸಮುದ್ರಕ್ಕೆ ತಾನು ಸೇರುವ ಸ್ಥಳಕ್ಕೆ ಹೋಗು 
ತ್ತದೆ. ೨ ಈ ಪ್ರಾಂತ್ಯವನ್ನು ನೀವು ಇಸ್ರೇಲರ ಕುಲದವರಿಗೆ 
ವಿಭಾಗಿಸಿ ಹಂಚಬೇಕು. ಇದು ಪ್ರತೀ ಕುಲದವರಿಗೆ 
ದೊರಕುವ ಭೂಮಿಯ ವಿವರ. ''ಇದು ನನ್ನ ಒಡೆಯ 
ನಾದ ಯೆಹೋವನ ನುಡಿ. 


ನಗರದ ಬಾಗಿಲುಗಳು 

30""ಇವು ನಗರದ ಬಾಗಿಲುಗಳು. ಅವುಗಳಿಗೆ ಇಸ್ರೇಲರ 
ಕುಲದವರ ಹೆಸರು ಕೊಡಲ್ಪಟ್ಟಿದೆ. 

""ನಗರದ ಉತ್ತರದ ಮೇರೆಯು ನಾಲ್ಕು ಸಾವಿರದ 
ಐನೂರು ಮೊಳ ಉದ್ದವಾಗಿರುವದು. *'ಅದಕ್ಕೆ ಮೂರು 
ಬಾಗಿಲುಗಳು ಇರುವವು. ರೂಬೇನ್‌ ಬಾಗಿಲು, 
ಯೆಹೂದ ಬಾಗಿಲು ಮತ್ತು ಲೇವಿ ಬಾಗಿಲು. ನಗರದ 
ಪೂರ್ವದ ಮೇರೆಯು ನಾಲ್ಕು ಸಾವಿರದ ಐನೂರು ಮೊಳ 
ಉದ್ದವಾಗಿರುವದು. ಈ ಮೇರೆಯಲ್ಲಿ ಮೂರು ಬಾಗಿಲು 
ಗಳಿರುವವು. ಯೋಸೇಫ್‌ ಬಾಗಿಲು, ಬೆನ್ಯಾಮೀನ್‌ 
ಬಾಗಿಲು ಮತ್ತು ದಾನ್‌ ಬಾಗಿಲು. 

3೫ "ನಗರದ ದಕ್ಷಿಣ ಮೇರೆಯು ನಾಲ್ಕು ಸಾವಿರದ 
ಐನೂರು ಮೊಳ ಉದ್ದವಿರುವದು. ಇದಕ್ಕೆ ಮೂರು 
ಬಾಗಿಲುಗಳಿರುವವು. ಸಿಮೆಯೋನ್‌ ಬಾಗಿಲು, 
ಇಸ್ಲಾಕಾರ್‌ ಬಾಗಿಲು ಮತ್ತು ಜೆಬುಲೋನ್‌ ಬಾಗಿಲು. 

3°"ನಗರದ ಪಶ್ಚಿಮದ ಮೇರೆಯು ನಾಲ್ಕು ಸಾವಿರದ 
ಐನೂರು ಮೊಳ ಉದ್ದವಿರುವದು. ಅದಕ್ಕೆ ಮೂರು 
ಬಾಗಿಲುಗಳು ಇರುವವು. ಗಾದ್‌ ಬಾಗಿಲು, ಅಶೇರ್‌ 
ಬಾಗಿಲು ಮತ್ತು ನಪ್ತಾಲಿ ಬಾಗಿಲು. 

35""ನಗರದ ಸುತ್ತಳತೆಯು ಹದಿನೆಂಟು ಸಾವಿರ ಮೊಳ. 
ಇಂದಿನಿಂದ ಈ ನಗರದ ಹೆಸರು "ಯೆಹೋವನು 
ಅಲ್ಲಿದ್ದಾನೆ.'' K 





ಯೆಹೋವನು ಅಲ್ಲಿದ್ದಾನೆ: ಇದು '"ಜಿರುಸಲೇಮ್‌'' ಪದದ ಶಬ್ದ 
ಶ್ಲೇಷ. ಹೀಬ್ರೂವಿನಲ್ಲಿ ಈ ಪದವು ""ಯೆಹೊಶಾಮಾ'' ಎಂದು 
ಉಚ್ಛರಿಸಲ್ಪಟ್ಟಂತೆ ಕೇಳಿಸುತ್ತದೆ. 


1106 


ದಾನಿಯೇಲ 


ನೆಬೂಕದ್ದೆಚ್ಚರನು ಬಾಬಿಲೋನಿನ ಅರಸನಾಗಿ 
ದನು. ನೆಬೂಕದ್ದೆಚ್ಚರನು ಜೆರುಸಲೇಮಿಗೆ 
ಬಂದನು. ನೆಬೂಕದ್ದೆಚ್ಚರನು ತನ್ನ ಸೈನ್ಯ ಸಮೇತ ಜಿರುಸ 
ಲೇಮಿಗೆ ಮುತ್ತಿಗೆ ಹಾಕಿದನು. ಯೆಹೂದದ ಅರಸನಾದ 
ಯೆಹೋಯಾಕೀಮನ ಆಳ್ವಿಕೆಯ ಮೂರನೆಯ ವರ್ಷ 
ದಲ್ಲಿ* ಈ ಘಟನೆ ನಡೆಯಿತು. ?ನೆಬೂಕದ್ದೆಚ್ಚರನು 
ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು 
ಸೋಲಿಸುವಂತೆ ಯೆಹೋವನು ಮಾಡಿದನು. ಅವನು 
ಆಲಯದ ಸಾಮಾಗ್ರಿಗಳನ್ನು ಬಾಬಿಲೋನಿಗೆ ತೆಗೆದು 
ಕೊಂಡು ಹೋದನು. ಆ ಸಾಮಾಗ್ರಿಗಳನ್ನು ಅವನು ತನ್ನ 
ವಿಗ್ರಹಾಲಯದಲ್ಲಿಟ್ಟನು. 
3ಆಗ ಅರಸನಾದ ನೆಬೂಕದ್ದೆಚ್ಚರನು ಅಶ್ಬೆನಜನಿಗೆ 
ಆದೇಶಕೊಟ್ಟನು. ಅಶ್ಪೆನಜನು ಅರಸನ ಸೇವೆಯಲ್ಲಿದ್ದ 
ಎಲ್ಲಾ ಕಂಚುಕಿಯರಿಗೆ ಮುಖಂಡನಾಗಿದ್ದನು. ಅರಸನು 


7ಅಶ್ಪೆನಜನು ಆ ಯೆಹೂದ್ಯ ತರುಣರಿಗೆ ಬಾಬಿಲೋ 
ನಿನ ಹೆಸರುಗಳನ್ನಿಟ್ಟನು. ದಾನಿಯೇಲನ ಹೊಸ ಹೆಸರು 
ಬೇಲ್ರೆಶಚ್ಚರ್‌, ಹನನ್ಯನ ಹೊಸ ಹೆಸರು ಶದ್ರಕ್‌, ಮೀಶಾ 
ಯೇಲನ ಹೊಸ ಹೆಸರು ಮೇಶಕ್‌ ಮತ್ತು ಅಜರ್ಯನ 
ಹೊಸ ಹೆಸರು ಅಬೇದ್‌ನೆಗೋ. ದಾನಿಯೇಲನು 
ಅರಸನ ಪುಷ್ಟಿದಾಯಕ ಆಹಾರವನ್ನು ಮತ್ತು ಪಾನೀಯ 
ವನ್ನು ಇಷ್ಟಪಡಲಿಲ್ಲ. ಆ ಆಹಾರ ಮತ್ತು ಪಾನೀಯಗ 
ಳಿಂದ ತನ್ನನ್ನು ಅಶುದ್ಧಗೊಳಿಸಿಕೊಳ್ಳಲು ದಾನಿಯೇಲ 
ನಿಗೆ ಇಷ್ಟವಿರಲಿಲ್ಲ. ಆದುದರಿಂದ ಈ ರೀತಿ ತನ್ನನ್ನು 
ಅಶುದ್ಧಗೊಳಿಸಿಕೊಳ್ಳದೆ ಇರುವದಕ್ಕಾಗಿ ಅಶ್ಚೆನಜನ 
ಅಪ್ಪಣೆಯನ್ನು ಕೇಳಿದನು. 

*ದೇವರು ಅಶ್ಪೆನಜನ ಮನಸ್ಸಿನಲ್ಲಿ ದಾನಿಯೇಲನ 
ಮೇಲೆ ಕನಿಕರವನ್ನೂ ದಯೆಯನ್ನೂ ಹುಟ್ಟಿಸಿದನು. 
10ಆದರೆ ಅಶ್ನೆನಜನು ದಾನಿಯೇಲನಿಗೆ, ""ನಾನು ನನ್ನ 








ಕೆಲವು ಜನ ಇಸ್ರೇಲರನ್ನು ತನ್ನ ಅರಮನೆಗೆ ಸೇರಿಸ 
ಬೇಕೆಂದು ಅಶ್ಪೆನಜನಿಗೆ ಹೇಳಿದನು. ನೆಬೂಕದ್ದೆಚ್ಚರನು 
ಇಸ್ರೇಲರ ರಾಜವಂಶೀಯರನ್ನು ಮತ್ತು ಪ್ರಮುಖ ಮನೆ 
ತನದವರನ್ನು ತನ್ನ ಅರಮನೆಗೆ ಸೇರಿಸಬಯಸಿದನು. 
ಅರಸನಾದ ನೆಬೂಕದ್ದೆಚ್ಚರನು ಆರೋಗ್ಯವಂತರೂ 
ಅಂಗದೋಷವಿಲ್ಲದವರೂ ಸುಂದರರೂ ಬುದ್ಧಿ 
ವಂತರೂ ವಿದ್ಯಾನಿಪುಣರೂ ಆಗಿದ್ದ ಯುವಕರನ್ನು ತನ್ನ 
ಸನ್ನಿಧಿಸೇವೆಗಾಗಿ ಆರಿಸಿಕೊಂಡು ಅವರಿಗೆ ಕಸ್ಲೀಯ 
ಭಾಷೆಯನ್ನೂ ಬರವಣಿಗೆಯನ್ನೂ ಕಲಿಸಬೇಕೆಂದು ಅಜ್ಜಿ 
ವಿಧಿಸಿದನು. 

5ಅರಸನಾದ ನೆಬೂಕದ್ದೆಚ್ಚರನು ದಿನಾಲು ಆ ತರುಣ 
ರಿಗೆ ತಾನು ಸೇವಿಸುವ ಆಹಾರವನ್ನು ಮತ್ತು ದ್ರಾಕ್ಟಾರಸ 
ವನ್ನು ಕೊಡುತ್ತಿದ್ದನು. ಅವರನ್ನು ತನ್ನ ಸೇವಕರನ್ನಾಗಿ 
ಮಾಡಿಕೊಳ್ಳುವ ಉದ್ದೇಶದಿಂದ ಮೂರು ವರ್ಷಗಳ ತರ 
ಬೇತಿ ಕೊಡಬೇಕೆಂದು ಆಜ್ಞಾಪಿಸಿದನು. 

6ಆ ತರುಣರಲ್ಲಿ ಯೆಹೂದ ಕುಲಕ್ಕೆ ಸೇರಿದವರಾದ 
ದಾನಿಯೇಲ, ಹನನ್ಯ, ಮೀಶಾಯೇಲ, ಅಜರ್ಯ 
ಎಂಬವರಿದ್ದರು. 





ಯೆಹೋಯಾಕೀಮ... ವರ್ಷ ಆಂದರೆ ಕ್ರಿ. ಪೂ. 605 


ಒಡೆಯನಾದ ಅರಸನಿಗೆ ಹೆದರುತ್ತೇನೆ. ಈ ಆಹಾರ 
ಮತ್ತು ಪಾನೀಯಗಳನ್ನು ನಿನಗೆ ಕೊಡಬೇಕೆಂದು 
ಅರಸನು ಅಪ್ಪಣೆ ಮಾಡಿದ್ದಾನೆ. ನೀನು ಈ ಆಹಾರವನ್ನು 
ತೆಗೆದುಕೊಳ್ಳದಿದ್ದರೆ ಅಶಕ್ತನಾಗಿಯೂ ಅಸ್ವಸ್ಥನಾಗಿಯೂ 
ಕಾಣಿಸುವೆ. ನೀನು ನಿನ್ನ ವಯಸ್ಸಿನ ಬೇರೆ ತರುಣರಿಗಿಂತ 
ಸೊರಗಿದವನಾಗಿ ಕಾಣುವೆ. ಅರಸನು ಇದನ್ನು ಗಮನಿಸಿ 
ನನ್ನ ಮೇಲೆ ಕೋಪಗೊಂಡು ನನ್ನ ತಲೆಯನ್ನೇ ಕತ್ತರಿಸ 
ಬಹುದು. ಅದಕ್ಕೆ ನೀನೇ ಹೊಣೆಯಾಗುವೆ'' ಎಂದನು. 
1!1ಆಗ ದಾನಿಯೇಲನು ತಮ್ಮ ಕಾವಲುಗಾರನೊಂದಿಗೆ 
ಮಾತನಾಡಿದನು. ಅಶ್ಪೆನಜನು ಕಾವಲುಗಾರನಿಗೆ ದಾನಿ 
ಯೇಲ, ಹನನ್ಯ, ಮೀಶಾಯೇಲ, ಅಜರ್ಯ ಇವರುಗಳ 
ಮೇಲೆ ದೃಷ್ಟಿಯಿಟ್ಟಿರಬೇಕೆಂದು ಆಜ್ಞಾಪಿಸಿದನು. 
12ದಾನಿಯೇಲನು ಕಾವಲುಗಾರನಿಗೆ, ""ದಯವಿಟ್ಟು 
ಹತ್ತು ದಿನಗಳವರೆಗೆ ನಮ್ಮನ್ನು ಪರೀಕ್ಬಿಸಿರಿ. ತಿನ್ನುವದಕ್ಕೆ 
ಕಾಯಿಪಲ್ಯ, ಕುಡಿಯುವದಕ್ಕೆ ನೀರು, ಇವುಗಳ ಹೊರತು 
ನಮಗೆ ಇನ್ನೇನೂ ಕೊಹಬೇಡಿ. ಹತ್ತು ದಿನಗಳಾದ 
ಮೇಲೆ ನಮ್ಮನ್ನು ಅರಸನ ಆಹಾರ ಪಾನೀಯಗಳನ್ನು 
ಸ್ವೀಕರಿಸುವ ತರುಣರ ಜೊತೆಗೆ ಹೋಲಿಸಿ ನೋಡಿರಿ. 
ಯಾರು ಹೆಚ್ಚು ಆರೋಗ್ಯವಂತರಾಗಿ ಕಾಣುತ್ತಾ 





1107 


ರೆಂಬುದನ್ನು ನೀವೇ ಪರೀಕ್ಷಿಸಿನೋಡಿರಿ. ಆಮೇಲೆ ನಮ್ಮ 
ವಿಷಯದಲ್ಲಿ ನೀವೇ ತೀರ್ಮಾನಿಸಿರಿ. ನಾವು ನಿಮ್ಮ ಸೇವಕ 
ರಾಗಿದ್ದೇವೆ'' ಎಂದು ಬೇಡಿಕೊಂಡನು. 

ಹ್ರಾವಲುಗಾರನು ದಾನಿಯೇಲ, ಹನನ್ಯ, ಮೀಶಾ 
ಯೇಲ, ಅಜರ್ಯ ಇವರುಗಳನ್ನು ಹತ್ತು ದಿನಗಳವರೆಗೆ 
ಪರೀಕ್ಷಿಸಲು ಒಪ್ಪಿಕೊಂಡನು. ಹತ್ತು ದಿನಗಳ ತರು 
ವಾಯ ದಾನಿಯೇಲ ಮತ್ತು ಅವನ ಸ್ನೇಹಿತರು ಅರಸನ 
ಆಹಾರವನ್ನು ಊಟಮಾಡಿದ ಇತರ ಎಲ್ಲ ತರುಣರಿಗಿಂತ 
ಆರೋಗ್ಯವಂತರಾಗಿ ಕಾಣಿಸಿದರು. 16 ಆದುದರಿಂದ 
ಕಾವಲುಗಾರನು ಅರಸನ ವಿಶೇಷ ಆಹಾರವನ್ನು ಮತ್ತು 
ದ್ರಾಕ್ಲಾರಸವನ್ನು ತೆಗೆದುಕೊಂಡು ಅದಕ್ಕೆ ಬದಲಾಗಿ 
ದಾನಿಯೇಲ, ಹನನ್ಯ, ಮೀಶಾಯೇಲ, ಅಜರ್ಯ 
ಇವರುಗಳಿಗೆ ಕಾಯಿಪಲ್ಯಗಳನ್ನು ಕೊಡಲು 
ಪ್ರಾರಂಭಿಸಿದನು. 

ದೇವರು ದಾನಿಯೇಲ, ಹನನ್ಯ, ಮೀಶಾಯೇಲ, 
ಅಜರ್ಯ ಇವರುಗಳಿಗೆ ಅನೇಕ ಶಾಸ್ತ್ರಗಳನ್ನೂ ವಿಜ್ಞಾನ 
ವನ್ನೂ ಕಲಿಯುವ ಬುದ್ದಿ ಸಾಮರ್ಥ್ಯಗಳನ್ನು ದಯ 
ಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನೂ ದಿವ್ಯ 
ದರ್ಶನಗಳನ್ನೂ ಗ್ರಹಿಸಬಲ್ಲವನಾಗಿದ್ದನು. 

ಎಲ್ಲ ತರುಣರು ಮೂರು ವರ್ಷ ತರಬೇತಿ ಪಡೆಯ 
ಬೇಕೆಂದು ಅರಸನು ಹೇಳಿದ್ದನು. ಆ ಅವಧಿ ಮುಗಿದ 
ಮೇಲೆ ಅಶ್ಬೆನಜನು ಆ ಎಲ್ಲ ತರುಣರನ್ನು ಅರಸನಾದ 
ನೆಬೂಕದ್ದೆಚ್ಚರನ ಸಮ್ಮುಖಕ್ಕೆ ಕರೆತಂದನು. ರಾಜನು 
ಅವರ ಸಂಗಡ ಮಾತಾಡಿದನು. ಅರಸನಿಗೆ ದಾನಿಯೇಲ, 
ಹನನ್ಯ, ಮೀಶಾಯೇಲ, ಅಜರ್ಯ, ಇವರಷ್ಟು ಯೋಗ್ಯ 
ರಾದವರು ಆ ಸಮಸ್ತ ಯುವಕರಲ್ಲಿ ಮತ್ತಾರೂ ಕಂಡು 
ಬರಲಿಲ್ಲ. ಆದುದರಿಂದ ಆ ನಾಲ್ಕು ಜನ ಯುವಕರು 


ದಾನಿಯೇಲ 1:14-2:10 


ಕರೆಸಿದನು. ಅವರು ಮಾಟಮಂತ್ರಗಳಿಂದ, ಜ್ಯೋತಿ 
ಶ್ಯಾಸ್ತ್ರದ ಸಹಾಯದಿಂದ ಅರಸನ ಕನಸಿನ ಅರ್ಥವನ್ನೂ 
ಭವಿಷ್ಯದಲ್ಲಿ ಸಂಭವಿಸಲಿರುವುದನ್ನೂ ತಿಳಿದುಕೊಳ್ಳಲು 
ಪ್ರಯತ್ನ ಮಾಡಿದರು. ರಾಜನು ತಾನು ಕಂಡ ಕನಸಿನ 
ಅರ್ಥವನ್ನು ತಿಳಿಯಬಯಸಿದ್ದರಿಂದ ಅವರು ಒಳಗೆ 
ಬಂದು ಅರಸನ ಸಮ್ಮುಖದಲ್ಲಿ ನಿಂತುಕೊಂಡರು. 

3ಆಗ ಅರಸನು ಅವರಿಗೆ, "ನಾನೊಂದು ಕನಸು ಕಂಡೆ. 
ಅದು ನನ್ನನ್ನು ಪೀಡಿಸುತ್ತಿದೆ. ಆ ಕನಸಿನ ಅರ್ಥವೇನೆಂಬು 
ದನ್ನು ನಾನು ತಿಳಿಯಬಯಸುತ್ತೇನೆ'' ಎಂದನು. 

"ಆಗ ಆ ಕಸ್ಲೀಯರು ಅರಮೇಯಿಕ್‌ ಭಾಷೆಯಲ್ಲಿ 
""ಅರಸನೇ ಚಿರಂಜೀವಿಯಾಗಿರು. ನಾವು ನಿನ್ನ ಸೇವಕರು. 
ದಯವಿಟ್ಟು ನಮಗೆ ನಿನ್ನ ಕನಸನ್ನು ಹೇಳು. ನಾವು ಅದರ 
ಅರ್ಥವನ್ನು ತಿಳಿಸುತ್ತೇವೆ'' ಎಂದು ಉತ್ತರ ಕೊಟ್ಟರು. 

5ಆಗ ರಾಜನಾದ ನೆಬೂಕದ್ದೆಚ್ಚರನು, ""ಹಾಗಲ್ಲ, 
ನೀವು ನನಗೆ ನನ್ನ ಕನಸನ್ನೂ ಅದರ ಅರ್ಥವನ್ನೂ ತಿಳಿಸ 
ಬೇಕು. ಇಲ್ಲವಾದರೆ ನಾನು ನಿಮ್ಮ ದೇಹವನ್ನು ತುಂಡು 
ತುಂಡಾಗಿ ಕತ್ತರಿಸಲು ಆಜ್ಞಾಪಿಸುತ್ತೇನೆ. ನಿಮ್ಮ ಮನೆ 
ಗಳನ್ನು ಬೀಳಿಸಿ ಮಣ್ಣುಗುಡ್ಡೆಯನ್ನಾಗಿಯೂ ಮತ್ತು 
ಬೂದಿರಾಶಿಯನ್ನಾಗಿಯೂ ಮಾಡುವಂತೆ ಆಜ್ಞಾಪಿಸು 
ತ್ತೇನೆ. 6ಆದರೆ ನೀವು ನನಗೆ ನನ್ನ ಕನಸನ್ನೂ ಅದರ ಅರ್ಥ 
ವನ್ನೂ ಹೇಳಿದರೆ ಕಾಣಿಕೆಗಳನ್ನೂ ಬಹುಮಾನಗಳನ್ನೂ 
ಕೊಡುತ್ತೇನೆ ಮತ್ತು ಮಹಾಸನ್ಮಾನವನ್ನು ಮಾಡುತ್ತೇನೆ. 
ಆದುದರಿಂದ ನೀವು ನನಗೆ ಕನಸನ್ನೂ ಅದರ ಅರ್ಥ 
ವನ್ನೂ ಹೇಳಿರಿ '' ಎಂದನು. 7ಆ ಪಂಡಿತರು ಅರಸನಿಗೆ, 
"ದಯವಿಟ್ಟು ತಾವು ಕನಸಿನ ಬಗ್ಗೆ ಹೇಳಿರಿ. ನಾವು ಅದರ 
ಅಭಿಪ್ರಾ,ಯವನ್ನು ಹೇಳುತ್ತೇವೆ'' ಎಂದರು. 

ಅರಸನಾದ ನೆಬೂಕದ್ದೆಚ್ಚರನು, '"ನೀವು ಹೆಚ್ಚಿನ 








ರಾಜನ ಸೇವಕರಾದರು. ಅರಸನು ಮಹತ್ವಪೂರ್ಣ 
ವಾದ ವಿಷಯಗಳ ಬಗ್ಗೆ ಅವರನ್ನು ಕೇಳಿದಾಗಲೆಲ್ಲ ಅವರು 
ಹೆಚ್ಚಿನ ಪ್ರಜ್ಞೆಯನ್ನು, ಬುದ್ಧಿಯನ್ನು ತೋರಿದರು. 
ಅವರು ಇಡೀ ದೇಶದ ಎಲ್ಲ ಜೋಯಿಸರಿಗಿಂತಲೂ 
ಮಂತ್ರವಾದಿಗಳಿಗಿಂತಲೂ ಹತ್ತರಷ್ಟು ನಿಪುಣರಾಗಿದ್ದಾ 
ರೆಂಬುದನ್ನು ಅರಸನು ಕಂಡು ಕೊಂಡನು. 2! ದಾನಿಯೇ 
ಲನು ರಾಜನಾದ ಕೋರೆಷನ ಆಳ್ವಿಕೆಯ ಮೊದಲನೆ ವರು 
ಷದ* ತನಕ ಅರಸನ ಸೇವಕನಾಗಿ ಮುಂದುವರಿದನು. 


ನೆಬೂಕದ್ದೆಚ್ಚರನ ಸ್ವಪ್ನ 
ತನ್ನ ಆಳ್ವಿಕೆಯ ಎರಡನೇ ವರ್ಷದಲ್ಲಿ ನೆಬೂಕದ್ದೆಚ್ಚ 
ರನು ಕೆಲವು ಕನಸುಗಳನ್ನು ಕಂಡನು. ಆ ಕನಸುಗಳು 
ಅವನನ್ನು ತತ್ತರಿಸಿಬಿಟ್ಟವು ಮತ್ತು ಅವನಿಗೆ ನಿದ್ರೆ, ಬರದಂತೆ 
ಮಾಡಿದವು. ?ಅರಸನು ತನ್ನ ಎಲ್ಲಾ ಪಂಡಿತರನ್ನು 





ಕೋರೆಷನ... ವರುಷ ಕ್ರಿ. ಪೂ. 539. 


ಕಾಲಾವಕಾಶವನ್ನು ಪಡೆಯುವ ಪ್ರಯತ್ನ ಮಾಡುತ್ತಿದ್ದೀ 
ರೆಂಬುದನ್ನು ನಾನು ಬಲ್ಲೆ. ನಾನು ಹೇಳಿದ್ದು ನಿಮಗೆ 
ಸರಿಯಾಗಿ ತಿಳಿದಿದೆ. "ನೀವು ನನಗೆ ನನ್ನ ಕನಸಿನ ಬಗ್ಗೆ 
ಹೇಳದಿದ್ದರೆ ನಿಮಗೆ ಶಿಕ್ಷೆಯಾಗುವದೆಂದು ನೀವು ಬಲ್ಲಿರಿ. 
ನೀವೆಲ್ಲ ನನಗೆ ಸುಳ್ಳು ಹೇಳಬೇಕೆಂದು ನಿರ್ಧರಿಸಿ 
ಕೊಂಡಿದ್ದೀರಿ. ನೀವು ಹೆಚ್ಚಿನ ಸಮಯವನ್ನು ಪಡೆಯಲಿ 
ಚ್ಛಿಸುತ್ತಿದ್ದೀರಿ. ನಿಮಗೆ ಹೇಳಿದ್ದನ್ನು ನಾನು ಮರೆತುಬಿಡ 
ಬಹುದೆಂದು ನೀವು ಭಾವಿಸುತ್ತಿರುವಿರಿ. ಈಗ ನನ್ನ 
ಕನಸನ್ನು ತಿಳಿಸಿರಿ. ನೀವು ಕನಸನ್ನು ತಿಳಿಸಿದರೆ ಅದರ 
ನಿಜವಾದ ಅರ್ಥವನ್ನೂ ಹೇಳಲಲ್ಲಿರಿ'' ಎಂದು ಅವರಿಗೆ 
ಉತ್ತರಕೊಟ್ಟನು. 

'0ಿಕಸ್ಸೀಯರು, ""ಮಹಾಪ್ರಭುಗಳು ಕೇಳುತ್ತಿರುವು 
ದನ್ನು ಹೇಳುವವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಈ 
ಹಿಂದೆ ಯಾವ ಅರಸನೂ ತನ್ನ ಆಸ್ಥಾನ ಪಂಡಿತರಿಗೂ 
ಮಂತ್ರವಾದಿಗಳಿಗೂ ಇಂತಹ ಪ್ರಶ್ನೆಯನ್ನು ಕೇಳಲಿಲ್ಲ. 


ದಾನಿಯೇಲ 2:11-28 


ಅತ್ಯಂತ ದೊಡ್ಡ ಮತ್ತು ಪ್ರಬಲನಾದ ಅರಸನೂ ತನ್ನ 
ಪಂಡಿತರಿಗಾಗಲೀ ಜೋಯಿಸರಿಗಾಗಲೀ ಇಂಥದ್ದನ್ನು 
ಕೇಳಲಿಲ್ಲ. '' ಮಹಾಪ್ರಭುಗಳು ಕೇಳುವ ವಿಷಯ ಅತಿ 
ಕಠಿಣವಾದದ್ದು. ದೇವತೆಗಳು ಮಾತ್ರ ಅರಸನ ಕನಸನ್ನೂ 
ಅದರ ಅರ್ಥವನ್ನೂ ತಿಳಿಸಲು ಸಾಧ್ಯ. ಆದರೆ ದೇವತೆಗಳು 
ಮಾನವರೊಂದಿಗೆ ವಾಸಮಾಹುವದಿಲ್ಲ'' ಎಂದರು. 
ಇದನ್ನು ಕೇಳಿ ಅರಸನು ಬಹಳ ಕೋಪಗೊಂಡು 
ಬಾಬಿಲೋನಿನ ಎಲ್ಲಾ ವಿದ್ವಾಂಸರನ್ನು ಕೊಲ್ಲಬೇಕೆಂದು 
ಆಜ್ಞಾಪಿಸಿದನು. !3ಅರಸನಾದ ನೆಬೂಕದ್ದೆಚ್ಚರನ ಅಜ್ಜಿ 
ಯನ್ನು ಪ್ರಕಟಗೊಳಿಸಲಾಯಿತು. ಎಲ್ಲಾ ವಿದ್ವಾಂಸರನ್ನು 
ಕೊಲ್ಲಬೇಕಾಗಿತ್ತು. ದಾನಿಯೇಲ ಮತ್ತು ಅವನ 


1108 


ಅರಸರಿಗೆ ಪ್ರಭುತ್ವವನ್ನು ಕೊಡುವನು. ಆತನು 
ಅವರ ಪ್ರಭುತ್ವವನ್ನು ಕಿತ್ತುಕೊಳ್ಳುವನು | ಜನರಿಗೆ 
ಜ್ಞಾನವನ್ನು ಕೊಟ್ಟು ಜ್ಞಾನಿಗಳನ್ನಾಗಿ ಮಾಡುವ 
ವನು ಆತನೇ. ಜನರಿಗೆ ವಿವೇಕವನ್ನು ಕೊಟ್ಟು 
ವಿವೇಕಿಗಳನ್ನಾಗಿ ಮಾಡುವವನು ಆತನೇ. 

2. ಆಳದಲ್ಲಿ ಅಡಗಿರುವ ರಹಸ್ಯಗಳನ್ನು ಬಲ್ಲವನು 
ಆತನೇ. ಬೆಳಕು ಆತನಲ್ಲಿಯೇ ಇದೆ. ಆದುದ ರಿಂದ 
ಕಗ್ಗತ್ತಲೆಯಲ್ಲಿ ಅಡಗಿರುವುದು ಆತನಿಗೆ 
ಗೋಚರವಾಗುವುದು. 

ಡಿ ನನ್ನ ಪೂರ್ವಿಕರ ದೇವರೇ, ನಿನ್ನನ್ನು ಕೊಂಡಾಡಿ 
ಸ್ತುತಿಸುತ್ತೇನೆ. ನೀನು ನನಗೆ ಜ್ಞಾನವನ್ನೂ 





ಸ್ನೇಹಿತರನ್ನು ಹುಡುಕಿ ಅವರ ಕೊಲೆ ಮಾಡುವದಕ್ಕಾಗಿ 
ರಾಜಭಟರನ್ನು ಕಳುಹಿಸಲಾಯಿತು. 

'*'ಅರ್ಯೋಕನು ಅರಸನ ಮೈಗಾವಲಿನವರ ದಳ 
ವಾಯಿಯಾಗಿದ್ದನು. ಅವನು ಬಾಬಿಲೋನಿನ ವಿದ್ವಾಂಸ 
ರನ್ನು ಕೊಲ್ಲಲು ಹೊರಟಿದ್ದನು. ಆದರೆ ದಾನಿಯೇಲನು 
ಅವನೊಂದಿಗೆ ಮಾತನಾಡಿದನು. ದಾನಿಯೇಲನು ಅವನ 
ಸಂಗಡ ವಿವೇಕ ಮತ್ತು ನಮ್ರತೆಯಿಂದ ಮಾತನಾಡಿದನು. 
15ದಾನಿಯೇಲನು ಅರ್ಯೋಕನಿಗೆ,""ಅರಸನು ಅಂತಹ 
ಕಠಿಣ ಶಿಕ್ಷೆಯನ್ನು ಏಕೆ ಆಜ್ಞಾಪಿಸಿದನು? ಎಂದು 
ಕೇಳಿದನು. 

ಆಗ ಅರ್ಯೋಕನು ಅರಸನ ಕನಸಿಗೆ ಸಂಬಂಧಿಸಿದ 
ಎಲ್ಲಾ ವಿಷಯವನ್ನು ವಿವರಿಸಿದನು. 16ಆಗ ದಾನಿಯೇ 
ಲನು ಅರಸನಾದ ನೆಬೂಕದ್ದೆಚ್ಚರನ ಬಳಿಗೆ ಹೋಗಿ ತನಗೆ 
ಸ್ವಲ್ಪ ಸಮಯ ಕೊಡುವುದಾದರೆ ತಾನು ಅರಸನ ಕನ 
ಸನ್ನೂ ಅದರ ಅರ್ಥವನ್ನೂ ತಿಳಿಸುವುದಾಗಿ ಹೇಳಿದನು. 

ದಾನಿಯೇಲನು ಮನೆಗೆ ಹೋಗಿ ತನ್ನ ಸ್ನೇಹಿತರಾದ 
ಹನನ್ಯ, ಮೀಶಾಯೇಲ, ಅಜರ್ಯ ಇವರುಗಳಿಗೆ ಈ 
ವಿಷಯ ತಿಳಿಸಿದನು. ಪರಲೋಕದ ದೇವರು ತನಗೆ 
ಸಹಾಯ ಮಾಡುವಂತೆಯೂ ಕೃಪೆ ತೋರುವಂತೆಯೂ 
ಪ್ರಾರ್ಥಿಸಬೇಕೆಂದು ದಾನಿಯೇಲನು ಅವರನ್ನು ಕೇಳಿ 
ಕೊಂಡನು. ದಾನಿಯೇಲ ಮತ್ತು ಅವನ ಸ್ನೇಹಿತರು 
ಮರಣದಂಡನೆಯಿಂದ ಪಾರಾಗಬೇಕಿದ್ದರೆ ಕನಸನ್ನೂ 
ಅದರ ಅರ್ಥವನ್ನೂ ತಿಳಿಸಬೇಕಿತ್ತು. 

ಅಂದು ರಾತ್ರಿ ದಾನಿಯೇಲನಿಗೆ ದೇವದರ್ಶನ 
ವಾಯಿತು. ಆಗ ದಾನಿಯೇಲನು ಪರಲೋಕದ ದೇವ 
ರನ್ನು ಹೀಗೆ ಸ್ತುತಿಸಿದನು: 


20""ದೇವರ ನಾಮವನ್ನು ಎಂದೆಂದಿಗೂ ಸ್ತುತಿಸಿರಿ! 
ಜ್ಞಾನವೂ ಸಾಮರ್ಥ್ಯವೂ ಆತನವೇ. 

2! ಆತನು ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ. 
ಆತನು ಅರಸರನ್ನು ಬದಲಾಯಿಸುತ್ತಾನೆ. ಆತನು 


ಸಾಮರ್ಥ್ಯವನ್ನೂ ದಯಪಾಲಿಸಿದೆ. ನಾವು ಕೇಳಿ 
ದ್ದನ್ನು ಅನುಗ್ರಹಿಸಿದೆ. ಅರಸನ ಕನಸಿನ ಬಗ್ಗೆ 
ಎ ಜ್‌ ಣಿ 
ತಿಳಿಸಿದೆ.'' 


ದಾನಿಯೇಲನು ಕನಸಿನ ಅರ್ಥವನ್ನು ಹೇಳಿದನು 

24ಆಮೇಲೆ ದಾನಿಯೇಲನು ಅರ್ಯೋಕನ ಬಳಿಗೆ 
ಹೋದನು. ಅರಸನಾದ ನೆಬೂಕದ್ದೆಚ್ಚರನು ಬಾಬಿಲೋ 
ನಿನ ವಿದ್ವಾಂಸರನ್ನು ಕೊಲ್ಲುವದಕ್ಕೆ ಅರ್ಯೋಕನನ್ನು 
ಆರಿಸಿದ್ದನು. ದಾನಿಯೇಲನು ಅರ್ಯೋಕನಿಗೆ, ""ಬಾಬಿ 
ಲೋನಿನ ವಿದ್ವಾಂಸರನ್ನು ಕೊಲ್ಲಬೇಡ. ನನ್ನನ್ನು ರಾಜನ 
ಹತ್ತಿರ ಕರೆದುಕೊಂಡು ಹೋಗು. ನಾನು ಅವನಿಗೆ ಅವನ 
ಕನಸನ್ನು ಮತ್ತು ಅದರ ಅರ್ಥವನ್ನು ತಿಳಿಸುತ್ತೇನೆ '' 
ಎಂದನು. 

2ಕೂಹಲೇ ಅರ್ಯೋಕನು ದಾನಿಯೇಲನನ್ನು 
ರಾಜನ ಹತ್ತಿರ ಕರೆದುಕೊಂಡು ಹೋದನು. ಅರ್ಯೋ 
ಕನು ಅರಸನಿಗೆ, " ಯೆಹೂದದಿಂದ ಸೆರೆಯಾಳಾಗಿ ತಂದ 
ವರಲ್ಲಿ ರಾಜನ ಕನಸನ್ನು ಮತ್ತು ಅದರ ಅರ್ಥವನ್ನು ಹೇಳ 
ಬಲ್ಲ ಒಬ್ಬನನ್ನು ನಾನು ಕಂಡುಹಿಡಿದಿದ್ದೇನೆ. ಅವನು 
ರಾಜನ ಕನಸನ್ನೂ ಅದರ ಅರ್ಥವನ್ನೂ ತಿಳಿಸುತ್ತಾನೆ '' 
ಎಂದನು. 

ಅರಸನು ದಾನಿಯೇಲನಿಗೆ (ಬೇಲ್ತೆಶಚ್ಚರನಿಗೆ ), 
""ನೀನು ನನ್ನ ಕನಸನ್ನೂ ಅದರ ಅರ್ಥವನ್ನೂ ಹೇಳ 
ಬಲ್ಲೆಯಾ?'' ಎಂದು ಕೇಳಿದನು. 

ದಾನಿಯೇಲನು, ""ಅರಸನಾದ ನೆಬೂಕದ್ದೆಚ್ಚರನೇ, 
ಯಾವ ವಿದ್ವಾಂಸರಾಗಲಿ, ಮಾಟಗಾರರಾಗಲಿ, 
ಜೋಯಿಸರಾಗಲಿ, ಶಕುನದವರಾಗಲಿ ರಾಜನಿಗೆ ರಹಸ್ಯ 
ವನ್ನು ಹೇಳಲಾಗಲಿಲ್ಲ. ಆದರೆ ಪರಲೋಕದಲ್ಲಿ 
ಯೆಹೋವನು ಎಂಬಾತನಿದ್ದಾನೆ. ಆತನು ರಹಸ್ಯಗಳನ್ನು 
ಹೇಳುತ್ತಾನೆ. ಭವಿಷ್ಯದಲ್ಲಿ ನಡೆಯಲಿರುವುದನ್ನು ರಾಜ 
ನಿಗೆ ಯೆಹೋವನು ತಿಳಿಯಪಡಿಸಿದ್ದಾನೆ. ಇದೇ ನೀನು 
ಕಂಡ ಕನಸು, ನೀನು ಹಾಸಿಗೆಯ ಮೇಲೆ ಮಲಗಿದ್ದಾಗ 


1109 


ಕಂಡ ಸಂಗತಿಗಳು ಇವು: ೨ಅರಸನೇ, ನೀನು ನಿನ್ನ 
ಹಾಸಿಗೆಯ ಮೇಲೆ ಮಲಗಿಕೊಂಡಿದ್ದೆ. ಭವಿಷ್ಯದಲ್ಲಿ 
ಸಂಭವಿಸುವುದರ ಬಗ್ಗೆ ಆಲೋಚಿಸತೊಡಗಿದ್ದೆ. ದೇವರು 
ಜನರಿಗೆ ರಹಸ್ಯವನ್ನು ತಿಳಿಸಬಲ್ಲನು. ಭವಿಷ್ಯದಲ್ಲಿ ನಡೆ 
ಯಲಿರುವುದನ್ನು ಆತನೇ ನಿನಗೆ ತೋರಿಸಿದನು. 
30ದೇವರು ರಹಸ್ಯವನ್ನು ನನಗೂ ತಿಳಿಸಿದ್ದಾನೆ! ದೇವರು 
ನನಗೆ ತಿಳಿಸಿರುವುದು ನಾನು ಬೇರೆಯವರಿಗಿಂತ ಹೆಚ್ಚು 
ಬುದ್ದಿವಂತನೆಂದಲ್ಲ. ಆದರೆ ಅರಸನಾದ ನಿನಗೆ ಇದರ 
ಅರ್ಥ ತಿಳಿಯಲಿ ಎಂಬ ಉದ್ದೇಶದಿಂದ ದೇವರು ನನಗೆ 
ತಿಳಿಸಿದ್ದಾನೆ. ಇದರಿಂದ ನಿನ್ನ ಮನಸ್ಸಿನ ಯೋಚನೆಗಳ 
ವಿಷಯ ನಿನಗೆ ತಿಳಿದುಬರುತ್ತದೆ. 

31°" ಅರಸನೇ, ನಿನ್ನ ಕನಸಿನಲ್ಲಿ ನಿನ್ನ ಎದುರಿಗೆ ಒಂದು 
ದೊಡ್ಡ ಪ್ರತಿಮೆಯನ್ನು ಕಂಡೆ. ಅದು ಬಹಳ ದೊಡ್ಡ 
ದಾಗಿಯೂ ಪ್ರಕಾಶಮಾನವಾಗಿಯೂ ಪ್ರಭಾವಶಾಲಿ 
ಯಾಗಿಯೂ ಇತ್ತು ನೋಡಿದವರು ಆಶ್ಚರ್ಯಚಕಿತ 
ರಾಗಿ ಕಣ್ಣರಳಿಸುವಂತಿತ್ತು ಆ ಪ್ರತಿಮೆಯ ತಲೆಯನ್ನು 
ಚೊಕ್ಕ ಚಿನ್ನದಿಂದ ಮಾಡಲಾಗಿತ್ತು. ಅದರ ಎದೆ ಮತ್ತು 
ತೋಳುಗಳು ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದವು. ಆ ಪ್ರತಿ 
ಮೆಯ ಹೊಟ್ಟೆ ಸೊಂಟ ಮತ್ತು ತೊಡೆಗಳು ಕಂಚಿನಿಂದ 
ಮಾಡಲ್ಪಟ್ಟಿದ್ದವು. ಕಾಲುಗಳು ಕಬ್ಬಿಣದಿಂದ ಮಾಡಲ್ಬ 
ಟ್ವಿದ್ದವು. ಆ ಪ್ರತಿಮೆಯ ಪಾದಗಳು ಕಬ್ಬಿಣ ಮತ್ತು ಜೇಡಿ 
ಮಣ್ಣಿನಿಂದ ಮಾಡಲಾಗಿದ್ದವು. **ನೀನು ಆ ಪ್ರತಿಮೆ 
ಯನ್ನು ನೋಡುತ್ತಿದ್ದಾಗ ನಿನಗೊಂದು ಬಂಡೆಯು ಕಾಣಿ 
ಸಿತು. ಆ ಬಂಡೆಯು ತನ್ನಷ್ಟಕ್ಕೆ ತಾನೇ ಸಡಿಲಗೊಂಡಿತು; 
ಯಾರೂ ಅದನ್ನು ಒಡೆಯಲಿಲ್ಲ. ಆಮೇಲೆ ಆ ಬಂಡೆಯು 
ಗಾಳಿಯಲ್ಲಿ ಹಾರಿಬಂದು ಆ ಪ್ರತಿಮೆಯ ಕಬ್ಬಿಣ ಮತ್ತು 
ಮಣ್ಣಿನ ಪಾದಗಳಿಗೆ ಅಪ್ಪಳಿಸಿತು. ಆ ಬಂಡೆಯು 
ಪ್ರತಿಮೆಯ ಪಾದಗಳನ್ನು ಒಡೆದು ಪುಡಿಪುಡಿ ಮಾಡಿತು. 
5 ಆಮೇಲೆ ಕಬ್ಬಿಣ, ಮಣ್ಣು ಕಂಚು, ಬೆಳ್ಳಿ ಚಿನ್ನ ಎಲ್ಲವೂ 
ಏಕಕಾಲಕ್ಕೆ ಒಡೆದು ಚೂರುಚೂರಾದವು. ಆ ಚೂರುಗ 
ಳೆಲ್ಲ ಬೇಸಿಗೆಕಾಲದ ಕಣದಲ್ಲಿನ ಹೊಟ್ಟಿನಂತಾದವು. 
ಗಾಳಿಯು ಆ ಚೂರುಗಳನ್ನು ಹಾರಿಸಿಕೊಂಡು 
ಹೋಯಿತು. ಅಲ್ಲಿ ಏನೂ ಉಳಿಯಲಿಲ್ಲ. ಹಿಂದೆಂದೂ 
ಅಲ್ಲೊಂದು ಪ್ರತಿಮೆ ಇತ್ತೆಂದು ಯಾರೂ ಹೇಳುವಂತಿರ 
ಲಿಲ್ಲ. ಆಮೇಲೆ ಆ ಪ್ರತಿಮೆಗೆ ಅಪ್ಪಳಿಸಿದ ಬಂಡೆಯು 
ಒಂದು ದೊಡ್ಡ ಪರ್ವತವಾಗಿ ಇಡೀ ಭೂಮಂಡಲವನ್ನು 
ವ್ಯಾಪಿಸಿತು. 

36""ಇದೇ ನಿನ್ನ ಕನಸು. ಈಗ ನಾನು ನಿನಗೆ ಅದರ 
ಅರ್ಥವನ್ನು ಹೇಳುತ್ತೇನೆ. 

37ರಾಜನೇ, ನೀನು ರಾಜಾಧಿ ರಾಜ. ಪರಲೋಕದ 
ದೇವರು ನಿನಗೆ ರಾಜ್ಯ, ಬಲ, ಪರಾಕ್ರಮ ಮತ್ತು ವೈಭವ 
ಗಳನ್ನು ದಯಪಾಲಿಸಿದ್ದಾನೆ. 3* ದೇವರು ನಿನಗೆ ಅಧಿಕಾರ 


ದಾನಿಯೇಲ 2:29-45 


ವನ್ನು ಕೊಟ್ಟಿದ್ದಾನೆ. ಆ ದೇವರು ನಿನ್ನನ್ನು ಎಲ್ಲೆಡೆಯ 
ಲ್ಲಿರುವ ಜನರ ಮೇಲೆ, ಕಾಡುಪ್ರಾಣಿಗಳ ಮೇಲೆ, ಪಕ್ಷಿಗಳ 
ಮೇಲೆ ಆಳುವಂತೆ ಮಾಡಿದ್ದಾನೆ. ರಾಜನಾದ 
ನೆಬೂಕದ್ದೆಚ್ಚರನೇ, ನೀನೇ ಆ ಪ್ರತಿಮೆಯ ಬಂಗಾರದ 
ತಲೆ. 

೫" 'ನಿನ್ನ ಕಾಲವಾದ ಮೇಲೆ ಮತ್ತೊಂದು ರಾಜ್ಯ 
ವುಂಟಾಗುವುದು. ಅದು ಬೆಳ್ಳಿಯ ಭಾಗ. ಆದರೆ ಆ 
ರಾಜ್ಯವು ನಿನ್ನ ರಾಜ್ಯದಷ್ಟು ದೊಡ್ಡದಾಗಿರುವುದಿಲ್ಲ. ಆ 
ತರುವಾಯ ಬೇರೊಂದು ಮೂರನೇ ರಾಜ್ಯವು ಈ 
ಭೂಮಿಯ ಮೇಲೆ ಆಳ್ವಿಕೆ ಮಾಡುವುದು. ಅದು ಕಂಚಿನ 
ಭಾಗ. ಆಮೇಲೆ ನಾಲ್ಕನೆಯ ರಾಜ್ಯ. ಆ ರಾಜ್ಯವು 
ಕಬ್ಬಿಣದಂತೆ ಗಟ್ಟಿಯಾಗಿರುತ್ತದೆ. ಹೇಗೆ ಕಬ್ಬಿಣವು ಎಲ್ಲ 
ವಸ್ತುಗಳನ್ನು ಒಡೆದು ಪುಡಿ ಮಾಡುತ್ತದೆಯೋ ಹಾಗೆಯೇ 
ಆ ನಾಲ್ಕನೆಯ ರಾಜ್ಯವು ಉಳಿದೆಲ್ಲ ರಾಜ್ಯಗಳನ್ನು ಒಡೆದು 
ಪುಡಿ ಮಾಡುತ್ತದೆ. 

“°° ಪ್ರತಿಮೆಯ ಪಾದಗಳು ಮತ್ತು ಕಾಲ್ಬೆರಳುಗಳು 
ಕಬ್ಬಿಣ ಮತ್ತು ಜೀಡಿಮಣ್ಣಿನಿಂದ ಮಾಡಿದ್ದನ್ನು ನೀನು 
ನೋಡಿರುವೆ. ನಾಲ್ಕನೆಯ ರಾಜ್ಯವು ವಿಭಜಿತ ರಾಜ್ಯ 
ವಾಗುವದೆಂದು ಇದರ ಅರ್ಥ. ನೀನು ನೋಡಿದಂತೆ 
ಕಬ್ಬಿಣವು ಜೇಡಿಮಣ್ಣಿನಲ್ಲಿ ಬೆರೆತದ್ದರಿಂದ ಅದರಲ್ಲಿ 
ಕಬ್ಬಿಣದ ಗಟ್ಟಿತನ ಸ್ವಲ್ಪ ಇರುತ್ತದೆ. ಆ ಪ್ರತಿಮೆಯ 
ಕಾಲ್ಬೆರಳುಗಳ ಒಂದಂಶ ಕಬ್ಬಿಣ ಮತ್ತೊಂದು ಅಂಶ 
ಜೀಡಿಮಣ್ಣಾಗಿದ್ದಂತೆ ಆ ರಾಜ್ಯದ ಒಂದಂಶವು ಕಬ್ಬಿಣ 
ದಂತೆ ಗಟ್ಟಿ, ಇನ್ನೊಂದು ಅಂಶವು ಜೀಡಿಮಣ್ಣಿನಂತೆ 
ದುರ್ಬಲವಾಗಿರುತ್ತದೆ. “ಕಬ್ಬಿಣ ಮತ್ತು ಜೀಡಿಮಣ್ಣು 
ಬೆರೆಸಿದ್ದನ್ನು ನೀನು ನೋಡಿರುವೆ. ಅದರೆ ಕಬ್ಬಿಣ ಮತ್ತು 
ಜೇಡಿಮಣ್ಣು ಸಂಪೂರ್ಣವಾಗಿ ಪರಸ್ಪರ ಬೆರೆಯುವ 
ದಿಲ್ಲ. ಅದೇ ರೀತಿ ನಾಲ್ಕನೇ ರಾಜ್ಯದ ಜನರು ಪರಸ್ಪರ 
ಕೂಡಿದ್ದರೂ ಸಹ ಒಂದೇ ಜನರಲ್ಲಿರಬೇಕಾದ ಏಕತೆ 
ಅವರಲ್ಲಿರುವದಿಲ್ಲ. 

"ನಾಲ್ಕನೇ ರಾಜ್ಯದ ರಾಜರ ಕಾಲದಲ್ಲಿ ಪರ 
ಲೋಕದ ದೇವರು ಇನ್ನೊಂದು ಹೊಸ ಸಾಮ್ರಾಜ್ಯವನ್ನು 
ಸ್ಥಾಪಿಸುವನು. ಈ ಸಾಮ್ರಾಜ್ಯವು ಎಂದೆಂದಿಗೂ ಉಳಿ 
ಯುವದು. ಎಂದಿಗೂ ಅಳಿಯದು; ಬೇರೊಂದು ಜನರ 
ಗುಂಪಿಗೆ ಹೋಗದಂಥ ಸಾಮ್ರಾಜ್ಯವಾಗಿರುವುದು. ಈ 
ಸಾಮ್ರಾಜ್ಯವು ಉಳಿದೆಲ್ಲ ಸಾಮ್ರಾಜ್ಯಗಳನ್ನು ನಾಶಮಾಡಿ 
ಕೊನೆಗಾಣಿಸುವುದು. ಆದರೆ ಆ ಸಾಮ್ರಾಜ್ಯವು ಮಾತ್ರ 
ಶಾಶ್ವತವಾಗಿ ನಿಲ್ಲುವದು. 

©" ಅರಸನಾದ ನೆಬೂಕದ್ದೆಚ್ಚರನೇ, ಬೆಟ್ಟದಿಂದ 
ಒಂದು ದೊಡ್ಡ ಬಂಡೆ ಒಡೆದುಬಂದದ್ದನ್ನು ನೀನು 
ನೋಡಿದೆ. ಯಾರೂ ಅದನ್ನು ಒಡೆಯಲಿಲ್ಲ! ಆ 
ಬಂಡೆಯು ಕಬ್ಬಣವನ್ನು, ಕಂಚನ್ನು, ಜೀಡಿಮಣ್ಣನ್ನು, 


ದಾನಿಯೇಲ 2:46-3:15 


ಬೆಳ್ಳಿಯನ್ನು, ಚಿನ್ನವನ್ನು ಚೂರುಚೂರು ಮಾಡಿತು. 
ಭವಿಷ್ಯದಲ್ಲಿ ಏನಾಗುವದೆಂಬುದನ್ನು ದೇವರು ನಿನಗೆ ಈ 
ರೀತಿಯಲ್ಲಿ ತೋರಿಸಿದ್ದಾನೆ. ನಿನ್ನ ಕನಸು ನಿಜ. ಅದರ 
ಅರ್ಥವು ನಂಬಿಕೆಗೆ ಯೋಗ್ಯವಾಗಿದೆ '' ಎಂದು 
ವಿವರಿಸಿದನು. 

“ಆಗ ರಾಜನಾದ ನೆಬೂಕದ್ದೆಚ್ಚರನು ದಾನಿಯೇಲನ 
ಮುಂದೆ ಅಡ್ಡಬಿದ್ದು ಅವನನ್ನು ಹೊಗಳಿದನು; ಅವನ 
ಗೌರವಾರ್ಥವಾಗಿ ಧೂಪಹಾಕಿ ನೈವೇದ್ಯ ಮಾಡ 
ಬೇಕೆಂದು ಆಜ್ಞಾಪಿಸಿದನು. ಆಮೇಲೆ ಅರಸನು ದಾನಿ 
ಯೇಲನಿಗೆ, *'""ನಿನ್ನ ದೇವರು ಸರ್ವಶ್ರೇಷ್ಠನು ಮತ್ತು 
ಪ್ರಬಲನು ಎನ್ನುವದು ನನಗೆ ಖಚಿತವಾಯಿತು. ಆತನು 
ಎಲ್ಲ ಅರಸರ ಒಡೆಯನಾಗಿದ್ದಾನೆ. ಆತನು ಜನರಿಗೆ 
ನಿಗೂಢವಾಗಿದ್ದ ರಹಸ್ಯವನ್ನು ತಿಳಿಸುತ್ತಾನೆ. ನೀನು ನನಗೆ 
ಈ ರಸಹ್ಯವನ್ನು ತಿಳಿಸಲು ಸಮರ್ಥನಾದುದರಿಂದ ಇದೆಲ್ಲ 
ನಿಜವೆಂದು ನಾನು ನಂಬುತ್ತೇನೆ'' ಎಂದು ಹೇಳಿದನು. 

15ತರುವಾಯ ಅರಸನು ದಾನಿಯೇಲನಿಗೆ ತನ್ನ ರಾಜ್ಯ 
ದಲ್ಲಿ ಬಹುಮುಖ್ಯವಾದ ಉದ್ಯೋಗವನ್ನು ಕೊಟ್ಟನು. 
ಅಮೂಲ್ಯವಾದ ಕಾಣಿಕೆಗಳನ್ನೂ ಕೊಟ್ಟನು. ನೆಬೂಕ 
ದ್ಲೆಚ್ಚರನು ದಾನಿಯೇಲನನ್ನು ಬಾಬಿಲೋನ್‌ ಸಂಸ್ಥಾನದ 
ಅಧಿಪತಿಯನ್ನಾಗಿ ಮಾಡಿದನು. ಬಾಬಿಲೋನಿನ ಎಲ್ಲಾ 
ವಿದ್ವಾಂಸರ ಮುಖ್ಯಸ್ಥನನ್ನಾಗಿ ಮಾಡಿದನು. “ಶದ್ರಕ್‌, 
ಮೇಶಕ್‌, ಅಬೇದ್‌ನೆಗೋ ಇವರುಗಳನ್ನು ಬಾಬೆಲ್‌ 
ಸಂಸ್ಥಾನದ ದೊಡ್ಡ ಅಧಿಕಾರಿಗಳನ್ನಾಗಿ ನೇಮಿಸ 
ಬೇಕೆಂದು ದಾನಿಯೇಲನು ಅರಸನನ್ನು ಕೇಳಿಕೊಂಡನು. 
ದಾನಿಯೇಲನು ಹೇಳಿದಂತೆ ಅರಸನು ಮಾಡಿದನು. 
ದಾನಿಯೇಲನು ಅರಸನ ಸನ್ನಿಧಿಯಲ್ಲಿರುವ ಪ್ರಮುಖ 
ರಲ್ಲಿ ಒಬ್ಬನಾದನು. 


ಬಂಗಾರದ ವಿಗ್ರಹ ಮತ್ತು ಉರಿಯುವ ಕುಲುಮೆ 
ಅರಸನಾದ ನೆಬೂಕದ್ದೆಚ್ಚರನು ಒಂದು ಬಂಗಾರದ 
ವಿಗ್ರಹವನ್ನು ಮಾಡಿಸಿದ್ದನು. ಆ ವಿಗ್ರಹವು ಅರವತ್ತು 
ಮೊಳ ಎತ್ತರವಾಗಿತ್ತು: ಆರು ಮೊಳ ಅಗಲವಾಗಿತ್ತು ಆ 
ವಿಗ್ರಹವನ್ನು ಬಾಬಿಲೋನ್‌ ಪ್ರಾಂತ್ಯದ ದೂರಾ ಎಂಬ 
ಬಯಲಿನಲ್ಲಿ ನಿಲ್ಲಿಸಿದನು. ಅರಸನು ಆ ವಿಗ್ರಹದ ಪ್ರತಿ 
ಷ್ಠಾಪನೆಯ ಮಹೋತ್ಸವಕ್ಕೆ ಉಪರಾಜರನ್ನು, ನಾಯಕ 
ರನ್ನು, ದೇಶಾಧಿಪತಿಗಳನ್ನು, ಮಂತ್ರಿಗಳನ್ನು, ಕೋಶಾಧ್ಯ 
ಕ್ಚರನ್ನು, ನ್ಯಾಯಾಧಿಪತಿಗಳನ್ನು ಮತ್ತು ಉಳಿದೆಲ್ಲ ಅಧಿ 
ಕಾರಿಗಳನ್ನು ಕರೆಸಿದನು. 
ಅವರೆಲ್ಲರು ಬಂದು ಅರಸನಾದ ನೆಬೂಕದ್ದೆಚ್ಚರನು 
ನಿಲ್ಲಿಸಿದ ವಿಗ್ರಹದ ಎದುರಿಗೆ ನಿಂತುಕೊಂಡರು. “ಆಗ 
ಸಾರುವವನು ದೊಡ್ಡ ಧ್ವನಿಯಲ್ಲಿ, “ವಿವಿಧ ಜನಾಂಗ 
ಕುಲ ಭಾಷೆಗಳ ಜನರೇ, ನಾನು ಹೇಳುವದನ್ನು ಕೇಳಿರಿ. 


1110 


ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೆ ನೀವು ಅಡ್ಡ 
ಬೀಳಬೇಕು. ಇದು ರಾಜಾಜ್ಞೆ, ತುತ್ತೂರಿ, ಕೊಳಲು, 
ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ 
ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೆ ನೀವು 
ಬಂಗಾರದ ವಿಗ್ರಹವನ್ನು ಪೂಜಿಸಬೇಕು. ಅರಸನಾದ 
ನೆಬೂಕದ್ದೆಚ್ಚರನು ಈ ವಿಗ್ರಹವನ್ನು ನಿಲ್ಲಿಸಿದ್ದಾನೆ. 
ಯಾರಾದರೂ ಈ ಬಂಗಾರದ ವಿಗ್ರಹಕ್ಕೆ ಅಡ್ಡಬೀಳ 
ದಿದ್ದರೆ ಮತ್ತು ಪೂಜಿಸದಿದ್ದರೆ ತಕ್ಚಣ ಅವರನ್ನು ಬೆಂಕಿಯ 
ಕೊಂಡಕ್ಕೆ ಎಸೆಯಲಾಗುವುದು '' ಎಂದು ಸಾರಿದನು. 

7ಆದುದರಿಂದ ತುತ್ತೂರಿ, ಕೊಳಲು,ಕಿನ್ನರಿ, ತಂಬೂರಿ, 
ವೀಣೆ ಮುಂತಾದ ಸಕಲ ವಾದ್ಯಗಳ ದ್ವನಿ ಯನ್ನು ಕೇಳಿದ 
ಕೂಡಲೆ ಅವರು ಅಡ್ಡಬಿದ್ದು ಬಂಗಾರದ ವಿಗ್ರಹವನ್ನು 
ಪೂಜಿಸಿದರು. ರಾಜನಾದ ನೆಬೂಕದ್ದೆಚ್ಚ ರನು ನಿಲ್ಲಿಸಿದ 
ವಿಗ್ರಹವನ್ನು ಎಲ್ಲ ಜನಾಂಗಗಳ, ಭಾಷೆ ಗಳ ಜನರು 
ಪೂಜಿಸಿದರು. 

ಆಗ ಕೆಲವು ಜನ ಕಲ್ಹೀಯರು ರಾಜನ ಬಳಿಗೆ ಬಂದು 
ಅವರು ಯೆಹೂದ್ಯರ ವಿರುದ್ಧ ಮಾತನಾಡ ತೊಡಗಿದರು. 
*ರಾಜನಾದ ನೆಬೂಕದ್ದೆಚ್ಚರನಿಗೆ ಅವರು, ""ಮಹಾ 
ರಾಜನೇ, ಚಿರಂಜೀವಿಯಾಗಿರು! ಅರಸನೇ, ತುತ್ತೂರಿ, 
ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ 
ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಪ್ರತಿಯೊಬ್ಬನೂ 
ಅಡ್ಡಬಿದ್ದು ಬಂಗಾರದ ವಿಗ್ರಹವನ್ನು ಪೂಜಿಸಬೇಕು 
ಎಂದು ತಾವು ಅಜ್ಜಿ ಕೊಟ್ಟಿದ್ದೀರಿ. ಯಾರಾದರೂ ಅಡ್ಡ 
ಬಿದ್ದು ಬಂಗಾರದ ವಿಗ್ರಹವನ್ನು ಪೂಜಿಸದಿದ್ದರೆ ಅವರನ್ನು 
ಉರಿಯುವ ಬೆಂಕಿಯ ಕೊಂಡದಲ್ಲಿ ಎಸೆಯಲಾಗುವ 
ದೆಂದು ಕೂಡ ತಾವು ಹೇಳಿದ್ದೀರಿ. ''ಅರಸೇ, ಕೆಲವು ಜನ 
ಯೆಹೂದ್ಯರು ತಮ್ಮ ಆಜ್ಞೆಯನ್ನು ಪಾಲಿಸಲಿಲ್ಲ. ಆ 
ಯೆಹೂದ್ಯರನ್ನು ತಾವು ಬಾಬಿಲೋನ್‌ ಪ್ರಾಂತ್ಯದಲ್ಲಿ 
ಪ್ರಮುಖ ಅಧಿಕಾರಿಗಳನ್ನಾಗಿ ನೇಮಿಸಿದ್ದೀರಿ. ಅವರ 
ಹೆಸರುಗಳು, ಶದ್ರಕ್‌, ಮೇಶಕ್‌, ಅಬೇದ್‌ನೆಗೋ 
ಎಂದು. ಅವರು ನಿಮ್ಮ ದೇವರುಗಳನ್ನು ಪೂಜಿಸುವು 
ದಿಲ್ಲ. ನೀವು ನಿಲ್ಲಿಸಿದ ಬಂಗಾರದ ವಿಗ್ರಹಕ್ಕೆ ಅಡ್ಡಬಿದ್ದು 
ಪೂಜಿಸುವದಿಲ್ಲ'' ಎಂದು ಚಾಡಿ ಹೇಳಿದರು. 

ನೆಬೂಕದ್ದೆಚ್ಚರನಿಗೆ ಬಹಳ ಕೋಪ ಬಂತು. ಅವನು 
ಶದ್ರಕ್‌, ಮೇಶಕ್‌, ಅಬೇದ್‌ನೆಗೋ ಇವರುಗಳನ್ನು 
ಕರೆಸಿದನು. ಅವರನ್ನು ಅರಸನ ಬಳಿಗೆ ಕರೆದುತರ 
ಲಾಯಿತು. "ನೆಬೂಕದ್ದೆಚ್ಚರನು ಅವರಿಗೆ, ""ಶದ್ರಕ್‌, 
ಮೇಶಕ್‌, ಅಬೀದ್‌ ನೆಗೋ, ನೀವು ನನ್ನ ದೇವರುಗಳನ್ನು 
ಪೂಜಿಸುವುದಿಲ್ಲವಂತೆ, ಇದು ನಿಜವೇ? ನಾನು ನಿಲ್ಲಿಸಿದ 
ಬಂಗಾರದ ವಿಗ್ರಹವನ್ನು ನೀವು ಅಡ್ಡಬಿದ್ದು ಪೂಜಿಸಲಿಲ್ಲ 
ವಂತೆ, ಇದು ನಿಜವೇ? ೌಈಗಲಾದರೋ ತುತ್ತೂರಿ, 
ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ 


1111 


ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೆ ನೀವು 
ಅಡ್ಡ ಬಿದ್ದು ಚಿನ್ನದ ವಿಗ್ರಹವನ್ನು ಪೂಜಿಸಬೇಕು. ನಾನು 
ಮಾಡಿಸಿದ ಈ ವಿಗ್ರಹವನ್ನು ಪೂಜಿಸಲು ನೀವು ಸಿದ್ಧರಾಗಿ 
ದ್ದರೆ ಸರಿ. ನೀವು ಅದನ್ನು ಪೂಜಿಸದಿದ್ದರೆ ತಕ್ಷಣ ನಿಮ್ಮನ್ನು 
ಉರಿಯುವ ಕೊಂಡದಲ್ಲಿ ಎಸೆಯಲಾಗುವುದು. ಆಗ ನನ್ನ 
ಕೈಯಿಂದ ನಿಮ್ಮನ್ನು ಬಿಡಿಸುವುದು ಯಾವ ದೇವ ರಿಗೂ 
ಸಾಧ್ಯವಾಗಲಾರದು'' ಎಂದು ಹೇಳಿದನು. 

ಇದನ್ನು ಕೇಳಿ ಶದ್ರಕ್‌, ಮೇಶಕ್‌, ಅಬೇದ್‌ನೆಗೋ 
ಎಂಬುವವರು ರಾಜನಿಗೆ, ""ನೆಬೂಕದ್ದೆಚ್ಚರನೇ, ಈ 


ದಾನಿಯೇಲ 3:16-30 


ಗಳನ್ನು, '"ನಾವು ಕೇವಲ ಮೂರು ಜನರನ್ನು ಕಟ್ಟಿದೆವು: 
ಕೇವಲ ಮೂರು ಜನರನ್ನು ಬೆಂಕಿಯಲ್ಲಿ ಎಸೆದೆವು. ಇದು 
ಸರಿ ತಾನೆ?'' ಎಂದು ಕೇಳಿದನು. 

ಅವನ ಮಂತ್ರಿಗಳು, ""ಹೌದು, ಮಹಾರಾಜನೇ'' 
ಎಂದು ಉತ್ತರಿಸಿದರು. 

ಬಗ ಅರಸನು, ""ನೋಡಿರಿ, ನಾಲ್ಕು ಜನರು ಬೆಂಕಿ 
ಯಲ್ಲಿತಿರುಗಾಡುತ್ತಿರುವುದು ನನಗೆ ಕಾಣುತ್ತಿದೆ. ಅವರು 
ಕಟ್ಟಲ್ಪಟ್ಟಿಲ್ಲ. ಅವರನ್ನು ಬೆಂಕಿಯು ಸುಟ್ಟಿಲ್ಲ. ನಾಲ್ಕನೆಯ 
ವನು ದೇವಕುಮಾರನಂತೆ ಕಾಣುತ್ತಾನೆ '' ಎಂದು 





ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ. 
!'ನೀನು ನಮ್ಮನ್ನು ಉರಿಯುವ ಕೊಂಡದಲ್ಲಿ ಎಸೆದರೆ 
ನಾವು ಆರಾಧಿಸುವ ದೇವರು ನಮ್ಮನ್ನು ರಕ್ಸಿಸಬಲ್ಲನು. 
ಆತನು ಇಚ್ಛಿಸಿದರೆ ನಮ್ಮನ್ನು ನಿನ್ನ ಕೈಯಿಂದ ಬಿಡಿಸ 
ಬಲ್ಲನು. 

18ರಾಜನೇ, ಒಂದು ವೇಳೆ ದೇವರು ನಮ್ಮನ್ನು 
ರಕ್ಷಿಸದಿದ್ದರೂ ನಾವು ನಿನ್ನ ದೇವರುಗಳನ್ನು ಪೂಜಿಸುವ 
ದಿಲ್ಲ. ನೀನು ನಿಲ್ಲಿಸಿದ ಬಂಗಾರದ ವಿಗ್ರಹವನ್ನು ಪೂಜಿಸು 
ವದಿಲ್ಲ. ಇದು ನಿನಗೆ ತಿಳಿದಿರಲಿ''ಎಂದು ಖಂಡಿತವಾಗಿ 
ಹೇಳಿದರು. 

ಗ ನೆಬೂಕದ್ದೆಚ್ಚರನಿಗೆ ಬಹಳ ಕೋಪ ಬಂತು. 
ಶದ್ರಕ್‌, ಮೇಶಕ್‌, ಅಬೇದ್‌ನೆಗೋ ಅವರ ವಿರುದ್ಧ 
ವಾಗಿ ಅವನ ಮುಖಭಾವವು ಕೆರಳಿತು. ಕುಲುಮೆಯನ್ನು 
ಏಳರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. 
ಅಮೇಲೆ ನೆಬೂಕದ್ದೆಚ್ಚರನು, ಶದ್ರಕ್‌, ಮೇಶಕ್‌, 
ಅಬೇದ್‌ನೆಗೋ ಇವರುಗಳನ್ನು ಬಂಧಿಸಿ ಉರಿಯುವ 
ಕೊಂಡದಲ್ಲಿ ಎಸೆಯಬೇಕೆಂದು ತನ್ನ ಸೈನ್ಯದಲ್ಲಿದ್ದ ಅತಿ 
ಬಲಶಾಲಿಗಳಾದ ಕೆಲವರಿಗೆ ಆಜ್ಞಾಪಿಸಿದನು. 

2! ಅವರು ಶದ್ರಕ್‌, ಮೇಶಕ್‌, ಅಬೇದ್‌ನೆಗೋ ಎಂಬ 
ವರನ್ನು ಚೆನ್ನಾಗಿ ಬಿಗಿದುಕಟ್ಟಿ ಉರಿಯುವ ಕೊಂಡದಲ್ಲಿ 
ಎಸೆದರು. ಅವರು ತಮ್ಮ ಶಲ್ಯ, ಇಜಾರು, ಟೊಪ್ಪಿಗೆ ಮೊದ 
ಲಾದ ಉಡುಪನ್ನು ಧರಿಸಿಕೊಂಡಿದ್ದರು. ”ಆಜ್ಞಿಯನ್ನು 
ಕೊಟ್ಟಾಗ ರಾಜನು ತುಂಬ ಕೋಪದಲ್ಲಿದ್ದನು. ಆದುದ 
ರಿಂದ ತಕ್ಟಣ ಕುಲುಮೆಯಲ್ಲಿ ಅತಿ ಹೆಚ್ಚು ಬೆಂಕಿಯನ್ನು 
ಉರಿಸಲಾಯಿತು. ಆ ಜ್ವಾಲೆ ಎಷ್ಟು ಭಯಂಕರವಾಗಿ 
ತ್ತೆಂದರೆ ಶದ್ರಕ್‌, ಮೇಶಕ್‌, ಅಬೇದ್‌ನೆಗೋ ಇವರು 
ಗಳನ್ನು ಕುಲುಮೆಯಲ್ಲಿ ಎಸೆಯಲು ಹೋದ ಶಕ್ತಿಶಾಲಿಗ 
ಳಾದ ಸೈನಿಕರೇ ಅದರ ತಾಪಕ್ಕೆ ಸತ್ತುಹೋದರು. 
ಚಿಶ್ರದ್ರಕ್‌, ಮೇಶಕ್‌, ಅಬೇದ್‌ನೆಗೋ ಈ ಮೂವರು 
ಕಟ್ಟಲ್ಪಟ್ಟವರಾಗಿ ಧಗಧಗನೆ ಉರಿಯುವ ಬೆಂಕಿಯಲ್ಲಿ 
ಬಿದ್ದುಬಿಟ್ಟರು. 

ಅರಸನಾದ ನೆಬೂಕದ್ದೆಚ್ಚರನು ಬೆಚ್ಚಿ ತಟ್ಟನೆ ಎದ್ದು 
ನಿಂತನು. ಅವನು ಆಶ್ಚರ್ಯಜಕಿತನಾಗಿ ತನ್ನ ಮಂತ್ರಿ 


ಹೇಳಿದನು. 

26ಆಗ ನೆಬೂಕದ್ದೆಚ್ಚರನು ಉರಿಯುವ ಕೊಂಡದ 
ಬಾಯಿಯ ಬಳಿಗೆ ಹೋಗಿ, ""ಮಹೋನ್ನತನಾದ ದೇವರ 
ಸೇವಕರಾದ ಶದ್ರಕ್‌, ಮೇಶಕ್‌, ಅಬೇದ್‌ನೆಗೋ 
ಎಂಬವರೇ ಬನ್ನಿ, ಹೊರಗೆ ಬನ್ನಿ'' ಎಂದು ಕೂಗಿದನು. 

ಶದ್ರಕ್‌, ಮೇಶಕ್‌, ಅಬೇದ್‌ನೆಗೋ ಈ ಮೂವರು 
ಬೆಂಕಿಯೊಳಗಿಂದ ಹೊರಗೆ ಬಂದರು. 37ಅವರು ಹೊರಗೆ 
ಬಂದ ಮೇಲೆ ಉಪರಾಜರು, ನಾಯಕರು, 
ದೇಶಾಧಿಪತಿಗಳು, ಮಂತ್ರಿಗಳು ಮತ್ತು ಇತರರು ಅವರ 
ಸುತ್ತಲೂ ನೆರೆದರು. ಶದ್ರಕ್‌, ಮೇಶಕ್‌, ಅಬೇದ್‌ 
ನೆಗೋ ಇವರುಗಳನ್ನು ಬೆಂಕಿಯು ಸುಟ್ಟಿಲ್ಲ ಅವರ 
ದೇಹಕ್ಕೆ ಬೆಂಕಿಯು ಮುಟ್ಟಿಲ್ಲ. ಅವರ ಕೂದಲಿಗೂ 
ವಸ್ತ್ರಗಳಿಗೂ ಬೆಂಕಿಯು ತಾಕಿಲ್ಲ ಬೆಂಕಿಯ ಸಮೀಪಕ್ಕೆ 
ಹೋದ ವಾಸನೆಯೂ ಅವರಿಗೆ ಮುಟ್ಟಿಲ್ಲ ಎಂಬುದನ್ನು 
ಅವರು ತಿಳಿದುಕೊಂಡರು. 

28ಆಗ ನೆಬೂಕದ್ದೆಚ್ಚರನು, ""ಶದ್ರಕ್‌, ಮೇಶಕ್‌, 
ಅಬೇದ್‌ನೆಗೋ ಇವರುಗಳ ದೇವರಿಗೆ ಸ್ತೋತ್ರವಾಗಲಿ. 
ಅವರ ದೇವರು ತನ್ನ ದೂತನನ್ನು ಕಳುಹಿಸಿ ತನ್ನ ಸೇವಕ 
ರನ್ನು ಬೆಂಕಿಯಿಂದ ರಕ್ಷಿಸಿದ್ದಾನೆ. ಈ ಮೂರು ಜನರು 
ತಮ್ಮ ದೇವರ ಮೇಲೆ ವಿಶ್ವಾಸವಿಟ್ಟರು. ಅವರು ನನ್ನ ಅಜ್ಜಿ 
ಯನ್ನು ಪಾಲಿಸಲು ಒಪ್ಪಲಿಲ್ಲ. ಬೇರೆ ಯಾವ ದೇವರನ್ನೂ 
ಪೂಜಿಸುವದಕ್ಕೆ ಅಥವಾ ಸೇವಿಸುವದಕ್ಕೆ ಬದಲಾಗಿ 
ಸಾಯಲು ಅವರು ಸಿದ್ಧರಾಗಿದ್ದರು. 3ನಾನು ಈಗ ಸಕಲ 
ಜನಾಂಗ, ಕುಲ, ಭಾಷೆಗಳ ಜನರಲ್ಲಿ ಯಾರಾದರೂ 
ಶದ್ರಕ್‌, ಮೇಶಕ್‌, ಅಬೇದ್‌ನೆಗೋ ಇವರ ದೇವರ 
ವಿರುದ್ಧವಾಗಿ ಮಾತನಾಡಿದರೆ ಅವರನ್ನು ತುಂಡು 
ತುಂಡಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ 
ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಬೇರೆ ಯಾವ 
ದೇವರೂ ತನ್ನ ಭಕ್ತರನ್ನು ಈ ರೀತಿ ರಕ್ಷಿಸಲಾರನು 4 
ಎಂದು ಹೇಳಿದನು. 

ಬಳಿಕ ರಾಜನು ಶದ್ರಕ್‌, ಮೇಶಕ್‌ ಮತ್ತು ಅಬೇದ್‌ 
ನೆಗೋ ಈ ಮೂವರಿಗೆ ಬಾಬಿಲೋನ್‌ ಸಂಸ್ಥಾನದಲ್ಲಿ 
ಹೆಚ್ಚು ಮಹತ್ವದ ಪದವಿಗಳನ್ನು ಕೊಟ್ಟನು. 


ದಾನಿಯೇಲ 4:1-17 


ನೆಬೂಕದ್ದೆಚ್ಚರನಿಗೆ ಮರದ ಕನಸು 
ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ, ಕುಲ, 
ಭಾಷೆಗಳ ಜನರಿಗೆ ರಾಜನಾದ ನೆಬೂಕದ್ದೆಚ್ಚರನು 


ಈ ಪತ್ರವನ್ನು ಕಳುಹಿಸಿದನು. 


"ಶುಭಾಶಯಗಳು. 

*ಮಹೋನ್ನತನಾದ ದೇವರು ನನಗೋಸ್ಕರ 
ಮಾಡಿದ ಸೂಚಕಕಾರ್ಯಗಳನ್ನು ಮತ್ತು ಅದ್ಭುತ 
ಕಾರ್ಯಗಳನ್ನು ನಿಮಗೆ ತಿಳಿಸಲು ನನಗೆ ಬಹಳ 
ಸಂತೋಷವಾಗುತ್ತದೆ. 


ಲು 


ದೇವರು ಅಚ್ಚರಿಗೊಳಿಸುವ ಅದ್ಬುತಕಾರ್ಯ 
ಗಳನ್ನು ಮಾಡಿದ್ದಾನೆ. ದೇವರು ಅದ್ಭುತ 
ಕಾರ್ಯಗಳನ್ನು ಮಾಡಿದ್ದಾನೆ. ದೇವರ 
ಸಾಮ್ರಾಜ್ಯವು ಶಾಶ್ವತವಾದದ್ದು. ದೇವರ 
ಆಳ್ವಿಕೆಯು ಎಲ್ಲಾ ತಲೆಮಾರುಗಳಲ್ಲಿಯೂ 
ಮುಂದುವರೆಯುವುದು. 


*ನೆಬೂಕದ್ನೆಚ್ಚರನಾದ ನಾನು ಅರಮನೆ 
ಯಲ್ಲಿದ್ದೆ: ಸುಖ ಸಂತೋಷದಿಂದ ಇದ್ದೆ. 5ಆಗ ನನ 
ಗೊಂದು ಕನಸು ಬಿತ್ತು. ಅದು ನನ್ನಲ್ಲಿ ಭಯವ 
ನ್ನುಂಟು ಮಾಡಿತು. ನಾನು ನನ್ನ ಹಾಸಿಗೆಯ 
ಮೇಲೆ ಮಲಗಿದ್ದೆ. ಅನೇಕ ಚಿತ್ರಗಳನ್ನು ಮತ್ತು 
ದೃಶ್ಯಗಳನ್ನು ಕಂಡೆ. ಅವುಗಳು ನನ್ನಲ್ಲಿ ಹೆಚ್ಚಿನ 
ಭಯವನ್ನುಂಟು ಮಾಡಿದವು. "ಅದಕ್ಕಾಗಿ ಬಾಬಿ 
ಲೋನಿನ ಎಲ್ಲಾ ವಿದ್ವಾಂಸರನ್ನು ಕರೆತರ 
ಬೇಕೆಂದು ಆಜ್ಞೆಯನ್ನು ಕೊಟ್ಟೆ ಅವರು ನನ್ನ ಕನ 
ಸಿನ ಅರ್ಥವನ್ನು ತಿಳಿಸಲಿ ಎಂಬುದೇ ನನ್ನ ಉದ್ದೇಶ 
ವಾಗಿತ್ತು. ಮಂತ್ರವಾದಿಗಳು, ಜೋಯಿಸರು, 
ಮತ್ತು ವಿದ್ವಾಂಸರು ಬಂದ ಮೇಲೆ ನಾನು ಅವರಿಗೆ 
ನನ್ನ ಕನಸಿನ ಬಗ್ಗೆ ಹೇಳಿದೆ. ಆದರೆ ಅವರಿಗೆ ಅದರ 
ಅರ್ಥವನ್ನು ತಿಳಿಸಲಾಗಲಿಲ್ಲ. ಕೊನೆಗೆ ದಾನಿ 
ಯೇಲನು ಬಂದನು. (ನಾನು ದಾನಿಯೇಲನಿಗೆ 
ನನ್ನ ದೇವರ ಸ್ಮರಣಾರ್ಥವಾಗಿ ಬೇಲ್ತೆಶಚ್ಚರನೆಂಬ 
ಹೆಸರನ್ನು ಇಟ್ಟಿದ್ದೆ. ಪವಿತ್ರ ದೇವರುಗಳ ಆತ್ಮವು 
ಅವನಲ್ಲಿದೆ.) ನಾನು ದಾನಿಯೇಲನಿಗೆ ನನ್ನ 
ಕನಸಿನ ಬಗ್ಗೆ ಹೇಳಿದೆ. 

*ನಾನು, ""ಬೇಲ್ತೆಶಚ್ಚರನೇ, ಎಲ್ಲಾ ಮಂತ್ರ 
ವಾದಿಗಳಿಗಿಂತಲೂ ನೀನು ಬಹಳ ಶ್ರೇಷ್ಠನು. 
ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿದೆ 
ಎಂದು ನನಗೆ ಗೊತ್ತಿದೆ. ನಿನಗೆ ತಿಳಿದುಕೊಳ್ಳಲು 
ಕಷ್ಟವಾದ ಯಾವ ರಹಸ್ಯವೂ ಇಲ್ಲವೆಂದು ನಾನು 


1112 


ಬಲ್ಲೆನು. ನಾನು ಕನಸಿನಲ್ಲಿ ಕಂಡದ್ದು ಇಂತಿದೆ. 
ಅದರ ಅರ್ಥವನ್ನು ನನಗೆ ಹೇಳು. "ನಾನು ನನ್ನ 
ಹಾಸಿಗೆಯಲ್ಲಿ ಮಲಗಿಕೊಂಡಾಗ ಕಂಡ ದೃಶ್ಯಗಳು 
ಇವು: ನನ್ನ ಎದುರಿಗೆ ಭೂಮಿಯ ಮಧ್ಯದಲ್ಲಿ 
ಒಂದು ಮರವು ಇದ್ದುದನ್ನು ನಾನು ಕಂಡೆ. ಆ 
ಮರವು ಅತಿ ಎತ್ತರವಾಗಿತ್ತು !! ಆ ಮರವು ಬಹಳ 
ದೊಡ್ಡದಾಗಿ ಮತ್ತು ಬಲಯುತವಾಗಿ ಬೆಳೆಯಿತು. 
ಆ ಮರದ ತುದಿಯು ಆಕಾಶಕ್ಕೆ ಮುಟ್ಟಿತ್ತು. 
ಅದನ್ನು ಭೂಲೋಕದ ಯಾವ ಸ್ಥಳದಿಂದ 
ಲಾದರೂ ನೋಡಬಹುದಾಗಿತ್ತು ?ಆ ಮರದ 
ಎಲೆಗಳು ಸುಂದರವಾಗಿದ್ದವು. ಅದು ತುಂಬ 
ಒಳ್ಳೆಯ ಹಣ್ಣುಗಳನ್ನು ಫಲಿಸಿತ್ತು. ಆ ಮರದಲ್ಲಿ 
ಪ್ರತಿಯೊಬ್ಬರಿಗೂ ಸಾಕಾಗುವಷ್ಟು ಆಹಾರವಿತ್ತು 
ಕಾಹುಪ್ರಾ,ಣಿಗಳೂ ಆ ಮರದ ಕೆಳಗೆ ಆಶ್ರಯ 
ವನ್ನು ಪಡೆದಿದ್ದವು. ಅದರ ಕೊಂಬೆಗಳಲ್ಲಿ ಪಕ್ಷಿ 
ಗಳು ವಾಸಮಾಡಿಕೊಂಡಿದ್ದವು. ಪ್ರತಿಯೊಂದು 
ಪ್ರಾಣಿಗೂ ಆ ಮರದಿಂದ ಆಹಾರ ಸಿಕ್ಕುತ್ತಿತ್ತು 
ನಾನು ನನ್ನ ಹಾಸಿಗೆಯಲ್ಲಿ ಮಲಗಿಕೊಂಡು 
ನನ್ನ ದರ್ಶನದಲ್ಲಿ ಅದೆಲ್ಲವನ್ನು ನೋಡುತ್ತಿದ್ದೆ. 
ಆಗ ಪವಿತ್ರ ದೇವದೂತನೊಬ್ಬನು ಆಕಾಶದಿಂದ 
ಕೆಳಗಿಳಿದು ಬರುವದನ್ನು ಕಂಡೆ. "ಅವನು ಮಹಾ 
ಧ್ವನಿಯಿಂದ, ""ಮರವನ್ನು ಕಡಿದುಹಾಕಿರಿ; ಅದರ 
ಕೊಂಬೆಗಳನ್ನು ಕಡಿದುಹಾಕಿರಿ. ಅದರ ಎಲೆಗ 
ಳನ್ನು ಕಿತ್ತುಹಾಕಿರಿ; ಹಣ್ಣುಗಳನ್ನು ಸುತ್ತಲೂ 
ಉದುರಿಸಿಬಿಡಿ. ಮರದ ಕೆಳಗೆ ಇದ್ದ ಪ್ರಾಣಿಗಳು 
ಓಡಿಹೋಗುವವು. ಅದರ ಕೊಂಬೆಯಲ್ಲಿ ವಾಸ 
ವಾಗಿದ್ದ ಪಕ್ಚಿಗಳು ಹಾರಿಹೋಗುವವು. "ಆದರೆ 
ಅದರ ಬೇರುಗಳು ಮತ್ತು ಬುಡದ ಮೋಟು 
ಭೂಮಿಯಲ್ಲಿ ಉಳಿಯಲಿ. ಅದರ ಸುತ್ತಲೂ 
ಕಬ್ಬಿಣದ ಮತ್ತು ಕಂಚಿನ ಒಂದು ಪಟ್ಟಿಯನ್ನು 
ಹಾಕಿರಿ. ಆ ಮೋಟು ಮತ್ತು ಬೇರುಗಳು ಹೊಲ 
ದಲ್ಲಿ ಉಳಿಯಲಿ. ಅದರ ಸುತ್ತ ಹುಲ್ಲು ಬೆಳೆದಿರಲಿ. 
ಅದು ಅಡವಿಯಲ್ಲಿ ಕಾಡು ಪ್ರಾಣಿಗಳ ಮತ್ತು 
ಸಸಿಗಳ ಜೊತೆಯಲ್ಲಿ ಇರಲಿ; ಅದು ಇಬ್ಬನಿಯಿಂದ 
ಹಸಿಯಾಗಲಿ. ಅದು ಮನುಷ್ಯನಂತೆ ವಿಚಾರ 
ಮಾಡುವದನ್ನು ಬಿಟ್ಟು ಪ್ರಾಣಿಯಂತೆ ವಿಚಾರ 
ಮಾಡತೊಡಗಲಿ. ಅದು ಈ ಸ್ಥಿತಿಯಲ್ಲಿ ಏಳು 
ವರ್ಷವಿರಲಿ'' ಎಂದು ಹೇಳಿದನು. 

!7ಈ ಶಿಕ್ಷೆಯನ್ನು ದೇವದೂತನು ಸಾರಿದನು. 
ಮಾನವ ಸಾಮ್ರಾಜ್ಯಗಳ ಮೇಲೆ ಮಹೋನ್ನತ 
ನಾದ ದೇವರು ಆಳುವನು. ಅವನು ಆ ಸಾಮ್ರಾಜ್ಯ 
ಗಳನ್ನು ತನಗೆ ಬೇಕಾದವರಿಗೆ ಒಪ್ಪಿಸುವನು, 





1113 


ಕನಿಷ್ಠರನ್ನು ನೇಮಿಸುವನು ಎಂಬುದು ಲೋಕದ 
ಜನರಿಗೆಲ್ಲ ತಿಳಿದುಬರಲಿ ಎಂದೇ ಅವನು 
ಸಾರಿದನು. 

18""ಅರಸನಾದ ನೆಬೂಕದ್ದೆಚ್ಚರನೆಂಬ ನಾನು 
ಈ ಕನಸನ್ನು ಕಂಡೆನು. ಆಗ ನಾನು, ಬೇಲ್ತೆಶ 
ಚ್ಚರನೇ (ದಾನಿಯೇಲನೇ), ಇದರ ಅರ್ಥವನ್ನು 
ನನಗೆ ತಿಳಿಸು. ನನ್ನ ರಾಜ್ಯದಲ್ಲಿರುವ ವಿದ್ವಾಂಸ 


ದಾನಿಯೇಲ 4:18-32 


ಏಳು ವರ್ಷ ಕಳೆಯುವವರೆಗೆ ಹಾಗೆಯೇ ಇರುವುದು '' 
ಎಂದು ಹೇಳಿದನು. 

24""ಕನಸಿನ ಅರ್ಥವು ಹೀಗಿದೆ: ರಾಜನೇ, ಮಹೋನ್ನತ 
ನಾದ ದೇವರು ನನ್ನ ಒಡೆಯನಾದ ರಾಜನಿಗೆ ಹೀಗಾಗ 
ಬೇಕೆಂದು ಆಜ್ಞಾಪಿಸಿದ್ದಾನೆ. 23ರಾಜನಾದ ನೆಬೂಕದ್ದೆಚ್ಚ 
ರನೇ, ನಿನ್ನನ್ನು ಬಲವಂತದಿಂದ ಜನರಿಂದ ದೂರಮಾಡು 
ವರು. ನೀನು ಕಾಡುಪ್ರಾಣಿಗಳೊಂದಿಗೆ ವಾಸಮಾಡುವೆ; 





ರಲ್ಲಿ ಯಾರೂ ಇದರ ಅರ್ಥವನ್ನು ನನಗೆ ಹೇಳ 
ಲಾರರು. ಆದರೆ ನೀನು ಈ ಕನಸಿನ ಅರ್ಥವನ್ನು 
ತಿಳಿಸಬಲ್ಲೆ ಏಕೆಂದರೆ ಪವಿತ್ರ ದೇವರುಗಳ ಆತ್ಮವು 
ನಿನ್ನಲ್ಲಿ ನೆಲೆಸಿರುವದು ನನಗೆ ತಿಳಿದಡೆ'' ಎಂದೆನು. 


ಆಗ ದಾನಿಯೇಲನು (ಬೇಲ್ತೆಶಚ್ಚರನು) ಸುಮಾರು 
ಒಂದು ಗಂಟೆಯವರೆಗೆ ಮಾನವಾಗಿದ್ದನು. ಅವನ 
ಬುದ್ಧಿಗೆ ಹೊಳೆದ ವಿಷಯಗಳು ಅವನನ್ನು ಗಾಬರಿ ಪಡಿಸಿ 
ದವು. ಆಗ ರಾಜನು, "'ಬೇಲ್ತೆಶಚ್ಚರನೇ (ದಾನಿಯೇ 
ಲನೇ), ಕನಸು ಅಥವಾ ಕನಸಿನ ಅರ್ಥವು ನಿನ್ನನ್ನು ಭಯ 
ಗೊಳಿಸದಿರಲಿ'' ಎಂದು ಧೈರ್ಯ ಹೇಳಿದನು. 

ಆಗ ಬೇಲ್ತೆಶಚ್ಚರನು ಅರಸನಿಗೆ ""ನನ್ನ ಒಡೆಯನೇ, 
ಈ ಕನಸು ನಿನ್ನ ವಿರೋಧಿಗಳಿಗೆ ಫಲಿಸಲಿ. ಇದರ ಅರ್ಥವು 
ನಿನ್ನ ವಿರೋಧಿಗಳ ಅನುಭವಕ್ಕೆ ಬರಲಿ ಎಂದು ನಾನು 
ಹಾರೈಸುತ್ತೇನೆ. 20-21ನೀನು ನಿನ್ನ ಕನಸಿನಲ್ಲಿ ಒಂದು ಮರ 
ವನ್ನು ಕಂಡೆ. ಆ ಮರವು ದೊಡ್ಡದಾಗಿ ಮತ್ತು ಬಲಯುತ 
ವಾಗಿ ಬೆಳೆಯಿತು. ಅದರ ತುದಿ ಆಕಾಶವನ್ನು ಮುಟ್ಟಿತು. 
ಅದು ಭೂಲೋಕದ ಎಲ್ಲೆಡೆಯಿಂದಲೂ ಕಾಣಿಸುತ್ತಿತ್ತು 
ಅದರ ಎಲೆಗಳು ಸುಂದರವಾಗಿದ್ದವು: ಅದು ಸಾಕಷ್ಟು 
ಹಣ್ಣುಗಳನ್ನು ಫಲಿಸಿತ್ತು ಆ ಹಣ್ಣುಗಳು ಎಲ್ಲರಿಗೂ ಸಾಕಾ 
ಗುವಷ್ಟು ಆಹಾರವನ್ನು ಕೊಟ್ಟವು. ಅದು ಕಾಡು ಪ್ರಾಣಿ 
ಗಳಿಗೆ ವಾಸಸ್ಥಾನವಾಗಿತ್ತು. ಅದರ ಕೊಂಬೆಗಳು ಪಕ್ಷಿಗಳಿಗೆ 
ಗೂಡುಕಟ್ಟುವ ಸ್ಥಳಗಳಾಗಿದ್ದವು. ಆ ಮರವನ್ನು ನೀನು 
ನೋಡಿದೆ.  ಅರಸನೇ, ನೀನೇ ಆ ಮರ. ನೀನು ಪ್ರಖ್ಯಾ 
ತನೂ ಮತ್ತು ಪ್ರಬಲನೂ ಆಗಿರುವಿ. ನೀನು ಗಗನಚುಂಬಿ 
ಯಾದ ಆ ಮರದಂತೆ ಬೆಳೆದಿರುವೆ. ನಿನ್ನ ಪ್ರಾಬಲ್ಯವು ಈ 
ಭೂಮಿಯಲ್ಲಿ ದೂರದೂರದವರೆಗೆ ಹಬ್ಬಿದೆ. 

3""ರಾಜನೇ, ನೀನು ಆಕಾಶದಿಂದ ಇಳಿದುಬರುತ್ತಿದ್ದ 
ಒಬ್ಬ ಪರಿಶುದ್ಧ ದೇವದೂತನನ್ನು ಕಂಡೆ. ಅವನು, "ಮರ 
ವನ್ನು ಕಡಿದು ನಾಶಮಾಡಿರಿ. ಅದರ ಬುಡದ ಮೋಟಿನ 
ಸುತ್ತಲೂ ಕಬ್ಬಿಣದ ಮತ್ತು ಕಂಚಿನ ಒಂದು ಪಟ್ಟಿಯನ್ನು 
ಹಾಕಿರಿ. ಆ ಬುಡದ ಮೋಟನ್ನು ಮತ್ತು ಬೇರುಗಳನ್ನು 
ಭೂಮಿಯಲ್ಲಿ ಬಿಟ್ಟುಬಿಡಿ. ಅದರ ಸುತ್ತಲೂ ಕಾಡಿನ 
ಹುಲ್ಲು ಬೆಳೆಯಲಿ. ಅದು ಇಬ್ಬನಿಯಿಂದ ತೊಯ್ದು 
ಹೋಗಲಿ. ಅದು ಕಾಹುಪ್ರಾಣಿಯಂತೆ ಇರುವುದು. ಅದು 





ಹಸುಗಳಂತೆ ಹುಲ್ಲು ತಿನ್ನುವೆ; ಇಬ್ಬನಿಯಿಂದ ತೋಯಿಸಿ 
ಕೊಳ್ಳುವೆ. ಏಳು ವರ್ಷಗಳು ಕಳೆಯುವವು. ಆಗ ನೀನು 
ಮಹೋನ್ನತನಾದ ದೇವರು ಮಾನವರ ಸಾಮ್ರಾಜ್ಯದ 
ಮೇಲೆ ಆಳ್ವಿಕೆ ಮಾಡುತ್ತಾನೆ ಮತ್ತು ತನಗೆ ಬೇಕಾದವರಿಗೆ 
ರಾಜ್ಯಗಳನ್ನು ಕೊಡುತ್ತಾನೆ ಎಂಬ ಪಾ ಠವನ್ನು 
ಕಲಿಯುವೆ. 

2"ಮರದ ಬುಡದ ಮೋಟನ್ನು ಮತ್ತು ಅದರ ಬೇರು 
ಗಳನ್ನು ಭೂಮಿಯಲ್ಲಿಯೇ ಬಿಟ್ಟುಬಿಡಿ ಎಂಬುದರ 
ಅರ್ಥವೇನೆಂದರೆ, ನಿನ್ನ ರಾಜ್ಯವನ್ನು ನಿನಗೆ ಹಿಂತಿರುಗಿಸ 
ಲಾಗುವುದು. ಮಹೋನ್ನತನಾದ ದೇವರು ನಿನ್ನ ಸಾಮ್ರಾ 
ಜ್ಯದ ಮೇಲೆ ಆಳ್ವಿಕೆ ಮಾಡುತ್ತಾನೆ ಎಂಬುದನ್ನು ನೀನು 
ತಿಳಿದುಕೊಂಡ ಬಳಿಕ ಹೀಗಾಗುವುದು. ”'ಆದುದರಿಂದ 
ರಾಜನೇ, ನನ್ನ ಬುದ್ಧಿವಾದವನ್ನು ದಯವಿಟ್ಟು ಒಪ್ಪಿಕೊ. 
ನೀನು ಪಾಪಕಾರ್ಯಗಳನ್ನು ಮಾಡಬೇಡ. ನೀತಿಯನ್ನು 
ಅನುಸರಿಸು; ಕೆಟ್ಟದ್ದನ್ನು ಮಾಡಬೇಡ. ಬಡಜನರಿಗೆ 
ಕರುಣೆಯನ್ನು ತೋರು. ಇದರಿಂದ ನಿನ್ನ ನೆಮ್ಮದಿಯ 
ಕಾಲವು ಹೆಚ್ಚಾಗುವುದು, ಇದೇ ನನ್ನ ಬುದ್ಧಿವಾದ '' 
ಎಂದು ಅರಿಕೆ ಮಾಡಿದನು. 

ಇದೆಲ್ಲವೂ ರಾಜನಾದ ನೆಬೂಕದ್ದೆಚ್ಚರನ ಅನುಭ 
ಪಕ್ಕೆ ಬಂತು. 

230 ನಸು ಕಂಡ ಹನ್ನೆರಡು ತಿಂಗಳುಗಳಾದ ಮೇಲೆ 
ರಾಜನಾದ ನೆಬೂಕದ್ದೆಚ್ಚರನು ಬಾಬಿಲೋನಿನಲ್ಲಿದ್ದ ಅರ 
ಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿದ್ದನು. 
ಮಾಳಿಗೆಯ ಮೇಲಿದ್ದಾಗ ಅರಸನು, ""ಈ ಬಾಬಿ 
ಲೋನ್‌ ನಗರವನ್ನು ನೋಡಿ, ನಾನು ಈ ಮಹಾನಗರ 
ವನ್ನು ಕಟ್ಟಿದೆ. ಇದು ನನ್ನ ಅರಮನೆ. ನಾನು ನನ್ನ 
ಸಾಮರ್ಥ್ಯದಿಂದ ಈ ಅರಮನೆಯನ್ನು ಕಟ್ಟಿದೆ. ನಾನು 
ಎಂಥಾ ದೊಡ್ಡವನು ಎಂದು ಲೋಕಕ್ಕೆ ತೋರಿಸಲು 
ನಾನು ಈ ಅರಮನೆಯನ್ನು ಕಟ್ಟಿದೆ''ಎಂದು ತನ್ನಷ್ಟಕ್ಕೆ 
ತಾನೇ ಹೇಳಿಕೊಳ್ಳುತ್ತಿದ್ದನು. 

3!ಆ ಶಬ್ದಗಳು ಇನ್ನೂ ಬಾಯಿಯಲ್ಲಿಯೇ ಇದ್ದಾಗ, 
ಆಕಾಶವಾಣಿಯಾಯಿತು. ಆ ಧ್ವನಿಯು, “ರಾಜನಾದ 
ನೆಬೂಕದ್ದೆಚ್ಚರನೇ, ನಿನ್ನಿಂದ ನಿನ್ನ ರಾಜನ ಪದವಿಯನ್ನು 
ಕಿತ್ತುಕೊಳ್ಳಲಾಗಿದೆ. ಜನರನ್ನು ಬಿಟ್ಟುಹೋಗುವಂತೆ 
ನಿನ್ನನ್ನು ಒತ್ತಾಯಿಸಲಾಗುವುದು. ನೀನು ಕಾಡುಪ್ರಾಣಿಗ 


ದಾನಿಯೇಲ 4:33-5:9 


ಳೊಂದಿಗೆ ವಾಸಿಸುವೆ. ಹಸುಗಳಂತೆ ಹುಲ್ಲು ತಿನ್ನುವೆ; 
ನೀನು ಪಾಠ ಕಲಿಯುವದಕ್ಕೆ ಏಳು ವರ್ಷ ಬೇಕಾಗು 
ವುದು. ಆಗ ಮಹೋನ್ನತನಾದ ದೇವರು ಮಾನವನ 
ಸಾಮ್ರಾಜ್ಯಗಳ ಮೇಲೆ ಆಳ್ವಿಕೆ ಮಾಡುತ್ತಾನೆ ಮತ್ತು ತನಗೆ 
ಬೇಕಾದವರಿಗೆ ಸಾಮ್ರಾಜ್ಯವನ್ನು ಕೊಡುತ್ತಾನೆ ಎಂಬ 
ಸತ್ಯವನ್ನು ನೀನು ತಿಳಿದುಕೊಳ್ಳುವ '' ಎಂದು ನುಡಿಯಿತು. 

3 ಮಾತುಗಳು ತಕ್ಷಣ ನೆರವೇರಿದವು. ನೆಬೂಕದ್ದೆ 
ಚ್ಚರನು ಜನರನ್ನು ಬಿಟ್ಟು ಹೋಗಬೇಕಾಯಿತು. ಅವನು 
ಹಸುಗಳಂತೆ ಹುಲ್ಲು ತಿನ್ನತೊಡಗಿದನು. ಅವನು ಇಬ್ಬನಿ 
ಯಿಂದ ನೆನೆದನು. ಅವನ ಕೂದಲುಗಳು ಹದ್ದಿನ ಗರಿ 
ಯಂತೆ ಬೆಳೆದವು. ಅವನ ಉಗುರುಗಳು ಪಕ್ಚಿಗಳ 
ಉಗುರುಗಳಂತೆ ಬೆಳೆದವು. 

3 ಕಾಲವು ಕಳೆದ ಮೇಲೆ ನೆಬೂಕದ್ದೆಚ್ಚರನಾದ 
ನಾನು ಆಕಾಶದ ಕಡೆಗೆ ನೋಡಿದೆ. ಆಗ ನಾನು ಸ್ವಸ್ಥ 
ಬುದ್ಧಿಯುಳ್ಳವನಾಗಿದ್ದೆ. ಬಳಿಕ ನಾನು ಮಹೋನ್ನತ 
ನಾದ ದೇವರನ್ನು ಸ್ತುತಿಸಿದೆ. ನಿತ್ಯನಾದ ಆ ದೇವರನ್ನು 
ಕೊಂಡಾಡಿದೆ. ಸ್ತೋತ್ರಮಾಡಿದೆ. 


ದೇವರ ಆಳ್ವಿಕೆಯು ಶಾಶ್ವತ! ಆತನ 
ಸಾಮ್ರಾಜ್ಯವು ಎಲ್ಲಾ ತಲೆಮಾರುಗ 
ಳಲ್ಲಿಯೂ ಇರುವುದು. 


35 ಭೂಮಿಯ ಜನರು ಬಹು ಮುಖ್ಯರಲ್ಲ. 
ದೇವರು ಪರಲೋಕ ಸಮೂಹದವರಿಗೂ 
ಭೂಲೋಕದ ನಿವಾಸಿಗಳಿಗೂ ತನ್ನ ಚಿತ್ತಾನು 
ಸಾರ ಮಾಡುತ್ತಾನೆ. ಯಾರೂ ಆತನನ್ನು 
ತಡೆಯಲಾರರು! ಯಾರೂ ಆತನನ್ನು ಪ್ರಶ್ನಿಸ 
ಲಾರರು! 


36ಆಗ ದೇವರು ನನಗೆ ಸರಿಯಾದ ಬುದ್ಧಿ 
ಯನ್ನು ಕೊಟ್ಟನು. ನನಗೆ ರಾಜನ ಗೌರವ, 
ಪ್ರಭಾವ ವೈಭವಗಳು ಮತ್ತೆ ಲಭಿಸಿದವು. ನನ್ನ 
ಮಂತ್ರಿಗಳೂ ಅಧಿಪತಿಗಳೂ ನನ್ನನ್ನು ಸ್ವೀಕರಿಸಿ 
ದರು. ನಾನು ಮತ್ತೆ ಅರಸನಾದೆನು. ನಾನು 
ಮೊದಲಿಗಿಂತಲೂ ಅಧಿಕ ಶಕ್ತಿಶಾಲಿಯಾದ ಮತ್ತು 
ಪ್ರಭಾವಶಾಲಿಯಾದ ಅರಸನಾದೆನು. 

37 ಅರಸ ನೆಬೂಕದ್ದೆಚ್ಚರನಾದ ನಾನು ಈಗ 
ಪರಲೋಕದ ರಾಜನನ್ನು ಘನಪಡಿಸುತ್ತೇನೆ, 
ಮಹಿಮೆ ಪಡಿಸುತ್ತೇನೆ. ಆತನು ಮಾಡುವದೆಲ್ಲ 
ಸರಿ. ಆತನು ಯಾವಾಗಲೂ ನ್ಯಾಯವಂತ 
ನಾಗಿದ್ದಾನೆ. ಆತನು ಗರ್ವಿಷ್ಠರನ್ನು ದೀನರನ್ನಾಗಿ 
ಮಾಹಬಲ್ಲನು. 


1114 


ಗೋಡೆಯ ಮೇಲೆ ಅದ್ಭುತ ಲೇಖನ 
5 ರಾಜನಾದ ಬೇಲ್ಕಚ್ಚರನು ತನ್ನ ಒಂದು ಸಾವಿರ ಜನ 
ಅಧಿಕಾರಿಗಳಿಗೆ ಒಂದು ಔತಣವನ್ನು ಕೊಟ್ಟನು. 

ರಾಜನು ಅವರ ಜೊತೆ ದ್ರಾಕ್ಟಾರಸವನ್ನು ಪಾನ ಮಾಡು 
ತ್ತಿದ್ದನು. `ಬೇಲ್ಯಚ್ಚರನು ದ್ರಾಕ್ಸಾರಸ ಪಾನ ಮಾಡು 
ವಾಗ, ತನ್ನ ತಂದೆಯಾದ ನೆಬೂಕದ್ದೆಚ್ಚರನು ಜೆರುಸ 
ಲೇಮಿನ ಆಲಯದಿಂದ ಎತ್ತಿಕೊಂಡು ಬಂದಿದ್ದ ಬೆಳ್ಳಿ 
ಬಂಗಾರಗಳ ಲೋಟಗಳನ್ನು ತೆಗೆದುಕೊಂಡು ಬರ 
ಬೇಕೆಂದು ತನ್ನ ಸೇವಕರಿಗೆ ಆಜ್ಞಾಪಿಸಿದನು. ತನ್ನ 
ಮುಖಂಡರು, ಪತ್ನಿಯರು ಮತ್ತು ಉಪಪತ್ನಿಯರು ಆ 
ಪಾತ್ರೆಗಳಲ್ಲಿ ದ್ರಾಕ್ಬಾರಸ ಪಾನ ಮಾಡಬೇಕೆಂದು ರಾಜ 
ನಾದ ಬೇಲ್ಯಚ್ಚರನ ಅಪೇಕ್ಷೆಯಾಗಿತ್ತು 3ಆದುದರಿಂದ 
ಅವರು ಜೆರುಸಲೇಮಿನ ಆಲಯದಿಂದ ತಂದಿದ್ದ ಆ 
ಪಾತ್ರೆಗಳನ್ನು ತಂದರು. ರಾಜನು, ಅವನ ಅಧಿಕಾರಿಗಳು, 
ಅವನ ಪತ್ನಿಯರು, ಅವನ ಉಪಪತ್ನಿಯರು ಅವುಗಳಲ್ಲಿ 
ದ್ರಾಕ್ಟಾರಸವನ್ನು ಕುಡಿದರು. “ಅವರು ಕುಡಿಯುವಾಗ 
ತಮ್ಮ ಬಂಗಾರ, ಬೆಳ್ಳಿ, ಕಂಚು,ಕಬ್ಬಿಣ, ಮರ ಮತ್ತು 
ಕಲ್ಲಿನ ದೇವರುಗಳನ್ನು ಸ್ತುತಿಸುತ್ತಿದ್ದರು. 

5ಆಗ ಫಕ್ಕನೆ ಮನುಷ್ಯನ ಕೈಯೊಂದು ಕಾಣಿಸಿಕೊಂಡು 
ಗೋಡೆಯ ಮೇಲೆ ಬರೆಯುವದಕ್ಕೆ ಪ್ರಾರಂಭಿಸಿತು. 
ಬೆರಳುಗಳು ಗೋಡೆಯ ಸುಣ್ಣದ ಮೇಲೆ ಅಕ್ಬರಗಳನ್ನು 
ಕೊರೆದವು. ಆ ಕೈಯು ದೀಪಸ್ತಂಭದ ಹತ್ತಿರ ಅರಮನೆಯ 
ಗೋಡೆಯ ಮೇಲೆ ಅರಸನ ಕಣ್ಣೆದುರಿನಲ್ಲಿಯೇ 
ಬರೆಯಿತು. 

6ರಾಜನಾದ ಬೇಲ್ಯಚ್ಚರನು ಬಹಳ ಹೆದರಿದನು. ಭಯ 
ದಿಂದ ಅವನ ಮುಖವು ಕಳೆಗುಂದಿತು; ಮತ್ತು ಅವನ 
ಮೊಣಕಾಲುಗಳು ನಡುಗಿ ಒಂದಕ್ಕೊಂದು ಬಡಿಯುತ್ತಿ 
ದ್ವವು. ಅವನ ಕಾಲುಗಳು ತುಂಬ ಬಲಹೀನವಾಗಿ ಅವನಿಗೆ 
ನಿಲ್ಲಲಾಗಲಿಲ್ಲ. "ಆಗ ರಾಜನು ಮಂತ್ರವಾದಿ, ಪಂಡಿತ, 
ಶಾಕುನಿಕರನ್ನು ತನ್ನಲ್ಲಿಗೆ ಕರೆಸಿದನು. ಅವನು ಆ 
ವಿದ್ವಾಂಸರಿಗೆ, ""ಈ ಬರವಣಿಗೆಯನ್ನು ಓದಿ ನನಗೆ ಅದರ 
ಅರ್ಥವನ್ನು ಹೇಳಬಲ್ಲ ಮನುಷ್ಯನಿಗೆ ನಾನು ಬಹುಮಾನ 
ವನ್ನು ಕೊಡುತ್ತೇನೆ. ಆ ಮನುಷ್ಯನಿಗೆ ನಾನು ಕಂದು 
ಬಣ್ಣದ ವಸ್ತ್ರಗಳನ್ನು ಕೊಡುತ್ತೇನೆ. ಅವನ ಕೊರಳಿಗೆ 
ಚಿನ್ನದ ಹಾರವನ್ನು ಹಾಕಿಸಿ ಅವನನ್ನು ರಾಜ್ಯದ ಮೂವರು 
ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನನ್ನಾಗಿ ನೇಮಿಸುವೆನು'' 
ಎಂದು ಹೇಳಿದನು. 

ಆಸ್ಥಾನದ ವಿದ್ವಾಂಸರೆಲ್ಲರೂ ಬಂದು ನೋಡಿದರು. 
ಆದರೆ ಆ ಬರಹವನ್ನು ಓದುವುದಕ್ಕಾಗಲೀ ಅದರ ಅರ್ಥ 
ವನ್ನು ತಿಳಿದುಕೊಳ್ಳುವುದಕ್ಕಾಗಲೀ ಅವರಿಗೆ ಆಗಲಿಲ್ಲ. 
೨ಆಗ ಅರಸನಾದ ಬೇಲ್ಯಚ್ಚರನ ಅಧಿಕಾರಿಗಳಿಗೆ ಏನೂ 
ತೋಚದಂತಾಯಿತು. ಅರಸನು ಮತ್ತಷ್ಟು ಅಂಜಿದನು 


1115 


ಮತ್ತು ಕಳವಳಪಟ್ಟನು. ಅವನ ಮುಖವು ಭಯದಿಂದ 
ಕಳೆಗುಂದಿತು. 

10ಆಗ ರಾಜನ ತಾಯಿಯು ಆ ಔತಣ ಶಾಲೆಗೆ 
ಬಂದಳು. ರಾಜನು ಮತ್ತು ಅವನ ಅಧಿಕಾರಿಗಳು ಆಡು 
ತ್ತಿದ್ದ ಮಾತುಗಳನ್ನು ಕೇಳಿ ಅವಳು, ""ರಾಜನೇ, ಚಿರಂ 
ಜೀವಿಯಾಗಿರು, ಭಯಪಡಬೇಡ. ಭಯದಿಂದ ನಿನ್ನ 
ಮುಖ ಅಷ್ಟೊಂದು ಬಿಳುಚಿಕೊಳ್ಳಲು ಬಿಡಬೇಡ. 
ಪವಿತ್ರ ದೇವರುಗಳ ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ 
ರಾಜ್ಯದಲ್ಲಿ ಇದ್ದಾನೆ. ದೇವರ ಜ್ಞಾನಕ್ಕೆ ಸಮಾನವಾದ 
ಜ್ಞಾನವೂ ಬುದ್ಧಿಯೂ ರಹಸ್ಯವನ್ನು ತಿಳಿದುಕೊಳ್ಳುವ 
ಶಕ್ತಿಯೂ ತನಗಿರುವುದಾಗಿ ಅವನು ನಿನ್ನ ತಂದೆಯ 
ಕಾಲದಲ್ಲಿಯೇ ತೋರಿಸಿಕೊಟ್ಟಿದ್ದಾನೆ. ನಿನ್ನ ತಂದೆ 
ಯಾದ ನೆಬೂಕದ್ದೆಚ್ಚರನು ಈ ಮನುಷ್ಯನನ್ನು ಎಲ್ಲ 
ವಿದ್ವಾಂಸರ ಅಧ್ಯಕ್ಷನನ್ನಾಗಿ ನೇಮಿಸಿದ್ದನು. ಎಲ್ಲ 
ಜೋಯಿಸರಿಗೆ, ಮಂತ್ರವಾದಿಗಳಿಗೆ, ಶಾಕುನಿಕರಿಗೆ 
ಮತ್ತು ಪಂಡಿತರಿಗೆ ಇವನು ಮುಖ್ಯಸ್ಥನಾಗಿದ್ದನು. 
ನಾನು ಹೇಳುತ್ತಿರುವ ಮನುಷ್ಯನ ಹೆಸರು ದಾನಿ 
ಯೇಲ್‌. ರಾಜನು ಅವನಿಗೆ ಬೇಲ್ತೆಶಚ್ಚರನೆಂದು ಹೆಸರಿ 
ಟ್ವಿದ್ದನು. ಬೇಲ್ತೆಶಚ್ಚರನು ಬಹಳ ಚಾಹಾಕ್ಟ ಮತ್ತು 
ಅನೇಕ ವಿಷಯಗಳನ್ನು ಬಲ್ಲವನು, ಅವನು ಕನಸುಗಳ 


ದಾನಿಯೇಲ 5:10-23 


ಕಂದುಬಣ್ಣದ ಬಟ್ಟೆಗಳನ್ನು ಕೊಡುತ್ತೇನೆ. ನಿನ್ನ ಕತ್ತಿಗೆ 
ಚಿನ್ನದ ಹಾರವನ್ನು ಹಾಕುತ್ತೇನೆ; ನಿನ್ನನ್ನು ನನ್ನ ರಾಜ್ಯದ 
ಮೂವರು ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನನ್ನಾಗಿ ನೇಮಿ 
ಸುತ್ತೇನೆ'' ಎಂದು ಹೇಳಿದನು. 

ಆಗ ದಾನಿಯೇಲನು ರಾಜನಿಗೆ, "ರಾಜನಾದ 
ಬೇಲ್ಯಚ್ಚರನೇ, ನಿನ್ನ ಕಾಣಿಕೆಗಳು ನಿನ್ನಲ್ಲಿಯೇ ಇರಲಿ 
ಅಥವಾ ಆ ಬಹುಮಾನಗಳನ್ನು ಬೇರೆ ಯಾರಿಗಾದರೂ 
ಕೊಡು. ಆದರೂ ಗೋಡೆಯ ಮೇಲಿನ ಬರಹವನ್ನು ಓದಿ 
ಅದರ ಅರ್ಥವನ್ನು ನಿನಗೆ ವಿವರಿಸುತ್ತೇನೆ ''ಎಂದು 
ಉತ್ತರಿಸಿದನು. 

18""ರಾಜನೇ, ಮಹೋನ್ನತನಾದ ದೇವರು ನಿನ್ನ ತಂದೆ 
ಯಾದ ನೆಬೂಕದ್ದೆಚ್ಚರನನ್ನು ಮಹಾ ದೊಡ್ಡ ರಾಜನ 
ನ್ನಾಗಿಯೂ, ಬಲಿಷ್ಠನಾದ ರಾಜನನ್ನಾಗಿಯೂ ಪ್ರಮುಖ 
ನಾದ ರಾಜನನ್ನಾಗಿಯೂ ಮಾಡಿದ್ದನು. ಔೌಹಲವಾರು 
ಜನಾಂಗದ ಮತ್ತು ಭಾಷೆಯ ಜನರು ಅವನಿಗೆ ತುಂಬ 
ಹೆದರುತ್ತಿದ್ದರು. ಏಕೆಂದರೆ ಮಹೋನ್ನತನಾದ ದೇವರು 
ಅವನನ್ನು ಬಹುದೊಡ್ಡ ರಾಜನನ್ನಾಗಿ ಮಾಡಿದ್ದನು. 
ನೆಬೂಕದ್ದೆಚ್ಚರನು ಯಾರನ್ನಾದರೂ ಕೊಲ್ಲಬೇಕೆಂದು 
ಇಚ್ಛಿಸಿದರೆ ಅವನನ್ನು ಕೊಲ್ಲಿಸಿಬಿಡುತ್ತಿದ್ದನು; ತನಗೆ 
ಬೇಕಾದವರನ್ನು ಉಳಿಸುತ್ತಿದ್ದನು; ತನ್ನ ಮನಸ್ಸಿಗೆ ಬಂದ 





ಅರ್ಥವನ್ನು ಹೇಳಬಲ್ಲನು, ರಹಸ್ಯಗಳನ್ನು ವಿವರಿಸ 
ಬಲ್ಲನು; ಕಠಿಣವಾದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ 
ಬಲ್ಲನು. ದಾನಿಯೇಲನನ್ನು ಕರೆಯಿಸು. ಅವನು 
ಗೋಡೆಯ ಮೇಲಿನ ಬರಹದ ಅರ್ಥವನ್ನು ನಿನಗೆ 
ಹೇಳುತ್ತಾನೆ '' ಎಂದು ಹೇಳಿದಳು. 
'ದಾನಿಯೇಲನನ್ನು ಅರಸನಲ್ಲಿಗೆ ಕರೆದು ತರ 
ಲಾಯಿತು. ಆಗ ರಾಜನು, "ರಾಜನಾಗಿದ್ದ ನನ್ನ 
ತಂದೆಯು ಯೆಹೂದದಿಂದ ಸೆರೆಹಿಡಿದು ತಂದವರಲ್ಲಿ 
ಒಬ್ಬನಾದ ದಾನಿಯೇಲನು ನೀನೋ? "ದೇವರುಗಳ 
ಆತ್ಮವು ನಿನ್ನಲ್ಲಿದೆ ಎಂದು ನಾನು ಕೇಳಿದ್ದೇನೆ. ನೀನು 


ವರನ್ನು ಏರಿಸುತ್ತಿದ್ದನು; ತನ್ನ ಮನಸ್ಸಿಗೆ ಬಂದವರನ್ನು 
ಇಳಿಸುತ್ತಿದ್ದನು. 

2°" ಆದರೆ ನೆಬೂಕದ್ದೆಚ್ಚರನು ಬಹಳ ಅಹಂಕಾರಿ 
ಯಾಗಿದ್ದನು ಮತ್ತು ಹಟಮಾರಿಯಾಗಿದ್ದನು. ಆದುದ 
ರಿಂದ ಅವನ ಅಧಿಕಾರವನ್ನು ಕಸಿದುಕೊಳ್ಳಲಾಯಿತು. 
ರಾಜಸಿಂಹಾಸನದಿಂದ ಇಳಿಸಿ ಅವನ ಎಲ್ಲ ಘನತೆ 
ಗೌರವಗಳನ್ನು ಕಿತ್ತುಕೊಳ್ಳಲಾಯಿತು. 21 ಅನಂತರ 
ನೆಬೂಕದ್ದೆಚ್ಚರನನ್ನು ಜನರ ಮಧ್ಯದಿಂದ ಓಡಿಸ 
ಲಾಯಿತು. ಅವನ ಬುದ್ಧಿಯು ಮೃಗ ಬುದ್ಧಿಯಂತಾ 
ಯಿತು. ಅವನು ಕಾಡು ಕತ್ತೆಗಳ ಜೊತೆ ವಾಸಿಸಿದನು; 





ರಹಸ್ಯವನ್ನು ತಿಳಿದುಕೊಳ್ಳಬಲ್ಲವನು, ಬಹಳ ಚಾಣಾ 
ಕ್ಚನು ಮತ್ತು ಬುದ್ಧಿವಂತನೆಂದು ನಾನು ಕೇಳಿದ್ದೇನೆ. 
"ಗೋಡೆಯ ಮೇಲಿನ ಈ ಬರಹವನ್ನು ಓದಲು ಮಂತ್ರ, 
ವಾದಿಗಳನ್ನು, ವಿದ್ವಾಂಸರನ್ನು ಕರೆಸಲಾಯಿತು. ಅವರು 
ಆ ಬರಹದ ಅರ್ಥವನ್ನು ನನಗೆ ವಿವರಿಸಬೇಕೆಂದು ನನ್ನ 
ಉದ್ದೇಶವಾಗಿತ್ತು. ಆದರೆ ಗೋಡೆಯ ಮೇಲಿನ ಈ 
ಬರಹದ ಅರ್ಥವನ್ನು ಅವರು ನನಗೆ ಹೇಳಲು ಸಾಧ್ಯ 
ವಾಗಲಿಲ್ಲ. ನಾನು ನಿನ್ನ ಬಗ್ಗೆ ಕೇಳಿದ್ದೇನೆ. ನೀನು 
ಗೂಡಾರ್ಥವನ್ನು ತಿಳಿದುಕೊಳ್ಳಬಲ್ಲೆ ಮತ್ತು ಕಠಿಣವಾದ 
ಸಮಸ್ಯೆಗಳಿಗೆ ಪರಿಹಾರ ಹೇಳಬಲ್ಲೆ ಎಂದು ನಾನು 
ಕೇಳಿದ್ದೇನೆ. ನೀನು ಗೋಡೆಯ ಮೇಲಿನ ಈ ಬರಹವನ್ನು 
ಓದಿ ಅದರ ಅರ್ಥವನ್ನು ನನಗೆ ವಿವರಿಸಿದರೆ, ನಾನು ನಿನಗೆ 


ಹಸುಗಳಂತೆ ಹುಲ್ಲುತಿಂದನು; ಮಂಜಿನಲ್ಲಿ ನೆನೆದನು. 
ಅವನಿಗೆ ಸರಿಯಾದ ಬುದ್ಧಿ ಬರುವತನಕ ಅವನು ಆ ಸ್ಥಿತಿ 
ಯಲ್ಲಿದ್ದನು. ಆಗ ಅವನು ಮಹೋನ್ನತನಾದ ದೇವರೇ 
ಮಾನವರ ಸಾಮ್ರಾಜ್ಯವನ್ನು ಆಳುತ್ತಾನೆ ಮತ್ತು ಆ 
ಸಾಮ್ರಾಜ್ಯಕ್ಕೆ ತನಗೆ ಬೇಕಾದವರನ್ನು ಅರಸರನ್ನಾಗಿ 
ನೇಮಿಸುತ್ತಾನೆ ಎಂಬುದನ್ನು ತಿಳಿದುಕೊಂಡನು. 

>" ಬೇಲ್ಕಚ್ಚರನೇ, ಇವುಗಳಿಲ್ಲ ನಿನಗೆ ತಿಳಿದೇ ಇವೆ. 
ನೀನು ನೆಬೂಕದ್ದೆಚ್ಚರನ ಮಗ. ಆದರೂ ನೀನು ನಮ್ರತೆ 
ಯಿಂದ ವರ್ತಿಸಲಿಲ್ಲ. ಇಲ್ಲ, ನೀನು ನಮ್ರನಾಗಿರಲಿಲ್ಲ, 
ಅದಕ್ಕೆ ಪ್ರತಿಯಾಗಿ ನೀನು ಪರಲೋಕದೊಡೆಯನಿಗೆ 
ವಿರುದ್ಧವಾಗಿ ನಡೆದುಕೊಂಡೆ. ಯೆಹೋವನ ಆಲಯ 
ದಿಂದ ಕುಡಿಯುವ ಪಾತ್ರೆಗಳನ್ನು ತರಬೇಕೆಂದು 





ದಾನಿಯೇಲ 5:24-6:8 


ಆಜ್ಞಾಪಿಸಿದೆ. ನೀನು ಮತ್ತು ನಿನ್ನ ಅಧಿಕಾರಿಗಳು, ನಿನ್ನ 
ಪತ್ನಿಯರು ಮತ್ತು ನಿನ್ನ ಉಪಪತ್ನಿಯರು ಆ ಪಾತ್ರೆಗಳಲ್ಲಿ 
ದ್ರಾಕ್ಟಾರಸವನ್ನು ಕುಡಿದಿರಿ. ನೀನು ಬೆಳ್ಳಿ, ಬಂಗಾರ, 
ಕಂಚು, ಕಬ್ಬಿಣ, ಮರ ಮತ್ತು ಕಲ್ಲಿನ ದೇವರುಗಳನ್ನು 
ಸ್ತುತಿಸಿದೆ. ಅವುಗಳಿಗೆ ನೋಡುವ, ಕೇಳಿಸಿಕೊಳ್ಳುವ 
ಅಥವಾ ಸ್ತೋತ್ರವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವಿಲ್ಲ. 
ಆದರೆ ನಿನ್ನ ಜೀವದ ಮೇಲೆಯೂ ನಿನ್ನ ಆಗುಹೋಗುಗಳ 
ಮೇಲೆಯೂ ಅಧಿಕಾರವುಳ್ಳ ದೇವರನ್ನು ನೀನು 
ಸ್ತುತಿಸಲಿಲ್ಲ. ಆದ್ದರಿಂದ ದೇವರು ಗೋಡೆಯ ಮೇಲೆ 
ಬರೆಯಲು ಆ ಕೈಯನ್ನು ಕಳುಹಿಸಿಕೊಟ್ಟನು. 2 
ಗೋಡೆಯ ಮೇಲೆ ಬರೆದ ಶಬ್ದಗಳು ಹೀಗಿವೆ: 


ಮೆನೇ, ಮೆನೇ, ತೆಕೇಲ್‌ ಉಪರ್ಸಿನ್‌. 


35°" ಶಬ್ದಗಳ ಅರ್ಥಹೀಗಿದೆ: ಮೆನೇ ಎಂದರೆ 
ದೇವರು ನಿನ್ನ ಆಳ್ವಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆ 
ಗಾಣಿಸಿದ್ದಾನೆ. 

27 ತಿಕೇಲ್‌ ಎಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು 
ಕಡಿಮೆಯಾಗಿ ಕಂಡುಬಂದಿರುವೆ. 

28 ಉಪರ್ಸಿನ್‌ ಎಂದರೆ ನಿನ್ನ ರಾಜ್ಯವನ್ನು ನಿನ್ನಿಂದ 
ತೆಗೆದುಕೊಂಡು ವಿಭಜಿಸಲಾಗಿದೆ. ಅದನ್ನು 
ಮೇದ್ಯಯರಿಗೂ ಪಾರಸಿಯರಿಗೂ ಕೊಡಲಾಗು 
ವುದು'' ಎಂದು ವಿವರಿಸಿದನು. 


ಔೌದಾನಿಯೇಲನಿಗೆ ಬೇಲ್ಕಚ್ಚರನ ಆಜ್ಞೆಯಂತೆ ಕಂದು 
ಬಣ್ಣದ ವಸ್ತ್ರಗಳನ್ನು ಕೊಡಲಾಯಿತು. ಚಿನ್ನದ ಸರವನ್ನು 
ಅವನ ಕೊರಳಿಗೆ ಹಾಕಲಾಯಿತು; ಅವನು ರಾಜ್ಯದ 
ಮೂವರು ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನಾದನು. 
ಅದೇ ರಾತ್ರಿ ಕಸ್ಸೀಯರ ರಾಜನಾದ ಬೇಲ್ಕಚ್ಚರನ 
ಕೊಲೆಯಾಯಿತು. *'ಮೇದ್ಯಯನಾದ ದಾರ್ಯಾವೆ 
ಷನು ಹೊಸ ಅರಸನಾದನು. ಅವನು ಸುಮಾರು ಅರವ 
ತ್ನೆರಡು ವರ್ಷದವನಾಗಿದ್ದನು. 


ದಾನಿಯೇಲನು ಮತ್ತು ಸಿಂಹಗಳು 
ದಾರ್ಯಾವೆಷನು ತನ್ನ ರಾಜ್ಯಭಾರವನ್ನು ನಿರ್ವಹಿ 
ಸುವದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 





1116 


ಮೂವರನ್ನು ನೇಮಿಸಿದ್ದನು. 3ದಾನಿಯೇಲನು ಬೇರೆ 
ಮುಖ್ಯಾಧಿಕಾರಿಗಳಿಗಿಂತ ಸಮರ್ಥನೆಂದು ತೋರಿಸಿ 
ಕೊಟ್ಟನು. ದಾನಿಯೇಲನು ತನ್ನ ಒಳ್ಳೆಯ ಗುಣ ಮತ್ತು 
ಮಹಾ ಸಾಮರ್ಥ್ಯಗಳ ಮೂಲಕ ಈ ಒಳ್ಳೆಯ ಹೆಸರನ್ನು 
ಪಡೆದನು. ದಾನಿಯೇಲನಿಂದ ಅರಸನು ತುಂಬ ಪ್ರಭಾವಿ 
ತನಾಗಿ ಅವನನ್ನು ಇಡೀ ರಾಜ್ಯದ ಅಧಿಕಾರಿಯನ್ನಾಗಿ 
ನೇಮಿಸಲು ಯೋಜನೆ ಮಾಡಿದನು. “ಆದರೆ ಬೇರೆ 
ಮುಖ್ಯಾಧಿಕಾರಿಗಳು ಮತ್ತು ದೇಶಾಧಿಪತಿಗಳು ಈ 
ಸಮಾಚಾರವನ್ನು ತಿಳಿದು ಹೊಟ್ಟಿಕಿಚ್ಚುಪಟ್ಟರು. ಅವರು 
ದಾನಿಯೇಲನ ಮೇಲೆ ದೋಷಾರೋಪಣೆ ಮಾಡಲು 
ಕಾರಣಗಳನ್ನು ಹುಡುಕಲಾರಂಭಿಸಿದರು. ದಾನಿಯೇ 
ಲನು ಮಾಡುವ ರಾಜ್ಯದ ಎಲ್ಲ ಕೆಲಸಗಳ ಮೇಲೆ ಅವರು 
ಕಣ್ಣಿಟ್ಟರು. ಆದರೆ ದಾನಿಯೇಲನಲ್ಲಿ ಯಾವ ತಪ್ಪೂ 
ಅವರಿಗೆ ಸಿಕ್ಕಲಿಲ್ಲ. ಆದುದರಿಂದ ಅವರು ಅವನ ಮೇಲೆ 
ಯಾವ ದೋಷಾರೋಪಣೆಯನ್ನೂ ಮಾಡಲಾಗಲಿಲ್ಲ. 
ದಾನಿಯೇಲನು ಪ್ರಾಮಾಣಿಕನೂ ವಿಶ್ವಾಸಪಾತ್ರನೂ 
ಆಗಿದ್ದನು. ಅವನು ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಿ 
ದ್ದನು; ಅರಸನಿಗೆ ಯಾವ ರೀತಿಯಲ್ಲೂ ವಂಚನೆ 
ಮಾಡುತ್ತಿರಲಿಲ್ಲ. 

5ಕೊನೆಗೆ ಅವರು, ""ದಾನಿಯೇಲನ ಮೇಲೆ ದೋಷಾ 
ರೋಪಣೆ ಮಾಡುವದಕ್ಕೆ ನಮಗೆ ಕಾರಣ ಸಿಕ್ಕುವುದೇ 
ಇಲ್ಲ. ಅವನ ದೇವರ ಧರ್ಮಕ್ಕೆ ಸಂಬಂಧಪಟ್ಟ ವಿಷಯ 
ಗಳಲ್ಲಿಯೇ ಏನಾದರೂ ತಪ್ಪು ಹುಡುಕಬೇಕು '' ಎಂದು 
ಮಾತನಾಡಿಕೊಂಡರು. 

6ಆ ಇಬ್ಬರು ಮುಖ್ಯಾಧಿಕಾರಿಗಳು ಮತ್ತು ದೇಶಾಧಿ 
ಪತಿಗಳು ಒಟ್ಟಿಗೆ ಸೇರಿ ಅರಸನ ಬಳಿಗೆ ಹೋದರು. 
ಅವರು, ""ಅರಸನಾದ ದಾರ್ಯಾವೆಷನೇ, ಚಿರಂಜೀವಿ 
ಯಾಗಿರು. 'ರಾಜ್ಯದ ಸಕಲ ಮುಖ್ಯಾಧಿಕಾರಿಗಳು, 
ನಾಯಕರು, ದೇಶಾಧಿಪತಿಗಳು, ಮಂತ್ರಿಗಳು ಮತ್ತು 
ಸಂಸ್ಥಾನಾಧ್ಯಕ್ಟರು ಸೇರಿ ಒಂದು ಆಲೋಚನೆಯನ್ನು 
ಮಾಡಿದ್ದಾರೆ. ಈ ಸಂಬಂಧವಾಗಿ ಅರಸನು ಒಂದು 
ನಿಬಂಧನೆಯನ್ನು ಮಾಡಿ ರಾಜಾಜ್ಞೆಯನ್ನು ಹೊರಡಿಸ 
ಬೇಕೆಂದು ನಮ್ಮೆಲ್ಲರ ಅನಿಸಿಕೆ. ಎಲ್ಲರೂ ಆ ರಾಜಾಜ್ಞೆ 
ಯನ್ನು ಪಾಲಿಸಬೇಕು. ಆ ನಿಬಂಧನೆ ಹೀಗಿದೆ: ಬರಲಿ 
ರುವ ಮೂವತ್ತು ದಿನ ಯಾರೂ ಅರಸನಾದ ನಿನ್ನನ್ನು 
ಬಿಟ್ಟು ಬೇರೆ ಯಾವ ದೇವರನ್ನಾಗಲೀ ಮನುಷ್ಯನ 





ನೂರಿಪ್ಪತ್ತು ಜನ ದೇಶಾಧಿಪತಿಗಳನ್ನು ನೇಮಿಸಿದನು. ಆ 
ನೂರಿಪ್ಪತ್ತು ಜನರ ಮೇಲೆ ಮೂರು ಜನ ಮುಖ್ಯಾಧಿ 
ಕಾರಿಗಳನ್ನು ನೇಮಿಸಿದನು. ದಾನಿಯೇಲನು ಈ ಮೂರು 
ಜನ ಮುಖ್ಯಾಧಿಕಾರಿಗಳಲ್ಲೊಬ್ಬನಾಗಿದ್ದನು. ಯಾರೂ 
ಬ್ಬರೂ ತನಗೆ ಮೋಸ ಮಾಡದಂತೆ ಮತ್ತು ತನ್ನ ರಾಜ್ಯಕ್ಕೆ 
ನಷ್ಟವಾಗದಂತೆ ನೋಡಿಕೊಳ್ಳಲು ರಾಜನು ಈ 


ನ್ನಾಗಲೀ ಪ್ರಾರ್ಥಿಸಕೂಡದು. ಯಾರಾದರೂ ಹಾಗೆ 
ಮಾಡಿದರೆ ಅವರನ್ನು ಸಿಂಹಗಳ ಗುಹೆಯಲ್ಲಿ ಎಸೆಯ 
ಲಾಗುವುದು. *ಅರಸನೇ, ಈ ನಿಬಂಧನೆಯನ್ನು ಬರೆದ 
ಕಾಗದಕ್ಕೆ ನಿನ್ನ ಹಸ್ತಾಕ್ಷರ ಹಾಕಿ ಅದನ್ನು ಶಾಸನವನ್ನಾಗಿ 
ಮಾಡು. ಹೀಗೆ ಮಾಡಿದರೆ ಶಾಸನವನ್ನು ಬದಲಾಯಿಸ 
ಲಾಗುವುದಿಲ್ಲ. ಏಕೆಂದರೆ ಮೇದ್ಯಯರ ಮತ್ತು 





1117 


ಪಾರಸಿಯರ ಶಾಸನಗಳು ಎಂದಿಗೂ ರದ್ದಾಗುವದಿಲ್ಲ 
ಮತ್ತು ಅವುಗಳನ್ನು ಬದಲಾಯಿಸಲಾಗುವುದಿಲ್ಲ.'' 
*ರಾಜನಾದ ದಾರ್ಯಾವೆಷನು ಆ ನಿಬಂಧನೆಯನ್ನು 
ಶಾಸನವನ್ನಾಗಿ ಮಾಡಿ ರುಜು ಹಾಕಿದನು. 

ದಾನಿಯೇಲನು ಯಾವಾಗಲೂ ಪ್ರತಿದಿನ ಮೂರು 
ಸಲ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. 
ದಾನಿಯೇಲನು ಮೊಣಕಾಲೂರಿ ದೇವರಲ್ಲಿ ಪ್ರಾರ್ಥಿಸು 
ತ್ತಿದ್ದನು ಮತ್ತು ದೇವರನ್ನು ಸ್ತುತಿಸುತ್ತಿದ್ದನು. ಈ ಹೊಸ 
ಶಾಸನದ ಬಗ್ಗೆ ಕೇಳಿದ ಮೇಲೆ ದಾನಿಯೇಲನು ತನ್ನ 
ಮನೆಯ ಮಹಡಿಯ ಮೇಲಿದ್ದ ತನ್ನ ಕೋಣೆಗೆ ಹೋಗಿ 
ಜೆರುಸಲೇಮಿನ ಕಡೆಗೆ ತೆರೆದ ಕಿಟಕಿಯ ಬಳಿ ಮೊಣ 
ಕಾಲೂರಿ ಎಂದಿನಂತೆ ಪ್ರಾರ್ಥನೆಮಾಡಿದನು. 

!!ಆಗ ಆ ಜನರು ಗುಂಪಾಗಿ ಹೋಗಿ ದಾನಿಯೇಲ 
ನನ್ನು ನೋಡಿದರು. ದಾನಿಯೇಲನು ದೇವರಲ್ಲಿ 
ಪ್ರಾರ್ಥಿಸಿ ಸಹಾಯ ಕೋರುತ್ತಿರುವದನ್ನು ಅವರು 
ನೋಡಿದರು. ಅವರು ಅರಸನ ಬಳಿಗೆ ಹೋಗಿ ತಮ್ಮ 
ಶಾಸನದ ಬಗ್ಗೆ ಅರಸನೊಂದಿಗೆ ಮಾತನಾಡಿದರು. 
ಅವರು, ""ರಾಜನಾದ ದಾರ್ಯಾವೆಷನೇ. ಮುಂಬರುವ 
ಮೂವತ್ತು ದಿನಗಳಲ್ಲಿ ಯಾರಾದರೂ ನಿನ್ನ ಹೊರತು 
ಯಾವ ದೇವರಿಗಾಗಲೀ ಮನುಷ್ಯನಿಗಾಗಲೀ ಪ್ರಾರ್ಥನೆ 
ಸಲ್ಲಿಸಿದರೆ ಅವರನ್ನು ಸಿಂಹದ ಗುಹೆಯಲ್ಲಿ ಎಸೆಯಲಾಗು 
ವುದೆಂಬ ಶಾಸನಕ್ಕೆ ನೀನು ರುಜು ಹಾಕಿರುವಿಯಲ್ಲವೆ?'' 
ಎಂದು ಕೇಳಿದರು. 

ರಾಜನು, ""ಹೌದು, ನಾನು ಆ ಶಾಸನಕ್ಕೆ ರುಜು 
ಹಾಕಿದ್ದೇನೆ. ಮೇದ್ಯಯರ ಮತ್ತು ಪಾರಸಿಯರ ಶಾಸನ 
ಗಳು ರದ್ದಾಗುವದಿಲ್ಲ ಮತ್ತು ಬದಲಾವಣೆ ಹೊಂದುವ 
ದಿಲ್ಲ'' ಎಂದು ಉತ್ತರ ಕೊಟ್ಟನು. 

'3ಆಗ ಅವರು ರಾಜನಿಗೆ,""ದಾನಿಯೇಲನೆಂಬ ಆ 
ಮನುಷ್ಯ ನಿನ್ನ ಕಡೆಗೆ ಎಳ್ಳಷ್ಟೂ ಗಮನಕೊಡುತ್ತಿಲ್ಲ. 
ಅವನು ಯೆಹೂದದ ಸೆರೆಯಾಳುಗಳಲ್ಲೊಬ್ಬನು. ನೀನು 
ರುಜುಹಾಕಿದ ಶಾಸನಕ್ಕೆ ಅವನು ಸ್ವಲ್ಪವಾದರೂ ಬೆಲೆ 
ಕೊಡುತ್ತಿಲ್ಲ. ದಾನಿಯೇಲನು ಈಗಲೂ ದಿನಕ್ಕೆ ಮೂರು 
ಸಲ ತನ್ನ ದೇವರಲ್ಲಿ ಪ್ರಾರ್ಥಿಸುತ್ತಾನೆ'' ಎಂದು ಹೇಳಿ 
ದರು. "ಇದನ್ನು ಕೇಳಿ ಅರಸನಿಗೆ ದುಃಖವೂ ವ್ಯಸನವೂ 
ಆಯಿತು. ದಾನಿಯೇಲನನ್ನು ರಕ್ಷಿಸಲು ಉಪಾಯ 
ವೊಂದನ್ನು ಕಂಡುಹಿಡಿಯಲು ಸಾಯಂಕಾಲದವರೆಗೆ 
ಯೋಚಿಸಿದನು. '`ಆಗ ಅವರು ಗುಂಪಾಗಿ ಅರಸನ ಬಳಿಗೆ 
ಹೋಗಿ, ""ಅರಸನೇ, ನೆನಪಿಡು, ಮೇದ್ಯಯರ ಮತ್ತು 
ಪಾರಸಿಯರ ಶಾಸನದ ಪ್ರಕಾರ ಅರಸನ ಹಸಾಕ್ಟರ 
ದೊಂದಿಗೆ ಹೊರಡಿಸಿದ ರಾಜಾಜ್ಞೆಯನ್ನು ಎಂದಿಗೂ 
ರದ್ದುಗೊಳಿಸಲಾಗುವುದಿಲ್ಲ; ಅದರಲ್ಲಿ ಬದಲಾವಣೆ 
ಮಾಡಲಾಗುವುದಿಲ್ಲ'' ಎಂದರು. 








ದಾನಿಯೇಲ 6:9-24 


6ಗಾಜನಾದ ದಾರ್ಯಾವೆಷನು ಆಜ್ಞೆಯನ್ನು 
ಕೊಟ್ಟನು. ಅವರು ದಾನಿಯೇಲನನ್ನು ಸಿಂಹಗಳ ಗುಹೆ 
ಯಲ್ಲಿ ಎಸೆದರು. ಅರಸನು ದಾನಿಯೇಲನಿಗೆ, ""ನೀನು 
ಸೇವೆ ಮಾಡುತ್ತಲೇ ಇರುವ ದೇವರು ನಿನ್ನನ್ನು ರಕ್ಕಿಸುವ 
ನೆಂದು ನನಗೆ ಗೊತ್ತಿದೆ '' ಎಂದನು. ''ಒಂದು ದೊಡ್ಡ 
ಕಲ್ಲು ಬಂಡೆಯನ್ನು ತಂದು ಆ ಸಿಂಹದ ಗುಹೆಯ ಬಾಯಿ 
ಯನ್ನು ಮುಚ್ಚಿದರು. ಅರಸನು ತನ್ನ ಮುದ್ರೆಯುಂಗುರ 
ದಿಂದ ಆ ಬಂಡೆಗೆ ಮುದ್ರೆಹಾಕಿದನು. ಅರಸನ ಅಧಿಕಾರಿ 
ಗಳ ಮುದ್ರೆಯುಂಗುರಗಳಿಂದಲೂ ಸಹ ಆ ಕಲ್ಲು 
ಬಂಡೆಗೆ ಮುದ್ರೆಹಾಕಲಾಯಿತು. ಇದರಿಂದಾಗಿ ಯಾರೂ 
ಆ ಕಲ್ಲುಬಂಡೆಯನ್ನು ಸರಿಸಿ ದಾನಿಯೇಲನನ್ನು ಆ 
ಸಿಂಹದ ಗುಹೆಯಿಂದ ಹೊರಗೆ ತೆಗೆಯದಂತಾಯಿತು. 
15ರಾಜನಾದ ದಾರ್ಯಾವೆಷನು ಅರಮನೆಗೆ ಹಿಂತಿರುಗಿ 
ದನು. ಆ ರಾತ್ರಿ ಅರಸನು ಊಟಮಾಡಲಿಲ್ಲ. ಮನೋ 
ರಂಜನೆಗಾಗಿ ಯಾರನ್ನೂ ತನ್ನ ಹತ್ತಿರ ಬರಗೊಡಿಸಲಿಲ್ಲ. 
ಇಡೀ ರಾತ್ರಿ, ಅವನಿಗೆ ನಿದ್ರೆಯೇ ಬರಲಿಲ್ಲ. 

ಮರುದಿನ ಬೆಳಿಗ್ಗೆ ಸೂರ್ಯೋದಯದ ಹೊತ್ತಿಗೆ 
ರಾಜನಾದ ದಾರ್ಯಾವಿಷನು ಎದ್ದನು. ಅವನು ಸಿಂಹಗಳ 
ಗುಹೆಗೆ ಬೇಗಬೇಗನೆ ಹೋದನು. 

ರಾಜನಿಗೆ ಬಹಳ ಚಿಂತೆಯಾಗಿತ್ತು. ರಾಜನು 
ಸಿಂಹಗಳ ಗುಹೆಗೆ ಹೋಗಿ, ""ದಾನಿಯೇಲನೇ, ಜೀವ 
ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಸೇವೆ 
ಮಾಡುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉಳಿಸಲು 
ಶಕ್ತನಾದನೇ?'' ಎಂದು ಕೂಗಿ ಕೇಳಿದನು. 

2!ದಾನಿಯೇಲನು, "'ಅರಸನೇ, ಚಿರಂಜೀವಿ 
ಯಾಗಿರು. ನನ್ನ ದೇವರು ನನ್ನನ್ನು ರಕ್ಷಿಸುವುದಕ್ಕಾಗಿ 
ತನ್ನ ದೂತನನ್ನು ಕಳುಹಿಸಿದನು. ಆ ದೇವದೂತನು 
ಸಿಂಹಗಳ ಬಾಯಿಯನ್ನು ಮುಚ್ಚಿದನು. ಸಿಂಹಗಳು 
ನನ್ನನ್ನು ಗಾಯಗೊಳಿಸಲಿಲ್ಲ. ಏಕೆಂದರೆ ನಾನು ತಪ್ಪಿತಸ್ಥ 
ನಲ್ಲವೆಂದು ನನ್ನ ದೇವರಿಗೆ ಗೊತ್ತುಂಟು. ರಾಜನೇ, 
ನಾನೆಂದೂ ನಿನಗೆ ತಪ್ಪು ಮಾಡಲಿಲ್ಲ ''ಎಂದು 
ಉತ್ತರಿಸಿದನು. 

23 ಅರಸನಾದ ದಾರ್ಯಾವೆಷನಿಗೆ ಬಹಳ ಸಂತೋಷ 
ವಾಯಿತು. ದಾನಿಯೇಲನನ್ನು ಸಿಂಹಗಳ ಗುಹೆಯಿಂದ 
ಮೇಲಕ್ಕೆ ಎತ್ತಿಸಬೇಕೆಂದು ತನ್ನ ಸೇವಕರಿಗೆ ಆಜ್ಞಾಪಿಸಿ 
ದನು. ದಾನಿಯೇಲನನ್ನು ಸಿಂಹಗಳ ಗುಹೆಯಿಂದ ಹೊರ 
ತೆಗೆದು ನೋಡಲಾಗಿ ಸಿಂಹಗಳಿಂದ ಅವನಿಗೆ ಯಾವ 
ಗಾಯಗಳೂ ಆಗಿರಲಿಲ್ಲ. ದಾನಿಯೇಲನು ತನ್ನ ದೇವ 
ರಲ್ಲಿ ನಂಬಿಕೆಯಿಟ್ಟಿದ್ದರಿಂದ ಅವನಿಗೆ ಸಿಂಹಗಳಿಂದ 
ಯಾವ ನೋವೂ ಆಗಿರಲಿಲ್ಲ. 

24ಆಗ ರಾಜನು ದಾನಿಯೇಲನ ಮೇಲೆ ದೋಷಾ 
ರೋಪಣೆಯನ್ನು ಮಾಡಿದ ಜನರನ್ನು ಸಿಂಹಗಳ ಗುಹೆಗೆ 








ದಾನಿಯೇಲ 6:25-7:9 


ಕರೆತರಬೇಕೆಂದು ಆಜ್ಞಾಪಿಸಿದನು. ಆ ಜನರನ್ನೂ ಅವರ 
ಹೆಂಡತಿ ಮಕ್ಕಳನ್ನೂ ಸಹಿತವಾಗಿ ಸಿಂಹಗಳ ಗುಹೆಯಲ್ಲಿ 
ಎಸೆಯಲಾಯಿತು. ಅವರು ಗುಹೆಯ ನೆಲಕ್ಕೆ ಮುಟ್ಟುವ 
ಮೊದಲೇ ಸಿಂಹಗಳು ಅವರನ್ನು ಎಳೆದುಕೊಂಡವು. 
ಸಿಂಹಗಳು ಅವರ ದೇಹಗಳನ್ನು ತಿಂದು ಎಲುಬುಗಳನ್ನು 
ಅಗಿದುಹಾಕಿದವು. 

3 ಆಗ ಅರಸನಾದ ದಾರ್ಯಾವೆಷನು ಲೋಕದಲ್ಲೆಲ್ಲಾ 
ವಾಸಿಸುವ ಸಕಲ ಜನಾಂಗ ಕುಲಭಾಷೆಗಳವರಿಗೆ ಈ 
ಪತ್ರವನ್ನು ಬರೆದನು: 


ಶುಭಾಶಯಗಳು. 

ನಾನೊಂದು ಹೊಸ ಶಾಸನವನ್ನು ಮಾಡುತ್ತಿ 
ದ್ದೇನೆ. ಈ ಶಾಸನವು ನನ್ನ ರಾಜ್ಯದ ಎಲ್ಲ ಭಾಗಗಳ 
ಜನರಿಗೆ ಅನ್ವಯಿಸುವುದು. ನೀವೆಲ್ಲರೂ ದಾನಿ 
ಯೇಲನ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರ 
ಬೇಕು. 





ದಾನಿಯೇಲನ ದೇವರೇ ಜೀವಸ್ವರೂಪ 
ನಾದ ದೇವರು. ಆತನು ನಿರಂತರವೂ ಇರು 
ವಾತನಾಗಿದ್ದಾನೆ. ಆತನ ಸಾಮ್ರಾಜ್ಯವು 
ಎಂದಿಗೂ ಹಾಳಾಗುವದಿಲ್ಲ. ಆತನ ಅಧಿ 
ಪತ್ಯವು ಎಂದಿಗೂ ಮುಗಿಯುವದಿಲ್ಲ. 
ದೇವರು ಜನರಿಗೆ ಸಹಾಯ ಮಾಡುತ್ತಾನೆ 
ಮತ್ತು ರಕ್ಷಿಸುತ್ತಾನೆ. ದೇವರು ಭೂಮ್ಯಾ 
ಕಾಶಗಳಲ್ಲಿ ಅದ್ಭುತಕಾರ್ಯಗಳನ್ನು ಮಾಡು 
ತ್ತಾನೆ. ದೇವರು ದಾನಿಯೇಲನನ್ನು ಸಿಂಹಗ 
ಳಿಂದ ರಕ್ಚಿಸಿದನು.'' 


2 


2 


ದಾನಿಯೇಲನು  ದಾರ್ಯಾವೆಷನ ಆಳ್ವಿಕೆ 
ಯಲ್ಲಿಯೂ ಪಾರಸಿಯನಾದ ಕೋರೆಷನ ಆಳ್ವಿಕೆ 
ಯಲ್ಲಿಯೂ ಘನತೆಯನ್ನು ಪಡೆದನು. 


ನಾಲ್ಕು ಮೃಗಗಳ ವಿಷಯವಾಗಿ 
ದಾನಿಯೇಲನ ಕನಸು 
ಬಾಬಿಲೋನಿನ ಅರಸನಾದ ಬೇಲ್ಕಚ್ಚರನ ಆಳ್ವಿಕೆಯ 
ಮೊದಲನೆಯ ವರ್ಷದಲ್ಲಿ ದಾನಿಯೇಲನಿಗೆ ಒಂದು 
ದರ್ಶನವಾಯಿತು. ತನ್ನ ಹಾಸಿಗೆಯ ಮೇಲೆ ಮಲಗಿರು 
ವಾಗ ದಾನಿಯೇಲನು ಈ ದರ್ಶನಗಳನ್ನು ಕಂಡನು. 
ದಾನಿಯೇಲನು ತನ್ನ ಕನಸಿನಲ್ಲಿ ಕಂಡದ್ದನ್ನು ಬರೆದಿ 
ಟ್ವನು. 2ದಾನಿಯೇಲನು ಇಂತೆಂದನು: ""ನನಗಾದ 
ರಾತ್ರಿಯ ದರ್ಶನದಲ್ಲಿ ನಾಲ್ಕು ದಿಕ್ಕಿನಿಂದ ಗಾಳಿಯು 
ಬೀಸುತ್ತಿತ್ತು. ಆ ಬಿರುಗಾಳಿಯು ಸಮುದ್ರವನ್ನು 


1118 


ಕೆರಳಿಸಿತು. "ನಾನು ನಾಲ್ಕು ದೊಡ್ಡ ಮೃಗಗಳನ್ನು ಕಂಡೆ. 
ಅದರಲ್ಲಿ ಪ್ರತಿಯೊಂದು ಮೃಗವು ಉಳಿದ ಮೃಗಗಳಿಂದ 
ಭಿನ್ನವಾಗಿತ್ತು. ಆ ನಾಲ್ಕು ಮೃಗಗಳು ಸಮುದ್ರದಿಂದ 
ಹೊರಬಂದವು. 

"ಮೊದಲು ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು 
ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ಈ ಮೃಗವನ್ನು 
ನೋಡುತ್ತಲೇ ಇರಲು ಅದರ ರೆಕ್ಕೆಗಳು ಕೀಳಲ್ಪಟ್ಟವು. 
ಅದು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ ಎರಡು 
ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತ್ತು. ಅದಕ್ಕೆ ಮನುಷ್ಯನ 
ಹೃದಯವನ್ನು ಕೊಡಲಾಯಿತು. 

5°" ಆಮೇಲೆ ನಾನು ಎರಡನೆ ಮೃಗವನ್ನು ಕಂಡೆ. ಆ 
ಮೃಗವು ಕರಡಿಯ ಹಾಗೆ ಕಾಣಿಸಿತು. ಅದು ಒಂದು ಭಾಗ 
ವನ್ನು ಮೇಲೆತ್ತಿಕೊಂಡಿತ್ತು. ತನ್ನ ಬಾಯಲ್ಲಿ ಹಲ್ಲುಗಳ 
ನಹುವೆ ಮೂರು ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. 
"ಎದ್ದು ನಿನಗೆ ಬೇಕಾದಷ್ಟು ಮಾಂಸವನ್ನು ತಿನ್ನು' ಎಂದು 
ಅದಕ್ಕೆ ಹೇಳಲಾಯಿತು. 

6""ಆಮೇಲೆ ನಾನು ಮತ್ತೊಂದು ಮೃಗವನ್ನು ಕಂಡೆ. 
ಈ ಮೃಗವು ಚಿರತೆಯ ಹಾಗೆ ಕಾಣಿಸಿತು. ಆ ಚಿರತೆಗೆ ಅದರ 
ಬೆನ್ನಿನ ಮೇಲೆ ನಾಲ್ಕು ರೆಕ್ಕೆಗಳಿದ್ದವು. ಈ ರೆಕ್ಕೆಗಳು 
ಪಕ್ಚಿಗಳ ರೆಕ್ಕೆಗಳಂತಿದ್ದವು. ಈ ಮೃಗಕ್ಕೆ ನಾಲ್ಕು ತಲೆಗ 
ಳಿದ್ದವು. ಅದಕ್ಕೆ ದೊರೆತನವನ್ನು ಕೊಡಲಾಯಿತು. 

"ನನಗಾದ ರಾತ್ರಿಯ ದರ್ಶನದಲ್ಲಿ ನಾಲ್ಕನೆ ಮೃಗ 
ವನ್ನು ಕಂಡೆ. ಅದು ಅತ್ಯಂತ ಬಲಿಷ್ಠವಾಗಿತ್ತು ಮತ್ತು 
ಭಯಂಕರವಾಗಿತ್ತು. ಅದು ಅತಿ ಶಕ್ತಿಶಾಲಿಯಾಗಿತ್ತು. 
ಅದಕ್ಕೆ ದೊಡ್ಡದೊಡ್ಡ ಕಬ್ಬಿಣದ ಹಲ್ಲುಗಳಿದ್ದವು. ಈ 
ಪ್ರಾಣಿಯು ತಾನು ಬೇಟೆಯಾಡಿದ ಪಶುವನ್ನು ತುಂಡು 
ತುಂಡು ಮಾಡುತ್ತಾ ತಿನ್ನುತ್ತಿತ್ತು ಮಿಕ್ಕಿದ್ದನ್ನು ಅದು 
ತುಳಿಯುತ್ತಿತ್ತು. ಈ ನಾಲ್ಕನೆಯ ಪ್ರಾಣಿಯು ನಾನು 
ಅದಕ್ಕೂ ಮುಂಚೆ ನೋಡಿದ ಮೃಗಗಳಿಗಿಂತ ಬಿನ್ನ 
ವಾಗಿತ್ತು ಈ ಮೃಗಕ್ಕೆ ಹತ್ತು ಕೊಂಬುಗಳಿದ್ದವು. 

*""ನಾನು ಆ ಕೊಂಬುಗಳನ್ನು ನೋಡುತ್ತಿರಲು, 
ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆ 
ಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 
ಮೂರು, ಬೇರು ಸಹಿತ ಕೀಳಲ್ಪಟ್ಟವು. ಈ ಚಿಕ್ಕ ಕೊಂಬಿನ 
ಮೇಲೆ ಕಣ್ಣುಗಳಿದ್ದವು. ಈ ಕಣ್ಣುಗಳು ಮನುಷ್ಯನ 
ಕಣ್ಣಿನಂತಿದ್ದವು. ಈ ಚಿಕ್ಕ ಕೊಂಬಿನ ಮೇಲೆ ಒಂದು 
ಬಾಯಿ ಇತ್ತು; ಆ ಬಾಯಿ ಜಂಬ ಕೊಚ್ಚಿಕೊಳ್ಳುತ್ತಿತ್ತು. 
ಆ ಚಿಕ್ಕ ಕೊಂಬು ಮುಂಚಿನ ಕೊಂಬುಗಳಲ್ಲಿ ಮೂರನ್ನು 
ಕಿತ್ತುಹಾಕಿತು. 


೨ ""ನಾನು ನೋಡುತ್ತಿದ್ದಂತೆಯೇ, ಆಸನಗಳನ್ನು 
ಅವುಗಳ ಸ್ಥಳದಲ್ಲಿ ಹಾಕಲಾಯಿತು. ಪುರಾತನ 


1119 


ರಾಜನು ತನ್ನ ಆಸನದ ಮೇಲೆ ಕುಳಿತುಕೊಂಡನು. 
ಆತನ ಉಡುಪು ಬಹಳ ಶುಭ್ರವಾಗಿತ್ತು. ಅದು 
ಹಿಮದಂತೆ ಶುಭ್ರವಾಗಿತ್ತು. ಆತನ ತಲೆಗೂದಲು 
ಶುಭ್ರವಾಗಿತ್ತು ಅದು ಬಿಳಿಯ ಉಣ್ಣೆಯಂತೆ 
ಶುಭ್ರವಾಗಿತ್ತು. ಆತನ ಆಸನವು ಬೆಂಕಿಯಿಂದ 
ಮಾಡಲಾಗಿತ್ತು. ಅದರ ಚಕ್ರಗಳು ಬೆಂಕಿಯ 
ಜ್ವಾಲೆಗಳಿಂದ ಮಾಡಲಾಗಿದ್ದವು. 

10 ಆ ಪುರಾತನ ರಾಜನ ಮುಂದೆ ಬೆಂಕಿಯ ನದಿ 
ಯೊಂದು ಹರಿಯುತಲಿತ್ತು. ಲಕ್ಟೋಪಲಕ್ಟ 
ದೂತರು ಆತನನ್ನು ಸೇವಿಸುತ್ತಲಿದ್ದರು. 
ಕೋಟ್ಯಾನುಕೋಟಿ ಪರಲೋಕ ಸಮೂಹದ 
ವರು ಆತನ ಮುಂದೆ ನಿಂತಿದ್ದರು. ನ್ಯಾಯಾಲ 
ಯವು ಪ್ರಾರಂಭವಾಗುವದಕ್ಕೆ ಎಲ್ಲ ಸಿದ್ಧತೆಗಳು 
ಆಗಿದ್ದವು ಮತ್ತು ಪುಸ್ತಕಗಳು ತೆರೆಯಲ್ಪಟ್ಟವು. 


11""ನಾನು ನೋಡುತ್ತಲೇ ಇದ್ದುಬಿಟ್ಟೆ. ಏಕೆಂದರೆ ಆ 
ಚಿಕ್ಕ ಕೊಂಬು ಜಂಭ ಕೊಚ್ಚಿಕೊಳ್ಳುತ್ತಿತ್ತು. ಕೊನೆಗೆ 
ನಾಲ್ಕನೆ ಮೃಗವು ಕೊಲ್ಲಲ್ಪಟ್ಟಿತು. ಅದರ ಹೆಣವನ್ನು 
ಉರಿಯುವ ಬೆಂಕಿಗೆ ಹಾಕಿ ನಾಶಮಾಡಲಾಯಿತು. 
'2ಮ್ಮಿಕ್ಕ ಮೃಗಗಳ ಅಧಿಕಾರವನ್ನು ಮತ್ತು ಅಧಿಪತ್ಯವನ್ನು 
ಅವುಗಳಿಂದ ತೆಗೆದುಕೊಳ್ಳಲಾಯಿತು. ಆದರೆ ಕೆಲವು 
ಕಾಲದವರೆಗೆ ಅವುಗಳಿಗೆ ಜೀವದಿಂದ ಇರಲು ಅವಕಾಶ 
ಕೊಡಲಾಯಿತು. 

13""ನನಗಾದ ರಾತ್ರಿಯ ದರ್ಶನದಲ್ಲಿ ನನ್ನ ಎದುರಿಗೆ 
ಮನುಷ್ಯಕುಮಾರನಂತಿರುವವನನ್ನು ಕಂಡೆ. ಆತನು 
ಆಕಾಶದಲ್ಲಿ ಮೇಘಗಳ ಮೇಲೆ ಬರುತ್ತಿದ್ದನು. ಅವನು 
ಆ ಪುರಾತನ ರಾಜನ ಸಮೀಪಕ್ಕೆ ಬಂದನು; ಅವನನ್ನು ಆ 
ಮಹಾವೃದ್ಧನ ಸನ್ನಿಧಿಗೆ ತರಲಾಯಿತು. 

14" ಮನುಷ್ಯಕುಮಾರನಂತಿರುವ ಆ ವ್ಯಕ್ತಿಗೆ ದೊರೆತನ, 
ಘನತೆ ಮತ್ತು ಆಳುವ ಸಂಪೂರ್ಣ ಅಧಿಕಾರವನ್ನು ಕೊಡ 
ಲಾಯಿತು. ಸಕಲ ಜನರು, ಜನಾಂಗಗಳು ಮತ್ತು ಎಲ್ಲ 
ಭಾಷೆಯ ಜನರು ಅವನನ್ನು ಸೇವಿಸುವರು. ಅವನ ಅಧಿ 
ಕಾರವು ಶಾಶ್ವತ, ಅವನ ರಾಜ್ಯವು ಎಂದಿಗೂ ಅಳಿಯದು. 


ನಾಲ್ಕನೆಯ ಮೃಗದ ಬಗ್ಗೆ ಬಿದ್ದ ಕನಸಿನ ಅರ್ಥ 

15""ದಾನಿಯೇಲನಾದ ನಾನು ಭ್ರಾಂತಿಗೊಳಗಾದೆ 
ಮತ್ತು ತೊಂದರೆಪಟ್ಟಿ ನಾನು ಕಂಡ ದರ್ಶನಗಳು ನನ್ನನ್ನು 
ಪೀಡಿಸಿದವು. '9ನಾನು ಅಲ್ಲಿ ನಿಂತಿದ್ದವರಲ್ಲಿ ಒಬ್ಬನ ಬಳಿಗೆ 
ಹೋದೆ. ಇದೆಲ್ಲದರ ಅರ್ಥವೇನೆಂದು ಅವನನ್ನು ಕೇಳಿದೆ. 
ಅವನು ಇವುಗಳ ಅರ್ಥವನ್ನು ವಿವರಿಸಿ ದನು. !'ಅವನು, 
"ಆ ನಾಲ್ಕು ದೊಡ್ಡ ಮೃಗಗಳು ಅಂದರೆ ನಾಲ್ಕು 
ರಾಜ್ಯಗಳು. ಆ ರಾಜ್ಯಗಳು ಭೂಮಿಯಿಂದ ಹುಟ್ಟುವವು. 


ದಾನಿಯೇಲ 7:10-25 


ಆದರೆ ದೇವರ ವಿಶೇಷ ಜನರಿಗೆ ಆ ಸಾಮ್ರಾಜ್ಯಗಳು 
ದೊರೆಯುವವು. ಅವರು ಆ ಸಾಮ್ರಾಜ್ಯ ವನ್ನು 
ಶಾಶ್ವತವಾಗಿ ಅನುಭವಿಸುವರು' ಎಂದು ಹೇಳಿ ದನು. 
1: ಆಮೇಲೆ ನಾನು, "ನಾಲ್ಕನೆಯ ಮೃಗ ಯಾವುದು? 
ಅದು ಏನನ್ನು ಸೂಚಿಸುತ್ತದೆ?” ಎಂಬು ದನ್ನು 
ತಿಳಿದುಕೊಳ್ಳಬಯಸಿದೆ. ನಾಲ್ಕನೆಯ ಮೃಗವು ಉಳಿದೆಲ್ಲ 
ಮೃಗಗಳಿಂದ ಭಿನ್ನವಾಗಿತ್ತು ಅದು ಬಹಳ ಭಯಾನಕ 
ವಾಗಿತ್ತು ಅದಕ್ಕೆ ಕಬ್ಬಿಣದ ಹಲ್ಲುಗಳು ಮತ್ತು ಕಂಚಿನ 
ಉಗುರುಗಳಿದ್ದವು. ಅದು ತಾನು ಬೇಟೆಯಾಡಿದ 
ಪಶುವನ್ನು ತುಂಡುತುಂಡು ಮಾಡಿ ಸಂಪೂರ್ಣವಾಗಿ 
ತಿಂದು ಮಿಕ್ಕಿದ್ದನ್ನು ಕಾಲಿನಿಂದ ತುಳಿದುಹಾಕುತ್ತಿತ್ತು 
ನಾಲ್ಕನೆಯ ಪ್ರಾಣಿಯ ತಲೆಯ ಮೇಲಿದ್ದ ಹತ್ತು 
ಕೊಂಬುಗಳ ಬಗ್ಗೆ ನಾನು ತಿಳಿದುಕೊಳ್ಳಬಯಸಿದೆ. ನಾನು 
ಅಲ್ಲಿ ಮೊಳೆತ ಚಿಕ್ಕ ಕೊಂಬಿನ ಬಗ್ಗೆ ತಿಳಿದುಕೊಳ್ಳ 
ಬಯಸಿದೆ. ಆ ಚಿಕ್ಕ ಕೊಂಬು ಅಲ್ಲಿದ್ದ ಹತ್ತು ಕೊಂಬುಗ 
ಳಲ್ಲಿ ಮೂರನ್ನು ಬೀಳಿಸಿಬಿಟ್ಟಿತು. ಈ ಚಿಕ್ಕ ಕೊಂಬು 
ಉಳಿದ ಕೊಂಬುಗಳಿಗಿಂತ ಕೀಳಾಗಿ ಕಂಡುಬಂತು. ಅದಕ್ಕೆ 
ಮನುಷ್ಯರ ಕಣ್ಣುಗಳಂತೆ ಕಣ್ಣುಗಳಿದ್ದವು. ಆ ಚಿಕ್ಕ 
ಕೊಂಬು ಜಂಭ ಕೊಚ್ಚಿಕೊಳ್ಳುತ್ತಿತ್ತು 2!ನಾನು ನೋಡು 
ತ್ತಿದ್ದಂತೆಯೇ ಈ ಚಿಕ್ಕ ಕೊಂಬು ದೇವಭಕ್ತರ ಮೇಲೆ 
ಬಿದ್ದು ಅವರೊಂದಿಗೆ ಯುದ್ಧಮಾಡುತ್ತಿತ್ತು. ಆಕೊಂಬು 
ಅವರ ಕೊಲೆ ಮಾಡುತ್ತಿತ್ತು ಔಮಹಾವೃದ್ಧನು ಬಂದು 
ನ್ಯಾಯತೀರಿಸುವವರೆಗೂ ಆ ಚಿಕ್ಕ ಕೊಂಬು ದೇವಭಕ್ತರ 
ಕೊಲೆಮಾಡುತ್ತಿತ್ತು. ಪುರಾತನ ರಾಜನು ಈ ಚಿಕ್ಕ 
ಕೊಂಬಿನ ಬಗ್ಗೆ ತೀರ್ಪನ್ನು ಕೊಟ್ಟನು. ಈ ತೀರ್ಪು ದೇವ 
ಭಕ್ತರ ಪರವಾಗಿತ್ತು ಆದ್ದರಿಂದ ಅವರು ಸಾಮ್ರಾಜ್ಯವನ್ನು 
ಪಡೆದರು. 

2""ಅವನು ನನಗೆ ಈ ರೀತಿ ವಿವರಿಸಿದನು: "ನಾಲ್ಕನೆಯ 
ಮೃಗವು ಈ ಲೋಕದಲ್ಲಿ ಉಂಟಾಗುವ ನಾಲ್ಕನೆಯ 
ರಾಜ್ಯ. ಇದು ಬೇರೆಲ್ಲ ರಾಜ್ಯಗಳಿಂದ ಭಿನ್ನವಾಗಿರುತ್ತದೆ. 
ಆ ನಾಲ್ಕನೆಯ ರಾಜ್ಯವು ಜಗತ್ತಿನ ಜನರನ್ನೆಲ್ಲ ನಾಶಗೊಳಿ 
ಸುವುದು. ಇದು ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ತುಳಿದು 
ಪುಡಿಪುಡಿ ಮಾಡುವುದು. ಹತ್ತು ಕೊಂಬುಗಳು ಈ 
ನಾಲ್ಕನೆಯ ರಾಜ್ಯದ ಹತ್ತು ಜನ ಅರಸರನ್ನು ಸೂಚಿಸು 
ತ್ತವೆ. ಆ ಹತ್ತು ಜನ ಅರಸರ ತರುವಾಯ ಮತ್ತೊಬ್ಬ 
ಅರಸನು ಬರುವನು. ಅವನು ತನಗಿಂತಲೂ ಮುಂಚೆ 
ರಾಜ್ಯಭಾರ ಮಾಡಿದ ಅರಸರಿಗಿಂತ ಭಿನ್ನನಾಗಿರುವನು. 
ಅವನು ಬೇರೆ ಅರಸರುಗಳಲ್ಲಿ ಮೂವರನ್ನು ಸೋಲಿಸು 
ವನು. ಈ ವಿಶಿಷ್ಟ ರಾಜನು ಮಹೋನ್ನತನಾದ ದೇವರ 
ವಿರುದ್ಧ ಮಾತನಾಡುವನು. ಆ ರಾಜನು ದೇವರ ಪರಮ 
ಭಕ್ತರಿಗೆ ತೊಂದರೆ ಕೊಡುವನು ಮತ್ತು ಕೊಲೆ ಮಾಡು 
ವನು. ಆ ರಾಜನು ರೂಢಿಯಲ್ಲಿದ್ದ ಧರ್ಮವಿಧಿಗಳನ್ನು 





ದಾನಿಯೇಲ 7:26-8:13 


ಮಾರ್ಪಡಿಸುವ ಪ್ರಯತ್ನ ಮಾಹುವನು. ಆ ಭಕ್ತರು 
ಒಂದು ಕಾಲ, ಎರಡು ಕಾಲ, ಅರ್ಧಕಾಲ* ಅವನ 
ಕೈವಶವಾಗಿರುವರು. 

26° ಅಮೇಲೆ ಏನಾಗಬೇಕೆಂಬುದನ್ನು ನ್ಯಾಯ ಸಭೆಯು 
ನಿರ್ಣಯಿಸುವುದು. ಆ ರಾಜನ ಅಧಿಕಾರವನ್ನು 
ಕಸಿದುಕೊಳ್ಳಲಾಗುವುದು. ಅವನ ಸಾಮ್ರಾಜ್ಯವು ಸಂಪೂ 
ರ್ಣವಾಗಿ ಕೊನೆಗೊಳ್ಳುವುದು. 2'ಆಗ ದೇವಭಕ್ತರು 
ರಾಜ್ಯವನ್ನು ಆಳುವರು. ಅವರು ಸಮಸ್ತ ಭೂಮಂಡಲದ 
ರಾಜ್ಯಗಳ ಮೇಲೆ ಆಳ್ವಿಕೆ ಮಾಡುವರು. ಈ ಸಾಮ್ರಾಜ್ಯವು 
ಕೊನೆಯವರೆಗೂ ಉಳಿಯುವುದು. ಮಿಕ್ಕ ಎಲ್ಲ ರಾಜ್ಯ 
ಗಳ ಜನರು ಅವರನ್ನು ಗೌರವಿಸುವರು ಮತ್ತು 
ಸೇವಿಸುವರು.' 

2""ಇಲ್ಲಿಗೆ ಕನಸು ಮುಕ್ತಾಯವಾಯಿತು. ದಾನಿಯೇ 
ಲನೆಂಬ ಹೆಸರಿನ ನಾನು ಬಹಳ ಹೆದರಿದ್ದೆ. ಭಯದಿಂದ 
ನನ್ನ ಮುಖ ಬಿಳುಚಿ ಹೋಗಿತ್ತು ಆದರೆ ನಾನು ನೋಡಿದ 
ಮತ್ತು ಕೇಳಿದ ವಿಷಯಗಳ ಬಗ್ಗೆ ಬೇರೆಯವರಿಗೆ 
ಹೇಳಲಿಲ್ಲ.'' 


ದಾನಿಯೇಲನು ಕನಸಿನಲ್ಲಿ 
ಕಂಡ ಟಗರು ಮತ್ತು ಹೋತ 

ಅರಸನಾದ ಬೇಲ್ಕಚ್ಚರನ ಆಳ್ವಿಕೆಯ ಮೂರನೆಯ 
ವರ್ಷದಲ್ಲಿ ನಾನು ಈ ದರ್ಶನಗಳನ್ನು ಕಂಡೆನು. 
ಇದು ಮೊದಲಿನ ದರ್ಶನದ ತರುವಾಯ ಕಂಡದ್ದು. 
ದರ್ಶನದಲ್ಲಿ ನಾನು ಶೂಷನ್‌ ನಗರದಲ್ಲಿದ್ದೆನು. 
ಶೂಷನ್‌ ನಗರವು ಏಲಾಮ್‌ ಸಂಸ್ಥಾನದ ರಾಜಧಾನಿ 
ಯಾಗಿತ್ತು ನಾನು ಊಲಾ ನದಿಯ ದಡದ ಮೇಲೆ 
ನಿಂತುಕೊಂಡಿದ್ದೆನು. *ನಾನು ಕಣ್ಣೆತ್ತಿ ನೋಡಲಾಗಿ 
ಊಲಾ ನದಿಯ ಪಕ್ಕದಲ್ಲಿ ನಿಂತುಕೊಂಡಿದ್ದ ಟಗ 
ರೊಂದು ನನ್ನ ಕಣ್ಣಿಗೆ ಬಿತ್ತು ಟಗರಿಗೆ ಎರಡು ಉದ್ದವಾದ 
ಕೊಂಬುಗಳಿದ್ದವು. ಆ ಎರಹು ಕೊಂಬುಗಳು ಉದ್ದ 
ವಾಗಿದ್ದರೂ ಒಂದು ಕೊಂಬು ಇನ್ನೊಂದು ಕೊಂಬಿಗಿಂತ 
ಉದ್ದವಾಗಿತ್ತು. ಉದ್ದವಾದ ಕೊಂಬು ಇನ್ನೊಂದು 
ಕೊಂಬಿಗಿಂತ ಹಿಂದಕ್ಕೆ ಇತ್ತು. 1ಆಟಗರು ತನ್ನ ಕೊಂಬುಗ 
ಳಿಂದ ಎಲ್ಲ ಕಡೆಗೂ ಹಾಯುತ್ತಿತ್ತು. ಆ ಟಗರು 
ಪಶ್ಚಿಮಕ್ಕೂ ಉತ್ತರಕ್ಕೂ ದಕ್ಷಿಣಕ್ಕೂ ಜಿಗಿದಾಡುತ್ತಿತ್ತು. 
ಯಾವ ಪ್ರಾಣಿಗೂ ಆ ಟಗರನ್ನು ತಡೆಯಲಾಗಲಿಲ್ಲ. ಮಿಕ್ಕ 
ಪ್ರಾಣಿಗಳನ್ನು ರಕ್ಷಿಸುವುದು ಯಾರಿಂದಲೂ ಆಗಲಿಲ್ಲ. 
ಆ ಟಗರು ತನ್ನ ಮನಸ್ಸಿಗೆ ಬಂದಂತೆ ಮಾಡಲು ಸಾಧ್ಯ 

ವಾಯಿತು. ಆ ಟಗರು ಬಹಳ ಪ್ರ ಬಲವಾಯಿತು. 
5ನಾನು ಟಗರಿನ ಬಗ್ಗೆ ಯೋಚಿಸಿದೆ. ನಾನು ಯೋಚನೆ 
ಮಾಡುತ್ತಿರುವಾಗಲೇ ಪಶ್ಚಿಮ ದಿಕ್ಕಿನಿಂದ ಒಂದು 





ಒಂದು ಕಾಲ... ಅರ್ಧಕಾಲ ಅಂದರೆ ಬಹುಶಃ ಮೂರುವರೆ ವರ್ಷ. 


1120 


ಹೋತವು ಬರುವುದನ್ನು ಕಂಡೆ. ಈ ಹೋತವು ಇಡೀ 
ಭೂಮಂಡಲದ ಮೇಲೆಲ್ಲಾ ಓಡಾಡಿತು. ಅದು ತನ್ನ 
ಕಾಲುಗಳು ನೆಲಕ್ಕೆ ಸೋಕದಂತೆ ಓಡುತ್ತಿತ್ತು ಈ ಹೋತಕ್ಕೆ 
ಎದ್ದುಕಾಣುವ ಒಂದು ದೊಡ್ಡ ಕೊಂಬು ಇತ್ತು. ಆ 
ಕೊಂಬು ಸರಿಯಾಗಿ ಆ ಹೋತದ ಎರಡು ಕಣ್ಣುಗಳ 
ಮಧ್ಯದಲ್ಲಿತ್ತು 6ಆ ಹೋತವು ಟಗರಿನ ಹತ್ತಿರಕ್ಕೆ 
ಬಂದಿತು. ನಾನು ಊಲಾ ನದಿಯ ದಡದ ಮೇಲೆ 
ನೋಡಿದ ಟಗರೇ ಇದಾಗಿತ್ತು ಆ ಹೋತಕ್ಕೆ ಬಹಳ 
ಕೋಪ ಬಂದಿತು; ಅದು ವೇಗದಿಂದ ಟಗರಿನ ಕಡೆಗೆ 
ಓಡಿತು. "ಹೋತವು ಟಗರಿನ ಕಡೆಗೆ ಓಡುವದನ್ನು ನಾನು 
ನೋಡುತ್ತಿದ್ದೆ. ಅದು ಅತಿ ಕೋಪದಿಂದ ಟಗರಿನ ಎರಡು 
ಕೊಂಬುಗಳನ್ನು ಮುರಿದು ಬಿಟ್ಟಿತು. ಟಗರಿಗೆ ಆ 
ಹೋತವನ್ನು ತಡೆದು ನಿಲ್ಲಿಸಲಾಗಲಿಲ್ಲ. ಆ ಹೋತವು 
ಟಗರನ್ನು ನೆಲಕ್ಕೆ ಉರುಳಿಸಿ ತುಳಿದುಹಾಕಿತು. ಟಗರನ್ನು 
ಹೋತದಿಂದ ರಕ್ಷಿಸಲು ಅಲ್ಲಿ ಯಾರೂ ಇರಲಿಲ್ಲ. 

ಕಹೋತವು ಬಹಳ ಪ್ರಬಲವಾಯಿತು. ಆದರೆ ಅದು 
ಪ್ರಾಬಲ್ಯಕ್ಕೆ ಬಂದಾಗಲೇ ಅದರ ದೊಡ್ಡ ಕೊಂಬು 
ಮುರಿದುಹೋಯಿತು. ಆ ಒಂದು ದೊಡ್ಡ ಕೊಂಬು ಇದ್ದ 
ಸ್ಥಳದಲ್ಲಿ ನಾಲ್ಕು ಕೊಂಬುಗಳು ಮೊಳೆತವು. ಆ ಕೊಂಬು 
ಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಆ ನಾಲ್ಕು ಕೊಂಬುಗಳು 
ನಾಲ್ಕು ಬೇರೆಬೇರೆ ದಿಕ್ಕುಗಳಲ್ಲಿ ಚಾಚಿಕೊಂಡವು. 

9ಆಗ ಅವುಗಳಿಂದ ಒಂದು ಚಿಕ್ಕ ಕೊಂಬು ಮೊಳೆ 
ಯಿತು. ಆ ಚಿಕ್ಕ ಕೊಂಬು ಬೆಳೆದು ಬಹಳ ದೊಡ್ಡ 
ದಾಯಿತು. ಅದು ಆಗ್ನೇಯಕ್ಕೆ ಬೆಳೆಯಿತು. ಅದು 
ದಕ್ಷಿಣಕ್ಕೆ. ಪೂರ್ವಕ್ಕೆ ಮತ್ತು ಸುಂದರವಾದ ನಾಡಿಗೆ ಬೆಳ 
ಯಿತು. ಆ ಚಿಕ್ಕ ಕೊಂಬು ಬಹಳ ದೊಡ್ಡದಾಯಿತು. 
ಅದು ಗಗನಚುಂಬಿಯಾಗಿ (ಆಕಾಶಕ್ಕೆ ಮುಟ್ಟುವಂತೆ) 
ಬೆಳೆಯಿತು. ಆ ಚಿಕ್ಕ ಕೊಂಬು ಆಕಾಶದ ಕೆಲವು ನಕ್ಷತ್ರ 
ಗಳನ್ನು ನೆಲಕ್ಕೆ ಬೀಳಿಸಿತು ಮತ್ತು ಎಲ್ಲ ನಕ್ಚತ್ರಗಳ ಮೇಲೆ 
ಹತ್ತಿತ್ತು ''ಆ ಚಿಕ್ಕ ಕೊಂಬು ಅತಿ ಪ್ರಬಲವಾಯಿತು ಮತ್ತು 
ನಕ್ಷತ್ರಗಳ ಅಧಿಪತಿಯನ್ನು (ದೇವರನ್ನು) ವಿರೋಧಿಸ 
ತೊಡಗಿತು. ಆ ಚಿಕ್ಕ ಕೊಂಬು ನಕ್ಸತ್ರಗಳ ಅಧಿಪತಿಗೆ 
(ದೇವರಿಗೆ) ನಿತ್ಯಹೋಮಗಳು ಸಲ್ಲದಂತೆ ಮಾಡಿತು. 
ಜನರು ನಕ್ಚತ್ರಾಧಿಪತಿಯನ್ನು (ದೇವರನ್ನು) ಪೂಜಿಸುವ 
ಸ್ಥಳವನ್ನು ಕೆಡವಿಬಿಟ್ಟಿತು. 12 ಚಿಕ್ಕ ಕೊಂಬು ನಿತ್ಯ 
ಹೋಮಗಳನ್ನು ತಡೆಯುವ ಪಾಪವನ್ನು ಮಾಡಿತು. ಅದು 
ಒಳ್ಳೆಯತನವನ್ನು (ಸತ್ಯ, ಧರ್ಮವನ್ನು) ನೆಲಕ್ಕೆ ತಳ್ಳಿತು. 
ಇದೆಲ್ಲವನ್ನು ಮಾಡಿ ಆ ಚಿಕ್ಕ ಕೊಂಬು ತನ್ನ ಇಷ್ಟಾರ್ಥ 
ವನ್ನು ಸಾಧಿಸುವದರಲ್ಲಿ ಜಯ ಪಡೆಯಿತು. 

'3ಆಗ ಒಬ್ಬ ಪವಿತ್ರನು * ಮಾತನಾಡುವದನ್ನು ಕೇಳಿದೆ. 
ಮತ್ತೊಬ್ಬ ಪವಿತ್ರನು ಮೊದಲನೆಯ ಪವಿತ್ರನಿಗೆ 





ಪವಿತ್ರನು ದೇವದೂತ. 


1121 


ಉತ್ತರಿಸುವದನ್ನೂ ಕೇಳಿದೆ. ಮೊದಲನೆಯ ಪವಿತ್ರನು, 
"ಈ ದರ್ಶನ ನಿತ್ಯಹೋಮಗಳಿಗೆ ಏನಾಗುವದೆಂಬು 
ದನ್ನು ತೋರಿಸುವದು. ಇದು ಆ ಭಯಾನಕ ಪಾಪದ 


ದಾನಿಯೇಲ 8:14-9:2 


ಸ್ಥಳದಲ್ಲಿ ನಾಲ್ಕು ಕೊಂಬುಗಳು ಮೊಳೆತವು. ಆ ನಾಲ್ಕು 
ಕೊಂಬುಗಳು ನಾಲ್ಕು ರಾಜ್ಯಗಳನ್ನು ಸೂಚಿಸುವವು. ಆ 
ನಾಲ್ಕು ರಾಜ್ಯಗಳು ಮೊದಲನೆಯ ಅರಸನ ರಾಷ್ಟ್ರದಿಂದ 





ಕುರಿತಾಗಿದೆ. ಅಧಿಪತಿಯು ಆರಾಧಿಸಲ್ಪಡುವ ಪವಿತ್ರಾ,ಲ 
ಯವನ್ನು ಜನರು ಹಾಳುಮಾಡಿದರೆ, ಜನರು ಆ ಸ್ಥಳವನ್ನು 
ತುಳಿದಾಡಿದರೆ, ಆ ನಕ್ಷತ್ರಗಳ ಮೇಲೆ ಜನರು ನಡೆದಾಡಿ 
ದರೆ ಏನಾಗುವದೆಂಬುದನ್ನು ಇದು ತೋರಿಸಿಕೊಡು 
ತ್ತದೆ. ಆದರೆ ಇದೆಲ್ಲ ಎಷ್ಟು ದಿನ ನಡೆಯುವದು?'' 
ಎಂದನು. "ಇನ್ನೊಬ್ಬ ಪವಿತ್ರನು, ""ಇದೆಲ್ಲಾ ಎರಡು 
ಸಾವಿರದ ಮುನ್ನೂರು ದಿನಗಳವರೆಗೆ ನಡೆಯುವುದು. 
ಆಮೇಲೆ ಪವಿತ್ರಾಲಯಕ್ಕೆ ಪುನಃ ನ್ಯಾಯ ಸಿಕ್ಕುವುದು'' 
ಎಂದು ಉತ್ತರಿಸಿದನು. 


ದಾನಿಯೇಲನಿಗೆ ದರ್ಶನದ 
ಅರ್ಥವನ್ನು ವಿವರಿಸಲಾಯಿತು 
5ದಾನಿಯೇಲನೆಂಬ ನಾನು ಈ ದರ್ಶನವನ್ನು ಕಂಡೆ 
ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನ 
ಮಾಡಿದೆ. ನಾನು ಈ ದರ್ಶನದ ಬಗ್ಗೆ ವಿಚಾರ ಮಾಡು 
ತ್ತಿದ್ದಾಗ ಮನುಷ್ಯನಂತಿದ್ದವನೊಬ್ಬನು ನನ್ನ ಎದುರಿಗೆ 
ನಿಂತಿದ್ದನು. 'ಆಗ ನಾನು ಮನುಷ್ಯನ ಧ್ವನಿಯನ್ನು 
ಕೇಳಿದೆ. ಈ ಧ್ವನಿಯು ಊಲಾ ನದಿಯ ಮೇಲಿಂದ 
ಬಂದಿತು. ಆ ಧ್ವನಿಯು, ""ಗಬ್ರಿಯೇಲನೇ, ಕನಸಿನ 
ಅರ್ಥವನ್ನು ಈ ಮನುಷ್ಯನಿಗೆ ತಿಳಿಸು ''ಎಂದು ಆದೇಶ 
ಕೊಟ್ಟಿತು. 

!'ಆಗ ಮನುಷ್ಯನಂತಿದ್ದ ಗಬ್ರಿಯೇಲನು ನಾನು 
ನಿಂತಲ್ಲಿಗೆ ಬಂದನು. ಅವನು ತೀರ ನನ್ನ ಹತ್ತಿರಕ್ಕೆ 
ಬಂದಾಗ ನನಗೆ ಬಹಳ ಭಯವಾಯಿತು. ನಾನು ನೆಲಕ್ಕೆ 
ಬಿದ್ದೆ. ಆದರೆ ಗಬ್ರಿಯೇಲನು ನನಗೆ, "ಮನುಷ್ಯನೇ, ಈ 
ದರ್ಶನ ಪ್ರಳಯಕಾಲದ (ಅಂತ್ಯಕಾಲದ) ಬಗ್ಗೆ ಇದೆ 
ಎಂಬುದನ್ನು ತಿಳಿದುಕೋ'' ಎಂದು ಹೇಳಿದನು. 

'8ಗಬ್ರಿಯೇಲನು ನನ್ನೊಂದಿಗೆ ಮಾತನಾಡುತ್ತಿದ್ದಾಗ 
ನಾನು ನಿದ್ರಾವಶನಾದೆನು. ಅದು ಬಹಳ ಗಾಡವಾದ ನಿದ್ರೆ 
ಯಾಗಿತ್ತು. ನನ್ನ ಮುಖವು ನೆಲದ ಮೇಲೆ ಇತ್ತು ಆಗ 
ಗಬ್ರಿಯೇಲನು ನನ್ನನ್ನು ಮುಟ್ಟಿ ಎಬ್ಬಿಸಿ, "ನಾನು ನಿನಗೆ 
ಈಗ ದರ್ಶನದ ಅರ್ಥವನ್ನು ವಿವರಿಸುತ್ತೇನೆ. ಭವಿಷ್ಯದಲ್ಲಿ 
ನಡೆಯಲಿರುವುದನ್ನು ನಾನು ನಿನಗೆ ಹೇಳುತ್ತೇನೆ. ನಿನ್ನ 
ದರ್ಶನವು ಪ್ರಳಯಕಾಲದ (ಅಂತ್ಯಕಾಲದ) ಬಗ್ಗೆ ಇತ್ತು 

2°" ನೀನು ಎರಡು ಕೊಂಬುಗಳುಳ್ಳ ಒಂದು ಟಗರನ್ನು 
ನೋಡಿದೆ. ಆ ಕೊಂಬುಗಳು ಮೇದ್ಯಯ ಮತ್ತು 
ಪಾರಸಿಯ ರಾಜ್ಯಗಳು. 'ಆ ಹೋತವು ಗ್ರೀಕ್‌ ರಾಜ್ಯ. 
ಅದರ ಎರಡು ಕಣ್ಣುಗಳ ಮಧ್ಯದ ಕೊಂಬು ಮೊದಲ 
ನೆಯ ಅರಸ. ಆ ಕೊಂಬು ಮುರಿಯಿತು; ಅದರ 


ಹುಟ್ಟುವವು. ಆದರೆ ಆ ನಾಲ್ಕು ರಾಜ್ಯಗಳು ಮೊದಲನೆಯ 
ಅರಸನಷ್ಟು ಶಕ್ತಿಶಾಲಿಯಾಗಿರುವದಿಲ್ಲ. 

231 ರಾಜ್ಯಗಳ ಅಂತ್ಯಕಾಲ ಸಮೀಪಿಸಿದಾಗ ಒಬ್ಬ 
ಧೈರ್ಯಶಾಲಿಯಾದ ಮತ್ತು ಕ್ರೂರನಾದ ಅರಸನು ತಲೆ 
ದೋರುವನು. ಈ ಅರಸನು ಬಹಳ ಕುತಂತ್ರಿಯಾಗಿರು 
ವನು. ಅಧರ್ಮಿಗಳ ಮತ್ತು ಪಾಪಿಗಳ ಸಂಖ್ಯೆ ಹೆಚ್ಚಾದಾಗ 
ಇದೆಲ್ಲ ನಡೆಯುವುದು. ಈ ಅರಸನು ಬಹಳ ಪ್ರಬಲ 
ನಾಗಿರುವನು. ಆದರೆ ಆ ಪ್ರಾಬಲ್ಯ ಸ್ವಶಕ್ತಿಯಿಂದ ಬಂದು 
ದಲ್ಲ. ಈ ಅರಸನು ಅಪಾರ ವಿನಾಶವನ್ನುಂಟು ಮಾಡು 
ವನು. ಅವನು ಕೈಕೊಂಡ ಪ್ರತಿಯೊಂದು ಕೆಲಸದಲ್ಲಿ 
ಅವನಿಗೆ ಜಯ ಲಭಿಸುವುದು. ಅವನು ಬಲಿಷ್ಠರನ್ನೂ 
ದೇವಭಕ್ತರನ್ನೂ ನಾಶಮಾಡುವನು. 

35" ಅರಸನು ಚತುರನೂ ಕುತಂತ್ರಿಯೂ ಆಗಿರುವನು. 
ಅವನು ತನ್ನ ಬುದ್ದಿಶಕ್ತಿಯನ್ನೂ ಹುಸಿನುಡಿಗಳನ್ನೂ ಬಳಸಿ 
ಕೊಂಡು ಅಭಿವೃದ್ದಿ ಹೊಂದುವನು. ತಾನು ಬಹಳ ಮುಖ್ಯ 
ನೆಂದು ಅವನು ಭಾವಿಸುವನು. ನೆಮ್ಮದಿಯಾಗಿರುವ 
ಅನೇಕ ಜನರನ್ನು ಅನಿರೀಕ್ಷಿತವಾಗಿ ನಾಶಮಾಹುವನು. 
ಅವನು ರಾಜರುಗಳ ರಾಜನೊಂದಿಗೆ (ದೇವರೊಂದಿಗೆ) 
ಸಹ ಹೋರಾಡುವ ಪ್ರಯತ್ನ ಮಾಡುವನು. ಆದರೆ ಆ 
ಕ್ರೂರ ರಾಜನ ಶಕ್ತಿಯು ನಾಶವಾಗುವುದು. ಆದರೆ ಅದು 
ಮನುಷ್ಯನ ಕೈಯಿಂದ ನಾಶವಾಗುವದಿಲ್ಲ. 

26" ಆಗಿನಕಾಲದ ಮತ್ತು ಪರಿಸ್ಥಿತಿಯ ಬಗ್ಗೆ ಕಂಡ 
ದರ್ಶನಗಳು ನಿಜವಾಗುವವು. ಆ ದರ್ಶನ ಗುಟ್ಟಾಗಿರಲಿ. 
ಅದೆಲ್ಲ ನಡೆಯಬೇಕಾದರೆ ಇನ್ನೂ ಬಹಳ ಕಾಲ 
ಬೇಕು.''ಎಂದು ಹೇಳಿದನು. 

2'ದಾನಿಯೇಲನೆಂಬ ನಾನು ಬಹಳ ಅಶಕ್ತನಾದೆನು. 
ಆ ದರ್ಶನದ ತರುವಾಯ ಹಲವಾರು ದಿವಸ ನಾನು 
ಕಾಯಿಲೆ ಬಿದ್ದೆನು. ಆಮೇಲೆ ನಾನು ಗುಣಹೊಂದಿ ರಾಜ 
ಕಾರ್ಯವನ್ನು ಪ್ರಾರಂಭಿಸಿದೆನು. ಆದರೆ ಆ ಕನಸಿನಿಂದ 
ನನ್ನ ಮನಸ್ಸು ಕಲಕಿತು. ಆ ಕನಸಿನ ಅರ್ಥವೇನೆಂಬುದು 
ನನಗೆ ತಿಳಿಯಲಿಲ್ಲ. 





ದಾನಿಯೇಲನ ಪ್ರಾರ್ಥನೆ 
ದಾರ್ಯಾವೆಷನ ಆಳ್ವಿಕೆಯ ಮೊದಲನೆಯ ವರ್ಷ 
ದಂದು ನಡೆದ ಸಂಗತಿಗಳಿವು: ದಾರ್ಯಾವೆಷನು 
ಅಹಷ್ಟೇರೋಷನೆಂಬವನ ಮಗನು. ದಾರ್ಯಾವೆಷನು 
ಮೇದ್ಯಯ ವಂಶದವನು. ಅವನು ಕಸ್ಲೀಯ ರಾಜ್ಯದ 
ದೊರೆಯಾದನು. ?ದಾರ್ಯಾವೆಷನ ಆಳ್ವಿಕೆಯ ಮೊದಲ 
ನೆಯ ವರ್ಷ ದಾನಿಯೇಲನೆಂಬ ನಾನು ಕೆಲವು ಧರ್ಮ 


ದಾನಿಯೇಲ 9:3-16 


ಗ್ರಂಥಗಳನ್ನು ಓದುತ್ತಲಿದ್ದೆ. ಎಪ್ಪತ್ತು ವರ್ಷಗಳ 
ತರುವಾಯ ಜೆರುಸಲೇಮಿನ ಪುನರ್ನಿರ್ಮಾಣವಾಗುವ 
ದೆಂದು ಯೆಹೋವನು ಯೆರೆಮೀಯನಿಗೆ ಹೇಳಿದ್ದು 
ನನಗೆ ಈ ಧರ್ಮಗ್ರಂಥಗಳಿಂದ ತಿಳಿಯಿತು. 

3ಆಗ ನಾನು ದೇವರಾದ ನನ್ನ ಯೆಹೋವನನ್ನು 
ಪ್ರಾರ್ಥಿಸಿದೆ ಮತ್ತು ಅವನ ಸಹಾಯವನ್ನು ಕೋರಿದೆ. 
ನಾನು ಯಾವ ಆಹಾರವನ್ನೂ ಸ್ವೀಕರಿಸಲಿಲ್ಲ ಮತ್ತು 
ದುಃಖಸೂಚಕವಾದ ವಸ್ತ್ರಗಳನ್ನು ಧರಿಸಿಕೊಂಡೆ. ನನ್ನ 
ತಲೆಯ ಮೇಲೆ ಬೂದಿಯನ್ನು ಸುರಿದುಕೊಂಡೆ. ನಾನು 
ಯೆಹೋವನಾದ ನನ್ನ ದೇವರನ್ನು ಪ್ರಾರ್ಥಿಸಿದೆ. ನಾನು 
ನನ್ನ ಎಲ್ಲ ಪಾಪಗಳ ಬಗ್ಗೆ ಆತನಿಗೆ ಹೇಳಿದೆ. ನಾನು 
"ಯೆಹೋವನೇ, ನೀನು ಭಯಂಕರನಾಗಿರುವೆ. ನಿನ್ನನ್ನು 
ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ 
ಪ್ರೀತಿ ಮತ್ತು ಕರುಣೆಯ ವಾಗ್ದಾನಗಳನ್ನು ನೀನು 
ನೆರವೇರಿಸುವೆ. 

5" ಆದರೆ ಯೆಹೋವನೇ, ನಾವು ಪಾಪ ಮಾಡಿದ್ದೇವೆ. 
ನಾವು ತಪ್ಪುಗಳನ್ನು ಮಾಡಿದ್ದೇವೆ. ನಾವು ನಿನಗೆ ವಿರೋಧ 
ವಾಗಿ ದಂಗೆ ಎದ್ದಿದ್ದೇವೆ. ನಾವು ನಿನ್ನ ಆಜ್ಞೆಗಳನ್ನು ಮತ್ತು 
ಸರಿಯಾದ ನಿರ್ಣಯಗಳನ್ನು ತೊರೆದಿದ್ದೇವೆ. "ಪ್ರವಾದಿ 
ಗಳು ಹೇಳಿದ್ದನ್ನು ನಾವು ಕೇಳಲಿಲ್ಲ. ಅವರು ನಿನ್ನ ಸೇವಕ 
ರಾಗಿದ್ದರು, ಅ ಪ್ರವಾದಿಗಳು ನಿನ್ನ ಪರವಾಗಿ ಹೇಳಿದರು. 
ಅವರು ನಮ್ಮ ರಾಜರುಗಳಿಗೆ, ನಮ್ಮ ನಾಯಕರುಗಳಿಗೆ 
ಮತ್ತು ನಮ್ಮ ಹಿರಿಯರಿಗೆ ಹೇಳಿದರು. ಅವರು ಇಸ್ರೇಲಿನ 
ಎಲ್ಲ ಜನರಿಗೆ ಹೇಳಿದರು. ಆದರೆ ನಾವು ಆ ಪ್ರವಾದಿಗಳ 
ಮಾತಿಗೆ ಕಿವಿಗೊಡಲಿಲ್ಲ. 

7°" ಯೆಹೋವನೇ, ನೀನು ಒಳ್ಳೆಯವನು, ಒಳ್ಳೆಯತನ 
ನಿನ್ನ ಭಾಗವಾಗಿದೆ. ಆದರೆ ಈಗ ನಮ್ಮದು ನಾಚಿಕೆಪಡುವ 
ಸ್ಥಿತಿಯಾಗಿದೆ. ಯೆಹೂದ ಮತ್ತು ಜೆರುಸಲೇಮಿನ ಜನರು 
ನಾಚಿಕೆಪಡುವಂತಾಗಿದೆ. ಹತ್ತಿರದಲ್ಲಿದ್ದವರು ಹಾಗೂ 
ದೂರದಲ್ಲಿದ್ದವರು, ಒಟ್ಟಿನಲ್ಲಿ ಇಸ್ರೇಲಿನ ಎಲ್ಲ ಜನರು 
ನಾಚಿಕೆಪಡುವಂತಾಗಿದೆ. ಯೆಹೋವನೇ, ನೀನು ಆ 
ಜನರನ್ನು ಎಲ್ಲಾ ದೇಶಗಳಲ್ಲಿ ಚದರಿಸಿ ಬಿಟ್ಟಿರುವೆ. ಆ 
ಎಲ್ಲಾ ದೇಶಗಳಲ್ಲಿರುವ ಇಸ್ರೇಲರು ನಾಚಿಕೆ ಪಡ 
ಬೇಕಾಗಿದೆ. ಯೆಹೋವನೇ, ನಿನ್ನ ವಿರುದ್ಧ ಮಾಡಿದ 
ಎಲ್ಲಾ ಹೀನ ಕಾರ್ಯಗಳಿಗಾಗಿ ಅವರು ನಾಚಿಕೆ ಪಡ 
ಬೇಕಾಗಿದೆ. 

"ಯೆಹೋವನೇ, ನಾವೆಲ್ಲರೂ ನಾಚಿಕೆಪಡಬೇಕು. 
ನಮ್ಮ ಎಲ್ಲ ರಾಜರು, ನಾಯಕರು ನಾಚಿಕೆ ಪಟ್ಟುಕೊಳ್ಳ 
ಬೇಕು. ನಮ್ಮ ಹಿರಿಯರು ನಾಚಿಕೆಪಡಬೇಕು. ಏಕೆಂದರೆ 
ನಾವು ನಿನ್ನ ವಿಷಯದಲ್ಲಿ ಪಾಪ ಮಾಡಿದ್ದೇವೆ. 

9" ಆದರೆ ಯೆಹೋವನೇ, ನೀನು ಕರುಣಾಳು, ದುಷ್ಟ 
ಕಾರ್ಯಗಳನ್ನು ಮಾಡಿದ ಜನರನ್ನು ನೀನು ಕ್ಚಮಿಸುವೆ. 


1122 


ನಾವು ನಿಜವಾಗಿಯೂ ನಿನಗೆ ತಿರುಗಿಬಿದ್ದೆವು. ನಾವು 
ನಮ್ಮ ದೇವರಾದ ಯೆಹೋವನ ಆಜ್ಞಾಪಾಲನೆ ಮಾಡಿಲ್ಲ 
ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳ 
ಮುಖಾಂತರ ನಮಗೆ ಕಟ್ಟಳೆಗಳನ್ನು ತಿಳಿಸಿದನು. ಆದರೆ 
ನಾವು ಆ ಕಟ್ಟಳೆಗಳನ್ನು ಪಾಲಿಸಲಿಲ್ಲ. ''ಇಸ್ರೇಲಿನ ಜನ 
ರಲ್ಲಿ ಒಬ್ಬರೂ ಸಹ ನಿನ್ನ ಉಪದೇಶವನ್ನು ಪಾಲಿಸಲಿಲ್ಲ. 
ಅವರೆಲ್ಲರೂ ಅದರಿಂದ ದೂರಾದರು. ಅವರು ನಿನ್ನ 
ಆಜ್ಞೆಯನ್ನು ಪಾಲಿಸಲಿಲ್ಲ. ಮೋಶೆಯ ಧರ್ಮಶಾಸ್ತ್ರದಲ್ಲಿ 
ಶಾಪಗಳ ಮತ್ತು ವಾಗ್ದಾನಗಳ ಬಗ್ಗೆ ಹೇಳಲಾಗಿದೆ. 
(ಮೋಶೆಯು ದೇವರ ಸೇವಕನಾಗಿದ್ದನು.) ಆ ಶಾಪಗಳು 
ಧರ್ಮಶಾಸ್ತ್ರವನ್ನು ಪಾಲಿಸದಿದ್ದವರಿಗೆ ಆಗುವ ಶಿಕ್ಷೆ 
ಯಾಗಿದೆ. ಆ ಎಲ್ಲಾ ಶಿಕ್ಬೆಗಳು ನಮಗೆ ಆಗಿವೆ. ನಾವು 
ಯೆಹೋವನಾದ ನಿನ್ನ ವಿರುದ್ಧ ಪಾಪ ಮಾಡಿದ್ದರಿಂದ 
ನಮಗೆ ಹೀಗಾಯಿತು. 

12"ನಮಗೂ ನಮ್ಮ ನಾಯಕರುಗಳಿಗೂ ನೀನು ಹೇಳಿ 
ದಂತೆಯೇ ಮಾಡಿರುವೆ. ನೀನು ನಮ್ಮ ಮೇಲೆ ದೊಡ್ಡ 
ಕೇಡನ್ನು ಬರಮಾಡಿರುವೆ. ಜೆರುಸಲೇಮ್‌ ನಗರಕ್ಕೆ 
ಉಂಟಾದಷ್ಟು ಕೇಡು ಭೂಮಂಡಲದಲ್ಲಿ ಮತ್ತಾವ 
ನಗರಕ್ಕೂ ಆಗಿಲ್ಲ. ಆ ಎಲ್ಲ ಕೇಡುಗಳು ನಮಗೆ ಉಂಟಾ 
ದವು. ಇದೆಲ್ಲಾ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಹೇಳಿ 
ದಂತೆಯೇ ನಡೆದುಹೋಯಿತು. ಆದರೆ ಈ ವರೆಗೂ 
ನಾವು ನಿನ್ನ ಸಹಾಯವನ್ನು ಕೇಳಲಿಲ್ಲ. ಇಂದಿಗೂ ನಾವು 
ಪಾಪಮಾಡುವದನ್ನು ನಿಲ್ಲಿಸಲಿಲ್ಲ. ಯೆಹೋವನೇ, 
ಇನ್ನೂ ನಾವು ನಿನ್ನ ಸತ್ಯೋಪದೇಶದ ಕಡೆಗೆ ಗಮನ 
ಕೊಡುತ್ತಿಲ್ಲ. 'ಯೆಹೋವನಾದ ನೀನು ನಮಗೆ ಆಪತ್ತು 
ಗಳನ್ನು ಸಿದ್ಧಪಡಿಸಿಟ್ಟಿದ್ದೆ. ಆ ಆಪತ್ತುಗಳು ನಮ್ಮ ಮೇಲೆ 
ಬರುವಂತೆ ನೀನು ಮಾಡಿದೆ. ಯೆಹೋವನಾದ ನೀನು 
ಎಲ್ಲವನ್ನು ನಿಷ್ಪಕ್ಚಪಾತವಾಗಿ ಮಾಡುವೆ. ಆದ್ದರಿಂದಲೇ 
ಇದೆಲ್ಲವನ್ನು ಮಾಡಿದೆ. ಆದರೆ ಇಂದಿಗೂ ನಾವು ನಿನ್ನ 
ಉಪದೇಶಕ್ಕೆ ಕಿವಿಗೊಟ್ಟಿಲ್ಲ. 

15""ನಮ್ಮ ದೇವರಾದ ಯೆಹೋವನೇ, ನೀನು ನಿನ್ನ ಶಕ್ತಿ 
ಯಿಂದ ನಮ್ಮನ್ನು ಈಜಿಷ್ಟಿನಿಂದ ಹೊರಗೆ ತೆಗೆದು 
ಕೊಂಡು ಬಂದೆ. ನಾವು ನಿನ್ನ ಜನರಾಗಿದ್ದೇವೆ. ನೀನು 
ಕರುಣೆ ತೋರುವುದರಲ್ಲಿ ಇಂದಿಗೂ ಸುಪ್ರಸಿದ್ಧನಾಗಿ 
ರುವಿ. ಯೆಹೋವನೇ, ನಾವು ಪಾಪ ಮಾಡಿದ್ದೇವೆ. ನಾವು 
ಬಹಳ ಹೀನಕಾರ್ಯಗಳನ್ನು ಮಾಡಿದ್ದೇವೆ. 16 ಯೆಹೋ 
ವನೇ, ಜಿರುಸಲೇಮಿನ ಮೇಲೆ ಕೋಪತಾಳುವದನ್ನು 
ದಯವಿಟ್ಟು ನಿಲ್ಲಿಸು. ಜೆರುಸಲೇಮ್‌ ನಗರವು ನಿನ್ನ 
ಪವಿತ್ರವಾದ ಬೆಟ್ಟದ ಮೇಲೆ ಇದೆ. ನೀನು ಸರಿಯಾದು 
ದನ್ನು ಮಾಡುವೆ. ಆದುದರಿಂದ ಜಿರುಸಲೇಮಿನ ಮೇಲೆ 
ಕೋಪಗೊಳ್ಳುವದನ್ನು ದಯವಿಟ್ಟು ನಿಲ್ಲಿಸಿ ಬಿಡು. ನಮ್ಮ 
ಸುತ್ತಮುತ್ತಲಿನ ಜನರೆಲ್ಲ ನಮ್ಮನ್ನು ನಿಂದಿಸುವರು ಮತ್ತು 





1123 


ನಮ್ಮ ಜನರನ್ನು ಗೇಲಿಮಾಡುವರು. ನಾವು ಮತ್ತು ನಮ್ಮ 
ಪೂರ್ವಿಕರು ನಿನಗೆ ಪಾಪಮಾಡಿದ್ದರಿಂದ ಇದೆಲ್ಲಾ 


ಆಗುತ್ತಿದೆ. 


Le "ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳು. 


ನಾನು ನಿನ್ನ ಸೇವಕ. ಸಹಾಯಕೋರಿ ಮಾಡುವ ನನ್ನ 





ಪ್ರಾರ್ಥನೆಯನ್ನು ಲಾಲಿಸು. ನಿನ್ನ ಪವಿತ್ರ ಸ್ಥಳಕ್ಕಾಗಿ 
ಒಳ್ಳೆಯದನ್ನು ಮಾಡು. ಆ ಕಟ್ಟಹವನ್ನು ನಾಶಮಾಡ 


ಲಾಗಿದೆ. ಯೆಹೋವನೇ, ಈ ಒಳ್ಳೆಯ ಕಾರ್ಯಗಳನ್ನು 


ನಿನ್ನ ಹಿತಕ್ಕಾಗಿ ಮಾಡು. '*ನನ್ನ ದೇವರೇ, ನನ್ನ ಪ್ರಾರ್ಥನೆ 
ಯನ್ನು ಕೇಳು. ನಿನ್ನ ಕಣ್ಣುಗಳನ್ನು ತೆರೆದು ನಮಗಾದ 
ಎಲ್ಲ ಕೇಡನ್ನು ನೋಡು. ನಿನ್ನ ಹೆಸರುಳ್ಳ ಪಟ್ಟಣದ ಗತಿ 
ಏನಾಗಿದೆ ನೋಡು. ನಾವು ಒಳ್ಳೆಯ ಜನರೆಂದು ನಾನು 


ಹೇಳುತ್ತಿಲ್ಲ. ನಾವು ಒಳ್ಳೆಯ ಜನರೆಂದು ಇದೆಲ್ಲವನ್ನು 


ಕೇಳುತ್ತಿಲ್ಲ. ನೀನು ಕರುಣಾಮಯನಾಗಿರುವುದ 
ರಿಂದಲೇ ಇದನ್ನೆಲ್ಲ ಕೇಳುತ್ತಿದ್ದೇನೆ. 9 ಯೆಹೋವನೇ, 


ನನ್ನ ಮೊರೆಯನ್ನು ಕೇಳು. ಯೆಹೋವನೇ, ನಮ್ಮನ್ನು 


ಕೃಮಿಸು. ಯೆಹೋವನೇ, ನಮ್ಮ ಕಡೆಗೆ ಗಮನ ನೀಡಿ 
ಸಹಾಯಮಾಹು, ತಡಮಾಡಬೇಡ. ಈಗಲೇ ಸಹಾಯ 
ಮಾಡು. ನಿನ್ನ ಮಹಿಮೆಗಾಗಿಯೇ ಸಹಾಯಮಾಡು. 
ದೇವರೇ, ನಿನ್ನ ಹೆಸರಿನಿಂದ ಕರೆಯಲ್ಪಡುವ ನಿನ್ನ ನಗರ 
ಕ್ಯಾಗಿಯೂ ನಿನ್ನ ಜನರಿಗಾಗಿಯೂ ಈಗಲೇ ಸಹಾಯ 
ಮಾಡು.'' 


ಎಪ್ಪತ್ತು ವಾರಗಳ ಬಗ್ಗೆ ದರ್ಶನ 
ನಾನು ಪ್ರಾರ್ಥನೆಯಲ್ಲಿ ನನ್ನ ಪಾಪಗಳ ಬಗ್ಗೆ ಮತ್ತು 
ಇಸ್ರೇಲರ ಪಾಪಗಳ ಬಗ್ಗೆ ಹೇಳಿಕೊಂಡೆ. ನಾನು ದೇವರ 
ಪವಿತ್ರಪರ್ವತಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೆ. 2'ನಾನು 
ಪ್ರಾರ್ಥಿಸುತ್ತಿದ್ದಾಗ ಗಬ್ರಿಯೇಲನೆಂಬ ಪುರುಷನು 
ನನ್ನಲ್ಲಿಗೆ ಬಂದನು. ಗಬ್ರಿಯೇಲನನ್ನೇ ನಾನು ದರ್ಶನ 
ದಲ್ಲಿ ಕಂಡಿದ್ದೆನು. ಗಬ್ರಿಯೇಲನು ವೇಗವಾಗಿ ಹಾರುತ್ತಾ 
ಸಾಯಂಕಾಲದ ನೈವೇದ್ಯದ ಸಮಯದಲ್ಲಿ ನನ್ನ ಬಳಿಗೆ 
ಬಂದನು. 
ನಾನು ತಿಳಿದುಕೊಳ್ಳಬಯಸಿದ ವಿಷಯಗಳನ್ನು 
ತಿಳಿದುಕೊಳ್ಳಲು ಗಬ್ರಿಯೇಲನು ನನಗೆ ಸಹಾಯ ಮಾಡಿ 
ದನು. ಗಬ್ರಿಯೇಲನು, ""ದಾನಿಯೇಲನೇ, ನಾನು ನಿನಗೆ 
ಜ್ಞಾನವನ್ನು ಕೊಡಲು ಮತ್ತು ಅರ್ಥ ಮಾಡಿಕೊಳ್ಳಲು 
ನಿನಗೆ ಸಹಾಯಮಾಡಲು ಬಂದಿದ್ದೇನೆ. ನೀನು 
ಪ್ರಾರ್ಥಿಸಲು ಪ್ರಾರಂಭಿಸಿದಾಗಲೇ ನನಗೆ ದೇವರ ಅಜ್ಜಿ 
ಯಾಯಿತು. ನಾನು ಅದನ್ನು ನಿನಗೆ ತಿಳಿಸಲು ಬಂದಿರು 
ವೆನು. ದೇವರು ನಿನ್ನನ್ನು ತುಂಬ ಪ್ರಿ ಪ್ರೀತಿಸುತ್ತಾನೆ. ನೀನು 
ದೈವಾಜ್ಞಿಯನ್ನು ಅನಿತುಕೊಳ್ಳುವೆ. ಮತ್ತು ದರ್ಶನದ 
ಅರ್ಥವನ್ನು ತಿಳಿದುಕೊಳ್ಳುವೆ. 





ದಾನಿಯೇಲ 9:17-10:1 


24:"ದಾನಿಯೇಲನೇ, ನಿಮ್ಮ ಜನರಿಗೆ ಮತ್ತು ನಿಮ್ಮ 
ಪವಿತ್ರನಗರಕ್ಕೆ ಯೆಹೋವನು ಎಪ್ಪತ್ತು ವಾರಗಳ ಅವಧಿ 
ಯನ್ನು ಗೊತ್ತುಮಾಡಿದ್ದಾನೆ. ಅಧರ್ಮವನ್ನು ಕೊನೆಗಾಣಿ 
ಸುವದು, ಪಾಪಗಳನ್ನು ತಡೆಯುವುದು, ಅಪರಾಧಗಳನ್ನು 
ನಿವಾರಿಸುವುದು, ಜನರನ್ನು ಪರಿಶುದ್ಧಗೊಳಿಸುವುದು, 
ಎಂದೆಂದಿಗೂ ಉಳಿಯುವ ಧರ್ಮವನ್ನು ಸ್ಥಾಪಿಸುವುದು, 
ದರ್ಶನಗಳಿಗೆ ಮತ್ತು ಪ್ರವಾದಿಯ ನುಡಿಗಳಿಗೆ ಮುದ್ರೆ, 
ಹಾಕಿ ಕಾರ್ಯರೂಪಕ್ಕೆ ತರುವುದು, ಪವಿತ್ರ, ಸ್ಥಳವನ್ನು 
ಪ್ರತಿಷ್ಠಿಸುವುದು, ಇವೆಲ್ಲವುಗಳಿಗಾಗಿ ಈ ಎಪ್ಪತ್ತು ವಾರಗಳ 
ಅವಧಿಯನ್ನು ಗೊತ್ತುಮಾಡಲಾಗಿದೆ. 

2" ದಾನಿಯೇಲನೇ, ಇದನ್ನು ತಿಳಿದುಕೊ. ಇದನ್ನು 
ಚೆನ್ನಾಗಿ ಅರ್ಥಮಾಡಿಕೊ. "ಹೋಗಿ ಜಿರುಸಲೇಮನ್ನು 
ಸರಿಪಡಿಸಿರಿ' ಎಂಬ ದೈವೋಕ್ತಿಯು ಹೊರಡುವಂದಿ 
ನಿಂದ ಅಭಿಷಿಕ್ಷನಾದ ಯೆಹೋವನು ಬರುವದರೊಳಗೆ 
ಏಳು ವಾರಗಳು ಕಳೆಯಬೇಕು. ಆಗ ಜಿರುಸಲೇಮು ಮತ್ತೆ 
ನಿರ್ಮಾಣವಾಗುವುದು. ಜನರು ಒಂದಾಗಿ ಸೇರುವದಕ್ಕೆ 
ಜೆರುಸಲೇಮಿನಲ್ಲಿ ಮತ್ತೆ ಸ್ಥಳಾವಕಾಶವಾಗುವುದು. 
ನಗರದ ಸುತ್ತಲೂ ಅದನ್ನು ರಕ್ಷಿಸುವುದಕ್ಕಾಗಿ ಒಂದು 
ಕಂದಕವನ್ನು ಕೊರೆಯಲಾಗುವುದು. ಅರವತ್ತೆರಡು 
ವಾರಗಳವರೆಗೆ ಜೆರುಸಲೇಮ್‌ ನಗರವನ್ನು ಕಟ್ಟ 
ಲಾಗುವುದು. ಆದರೆ ಆ ಅವಧಿಯಲ್ಲಿ ಹಲವಾರು ಕಷ್ಟ 
ನಷ್ಟಗಳು ಸಂಭವಿಸುವವು. 3"ಅರವತ್ತೆರಡು ವಾರಗಳ 
ತರುವಾಯ ಅಭಿಷಿಕ್ಷನ ಕೊಲೆಯಾಗುವುದು. ಅವನು 
ಇಲ್ಲವಾಗುವನು. ಭವಿಷ್ಯತ್ತಿನ ನಾಯಕನ ಜನರು 
ನಗರವನ್ನೂ ಪವಿತ್ರಾಲಯವನ್ನೂ ಹಾಳುಮಾಡುವರು. 
ಆ ಅಂತ್ಯವು ಒಂದು ಪ್ರವಾಹದಂತೆ ಬರುವುದು. ಕೊನೆ 
ಯವರೆಗೂ ಯುದ್ಧ ನಡೆಯುವುದು. ಆ ಸ್ಥಳವನ್ನು 
ಸಂಪೂರ್ಣವಾಗಿ ನಾಶಮಾಡಬೇಕೆಂದು ದೇವರು 
ಆಜ್ಞಾಪಿಸಿದ್ದಾನೆ. 

27° ಆಗ ಭವಿಷ್ಯತ್ತಿನ ನಾಯಕನು ಬಹುಜನರೊಂದಿಗೆ 
ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳು; ವನು. ಆ 
ಒಡಂಬಡಿಕೆ ಒಂದು ವಾರದವರೆಗೆ ಮುಂದುವರೆಯು 
ವದು, ಅರ್ಧವಾರದವರೆಗೆ ಯಜ್ಞ ಮತ್ತು ನೈವೇದ್ಯಗಳನ್ನು 
ನಿಲ್ಲಿಸಲಾಗುವುದು. ಒಬ್ಬ ಘಾತುಕನು ಬರುವನು. 
ಅವನು ಬಹುವಿನಾಶಕಾರಿ ಕೆಲಸಗಳನ್ನು ಮಾಡುವನು. 
ಆದರೆ ಆ ಘಾತುಕನನ್ನು ಮುಗಿಸಿಬಿಡಬೇಕೆಂದು ದೇವರ 
ಆಜ್ಞಿಯಾಗಿದೆ”' ಎಂದು ಹೇಳಿದನು. 





ಟೈಗ್ರಿಸ್‌ ನದಿಯ ದಡದಲ್ಲಿ 
ದಾನಿಯೇಲನ ದರ್ಶನ 
ಕೋರೆಷನು ಪಾರಸಿಯ ರಾಜನಾಗಿದ್ದನು. 
1 0 ಕೋರೆಷನ ಆಳ್ವಿಕೆಯ ಮೂರನೆಯ ವರ್ಷದಲ್ಲಿ 
ದಾನಿಯೇಲನಿಗೆ ಒಂದು ಸಂಗತಿಯು ಪ್ರಕಟವಾಯಿತು. 


ದಾನಿಯೇಲ 10:2-19 


(ದಾನಿಯೇಲನ ಇನ್ನೊಂದು ಹೆಸರು ಬೇಲ್ತೆಶಚ್ಚರ.) ಈ 
ಸಂಗತಿ ಸತ್ಯವಾದುದು; ಆದರೆ ತಿಳಿದುಕೊಳ್ಳಲು ಬಹಳ 
ಕಷ್ಟಕರವಾಗಿತ್ತು. ದಾನಿಯೇಲನು ಈ ಸಂಗತಿಯನ್ನು 
ತಿಳಿದುಕೊಂಡನು. ಒಂದು ದರ್ಶನದಲ್ಲಿ ಅದರ ಬಗ್ಗೆ 
ಅವನಿಗೆ ವಿವರಿಸಲಾಯಿತು. 

2ದಾನಿಯೇಲನು ಹೇಳುವುದೇನೆಂದರೆ: ""ಆ ಸಮಯ 
ದಲ್ಲಿ ದಾನಿಯೇಲನೆಂಬ ನಾನು ಮೂರು ವಾರ ಶೋಕ 
ದಲ್ಲಿದ್ದೆನು. `ಆ ಮೂರು ವಾರಗಳಲ್ಲಿ ನಾನು ಇಷ್ಟಪಡು 
ತ್ತಿದ್ದ ಆಹಾರವನ್ನು ತಿನ್ನಲಿಲ್ಲ; ಮಾಂಸಾಹಾರವನ್ನು ಸೇವಿಸ 
ಲಿಲ್ಲ; ದ್ರಾಕ್ಟಾರಸವನ್ನು ಕುಡಿಯಲಿಲ್ಲ; ತಲೆಗೆ ಎಣ್ಣೆ 
ಯನ್ನು ಹಾಕಿಕೊಳ್ಳಲಿಲ್ಲ. ಮೂರು ವಾರಗಳವರೆಗೆ 
ಇದೆಲ್ಲವನ್ನು ನಾನು ನಿಲ್ಲಿಸಿಬಿಟ್ಟೆ 

4°"ವರುಷದ ಮೊದಲನೆ ತಿಂಗಳ ಇಪ್ಪತ್ನಾಲ್ಕನೆಯ ದಿನ 
ದಲ್ಲಿ ನಾನು ಟೈಗ್ರಿಸ್‌ ಮಹಾನದಿಯ ದಡದಲ್ಲಿ ನಿಂತು 
ಕೊಂಡಿದ್ದೆ. ಅಲ್ಲಿ ನಿಂತುಕೊಂಡಿದ್ದಾಗ ನಾನು ಮುಖ 
ವೆತ್ತಿ ನೋಡಿದೆ. ನನ್ನ ಎದುರಿಗೆ ಒಬ್ಬ ವ್ಯಕ್ತಿಯು ನಿಂತಿ 
ದ್ದನ್ನು ಕಂಡೆ. ಅವನು ನಾರುಬಟ್ಟೆಯನ್ನು ಧರಿಸಿ 
ಕೊಂಡಿದ್ದನು. ಅವನು ಊಫಜಿನ ಅಪರಂಜಿಯ ಪಟ್ಟಿ 
ಯನ್ನು ಸೊಂಟಕ್ಕೆ ಬಿಗಿದುಕೊಂಡಿದ್ದನು. 6ಅವನ 
ಶರೀರವು ಪ್ರಕಾಶಮಾನವಾದ ವಜ್ರದಂತೆ ಇತ್ತು ಅವನ 
ಮುಖವು ಕೋಲ್ಕಿಂಚಿನಂತೆ ಹೊಳೆಯುತ್ತಿತ್ತು ಅವನ 
ಕಣ್ಣುಗಳು ಬೆಂಕಿಯ ಪಂಜುಗಳಂತಿದ್ದವು. ಅವನ 
ಕೈಕಾಲುಗಳು ಉಜ್ಜಿದ ಹಿತ್ತಾಳೆಯಂತೆ ರುಗರುಗಿಸುತ್ತಿ 
ದ್ದವು. ಅವನ ಧ್ವನಿಯು ಜನಜಂಗುಳಿಯ ಧ್ವನಿಯಂತೆ 
ದೊಡ್ಡದಾಗಿತ್ತು. 

?""ದಾನಿಯೇಲನೆಂಬ ನನಗೆ ಮಾತ್ರ, ಆ ದರ್ಶನ 
ವಾಯಿತು. ನನ್ನ ಜೊತೆಯಲ್ಲಿದ್ದವರಿಗೆ ಆ ದರ್ಶನ 
ಕಾಣಿಸಲಿಲ್ಲವಾದರೂ ಅವರು ಭಯಪಟ್ಟರು. ಅವರು 
ಭಯದಿಂದ ಓಡಿಹೋಗಿ ಅಡಗಿಕೊಂಡರು. ನಾನೊ 
ಬ್ಬನೇ ಅಲ್ಲಿದ್ದೆ. ನಾನು ಆ ದರ್ಶನವನ್ನು ನೋಡುತ್ತಲೇ 
ಇದ್ದೆ. ಅದರಿಂದ ನನಗೆ ಭಯವಾಯಿತು. ನಾನು 
ದುರ್ಬಲನಾದೆ. ನನ್ನ ಮುಖವು ಸತ್ತವರ ಮುಖದಂತೆ 
ಬಿಳುಪೇರಿತು; ನಾನು ನಿಸ್ಸಹಾಯಕನಾದೆ. 

ದರ್ಶನದಲ್ಲಿ ಕಾಣಿಸಿಕೊಂಡ ಮನುಷ್ಯನು ಮಾತ 
ನಾಡುವದನ್ನು ನಾನು ಕೇಳಿದೆ. ಅವನ ಧ್ವನಿಯನ್ನು ಕೇಳಿದ 
ಕೂಡಲೇ ನಾನು ಬೋರಲು ಬಿದ್ದು ಗಾಢವಾದ 
ನಿದ್ರೆಯಲ್ಲಿ ಮುಳುಗಿದೆ. 

10"ಆಗ ಒಂದು ಕೈ ನನ್ನನ್ನು ಮುಟ್ಟಿತು. ನಾನು ಮೊಣ 
ಕಾಲುಗಳನ್ನು ಮತ್ತು ಅಂಗೈಗಳನ್ನು ನೆಲಕ್ಕೆ ಊರಿ, ಬಾಗಿ 
ನಿಂತುಕೊಂಡೆ. ನಾನು ಭಯದಿಂದ ನಡುಗುತ್ತಿದೆ. 
!!' ದರ್ಶನದಲ್ಲಿ ಕಾಣಿಸಿಕೊಂಡ ಮನುಷ್ಯನು ನನಗೆ, 
"ದಾನಿಯೇಲನೇ, ದೇವರು ನಿನ್ನನ್ನು ತುಂಬ ಪ್ರೀತಿಸು 





1124 


ತ್ತಾನೆ. ನಾನು ನಿನಗೆ ಈ ಮುಂದೆ ಹೇಳುವ ಮಾತುಗಳ 
ಬಗ್ಗೆ ಚೆನ್ನಾಗಿ ವಿಚಾರಮಾಡು. ಎದ್ದು ನಿಲ್ಲು ನನ್ನನ್ನು 
ನಿನ್ನ ಬಳಿಗೆ ಕಳುಹಿಸಲಾಗಿದೆ ' ಎಂದು ಹೇಳಿದನು. ಆಗ 
ನಾನು ಎದ್ದುನಿಂತೆ. ನಾನು ಭಯದಿಂದ ಇನ್ನೂ ನಡು 
ಗುತ್ತಿದ್ದೆ. ಆಮೇಲೆ ದರ್ಶನದಲ್ಲಿನ ಆ ಮನುಷ್ಯನು 
ಪುನಃ ಮಾತನಾಡಲು ಪ್ರಾರಂಭಿಸಿದನು. ಅವನು, 
""ದಾನಿಯೇಲನೇ, ಭಯಪಡಬೇಡ. ನೀನು ಜ್ಞಾನ 
ಸಂಪಾದನೆ ಮಾಡಬೇಕೆಂದೂ ದೇವರೆದುರಿಗೆ ಭಕ್ತಿ 
ವಿನಯಗಳಿಂದ ವರ್ತಿಸ ಬೇಕೆಂದೂ ತೀರ್ಮಾನಿಸಿದ 
ಮೊದಲ ದಿನದಿಂದಲೇ ಆತನು ನಿನ್ನ ಪ್ರಾರ್ಥನೆಗಳನ್ನು 
ಆಲಿಸುತ್ತಿದ್ದಾನೆ. ನೀನು ಪ್ರಾರ್ಥನೆ ಮಾಡಿದ್ದರಿಂದಲೇ 
ನಾನು ಇಲ್ಲಿಗೆ ಬಂದೆನು. "ಆದರೆ ಪಾರಸಿಯ ರಾಜ್ಯದ 
ದಿವ್ಯಪಾಲಕನು ನನ್ನೊಂದಿಗೆ ಕಳೆದ ಇಪ್ಪತ್ತೊಂದು ದಿನಗ 
ಳಿಂದ ಹೋರಾಡುತ್ತಿದ್ದನು; ನನಗೆ ತೊಂದರೆ ಕೊಡು 
ತ್ತಿದ್ದನು. ಆಗ ಪ್ರಧಾನ ದಿವ್ಯಪಾಲಕರಲ್ಲೊಬ್ಬನಾದ 
ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ನಾನು ಅಲ್ಲಿ 
ಪಾರಸಿಯ ರಾಜನ ಹತ್ತಿರ ಸಿಕ್ಕಿಹಾಕಿಕೊಂಡಿದ್ದೆ. 
4ದಾನಿಯೇಲನೇ, ಭವಿಷ್ಯದಲ್ಲಿ ನಿನ್ನ ಜನರಿಗೆ ಏನಾಗುವ 
ದೆಂಬುದನ್ನು ನಿನಗೆ ವಿವರಿಸಲು ನಾನು ಈಗ ಇಲ್ಲಿಗೆ 
ಬಂದೆನು. ಈ ಕನಸು ಭವಿಷ್ಯದ ಒಂದು ಕಾಲದ ಕುರಿ 
ತಾಗಿದೆ' ಎಂದು ಹೇಳಿದನು. 

15" ಆ ಪುರುಷನು ನನ್ನೊಂದಿಗೆ ಮಾತನಾಡುತ್ತಿದ್ದಾಗ 
ನಾನು ನೆಲವನ್ನು ನೋಡುತ್ತಾ ಬಾಗಿಕೊಂಡಿದ್ದೆ. ಮಾತ 
ನಾಡಲು ನನ್ನಿಂದ ಸಾಧ್ಯವಾಗಲಿಲ್ಲ. 16ಆಗ್ರ ಮನುಷ್ಯ 
ಕುಮಾರನಂತಿರುವವನು ನನ್ನ ತುಟಿಗಳನ್ನು ಸ್ಪರ್ಶ 
ಮಾಡಿದನು. ನಾನು ಬಾಯಿತೆರೆದು ಮಾತನಾಡಲು 
ಪ್ರಾರಂಭಿಸಿದೆ. ನನ್ನ ಎದುರಿಗೆ ನಿಂತುಕೊಂಡಿದ್ದವನಿಗೆ 
"ಸ್ವಾಮಿ, ದರ್ಶನದಲ್ಲಿ ನೋಡಿದ ಸಂಗತಿಗಳಿಂದ ನಾನು 
ಚಿಂತಾಕ್ರಾಂತನಾಗಿದ್ದೇನೆ; ಅಂಜಿಕೊಂಡಿದ್ದೇನೆ; ನಿಸ್ಸಹಾ 
ಯಕನಾಗಿದ್ದೇನೆ. 1'ಸ್ವಾಮೀ, ನಾನು ದಾನಿಯೇಲ. 
ನಾನು ನಿಮ್ಮ ಸೇವಕ. ನಾನು ನಿಮ್ಮ ಸಂಗಹ ಹೇಗೆ ಮಾತ 
ನಾಡಲಿ. ನನಗೆ ಶಕ್ತಿಯೇ ಇಲ್ಲದಂತಾಗಿದೆ, ಉಸಿರಾಡು 
ವುದೂ ಕಷ್ಟವಾಗಿದೆ ' ಎಂದೆ. 

18° ಮನು ಷ್ಯಕುಮಾರನಂತಿರುವವನು ಪುನಃ 
ನನ್ನನ್ನು ಸ್ಪರ್ಶಿಸಿದನು. ಆತನು ನನ್ನನ್ನು ಸ್ಪರ್ಶಿಸಿದಾಗ 
ನನಗೆ ಉಪಶಮನವಾಯಿತು. 

ಆಗ ಆತನು "ದಾನಿಯೇಲನೇ, ಭಯಪಡಬೇಡ. 
ದೇವರು ನಿನ್ನನ್ನು ತುಂಬ ಪ್ರೀತಿಸುತ್ತಾನೆ. ಸಮಾಧಾನ 
ತಂದುಕೊ. ಈಗ ನೀನು ಬಲಗೊಳ್ಳು, ಬಲಗೊಳ್ಳು' 
ಎಂದು ಹೇಳಿದನು. 

""ಅವನು ನನ್ನೊಂದಿಗೆ ಮಾತನಾಡಿದ ಮೇಲೆ ನನಗೆ 
ಬಲ ಬಂದಿತು. ಆಗ ನಾನು, "ಸ್ವಾಮೀ, ನೀವು ನನಗೆ 


1125 


ಬಲವನ್ನು ನೀಡಿದಿರಿ. ಈಗ ನೀವು ಮಾತನಾಡಬಹುದು' 
ಎಂದು ಹೇಳಿದೆ. 

2"ಆಗ ಅವನು, "ದಾನಿಯೇಲನೇ, ನಾನು ಏಕೆ 
ಬಂದಿದ್ದೇನೆಂಬುದು ನಿನಗೆ ಗೊತ್ತಿಲ್ಲವೇ? ತಕ್ಷಣ ನಾನು 
ಪಾರಸಿಯ ರಾಜ್ಯದ ದಿವ್ಯಪಾಲಕನೊಂದಿಗೆ ಹೋರಾ 
ಹಲು ಹಿಂದಿರುಗಬೇಕು. ನಾನು ಹೋದ ಮೇಲೆ ಗ್ರೀಕ್‌ 
ರಾಜ್ಯದ ದಿವ್ಯಪಾಲಕನು ಬರುವನು. 2! ದಾನಿಯೇಲನೇ, 
ನಾನು ಹೋಗುವ ಮುಂಚೆ "ಸತ್ಯಶಾಸನ' ದಲ್ಲಿ ಏನು 
ಬರೆದಿದೆ ಎಂಬುದನ್ನು ನಿನಗೆ ಹೇಳುವೆನು. ಆ ದುಷ್ಟ 
ದೂತರೊಂದಿಗೆ ಹೋರಾಡುವಲ್ಲಿ ಮಿಕಾಯೇಲನ 
ಹೊರತು ನನಗೆ ಬೆಂಬಲವಾಗತಕ್ಕವರು ಇನ್ನಾರೂ ಇಲ್ಲ. 
ಮಿಕಾಯೇಲನು ನಿಮ್ಮ ಜನರ ಪಾಲಕನಾಗಿದ್ದಾನೆ. 

1 | SE SE ದಾರ್ಯಾವೆಷನ ಆಳ್ವಿಕೆಯ 
ಮೊದಲನೆಯ ವರ್ಷದಲ್ಲಿ ಪಾರಸಿಯ ರಾಜ್ಯದ 
ದಿವ್ಯಪಾಲಕನ ವಿರುದ್ಧದ ಹೋರಾಟದಲ್ಲಿ ನಾನು 
ಮಿಕಾಯೇಲನಿಗೆ ಬೆಂಬಲ ಕೊಟ್ಟೆನು. 
2""ದಾನಿಯೇಲನೇ, ಈಗ ನಾನು ನಿನಗೆ ಸತ್ಯಾಂಶ 
ವನ್ನು ಹೇಳುತ್ತೇನೆ ಕೇಳು. ಪಾರಸಿಯ ದೇಶದಲ್ಲಿ ಇನ್ನೂ 
ಮೂರು ಜನ ಅರಸರು ಆಳುವರು. ಆಮೇಲೆ ನಾಲ್ಕನೆಯ 
ರಾಜನು ಬರುವನು. ನಾಲ್ಕನೆಯ ರಾಜನು ತನಗಿಂತ 
ಮುಂಚೆ ಆಗಿ ಹೋದ ಪಾರಸಿಯ ದೇಶದ ಎಲ್ಲ ಅರಸರಿ 
ಗಿಂತ ಅಧಿಕ ಧನವಂತನಾಗಿರುವನು. ಆ ನಾಲ್ಕನೆಯ 
ರಾಜನು ತನ್ನ ಪ್ರಾಬಲ್ಯವನ್ನು ಬೆಳೆಸಿಕೊಳ್ಳುವದಕ್ಕೆ ಧನ 
ವನ್ನು ಬಳಸಿಕೊಳ್ಳುವನು. ಎಲ್ಲರೂ ಗ್ರೀಸ್‌ ರಾಜ್ಯದ 
ವಿರುದ್ಧವಾಗುವಂತೆ ಮಾಡುವನು. ಆಮೇಲೆ ಒಬ್ಬ ಅತಿ 
ಪರಾಕ್ರಮಶಾಲಿಯಾದ ಮತ್ತು ಪ್ರಭಾವಶಾಲಿಯಾದ 
ಅರಸನು ಬರುವನು. ಅವನು ಹೆಚ್ಚಿನ ಸಾಮರ್ಥ್ಯದಿಂದ 
ಆಳುವನು. ಅವನು ತನ್ನ ಮನಸ್ಸಿಗೆ ಬಂದಂತೆ ಮಾಡು 
ವನು. *ಆ ರಾಜನು ಬಂದ ಮೇಲೆ ಅವನ ರಾಜ್ಯವು 
ಒಡೆಯುವದು. ಅವನ ರಾಜ್ಯವು ನಾಲ್ಕು ಹೋಳಾಗಿ 
ಜಗತ್ತಿನ ನಾಲ್ಕು ದಿಕ್ಕುಗಳಲ್ಲಿ ಹಂಚಿ ಹೋಗುವುದು. 
ಅವನ ರಾಜ್ಯವು ಅವನ ಮಕ್ಕಳಲ್ಲಿ ಅಥವಾ ಮೊಮ್ಮಕ್ಕಳಲ್ಲಿ 
ಹಂಚಲ್ಪಡುವದಿಲ್ಲ. ಅವನ ರಾಜ್ಯಕ್ಕೆ ಅವನು ಮೊದಲು 
ಹೊಂದಿದ್ದ ಅಧಿಕಾರವು ಇರುವದಿಲ್ಲ. ಏಕೆಂದರೆ ಅವನ 
ರಾಜ್ಯವನ್ನು ಅವನಿಂದ ಕಸಿದುಕೊಂಡು ಬೇರೆ ಜನರಿಗೆ 
ಕೊಡಲಾಗುವುದು. 

೨" ದಕ್ಷಿಣ ದಿಕ್ಕಿನ ರಾಜನು ಪ್ರಬಲನಾಗುವನು. ಆದರೆ 
ಆಗ ಅವನ ಒಬ್ಬ ಸೇನಾಧಿಪತಿಯು ದಕ್ಷಿಣದಿಕ್ಕಿನ ಅರಸ 
ನನ್ನು ಸೋಲಿಸುವನು. ಆ ಸೇನಾಧಿಪತಿಯು ಆಳಲು 
ಪ್ರಾರಂಭಿಸುವನು; ಅವನು ಬಹಳ ಪ್ರಭಾವಶಾಲಿ 
ಯಾಗುವನು. "ಕೆಲವು ವರ್ಷಗಳಾದ ಮೇಲೆ ದಕ್ಷಿಣ 
ದಿಕ್ಕಿನ ರಾಜನು ಮತ್ತು ಆ ಸೇನಾಧಿಪತಿಯು ಒಂದು 


ದಾನಿಯೇಲ 10:20-11:14 


ಒಪ್ಪಂದ ವನ್ನು ಮಾಡಿಕೊಳ್ಳುವರು. ದಕ್ಷಿಣದ ರಾಜನ 
ಮಗಳು ಉತ್ತರದ ರಾಜನನ್ನು ಮದುವೆಯಾಗುವಳು. 
ಶಾಂತಿಯನ್ನು ಸ್ಥಾಪಿಸುವದಕ್ಕಾಗಿ ಅವಳು ಹೀಗೆ ಮಾಡು 
ವಳು. ಆದರೆ ಅವಳು ಮತ್ತು ದಕ್ಷಿಣದ ರಾಜನು ಸಾಕಷ್ಟು 
ಶಕ್ತಿ ಶಾಲಿಗಳಾಗಿರುವುದಿಲ್ಲ. ಜನರು ಅವಳನ್ನೂ ಮತ್ತು 
ಆ ದೇಶಕ್ಕೆ ಅವಳನ್ನು ಕರೆದುಕೊಂಡು ಹೋದ ವ್ಯಕ್ತಿ 
ಯನ್ನೂ ವಿರೋಧ ಮಾಡುವರು. ಆ ಜನರು ಅವಳ 
ಮಗು ಮತ್ತು ಅವಳ ಸಹಾಯಕನನ್ನು ವಿರೋಧಿಸುವರು. 
"ಆದರೆ ಅವಳ ಕುಟುಂಬದ ಒಬ್ಬ ವ್ಯಕ್ತಿಯು 
ದಕ್ಷಿಣದ ರಾಜನ ಸ್ಥಳವನ್ನು ತೆಗೆದುಕೊಳ್ಳಲು ಬರುವನು. 
ಅವನು ಉತ್ತರದ ರಾಜನ ಸೈನ್ಯದ ಮೇಲೆ ಧಾಳಿ 
ಮಾಡುವನು. ಅವನು ಆ ಅರಸನ ಭದ್ರವಾದ ಕೋಟಿಗೆ 
ನುಗ್ಗುವನು. ಅವನು ಯುದ್ಧಮಾಡಿ ಗೆಲ್ಲುವನು. *ಅವನು 
ಅವರ ವಿಗ್ರಹಗಳನ್ನು ತೆಗೆದುಕೊಳ್ಳುವನು. ಅವನು ಅವರ 
ಲೋಹದ ಪ್ರತಿಮೆಗಳನ್ನು ಮತ್ತು ಅವುಗಳ ಬೆಲೆಬಾಳುವ 
ಬೆಳ್ಳಿ ಮತ್ತು ಬಂಗಾರದ ವಸ್ತುಗಳನ್ನು ತೆಗೆದುಕೊಳ್ಳು 
ವನು. ಆ ವಸ್ತುಗಳನ್ನೆಲ್ಲಾ ಈಜಿಪ್ಟಿಗೆ ತೆಗೆದುಕೊಂಡು 
ಹೋಗುವನು. ಆಮೇಲೆ ಕೆಲವು ವರ್ಷಗಳವರೆಗೆ ಅವನು 
ಉತ್ತರದ ರಾಜನಿಗೆ ಕಿರುಕುಳ ಕೊಡುವದಿಲ್ಲ "ಉತ್ತರದ 
ರಾಜನು ದಕ್ಷಿಣ ರಾಜ್ಯದ ಮೇಲೆ ಧಾಳಿ ಮಾಡುವನು. 
ಆದರೆ ಅವನು ಸೋತು ತನ್ನ ದೇಶಕ್ಕೆ ಹಿಂತಿರುಗುವನು. 
10"""ಉತ್ತರದ ರಾಜನ ಮಗನು ಯುದ್ಧದ ಸಿದ್ಧತೆ 
ಯನ್ನು ಮಾಡುವನು. ಅವರಿಬ್ಬರೂ ಸೇರಿ ಒಂದು ದೊಡ್ಡ 
ಸೈನ್ಯವನ್ನು ಕೂಡಿಸುವರು. ಆ ಸೈನ್ಯವು ರಭಸದಿಂದ ಬಂದ 
ಪ್ರವಾಹದಂತೆ ದೇಶದಲ್ಲೆಲ್ಲ ಸಂಚರಿಸಿ ಯುದ್ಧ 
ಮಾಡುತ್ತಾ ದಕ್ಷಿಣ ರಾಜನ ದುರ್ಗದವರೆಗೆ ನುಗ್ಗುವದು. 
ಅಗ ದಕ್ಷಿಣದ ರಾಜನು ಕೋಪದಿಂದ ಕೆಂಡವಾಗು 
ವನು. ಅವನು ಉತ್ತರದ ರಾಜನ ವಿರುದ್ಧ ಹೋರಾಡುವ 
ದಕ್ಕಾಗಿ ಹೊರಬರುವನು. ಉತ್ತರದ ರಾಜನ ಹತ್ತಿರ 
ಅಪಾರವಾದ ಸೈನ್ಯವಿದ್ದರೂ ಅವನು ಯುದ್ಧದಲ್ಲಿ 
ಸೋಲುವನು. ಉತ್ತರದ ಸೈನ್ಯವು ಸೋತು ಸೆರೆಯಾಗು 
ವುದು. ದಕ್ಷಿಣರಾಜನು ತುಂಬ ಜಂಬ ಪಡುವನು ಮತ್ತು 
ಉತ್ತರದ ರಾಜನ ಸಾವಿರಾರು ಜನ ಸೈನಿಕರ ವಧೆ ಮಾಡು 
ವನು. ಆದರೆ ಅವನು ಜಯಶೀಲನಾಗಿ ಮುಂದುವರೆ 
ಯುವದಿಲ್ಲ. ಉತ್ತರದ ರಾಜನು ಇನ್ನೊಂದು ಸೈನ್ಯ 
ವನ್ನು ತೆಗೆದುಕೊಂಡು ಬರುವನು. ಈ ಸೈನ್ಯವು ಮೊದಲಿನ 
ಸೈನ್ಯಕ್ಕಿಂತ ದೊಡ್ಡದಾಗಿರುವದು. ಬಹಳ ವರ್ಷಗಳ ತರು 
ವಾಯ ಅವನು ದಾಳಿಮಾಡುವನು. ಆ ಸೈನ್ಯವು ಬಹಳ 
ದೊಡ್ಡದಾಗಿದ್ದು ಹಲವಾರು ಆಯುಧಗಳಿಂದ ಸುಸಜ್ಜಿತ 
ವಾಗಿರುವದು. ಆ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗಿರುವದು. 
14" ಕಾಲದಲ್ಲಿ ಹಲವಾರು ಜನರು ದಕ್ಷಿಣ ರಾಜನ 
ವಿರುದ್ಧವಾಗಿರುವರು. ಹೋರಾಡಲು ಇಚ್ಛಿಸುವ ನಿಮ್ಮ 


ದಾನಿಯೇಲ 11:15-28 


ಸ್ವಂತ ಜನರಲ್ಲಿ ಕೆಲವರು ದಕ್ಚಿಣರಾಜನ ವಿರುದ್ಧ ದಂಗೆ 
ಏಳುವರು. ಅವರು ಗೆಲ್ಲುವದಿಲ್ಲ. ಅವರು ಹೀಗೆ ಮಾಡಿ 
ದರ್ಶನ ನಿಜವಾಗುವಂತೆ ಮಾಡುವರು. ಆಮೇಲೆ 
ಉತ್ತರದ ರಾಜನು ಬಂದು ಗೋಡೆಗಳಿಗೆ ದಿಬ್ಬಹಾಕಿ 
ಒಂದು ಭದ್ರವಾದ ನಗರವನ್ನು ವಶಪಡಿಸಿಕೊಳ್ಳುವನು. 
ದಕ್ಷಿಣದವರಲ್ಲಿ ಹೋರಾಡುವ ಶಕ್ತಿ ಇರುವದಿಲ್ಲ. ದಕ್ಷಿಣ 
ಸೈನ್ಯದ ಉತ್ತಮ ಸೈನಿಕರೂ ಕೂಡ ಉತ್ತರದ ಸೈನ್ಯವನ್ನು 
ತಡೆದು ನಿಲ್ಲಿಸಲು ಸಮರ್ಥರಾಗುವದಿಲ್ಲ 

16 ಉತ್ತರದ ರಾಜನು ತನ್ನ ಇಷ್ಟಬಂದಂತೆ ಮಾಡು 


1126 


ಯಿಂದ ರಾಜನಾಗಿರುತ್ತಾನೆ. ಜನರು ನೆಮ್ಮದಿಯಿಂದ 
ನಿರ್ಭಯರಾಗಿರುವಾಗ ಅವನು ರಾಜ್ಯದ ಮೇಲೆ ದಾಳಿ 
ಮಾಡುತ್ತಾನೆ. 

ಅವನು ದೊಡ್ಡದಾದ ಮತ್ತು ಶಕ್ತಿಶಾಲಿಯಾದ 
ಸೈನ್ಯಗಳನ್ನು ಸೋಲಿಸುತ್ತಾನೆ. ಅವನು ಒಪ್ಪಂದ ಮಾಡಿ 
ಕೊಂಡ ನಾಯಕನಿಗೂ ಮೋಸ ಮಾಡುತ್ತಾನೆ. ಅನೇಕ 
ರಾಷ್ಟ್ರಗಳು ಕ್ರೂರಿಯಾದ ಮತ್ತು ವಂಚಕನಾದ ಆ ಅರಸ 
ನೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ಳುವವು. ಆದರೆ 
ಅವನು ಸುಳ್ಳು ಹೇಳಿ ಅವರನ್ನು ವಂಚಿಸುವನು. ಅವನು 





ವನು. ಯಾರಿಂದಲೂ ಅವನನ್ನು ತಡೆಯಲು ಸಾಧ್ಯ 
ವಾಗುವದಿಲ್ಲ. ಅವನು ಸುಂದರವಾದ ನಾಡಿನ ಮೇಲೆ 
ಅಧಿಕಾರವನ್ನೂ ನಿಯಂತ್ರ ಣವನ್ನೂ ಸಂಪಾದಿಸುವನು. 
ಅದನ್ನು ನಾಶಮಾಹುವ ಸಾಮರ್ಥ್ಯವನ್ನು ಹೊಂದಿರು 
ವನು. 

17 ಉತ್ತರದ ರಾಜನು ತನ್ನ ಸರ್ವಶಕ್ತಿಯಿಂದ ದಕ್ಷಿಣದ 
ರಾಜನೊಂದಿಗೆ ಹೋರಾಡಲು ನಿರ್ಧರಿಸುವನು. ಅವನು 
ದಕ್ಷಿಣದ ರಾಜನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿ 
ಕೊಳ್ಳುವನು. ಉತ್ತರದ ರಾಜನು ತನ್ನ ಒಬ್ಬ ಮಗಳನ್ನು 
ದಕ್ಷಿಣದ ರಾಜನಿಗೆ ಮದುವೆ ಮಾಡಿಕೊಡುವನು. 
ದಕ್ಷಿಣದ ರಾಜನನ್ನು ಸೋಲಿಸುವ ಉದ್ದೇಶದಿಂದ ಉತ್ತ 
ರದ ರಾಜನು ಹೀಗೆ ಮಾಡುವನು. ಆದರೆ ಅವನ ತಂತ್ರ 
ಗಳು ಯಶಸ್ವಿಯಾಗುವದಿಲ್ಲ. ಅವುಗಳಿಂದ ಅವನಿಗೆ 
ಸಹಾಯ ಸಿಕ್ಕುವದಿಲ್ಲ. 

18" ಮೇಲೆ ಉತ್ತರದ ರಾಜನು ಭೂಮಧ್ಯ ಸಾಗರದ 
ಕರಾವಳಿಯ ದೇಶಗಳ ಕಡೆಗೆ ಗಮನಹರಿಸುವನು. 
ಅವನು ಅನೇಕ ನಗರಗಳನ್ನು ಗೆಲ್ಲುವನು. ಆದರೆ ಆಗ 
ಒಬ್ಬ ಸೇನಾಧಿಪತಿಯು ಉತ್ತರದ ರಾಜನ ಅಹಂಕಾರ 
ವನ್ನೂ ಸೊಕ್ಕನ್ನೂ ಮುರಿದು ಬಿಡುವನು; ಅವನಿಗೆ 
ಅವಮಾನ ಮಾಡುವನು. 

19° ಅದಾದ ಮೇಲೆ ಉತ್ತರದ ರಾಜನು ತನ್ನ ದೇಶದ 
ಭದ್ರವಾದ ಕೋಟಿಗಳಿಗೆ ಹೋಗುವನು. ಆದರೆ ಅವನು 
ದುರ್ಬಲನಾಗಿ ಬಿದ್ದುಹೋಗುವನು; ಕೊನೆ 
ಗೊಳ್ಳುವನು. 

3" ಉತ್ತರದ ರಾಜನ ತರುವಾಯ ಒಬ್ಬ ಹೊಸ 
ರಾಜನು ಬರುವನು. ಅವನು ಬಹು ವೈಭವಯುಕ್ತವಾದ 
ಜೀವನವನ್ನು ನಡೆಸಲಿಚ್ಛಿಸಿ ಅದಕ್ಕೆ ಬೇಕಾಗುವ ಹಣವನ್ನು 


ಹೆಚ್ಚಿನ ಅಧಿಕಾರವನ್ನು ಸಂಪಾದಿಸಿದರೂ ಕೆಲವೇ ಜನರು 
ಅವನಿಗೆ ಬೆಂಬಲ ನೀಡುವರು. 

೫: ಶ್ರೀಮಂತ ದೇಶಗಳು ನೆಮ್ಮದಿಯಿಂದಿರುವಾಗ 
ಈ ಕ್ರೂರಿಯು ಪೂರ್ವಸೂಚನೆಯಿಲ್ಲದೆ ಅವುಗಳ 
ಮೇಲೆ ದಾಳಿ ಮಾಡುವನು. ಅವನು ಸರಿಯಾದ ಸಮ 
ಯಕ್ಕೆ ದಾಳಿ ಮಾಡುವನು; ಅವನ ಪೂರ್ವಿಕರು ವಿಫಲ 
ರಾದ ದೇಶಗಳಲ್ಲಿ ಜಯ ಸಂಪಾದಿಸುವನು. ಅವನು 
ಸೋಲಿಸಿದ ದೇಶಗಳನ್ನು ಕೊಳ್ಳಿಹೊಡೆದು ದೊರೆತ ಸಂಪ 
ತ್ತನ್ನು ತನ್ನ ಅನುಯಾಯಿಗಳಲ್ಲಿ ಹಂಚುವನು. ಅವನು 
ಭದ್ರವಾದ ನಗರಗಳನ್ನು ಹಿಡಿದುಕೊಳ್ಳಲು ಮತ್ತು ನಾಶ 
ಮಾಡಲು ಯೋಜನೆಗಳನ್ನು ಮಾಡುವನು. ಅವನಿಗೆ 
ಜಯಸಿಕ್ಕಿದರೂ ಅದು ಸ್ವಲ್ಪ ಕಾಲದವರೆಗೆ ಮಾತ್ರ 
ಇರುತ್ತದೆ. 

2"""ಕ್ರೂರನಾದ ಮತ್ತು ವಂಚಕನಾದ ಆ ರಾಜನ 
ಹತ್ತಿರ ಅತಿದೊಡ್ಡ ಸೈನ್ಯವಿರುವದು. ಅವನು ಆ ಸೈನ್ಯದಿಂದ 
ತನ್ನ ಶಕ್ತಿಯನ್ನು ಪ್ರದರ್ಶಿಸಲು ಧೈರ್ಯ ತಂದುಕೊಂಡು 
ದಕ್ಷಿಣದ ರಾಜನ ಮೇಲೆ ದಾಳಿ ಮಾಡುವನು. ದಕ್ಷಿಣದ 
ರಾಜನು ಅತಿದೊಡ್ಡದಾದ ಮತ್ತು ಶಕ್ತಿಶಾಲಿಯಾದ ಸೈನ್ಯ 
ವನ್ನು ಕೂಡಿಸಿಕೊಂಡು ಯುದ್ಧಕ್ಕೆ ಹೋಗುವನು. ಆದರೆ 
ಅವನ ವೈರಿಗಳು ರಹಸ್ಯವಾಗಿ ಒಂದು ಕುಯುಕ್ತಿಯನ್ನು 
ಮಾಡುವರು. ದಕ್ಷಿಣದ ರಾಜನು ಸೋಲುವನು. 
ದಕ್ಸಿಣದ ರಾಜನ ಒಳ್ಳೆಯ ಸ್ನೇಹಿತರೆಂದು ಭಾವಿಸ 
ಲಾದ ಜನರು ಅವನನ್ನು ನಾಶಮಾಡಲು ಪ್ರಯತ್ನ 
ಮಾಡುವರು. ಅವನ ಸೈನ್ಯಕ್ಕೆ ಸೋಲುಂಟಾಗುವದು. 
ಅವನ ಅನೇಕ ಸೈನಿಕರು ಯುದ್ಧದಲ್ಲಿ ಮಡಿಯುವರು. 
ಆ ಇಬ್ಬರು ಅರಸರು ಒಬ್ಬರಿಗೊಬ್ಬರು ಕೇಡುಮಾಡ 
ಬೇಕೆಂದು ನಿಶ್ಚಯಿಸುವರು. ಅವರಿಬ್ಬರೂ ಒಂದೇ 





ಸಂಗ್ರಹಿಸಲು ಒಬ್ಬ ತೆರಿಗೆ ಅಧಿಕಾರಿಯನ್ನು ಕಳುಹಿಸು 
ವನು. ಆದರೆ ಕೆಲವು ವರ್ಷಗಳಲ್ಲಿ ಆ ರಾಜನು ನಾಶವಾಗು 
ವನು. ಆದರೆ ಅವನು ಯುದ್ಧದಲ್ಲಿ ಮಡಿಯುವದಿಲ್ಲ. 
"ಆ ರಾಜನ ತರುವಾಯ ಅತಿ ಕ್ರೂರನೂ ದ್ವೇಷ 
ಮಯಿಯೂ ಆದ ಒಬ್ಬನು ರಾಜನಾಗುವನು. ಅವನು 
ರಾಜ ಮನೆತನದವನಾಗಿರುವದಿಲ್ಲ. ಅವನು ವಂಚನೆ 


ಮೇಜಿನಲ್ಲಿ ಕುಳಿತು ಕೊಳ್ಳುವರು ಮತ್ತು ಒಬ್ಬರಿಗೊಬ್ಬರು 
ಸುಳ್ಳು ಹೇಳುವರು. ಆದರೆ ಇದರಿಂದ ಅವರಿಬ್ಬರಲ್ಲಿ 
ಯಾರಿಗೂ ಒಳ್ಳೆಯದಾಗುವದಿಲ್ಲ. ಏಕೆಂದರೆ ದೇವರು 
ಅವರ ಅಂತ್ಯ ಕಾಲವನ್ನು ನಿರ್ಧರಿಸಿದ್ದಾನೆ.'' 
2೫"""ಉತ್ತರದ ರಾಜನು ಅಪಾರ ಸಂಪತ್ತಿನೊಂದಿಗೆ 
ಸ್ವದೇಶಕ್ಕೆ ಮರಳುವನು. ಆಗ ಅವನು ಪವಿತ್ರ, 


1127 


ಒಹಂಬಡಿಕೆಗೆ* ವಿರುದ್ಧವಾಗಿ ಆಚರಿಸುವ ತೀರ್ಮಾನ 
ಮಾಡುವನು. ಅವನು ಯೋಚಿಸಿದಂತೆ ಮಾಡಿ ತನ್ನ 
ದೇಶಕ್ಕೆ ಹಿಂತಿರುಗಿ ಹೋಗುವನು. 


೨"""ಸರಿಯಾದ ಸಮಯ ನೋಡಿ ಉತ್ತರದ ರಾಜನು 
ದಕ್ಷಿಣದ ರಾಜನ ಮೇಲೆ ದಾಳಿ ಮಾಡುವನು. ಆದರೆ 
ಈ ಸಲ ಅವನು ಹಿಂದಿನಂತೆ ಜಯಶೀಲನಾಗುವದಿಲ್ಲ. 
308ತ್ತೀಮಿನ ಹಡಗುಗಳು ಬಂದು ಉತ್ತರದ ರಾಜ 
ನೊಂದಿಗೆ ಯುದ್ಧ ಮಾಡುವವು. ಆ ಹಡಗುಗಳು ಬರು 
ವದನ್ನು ಅವನು ನೋಡಿ ಹೆದರಿಕೊಳ್ಳುವನು. ಅವನು 
ಪವಿತ್ರ ಒಡಂಬಡಿಕೆಯ ಮೇಲೆ ಕೋಪಿಸಿಕೊಂಡು 
ಹಿಂತಿರುಗುವನು. ಅವನು ಹಿಂತಿರುಗಿದ ಮೇಲೆ ಪವಿತ್ರ 
ಒಡಂಬಡಿಕೆಯನ್ನು ತೊರೆದವರಿಗೆ ಸಹಾಯ ಮಾಡು 
ವನು. 

3! ಉತ್ತರದ ರಾಜನು ಜೆರುಸಲೇಮಿನ ಪವಿತ್ರಾಲ 
ಯವನ್ನು ಹೊಲಸು ಮಾಡಲು ತನ್ನ ಸೈನಿಕರನ್ನು ಕಳುಹಿಸು 
ವನು. ದೈನಂದಿನ ಯಜ್ಞಗಳನ್ನು ಅರ್ಪಿಸದಂತೆ ಅವರು 
ತಡೆಯುವರು. ಆಮೇಲೆ ಅವರು ವಿನಾಶಕಾರಿಯಾದ 
ಅಸಹ್ಯ ವಸ್ತುವನ್ನು ಪ್ರತಿಷ್ಠಾಪಿಸುವರು. 

"ಉತ್ತರದ ರಾಜನು ಪವಿತ್ರ, ಒಡಂಬಡಿಕೆಯನ್ನು 
ತೊರೆದ ಯೆಹೂದ್ಯರನ್ನು ಸುಳ್ಳುಮಾತುಗಳಿಂದ ಮತ್ತು 
ನಯವಾದ ನುಡಿಗಳಿಂದ ವಂಚಿಸುವನು. ಆ ಯೆಹೂ 
ದ್ಯರು ಅದಕ್ಕಿಂತಲೂ ಹೆಚ್ಚಿನ ಪಾಪಕಾರ್ಯಗಳನ್ನು 
ಮಾಡುವರು. ಆದರೆ ದೇವರನ್ನು ಅರಿತು ಅವನ ಆಜ್ಞೆ 
ಪಾಲಿಸುತ್ತಿರುವ ಯೆಹೂದ್ಯರು ದೃಢಚಿತ್ತರಾಗಿರುವರು; 
ಅವರು ಅವನನ್ನು ವಿರೋಧಿಸುವರು. 

3""" ಜ್ಞಾನಿಗಳಾದ ಯೆಹೂದ್ಯರು ಏನು ನಡೆದಿದೆ 
ಎಂಬುದನ್ನು ತಿಳಿದುಕೊಳ್ಳಲು ಜನರಿಗೆ ಸಹಾಯ 
ಮಾಡುವರು. ಜ್ಞಾನಿಗಳಾದವರು ಸಹ ಅನೇಕ ಹಿಂಸೆಗ 
ಳಿಗೆ ತುತ್ತಾಗುವರು. ಕೆಲವು ಜನ ಜ್ಞಾನಿಗಳು ಕತ್ತಿಯಿಂದ 
ಕೊಲ್ಲಲ್ಲಡುವರು, ಕೆಲವರನ್ನು ಬೆಂಕಿಯಲ್ಲಿ ಹಾಕಲಾಗು 
ವದು ಅಥವಾ ಬಂಧಿಸಲಾಗುವುದು. ಕೆಲವು ಯೆಹೂದ್ಯರ 
ಮನೆಯನ್ನು, ಆಸ್ತಿಪಾಸ್ತಿಯನ್ನು ಕಿತ್ತುಕೊಳ್ಳಲಾಗುವದು. 
34s ಜ್ಞಾನಿಗಳಾದ ಯೆಹೂದ್ಯರು ಶಿಕ್ಸೆಗೊಳಗಾದಾಗ 
ಅವರಿಗೆ ಸ್ವಲ್ಪ ಸಹಾಯ ಸಿಕ್ಕುವದು. ಆದರೆ ಜ್ಞಾನಿಗಳಾದ 
ಆ ಯೆಹೂದ್ಯರನ್ನು ಸೇರಿಕೊಳ್ಳುವ ಅನೇಕ ಯೆಹೂದ್ಯರು 
ಕಪಟಿಗಳಾಗಿರುತ್ತಾರೆ. 

ಜ್ಞಾನಿಗಳಾದ ಕೆಲವು ಯೆಹೂದ್ಯರು ತಪ್ಪುಗಳನ್ನು 
ಮಾಡಿ ಬಿದ್ದುಹೋಗುವರು. ಆದರೆ ಹಿಂಸೆ ನಡೆಯ 
ಬೇಕು. ಏಕೆಂದರೆ ಅಂತ್ಯಕಾಲ ಬರುವವರೆಗೆ ಅವರು 





ಪರಿಶುದ್ಧ ಒಪ್ಪಂದ ಇದರ ಅರ್ಥ ಬಹುಶಃ ಯೆಹೂದ್ಯ ಕುಲದವರು 
ಎಂದಿರಬಹುದು. 


ದಾನಿಯೇಲ 11:29-41 


ದೃಥಚಿತ್ತರೂ ಶುದ್ಧರೂ ನಿಷ್ಕಳಂಕರೂ ಆಗಬೇಕು. 
ಸರಿಯಾದ ಸಮಯಕ್ಕೆ ಅಂತ್ಯಕಾಲ ಬರುವದು.''' 


ಆತ್ಮ ಪ್ರಶಂಸೆ ಮಾಡಿಕೊಳ್ಳುವ ಅರಸನು 

36" ಉತ್ತರದ ರಾಜನು ತನ್ನ ಮನಸ್ಸಿಗೆ ಬಂದದ್ದನ್ನು 
ಮಾಡುವನು; ಬಡಾಯಿ ಕೊಚ್ಚಿಕೊಳ್ಳುವನು. ಅವನು 
ತನ್ನನ್ನು ತಾನು ಹೊಗಳಿಕೊಳ್ಳುವನು ಮತ್ತು ದೇವರಿಗಿಂತ 
ತಾನು ಹೆಚ್ಚಿನವನೆಂದು ಭಾವಿಸುವನು. ಅವನು ಯಾರೂ 
ಎಂದೂ ಕೇಳದ ಸಂಗತಿಗಳನ್ನು ಹೇಳುವನು. ಅವನು 
ಮಹೋನ್ನತನಾದ ದೇವರ ವಿರುದ್ಧವಾಗಿ ಅಂತಹ ಸಂಗತಿ 
ಗಳನ್ನು ಹೇಳುವನು. ಎಲ್ಲ ಕೆಟ್ಟ ಸಂಗತಿಗಳು ಜರಗುವ 
ವರೆಗೂ ಅವನು ಜಯ ಪಡೆಯುವನು. ಏನು ನಡೆಯ 
ಬೇಕೆಂದು ದೇವರು ನಿಶ್ಚಯ ಮಾಡಿರುವನೋ ಅದು 
ನಡೆಯುವದು. 

37°" ಆ ಉತ್ತರದ ರಾಜನು ಅವನ ಪೂರ್ವಿಕರು ಪೂಜಿ 
ಸಿದ ದೇವರುಗಳನ್ನೂ ಸ್ತ್ರೀಯರು ಪೂಜಿಸುವ ವಿಗ್ರಹ 
ಗಳನ್ನೂ ಲಕ್ಸಿಸನು. ಅವನು ಯಾವ ದೇವರನ್ನೂ 
ಲಕ್ಬಿಸನು. ಅದಕ್ಕೆ ಬದಲಾಗಿ ಅವನು ತನ್ನನ್ನು ತಾನು 
ಹೊಗಳಿಕೊಳ್ಳುವನು; ತನ್ನನ್ನು ಎಲ್ಲ ದೇವರುಗಳಿ 
ಗಿಂತಲೂ ಶ್ರೇಷ್ಠನೆಂದು ತೋರಿಸಿಕೊಳ್ಳುವನು. 
ಉತ್ತರದ ರಾಜನು ಯಾವ ದೇವರನ್ನೂ ಪೂಜಿಸನು, 
ಅವನು ಅಧಿಕಾರವನ್ನು ಪೂಜಿಸುವನು. ಅಧಿಕಾರ ಮತ್ತು 
ಶಕ್ತಿ ಇವುಗಳು ಅವನ ದೇವರು, ಅವನ ಪೂರ್ವಿಕರು 
ಅವನಷ್ಟು ಅಧಿಕಾರ ಪ್ರಿ.ಯರಾಗಿರಲಿಲ್ಲ. ಅಧಿಕಾರ 
ದೇವತೆಯನ್ನು ಅವನು ಬೆಳ್ಳಿಬಂಗಾರಗಳಿಂದ ಅಮೂಲ್ಯ 
ವಾದ ರತ್ನಾಭರಣಗಳಿಂದ ಮತ್ತು ಬೇರೆ ಕಾಣಿಕೆಗಳಿಂದ 
ಸೇವಿಸುವನು. 

3°" ಉತ್ತರದ ರಾಜನು ಅನ್ಯದೇವರ ಸಹಾಯದಿಂದ 
ಬಲವಾದ ಕೋಟೆಗಳನ್ನು ಆಕ್ರಮಿಸುವನು. ಅವ 
ನೊಂದಿಗೆ ಸೇರುವ ಅನ್ಯರಾಜರುಗಳನ್ನು ಬಹಳಷ್ಟು 
ಗೌರವಿಸುವನು. ಅಂಥ ಅರಸರು ಬಹುಜನರನ್ನು ಆಳು 
ವಂತೆ ಮಾಡುವನು. ಆ ರಾಜನು ಅವರು ಆಳುವ 
ಭೂಮಿಯ ತೆರಿಗೆಯನ್ನು ಕೊಡುವಂತೆ ಮಾಡುವನು. 

*"""ಅಂತ್ಯಕಾಲದ ಸಮಯಕ್ಕೆ ದಕ್ಷಿಣದ ರಾಜನು 
ಉತ್ತರದ ರಾಜನೊಂದಿಗೆ ಯುದ್ಧ ಮಾಡುವನು. 
ಉತ್ತರದ ರಾಜನು ಅವನ ಮೇಲೆ ಧಾಳಿ ಮಾಡುವನು. 
ಅವನು ರಥ, ಕುದುರೆ ಸವಾರರು, ಹಹಗುಪಡೆಯೊಂದಿಗೆ 
ಧಾಳಿ ಮಾಡುವನು. ಆ ಉತ್ತರದ ರಾಜನು ಪ್ರವಾಹದಂತೆ 
ರಭಸದಿಂದ ದೇಶದಲ್ಲೆಲ್ಲ ಮುನ್ನುಗ್ಗುವನು. “ಉತ್ತರದ 
ರಾಜನು ಸುಂದರವಾದ ನಾಡಿನ್‌ ಮೇಲೆ ಧಾಳಿ ಮಾಡು 
ವನು. ಉತ್ತರದ ರಾಜನು ಹಲವಾರು ದೇಶಗಳನ್ನು ಗೆದ್ದು 





ಸುಂದರವಾದ ನಾಡು ಜೆರುಸಲೇಮ್‌ ಅಥವಾ ಯೆಹೂದ ಪ್ರಾಂತ. 


ದಾನಿಯೇಲ 11:42-12:13 


ಕೊಳ್ಳುವನು. ಆದರೆ ಎದೋಮ್ಯರು, ಮೋವಾಬ್ಯರು 
ಮತ್ತು ಅಮ್ಮೋನಿನ ನಾಯಕರು ಅವನ ಕೈಯಿಂದ ತಪ್ಪಿಸಿ 
ಕೊಳ್ಳುವರು. “ಉತ್ತರದ ರಾಜನು ಹಲವಾರು ದೇಶ 
ಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆಸುವನು. ಅವನು ಎಂಥ 
ಶಕ್ತಿಶಾಲಿ ಎಂಬುದು ಈಜಿಷ್ಟಿಗೂ ಗೊತ್ತಾಗುವುದು. 
“3 ಅವನು ಬೆಳ್ಳಿ ಬಂಗಾರಗಳ ನಿಧಿನಿಕ್ಸೇಪಗಳನ್ನು ಮತ್ತು 
ಈಜಿಪ್ಟಿನ ಒಳ್ಳೊಳ್ಳೆಯ ಸಮಸ್ತ ವಸ್ತುಗಳನ್ನು ವಶಪಡಿಸಿ 
ಕೊಳ್ಳುವನು. ಲೂಬ್ಯರು ಮತ್ತು ಕೂಷ್ಯರು ಅವನ ಸ್ವಾಮ್ಯ 
ವನ್ನು ಒಪ್ಪಿಕೊಳ್ಳುವರು. “ಹೀಗಿರಲು ಉತ್ತರದ ರಾಜನು 
ಪೂರ್ವದಿಕ್ಕಿನಿಂದ ಮತ್ತು ಉತ್ತರದಿಕ್ಕಿನಿಂದ ಬರುವ 
ಸಮಾಚಾರಗಳನ್ನು ಕೇಳಿ ಭಯಪಡುವನು ಮತ್ತು 
ರೊಚ್ಚಿಗೇಳುವನು. ಹಲವಾರು ದೇಶಗಳನ್ನು ಸಂಪೂರ್ಣ 
ವಾಗಿ ನಾಶಮಾಡಲು ಅವನು ಹೋಗುವನು. 
"5ಸಮುದ್ರಕ್ಕೂ ಸುಂದರವಾದ ಪವಿತ್ರ, ಪರ್ವತಕ್ಕೂ * 
ನಡುವೆ, ಅರಮನೆಯಂತಹ ತನ್ನ ಗುಡಾರಗಳನ್ನು 
ಹಾಕಿಸುವನು. ಕೊನೆಗೆ ಆ ಕೆಟ್ಟ ಅರಸನು ಸತ್ತು 
ಹೋಗುವನು. ಅವನ ಅಂತ್ಯಕಾಲದ ಹೊತ್ತಿಗೆ ಅವನಿಗೆ 
ಸಹಾಯ ಮಾಡಲು ಯಾರೂ ಇರುವದಿಲ್ಲ. 
12 "“ದರ್ಶನದಲ್ಲಿ ಕಾಣಿಸಿಕೊಂಡ ಮನುಷ್ಯನು, 
""ದಾನಿಯೇಲನೇ, ಆಗ ದೇವದೂತನಾದ 
ಮಿಕಾಯೇಲನು ಏಳುವನು. ಮಿಕಾಯೇಲನು 
ಯೆಹೂದ್ಯರಾದ ನಿಮ್ಮ ಹಿತಾಸಕ್ತಿಗಳನ್ನು ನೋಡಿಕೊಳ್ಳು 
ವನು. ಮಹಾ ಸಂಕಟದ ಕಾಲ ಬರುವದು. ಭೂಮಿಯ 
ಮೇಲೆ ರಾಷ್ಟ್ರಗಳು ಹುಟ್ಟಿದಂದಿನಿಂದ ಸಂಭವಿಸದಂತಹ 
ಸಂಕಟಗಳು ಸಂಭವಿಸುವವು. ಆದರೆ ದಾನಿಯೇಲನೇ, 
ನಿಮ್ಮ ಜನಗಳಲ್ಲಿ ಯಾರ ಹೆಸರುಗಳು "ಜೀವಬಾಧ್ಯರ 
ಗ್ರಂಥದಲ್ಲಿ' ಬರೆಯಲ್ಪಟ್ಟಿದೆಯೋ ಅವರೆಲ್ಲರನ್ನು ರಕ್ಷಿನ 
ಲಾಗುವುದು. 
ಮರಣ ಹೊಂದಿದ ಸಮಾಧಿಗಳಲ್ಲಿ ದೀರ್ಪನಿದ್ರೆ 
ಮಾಡುತ್ತಿದ್ದವರಲ್ಲಿ ಅನೇಕರು ಎಚ್ಚೆತ್ತುಕೊಳ್ಳುವರು. 
ಕೆಲವರು ಎಚ್ಚೆತ್ತು ನಿತ್ಯಜೀವವನ್ನು ಅನುಭವಿಸುವರು. 
ಕೆಲವರು ಎಚ್ಚೆತ್ತು ನಿತ್ಯನಿಂದನೆಗಳನ್ನೂ ತಿರಸ್ಕಾರಗಳನ್ನೂ 
ಅನುಭವಿಸುವರು. ಜ್ಞಾನಿಗಳು ತೇಜೋಮಯವಾದ 
ಆಕಾಶಮಂಡಲದಂತೆ ಪ್ರಕಾಶಿಸುವರು. ನೀತಿವಂತರಾಗಿ 
ಜೀವಿಸಲು ಅವರು ಅನೇಕರಿಗೆ ಉಪದೇಶಿಸಿದರು. 


1128 


ಕಾಲದವರೆಗೆ ನೀನು ಇದನ್ನು ರಹಸ್ಯವಾಗಿ ಇಡಬೇಕು. 
ನಿಜವಾದ ಜ್ಞಾನಕ್ಕಾಗಿ ಬಹುಜನರು ಅತ್ತಿತ್ತ ಸಂಚರಿಸು 
ವರು. ನಿಜವಾದ ಜ್ಞಾನ ಬೆಳೆಯುವದು. 

5""ಆಗ,ದಾನಿಯೇಲನೆಂಬ ನಾನು, ಮತ್ತಿಬ್ಬರನ್ನು 
ಕಂಡೆನು. ಅವರೊಳಗೆ ಒಬ್ಬನು ನದಿಯ ಈಚೆ ದಹ 
ದಲ್ಲಿಯೂ ಇನ್ನೊಬ್ಬನು ಆಚೆ ದಹದಲ್ಲಿಯೂ ನಿಂತಿ 
ದ್ದರು. ನಾರುಮಡಿಯನ್ನು ಧರಿಸಿದ್ದವನೊಬ್ಬನು ನದಿ 
ಯಲ್ಲಿ ನೀರಿನ ಮೇಲೆ ನಿಂತಿದ್ದನು. ಅವರಿಬ್ಬರಲ್ಲಿ ಒಬ್ಬನು 
"ಆ ಅದ್ಭುತ ಘಟನೆಗಳು ಸಂಭವಿಸುವದಕ್ಕೆ ಇನ್ನು ಎಷ್ಟು 
ಕಾಲ ಬೇಕು ?' ಎಂದು ಅವನನ್ನು ಕೇಳಿದನು. 

”"“ನಾರುಮಡಿಯನ್ನು ಧರಿಸಿ ನೀರಿನ ಮೇಲೆ ನಿಂತು 
ಕೊಂಡಿದ್ದ ಮನುಷ್ಯನು ತನ್ನ ಎರಡೂ ಕೈಗಳನ್ನು ಆಕಾಶದ 
ಕಡೆಗೆ ಎತ್ತಿದನು. ಅವನು ಶಾಶ್ವತವಾದ ದೇವರ ಮೇಲೆ 
ಆಣೆಮಾಡಿ "ಮೂರುವರೆ ವರ್ಷ ಕಳೆಯಬೇಕು. ದೇವರ 
ಭಕ್ತರ ಬಲವು ಸಂಪೂರ್ಣವಾಗಿ ಮುರಿದು ಹೋಗು 
ವದು. ಆಮೇಲೆ ಎಲ್ಲಾ ಸಂಗತಿಗಳು ಜರುಗುವವು' 
ಎಂದನು. 

*""ನಾನು ಉತ್ತರವನ್ನು ಕೇಳಿದೆ, ಆದರೆ ನನಗೆ ಅದು 
ಅರ್ಥವಾಗಲಿಲ್ಲ. ಆದುದರಿಂದ ನಾನು, "ಸ್ವಾಮೀ, ಈ 
ಎಲ್ಲಾ ಸಂಗತಿಗಳು ಜರುಗಿದ ಮೇಲೆ ಏನು ಸಂಭವಿಸು 
ವದು9'' ಎಂದು ಕೇಳಿದೆ. 

9""ದಾನಿಯೇಲನೇ, ನಿನ್ನ ಜೀವನ ಸಾಗಲಿ. ಈ 
ಸಂದೇಶವು ರಹಸ್ಯವಾದದ್ದು. ಅಂತ್ಯಕಾಲ ಬರುವವರೆಗೆ 
ಇದು ರಸಹ್ಯವಾಗಿ ಉಳಿಯುವದು. 10ಅನೇಕ ಜನರು 
ಶುದ್ಧೀಕರಿಸಲ್ಪಡುವರು; ಅವರು ತಮ್ಮನ್ನು ತಾವು ಶುಭ್ರ 
ಗೊಳಿಸಿಕೊಳ್ಳುವರು. ಆದರೆ ದುಷ್ಟರು ದುಷ್ಟರಾಗಿಯೇ 
ಉಳಿಯುವರು. ಆ ದುಷ್ಟರು ಈ ಸಂಗತಿಗಳನ್ನು ಅರಿತು 
ಕೊಳ್ಳುವದಿಲ್ಲ. ಜ್ಞಾನಿಗಳು ಇವೆಲ್ಲವನ್ನು ಅರಿತು 
ಕೊಳ್ಳುತ್ತಾರೆ. 

11""ನಿತ್ಯಹೋಮವು ನಿಲ್ಲಿಸಲ್ಪಟ್ಟು ಹಾಳುಮಾಡುವ 
ಅಸಹ್ಯವಸ್ತುವು ಪ್ರತಿಷ್ಠಿತವಾದ ಮೇಲೆ ಒಂದು ಸಾವಿರದ 
ಇನ್ನೂರ ತೊಂಭತ್ತು ದಿನಗಳು ಕಳೆಯಬೇಕು. 2ನಾದು 
ಕೊಂಡು ಒಂದು ಸಾವಿರದ ಮುನ್ನೂರ ಮೂವತ್ತೈದು 
ದಿನಗಳ ಕೊನೆಯವರೆಗೆ ತಾಳಿರುವವನು ಧನ್ಯನು. 

13°" ದಾನಿಯೇಲನೇ, ನೀನು ಹೋಗಿ ಕೊನೆಯವರೆಗೆ 





ಯುಗಯುಗಾಂತರಗಳಲ್ಲಿಯೂ ನಕ್ಸತ್ರಗಳ ಹಾಗೆ 
ಹೊಳೆಯುವರು. 

4""ದಾನಿಯೇಲನೇ, ನೀನು ಈ ಸಂದೇಶವನ್ನು ರಹಸ್ಯ 
ವಾಗಿಡು. ಇದನ್ನು ಬರೆದ ಪುಸ್ತಕಕ್ಕೆ ಮುದ್ರೆಹಾಕು. ಅಂತ್ಯ 





ಸುಂದರವಾದ ಪರಿಶುದ್ಧ ಪರ್ವತ ಜೆರುಸಲೇಮ್‌ ನಗರವು ಕಟ್ಟಲ್ಪಟ್ಟ 
ಪರ್ವತ. 


ನಿನ್ನ ಜೀವನವನ್ನು ಸಾಗಿಸು. ನೀನು ದೀರ್ಥನಿದ್ರೆಯನ್ನು 
ಪಡೆಯುವೆ. ಅಂತ್ಯಕಾಲದಲ್ಲಿ, ನೀನು ದೀರ್ಫ್ಥ ನಿದ್ರೆ, 
ಯಿಂದ ಎಚ್ಚೆತ್ತು ನಿನ್ನ ಸ್ವಾಸ್ತ್ಯವನ್ನು ಪಡೆಯುವೆ ''' ಎಂದು 
ಉತ್ತರ ಬಂದಿತು. 


1129 


ರಹೋಶೇಯ 


ಹೋಶೇಯನ ಮುಖಾಂತರ ದೇವರಾದ 
ಯೆಹೋವನ ಸಂದೇಶ 
ಬೆಯೇರಿಯ ಮಗನಾದ ಹೋಶೇಯನಿಗೆ 
ಯೆಹೋವನಿಂದ ಬಂದ ಸಂದೇಶ: ಈ ಸಂದೇಶವು 
ಯೆಹೂದ ಪ್ರಾಂತ್ಯದ ಅರಸರಾದ ಉಜ್ಜೀಯ 
ಯೋಥಾಮ, ಅಹಾಜ ಮತ್ತು ಹಿಜ್ಕೀಯ ಇವರ 
ಆಳ್ವಿಕೆಯ ಸಮಯದಲ್ಲಿ ಬಂದಿತು. ಇದು ಇಸ್ರೇಲಿನ 
ಅರಸನಾದ ಯೋವಾಷನ ಮಗನಾದ ಯಾರೊಬ್ಬಾಮನ 
ಆಳ್ವಿಕೆಯ ಕಾಲ. 
`ಹೋಶೇಯನಿಗೆ ಯೆಹೋವನಿಂದ ಬಂದ ಸಂದೇಶ 
ದಲ್ಲಿ ಇದು ಮೊದಲನೆಯದು. ಯೆಹೋವನು ಹೇಳಿದ್ದೇ 
ನೆಂದರೆ, "ನೀನು ಹೋಗಿ ಒಬ್ಬ ವೇಶ್ಯೆಯನ್ನು ಮದುವೆ 
ಯಾಗು. ಆ ವೇಶ್ಯೆಯಿಂದ” ಮಕ್ಕಳನ್ನು ಪಡೆದುಕೋ. 
ಯಾಕೆಂದರೆ ಈ ದೇಶದ ಜನರು ಸೂಳೆಯಂತೆ ವರ್ತಿಸಿರು 
ತ್ತಾರೆ. ಅವರು ಯೆಹೋವನಿಗೆ ಅಪನಂಬಿಗಸ್ತಿಕೆಯುಳ್ಳವ 
ರಾಗಿರುತ್ತಾರೆ.'' 


ಇಜ್ರೀಲನ ಜನನ 

*ಹಾಗೆ ಹೋಶೇಯನು ದಿಬ್ಲಯೀಮನ ಮಗಳಾದ 
ಗೋಮೆರ್‌ ಎಂಬಾಕೆಯನ್ನು ಮದುವೆಯಾದನು. 
ಗೋಮೆರಳು ಗರ್ಭಿಣಿಯಾಗಿ ಹೋಶೇಯನಿಗೆ ಒಬ್ಬ 
ಗಂಡು ಮಗನನ್ನು ಹೆತ್ತಳು. “ಹೋಶೇಯನಿಗೆ 
ಯೆಹೋವನು ಹೇಳಿದ್ದೇನೆಂದರೆ, ""ಅವನಿಗೆ ಇಜ್ರೀಲ್‌ 
ಎಂದು ಹೆಸರನ್ನಿಡು. ಯಾಕೆಂದರೆ, ಇನ್ನು ಸ್ವಲ್ಪ ಸಮಯ 
ದಲ್ಲಿ ನಾನು ಯೇಹುವಿನ ಸಂತತಿಯವರನ್ನು ಶಿಕ್ಷಿಸು 
ವೆನು. ಅವನು ಇಚ್ರೀಲ್‌ ತಗ್ಗಿನಲ್ಲಿ ರಕ್ತವನ್ನು ಸುರಿಸಿರು 
ತ್ತಾನಲ್ಲಾ? ಆ ಮೇಲೆ ನಾನು ಇಸ್ರೇಲ್‌ ರಾಜ್ಯಕ್ಕೆ ಅಂತ್ಯ 
ವನ್ನು ತರುವೆನು. ₹ಆಗ ಇಜ್ರೀಲ್‌ ತಗ್ಗಿನಲ್ಲಿ ಇಸ್ರೇಲಿನ 
ಬಿಲ್ಲನ್ನು ತುಂಡು ಮಾಡುವೆನು.'' 





ವೇಶ್ಯೆಯಿಂದ ಅಂದರೆ ಆಕೆಯಲ್ಲಿ ಹುಟ್ಟುವ ಮಕ್ಕಳು ಆಕೆಯ 
ಸೂಳೆತನದ ಫಲವಾಗಿವೆ. 


ಲೋರುಹಾಮಳ ಜನನ 

*ಗೋಮೆರಳು ತಿರುಗಿ ಗರ್ಭಿಣಿಯಾಗಿ ಒಬ್ಬ ಮಗ 
ಳನ್ನು ಹೆತ್ತಳು. ಯೆಹೋವನು ಹೋಶೇಯನಿಗೆ, ಆಕೆಗೆ, 
""ಲೋರುಹಾಮ'' ಎಂಬ ಹೆಸರನ್ನಿಡಲು ಹೇಳಿದನು. 
""ಯಾಕೆಂದರೆ, ನಾನು ಇನ್ನು ಮುಂದೆ ಇಸ್ರೇಲ್‌ ಜನಾಂಗ 
ವನ್ನು ಕ್ಚಮಿಸುವುದಿಲ್ಲ. ಆದರೆ ನಾನು ಯೆಹೂದ ದೇಶಕ್ಕೆ 
ಕರುಣೆಯನ್ನು ತೋರಿಸುವೆನು. ನಾನು ಅವರನ್ನು ರಕ್ಷಿಸು 
ವೆನು. ಅವರನ್ನು ರಕ್ಷಿಸಲು ನಾನು ಬಿಲ್ಲು ಬಾಣಗಳನ್ನು 
ಉಪಯೋಗಿಸುವದಿಲ್ಲ. ಅಥವಾ ಯುದ್ಧಾಶ್ವಗಳ 
ನ್ನಾಗಲೀ ಸೈನ್ಯವನ್ನಾಗಲೀ ಉಪಯೋಗಿಸುವದಿಲ್ಲ. ನನ್ನ 
ಸ್ವಂತ ಸಾಮರ್ಥ್ಯದಿಂದಲೇ ನಾನು ಅವರನ್ನು 
ರಕ್ಷಿಸುವೆನು.'' 








ಲೋಅಮ್ಮಿಯ ಜನನ 
*ಗೋಮೆರಳು ಲೋರುಹಾಮಳಿಗೆ ಮೊಲೆಯುಣ್ಣಿನು 
ವದನ್ನು ನಿಲ್ಲಿಸಿದ ಬಳಿಕ ಆಕೆಯು ತಿರುಗಿ ಗರ್ಭಿಣಿ 
ಯಾದಳು. ಆಕೆ ಒಬ್ಬ ಗಂಡು ಮಗನನ್ನು ಹೆತ್ತಳು. 9ಆಗ 
ಯೆಹೋವನು, ""ಅವನಿಗೆ ಲೋಅಮ್ಮಿ ಎಂದು 
ಹೆಸರಿಡು. ಯಾಕೆಂದರೆ ನೀವು ನನ್ನ ಜನರಲ್ಲ; ನಾನು 
ನಿಮ್ಮ ದೇವರಲ್ಲ'' ಎಂದು ಹೇಳಿದನು. 


ಇಸ್ರೇಲರು ಹೆಚ್ಚಾಗುವರು ಎಂಬ ಯೆಹೋವನ 

ವಾಗ್ದಾನ 

:0"ಇನ್ನು ಮುಂದೆ ಇಸ್ರೇಲರ ಜನಸಂಖ್ಯೆಯು ಸಮು 
ದ್ರದ ಮರಳಿನಂತಿರುವದು. ನೀವು ಮರಳನ್ನು ಅಳತೆ 
ಮಾಡಲೂ ಅದನ್ನು ಲೆಕ್ಕಿಸಲೂ ಸಾಧ್ಯವಿಲ್ಲ. ಆಗ, "ನೀವು 
ನನ್ನ ಜನರಲ್ಲ' ಎಂಬ ಹೇಳಿಕೆಯ ಬದಲಾಗಿ, "ನೀವು 
ಜೀವಸ್ವರೂಪನಾದ ದೇವರ ಮಕ್ಕಳು' ಎಂಬದಾಗಿ 
ಕರೆಯಲ್ಪಡುವಿರಿ. 

"ಗ ಇಸ್ರೇಲಿನ ಪ್ರಜೆಗಳು ಮತ್ತು ಯೆಹೂದ 
ಪ್ರಾಂತ್ಯದ ಪ್ರಜೆಗಳು ಒಂದಾಗಿ ಸೇರಲ್ಪಡುವರು. ತಮಗೆ 
ಒಬ್ಬ ಅರಸನನ್ನು ಅವರು ಆರಿಸಿಕೊಳ್ಳುವರು. ಅವರ 
ಜನಾಂಗಕ್ಕೆ ಆ ದೇಶವು ಸಾಲದೆ ಹೋಗುವದು. 


ಹೋಶೇಯ 2:1-17 


ಇಜ್ಛ್ರೇಲನ ದಿನವು ನಿಜವಾಗಿಯೂ ಮಹತ್ವವುಳ್ಳದ್ದಾ 

ಗಿರುವದು.'' 

9) ""ಆಗ ನೀವು ನಿಮ್ಮ ಸಹೋದರರಿಗೆ, "ನೀವು ನನ್ನ 
ಜನರು' ಎಂದು ಹೇಳುವಿರಿ. ಮತ್ತು ನಿಮ್ಮ 

ಸಹೋದರಿಯರಿಗೆ, "ಆತನು ನಿಮ್ಮ ಮೇಲೆ ಕರುಣೆ 

ಇಟ್ಟಿರುತ್ತಾನೆ' ಎಂದು ಹೇಳುವಿರಿ. 


ಇಸ್ರೇಲ್‌ ಜನಾಂಗದವರೊಂದಿಗೆ ಯೆಹೋವನು 

ಮಾತಾಡುತ್ತಾನೆ 

ನಿನ್ನ ತಾಯಿಯೊಂದಿಗೆ ವಾದಿಸು. ಯಾಕೆಂದರೆ ಆಕೆ 
ನನ್ನ ಹೆಂಹತಿಯಲ್ಲ. ನಾನು ಆಕೆಯ ಗಂಡನಲ್ಲ. 
ವೇಶ್ಯೆಯ ಹಾಗೆ ಆಕೆ ವರ್ತಿಸುವದನ್ನು ನಿಲ್ಲಿಸು ಎಂದು 
ಹೇಳು. ಆಕೆಯ ಸ್ತನಗಳ ಮಧ್ಯದಿಂದ ಆಕೆಯ ಮಿಂಡ 
ರನ್ನು ತೆಗೆದುಹಾಕಲು ಹೇಳು. ಆಕೆ ವ್ಯಭಿಚಾರ ಮಾಡು 
ವದನ್ನು ನಿಲ್ಲಿಸದೆ ಹೋದರೆ ನಾನು ಆಕೆಯನ್ನು ಬೆತ್ತಲೆ 
ಮಾಡಿ, ಆಕೆ ಜನ್ಮ ತಾಳಿದಾಗ ಹೇಗೆ ಇದ್ದಳೋ ಹಾಗೆ 
ಮಾಹುವೆನು. ಆಕೆಯ ಜನರನ್ನು ಆಕೆಯಿಂದ ತೊಲಗಿಸಿ 
ಆಕೆಯನ್ನು ಒಣ ಮರುಭೂಮಿಯಂತೆ ಬೆಂಗಾಡಾಗಿ 
ಮಾಡುವೆನು. ಆಕೆ ಬಾಯಾರಿ ಸಾಯುವಂತೆ ಮಾಡು 
ವೆನು. "ಆಕೆಯ ಮಕ್ಕಳನ್ನು ನಾನು ಕನಿಕರಿಸೆನು. 
ಯಾಕೆಂದರೆ ಅವರು ವ್ಯಭಿಚಾರದಿಂದ ಹುಟ್ಟಿದ ಮಕ್ಕಳು. 
5ಅವರ ತಾಯಿಯು ವೇಶ್ಯೆಯಂತೆ ವರ್ತಿಸಿದಳು. ತಾನು 
ನಡಿಸಿದ ಕೃತ್ಯಗಳಿಗಾಗಿ ಆಕೆ ನಾಚಿಕೆಪಡಬೇಕು. ಆಕೆಯು 
ಹೀಗಂದುಕೊಳ್ಳುತ್ತಿದ್ದಾಳೆ, "ನಾನು ನನ್ನ ಮಿಂಡರ ಬಳಿಗೆ 
ಹೋಗುವೆನು. ಅವರು ನನಗೆ ಅನ್ನ ನೀರನ್ನು ಕೊಡು 
ವರು. ನನಗೆ ಉಣ್ಣೆಯನ್ನೂ, ನಾರು ಮಡಿಯನ್ನೂ 
ಕೊಡುವರು. ದ್ರಾಕ್ಟಾರಸ ಮತ್ತು ಆಲೀವ್‌ ಎಣ್ಣೆಯನ್ನೂ 
ಕೊಹುವರು.' 

"ಅದಕ್ಕಾಗಿ ಯೆಹೋವನಾದ ನಾನು ಇಸ್ರೇಲರ 
ಮಾರ್ಗವನ್ನು ಮುಳ್ಳುಗಳಿಂದ ಮುಚ್ಚಿಬಿಡುವೆನು. ನಾನು 
ಗೋಡೆಕಟ್ಟುವನು. ಆಗ ಅವಳು ತನ್ನ ದಾರಿಯನ್ನು ಕಂಡು 
ಕೊಳ್ಳಲಾರಳು. "ಆಕೆಯು ತನ್ನ ಮಿಂಡರ ಹಿಂದೆ ಓಡಿ 
ಹೋದರೂ ಅವರನ್ನು ಹಿಡಿಯಲಾರಳು. ಆಕೆಯು ತನ್ನ 
ಮಿಂಡರನ್ನು ಹುಡುಕುವಳು. ಆದರೆ ಅವರು ಆಕೆಗೆ ಸಿಗು 
ವದಿಲ್ಲ. ಆಗ ಆಕೆ ಹೀಗೆ ಹೇಳುವಳು, "ನಾನು ನನ್ನ 


1130 


ಬಂದೆನು. ಆದರೆ ಆ ಬೆಳ್ಳಿ ಬಂಗಾರವನ್ನು ಇಸ್ರೇಲರು 
ಬಾಳನ ವಿಗ್ರಹಗಳನ್ನು ತಯಾರಿಸಲು ಉಪಯೋಗಿಸಿ 
ದರು. ಆದುದರಿಂದ ನಾನು ಹಿಂತಿರುಗಿ ಬರುವೆನು. 
ಕೊಯ್ಲಿಗೆ ತಯಾರಾದ ನಾನು ಕೊಟ್ಟಿರುವ ಧಾನ್ಯವನ್ನು 
ಅವರಿಂದ ಹಿಂದಕ್ಕೆ ತೆಗೆದುಕೊಳ್ಳುವೆನು. ದ್ರಾಕ್ಸಿಹಣ್ಣು 
ಪಕ್ಚವಾಗಿದ್ದಾಗ ನಾನು ಬಂದು ನನ್ನ ದ್ರಾಕ್ಲಾರಸವನ್ನು 
ಹಿಂದಕ್ಕೆ ತೆಗೆದುಕೊಳ್ಳುವೆನು. ನಾನು ಕೊಟ್ಟಿರುವ ಉಣ್ಣೆ 
ಮತ್ತು ನಾರಿನ ಬಟ್ಟೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವೆನು. 
ನಾನು ಅದನ್ನು ಅವಳಿಗೆ ತನ್ನ ಬೆತ್ತಲೆ ಶರೀರವನ್ನು ಮುಚ್ಚಿ 
ಕೊಳ್ಳುವದಕ್ಕೋಸ್ಕರ ಕೊಟ್ಟಿದ್ದೆನು. "ಈಗ ನಾನು ಆಕೆ 
ಯನ್ನು ವಿವಸ್ತ್ರಳನ್ನಾಗಿ ಮಾಡುವೆನು. ಆಕೆಯ ಬೆತ್ತಲೆತ 
ನವನ್ನು ಆಕೆಯ ಮಿಂಡರೆಲ್ಲರೂ ನೋಡುವರು. ನನ್ನ 
ಕೈಯೊಳಗಿಂದ ಯಾರೂ ಆಕೆಯನ್ನು ರಕ್ಷಿಸಲಾರರು. 
``ನಾನು (ದೇವರು) ಆಕೆಯ ಉಲ್ಲಾಸಗಳನ್ನು ಅವಳಿಂದ 
ತೆಗೆಯುವೆನು. ಆಕೆಯ ಹಬ್ಬದ ದಿನಗಳು, ಅಮವಾಸ್ಯೆಯ 
ಹಬ್ಬ, ಸಬ್ಬತ್‌ ದಿನಗಳನ್ನು ಆಕೆಯಿಂದ ತೆಗೆದು 
ಬಿಡುವೆನು. '`ಆಕೆಯ ದ್ರಾಕ್ಟಾಲತೆಗಳನ್ನೂ ಅಂಜೂರದ 
ಮರಗಳನ್ನೂ ನಾಶಮಾಹುವೆನು. 'ಇವುಗಳನ್ನು ನನ್ನ 
ಪ್ರೇಮಿಗಳು ನನಗೆ ಕೊಟ್ಟರು' ಎಂದು ಆಕೆ ಹೇಳುತ್ತಾಳೆ. 
ಆದರೆ ನಾನು ಆಕೆಯ ತೋಟವನ್ನೇ ಬದಲಾಯಿಸು 
ವೆನು. ಅದು ದಟ್ಟ ಅಹವಿಯಂತೆ ಆಗುವದು. ಅದರಲ್ಲಿದ್ದ 
ಮರಗಳ ಹಣ್ಣನ್ನು ಕಾಡು ಪ್ರಾಣಿಗಳು ಬಂದು 
ತಿನ್ನುವವು. 

5" ಆಕೆಯು ಬಾಳನ ಸೇವೆ ಮಾಡಿದ್ದುದರಿಂದ ನಾನು 
ಆಕೆಯನ್ನು ಶಿಕ್ಸಿಸುವೆನು. ಬಾಳನಿಗೆ ಆಕೆ ಧೂಪ ಹಾಕಿ 
ದಳು. ಆಕೆ ಪಸ್ತ್ರಾಭರಣಗಳಿಂದ ಭೂಷಿತಳಾಗಿ ಮೂಗು 
ತಿಯನ್ನು ಧರಿಸಿಕೊಂಡು ತನ್ನ ಪ್ರೇಮಿಗಳ ಬಳಿಗೆ 
ಹೋದಳು. ನನ್ನನ್ನು ಮರೆತುಬಿಟ್ಟಳು.'' ಇದು 
ಯೆಹೋವನು ಹೇಳಿದ ಮಾತು. 

"ಆದುದರಿಂದ ನಾನು (ಯೆಹೋವನು) ಆಕೆ 
ಯೊಂದಿಗೆ ಸರಸ ಸಲ್ಲಾಪವಾಡುವೆನು. ಆಕೆಯನ್ನು ಮರು 
ಭೂಮಿಗೆ ನಡೆಸಿ ಆಕೆಯೊಂದಿಗೆ ನಯನುಡಿಗಳಿಂದ 
ಮಾತಾಡುವೆನು. ಅಲ್ಲಿ ಆಕೆಗೆ ನಾನು ದ್ರಾಕ್ಬಾತೋಟ 
ಗಳನ್ನು ಕೊಡುವೆನು. ಆಕೆಗೆ ಆಕೋರ್‌ ತಗ್ಗು ಪ್ರದೇಶ 
ವನ್ನು ನಿರೀಕ್ಷೆಯ ಬಾಗಿಲಾಗಿ ಕೊಡುವೆನು. ಆಗ ಅವಳು 





ಮೊದಲನೇ ಪತಿಯ ಬಳಿಗೆ (ಯೆಹೋವನು) ಹೋಗು 
ವೆನು. ನಾನು ಆತನೊಂದಿಗೆ ಇದ್ದಾಗ ನನ್ನ ಜೀವತವು 
ಎಷ್ಟೋ ಚೆನ್ನಾಗಿತ್ತು. ಈಗಿನ ನನ್ನ ಜೀವಿತಕ್ಕಿಂತ ಆಗಿನ 
ಜೀವಿತವು ಎಷ್ಟೋ ಮೇಲಾಗಿತ್ತು' 

8" ಆಕೆಗೆ (ಇಸ್ರೇಲಿಗೆ) ನಾನು (ಯೆಹೋವನು) 
ಧಾನ್ಯ, ಎಣ್ಣೆ ದ್ರಾಕ್ಷಾರಸವನ್ನು ಕೊಟ್ಟವನೆಂದು ತಿಳಿದಿಲ್ಲ. 
ಆಕೆಗೆ ಹೆಚ್ಚೆಚ್ಚಾಗಿ ಬೆಳ್ಳಿ ಬಂಗಾರಗಳನ್ನು ಕೊಡುತ್ತಾ 


ತಾನು ಈಜೆಪ್ಪಿನಿಂದ ಹೊರಬಂದ ತನ್ನ ಯಾೌವನದ ದಿನ 
ಗಳಲ್ಲಿ ಹೇಗೆ ನನ್ನ ಸಂಗಡ ಮಾತನಾಡಿದಳೋ ಹಾಗೆಯೇ 
ನನ್ನೊಂದಿಗೆ ಮಾತನಾಡುವಳು.'' ಇವು ಯೆಹೋವನ 
ಮಾತುಗಳು. 

"ಆಗ ನನ್ನನ್ನು ನೀನು "ನನ್ನ ಗಂಡ' ಎಂದು ಕರೆಯುವಿ. 
"ನನ್ನ ಬಾಳನು' ಎಂದು ಕರೆಯುವದಿಲ್ಲ. ನಾನು 
ಆಕೆಯ ಬಾಯಿಯಿಂದ ಬಾಳ್‌ ದೇವರುಗಳ ಹೆಸರನ್ನು 





1131 


ತೆಗೆದುಬಿಡುವೆನು. ಆಮೇಲೆ ಜನರು ಎಂದಿಗೂ ಬಾಳನ 
ಹೆಸರೆನ್ನೆತ್ತುವದಿಲ್ಲ. 
"ಅ ಸಮಯದಲ್ಲಿ ನಾನು ಇಸ್ರೇಲರಿಗೋಸ್ಕರವಾಗಿ 


ಹೋಶೇಯ 2:18-4:6 


ಆಕೆಗೆ, ""ನೀನು ನನ್ನೊಂದಿಗೆ ಅನೇಕ ದಿನಗಳವರೆಗೆ 
ಮನೆಯೊಳಗೆ ಇರಬೇಕು. ನೀನು ವೇಶ್ಯೆಯಂತಿರ 
ಬಾರದು. ನೀನು ಪರಪುರುಷನೊಡನೆ ಇರಬಾರದು. 





ಅಡವಿಯ ಮೃಗಗಳೊಂದಿಗೂ, ಆಕಾಶದ ಪಕ್ಸಿಗ 
ಳೊಂದಿಗೂ, ನೆಲದ ಮೇಲೆ ಹರಿದಾಡುವ ಜಂತುಗ 
ಳೊಂದಿಗೂ ಒಡಂಬಡಿಕೆ ಮಾಹುವೆನು. ನಾನು ಯುದ್ಧದ 
ಆಯುಧ ಬಿಲ್ಲು ಖಡ್ಗಗಳನ್ನು ತುಂಡು ಮಾಡುವೆನು. ಆ 
ದೇಶದೊಳಗೆ ಯಾವ ಆಯುಧವೂ ಇರದು. ಆಗ 
ಇಸ್ರೇಲಿನ ಜನರು ನಿಶ್ಚಿಂತೆಯಿಂದ ಮಲಗುವರು. ೌಆಗ 
ನಾನು (ಯೆಹೋವನು) ನಿನ್ನನ್ನು ಒಳ್ಳೆಯತನದಿಂದಲೂ 
ನ್ಯಾಯದಿಂದಲೂ ಪ್ರೀತಿಯಂದಲೂ ಕರುಣೆ 
ಯಿಂದಲೂ ಕೂಡಿರುವ ನಿರಂತರವಾದ ವಧುವನ್ನಾಗಿ 
ಮಾಡುವೆನು. ನಿನ್ನನ್ನು ನಾನು ನನ್ನ ನಂಬಿಗಸ್ತಳಾದ 
ವಧುವನ್ನಾಗಿ ಮಾಡುವೆನು. ಆಗ ನೀನು ನನ್ನನ್ನು ನಿಜ 
ವಾಗಿಯೂ ಅರಿತುಕೊಳ್ಳುವಿ. 214ಗ ನಾನು ನಿನಗೆ 
ಪ್ರತಿಕ್ರಿಯೆ ತೋರ್ಪಡಿಸುವೆನು.'' ಇದು ಯೆಹೋವನು 
ಹೇಳಿದ ಮಾತು: 


""ನಾನು ಆಕಾಶದೊಂದಿಗೆ ಮಾತಾಡಲು ಅದು 
ಭೂಮಿಯ ಮೇಲೆ ಮಳೆಗರೆಯುವದು. 


ನಾನೇ ನಿನ್ನ ಗಂಡನಾಗಿರುವೆನು ಎಂದು ಹೇಳುವೆನು.'' 

"ಅದೇ ರೀತಿಯಲ್ಲಿ, ಇಸ್ರೇಲಿನ ಜನರು ಬಹಳ ದಿವಸ 
ಗಳ ತನಕ ಅರಸನಾಗಲೀ, ಅಧಿಪತಿಯಾಗಲೀ ಇಲ್ಲದೆ 
ಇರುವರು. ಅವರು ಯಜ್ಞವಿಲ್ಲದೆ ಇರುವರು, ಸ್ಮಾರಕ 
ಸ್ತಂಭಗಳೂ ಇರುವದಿಲ್ಲ. ಅವರಲ್ಲಿ ಏಫೋದ್‌ ಇರುವ 
ದಿಲ್ಲ; ಅಲ್ಲದೆ ಮನೆದೇವತೆಯೂ ಇರುವದಿಲ್ಲ. ಹೀಗೆ 
ಇದ್ದ ಬಳಿಕ ಇಸ್ರೇಲರು ಹಿಂತಿರುಗಿ ಬರುವರು. ಆಗ 
ಅವರು ತಮ್ಮ ದೇವರಾದ ಯೆಹೋವನನ್ನೂ ಅವರ ಅರಸ 
ನಾದ ದಾವೀದನನ್ನೂ ಹುಡುಕುವರು. ಕೊನೆಯ ದಿವಸ 
ಗಳಲ್ಲಿ ತಮ್ಮ ದೇವರಾದ ಯೆಹೋವನನ್ನೂ ಆತನ 
ಒಳ್ಳಿತನವನ್ನೂ ಗೌರವಿಸಲು ಬರುವರು. 


ಇಸ್ರೇಲರ ಮೇಲೆ ಯೆಹೋವನು ಕೋಪಗೊಂಡಿದ್ದಾನೆ 
ಇಸ್ರೇಲ್‌ ಜನರೇ, ಯೆಹೋವನ ಮಾತಿಗೆ 
ಕಿವಿಗೊಡಿರಿ! ಈ ದೇಶದಲ್ಲಿ ವಾಸಿಸುವ ಜನರ 
ವಿರುದ್ಧವಾಗಿ ಯೆಹೋವನು ತನ್ನ ವಾದವನ್ನು ಅವರ 
ಮುಂದಿಡುತ್ತಾನೆ. "ಈ ದೇಶದಲ್ಲಿರುವ ಜನರು, 





2 ಭೂಮಿಯ ಧಾನ್ಯ, ದ್ರಾಕ್ಷಾರಸ, ಎಣ್ಣೆಯನ್ನು 
ಕೊಡುವದು. ಇಜ್ರೀಲಿನ ಅವಶ್ಯಕತೆಗಳನ್ನು ಅವು 
ದೊರಕಿಸುವದು. 

ಚ ಆಕೆಯ ದೇಶದಲ್ಲಿ ನಾನು ಬೀಜ ಬಿತ್ತುವೆನು. 
ನಾನು ಲೋರುಹಾಮಳಿಗೆ ಕರುಣೆ ತೋರುವೆನು. 
ಲೋಅಮ್ಮಿಗೆ ನಾನು, ""ನೀವು ನನ್ನ ಜನರು' 
ಎಂದು ಹೇಳುವೆನು. ಆಗ ಅವರು, "ನೀನು ನಮ್ಮ 
ದೇವರು' ಎಂದು ಹೇಳುವರು. 


ಗುಲಾಮಳಾಗಿದ್ದ ಗೋಮೆರಳನ್ನು ಹೋಶೇಯನು 
ಕ್ರಯಕೊಟ್ಟು ಹಿಂದಕ್ಕೆ ಪಡಕೊಂಡದ್ದು 

ತಿರುಗಿ ಯೆಹೋವನು ನನ್ನ ಹತ್ತಿರ ಹೇಳಿ 

ದ್ದೇನಂದರೆ, "" ಗೋಮೆರಳಿಗೆ ಅನೇಕ ಪ್ರೇಮಿಗಳಿ 
ದ್ದಾರೆ. ಆದರೆ ನೀನು ಆಕೆಯನ್ನು ಪ್ರೀತಿ ಮಾಡುತ್ತಲೇ 
ಇರಬೇಕು. ಯಾಕೆಂದರೆ ಅದು ಯೆಹೋವನ ರೀತಿ. 
ಯೆಹೋವನು ಇಸ್ರೇಲ್‌ ಜನರನ್ನು ಪ್ರೀತಿಸುತ್ತಲೇ 
ಇದ್ದಾನೆ. ಆದರೆ ಅವರು ಅನ್ಯ ದೇವರುಗಳನ್ನು ಆರಾಧಿಸು 
ತ್ತಲೇ ಇದ್ದಾರೆ. ಅವರು ಒಣದ್ರಾಕ್ಟೆಯ ಉಂಡೆಗಳನ್ನು 
ತಿನ್ನಲು ಆಶಿಸುತ್ತಾರೆ. `ನಾನು ಹದಿನೈದು ತುಂಡು ಬೆಳ್ಳಿ 
ಯನ್ನೂ ಒಂಭತ್ತು ಕ್ವಿಂಟಾಲ್‌ ಜವೆಗೋಧಿಯನ್ನು 
ಕೊಟ್ಟು ಆಕೆಯನ್ನು ಕೊಂಡುಕೊಂಡೆನು. 5 ಬಳಿಕ ನಾನು 


ಯೆಹೋವನನ್ನು ನಿಜವಾಗಿಯೂ ತಿಳಿದಿಲ್ಲ. ಅವರು 
ಯೆಹೋವನಿಗೆ ಸತ್ಯವಂತರೂ ಅಲ್ಲ, ನಿಷ್ಕಾವಂತರೂ 
ಅಲ್ಲ. ಜನರು ಆಣೆ ಇಟ್ಟುಕೊಳ್ಳುತ್ತಾರೆ, ಸುಳ್ಳನ್ನಾಡು 
ತ್ತಾರೆ, ಕೊಲೆ ಮಾಡುತ್ತಾರೆ ಮತ್ತು ಸೂರೆ ಮಾಡುತ್ತಾರೆ. 
ಅವರು ವ್ಯಭಿಚಾರವೆಂಬ ಪಾಪಗಳನ್ನು ಮಾಡುತ್ತಾರೆ. 
ಅದುದರಿಂದ ಅವರು ಮಕ್ಕಳನ್ನು ಹುಟ್ಟಿಸುತ್ತಾರೆ. ಜನರು 
ತಿರುಗಿ ತಿರುಗಿ ಕೊಲೆ ಮಾಡುತ್ತಾರೆ. *ಹೀಗೆ ದೇಶವು 
ಸತ್ತವರಿಗಾಗಿ ಗೋಳಾಡುವ ಮನುಷ್ಯನಂತಿರುವದು. 
ಆದುದರಿಂದ ಅದರ ಜನರೆಲ್ಲಾ ಬಲಹೀನರಾಗುತ್ತಾರೆ. 
ಅಡವಿಯಲ್ಲಿರುವ ಪ್ರಾಣಿಗಳೂ, ಆಕಾಶದ ಪಕ್ಚಿಗಳೂ, 
ಸಮುದ್ರದಲ್ಲಿರುವ ಮೀನುಗಳೂ ಸಾಯುತ್ತಿವೆ. 
“ಯಾರೂ ಪರಸ್ಪರ ವಾದಿಸದೆ ತಪ್ಪು ಹೊರಿಸದೆ ಇರ 
ಬೇಕು. ಯಾಜಕರೇ, ನಿಮ್ಮೊಂದಿಗೆ ನಾನು ವಾದಿಸುತ್ತೇನೆ. 
5ನೀವು (ಯಾಜಕರು) ಹಗಲಿನಲ್ಲಿ ಬಿದ್ದು ಹೋಗುವಿರಿ. 
ರಾತ್ರಿ, ಹೊತ್ತಿನಲ್ಲಿ ಪ್ರವಾದಿಯೂ ನಿಮ್ಮ ಜೊತೆಗೆ ಬೀಳು 
ವನು ಮತ್ತು ನಾನು ನಿಮ್ಮ ತಾಯಿಯನ್ನು ನಾಶ 
ಮಾಡುವೆನು. 

"ನನ್ನ ಜನರು ಆಜ್ಞಾನಿಗಳಾಗಿರುವದರಿಂದ ಅವರು 
ನಾಶವಾಗುವರು, ನೀವು ಕಲಿಯಲು ನಿರಾಕರಿಸುತ್ತೀರಿ. 
ಆದುದರಿಂದ ನೀವು ನನ್ನ ಯಾಜಕರಾಗಿರಲು ನಾನು 
ನಿರಾಕರಿಸುತ್ತೇನೆ. ನಿಮ್ಮ ದೇವರ ಕಟ್ಟಳೆಗಳನ್ನು ನೀವು 
ಮರೆತುಬಿಟ್ಟಿರುವಿರಿ. ಆದುದರಿಂದ ನಾನು ನಿಮ್ಮ 








ಹೋಶೇಯ 4:7-5:6 


1132 





ಮಕ್ಕಳನ್ನು ಮರೆತುಬಿಡುವೆನು. ಅವರು ಅಹಂಕಾರಿಗ 
ಳಾದರು. ನನ್ನ ವಿರುದ್ಧವಾಗಿ ಹೆಚ್ಚೆಚ್ಚಾಗಿ ಪಾಪ 
ಮಾಡಿದರು. ಆದುದರಿಂದ ಅವರ ಗೌರವವನ್ನು ನಾನು 
ಲಜ್ಜಾಸ್ಪದವ ನ್ನಾಗಿ ಮಾಡುವೆನು. 

"ಜನರ ಪಾಪದೊಂದಿಗೆ ಯಾಜಕರೂ ಒಂದಾದರು. 
ಅವರು ಹೆಚ್ಚುಹೆಚ್ಚು ಪಾಪಗಳನ್ನು ಮಾಡಲು ಆಶಿಸಿದರು. 
*ಯಾಜಕರು ಸಾಮಾನ್ಯ ಜನರಿಂದ ಬೇರೆ ಆಗಿರಲಿಲ್ಲ. 
ಅವರು ಮಾಡಿದ ಪಾಪಗಳಿಗಾಗಿ ಅವರನ್ನು ನಾನು ಶಿಕ್ಚಿಸು 
ವೆನು ಕೆಟ್ಟ ಕೆಲಸವನ್ನು ಮಾಡಿದ್ದಕ್ಕೆ ಅವರಿಗೆ ಪ್ರತಿಫಲ 
ಕೊಡುವೆನು. "ಅವರು ತಿನ್ನುವರು ಆದರೆ ಅವರು ತೃಪ್ತಿ 
ಹೊಂದುವದಿಲ್ಲ. ಅವರು ಲೈಂಗಿಕ ಪಾಪ ಮಾಡುವರು 
ಆದರೆ ಅವರಿಗೆ ಮಕ್ಕಳಾಗುವದಿಲ್ಲ. ಕಾರಣ ಏನಂದರೆ 
ಅವರು ಯೆಹೋವನನ್ನು ತೊರೆದು ವೇಶ್ಯೆಯರಂತೆ 
ವರ್ತಿಸಿದರು. 

"ಲೈಂಗಿಕ ಪಾಪ, ಗಡುಸಾದ ಮದ್ಯ ಮತ್ತು ಹೊಸ 
ದ್ರಾಕ್ಟಾರಸ ಇವುಗಳಿಂದ ವಿಚಾರ ಪ್ರಜ್ಞೆಯನ್ನು ಕಳೆದು 
ಕೊಳ್ಳುವರು. ನನ್ನ ಜನರು ಮರದ ತುಂಡುಗಳಿಂದ 
ಸಲಹೆಗಳನ್ನು ಕೇಳುವರು. ಆ ಮರದ ತುಂಡುಗಳು ಅವ 
ರಿಗೆ ಉತ್ತರಿಸುವವು ಎಂದು ಅವರು ನೆನಸುತ್ತಾರೆ. 
ಯಾಕೆಂದರೆ, ವೇಶ್ಯೆಯರಂತೆ ಅವರು ಆ ಸುಳ್ಳು ದೇವರು 
ಗಳನ್ನು ಹಿಂದಟ್ಟಿಕೊಂಡು ಹೋಗುವರು. ಅವರು ತಮ್ಮ 
ದೇವರುಗಳನ್ನು ಬಿಟ್ಟು ವೇಶ್ಯೆಯರಂತೆ ವರ್ತಿಸುತ್ತಾರೆ. 
ಅವರು ಪರ್ವತ ಶಿಖರಗಳ ಮೇಲೆ ಯಜ್ಞಗಳನ್ನರ್ಪಿಸು 
ತ್ತಾರೆ; ಬೆಟ್ಟಗಳ ಮೇಲೆಯೂ ಓಕ್‌, ಪಾಪಲಾರ್‌ ಮತ್ತು 
ಏಲ್ಮ್‌ ಮರಗಳಡಿಗಳಲ್ಲಿಯೂ ಧೂಪ ಹಾಕುತ್ತಾರೆ. ಆ 
ಮರಗಳ ನೆರಳು ದಟ್ಟವಾಗಿರುವದು. ಆದುದರಿಂದ ನಿಮ್ಮ 
ಹೆಣ್ಣು ಮಕ್ಕಳು ವೇಶ್ಯೆಯರಂತೆ ಅದರಡಿಯಲ್ಲಿ ಮಲಗು 
ವರು. ನಿಮ್ಮ ಸೊಸೆಯಂದಿರು ಲೈಂಗಿಕ ಪಾಪದಲ್ಲಿ ಮಗ್ಗ 
ರಾಗಿರುವರು. "ನಿಮ್ಮ ಹೆಣ್ಣು ಮಕ್ಕಳು ಸೂಳೆತನ 
ಮಾಡುವದಕ್ಕಾಗಲೀ, ನಿಮ್ಮ ಸೊಸೆಯರು ಲೈಂಗಿಕ ಪಾಪ 
ಮಾಡುವದಕ್ಕಾಗಲೀ ನಾನು ಅವರನ್ನು ದೂರುವದಿಲ್ಲ. 
ಗಂಡಸರು ವೇಶ್ಯೆಯರೊಂದಿಗೆ ಮಲಗುವರು. ಅವರು 
ಮಂದಿರದ ವೇಶ್ಯೆಯರೊಂದಿಗೆ ಯಜ್ಞವನ್ನರ್ಪಿಸುವರು. 
ಹೀಗೆ ಆ ಬುದ್ಧಿಯಿಲ್ಲದ ಜನರು ತಮ್ಮನ್ನು ತಾವೇ ನಾಶ 
ಮಾಡಿಕೊಳ್ಳುತ್ತಾರೆ. 


ಇಸ್ರೇಲಿನ ಲಜ್ಜಾಸ್ಪದವಾದ ಪಾಪಗಳು 
15" ಸ್ರೇಲೇ, ನೀನು ಸೂಳೆಯಂತೆ ವರ್ತಿಸುತ್ತೀ. 
ಆದರೆ ಯೆಹೂದವನ್ನು ತಪ್ಪಿದಸ್ಥಳನ್ನಾಗಿ ಮಾಡಬೇಡ. 
ಗಿಲ್ದಾಲಿಗಾಗಲೀ ಬೇತಾವೆನಿಗಾಗಲೀ ಹೋಗದಿರು. 
ಯೆಹೋವನ ಮೇಲೆ ಆಣೆ ಇಡಬೇಡ. "ಯೆಹೋವ 
ನಾಣೆ' ಎಂದು ಹೇಳಬೇಡ. ಇಸ್ರೇಲಿಗೆ ಅನೇಕ ಸಂಗತಿ 





ಗಳನ್ನು ಯೆಹೋವನು ಕೊಟ್ಟಿರುತ್ತಾನೆ. ಆತನು ಕುರಿ 
ಗಳನ್ನು ವಿಶಾಲವಾದ ಮತ್ತು ಹುಲುಸಾದ ಹುಲ್ಲುಗಾವ 
ಲಿಗೆ ಒಯ್ಯುವ ಕುರುಬನಂತಿದ್ದಾನೆ. ಆದರೆ ಇಸ್ರೇಲ್‌ 
ಹಠಮಾರಿಯಾಗಿರುತ್ತದೆ. ಬಾರಿಬಾರಿಗೆ ಹೊರಗೆ 
ಓಡುವ ಕಡಸಿನಂತಿದೆ. ''ಅವನ ವಿಗ್ರಹಗಳೊಂದಿಗೆ 
ಎಫ್ರಾಯೀಮು ಸೇರಿರುತ್ತಾನೆ. ಆದುದರಿಂದ ಅವನನ್ನು 
ಸುಮ್ಮನೆ ಬಿಟ್ಟುಬಿಡು. 

1" ಅವರು ಅಮಲೇರಿದ ಮೇಲೆ ಸೂಳೆಯರಂತೆ 
ವರ್ತಿಸುತ್ತಾರೆ. ಅವರು ಲಂಚವನ್ನು ಪ್ರೀತಿಸುತ್ತಾರೆ ಮತ್ತು 
ಲಂಚಕೊಡುವಂತೆ ಒತ್ತಾಯ ಮಾಡುತ್ತಾರೆ. ಆ ಅಧಿಪತಿ 
ಗಳು ತಮ್ಮ ಜನರ ಮೇಲೆ ಅಪಮಾನ ಬರಮಾಡುತ್ತಾರೆ. 
ಅವರು ತಮ್ಮ ಭಧ್ರತೆಗಾಗಿ ಆ ದೇವರುಗಳ ಬಳಿಗೆ 
ಹೋದರು ಮತ್ತು ತಮ್ಮ ಯೋಚನೆ ಮಾಡುವ ಶಕ್ತಿ 
ಯನ್ನೇ ಕಳಕೊಂಡರು. ಅವರ ಧೂಪಹೋಮಗಳೇ 
ಅವರನ್ನು ನಾಚಿಕೆಗೆ ಗುರಿಪಡಿಸುವವು.'' 


ಇಸ್ರೇಲ್‌ ಮತ್ತು ಯೆಹೂದವು ಪಾಪದಲ್ಲಿ ಬೀಳಲು 
ಅವರ ನಾಯಕರೇ ಕಾರಣ 
""ಯಾಜಕರೇ, ಇಸ್ರೇಲ್‌ ಜನಾಂಗವೇ, ಅರಸನ 
೨ ಪರಿವಾರದವರೇ, ನನ್ನ ಮಾತುಗಳಿಗೆ ಕಿವಿಗೊಡಿರಿ. 
ಯಾಕೆಂದರೆ ನಿಮಗೆ ನ್ಯಾಯತೀರ್ಪು ಬಂದಿದೆ. 
""ಮಿಚ್ಚದಲ್ಲಿ ನೀವು ಉರುಲಿನಂತೆ ಇದ್ದಿರಿ. ತಾಬೋರಿ 
ನಲ್ಲಿ ನೆಲದ ಮೇಲೆ ಹರಡಿಸಿದ್ದ ಬಲೆಯಂತೆ ಇದ್ದಿರಿ. 
ನೀವು ಅನೇಕಾನೇಕ ಕೆಟ್ಟ ಸಂಗತಿಗಳನ್ನು ಮಾಡಿದ್ದೀರಿ. 
ಆದುದರಿಂದ ನಿಮ್ಮೆಲ್ಲರನ್ನು ನಾನು ಶಿಕ್ಚಿಸುತ್ತೇನೆ. 
*ಎಫ್ರಾ,ಯೀಮೇ, ನನಗೆ ಗೊತ್ತುಂಟು. ಇಸ್ರೇಲ್‌ 
ಮಾಡಿದ ವಿಷಯಗಳೆಲ್ಲವನ್ನು ನಾನು ಬಲ್ಲೆನು. 
ಎಫ್ರಾ,ಯೀಮೇ, ನೀನು ಈಗಲೂ ಸೂಳೆಯಂತೆ ವರ್ತಿಸು 
ತ್ತಿರುವಿ. ತನ್ನ ಪಾಪಗಳಿಂದ ಇಸ್ರೇಲ್‌ ಮಲಿನವಾಗಿದೆ. 
“ಇಸ್ರೇಲಿನ ಜನರು ಅನೇಕ ದುಷ್ಟಕಾರ್ಯಗಳನ್ನು ಮಾಡಿ 
ದ್ದಾರೆ. ಆ ದುಷ್ಟಕಾರ್ಯಗಳು ಅವರನ್ನು ತಮ್ಮ ದೇವರ 
ಬಳಿಗೆ ಹಿಂತಿರುಗಿ ಬಾರದಂತೆ ಮಾಡುತ್ತಿವೆ. ಅವರು 
ಯಾವಾಗಲೂ ಇತರ ದೇವರುಗಳ ಹಿಂದೆ ಹೇಗೆ 
ಹೋಗಲಿ ಎಂದು ಮಾರ್ಗವನ್ನು ಹುಡುಕುತ್ತಿದ್ದಾರೆ. 
ಅವರಿಗೆ ಯೆಹೋವನ ಪರಿಚಯವಿಲ್ಲ. ಇಸ್ರೇಲಿನ 
ಹೆಮ್ಮೆಯು ಅವರಿಗೆ ವಿರುದ್ಧವಾಗಿ ಸಾಕ್ಟಿನೀಡುತ್ತದೆ. 
ಇಸ್ರೇಲ್‌ ಮತ್ತು ಎಫ್ರಾ,ಯೀಮ್‌ ತಮ್ಮ ಪಾಪಗಳಿಂದಲೇ 
ಮುಗ್ಗರಿಸುವರು. ಯೆಹೂದವೂ ಅವರೊಂದಿಗೆಯೇ 
ಮುಗ್ಗರಿಸುವದು. 
6"ಜನರ ನಾಯಕರು ಯೆಹೋವನನ್ನು ಹುಡುಕಾಡು 
ವರು. ಅವರು ತಮ್ಮ ಕುರಿದನಗಳನ್ನು ತಮ್ಮೊಂದಿಗೆ 
ತೆಗೆದುಕೊಂಡು ಹೋಗುವರು. ಆದರೆ ಅವರು 


1133 


ಹೋಶೇಯ 5:7-6:7 


ಯೆಹೋವನನ್ನು ಕಂಡುಕೊಳ್ಳುವದಿಲ್ಲ. ಯಾಕೆಂದರೆ > ಜನರು ತಮ್ಮ ದೋಷವನ್ನು ಒಪ್ಪಿಸಿಕೊಳ್ಳುವ 


ಆತನು ಅವರನ್ನು ಬಿಟ್ಟು ಹೋಗಿರುತ್ತಾನೆ. ಅವರು 
ಯೆಹೋವನಿಗೆ ನಂಬಿಗಸ್ತರಾಗಿರಲಿಲ್ಲ. ಅವರ ಮಕ್ಕಳು 
ಅನ್ಯರಿಗೆ ಹುಟ್ಟಿದ್ದಾರೆ. ಆದುದರಿಂದ ಈಗ ಆತನು ಅವ 
ರನ್ನೂ ಅವರ ದೇಶವನ್ನೂ ತಿರುಗಿ ನಾಶಮಾಡುವನು.'' 


ಇಸ್ರೇಲಿನ ನಾಶನದ ಪ್ರವಾದನೆ 

*"ಗಿಬ್ಯದಲ್ಲಿ ಕೊಂಬನ್ನೂದು, ರಾಮದಲ್ಲಿ ತುತೂರಿ 
ಯನ್ನೂದು. ಬೇತಾವೆನಿನಲ್ಲಿ ಎಚ್ಚರಿಕೆಯನ್ನು 
ನೀಡು, ಬೆನ್ಯಾಮೀನನೇ, ವೈರಿಯು ನಿನ್ನ 
ಹಿಂದೆಯೇ ಇದ್ದಾನೆ. 

5ಶಿಕ್ಬೆಯು ವಿಧಿಸಲ್ಪಹುವಾಗ ಎಪ್ರಾಯೀಮ್‌ ಬರಿ 
ದಾಗುವದು. ಇದು ಖಂಡಿತವಾಗಿಯೂ ನೆರ 
ವೇರುವದೆಂದು ಯೆಹೋವನಾದ ನಾನು 
ಇಸ್ರೇಲ್‌ ಕುಟುಂಬಗಳಿಗೆ ತಿಳಿಸುತ್ತಿದ್ದೇನೆ. 

10 ಯೆಹೂದದ ನಾಯಕರು ಪರರ ಆಸ್ತಿಯನ್ನು 
ದೋಚುವ ಕಳ್ಳರಂತಿದ್ದಾರೆ. ಯೆಹೋವನಾದ 
ನಾನು ಅವರ ಮೇಲೆ ನನ್ನ ಕೋಪವನ್ನು ನೀರಿನಂತೆ 
ಸುರಿಸುವೆನು. 

೬! ಎಫ್ರಾಯೀಮ್‌ ಶಿಕ್ಚಿಸಲ್ಪಹುವನು. ಅವನು 
ದ್ರಾಕ್ಟಾಹಣ್ಣಿನಂತೆ ನಜ್ಜುಗುಜ್ಜಾಗುವನು. ಕಾರಣ 
ವೇನಂದರೆ, ಅವನು ಹೊಲಸನ್ನು ಹಿಂಬಾಲಿಸಲು 
ತೀರ್ಮಾನಿಸಿದ್ದಾನೆ. 

'* ನಾನು ಎಫ್ರಾಯೀಮನನ್ನು ನಾಶಮಾಡುವೆನು, 
ನುಸಿಯು ಬಟ್ಟೆಯನ್ನು ನಾಶಮಾಡುವ ರೀತಿ 
ಯಲ್ಲಿ. ಮರದ ತುಂಡನ್ನು ಗೆದ್ದಲು ನಾಶ 
ಮಾಡುವಂತೆ ಯೆಹೂದವನ್ನು ನಾಶಮಾಡುವೆನು. 

`` ಎಫ್ರಾಯೀಮು ತನ್ನ ವ್ಯಾಧಿಯನ್ನು ನೋಡಿತು. 
ಮತ್ತು ಯೆಹೂದವು ತನ್ನ ಗಾಯಗಳನ್ನು 
ನೋಡಿತು. ಆಮೇಲೆ ಸಹಾಯಕ್ಕಾಗಿ 
ಅಶ್ಯೂರ್ಯರ ಬಳಿಗೆ ಹೋದರು. ಆ ಮಹಾ 
ಅರಸನ ಮುಂದೆ ತಮ್ಮ ಸಮಸ್ಯೆಗಳನ್ನು ಹೇಳಿ 
ಕೊಂಡರು. ಆದರೆ ಆ ಅರಸನು ನಿಮ್ಮನ್ನು ಗುಣ 
ಮಾಡಾನು. ನಿಮ್ಮ ಗಾಯಗಳನ್ನು ಗುಣ ಮಾಡಲು 
ಸಾಧ್ಯವಿಲ್ಲ. 

1" ಯಾಕೆಂದರೆ ನಾನು ಎಪ್ರಾಯೀಮನಿಗೆ ಸಿಂಹ 
ದಂತಿರುವೆನು. ಯೆಹೂದ ಜನಾಂಗದವರಿಗೆ 
ನಾನು ಪ್ರಾಯದ ಸಿಂಹದಂತಿರುವೆನು. ಹೌದು, 
ಯೆಹೋವನಾದ ನಾನು ಅವರನ್ನು ಹರಿದು 
ಚೂರು ಚೂರಾಗಿ ಮಾಡುವೆನು. ನಾನು ಅವರನ್ನು 
ಎತ್ತಿಕೊಂಡು ಹೋಗುವೆನು. ಯಾರೂ ಅವರನ್ನು 
ನನ್ನಿಂದ ರಕ್ಷಿಸಲಾರರು. 


7 


ತನಕ ನಾನು ನನ್ನ ಸ್ಥಳಕ್ಕೆ ಹೋಗುವೆನು, 
ಅವರು ನನ್ನನ್ನು ಹುಡುಕುವರು. ಹೌದು ತಮ್ಮ 
ಸಂಕಟಗಳಲ್ಲಿ ನನ್ನನ್ನು ಹುಡುಕಲು ಅತಿಯಾಗಿ 
ಪ್ರಯತ್ನಿಸುವರು.'' 


ಯೆಹೋವನ ಬಳಿಗೆ ಹಿಂದಿರುಗಿ ಬರುವಾಗ 
ದೊರಕುವ ಬಹುಮಾನ 
"ಬನ್ನಿರಿ, ನಾವು ಯೆಹೋವನ ಬಳಿಗೆ ಹಿಂತಿರು 
ಗೋಣ. ಆತನು ನಮಗೆ ಗಾಯ ಮಾಡಿದರೂ 
ಗುಣ ಮಾಡುವನು. ನಮ್ಮ ಗಾಯಗಳಿಗೆ ಬಟ್ಟೆ 
ಯನ್ನು ಸುತ್ತುವನು. 

೭ ಎರಡು ದಿವಸಗಳ ತರುವಾಯ ನಮ್ಮನ್ನು ತಿರುಗಿ 
ಜೀವಂತ ಮಾಡುವನು. ಮೂರನೇ ದಿವಸದಲ್ಲಿ 
ನಮ್ಮನ್ನು ಎಬ್ಬಿಸುವನು. ಆಗ ನಾವು ಆತನ 
ಸಮೀಪದಲ್ಲಿ ವಾಸಿಸಬಹುದು. 

5 ಯೆಹೋವನ ವಿಷಯವಾಗಿ ನಾವು ಕಲಿಯೋಣ. 
ಆತನನ್ನು ಅರಿತುಕೊಳ್ಳಲು ಅತಿಯಾಗಿ ಪ್ರಯ 
ತ್ನಿಸೋಣ. ಸೂರ್ಯೋದಯ ಆಗುತ್ತದೆ 
ಯೆಂಬುದು ನಮಗೆ ಗೊತ್ತಿರುವಂತೆಯೇ ಆತನು 
ಬರುವುದೂ ನಮಗೆ ಗೊತ್ತಿದೆ. ವಸಂತಕಾಲದ 
ಮಳೆಯಂತೆ ಯೆಹೋವನು ಬರುವನು.'' 


ಜನರು ನಿಷ್ಕಾವಂತರಲ್ಲ 
""ಎಫ್ರಾಯೀಮೇ, ನಿನಗೆ ನಾನು ಏನು ಮಾಡಲಿ? 
ಯೆಹೂದವೇ, ನಿನಗೆ ನಾನು ಏನು ಮಾಡಬೇಕು? 
ನಿನ್ನ ನಂಬಿಗಸ್ಲಿಕೆಯು ಮುಂಜಾನೆಯ ಮಂಜಿ 
ನಂತಿದೆ, ನಿನ್ನ ನಂಬಿಗಸ್ತಿಕೆಯು ಇಬ್ಬನಿಯಂತಿದೆ. 
ಅದು ಬೇಗನೆ ಇಲ್ಲದೆ ಹೋಗುವದು. 
ನಾನು ಪ್ರವಾದಿಗಳ ಮೂಲಕ ಜನರಿಗೆ ಕಟ್ಟಳಿಗ 
ಳನ್ನು ವಿಧಿಸಿದೆನು. ನನ್ನ ಅಪ್ಪಣೆಯ ಮೇರೆಗೆ 
ಜನರು ಕೊಲ್ಲಲ್ಪಟ್ಟರು. 
ಯಾಕಂದರೆ ನನಗೆ ವಿಧೇಯತೆಯಿಂದ ಕೂಡಿದ 
ಪ್ರೀತಿಯು ಬೇಕೇ ಹೊರತು ಯಜ್ಞವಲ್ಲ ಜನರು 
ತರುವ ಸರ್ವಾಂಗಹೋಮಗಳಿಗಿಂತಲೂ ಅವರು 
ನನ್ನನ್ನು (ದೇವರನ್ನು) ತಿಳಿದುಕೊಳ್ಳಬೇಕೆಂಬುದೇ 
ನನಗೆ ಇಷ್ಟ 
ಆದರೆ ಜನರು ಆದಾಮನಂತೆ ಒಡಂಬಡಿಕೆಯನ್ನು 
ಮುರಿದುಹಾಕಿದರು. ಅವರ ದೇಶದಲ್ಲಿ ಅವರು 
ನನಗೆ ದ್ರೋಹಿಗಳಾದರು. 


ಹೋಶೇಯ 6:8-7:14 


ಈ ಗಿಲ್ಯಾದು ಕೆಟ್ಟತನವನ್ನು ನಡಿಸುವ ಜನರಿಂದ 
ಕೂಡಿದ ನಗರವಾಗಿದೆ. ಜನರು ಇತರರನ್ನು 
ಮೋಸಗೊಳಿಸಿ ಕೊಲೆ ಮಾಡಿರುತ್ತಾರೆ. 

೪ ಕಳ್ಳರು ದಾರಿಯಲ್ಲಿ ಹೊಂಚು ಹಾಕುತ್ತಾ ಜನರನ್ನು 
ಸೂರೆ ಮಾಡಲು ಕಾಯುತ್ತಿರುತ್ತಾರೆ. ಅದೇ ರೀತಿ 
ಯಲ್ಲಿ ಶೆಕೆಮಿಗೆ ಹೋಗುವ ದಾರಿಯಲ್ಲಿ ಯಾಜ 
ಕರು ಕಾಯುತ್ತಾ ಹೋಗುತ್ತಾ ಇರುವ ಜನರ 
ಮೇಲೆ ಬೀಳುವರು. ಅವರು ದುಷ್ಟಕಾರ್ಯ 
ಗಳನ್ನು ಮಾಡಿರುತ್ತಾರೆ. 

ಇಸ್ರೇಲ್‌ ಜನಾಂಗದಲ್ಲಿ ಅತೀ ಭಯಂಕರ ಸಂಗತಿ 
ಗಳನ್ನು ನಾನು ನೋಡಿರುತ್ತೇನೆ. ಎಫ್ರಾಯೀಮು 
ದೇವರಿಗೆ ದ್ರೋಹಿಯಾದನು. ಇಸ್ರೇಲು ಪಾಪ 
ದಿಂದ ಹೊಲಸಾಗಿದೆ. 

1 ಯೆಹೂದವೇ, ನಿನಗೆ ಸುಗ್ಗೀಕಾಲವು ನೇಮಕ 
ವಾಗಿದೆ, ಸೆರೆವಾಸದಿಂದ ನನ್ನ ಜನರನ್ನು ನಾನು ಕರೆ 
ತಂದಾಗ ಅದು ಆಗುವದು.''ನಾನು ಇಸ್ರೇಲನ್ನು 
ಗುಣಪಡಿಸುವೆನು. 


7 ಆಗ ಎಫ್ರಾ,ಯೀಮನು ಪಾಪ ಮಾಡಿದ್ದಾನೆಂದು 

ಜನರಿಗೆ ತಿಳಿದುಬರುವದು. ಜನರಿಗೆ ಸಮಾರ್ಯ 
ದವರ ಸುಳ್ಳು ತಿಳಿದುಬರುವದು. ಆ ನಗರದಲ್ಲಿ 
ಕಳ್ಳರು ಬರುತ್ತಾ ಹೋಗುತ್ತಾ ಇರುವದನ್ನು 
ಜನರು ತಿಳಿಯುವರು. 

೭ ನಾನು ಅವರ ದುಷ್ಟತ್ವವನ್ನು ನೆನಪಿನಲ್ಲಿಟ್ಟಿರುತ್ತೇ 
ನೆಂಬುದನ್ನು ಅವರು ನಂಬುವದಿಲ್ಲ. ಅವರು 
ಮಾಡಿದ ದುಷ್ಟತನವು ಸುತ್ತಲೂ ಕಾಣಿಸುವದು. 
ನಾನು ಅವರ ಪಾಪಗಳನ್ನು ಸ್ಪಷ್ಟವಾಗಿ 
ನೋಡುತ್ತೇನೆ. 

5 ಅವರ ದುಷ್ಟತನವು ಅವರ ಅರಸನನ್ನು ಸಂತಸ 
ಗೊಳಿಸುವವು. ಅವರ ಸುಳ್ಳುಗಳು ಅವರ ನಾಯಕ 
ರನ್ನು ಸಂತೋಷಪಡಿಸುತ್ತವೆ. 

§ ರೊಟ್ಟಿಯನ್ನು ಸುಡಲು ರೊಟ್ಟಿಗಾರನು ಹಿಟ್ಟನ್ನು 
ನಾದುವನು. ರೊಟ್ಟಿಯು ಶಾಖದಿಂದ ಉಬ್ಬುತ್ತಿ 
ರುವಾಗ ರೊಟ್ಟಿಗಾರನು ಒಲೆಯನ್ನು ಮತ್ತಷ್ಟು 
ಉರಿಸುವುದಿಲ್ಲ. ಇಸ್ರೇಲರಾದರೊ ಹಾಗಲ್ಲ, 
ಅವರು ಒಲೆಯನ್ನು ಮತ್ತಷ್ಟು ಉರಿಸುತ್ತಾರೆ. 

ತ ನಮ್ಮ ಅರಸನ ದಿವಸದಲ್ಲಿ ಅವರು ಬೆಂಕಿಯನ್ನು 
ಹೆಚ್ಚಿಸುವರು. ಅವರು ಕುಡಿಯುವ ಸಮಾರಂಭ 
ವನ್ನು ಏರ್ಪಡಿಸುವರು. ನಾಯಕರು ದ್ರಾಕ್ಲಾರಸದ 
ಉಷ್ಣದಿಂದ ರೋಗಗ್ರಸ್ತರಾಗಿದ್ದಾರೆ. ಅರಸನು 
ಜನರೊಂದಿಗೆ ಸೇರಿ ದೇವರನ್ನು ಗೇಲಿಮಾಡಿ 
ನಗಾಡುವನು. 





1134 


10 


11 


12 


13 


14 


ಜನರು ಗುಪ್ತವಾಗಿ ಯೋಜನೆಯನ್ನು ತಯಾರಿಸು 
ವರು. ಉರಿಯುವ ಒಲೆಯಂತೆ ಅವರ ಹೃದಯವು 
ಉತ್ಸಾಹಗೊಳ್ಳುವುದು. ಅವರ ಉತ್ಸಾಹವು ರಾತ್ರಿ, 
ಯೆಲ್ಲಾ ಉರಿಯುವುದು. ಅದು ಮುಂಜಾನೆಯಲ್ಲಿ 
ಧಗಧಗಿಸುವ ಬೆಂಕಿಯ ಕಾವಿನಂತಿರುವದು. 
ಅವರು ಬಿಸಿ ಮಾಡಲ್ಪಟ್ಟ ಕುಲುಮೆಯಂತಿರು 
ವರು. ಅವರು ತಮ್ಮನ್ನು ಆಳುವವರನ್ನು ನಾಶ 
ಮಾಡಿದರು. ಅವರ ರಾಜರುಗಳೆಲ್ಲಾ ಬಿದ್ದು 
ಹೋದರು. ಅವರಲ್ಲಿ ಒಬ್ಬರಾದರೂ ಸಹಾಯ 
ಕ್ಕಾಗಿ ನನಗೆ ಮೊರೆಯಿಹಲಿಲ್ಲ.'' 


ತಾನು ನಾಶವಾಗುತ್ತೇನೆಂದು ಇಸ್ರೇಲಿಗೆ ಗೊತ್ತಿಲ್ಲ 


""ಎಫ್ರಾಯೀಮು ಬೇರೆ ದೇಶಗಳೊಂದಿಗೆ ಬೆರೆತು 


ಹೋಗುತ್ತದೆ. ಎಫ್ರಾಯೀಮು ತಿರುವಿ ಹಾಕದ 
ಚಪಾತಿಯಂತಿದೆ. 

ಅನ್ಯರು ಎಫ್ರಾಯೀಮನ ಶಕ್ತಿಯನ್ನು ಮುರಿಯು 
ವರು. ಆದರೆ ಅವನಿಗೆ ಅದು ತಿಳಿದಿರುವದಿಲ್ಲ. 
ಎಫ್ರಾಯೀಮನ ತಲೆಯಲ್ಲಿ ನರೆಗೂದಲು 
ಬಂದಾಗ್ಯೂ ಅದಕ್ಕೆ ತಿಳಿವಳಿಕೆ ಬಂದಿರುವುದಿಲ್ಲ. 
ಎಫ್ರಾ ಯೀಮನ ಹೆಮ್ಮೆಯು ಅವನಿಗೆ ವಿರುದ್ಧ 
ವಾಗಿ ಸಾಕ್ಷಿ ಕೊಡುತ್ತದೆ. ಜನರಿಗೆ ನಾನಾ ತರದ 
ಸಂಕಟಗಳು ಬಂದಾಗ್ಯೂ ಅವರು ತಮ್ಮ ದೇವ 
ರಾದ ಯೆಹೋವನ ಬಳಿಗೆ ಹೋಗಲಿಲ್ಲ. ಜನರು 
ತಮ್ಮ ಸಹಾಯಕ್ಕಾಗಿ ಆತನಿಗೆ ಮೊರೆಯಿಡಲಿಲ್ಲ. 
ಹೀಗೆ ಎಫ್ರಾಯೀಮ್‌ ತಿಳುವಳಿಕೆ ಇಲ್ಲದ 
ಮೂರ ಪಾರಿವಾಳದಂತಾಗಿದೆ. ಜನರು ಸಹಾ 
ಯಕ್ಕಾಗಿ ಈಜಿಪ್ಟನ್ನು ಕರೆದರು, ಅಶ್ಯೂರ್ಯದ 
ಕಡೆಗೆ ಓಡಿದರು. 

ಅವರು ಆ ದೇಶಗಳಿಗೆ ಹೋಗುವಾಗ ನಾನು 
ಅವರನ್ನು ಉರುಲಿನೊಳಗೆ ಸಿಕ್ಕಿಸುವೆನು. ನನ್ನ ಬಲೆ 
ಯನ್ನು ಅವರ ಮೇಲೆ ಬೀಸುವೆನು. ಆಕಾಶದ ಪಕ್ಷಿ 
ಗಳ ರೀತಿಯಲ್ಲಿ ಅವರನ್ನು ಕೆಳಗೆ ಬೀಳಿಸುವೆನು. 
ಅವರು ಮಾಡಿದ ಒಪ್ಪಂದಕ್ಕಾಗಿ ನಾನು ಅವರನ್ನು 
ಶಿಕ್ಷಿಸುವೆನು. 

ಅವರು ನನ್ನನ್ನು ಬಿಟ್ಟು ತೊಲಗಿದರು. ಇದು 
ಅವರಿಗೆ ಕೆಡುಕು ಉಂಟುಮಾಡುವದು. ಅವರು 
ನನಗೆ ವಿಧೇಯರಾಗಲು ಇಷ್ಟಪಡಲಿಲ್ಲ. ಆದುದ 
ರಿಂದ ಅವರು ನಾಶವಾಗುವರು. ನಾನು ಅವರನ್ನು 
ರಕ್ಟಿಸಿ ಕಾಪಾಡಿದ್ದಾಗ್ಯೂ, ಅವರು ನನಗೆ ವಿರುದ್ಧ 
ವಾಗಿ ಸುಳ್ಳಾಡಿದರು. 

ಹೃದಯಪೂರ್ವಕವಾಗಿ ಅವರು ನನ್ನನ್ನು ಕರೆಯ 
ಲಿಲ್ಲ. ಹೌದು, ಅವರು ತಮ್ಮ ಹಾಸಿಗೆಗಳ ಮೇಲೆ 


1135 





ಅಳುವರು. ಆಹಾರ ಧಾನ್ಯ, ಹೂಸ ದ್ರಾಕ್ಟಾರಸ 
ವನ್ನು ಕೇಳುವಾಗ ಬೇರೆಯವರ ದೇಶಗಳಲ್ಲಿ 
ಆಹಾರಕ್ಕಾಗಿ ಅಲೆದಾಡುವಾಗ ಅವರು ಅಳುವರು. 
ಆದರೆ ತಮ್ಮ ಹೃದಯಗಳಲ್ಲಿ ಅವರು ನನ್ನಿಂದ 
ದೂರವಾಗಿದ್ದಾರೆ. 
1 ನಾನು ಅವರಿಗೆ ತರಬೇತಿಕೊಟ್ಟು ಅವರ ರಟ್ಟೆಗ 
ಳನ್ನು ಬಲಪಡಿಸಿದೆನು. ಆದರೆ ನನಗೆ ವಿರುದ್ಧವಾಗಿ 
ಅವರು ದುರಾಲೋಜನೆಯನ್ನು ಮಾಡಿದರು. 
ಅವರು ದೇವರಲ್ಲದ್ದಕ್ಕೆ ತಿರುಗಿಕೊಂಡರು. 
ಮುರಿದ ಬಿಲ್ಲಿನಂತೆ ಅವರಾದರು. ಅವರ ನಾಯ 
ಕರು ತಮ್ಮ ಶಕ್ತಿಯ ಬಗ್ಗೆ ಹೆಚ್ಚಳಪಟ್ಟರು. ಆದರೆ 
ಅವರು ಕತ್ತಿಯಲ್ಲಿ ಸಾಯುವರು. ಆಗ ಈಜಿಪ್ಟಿನ 
ಜನರು ಅವರನ್ನು ನೋಡಿ ನಗಾಡುವರು. 


16 


ವಿಗ್ರಹಾರಾಧನೆಯು ಇಸ್ರೇಲರ ನಾಶನಕ್ಕೆ ಕಾರಣ 

""ಯೆಹೋವನಾಲಯದ ಕಾವಲುಗಾರನಂತೆ 

ತುತ್ತೂರಿಯನ್ನು ತುಟಿಗಳಲ್ಲಿಟ್ಟು ಊದು. 
ಇಸ್ರೇಲರು ನನ್ನ ಕಟ್ಟಳೆಗಳಿಗೆ ಅವಿಧೇಯರಾಗಿ ನನ್ನ 
ಒಡಂಬಡಿಕೆಯನ್ನು ಮುರಿದಿದ್ದಾರೆ. "ನನ್ನ ದೇವರೇ, 
ಇಸ್ರೇಲಿನಲ್ಲಿರುವ ನಾವು ನಿನ್ನನ್ನು ಅರಿತಿದ್ದೇವೆ' ಎಂದು 
ಅವರು ಕಿರುಚುವರು. *ಆದರೆ ಇಸ್ರೇಲ್‌ ಒಳ್ಳೇದನ್ನು 
ನಿರಾಕರಿಸಿತು. ಆದುದರಿಂದ ಶತ್ರುಗಳು ಅವರನ್ನು 
ಓಡಿಸಿದರು. “ಇಸ್ರೇಲರು ತಮಗಾಗಿ ಅರಸನನ್ನು ಆರಿಸಿ 
ಕೊಂಡರು. ಆದರೆ ಸಲಹೆಗಳಿಗಾಗಿ ನನ್ನ ಬಳಿಗೆ ಬರಲಿಲ್ಲ. 
ಇಸ್ರೇಲರು ತಮ್ಮ ನಾಯಕರನ್ನು ಆರಿಸಿಕೊಂಡರು. 
ಆದರೆ ನಾನು ತಿಳಿದಿರುವ ನಾಯಕರನ್ನು ಆರಿಸಿಕೊಳ್ಳ 
ಲಿಲ್ಲ. ಇಸ್ರೇಲರು ತಮಗೆ ವಿಗ್ರಹಗಳನ್ನು ತಯಾರಿಸಲು 
ತಮ್ಮ ಬೆಳ್ಳಿ ಬಂಗಾರವನ್ನು ಉಪಯೋಗಿಸಿದರು. ಆದುದ 
ರಿಂದ ಅವರು ನಾಶವಾಗುವರು. ₹*ಯೆಹೋವನು 
ನೀವು ಮಾಡಿಕೊಂಡ ಬಸವನನನ್ನು ನಿರಾಕರಿಸಿದ್ದಾನೆ. 
ಸಮಾರ್ಯವೇ, ಯೆಹೋವನು ಹೇಳುವುದೇನೆಂದರೆ, 
"ನಾನು ಇಸ್ರೇಲರ ವಿರುದ್ಧವಾಗಿ ತುಂಬಾ ಕೋಪಗೊಂಡಿ 
ದ್ದೇನೆ.'' ಇಸ್ರೇಲಿನ ಜನರು ಅವರ ಪಾಪಗಳಿಗಾಗಿ 
ಶಿಕ್ಲಿಸಲ್ಪಡುವರು. ಶಿಲ್ಪಿಯು ಅವರ ವಿಗ್ರಹಗಳನ್ನು ಮಾಡಿ 
ದನು. ಅವು ದೇವರಲ್ಲ, ಸಮಾರ್ಯದ ಬಸವನ ವಿಗ್ರಹ 
ಗಳು ಚೂರುಚೂರಾಗಿ ಒಡೆಯಲ್ಪಹುವವು. 'ಇಸ್ರೇಲರು 
ಅಜ್ಞಾನದ ಕಾರ್ಯ ಮಾಡಿದರು. ಅವರು ಗಾಳಿಯನ್ನು 
ನೆಡಲು ಪ್ರಯತ್ನಿಸಿದರು. ಆದರೆ ಅವರಿಗೆ ತೊಂದರೆಗಳೇ 
ಪ್ರಾಪ್ತವಾಗುವದು. ಅವರು ಸುಂಟರಗಾಳಿಯನ್ನು 
ಕೊಯ್ಯುವರು. ಹೊಲದಲ್ಲಿ ಧಾನ್ಯವು ಬೆಲೆಯುವದು. 
ಆದರೆ ಅವು ಆಹಾರವನ್ನು ಕೊಡುವದಿಲ್ಲ. ಒಂದುವೇಳೆ 
ಅದು ಕೊಟ್ಟರೂ ಅಪರಿಚಿತರು ಅದನ್ನು ತಿನ್ನುವರು. 


ಹೋಶೇಯ 7:15-9:2 


8 ಇಸ್ರೇಲ್‌ ನಾಶವಾಯಿತು. ಅವರು ಯಾರಿಗೂ 
ಬೇಡವಾದ ಪಾತ್ರೆಯನ್ನು ಬಿಸಾಡಿದಂತೆ ಜನಾಂಗ 
ಗಳ ಮಧ್ಯದಲ್ಲಿ ಚದರಿಸಲ್ಪಟ್ಟರು. 
ಎಫ್ರಾ,ಯೀಮನು ತನ್ನ ಪ್ರೇಮಿಗಳ ಬಳಿಗೆ 
ಹೋದನು. ಕಾಡು ಕತ್ತೆಯಂತೆ ಅಶ್ಕೂರ್ಯದ 
ಕಡೆಗೆ ಅಡ್ಡಾಡುತ್ತಾ ಹೋದನು. 

10 ಜನಾಂಗಗಳ ಮಧ್ಯೆ ಇರುವ ತನ್ನ ಪ್ರೇಮಿಗಳ ಕಡೆಗೆ 
ಇಸ್ರೇಲು ಹೋದನು. ಆದರೆ ನಾನು ಇಸ್ರೇಲರನ್ನು 
ಒಟ್ಟು ಸೇರಿಸುವೆನು. ಆದರೆ ಅದರ ಮೊದಲು ಆ 
ಬಲಿಷ್ಠ ರಾಜನ ಕೈಯಿಂದ ಅವರ ಸಂಕಟ 
ಅನುಭವಿಸಬೇಕು. 


ಇಸ್ರೇಲು ಯೆಹೋವನನ್ನು ಮರೆತು ವಿಗ್ರಹಗಳನ್ನು 
ಪೂಜಿಸಿದ್ದು 

`` ಎಫ್ರಾಯೀಮ್‌ ಹೆಚ್ಚಿಚ್ಚಾಗಿ ಯಜ್ಞವೇದಿಕೆಗಳನ್ನು 
ಕಟ್ಟಿಸಿದನು. ಅದು ಪಾಪವಾಗಿತ್ತು ಆ ವೇದಿಕೆಗಳ 
ಮೇಲೇ ಅವರು ಪಾಪಮಾಡಿದರು. 

2೭ ಎಫ್ರಾಯೀಮನಿಗೆ ನಾನು ಹತ್ತು ಸಾವಿರ ವಿಧಿ 
ನಿಯಮಗಳನ್ನು ಬರೆದರೂ ಅವನು ಅವುಗಳನ್ನು 
ಬೇರೆಯವರಿಗಾಗಿ ಬರೆದದೆ ಎಂದು ತಿಳಿದು 
ಕೊಳ್ಳುವನು. 

' ಇಸ್ರೇಲರು ಯಜ್ಞವನ್ನು ಪ್ರೀತಿಸುತ್ತಾರೆ. ಅವರು 
ಮಾಂಸವನ್ನು ಯಜ್ಞಮಾಡಿ ತಿನ್ನುತ್ತಾರೆ. ಯೆಹೋ 
ವನು ಅವರ ಯಜ್ಞವನ್ನು ಸ್ವೀಕರಿಸುವುದಿಲ್ಲ. ಅವರ 
ಪಾಪಗಳನ್ನು ತನ್ನ ನೆನಪಿಗೆ ತಂದು ಅವರನ್ನು 
ಶಿಕ್ಸಿಸುವನು. ಅವರು ಈಜಿಪ್ಟಿಗೆ ಸೆರೆಯಾಳುಗ 
ಳಾಗಿ ಒಯ್ಯಲ್ಪಹುವರು. 

೬4 ಇಸ್ರೇಲರು ರಾಜರ ಅರಮನೆಗಳನ್ನು ಕಟ್ಟಿದರು. 
ಆದರೆ ಅದರ ನಿರ್ಮಾಣಿಕನನ್ನು ಮರೆತರು. 
ಯೆಹೂದವು ಕೋಟೆಗಳನ್ನು ಕಟ್ಟುತ್ತಾನೆ; ಆದರೆ 
ಯೆಹೂದದ ಪಟ್ಟಣಗಳ ಮೇಲೆ ನಾನು ಬೆಂಕಿ 
ಯನ್ನು ಕಳುಹಿಸುವೆನು. ಆ ಬೆಂಕಿಯು ಅರಮನೆ 
ಗಳನ್ನು ನಾಶಮಾಡುವದು. 


ಸೆರೆವಾಸದ ದುಃಖ 
0 ಇಸ್ರೇಲೇ, ಇತರ ಜನಾಂಗಗಳವರಂತೆ ಹಬ್ಬವನ್ನು 
ಆಚರಿಸಬೇಡ, ಉಲ್ಲಾಸಗೊಳ್ಳಬೇಡ. ನೀನು ವೇಶ್ಯೆ 
ಯಂತೆ ವರ್ತಿಸಿ ನಿನ್ನ ದೇವರನ್ನು ತೊರೆದು ಬಿಟ್ಟೆ 
ಪ್ರತಿಯೊಂದು ಕಣದ ಮೇಲೆ ಲೈಂಗಿಕ ಪಾಪವನ್ನು ನಡೆ 
ಸಿದಿ. ಆದರೆ ಆ ಕಣದಲ್ಲಿ ತೂರಿದ ಧಾನ್ಯವು ಇಸ್ರೇಲಿಗೆ 
ಸಾಕಾಗುವಷ್ಟು ಆಹಾರವನ್ನು ಒದಗಿಸದು. ಇಸ್ರೇಲಿಗೆ 

ಬೇಕಾಗುವಷ್ಟು ದ್ರಾಕ್ಲಾರಸವಿರದು. 





ಹೋಶೇಯ 9:3-17 


ಯೆಹೋವನ ದೇಶದಲ್ಲಿ ಇಸ್ರೇಲು ವಾಸಿಸದು. 
ಎಫ್ರಾಯೀಮ್‌ ಈಜಿಪ್ಪಿಗೆ ಹಿಂದಿರುಗುವದು. 
ಅಶ್ಯೂರ್ಯದಲ್ಲಿ ಅವರು ತಮಗೆ ನಿಷೇಧಿಸಲ್ಪಟ್ಟ ಆಹಾರ 
ವನ್ನು ತಿನ್ನುವರು. “ಇಸ್ರೇಲರು ಯೆಹೋವನಿಗೆ ದ್ರಾಕ್ಸಾ 
ರಸದ ಸಮರ್ಪಣೆ ಮಾಡುವದಿಲ್ಲ. ಆತನಿಗೆ ಯಜ್ಞವನ್ನ 
ರ್ಪಿಸುವದಿಲ್ಲ. ಅವರ ಯಜ್ಞಗಳು ಸಮಾಧಿಗಳಲ್ಲಿ 
ಉಣ್ಣುವ ಆಹಾರದಂತಿರುವದು. ಅದನ್ನು ಯಾವ 
ನಾದರೂ ಉಂಡಲ್ಲಿ ಅವನು ಅಶುದ್ದನಾಗುವನು. ಅವರ 
ರೊಟ್ಟಿಯು ದೇವರ ಆಲಯದೊಳಗೆ ಇಡಲ್ಪಡುವದಿಲ್ಲ. 
ಅವರೇ ಅದನ್ನು ತಿನ್ನಬೇಕು. *ಯೆಹೋವನ ಹಬ್ಬಗಳ 
ನ್ನಾಗಲೀ, ವಿಶ್ರಾಂತಿ ದಿನವನ್ನಾಗಲೀ ಅವರಿಗೆ ಆಚರಿಸ 
ಲಾಗದು. 

"ಶತ್ರುಗಳು ಇಸ್ರೇಲರಿಂದ ಎಲ್ಲವನ್ನು ದೋಚಿ 
ಕೊಂಡು ಹೋದುದರಿಂದ ಇಸ್ರೇಲರು ಬಿಟ್ಟು 
ಹೊರಟರು. ಈಜಿಪ್ಟ್‌ ಅವರನ್ನು ಒಟ್ಟಿಗೆ ಸೇರಿಸಿ 
ಕೊಳ್ಳುವುದು. ಮೆಂಫಿಸ್‌ ಪಟ್ಟಣವು ಅವರನ್ನು ಹೂಳಿಡು 
ವದು. ಅವರ ಬೆಳ್ಳಿಯ ನಿಕ್ಷೇಪದ ಮೇಲೆ ಕಳೆ ಬೆಳೆ 
ಯುವದು. ಇಸ್ರೇಲರು ವಾಸಿಸಿದ್ದಲ್ಲಿ ಮುಳ್ಳಿನ ಗಿಡಗಳು 
ಬೆಳೆಯುವವು. 


ನಿಜ ಪ್ರವಾದಿಗಳನ್ನು ಇಸ್ರೇಲ್‌ ನಿರಾಕರಿಸಿದರು 

ಪ್ರವಾದಿಯು ಹೀಗೆ ಹೇಳುತ್ತಾನೆ, ""ಇಸ್ರೇಲೇ, 
ಇದನ್ನು ಕಲಿತುಕೋ. ಶಿಕ್ಷೆಯ ಸಮಯವು ಬಂದದೆ. 
ನೀನು ಮಾಡಿದ ದುಷ್ಟತನಕ್ಕೆ ಪ್ರತಿಯಾಗಿ ದೊರಕ 
ಬೇಕಾದ ಸಂಬಳ (ಫಲ) ದ ಸಮಯವು ಬಂತು.'' ಆದರೆ 
ಇಸ್ರೇಲ್‌ ಜನರು ಹೀಗೆ ಹೇಳುತ್ತಾರೆ: ಪ್ರವಾದಿಯು 
ಮೂರ್ಪನಾಗಿದ್ದಾನೆ. ದೇವರಾತ್ಮನುಳ್ಳ ಈ ಮನುಷ್ಯನು 





1136 


ಕಾಲದ ಆರಂಭದಲ್ಲಿ ದೊರೆತ ಅಂಜೂರದ ಹಣ್ಣಿನಂತಿ 
ದ್ದರು. ಆದರೆ ಅವರು ಬಾಳ್‌ಪೆಗೋರಿಗೆ ಬಂದಾಗ 
ಅವರು ಬದಲಾದರು. ಅವರು ಕೊಳೆತು ಹೋದ ವಸ್ತುವಿ 
ನಂತೆ ಆದರು. ಅವರು ಪ್ರೀತಿಸಿದ ಭಯಂಕರ ವಿಗ್ರಹಗ 
ಳಂತೆ ಆದರು. 


ಇಸ್ರೇಲರಿಗೆ ಸಂತಾನವೃದ್ಧಿಯಾಗದು 

''ಎಫ್ರಾಯೀಮನ ಮಹಿಮೆಯು ಪಕ್ಸಿಯಂತೆ ಹಾರಿ 
ಹೋಗುವದು. ಅವರಲ್ಲಿ ಗರ್ಭಿಣಿಯರು ಇರುವದಿಲ್ಲ. 
ಹೆರುವದೂ ಇಲ್ಲ, ಶಿಶುಗಳೂ ಇರುವದಿಲ್ಲ. ಒಂದು 
ವೇಳೆ ಇಸ್ರೇಲರಿಗೆ ಮಕ್ಕಳು ಹುಟ್ಟಿದರೂ ಪ್ರಯೋಜನ 
ವಿಲ್ಲ. ಯಾಕೆಂದರೆ ಆ ಮಕ್ಕಳನ್ನು ಅವರಿಂದ ತೆಗೆದು 
ಬಿಡುವೆನು. ನಾನು ಅವರನ್ನು ತೊರೆದುಬಿಡುವೆನು. ಆಗ 
ಅವರಿಗೆ ಸಂಕಟದ ಮೇಲೆ ಸಂಕಟವು ಪ್ರಾಪ್ತಿ 
ಯಾಗುವದು. 

'ಎಫ್ರಾಯೀಮನು ತನ್ನ ಮಕ್ಕಳನ್ನು ಉರುಲಿನ ಕಡೆಗೆ 
ನಡೆಸುತ್ತಿರುವದನ್ನು ನಾನು ನೋಡುತ್ತಿದ್ದೇನೆ. ಕೊಲೆ 
ಗಡುಕನೆದುರು ಎಫ್ರಾಯೀಮನು ತನ್ನ ಮಕ್ಕಳನ್ನು 
ತರುತ್ತಿದ್ದಾನೆ. ಯೆಹೋವನೇ, ನಿನ್ನ ಇಚ್ಛೆಯ ಪ್ರಕಾರ 
ಅವರಿಗೆ ಕೊಡು. ಮಗುವನ್ನು ಹೆರಲಾರದ ಗರ್ಭವನ್ನು 
ಅವರಿಗೆ ಕೊಡು. ಮೊಲೆಹಾಲು ಉಣಿಸಲಾರದ ಸ್ತನ 
ಗಳನ್ನು ಅವರಿಗೆ ಕೊಡು. 





ಅವರ ದುಷ್ಟತನವೆಲ್ಲಾ ಗಿಲ್ಲಾಲಿನಲ್ಲಿದೆ. ಅಲ್ಲಿಯೇ 
ನಾನು ಅವರನ್ನು ದ್ವೇಷಿಸಲು ಪ್ರಾರಂಭಿಸಿದೆನು. 
ಅವರು ಮಾಡುವ ದುಷ್ಟಕೃತ್ಯಗಳ ದೆಸೆಯಿಂದ 





ಹುಚ್ಚನಾಗಿದ್ದಾನೆ.'' ಪ್ರವಾದಿಯು, "ನಿನ್ನ ಕೆಟ್ಟ ಪಾಪಗಳಿ 
ಗಾಗಿ ನೀನು ಶಿಕ್ಷಿಸಲ್ಪಹುವಿ. ನೀನು ಹಗೆ ಮಾಡಿದುದಕ್ಕೆ 
ನೀನು ಶಿಕ್ಷೆ ಅನುಭವಿಸುವಿ.'' *ದೇವರೂ, ಪ್ರವಾದಿಯೂ 
ಕಾವಲುಗಾರರಂತೆ ಎಫ್ರಾ,ಯೀಮನ್ನು ಕಾಪಾಡುತ್ತಿ 
ದ್ದಾರೆ. ಆದರೆ ದಾರಿಯಲ್ಲಿ ಅನೇಕ ಉರುಲುಗಳಿವೆ. 
ಜನರು ಪ್ರಾವಾದಿಯನ್ನು ಹಗೆ ಮಾಡುತ್ತಾರೆ. ದೇವರ 
ಆಲಯದಲ್ಲಿಯೂ ಅವನನ್ನು ಹಗೆ ಮಾಡುತ್ತಾರೆ. 
*ಗಿಬ್ಯದ ಕಾಲದಂತೆ ಇಸ್ರೇಲರು ನಾಶನದ ಕಡೆಗೆ ಆಳ 
ವಾಗಿ ಇಳಿದಿದ್ದಾರೆ. ಯೆಹೋವನು ಇಸ್ರೇಲರ ಪಾಪ 
ಗಳನ್ನು ತನ್ನ ನೆನಪಿಗೆ ತಂದುಕೊಂಡು ಅವರನ್ನು 
ಶಿಕ್ಚಿಸುವನು. 





ವಿಗ್ರಹಾರಧನೆಯಿಂದ ಇಸ್ರೇಲ್‌ ನಾಶವಾಗುತ್ತಿದೆ 
10°" ನನಗೆ ಇಸ್ರೇಲ್‌ ಜನಾಂಗವು ಮರುಭೂಮಿಯಲ್ಲಿ 
ದೊರಕಿದ ದ್ರಾಕ್ಷಿಹಣ್ಣಿನಂತಿತ್ತು. ನಿನ್ನ ಪೂರ್ವಿಕರು ಫಲ 


ನಾನು ಅವರನ್ನು ನನ್ನ ಮನೆಯಿಂದ ಹೊರಡಿಸು 
ವೆನು. ಇನ್ನು ಮುಂದೆ ಅವರನ್ನು ನಾನು ಪ್ರೀತಿಸು 
ಪುದಿಲ್ಲ. ಅವರ ನಾಯಕರು ನನಗೆ ವಿರುದ್ಧವಾಗಿ 
ದಂಗೆ ಎದ್ದವರು; ನನ್ನ ವಿರುದ್ಧವಾಗಿ ತಿರುಗಿ 
ಬಿದ್ದರು. 

16 ಎಫ್ರಾ,ಯೀಮ್‌ ಶಿಕ್ಚಿಸಲ್ಪಡುವುದು. ಅದರ ಬೇರು 
ಒಣಗುತ್ತಲಿದೆ. ಇನ್ನು ಅವರಿಗೆ ಮಕ್ಕಳಾಗದು. 
ಒಂದು ವೇಳೆ ಮಕ್ಕಳಾದಲ್ಲಿ ಅವರ ದೇಹದಿಂದ 
ಬರುವ ಆ ಅಮೂಲ್ಯ ಶಿಶುವನ್ನು ನಾನು 


17 ಆ ಜನರು ನನ್ನ ದೇವರ ಮಾತನ್ನು ಕೇಳಲೊಲ್ಲರು. 
ಆದುದರಿಂದ ಆತನು ಅವರಿಗೆ ಕಿವಿಗೊಡುವದಿಲ್ಲ; 
ಅವರು ದೇಶದೇಶಗಳಲ್ಲಿ ವಾಸಸ್ಥಾನಗಳಿಲ್ಲದೆ 
ಅಲೆಯುವರು. 


1137 


ಇಸ್ರೇಲರು ಧನಿಕರಾದುದರಿಂದ ವಿಗ್ರಹಾರಾಧನೆಗೆ 
ನಡಿಸಲ್ಪಟ್ಟರು 

10 ಅಧಿಕ ಹಣ್ಣುಗಳನ್ನು ಕೊಡುವ 

ದ್ರಾಕ್ಟಾಬಳ್ಳಿಯಂತಿದೆ. ಆದರೆ ಇಸ್ರೇಲ್‌ ಅಭಿ 

ವೃದ್ಧಿ ಹೊಂದಿದ ಹಾಗೆ ಅವರು ಸುಳ್ಳುದೇವರು 

ಗಳನ್ನು ಪೂಜಿಸಲು ಹೆಚ್ಚು ಹೆಚ್ಚು ವೇದಿಕೆಗಳನ್ನು 

ಕಟ್ಟಿದರು. ಅವರ ದೇಶವು ಉತ್ತಮವಾಗುತ್ತಾ 

ಬರುತ್ತಿರುವಾಗ ಅವರು ತಮ್ಮ ಸುಳ್ಳು ದೇವರು 

ಗಳಿಗೆ ಉತ್ತಮ ಕಲ್ಲುಗಳಿಂದ ವೇದಿಕೆಗಳನ್ನು 

ಕಟ್ಟಲು ಪ್ರಾರಂಭಿಸಿದರು. 

> ಇಸ್ರೇಲ್‌ ಜನರು ದೇವರನ್ನು ಮೋಸಪಡಿಸಲು 

ನೋಡಿದರು. ಆದರೆ ಈಗ ಅವರು ತಮ್ಮ ತಪ್ಪನ್ನು 

ಒಪ್ಪಿಕೊಳ್ಳಬೇಕಾಗುತ್ತದೆ. ಯೆಹೋವನು ಅವರ 

ಯಜ್ಞವೇದಿಕೆಗಳನ್ನು ನಾಶಮಾಡುವನು. ಅವರ 
ಸ್ಮಾರಕ ಕಲ್ಲುಗಳನ್ನು ಆತನು ಪುಡಿಮಾಡುವನು. 


ಇಸ್ರೇಲರ ದುಷ್ಟ ಯೋಜನೆಗಳು 

*ಈಗ ಇಸ್ರೇಲರು ಹೇಳುವದೇನೆಂದರೆ, ""ನಮಗೆ 
ರಾಜನಿಲ್ಲ ನಾವು ಯೆಹೋವನನ್ನು ಗೌರವಿಸುವದಿಲ್ಲ. 
ಆತನ ಅರಸನು ನಮಗೇನೂ ಮಾಡಲು ಸಾಧ್ಯವಿಲ್ಲ.'' 

"ಅವರು ವಾಗ್ದಾನ ಮಾಡುತ್ತಾರೆ. ಆದರೆ ಅದು ಬರೀ 
ಸುಳ್ಳು. ಅವರು ಕೊಟ್ಟ ಮಾತನ್ನು ನಡಿಸುವದಿಲ್ಲ. ಬೇರೆ 
ದೇಶಗಳವರೊಂದಿಗೆ ಅವರು ಒಡಂಬಡಿಕೆ ಮಾಡುತ್ತಾರೆ. 
ದೇವರು ಆ ಒಡಂಬಡಿಕೆಯನ್ನು ಒಪ್ಪುವುದಿಲ್ಲ. ಅವರ 
ನ್ಯಾಯಾಧೀಶರು ಉತ್ತ ಹೊಲದಲ್ಲಿ ಬೆಳೆಯುವ ವಿಷದ 
ಹಣಜಿಯಂತಿದ್ದಾರೆ. 

*ಸಮಾರ್ಯದ ಜನರು ಬೇತಾವೆನಿನಲ್ಲಿ ಬಸವನನ್ನು 
ಆರಾಧಿಸುತ್ತಾರೆ. ಆ ಜನರು ನಿಜವಾಗಿಯೂ ಅಳುವರು. 
ಅವರ ಪೂಜಾರಿಗಳೂ ಅಳುವರು, ಯಾಕೆಂದರೆ ಅವರ 
ಸುಂದರವಾದ ವಿಗ್ರಹವು ಇಲ್ಲವಾಗುವದು. ಅದು ಒಯ್ಯ 
ಲ್ಪಡುವುದು. *ಅಶ್ಯೂರದ ಅರಸನಿಗೆ ಬಹುಮಾನವಾಗಿ 
ಅದು ಒಯ್ಯಲ್ಪಡುವುದು; ಅವನು ಇಸ್ರೇಲರ ನಾಚಿಕೆಗೆಟ್ಟ 
ವಿಗ್ರಹವನ್ನು ಇಟ್ಟುಕೊಳ್ಳುವನು. ಇಸ್ರೇಲ್‌ ತನ್ನ ವಿಗ್ರಹ 
ಕ್ಕಾಗಿ ನಾಚಿಕೆಪಡುವದು. 'ಸಮಾರ್ಯದ ಸುಳ್ಳುದೇವರು 
ನಾಶಮಾಡಲ್ಪ್ಬಡುವದು. ಅದು ಮರದ ಹಲಗೆಯ 
ತುಂಡೊಂದು ನೀರಿನ ಮೇಲೆ ತೇಲುವಂತಿರುವದು. 

ಇಸ್ರೇಲ್‌ ಪಾಪ ಮಾಡುತ್ತಾ ಇನ್ನೂ ಹೆಚ್ಚಾಗಿ ಎತ್ತರ 
ವಾದ ಸ್ಥಳಗಳನ್ನು” ಕಟ್ಟಿತು. ಆವೆನ್‌ನಲ್ಲಿರುವ ಎತ್ತರ 
ವಾದ ಸ್ಥಳ ನಾಶ ಮಾಡಲ್ಪಹುವದು. ಅದರ ಮೇಲೆ 
ಮುಳ್ಳುಗಿಡಗಳೂ ಹಣಜಿಗಳೂ ಬೆಳೆಯುವವು. ಆಗ 











ಎತ್ತರವಾದ ಸ್ಥಳ ಸುಳ್ಳು ದೇವರುಗಳನ್ನು ಪೂಜಿಸಲು ನಿರ್ಮಿಸಲ್ಪಟ್ಟ 
ಸ್ಥಳ. ಈ ಸ್ಥಳಗಳು ಸಾಮಾನ್ಯವಾಗಿ ಬೆಟ್ಟಗಳ ಮೇಲೆ ಇರುತ್ತಿದ್ದವು. 


ಹೋಶೇಯ 10:1-11:2 


ಅವರು ಪರ್ವತಗಳಿಗೆ "ನಮ್ಮನ್ನು ಮುಚ್ಚಿರಿ' ಎಂದೂ, 
ಬೆಟ್ಟಗಳಿಗೆ "ನಮ್ಮ ಮೇಲೆ ಬೀಳಿರಿ' ಎಂದೂ ಹೇಳುವರು. 


ಇಸ್ರೇಲ್‌ ತಮ್ಮ ಪಾಪದ ಪ್ರತಿಫಲವನ್ನು 
ಅನುಭವಿಸುವರು 

*ಇಸ್ರ್ರೇಲೇ, ನೀನು ಗಿಬ್ಯದವರ ಕಾಲದಿಂದಲೂ ಪಾಪ 
ಮಾಡುತ್ತಲೇ ಬಂದಿರುವೆ. (ಆ ಜನರು ಅಲ್ಲಿ ಪಾಪವನ್ನು 
ಮಾಡುತ್ತಲೇ ಇದ್ದಾರೆ.) ಗಿಬ್ಯದ ಆ ದುಷ್ಟ ಜನರನ್ನು 
ಯದ್ದವು ಹಿಡಿದುಕೊಳ್ಳುವುದು. ಅವರನ್ನು ಶಿಕ್ಷಿಸಲು 
ನಾನು ಬರುವೆನು. ಸೈನ್ಯಗಳು ಒಟ್ಟಾಗಿ ಅವರಿಗೆ ವಿರುದ್ಧ 
ವಾಗಿ ಬರುವವು. ಅವರು ಬಂದು ಇಸ್ರೇಲರನ್ನು ಅವ 
ರಿಬ್ಬರ ಪಾಪಗಳಿಗಾಗಿ ಶಿಕ್ಚಿಸುವರು. *`ಹತೋಟಿಗೆ ಬಂದ 
ಕಣ ತುಳಿಯಲು ಇಷ್ಟಪಡುವ ಪ್ರಾಯದ ಹಸುವಿನಂತಿದೆ 
ಎಫ್ರಾ,ಯೀಮ್‌. ಆಕೆಯ ಕುತ್ತಿಗೆಗೆ ನಾನು ಒಂದು 
ಒಳ್ಳೆಯ ನೊಗವನ್ನಿಡುವೆನು. ಎಫ್ರಾ,ಯೀಮನಿಗೆ ನಾನು 
ಹಗ್ಗದಿಂದ ಬಂಧಿಸುವೆನು. ಆಗ ಯೆಹೂದವು ಭೂಮಿ 
ಯನ್ನು ಉಳುವದು. ಯಾಕೋಬನು ಮಣ್ಣಿನ ಗೆಡ್ಡೆ 
ಗಳನ್ನು ಒಡೆದು ಪುಡಿಮಾಡುವನು. 

ನೀನು ಒಳ್ಳೇತನವನ್ನು ಬಿತ್ತಿದರೆ ಪ್ರೀತಿಯೆಂಬ ಬೆಳೆ 
ಯನ್ನು ಕೊಯ್ಯುವೆ. ನಿನ್ನ ನೆಲವನ್ನು ಉಳುಮೆ ಮಾಡು. 
ಆಗ ನೀನು ಯೆಹೋವನೊಂದಿಗೆ ಬೆಳೆಯನ್ನು 
ಕೊಯ್ಯುವಿ. ಆತನು ಬರುವನು. ಮತ್ತು ಆತನ ಒಳ್ಳೇ 
ತನವು ನಿನ್ನ ಮೇಲೆ ಮಳೆಯಂತೆ ಸುರಿಯುವದು. 

“ದರೆ ನೀನು ದುಷ್ಟತನವನ್ನು ಬಿತ್ತಿ ಸಂಕಟವೆಂಬ 
ಬೆಳೆಯನ್ನು ಕೊಯ್ದಿರುವೆ. ನಿನ್ನ ಸುಳ್ಳಿನ ಪ್ರತಿಫಲವನ್ನು 
ತಿಂದಿರುವೆ. ಯಾಕೆಂದರೆ ನೀನು ನಿನ್ನ ಸಾಮರ್ಥ್ಯ ಮತ್ತು 
ನಿನ್ನ ಸೈನ್ಯದ ಮೇಲೆ ಭರವಸವಿಟ್ಟಿರುವೆ. 14 ನಿನ್ನ ಸೈನ್ಯಕ್ಕೆ 
ರಣರಂಗದ ಸ್ವರವು ಕೇಳಿಸುವದು.ನಿನ್ನ ಕೋಟೆಗ 
ಳೆಲ್ಲವೂ ಕೆಡವಲ್ಪಡುವದು. ಬೇತ್‌ ಅರ್ಬೇಲನ್ನು ಶಲ್ಮಾ 
ನನು ಕೆಡವಿದಂತೆ ಆಗುವದು. ಆ ಯುದ್ದದ ಸಮಯದಲ್ಲಿ 
ತಾಯಿಯು ತನ್ನ ಮಕ್ಕಳೊಂದಿಗೆ ಕೊಲ್ಲಲ್ಪಡುವಳು. 15 
ದಿನದಲ್ಲಿ ಬೇತೇಲು ನಿಮಗೆ ಆ ದುರ್ಗತಿಯನ್ನು ತರು 
ವದು. ಯಾಕೆಂದರೆ ನೀನು ಅನೇಕ ಕೆಟ್ಟ ಕಾರ್ಯಗಳನ್ನು 
ಮಾಡಿರುವೆ. ಅದು ಪ್ರಾರಂಭವಾದಾಗ ಇಸ್ರೇಲಿನ 
ಅರಸನು ಸಂಪೂರ್ಣವಾಗಿ ನಾಶವಾಗುವನು. 


ಇಸ್ರೇಲು ಯೆಹೋವನನ್ನು ಮರೆತುಬಿಟ್ಟಿದೆ 
1 1 ""ಯೆಹೋವನಾದ ನಾನು ಇಸ್ರೇಲನ್ನು ಸಣ್ಣ 
ಮಗುವಾಗಿದ್ದಾಗಲೇ ಪ್ರೀತಿಸಿದೆನು. ನನ್ನ 
ಮಗನನ್ನು ಈಜಿಪ್ಪಿನಿಂದ ಹೊರ ಕರೆದೆನು. 
> ಎಷ್ಟು ಹೆಚ್ಚಾಗಿ ನಾನು ಇಸ್ರೇಲರನ್ನು ಕರೆದೆನೋ 
ಅಷ್ಟೇ ಹೆಚ್ಚಾಗಿ ಅವರು ನನ್ನನ್ನು ತೊರೆದರು. 


ಹೋಶೇಯ 11:3-12:8 


ಇಸ್ರೇಲರು ಬಾಳನ ವಿಗ್ರಹಗಳಿಗೆ ಯಜ್ಞವನ್ನರ್ಪಿಸಿ 
ದರು. ವಿಗ್ರಹಗಳಿಗೆ ಧೂಪ ಹಾಕಿದರು. 

* ಆದರೆ ಎಫ್ರಾಯೀಮನಿಗೆ ನಡೆಯಲು ಕಲಿಸಿದ್ದು 
ನಾನು. ಇಸ್ರೇಲರನ್ನು ನಾನು ನನ್ನ ತೋಳುಗಳಲ್ಲಿ 
ಎತ್ತಿಕೊಂಡೆನು. ನಾನು ಅವರನ್ನು ಗುಣಪಡಿಸಿ 
ದೆನು. ಆದರೆ ಅವರಿಗೆ ಅದು ಗೊತ್ತಿಲ್ಲ. 

4 ನಾನು ಅವರನ್ನು ಪ್ರೀತಿ ಎಂಬ ಹಗ್ಗ ಗಳಿಂದ ಹತ್ತಿ 
ರಕ್ಕೆ ಜಾ ತ್ತ ಅವರಿಗೆ ಸ್ವತಂತ್ರ ವನ್ನು 


ಕೊಟ್ಟಿನು. ನಾನು ಬಾಗಿ ಅವರಿಗೆ RG. 


"ದೇವರ ಕಡೆಗೆ ಹಿಂದಿರುಗಲು ಇಸ್ರೇಲರಿಗೆ 
ಮನಸ್ಸಿಲ್ಲ. ಆದುದರಿಂದ ಅವರು ಈಜಿಪ್ಪಿಗೆ ಹೋಗು 
ವರು. ಅಶ್ಯೂರದ ಅರಸನು ಅವರಿಗೆ ಅರಸನಾಗುವನು. 
ಅವರ ನಗರದ ಮೇಲೆ ಖಡ್ಗವು ಬೀಸಲ್ಪಟ್ಟು ಅವರ 


ಬಲಿಷ್ಠರನ್ನು ಸಾಯಿಸುವದು; ಅವರ ನಾಯಕರನ್ನು 


ನಾಶಮಾಹುವದು. 

"ನಾನು ಹಿಂದೆ ಬರುವೆನೆಂದು ನನ್ನ ಜನರು ಎದುರು 
ನೋಡುತ್ತಿದ್ದಾರೆ. ಅವರು ಉನ್ನತದಲ್ಲಿರುವ ದೇವರಿಗೆ 
ಮೊರೆಯಿಡುತ್ತಿದ್ದಾರೆ. ಆದರೆ ದೇವರು ಅವರಿಗೆ 
ಸಹಾಯ ಮಾಡುವದಿಲ್ಲ. 


ಇಸ್ರೇಲನ್ನು ನಾಶಮಾಡಲು ಯೆಹೋವನು 
ಇಷ್ಟಪಡುವದಿಲ್ಲ 

ಎಫ್ರಾಯೀಮೇ, ನಿನ್ನನ್ನು ಬಿಟ್ಟುಬಿಡಲು ನನಗೆ 
ಇಷ್ಟವಿಲ್ಲ. ಇಸ್ರೇಲೇ, ನಿನ್ನನ್ನು ಸಂರಕ್ಷಿಸಲು ನನಗೆ 
ಇಷ್ಟ ನಿನ್ನನ್ನು ಆದ್ಮದಂತೆ ಮಾಡಲು ನನಗೆ 
ಮನಸ್ಸಿಲ್ಲ. ನಿನ್ನನ್ನು ಬೋಯೀಮಿನಂತೆ 
ಮಾಡಲು ನನಗೆ ಮನಸ್ಸಿಲ್ಲ. ನಾನು ನನ್ನ ನಿರ್ಧಾರ 
ವನ್ನು ಬದಲಾಯಿಸುತ್ತಿದ್ದೇನೆ. ನಿನ್ನ ಮೇಲಿರುವ 
ನನ್ನ ಪ್ರಿ ಪ್ರೀತಿಯು ಆಳವಾಗಿದೆ. 

ತ ನನ್ನ. a ಕೋಪವು ಮೇಲುಗೈ ಸಾಧಿ 
ಸುಪದಿಲ್ಲ. ಎಫ್ರಾ,ಯೀಮನನ್ನು ನಾನು 3ರುಗಿ 
ನಾಶಮಾಡುವದಿಲ್ಲ. ನಾನು “ದೇವರು, ನರ 
ಮನುಷ್ಯನಲ್ಲ. ನಾನು ಪವಿತ್ರನು, ನಿನ್ನೊಂದಿಗಿರು 
ವೆನು. ನನ್ನ ಕೋಪವನ್ನು ಪ್ರದರ್ಶಿಸೆನು. 

10 ನಾನು ಸಿಂಹದಂತೆ ಗರ್ಜಿಸುವೆನು. ನಾನು ಗರ್ಜಿಸು 
ವಾಗ ನನ್ನ ಮಕ್ಕಳು ಬರುವರು, ಮತ್ತು ನನ್ನನ್ನು 
ಹಿಂಬಾಲಿಸುವರು. ಪಶ್ಚಿಮದಿಂದ ನನ್ನ ಮಕ್ಕಳು 
ಹೆದರಿ ನಡುಗುತ್ತಾ ಬರುವರು. 

LE ಈಜಿಷ್ಟಿನಿಂದ ಅವರು ಪಕ್ಚಿಗಳಂತೆ ನಡುಗುತ್ತಾ 
ಬರುವರು. ಆಶ್ಯೂರದಿಂದ ನಡುಗುವ ಪಾರಿವಾಳ 
ಗಳ ರೀತಿಯಲ್ಲಿ ಬರುವರು. ಆಗ ನಾನು ಅವರನ್ನು 


1138 


ಮನೆಗೆ ಕರಕೊಂಡು ಹೋಗುವೆನು. ಇದು 
ಯೆಹೋವನ ನುಡಿ. 

a ಎಫ್ರಾಯೀಮನು ಸುಳ್ಳು ದೇವರುಗಳಿಂದ ನನ್ನನ್ನು 
ಸುತ್ತುವರಿದನು. ಇಸ್ರೇಲಿನ ಜನರು ನನಗೆ ವಿರುದ್ದ 
ವಾಗಿ ಎದ್ದರು. ಆದರೆ ಅವರು ನಾಶವಾದರು. 
ಯೆಹೂದನು ಈಗಲೂ ಎಲ್‌ ಜೊತೆಯಲ್ಲಿ ನಡೆ 
ಯುತ್ತಿದ್ದಾನೆ. ಯೆಹೂದನು ಪರಿಶುದ್ಧರಿಗೆ 
ನಿಷ್ಠೆಯಿಂದಿದ್ದಾನೆ. 


ಯೆಹೋವನು ಇಸ್ರೇಲಿಗೆ ವಿರುದ್ಧವಾಗಿದ್ದಾನೆ 
ಎಫ್ರಾ,ಯೀಮ್‌ ಸಮಯವನ್ನು ಹಾಳು ಮಾಡು 
[2 ಇಸ್ರೇಲು ದಿನವಿಡೀ ಗಾಳಿಯನ್ನು 
ಹಿಮ್ಮೆ ಟ್ಟುತ್ತಿದ್ದಾನೆ. ಜನರು ಹೆಚ್ಚೆಚ್ಚಾಗಿ ಸುಳ್ಳು ಹೇಳುತ್ತಿ 
ದ್ದಾರೆ; ಹೆಚ್ಚೆಚ್ಚಾಗಿ ಕದಿಯುತ್ತಾರೆ. ಅಶ್ಯೂರ್ಯದವ 
ರೊಂದಿಗೆ ಒಪ್ಪಂದ ಮಾಡಿರುತ್ತಾರೆ. ತಮ್ಮ ಆಲೀವ್‌ 
ಎಣ್ಣೆಯನ್ನು ಈಜಿಪ್ಪಿಗೆ ಕೊಂಡೊಯ್ಯುತ್ತಿದ್ದಾರೆ. 
ಯೆಹೋವನು ಹೇಳುವದೇನೆಂದರೆ, ""ಇಸ್ರೇಲಿಗೆ 
ವಿರುದ್ಧವಾಗಿ ನಾನು ವಾದ ಮಾಡುತ್ತೇನೆ. ತಾನು ಮಾಡಿದ 
ಸಂಗತಿಗಳಿಗಾಗಿ ಯಾಕೋಬನು ಶಿಕ್ಲೆ ಅನುಭವಿಸಬೇಕು. 
ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಯಾಕೋಬನು 
ತನ್ನ ಅಣ್ಣನಿಗೆ ಮೋಸಮಾಹಲು ಪ್ರಾರಂಭಮಾಡಿದ್ದನು. 
ಯಾಕೋಬನು ಬಲಶಾಲಿಯಾದ ಯೌವನಸ್ಥನು. 
ಆಗ ಅವನು ದೇವರೊಂದಿಗೆ ಹೋರಾಡಿದನು. 
“ಯಾಕೋಬನು ದೇವದೂತನೊಡನೆ ಹೋರಾಡಿ 
ಗೆದ್ದನು. ಅವನು ಕನಿಕರಕ್ಕಾಗಿ ಮೊರೆಯಿಟ್ಟನು. ಇದು 
ಬೇತೇಲ್‌ ಎಂಬಲ್ಲಿ ನಡೆಯಿತು. ಆ ಸ್ಥಳದಲ್ಲಿ ಆತನು 
ನಮ್ಮೊಂದಿಗೆ ಮಾತನಾಡಿದನು. ಹೌದು ಯೆಹೋವನು 
ಸೈನ್ಯಗಳ ದೇವರಾಗಿದ್ದಾನೆ. ಆತನ ಹೆಸರು ಯೆಹೋವನು. 
6ಆದುದರಿಂದ ನಿನ್ನ ಯೆಹೋವನ ಬಳಿಗೆ ಹಿಂದಿರುಗಿ 
ಬಾ. ಆತನಿಗೆ ವಿಧೇಯನಾಗಿರು. ಸರಿಯಾಗಿರುವದನ್ನೇ 
ಮಾಡು. ಯಾವಾಗಲೂ ನಿನ್ನ ದೇವರ ಮೇಲೆ 
ಭರವಸವಿಡು. 

“ಯಾಕೋಬನು ಒಬ್ಬ ವ್ಯಾಪಾರಿ.* ಅವನು ತನ್ನ 
ಸ್ನೇಹಿತನಿಗೇ ಮೋಸಮಾಡುತ್ತಾನೆ. ಅವನ ತ್ರಾಸು 
ಮೋಸದ್ದು, ₹ಎಫ್ರಾಯೀಮು "ನಾನು ಐಶ್ವರ್ಯ 
ವಂತನು. ನನ್ನಲ್ಲಿ ನಿಜವಾದ ಐಶ್ವರ್ಯವಿದೆ. ನನ್ನ ಅಪ 
ರಾಧಗಳನ್ನು ಯಾರೂ ಕಂಡು ಹಿಡಿಯಲಾರರು. ನನ್ನ 
ದುಷ್ಟತ್ವದ ಬಗ್ಗೆ ಯಾರಿಗೂ ತಿಳಿಯದು' ಎಂದು 
ಅನ್ನುತ್ತಾನೆ. 











ವ್ಯಾಪಾರಿ ಇಸ್ರೇಲರು ಕಾನಾನಿನಲ್ಲಿ ವಾಸವಾಗಿರುವಾಗ ಅಲ್ಲಿಯ 
ನಿವಾಸಿಗಳ ದುಷ್ಟಮಾರ್ಗಗಳನ್ನು ಅನುಸರಿಸುವರು, ಉದಾ. ಮೋಸದ 
ತಕ್ಕಡಿ. 


1139 


"ಆದರೆ ನೀನು ಈಜಿಪ್ಟ್‌ ದೇಶದಲ್ಲಿರುವಾಗಲೇ 
ನಾನು ನಿನ್ನ ದೇವರಾಗಿದ್ದೇನೆ. ನೀನು ಗುಡಾರಗಳಲ್ಲಿ 
ವಾಸಿಸುವಂತೆ ಮಾಡುವೆನು. `ನಾನು ಪ್ರವಾದಿಗ 
ಳೊಂದಿಗೆ ಮಾತನಾಡಿದೆನು. ಅವರಿಗೆ ಅನೇಕ ದರ್ಶನ 
ಗಳನ್ನು ಕೊಟ್ಟೆನು. ನನ್ನ ಪಾಠಗಳನ್ನು ನಿಮಗೆ ಕಲಿಸುವಂತೆ 
ಅನೇಕ ಮಾರ್ಗಗಳನ್ನು ಪ್ರವಾದಿಗಳಿಗೆ ತೋರಿಸಿ 
ಕೊಟ್ಟೆನು. ಆದರೆ ಗಿಲ್ಯಾದಿನ ಜನರು ಪಾಪ ಮಾಡಿ 
ದ್ದಾರೆ. ಅವರ ಬಳಿಯಲ್ಲಿ ಅನೇಕ ಭಯಂಕರವಾದ 
ವಿಗ್ರಹಗಳಿವೆ. ಗಿಲ್ಲಾಲಿನಲ್ಲಿ ಬಸವನ ವಿಗ್ರಹಗಳಿಗೆ ಜನರು 
ಯಜ್ಞವನ್ನರ್ಪಿಸುತ್ತಾರೆ. ಅವರಲ್ಲಿ ಅನೇಕ ಯಜ್ಞವೇದಿಕೆ 
ಗಳಿವೆ. ಹೇಗೆ ಉಳಿಮೆ ಮಾಡಿದ ಹೊಲದಲ್ಲಿ ಮಣ್ಣಿನ 
ಸಾಲುಗಳಿರುತ್ತದೋ ಅದೇ ರೀತಿಯಲ್ಲಿ ಅವರ ಬಳಿ 
ಯಲ್ಲಿ ವಿಗ್ರಹಗಳ ಸಾಲಿದೆ. 

12"ಯಾಕೋಬನು ಅರಾಮ್‌ ದೇಶಕ್ಕೆ ಓಡಿ 
ಹೋದನು. ಅಲ್ಲಿ ಇಸ್ರೇಲ್‌ ಒಬ್ಬ ಹೆಂಡತಿಗಾಗಿ ಸೇವೆ 
ಮಾಡಿದನು. ಇನ್ನೊಂದು ಹೆಂಹತಿಯನ್ನು ಮಾಡಿಕೊಳ್ಳ 
ಲಿಕ್ಕೆ ಕುರಿಗಳನ್ನು ಕಾಯ್ದನು. “ಆದರೆ ದೇವರು 
ಇಸ್ರೇಲರನ್ನು ಈಜಿಷ್ಟಿನಿಂದ ಹೊರತರುವದಕ್ಕಾಗಿ ಒಬ್ಬ 
ಪ್ರವಾದಿಯನ್ನು ಉಪಯೋಗಿಸಿದನು. ಇಸ್ರೇಲರನ್ನು 
ಪ್ರವಾದಿಯ ಮೂಲಕ ಬಿಡಿಸಿದನು. "ಆದರೆ ಎಫ್ರಾಯೀ 
ಮನು ಯೆಹೋವನನ್ನು ಅತಿಯಾಗಿ ಕೋಪಿಸಿಕೊಳ್ಳು 
ವಂತೆ ಮಾಡಿದನು. ಎಫ್ರಾಯೀಮನು ಅನೇಕ ಮಂದಿ 
ಯನ್ನು ಕೊಲೆ ಮಾಡಿದನು. ಅವನ ಅಪರಾಧಗಳಿಗಾಗಿ 
ಅವನು ಶಿಕ್ಲಿಸಲ್ಪಡುವನು. ಅವನ ದೇವರಾದ ಯೆಹೋ 
ವನು ಅವನು ಮಾಡಿದ ಅಪರಾಧಕ್ಕೆ ತಕ್ಕ ದಂಡನೆಯನ್ನು 
ವಿಧಿಸಿ ಅವಮಾನ ಹೊರುವಂತೆ ಮಾಡುವನು.'' 


ಇಸ್ರೇಲ್‌ ತನ್ನನ್ನು ತಾನೇ ನಾಶಮಾಡಿಕೊಂಡಿತು 

1 ಗ್ಗ ""ಎಫ್ರಾ,ಯೀಮ್‌ ಇಸ್ರೇಲರೊಳಗೆ ತನ್ನನ್ನು 

ತಾನೇ ಮುಖ್ಯಸ್ಥನನ್ನಾಗಿ ಮಾಡಿಕೊಂಡನು. 
ಎಫ್ರಾ,ಯೀಮನು ಮಾತನಾಡಿದಾಗ ಜನರು ಹೆದರಿ 
ನಡುಗಿದರು. ಆದರೆ ಅವನು ಪಾಪದಲ್ಲಿ ಬಿದ್ದನು. ಬಾಳ 
ನನ್ನು ಪೂಜಿಸಲು ಪ್ರಾರಂಭಿಸಿದನು. `ಈಗ ಇಸ್ರೇಲರು 
ಹೆಚ್ಚೆಚ್ಚಾಗಿ ಪಾಪ ಮಾಡುತ್ತಿರುತ್ತಾರೆ. ತಮಗಾಗಿ ವಿಗ್ರಹ 
ಗಳನ್ನು ಮಾಡಿಕೊಳ್ಳುತ್ತಾರೆ. ಅಕ್ಕಸಾಲಿಗರು ಬೆಳ್ಳಿಯಿಂದ 
ವಿಗ್ರಹಗಳನ್ನು ಮಾಡುವರು. ತಾವು ಮಾಡಿದ ಮೂರ್ತಿಗ 
ಳೊಂದಿಗೆ ಮಾತನಾಡುವರು. ಆ ವಿಗ್ರಹಗಳಿಗೆ ಯಜ್ಞವನ್ನ 
ರ್ಪಿಸುವರು. ಬಂಗಾರದ ಬಸವನ ವಿಗ್ರಹಕ್ಕೆ ಮುದ್ದು 
ಕೊಡುವರು. *ಆದುದರಿಂದ ಆ ಜನರು ಬೇಗನೇ 
ಕಣ್ಮರೆಯಾಗುವರು. ಅವರು ಬೆಳಗಿನ ಜಾವದ ಇಬ್ಬನಿ 
ಯಂತೆ ಬೇಗನೇ ಮಾಯವಾಗುವರು. ಇಸ್ರೇಲರು ಕಣದ 


ಹೋಶೇಯ 12:9-13:14 


ಲ್ಲಿರುವ ಹೊಟ್ಟಿನಂತೆ ಗಾಳಿಯಲ್ಲಿ ಹೊಡೆದುಕೊಂಡು 
ಹೋಗುವರು. ಇಸ್ರೇಲರು ಮನೆಯೊಳಗಿಂದ ಮೇಲಕ್ಕೆ 
ಹೊರಟು ಆಮೇಲೆ ಕಾಣದೆ ಹೋಗುವ ಹೊಗೆ 
ಯಂತಿದ್ದಾರೆ. 

“ನೀವು ಈಜಿಷ್ಟಿನಲ್ಲಿದ್ದ ದಿವಸಗಳಿಂದ ನಾನೇ ನಿಮ್ಮ 
ಯೆಹೋವನಾಗಿದ್ದೇನೆ. ನನ್ನ ಹೊರತು ಬೇರೆ ಯಾವ 
ದೇವರನ್ನೂ ನೀವು ತಿಳಿದಿರಲಿಲ್ಲ. ನನ್ನ ಹೊರತು ಬೇರೆ 
ಯಾವ ರಕ್ಷಕನೂ ಇಲ್ಲ. ಮರುಭೂಮಿಯಲ್ಲಿ ನಿನ್ನನ್ನು 
ತಿಳಿದುಕೊಂಡಿದ್ದೆನು. ಆ ಒಣಭೂಮಿಯಲ್ಲಿ ನಾನು 
ನಿನ್ನನ್ನು ಬಲ್ಲೆನು. ನಾನು ಇಸ್ರೇಲರಿಗೆ ಆಹಾರ ಒದಗಿಸಿ 
ದೆನು. ಅವರು ಆ ಆಹಾರವನ್ನು ಉಂಡು ತಿಂದು ತೃಪ್ತರಾಗಿ 
ಕೊಬ್ಬೇರಿದ್ದರಿಂದ ನನ್ನನ್ನು ಮರೆತರು. 

“ಆದುದರಿಂದಲೇ ನಾನು ಅವರಿಗೆ ಸಿಂಹದಂತಿರು 
ವೆನು. ದಾರಿ ಬದಿಯಲ್ಲಿ ಹೊಂಚು ಹಾಕುವ ಚಿರತೆಯಂತಿ 
ರುವೆನು. *ತನ್ನ ಮರಿಗಳನ್ನು ಕಳೆದುಕೊಂಡ ಕರಡಿಯಂತೆ 
ಅವರ ಮೇಲರಗಿ ಅವರನ್ನು ಗಾಯಗೊಳಿಸಿ ಅವರ 
ಎದೆಯನ್ನು ಸೀಳಿಬಿಡುವೆನು. ನಾನು ಸಿಂಹದಂತೆಯೂ 
ಕ್ರೂರ ಮೃಗದಂತೆಯೂ ಅವರನ್ನು ಸೀಳಿ ತಿಂದು 
ಬಿಡುವೆನು.'' 


ದೈವಕೋಪದಿಂದ ಯಾರೂ ಇಸ್ರೇಲರನ್ನು 
ರಕ್ಷಿಸಲಾರರು 

*"ಇಸ್ರೇಲೇ, ನಾನು ನಿನಗೆ ಸಹಾಯ ಮಾಡಿದರೂ 
ನೀನು ನನಗೆ ವಿರೋಧವಾಗಿ ಎದ್ದಿರುವೆ. ಆದುದರಿಂದ 
ನಾನು ನಿನ್ನನ್ನು ನಾಶಮಾಡುವೆನು. ನಿನ್ನ ಅರಸನೆಲ್ಲಿ? 
ನಿನ್ನ ಯಾವ ಪಟ್ಟಣದಲ್ಲಿಯಾಗಲಿ ಅವನು ನಿನ್ನನ್ನು ರಕ್ಷಿಸ 
ಲಾರ. ನಿನ್ನ ನ್ಯಾಯಾಧೀಶರುಗಳೆಲ್ಲಿ? ನೀನು, "ನಮಗೆ 
ರಾಜನನ್ನೂ ನಾಯಕರನ್ನೂ ಕೊಡು' ಎಂದು ಕೇಳಿ 
ಕೊಂಡೆ. ``ನಾನು ಕೋಪಗೊಂಡೆನು ಮತ್ತು ಒಬ್ಬ ಅರಸ 
ನನ್ನು ಕೊಟ್ಟೆನು. ನಾನು ಹೆಚ್ಚಾಗಿ ಕೋಪಗೊಂಡಾಗ 
ಅವನನ್ನು ತೆಗೆದು ಬಿಟ್ಟಿನು. 


₹ “ಎಫ್ರಾಯೀಮು ತನ್ನ ಅಪರಾಧವನ್ನು ಮುಚ್ಚಿಟ್ಟು 
ಕೊಳ್ಳಲು ಪ್ರಯತ್ನಿಸಿತು. ತಾನು ಮಾಡಿದ 
ಪಾಪಗಳು ಯಾರಿಗೂ ತಿಳಿದಿಲ್ಲವೆಂದು ಅದು 
ಭಾವಿಸಿತು; ಆದರೆ ಅದು ಶಿಕ್ಚಿಸಲ್ಪಡುವುದು; 

' ಅದರ ಶಿಕ್ಷೆಯು ಒಬ್ಬ ಸ್ತ್ರೀಯ ಪ್ರಸವವೇದನೆ 
ಯಂತಿರುವದು. ಅದು ಜಾಣನಾದ ಮಗನಲ್ಲ; 
ಹುಟ್ಟುವ ಸಮಯ ಬಂದರೂ ಅದು ಜೀವಿಸು 
ವದಿಲ್ಲ. 

1 "ಸಮಾಧಿಯಿಂದ ಅದನ್ನು ರಕ್ಷಿಸುವೆನು; ಮರಣ 
ದಿಂದ ಅದನ್ನು ಪಾರು ಮಾಡುವೆನು. ಮರಣವೇ, 


ಹೋಶೇಯ 13:15-14:9 1140 


ನಿನ್ನ ವ್ಯಾಧಿಗಳೆಲ್ಲಿಂ ಸಮಾಧಿಯೇ, ನಿನ್ನ ಶಕ್ತಿ 
ಎಲ್ಲಿ? ನಾನು ಪ್ರತಿಕಾರ ಸಲ್ಲಿಸುವದಿಲ್ಲ. | 

15 ಇಸ್ರೇಲ್‌ ತನ್ನ ಸಹೋದರರ ಮಧ್ಯದಲ್ಲಿ ಬೆಳೆಯು 
ವನು. ಒಂದು ಬಲವಾದ ಪೂರ್ವದಿಕ್ಕಿನ ಗಾಳಿಯು 
ಬರುವದು. ಯೆಹೋವನ ಗಾಳಿಯು ಮರು 
ಭೂಮಿಯಿಂದ ಬೀಸುವದು. ಅವನ ನೀರಿನ 
ಒರತೆಯು ಒಣಗಿ ಹೋಗುವದು. ಆ ಗಾಳಿಯು ನಿ 
ಇಸ್ರೇಲರ ಐಶ್ವರ್ಯವನ್ನೆಲ್ಲಾ ಎತ್ತಿಕೊಂಡು 
ಹೋಗಿ ಬಿಡುವದು. 

15 ಸಮಾರ್ಯವು ಶಿಕ್ಚಿಸಲ್ಪಹಬೇಕು. ಯಾಕೆಂದರೆ 
ಆಕೆಯು ತನ್ನ ದೇವರಿಗೆ ವಿರುದ್ಧವಾಗಿ ನಡೆದಳು. ಡಿ 
ಇಸ್ರೇಲರು ಖಡ್ಗದಿಂದ ಸಾಯುವರು. ಅವರ 
ಮಕ್ಕಳು ಹರಿಯಲ್ಪಟ್ಟು ಚೂರು ಚೂರಾಗುವರು. 
ಅವರ ಗರ್ಭಿಣಿ ಸ್ತ್ರೀಯರನ್ನು ಸೀಳಿಬಿಡುವರು.'' 


ಯೆಹೋವನ ಬಳಿಗೆ ಹಿಂದಿರುಗಿರಿ 
14 ಇಸ್ರೇಲೇ, ನೀನು ಜಾರಿಬಿದ್ದು ದೇವರಿಗೆ ವಿರುದ್ಧ 
ವಾಗಿ ಪಾಪ ಮಾಡಿದಿ. ನಿನ್ನ ದೇವರಾದ 
ಯೆಹೋವನ ಬಳಿಗೆ ಹಿಂದಿರುಗಿ ಬಾ. ನೀನು ಹೇಳ 
ಬೇಕಾದ ವಿಷಯಗಳ ಕುರಿತು ನೀನು ಆಲೋಚಿಸು 
ಮತ್ತು ಯೆಹೋವನ ಬಳಿಗೆ ಹಿಂದಿರುಗಿ ಬಾ, ಮತ್ತು ₹ 
ಆತನಿಗೆ ಹೀಗೆ ಹೇಳು: 
"ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆ. ನಾವು 
ಮಾಡುವ ಒಳ್ಳೇ ಕಾರ್ಯಗಳನ್ನು ಸ್ವೀಕರಿಸು. ಆಗ 
ನಮ್ಮ ತುಟಿಗಳಿಂದ ನಿನಗೆ ಸ್ತೋತ್ರವೆಂಬ ಕಾಣಿಕೆ 
ಯನ್ನು ಸಮರ್ಪಿಸುವೆವು. 

3 ಅಶ್ಯೂರವು ನಮ್ಮನ್ನು ರಕ್ಷಿಸಲಾರದು. ನಾವು 
ಕುದುರೆ ಮೇಲೆ ಸವಾರಿ ಮಾಡುವದಿಲ್ಲ. ನಮ್ಮ $ 
ಕೈಗಳು ತಯಾರಿಸಿದ ಬೊಂಬೆಗಳಿಗೆ ನಾವು ಇನ್ನು 
"ನಮ್ಮ ದೇವರು' ಎಂದು ಹೇಳುವದಿಲ್ಲ. 
ಯಾಕಂದರೆ ಅನಾಥರಿಗೆ ಕರುಣೆಯನ್ನು 
ತೋರಿಸುವವನು. ನೀನೇ.” 


ಯೆಹೋವನು ಇಸ್ರೇಲನ್ನು ಕ್ಷಮಿಸುವನು 
ಯೆಹೋವನು ಹೇಳುವದೇನೆಂದರೆ, ""ಅವರು 
ನನ್ನನ್ನು ತೊರೆದುಬಿಟ್ಟಿದ್ದನ್ನು ನಾನು ಕ್ಚಮಿಸು 
ವೆನು. ಅವರನ್ನು ಅಧಿಕವಾಗಿಯೂ ಸ್ವಇಚ್ಛೆ 
ಯಿಂದಲೂ ಪ್ರೀತಿಸುವೆನು. ಈಗ ಅವರ ಮೇಲೆ 
ನಾನು ಕೋಪಿಸುವದಿಲ್ಲ. 
ಇಸ್ರೇಲರಿಗೆ ನಾನು ಇಬ್ಬನಿಯಂತಿರುವೆನು. ನೆಲ 
ದಾವರೆಯಂತೆ ಇಸ್ರೇಲ್‌ ಅರಳುವದು. ಲೆಬ 
ನೋನಿನ ದೇವದಾರು ವೃಕ್ಚಗಳಂತೆ ಸೊಂಪಾಗಿ 
ಬೆಳೆಯುವನು. 
ಅವನ ಕೊಂಬೆಗಳು ಹರಡುವವು; ಅಂದವಾದ 
ಆಲೀವ್‌ ಮರದಂತಿರುವನು. ಲೆಬನೋನಿನ 
ದೇವದಾರು ಮರಗಳ ಸುವಾಸನೆಯಂತೆ ಅವನ 
ವಾಸನೆ ಇರುವದು. 
ಇಸ್ರೇಲಿನ ಜನರು ತಿರುಗಿ ನನ್ನ ಆಶ್ರಯದಲ್ಲಿ 
ವಾಸಿಸುವರು. ಧಾನ್ಯದ ಸಸಿಗಳಂತೆ ಬೆಳೆಯುವರು, 
ದ್ರಾಕ್ಬಾಲತೆಯಂತೆ ಚಿಗುರುವರು. ಲೆಬನೋನಿನ 
ದ್ರಾಕ್ಬಾಬಳ್ಳಿಯಂತೆ ಅವರು ಇರುವರು.'' 


ವಿಗ್ರಹಗಳ ಬಗ್ಗೆ ಯೆಹೋವನ ಎಚ್ಚರಿಕೆ 


""ಎಫ್ರಾಯೀಮೇ, ಇನ್ನು ಮುಂದೆ ವಿಗ್ರಹವು ನಿನ್ನ 


ಲ್ಲಿರಬಾರದು. ನಿನ್ನ ಪ್ರಾರ್ಥನೆಗೆ ಉತ್ತರಿಸುವವನು 
ನಾನೇ. ನಿನ್ನನ್ನು ಕಾಯುವವನು ನಾನೇ. ನಾನು 
ತುರಾಯಿ ಮರದಂತೆ ಸದಾ ಹಸಿರಾಗಿರುವೆನು. 
ನಿನ್ನ ಫಲಗಳು ನನ್ನಿಂದ ಬರುವದು.'' 


ಅಂತಿಮ ಸಲಹೆ 
ಬುದ್ಧಿವಂತ ಮನುಷ್ಯನು ಇವುಗಳನ್ನು ಅರ್ಥ 
ಮಾಡಿಕೊಳ್ಳುತ್ತಾನೆ. ಜಾಣನು ಇದನ್ನು ಕಲಿತು 
ಕೊಳ್ಳುತ್ತಾನೆ. ಯೆಹೋವನ ಮಾರ್ಗವು ಸರಿ 
ಯಾದದ್ದು. ಒಳ್ಳೇ ಜನರು ಅದರೊಂದಿಗೆ ಜೀವಿ 
ಸುವರು. ಪಾಪಿಗಳು ಅವುಗಳಿಂದ ಸಾಯುವರು. 


1141 


ಯೋವೇಲ 


ಮಿಡಿತೆಗಳು ಬೆಳೆಯನ್ನು ನಾಶಮಾಡುವವು 
ಪೆತೂವೇಲನ ಮಗನಾದ 
ಯೆಹೋವನಿಂದ ಈ ಸಂದೇಶವನ್ನು ಪಡೆದನು. 


ನಾಯಕರೇ, ಈ ಸಂದೇಶಕ್ಕೆ ಕಿವಿಗೊಡಿರಿ. ದೇಶ 
ದಲ್ಲಿ ವಾಸಿಸುವ ಎಲ್ಲಾ ಜನರೇ, ನನ್ನ ಮಾತು 
ಗಳನ್ನು ಆಲ್ಫೆಸಿರಿ. ನಿಮ್ಮ ಜೀವಮಾನಕಾಲದಲ್ಲಿ 
ಇಂಥಾ ಸಂಗತಿ ಎಂದಾದರೂ ಸಂಭವಿಸಿ 
ದೆಯೋ? ಇಲ್ಲ! ನಿಮ್ಮ ತಂದೆಗಳ ಕಾಲದಲ್ಲಿ 
ಯಾದರೂ ಇಂಥಾ ಸಂಗತಿಗಳು ಸಂಭವಿಸಿ 
ದೆಯೋ? ಇಲ್ಲ! 

ಇವುಗಳನ್ನು ನೀವು ನಿಮ್ಮ ಮಕ್ಕಳಿಗೆ ತಿಳಿಸುವಿರಿ. 
ಮತ್ತು ನಿಮ್ಮ ಮಕ್ಕಳು ಅವರ ಮಕ್ಕಳಿಗೆ ತಿಳಿಸು 
ವರು. ಮತ್ತು ನಿಮ್ಮ ಮೊಮ್ಮಕ್ಕಳು ಅವರ 
ನಂತರದ ಪೀಳಿಗೆಗೆ ತಿಳಿಸುವರು. 

ಚೂರಿ ಮಿಡಿತೆ ತಿಂದು ಬಿಟ್ಟದ್ದನ್ನು ಗುಂಪು 
ಮಿಡಿತೆ ತಿಂದಿತು. ಗುಂಪು ಮಿಡಿತೆ ತಿಂದು ಬಿಟ್ಟ 
ದ್ದನ್ನು ಹಾರುವ ಮಿಡಿತೆ ತಿಂದಿತು. ಹಾರುವ 
ಮಿಡಿತೆ ತಿಂದು ಉಳಿದದ್ದನ್ನು ನಾಶಮಾಡುವ 
ಮಿಡಿತೆ ತಿಂದು ಬಿಟ್ಟಿತು. 


ಮಿಡಿತೆಗಳು ಆಗಮಿಸಿದವು 

ಅಮಲೇರಿದವರೇ, ಎಚ್ಚರಗೊಂಡು ಅಳಿರಿ. 
ದ್ರಾಕ್ಷಾರಸವನ್ನು ಕುಡಿಯುವವರೇ, ಅಳಿರಿ. 
ಯಾಕೆಂದರೆ ನಿಮ್ಮ ಸಿಹಿಯಾದ ದ್ರಾಕ್ಷಾರಸವು 
ಮುಗಿದು ಹೋಯಿತು. ಆ ದ್ರಾಕ್ಟಾರಸದ 
ಸವಿಯು ನಿಮಗೆ ಇನ್ನು ಸಿಗದು. 

ನನ್ನ ಜನಾಂಗಕ್ಕೆ ವಿರುದ್ಧವಾಗಿ ಬಲಶಾಲಿಯಾದ 
ದೊಡ್ಡ ರಾಜ್ಯವು ಯುದ್ಧಕ್ಕೆ ಬರುವದು. ಅವರ 
ಸೈನಿಕರನ್ನು ಲೆಕ್ಕಿಸಲು ಸಾಧ್ಯವಿಲ್ಲ. ಆ ಮಿಡಿತೆ 
ಗಳಂತಿರುವ ಸೈನಿಕರು ನಿಮ್ಮನ್ನು ಸೀಳಿ 
ಬಿಡುವರು. ಅವರ ಹಲ್ಲುಗಳು ಸಿಂಹದ 
ಹಲ್ಲಿನಂತಿವೆ. 


7 


ಯೋವೇಲನು 


8 


ಆ ಮಿಡಿತೆಗಳು ನನ್ನ ದ್ರಾಕ್ಷಿತೋಟದ ಹಣ್ಣುಗ 
ಳನ್ನೆಲ್ಲಾ ತಿಂದುಬಿಡುವವು. ನನ್ನ ಅಂಜೂರದ 
ಮರಗಳನ್ನು ನಾಶ ಮಾಡುವವು. ನನ್ನ ಮರಗಳ 
ತೊಗಟೆಗಳನ್ನು ಮಿಡಿತೆಗಳು ತಿಂದು ಬಿಡುವವು. 
ಅದರ ಕೊಂಬೆಗಳು ಬಿಳುಪಾಗುವವು. ಮರ 
ಗಳು ನಾಶವಾಗುವವು. 


ಜನರು ಬೊಬ್ಬಿಡುತ್ತಾರೆ 
ಮದುವೆಯಾಗಲಿಕ್ಕಿರುವ ಗಂಡನು ಸತ್ತ ವಧುವು 
ಬೊಬ್ಬಿಹುವಂತೆ ನೀವು ಬೊಬ್ಬಡಿರಿ. 


9 ಯಾಜಕರೇ, ಯೆಹೋವನ ಸೇವಕರೇ, ಬೊಬ್ಬಿ 


ಡಿರಿ. ಯಾಕಂದರೆ ಇನ್ನು ಮುಂದೆ ಯೆಹೋವನ 
ಆಲಯದಲ್ಲಿ ಪಾನ ಮತ್ತು ಧಾನ್ಯಾರ್ಪಣೆ 
ಇರದು. 

ಹೊಲ ಗದ್ದೆಗಳೆಲ್ಲಾ ನಾಶವಾದವು. 
ಭೂಮಿಯೂ ಗೋಳಾಡುತ್ತಿರುವುದು. ಯಾಕೆಂ 
ದರೆ ಧಾನ್ಯವು ನಾಶವಾದವು. ಹೊಸ ದ್ರಾಕ್ಟಾ 
ರಸವು ಬತ್ತಿಹೋಯಿತು. ಎಣ್ಣೆಯು ಇಲ್ಲದೆ 
ಹೋಯಿತು. 

ರೈತರೇ, ದುಃಖಿಸಿರಿ, ದ್ರಾಕ್ಷಿತೋಟ ಮಾಡಿದ 
ವರೇ, ಗಟ್ಟಿಯಾಗಿ ಬೊಬ್ಬಿಡಿರಿ. ಗೋಧಿಗಾ 
ಗಿಯೂ, ಜವೆಗೋಧಿಗಾಗಿಯೂ ಅಳಿರಿ. 
ಯಾಕಂದರೆ ಬೆಳೆಯು ನಾಶವಾಯಿತು. 

ದ್ರಾಕ್ಷಿ ಬಳ್ಳಿಗಳು ಒಣಗಿ ಹೋಗಿವೆ ಮತ್ತು 
ಅಂಜೂರದ ಮರವು ಸಾಯುತ್ತಲಿದೆ. 
ದಾಳಿಂಬದ ಮರ, ಖರ್ಜೂರದ ಮರ, ಸೇಬಿನ 
ಮರ, ತೋಟದಲ್ಲಿರುವ ಎಲ್ಲಾ ಮರಗಳು 
ಒಣಗಿ ಹೋಗಿವೆ. ಜನರಲ್ಲಿರುವ ಸಂತೋಷವೂ 
ಬತ್ತಿಹೋಗಿದೆ. 

ಯಾಜಕರೇ, ನೀವು ನಿಮ್ಮ ಶೋಕವಸ್ತ್ರವನ್ನು 
ಧರಿಸಿ ಗಟ್ಟಿಯಾಗಿ ರೋಧಿಸಿರಿ. ವೇದಿಕೆಯಲ್ಲಿ 
ಸೇವೆ ಮಾಡುವವರೇ, ಗಟ್ಟಿಯಾಗಿ ರೋಧಿಸಿರಿ. 
ನನ್ನ ದೇವರ ಸೇವಕರೇ, ನೀವು ನಿಮ್ಮ ಶೋಕ 





ಯೋವೇಲ 1:14-2:12 


ವಸ್ತ್ರಗಳಲ್ಲಿಯೇ ನಿದ್ರೆ, ಮಾಡಿರಿ. ಯಾಕೆಂದರೆ 
ಇನ್ನು ದೇವಾಲಯದಲ್ಲಿ ಧಾನ್ಯ ಮತ್ತು ಪಾನ 
ಸಮರ್ಪಣೆ ಇಲ್ಲ. 


ಮಿಡಿತೆಗಳ ಭಯಂಕರ ನಾಶನ 

''ಉಪವಾಸ ದಿನವನ್ನು ಗೊತ್ತುಪಡಿಸಿರಿ. ಆ ದಿನಕ್ಕಾಗಿ 
ಜನರನ್ನು ಒಟ್ಟುಗೂಡಿಸಿರಿ. ದೇಶದಲ್ಲಿ ವಾಸವಾಗಿರುವ 
ನಾಯಕರುಗಳೆಲ್ಲರನ್ನೂ ಜನರನ್ನೂ ಒಟ್ಟುಗೂಡಿಸಿರಿ; 
ನಿಮ್ಮ ದೇವರಾದ ಯೆಹೋವನ ಆಲಯಕ್ಕೆ ಅವರನ್ನೆಲ್ಲ 
ಪ್ರಾರ್ಥನೆಗಾಗಿ ಕರೆದುಕೊಂಡು ಬನ್ನಿರಿ. 

15ಶೋಕಿಸಿರಿ. ಯಾಕೆ? ಯಾಕೆಂದರೆ ಯೆಹೋವನ 
ಮಹಾದಿನವು ಹತ್ತಿರ ಬಂತು. ಆ ಸಮಯದಲ್ಲಿ ಸರ್ವಶಕ್ತ 
ನಾದ ದೇವರ ಸನ್ನಿಧಾನದಿಂದ ದಂಡನೆಯು ಬರುವುದು. 
ನಮಗೆ ಆಹಾರವು ಇಲ್ಲದೆ ಹೋಯಿತು. ಆನಂದವೂ 
ಸಂತೋಷವೂ ನಮ್ಮ ದೇವಾಲಯದಿಂದ ಹೊರಟು 
ಹೋದವು. "ನಾವು ಬೀಜ ಬಿತ್ತಿದೆವು. ಆದರೆ ಅವು 
ಒಣಗಿ, ಸತ್ತು ಈಗ ನೆಲದ ಮೇಲೆ ಬಿದ್ದಿವೆ. ನಮ್ಮ ಗಿಡಗ 
ಳೆಲ್ಲಾ ಒಣಗಿ ಸತ್ತಿವೆ. ನಮ್ಮ ಉಗ್ರಾಣವು ಬರಿದಾಗಿದ್ದು 
ಬೀಳುತ್ತಲಿದೆ. 

ಪ್ರಾಣಿಗಳು ಹಸಿವಿನಿಂದ ನರಳಾಡುತ್ತಿವೆ. ಪ್ರಾಣಿ ಗಳ 
ಹಿಂಡು ಗಲಿಬಿಲಿಗೊಂಡು ಅಡ್ಡಾಡುತ್ತವೆ. ಅವುಗಳಿಗೆ 
ತಿನ್ನಲು ಹುಲ್ಲು ಇಲ್ಲ. ಕುರಿಗಳು ಸಾಯುತ್ತಿವೆ. 
1 ಯೆಹೋವನೇ, ಸಹಾಯಕ್ಕಾಗಿ ನಾನು ನಿನಗೆ ಮೊರೆ 
ಯಿಡುತ್ತಿದ್ದೇನೆ. ನಮ್ಮ ಹಸಿರು ಹೊಲಗದ್ದೆಗಳು ಬೆಂಕಿ 
ಯಿಂದ ಮರುಭೂಮಿಯಾದವು. ಹೊಲದಲ್ಲಿದ್ದ ಮರ 
ಗಳನ್ನೆಲ್ಲಾ ಬೆಂಕಿಯು ದಹಿಸಿತು. ಕಾಡು ಪ್ರಾಣಿಗಳೂ 
ಬಾಯಾರಿ ನಿನ್ನ ಕಡೆಗೆ ನೋಡುತ್ತಿವೆ. ನೀರಿನ ತೊರೆಗಳು 
ಬತ್ತಿ ಹೋಗಿವೆ. ನೀರೇ ಇಲ್ಲ. ನಮ್ಮ ಹಸಿರು ಹುಲ್ಲು 
ಗಾವಲು ಬೆಂಕಿಯ ದೆಸೆಯಿಂದ ಮರುಭೂಮಿ 
ಯಾಗಿರುತ್ತದೆ. 





ಬರಲಿಕ್ಕಿರುವ ಯೆಹೋವನ ದಿನ 
ಚೇಯೋನಿನಲ್ಲಿ ತುತ್ತೂರಿಯನ್ನೂದು. ನನ್ನ 
ಪವಿತ್ರ, ಪರ್ವತದಲ್ಲಿ ಧ್ವನಿಯೆತ್ತಿ ಎಚ್ಚರಿಕೆ 
ನೀಡಿರಿ. ದೇಶದಲ್ಲಿ ವಾಸಿಸುವ ಎಲ್ಲಾ ಜನರು 
ಭಯದಿಂದ ನಡುಗಲಿ. ಯೆಹೋವನ ಮಹಾ 
ದಿನವು ಬರಲಿದೆ; ಯೆಹೋವನ ಮಹಾದಿನವು 
ಹತ್ತಿರವೇ ಇದೆ. 

2 ದಿನವು ಕರಾಳ ದಿನ ಮೋಡದಿಂದ ತುಂಬಿದ 
ದಿನವಾಗಿದೆ. ಅಂದು ಸೂರ್ಯೋದಯದ 
ಸಮಯದಲ್ಲಿ ಪರ್ವತದಲ್ಲಿ ಹರಡಿದ ಸೈನ್ಯವನ್ನು 
ನೀನು ನೋಡುವೆ. ಅದು ಬಲಿಷ್ಟವಾದ ಮಹಾ 


1142 


11 


12 


ಸೈನ್ಯ. ಅಂಥ ಸೈನ್ಯವು ಹಿಂದೆಂದೂ ಇರಲಿಲ್ಲ. 
ಇನ್ನು ಮುಂದೆಯೂ ಇರುವುದಿಲ್ಲ. 

ಆ ಸೈನ್ಯವು ಸುಡುವ ಬೆಂಕಿಯಂತೆ ದೇಶವನ್ನು 
ನಾಶಮಾಡುವದು. ಏದೇನ್‌ ತೋಟದಂತೆ 
ಕಂಗೊಳಿಸುತ್ತದ್ದ ದೇಶವು ಅದು ಬಂದಮೇಲೆ 
ಬೆಂಗಾಡಿನಂತಿರುವದು. ಅವರಿಂದ ಯಾರೂ 
ತಪ್ಪಿಸಿಕೊಳ್ಳಲಾರರು. 

ಅವರು ಕುದುರೆಯಂತೆ ಕಾಣುವರು, ಯುದ್ಧದ 
ಕುದುರೆಯಂತೆ ಓಡುವರು. 

ಕಿವಿಗೊಟ್ಟು ಕೇಳು. ಪರ್ವತಗಳ ಮೇಲೆ ಓಡುವ 
ರಥಗಳ ಶಬ್ದದಂತೆ ಅವರ ಶಬ್ದವು ಕೇಳುತ್ತದೆ. 
ಬೆಂಕಿಯ ಜ್ವಾಲೆಗಳು ಹೊಟ್ಟನ್ನು ಸುಡುವಂತೆ 
ಅವರ ಶಬ್ದವು ಕೇಳುತ್ತದೆ. ಬಲಿಷ್ಠರಾದ ಅವರು 
ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. 

ಈ ಸೈನ್ಯವನ್ನು ನೋಡುವ ಜನರು ಹೆದರಿ ನಡು 
ಗುವರು; ಅವರ ಮುಖಗಳು ಕೆಂಗೆಡುವದು. 

ಆ ಸೈನಿಕರು ವೇಗವಾಗಿ ಓಡುವರು; ಗೋಡೆ 
ಹತ್ತುವರು. ನೇರವಾಗಿ ಮುಂದೆ ಹೋಗುವರು. 
ದಾರಿಯಿಂದ ಅತ್ತಿತ್ತ ಹೋಗರು; 

ಒಬ್ಬರ ಮೇಲೊಬ್ಬರು ಬೀಳದೆ ಪ್ರತಿಯೊಬ್ಬ ಸೈನಿ 
ಕನು ತನ್ನ ದಾರಿಯಲ್ಲಿಯೇ ಮುಂದುವರಿಯು 
ವನು. ಒಬ್ಬ ಸೈನಿಕನಿಗೆ ಗಾಯವಾಗಿ ಬಿದ್ದರೂ 
ಉಳಿದವರು ನಿಲ್ಲದೆ ಮುಂದಕ್ಕೆ ನುಗ್ಗುತ್ತಾ 
ಇರುವರು. 

ಅವರು ಪಟ್ಟಣದ ಕಡೆಗೆ ಓಡಿ ತ್ವರೆಯಾಗಿ 
ಗೋಡೆ ಹತ್ತುವರು. ಮನೆಯೊಳಗೆ ನುಗ್ಗುವರು; 
ಕಳ್ಳರಂತೆ ಕಿಟಕಿಯಿಂದ ನುಸುಳುವರು. 

ಅವರ ಮುಂದೆ ಭೂಮಿಯೂ ಆಕಾಶವೂ 
ನಹುಗುವುದು; ಸೂರ್ಯಚಂದ್ರರು ಕಪ್ಪಾಗಿ 
ಹೋಗುವರು; ನಕ್ಷತ್ರಗಳು ಹೊಳಪನ್ನು ಕಳೆದು 
ಕೊಳ್ಳುವುದು. 

ಯೆಹೋವನು ತನ್ನ ಸೈನ್ಯವನ್ನು ಮಹಾಧ್ವನಿ 
ಯಿಂದ ಕರೆಯುತ್ತಾನೆ. ಆತನ ಶಿಬಿರವು ದೊಡ್ಡ 
ದಾಗಿದೆ. ಆ ಸೈನ್ಯವು ಆತನ ಆಜ್ಞೆಯನ್ನು ಪಾಲಿಸು 
ತ್ತದೆ; ಆ ಸೈನ್ಯವು ಮಹಾ ಬಲಿಷ್ಠವಾಗಿದೆ. 
ಯೆಹೋವನ ಮಹಾ ದಿನವು ಮಹಾ ಭಯಂ 
ಕರವಾದ ದಿನವಾಗಿದೆ. ಅದನ್ನು ಸಹಿಸಲು 
ಯಾರಿಗೂ ಸಾಧ್ಯವಿಲ್ಲ. 


ಜನರು ಬದಲಾಗಬೇಕೆಂದು ಯೆಹೋವನು 
ಹೇಳುತ್ತಾನೆ 
ಇದು ಯೆಹೋವನ ಸಂದೇಶ: ""ನಿಮ್ಮ ಪೂರ್ಣ 


ಹೃದಯದಿಂದ ನನ್ನ ಬಳಿಗೆ ಬನ್ನಿರಿ, ನೀವು 
ದುಷ್ಟತ್ವವನ್ನು ನಡಿಸಿರುವದರಿಂದ ದುಃಖಿಸಿರಿ, 
ಅಳಿರಿ, ಉಪವಾಸ ಮಾಡಿರಿ. 

ನಿಮ್ಮ ಬಟ್ಟೆಗಳನ್ನಲ್ಲ, ಹೃದಯವನ್ನು ಹರಿ 
ಯಿರಿ.'' ನಿಮ್ಮ ದೇವರಾದ ಯೆಹೋವನ ಬಳಿಗೆ 
ಬನ್ನಿರಿ. ಆತನು ದಯಾಪರನೂ ಕನಿಕರವುಳ್ಳ 
ವನೂ ಆಗಿದ್ದಾನೆ. ಆತನು ಬೇಗನೇ ಕೋಪಿಸು 
ಪುದಿಲ್ಲ ಆತನಲ್ಲಿ ಆಳವಾದ ಪ್ರೀತಿ ಇದೆ. ಆತನು 
ಯೋಚಿಸಿದ ಶಿಕ್ಷೆಯನ್ನು ಒಂದು ವೇಳೆ ನಿಮಗೆ 
ಕೊಡದೆ ತನ್ನ ಮನಸ್ಸನ್ನು ಬದಲಾಯಿಸಾನು. 
ಒಂದು ವೇಳೆ ಯೆಹೋವನು ತನ್ನ ಮನಸ್ಸನ್ನು 
ಬದಲಾಯಿಸಿದರೂ ಬದಲಾಯಿಸಾನು, 
ಹೇಳಲು ಬರುವುದಿಲ್ಲ. ಒಂದು ವೇಳೆ ಆತನು 
ನಿಮಗಾಗಿ ಆಶೀರ್ವಾದವನ್ನು ಬಿಟ್ಟು ಹೋಗ 
ಬಹುದು. ಆಗ ನೀನು ದೇವರಾದ ಯೆಹೋವ 
ನಿಗೆ ಧಾನ್ಯ ಮತ್ತು ಪಾನ ಸಮರ್ಪಣೆ ಮಾಡುವಿ. 


ಯೆಹೋವನಿಗೆ ಪ್ರಾರ್ಥಿಸಿರಿ 
ಚೀಯೋನಿನಲ್ಲಿ ತುತ್ತೂರಿ ಊದಿರಿ. ವಿಶೇಷ 
ಕೂಟಕ್ಕಾಗಿ ಜನರನ್ನು ಕೂಡಿಸಿರಿ. ಉಪವಾಸದ 
ದಿನ ಗೊತ್ತುಮಾಡಿರಿ. 
ವಿಶೇಷ ಕೂಟಕ್ಕಾಗಿ ಜನರನ್ನು ಒಟ್ಟಾಗಿ ಕೂಡಿ 
ಸಿರಿ. ಪ್ರಾಯಸ್ಥರನ್ನು ಕೂಡಿಸಿರಿ. ಮಕ್ಕಳನ್ನೂ 
ಕೂಡಿಸಿರಿ. ಮೊಲೆಹಾಲುಕುಡಿಯುವ ಶಿಶುಗ 
ಳನ್ನೂ ಒಟ್ಟಾಗಿ ಸೇರಿಸಿರಿ. ವಧುವರರು ತಮ್ಮ 
ಶೋಭನದ ಕೋಣೆಯಿಂದ ಹೊರಬರಲಿ. 
ಯೆಹೋವನ ಸೇವಕರಾದ ಯಾಜಕರು ಮಂಟ 
ಪಕ್ಕೂ ವೇದಿಕೆಗೂ ಮಧ್ಯದಲ್ಲಿ ಗೋಳಾಹಲಿ. ಆ 
ಜನರೆಲ್ಲಾ ಹೀಗೆ ಹೇಳಬೇಕು, ""ಯೆಹೋವನೇ, 
ನಿನ್ನ ಜನರ ಮೇಲೆ ಕರುಣೆ ಇಡು, ನಿನ್ನ ಜನರನ್ನು 
ನಾಚಿಕೆಗೆ ತುತ್ತಾಗುವಂತೆ ಮಾಡಬೇಡ. ನಿನ್ನ 
ಜನರ ವಿಷಯವಾಗಿ ಅನ್ಯಜನರು ಗೇಲಿ ಮಾಡ 
ದಿರಲಿ. ಇತರ ದೇಶದ ಜನರು ನಮಗೆ ಹಾಸ್ಯ 
ಮಾಡುತ್ತಾ "ಅವರ ದೇವರು ಎಲ್ಲಿ?' ಎಂದು 
ಹೇಳದ ಹಾಗೆ ಮಾಡು.'' 





ಯೆಹೋವನು ದೇಶವನ್ನು ಸುಸ್ಥಿತಿಗೆ ತರುವನು 
ಆಗ ಯೆಹೋವನು ತನ್ನ ದೇಶದ ಬಗ್ಗೆ ಆಸಕ್ತಿ 
ತೋರಿಸುವನು. ತನ್ನ ಜನರ ಬಗ್ಗೆ ದುಃಖಿಸಿದನು. 
ಯೆಹೋವನು ತನ್ನ ಜನರೊಂದಿಗೆ ಮಾತನಾಡಿ 
ಹೀಗೆ ಹೇಳಿದನು: ""ನಾನು ನಿಮಗೆ ಧಾನ್ಯ, 
ದ್ರಾಕ್ಟಾರಸ, ಎಣ್ಣೆಯನ್ನು ಕಳುಹಿಸುವೆನು. 


1143 


20 


21 


22 


23 


24 


25 


26 


ಯೋವೇಲ 2:13-26 


ನಿಮಗೆ ಬೇಕಾದಷ್ಟು ಇರುವದು. ಅನ್ಯ ಜನಾಂಗ 
ದವರೆದುರು ನಿಮ್ಮನ್ನು ಇನ್ನು ಮುಂದೆ ನಾಚಿಕೆಗೆ 
ಗುರಿಪಡಿಸುವುದಿಲ್ಲ. 

ಉತ್ತರದಿಂದ ಬಂದ ದಂಡನ್ನು ನಿಮ್ಮ ದೇಶ 
ದಿಂದ ಹೊರಡಿಸುವೆನು. ಅವರನ್ನು ಒಣ 
ಬೆಂಗಾಡಿಗೆ ಕಳುಹಿಸುವೆನು. ಅವರಲ್ಲಿ ಕೆಲವರು 
ಪೂರ್ವದ ಸಮುದ್ರಕ್ಕೆ ಹೋಗುವರು, ಕೆಲವರು 
ಪಶ್ಚಿಮದ ಸಮುದ್ರಕ್ಕೆ ಹೋಗುವರು. ಅವರು 
ಭಯಂಕರ ಕೃತ್ಯಗಳನ್ನು ಮಾಡಿದುದರಿಂದ ಸತ್ತು 
ಕೊಳೆಯುವ ಸ್ಥಿತಿಗೆ ಬರಮಾಡುವೆನು. ಆಗ 
ಭಯಂಕರ ಹೊಲಸು ವಾಸನೆ ಇರುವದು.'' 


ದೇಶವು ಹೊಸತಾಗಿ ಮಾಡಲ್ಪಡುವದು 

ದೇಶವೇ, ಭಯಪಡದಿರು. ಯೆಹೋವನು 
ಮಹತ್ಕಾರ್ಯವನ್ನು ಮಾಡಲಿಕ್ಕಿರುವದರಿಂದ 
ಸಂತೋಷದಿಂದ ಆನಂದಿಸು. 
ಅಹವಿಯಲ್ಲಿರುವ ಪ್ರಾಣಿಗಳೇ ಭಯಪಡ 
ಬೇಡಿ. ಮರುಭೂಮಿಯು ಹುಲ್ಲುಗಾವಲಾಗು 
ವದು. ಮರಗಳು ಹಣ್ಣುಗಳನ್ನು ಬಿಡುವವು. 
ಅಂಜೂರದ ಮರಗಳೂ ದ್ರಾಕ್ಷಿಬಳ್ಳಿಗಳೂ 
ತುಂಬಾ ಹಣ್ಣುಗಳನ್ನು ಬಿಡುವವು. 
ಆದುದರಿಂದ... ಜೀಯೋನಿನ ಜನರೇ, 
ಸಂತೋಷಪಡಿರಿ. ನಿಮ್ಮ ದೇವರಾದ 
ಯೆಹೋವನಲ್ಲಿ ಸಂತೋಷಿಸಿರಿ. ಆತನು ನಿಮಗೆ 


ಮಳೆ ಸುರಿಸುವನು. ಹಿಂದಿನಂತೆ ನಿಮಗೆ 
ಮುಂಗಾರು, ಹಿಂಗಾರು ಮಳೆಗಳನ್ನು 
ಸುರಿಸುವನು. 


ಕಣಜಗಳು ಗೋಧಿಯಿಂದ ತುಂಬಿರುವವು. 
ಪಿಪಾಯಿಗಳು ಎಣ್ಣೆಯಿಂದಲೂ, ದ್ರಾಕ್ಟಾರಸ 
ದಿಂದಲೂ ತುಂಬಿತುಳುಕುವವು. 
""ಯೆಹೋವನಾದ ನಾನು ನಿಮಗೆ ವಿರುದ್ಧವಾಗಿ 
ನನ್ನ ಸೈನ್ಯವನ್ನು ಕಳುಹಿಸಿದೆನು. ಮಿಡಿತೆಗಳ 
ಗುಂಪು, ದೊಡ್ಡ ಮಿಡಿತೆ, ನಾಶಮಾಡುವ 
ಮಿಡಿತೆ, ಹಾರುವ ಮಿಡಿತೆ, ಚೂರಿ ಮಿಡಿತೆಗಳು 
ಬಂದು ನಿಮಗಿದ್ದುದ್ದನ್ನೆಲ್ಲಾ ತಿಂದುಬಿಟ್ಟವು. 
ಆದರೆ ಯೆಹೋವನಾದ ನಾನು ನಿಮ್ಮ ಸಂಕಟ 
ಕಾಲಕ್ಕೆ ಬದಲಾಗಿ ಸುಭಿಕ್ಷಕಾಲವನ್ನು ದಯ 
ಪಾಲಿಸುವೆನು. 

ಆಗ ನಿಮಗೆ ತಿನ್ನಲು ಏನೂ ಕಡಿಮೆ ಇರು 
ವುದಿಲ್ಲ. ನೀವು ಸಂತೃಪ್ತರಾಗುವಿರಿ. ನಿಮ್ಮ 
ದೇವರಾದ ಯೆಹೋವನ ನಾಮವನ್ನು 


ಯೋವೇಲ 2:27-3:13 


ಕೊಂಡಾಡುವಿರಿ. ಆತನು ನಿಮಗೆ ಆಶ್ಚರ್ಯ 
ವಾದ ಕಾರ್ಯವನ್ನು ಮಾಡಿದ್ದಾನೆ. ನನ್ನ ಜನರು 
ಇನ್ನು ಮುಂದೆ ಎಂದೂ ನಾಚಿಕೆಗೆ ಗುರಿ 
ಯಾಗರು. 

27 ಇಸ್ರೇಲರೊಂದಿಗೆ ನಾನು ಇದ್ದೇನೆ ಎಂದು ನೀವು 
ತಿಳಿಯುವಿರಿ. ನಿಮ್ಮ ದೇವರಾದ ಯೆಹೋವನು 
ನಾನೇ ಎಂದು ನೀವು ತಿಳಿಯುವಿರಿ. ನನ್ನ 
ಹೊರತು ಬೇರೆ ದೇವರುಗಳಿಲ್ಲ, ನನ್ನ ಜನರು 
ಇನ್ನು ಮುಂದೆ ನಾಚಿಕೆಗೆ ಗುರಿಯಾಗುವುದಿಲ್ಲ. 


ದೇವರು ಎಲ್ಲಾ ಜನರ ಮೇಲೆ ತನ್ನ ಆತ್ಮವನ್ನು 
ಸುರಿಸುವನು 

28 "ಆಬಳಿಕ ನಾನು ನನ್ನ ಆತ್ಮವನ್ನು ಎಲ್ಲಾ ತರದ 
ಜನರ ಮೇಲೆ ಸುರಿಸುವೆನು. ನಿಮ್ಮ ಗಂಡು ಹೆಣ್ಣು 
ಮಕ್ಕಳು ಪ್ರವಾದಿಸುವರು. ನಿಮ್ಮ ವೃದ್ಧರು ಕನಸು 
ಕಾಣುವರು. ನಿಮ್ಮ ಯುವಕರಿಗೆ ದರ್ಶನಗ 
ಳಾಗುವವು. 

29 ಆ ಸಮಯದಲ್ಲಿ ಸೇವಕ ಸೇವಕಿಯರ 
ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. 

30 ಭೂಮಿ ಆಕಾಶಗಳಲ್ಲಿ ವಿಚಿತ್ರ ಸಂಗತಿಗಳನ್ನು 
ನಾನು ತೋರಿಸುವೆನು. ಅಲ್ಲಿ ರಕ್ತ, ಬೆಂಕಿ ಮತ್ತು 
ದಪ್ಪದ ಹೊಗೆಯು ಇರುವದು. 

3! ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತ 
ದಂತಾಗುವನು. ಆಗ ಯೆಹೋವನ ಭಯಂಕರ 
ದಿನವು ಬರುವುದು. 

32 ಆಗ ಯೆಹೋವನ ಹೆಸರನ್ನು ಹೇಳಿಕೊಳ್ಳುವವ 
ರೆಲ್ಲರೂ ರಕ್ಬಿಸಲ್ಬಹಡುವರು. ಚೀಯೋನ್‌ 
ಪರ್ವತದಲ್ಲಿಯೂ ಜೆರುಸಲೇಮಿನಲ್ಲಿಯೂ 
ರಕ್ಷಿಸಲ್ಪಟ್ಟ ಜನರಿರುವರು. ಯೆಹೋವನು 
ಹೇಳಿದ ಪ್ರಕಾರವೇ ಇದು ಆಗುವುದು. ಉಳಿದ 
ಜನರಲ್ಲಿ ಯೆಹೋವನು ಕರೆದಿರುವ ಜನರು 
ಸೇರಿಕೊಂಡಿರುವರು. 


ಯೆಹೂದದ ವೈರಿಗೆ ಯೆಹೋವನ ಶಿಕ್ಬೆಯ ವಾಗ್ದಾನ 

""ಆ ಸಮಯದಲ್ಲಿ ನಾನು ಯೆಹೂದ ಮತ್ತು ಜಿರುಸ 

ಲೇಮನ್ನು ಸೆರೆಯಿಂದ ಹಿಂದಕ್ಕೆ ತರಿಸುವೆನು. 
ಮತ್ತು ಎಲ್ಲಾ ಜನಾಂಗಗಳನ್ನು ನಾನು ಒಟ್ಟುಗೂಡಿಸು 
ವೆನು. ಆ ದೇಶಗಳನ್ನು ಯೆಹೋಷಾಫಾಟ್‌ ತಗ್ಗಿಗೆ ಕರೆ 
ತರುವೆನು. ಅಲ್ಲಿ ಅವರಿಗೆ ನ್ಯಾಯತೀರಿಸುವೆನು. ಆ ದೇಶ 
ಗಳವರು ನನ್ನ ಜನರಾದ ಇಸ್ರೇಲರನ್ನು ಚದರಿಸಿದ್ದರು. 
ಅವರನ್ನು ಪರದೇಶಗಳಲ್ಲಿ ವಾಸಿಸುವಂತೆ ಮಾಡಿದರು. 
ಆದುದರಿಂದ ಆ ದೇಶಗಳವರನ್ನು ನಾನು ಶಿಕ್ಚಿಸುವೆನು. 


1144 


ಆ ದೇಶದವರು ನನ್ನ ದೇಶವನ್ನು ವಿಭಜಿಸಿದರು. *ನನ್ನ 
ಜನರಿಗಾಗಿ ಚೀಟು ಹಾಕಿದರು. ಒಂದು ಹುಡುಗನನ್ನು 
ಮಾರಿ ಸೂಳೆಯನ್ನು ಕೊಂಡುಕೊಂಡರು. ಅವರು 
ದ್ರಾಕ್ಟಾರಸವನ್ನು ಕುಡಿಯುವದಕ್ಕಾಗಿ ಹುಡುಗಿಯನ್ನು 
ಮಾರಿದರು. 

4°"ತೂರೇ, ಸೀದೋನೇ, ಫಿಲಿಷ್ಟಿಯ ದೇಶಗಳೇ, 
ನೀವು ನನಗೆ ಎಷ್ಟರವರು? ನಾನು ಮಾಡಿದುದಕ್ಕೆ ನೀವು 
ನನ್ನನ್ನು ಶಿಕ್ಸಿಸುತ್ತೀರಾ? ನೀವು ಒಂದು ವೇಳ ನನ್ನನ್ನು 
ಶಿಕ್ಷಿಸುತ್ತಿದ್ದೀರಿ ಎಂದು ನೆನಸಬಹುದು. ಆದರೆ ನಾನು 
ಬೇಗನೇ ನಿಮ್ಮನ್ನು ಶಿಕ್ಷಿಸುವೆನು. 5ನೀವು ನನ್ನ ಬೆಳ್ಳಿ 
ಬಂಗಾರವನ್ನು ಕದ್ದುಕೊಂಡು ಹೋದಿರಿ. ನನ್ನ 
ಅಮೂಲ್ಯವಾದ ಸಂಪತ್ತನ್ನು ಕೊಂಡು ಹೋಗಿ ನಿಮ್ಮ 
ಪೂಜಾಸ್ಥಳಗಳಲ್ಲಿ ಇಟ್ಟಿರಿ. 

6""ನೀವು ಯೆಹೂದ ಮತ್ತು ಜಿರುಸಲೇಮಿನ ಜನರನ್ನು 
ಗ್ರೀಕರಿಗೆ ಮಾರಿಬಿಟ್ಟಿರಿ. ಆ ರೀತಿಯಾಗಿ ಅವರನ್ನು ಅವರ 
ದೇಶದಿಂದ ಬಹಳ ದೂರ ತೆಗೆದು ಬಿಟ್ಟಿರಿ. 7ಆ ದೂರದ 
ಸ್ಥಳಗಳಿಗೆ ನನ್ನ ಜನರನ್ನು ಕಳುಹಿಸಿದಿರಿ. ಆದರೆ ನಾನು 
ಅವರನ್ನು ಹಿಂದೆ ತರುವೆನು. ಮತ್ತು ನೀನು ಮಾಡಿದ 
ಕೃತ್ಯಕ್ಕೆ ನಾನು ನಿನ್ನನ್ನು ಶಿಕ್ಷಿಸುವೆನು. *ನಿನ್ನ ಗಂಡು ಹೆಣ್ಣು 
ಮಕ್ಕಳನ್ನು ನಾನು ಯೆಹೂದದ ಜನರಿಗೆ ಮಾರುವೆನು. 
ಅವರು ಅವರನ್ನು ಬಹುದೂರದಲ್ಲಿ ಶೆಬದ ಜನರಿಗೆ 
ಮಾರಿಬಿಡುವರು.'' ಇದು ಯೆಹೋವನ ನುಡಿ. 





ಯುದ್ಧಕ್ಕೆ ತಯಾರಾಗು 


9 ಹ 
ಜನಾಂಗದವರಿಗೆ ಇದನ್ನು ಪ್ರಕಟಿಸು, "ಯುದ್ಧಕ್ಕೆ 


ತಯಾರಾಗಿರಿ' ಶೂರರನ್ನು ಎಚ್ಚರಿಸಿರಿ. ಯುದ್ಧ 
ವೀರರು ಹತ್ತಿರಕ್ಕೆ ಬರಲಿ; ಅವರು ಬರಲಿ! 

19 ನಿಮ್ಮ ನೇಗಿಲ ಗುಳಗಳನ್ನು ಕತ್ತಿಯನ್ನಾಗಿ 
ಮಾಡಿರಿ. ಕುಹುಗೋಲುಗಳಿಂದ ಬರ್ಜಿಯನ್ನು 
ಮಾಡಿರಿ, ನಿಮ್ಮ ಬಲಹೀನನಾದ ಸೈನಿಕನು, 
"ನಾನು ಬಲಶಾಲಿ' ಅನ್ನಲಿ. 

!! ಎಲ್ಲಾ ಜನಾಂಗದವರೇ, ತ್ವರೆಪಡಿರಿ. ಆ ಸ್ಥಳದಲ್ಲಿ 
ಒಟ್ಟು ಸೇರಿರಿ. ಯೆಹೋವನೇ, ನಿನ್ನ ಬಲಶಾಲಿ 
ಯಾದ ಸೈನಿಕರನ್ನು ಬರಮಾಡು. 

12 ಜನಾಂಗಗಳೇ, ಎಚ್ಚರಗೊಳ್ಳಿರಿ! ಯೆಹೋಷಾ 
ಫಾಟ್‌ ತಗ್ಗಿಗೆ ಬನ್ನಿರಿ. ಸುತ್ತಲಿರುವ ಜನಾಂಗಗ 
ಳಿಗೆ ತೀರ್ಪುಕೊಡಲು ನಾನು ಅಲ್ಲಿ ಕುಳಿತು 
ಕೊಳ್ಳುವೆನು. 

13 ಬೆಳೆಯು ಪಕ್ವವಾಗಿದೆ; ಕುಡುಗೋಲನ್ನು ತನ್ನಿರಿ. 
ಬನ್ನಿ, ದ್ರಾಕ್ಷಿಯನ್ನು ಆಲೆಯಲ್ಲಿ ತುಳಿಯಿರಿ, 
ಯಾಕೆಂದರೆ ಆಲೆಯು ತುಂಬಿಹೋಗಿದೆ. 
ಪೀಪಾಯಿಗಳು ತುಂಬಿ ತುಳುಕುತ್ತಿವೆ, 


ಯಾಕೆಂದರೆ ಅವರ ದುಷ್ಟತ್ವವು ವಿಪರೀತ 
ವಾಗಿದೆ! 

ತೀರ್ಮಾನದ ತಗ್ಗಿನಲ್ಲಿ ಅನೇಕರು ಸೇರಿದ್ದಾರೆ. 
ಯೆಹೋವನ ವಿಶೇಷ ದಿನವು ತೀರ್ಮಾನದ 
ತಗ್ಗಿನ ಹತ್ತಿರ ಬಂದಿದೆ. 

ಸೂರ್ಯ ಚಂದ್ರರು ಕತ್ತಲಾಗುವರು, ನಕ್ಷತ್ರ 
ಗಳು ಹೊಳೆಯುವುದಿಲ್ಲ. 

ಚೀಯೋನಿನಿಂದ ದೇವರಾದ ಯೆಹೋವನು 
ಆರ್ಭಟಿಸುವನು. ಜೆರುಸಲೇಮಿನಿಂದ ಆತನು 
ಗರ್ಜಿಸುವನು. ಆಗ ಭೂಮ್ಯಾಕಾಶಗಳು ನಡು 
ಗುವವು. ಆದರೆ ಯೆಹೋವನ ಜನರಿಗೆ ಆತನೇ 
ಆಶ್ರಯ ಸ್ಥಳವಾಗುವನು. ಆತನು ಇಸ್ರೇಲರಿಗೆ 
ಸುರಕ್ಷಿತ ಸ್ಥಳವಾಗುವನು. 


""ಆಗ ನಾನು ನಿಮ್ಮ ದೇವರಾದ ಯೆಹೋವನು 


ಎಂದು ಅರಿತುಕೊಳ್ಳುವಿರಿ. ನಾನು ನನ್ನ ಪವಿತ್ರ, 
ಪರ್ವತವಾದ ಚೀಯೋನಿನಲ್ಲಿ ವಾಸಿಸುವೆನು. 
ಜೆರುಸಲೇಮ್‌ ಪರಿಶುದ್ಧವಾಗುವದು. ಪರ 
ದೇಶಿಗಳು ಇನ್ನು ಮುಂದೆ ಅದನ್ನು ದಾಟಿ 
ಹೋಗುವುದಿಲ್ಲ” 


1145 


20 


21 


ಯೋವೇಲ 3:14-21 


ಯೆಹೂದಕ್ಕೆ ಒಂದು ಹೊಸ ಜೀವಿತದ ವಾಗ್ದಾನ 


""ಆ ದಿವಸ ಸಿಹಿ ದ್ರಾಕ್ಬಾರಸವು ಬೆಟ್ಟಗಳಿಂದ ಹರಿ 


ಯುವುದು. ಬೆಟ್ಟಗಳಲ್ಲಿ ಹಾಲು ಹರಿಯು 
ವುದು. ಮತ್ತು ಯೆಹೂದದ ಬತ್ತಿದ ನದಿಗಳಲ್ಲಿ 
ನೀರು ತುಂಬಿ ಹರಿಯುವದು. ಯೆಹೋವನ 
ಆಲಯದಿಂದ ಬುಗ್ಗೆಯು ಹೊರಡುವದು. 
ಅಕಾಶಿಯ ಕಣಿವೆಗೆ ನೀರನ್ನು ಕೊಡುವದು. 
ಈಜಿಪ್ಟ್‌ ಬರಿದಾಗುವದು. ಎದೋಮು ಬೆಂಗಾ 
ಡಾಗುವದು. ಯಾಕೆಂದರೆ ಅವರು ಯೆಹೂದದ 
ಜನರೊಂದಿಗೆ ಕ್ರೂರರೀತಿಯಲ್ಲಿ ವರ್ತಿಸಿದರು. 
ಅವರ ದೇಶಗಳಲ್ಲಿ ನಿರಪರಾ ಧಿಗಳನ್ನು 
ಕೊಂದರು. 

ಆದರೆ ಯೆಹೂದದಲ್ಲಿ ಯಾವಾಗಲೂ ಜನರು 
ವಾಸಿಸುವರು. ಅನೇಕ ತಲೆಮಾರಿನವರೆಗೆ 
ಜನರು ಜಿರುಸಲೇಮಿನಲ್ಲಿ ವಾಸಿಸುವರು. 

ಆ ಜನರು ನನ್ನ ಜನರನ್ನು ಕೊಂದರು. ಆದುದ 
ರಿಂದ ನಾನು ನಿಜವಾಗಿಯೂ ಅವರನ್ನು ಶಿಕ್ಷಿಸು 
ವೆನು.'' ಯಾಕೆಂದರೆ ದೇವರಾದ ಯೆಹೋ 
ವನು ಚೀಯೋನಿನಲ್ಲಿ ವಾಸಿಸುವನು. 


1146 


ಆಮೋಸ 


ಪರಿಚಯ 

ಇದು ಆಮೋಸನ ಸಂದೇಶ. ಇವನು ತೆಕೋವ ಎಂಬ 

ಪಟ್ಟಣದ ಕುರುಬರಲ್ಲೊಬ್ಬನು. ಯೆಹೂದದ ಅರಸ 
ನಾದ ಉಜ್ಜೀಯನ ಆಳ್ವಿಕೆಯ ಸಮಯದಲ್ಲಿ ಮತ್ತು ಅದೇ 
ಸಮಯದಲ್ಲಿ ಯೋವಾಷನ ಮಗನಾದ ಯಾರೊಬ್ಬಾ 
ಮನು ಇಸ್ರೇಲನ್ನು ಆಳುತ್ತಿರುವಾಗ ಆಮೋಸನಿಗೆ ದೈವ 
ದರ್ಶನಗಳುಂಟಾದವು. ಭೂಕಂಪವಾಗುವುದಕ್ಕಿಂತ 
ಎರಡು ವರುಷಗಳಿಗೆ ಮೊದಲು ಈ ದರ್ಶನ 
ಗಳಾದವು. 


ಅರಾಮ್ಯರಿಗೆ ಶಿಕ್ಷೆ 
> ಆಮೋಸನು ಹೇಳಿದ್ದೇನಂದರೆ, ಚೀಯೋನಿನಲ್ಲಿ 
ಯೆಹೋವನು ಸಿಂಹದಂತೆ ಗರ್ಜಿಸುವನು. ಜೆರುಸ 
ಲೇಮಿನಿಂದ ಆರ್ಭಟಿಸುತ್ತಾನೆ. ಆಗ ಕುರುಬರ 
ಹಸಿರು ಹುಲ್ಲುಗಾವಲು ಕಂದು ಬಣ್ಣತಾಳಿ 
ಸಾಯುವುದು. ಕರ್ಮೆಲ್‌ ಬೆಟ್ಟವು ಒಣಗಿ 
ಬರಡಾಗುವುದು. 


3ಯೆಹೋವನು ಹೇಳುವದೇನೆಂದರೆ, ""ದಮಸ್ಕದ 
ವರು ನಡಿಸಿದ ಅನೇಕ ಅಪರಾಧಗಳ ನಿಮಿತ್ತವಾಗಿ ನಾನು 
ಖಂಡಿತವಾಗಿಯೂ ಅವರನ್ನು ಶಿಕ್ಷಿಸುವೆನು. ಯಾಕೆಂದರೆ 
ಅವರು ಗಿಲ್ಯಾದಿನ ಜನರನ್ನು ಒಕ್ಕಣೆಗೆ ಉಪಯೋಗಿಸುವ 
ಕಬ್ಬಿಣದ ಸಲಕರಣೆಗಳಿಂದ ಜಜ್ಜಿಬಿಟ್ಟರು.*ಆದರೆ ನಾನು 
ಹಜಾಯೇಲನ ನಿವಾಸದಲ್ಲಿ ಬೆಂಕಿಯನ್ನು ಪ್ರಾರಂಭಿಸು 
ವೆನು. ಅದು ಬೆನ್ನದದನ ಭವ್ಯ ಅರಮನೆಗಳನ್ನೆಲ್ಲಾ 
ಸುಟ್ಟುಹಾಕುವದು. 

5""ನಾನು ದಮಸ್ಕದ ಹೆಬ್ಬಾಗಿಲುಗಳನ್ನೂ ಒಡೆದು 
ಹಾಕುವೆನು; ಆವೆನ್‌ ಕಣಿವೆಯಲ್ಲಿ ಸಿಂಹಾಸನದ ಮೇಲೆ 
ಕುಳಿತುಕೊಳ್ಳುವವನನ್ನು ತೆಗೆದುಬಿಡುವೆನು; ಬೇತ್‌ 
ಎದೆನ್‌'ನಲ್ಲಿರುವ ಸಾಮರ್ಥ್ಯದ ಗುರುತನ್ನು ಕಿತ್ತು ಹಾಕು 
ವೆನು. ಆಗ ಅರಾಮ್ಯರು ಸೋಲಿಸಲ್ಪಟ್ಟವರಾಗಿ ಕಿರ್‌ 
ಎಂಬಲ್ಲಿಗೆ ಕೊಂಡೊಯ್ಯುವರು. ಇದು ಯೆಹೋವನ 
ನುಡಿ.'' 


ಫಿಲಿಷ್ಟಿಯರಿಗೆ ಶಿಕ್ಷೆ 

6 ಯೆಹೋವನು ಹೇಳುವದೇನಂದರೆ, ""ಗಾಜದ ಜನ 
ರನ್ನು ಅವರು ಮಾಡಿದ ಅಪರಾಧಗಳ ನಿಮಿತ್ತ ಖಂಡಿತ 
ವಾಗಿಯೂ ಶಿಕ್ಚಿಸುವೆನು. ಯಾಕೆಂದರೆ ಅವರು ಒಂದು 
ಇಡೀ ಜನಾಂಗವನ್ನೇ ಎದೋಮಿಗೆ ಗುಲಾಮರನ್ನಾಗಿ 
ಕಳುಹಿಸಿದರು. ಅದಕ್ಕಾಗಿ ನಾನು ಗಾಜದ ಗೋಡೆಯ 
ಮೇಲೆ ಬೆಂಕಿಯನ್ನು ಕಳುಹಿಸುವೆನು. ಈ ಬೆಂಕಿಯು 
ಗಾಜದ ಎತ್ತರವಾದ ಗೋಪುರಗಳನ್ನು ನಾಶ ಮಾಡು 
ವದು. ಇದಲ್ಲದೆ, ನಾನು ಅಷ್ಟೋದಿನಲ್ಲಿ ಸಿಂಹಾಸನದ 
ಮೇಲೆ ಕುಳಿತುಕೊಳ್ಳುವವನನ್ನು ನಾಶಮಾಡುವೆನು; 
ಅಷ್ಕೆಲೋನಿನಲ್ಲಿ ರಾಜದಂಡ ಹಿಡಿಯುವವನನ್ನು ನಾಶ 
ಮಾಡುವೆನು; ಎಕ್ರೋನಿನ ಜನರನ್ನು ಶಿಕ್ಷಿಸುವೆನು. 
ಆಮೇಲೆ ಅಳಿದುಳಿದ ಫಿಲಿಷ್ಟಿಯರು ಸಾಯುವರು.'' 
ಇದು ಯೆಹೋವನ ನುಡಿ. 





ತೂರಿಗೆ ಶಿಕ್ಷೆ 

*ಯೆಹೋವನು ಹೇಳುವದೇನಂದರೆ, ""ಅನೇಕ ಅಪ 
ರಾಧಗಳನ್ನು ಮಾಡಿದ ತೂರಿನ ಜನರನ್ನು ನಾನು ಖಂಡಿತ 
ವಾಗಿ ಶಿಕ್ಚಿಸುವೆನು. ಯಾಕೆಂದರೆ ಅವರು ಒಂದು 
ಜನಾಂಗದ ಜನರನ್ನೆಲ್ಲಾ ಗುಲಾಮರನ್ನಾಗಿ ಎದೋಮಿಗೆ 
ಕಳುಹಿಸಿದರು. ಅವರು ತಮ್ಮ ಸಹೋದರರೊಂದಿಗೆ 
(ಇಸ್ರೇಲಿನೊಂದಿಗೆ) ಮಾಡಿದ ಒಡಂಬಡಿಕೆಯನ್ನು 
ಮರೆತುಬಿಟ್ಟರು. 10ಆದುದರಿಂದ ನಾನು ತೂರಿನ 
ಗೋಡೆಯ ಮೇಲೆ ಬೆಂಕಿಯನ್ನು ಹಾಕುವೆನು. ಆ 
ಬೆಂಕಿಯು ತೂರಿನ ಎತ್ತರವಾದ ಬುರುಜುಗಳನ್ನು ನಾಶ 
ಮಾಡುವದು.'' 


ಎದೋಮ್ಯರಿಗೆ ಶಿಕ್ಷೆ 
!! ಯೆಹೋವನು ಹೇಳುವದೇನಂದರೆ, ""ಅನೇಕ ಅಪ 
ರಾಧಗಳನ್ನು ಮಾಡಿದ ಎದೋಮ್ಯರನ್ನು ನಾನು ಖಂಡಿತ 
ವಾಗಿ ಶಿಕ್ಚಿಸುವೆನು. ಯಾಕೆಂದರೆ ಎದೋಮ್‌ ತನ್ನ 
ಸಹೋದರನಾದ ಇಸ್ರೇಲನ್ನು ಕತ್ತಿಯಿಂದ ಹತಿಸಿತು. 
ಎದೋಮ್‌ ಯಾವ ಕರುಣೆಯನ್ನೂ ತೋರಲಿಲ್ಲ. 


1147 


ಅದರ ಕೋಪವು ನಿರಂತರವಾಗಿ ಮುಂದುವರಿಯಿತು; 
ಕ್ರೂರ ಪ್ರಾಣಿಯಂತೆ ಇಸ್ರೇಲನ್ನು ಹರಿದು ಹರಿದು 
ಹಾಕಿತು. ಆದುದರಿಂದ ನಾನು ತೇಮಾನಿನಲ್ಲಿ ಬೆಂಕಿ 
ಯನ್ನು ಹಾಕುವೆನು. ಆ ಬೆಂಕಿಯು ಬೋಚ್ರದ ಉನ್ನತ 
ಗೋಪುರಗಳನ್ನು ನಾಶಮಾಡುವದು.'' 


ಅಮ್ಮೋನಿಯರಿಗೆ ಶಿಕ್ಷೆ 


ಆಮೋಸ 1:12-2:13 


ರಾಗಲಿಲ್ಲ. ಅವರ ಪೂರ್ವಿಕರು ಸುಳ್ಳನ್ನು ನಂಬಿದರು. 
ಆ ಸುಳ್ಳುಗಳಿಂದ ಅವರು ನನ್ನನ್ನು ಹಿಂಬಾಲಿಸಲಿಲ್ಲ. 
ಆದುದರಿಂದ ನಾನು ಯೆಹೂದದಲ್ಲಿ ಬೆಂಕಿಯನ್ನು 
ಹಚ್ಚುವೆನು; ಆ ಬೆಂಕಿಯು ಜಿರುಸಲೇಮಿನ ಉನ್ನತ 
ಬುರುಜುಗಳನ್ನು ನಾಶಮಾಡುವದು.'' 


ಇಸ್ರೇಲಿನ ಶಿಕ್ಷೆ 





3 ಯೆಹೋವನು ಹೇಳುವದೇನೆಂದರೆ, ""ಅನೇಕಾ 
ನೇಕ ಅಪರಾಧಗಳನ್ನು ಮಾಡಿದ ಅಮ್ಮೋನಿಯರನ್ನು 
ನಾನು ಖಂಡಿತವಾಗಿಯೂ ಶಿಕ್ಲಿಸುತ್ತೇನೆ. ಯಾಕೆಂದರೆ 
ಅವರು ಗಿಲ್ಯಾದಿನ ಗರ್ಭಿಣಿ ಸ್ತ್ರೀಯರನ್ನು ಕೊಂದರು. 
ಆ ಪ್ರಾಂತ್ಯವನ್ನು ಕೈವಶಮಾಡಿಕೊಂಡು ತಮ್ಮ ದೇಶವನ್ನು 
ವಿಸ್ತಾರ ಮಾಡುವುದಕ್ಕಾಗಿ ಅವರು ಹೀಗೆ ಮಾಡಿದರು. 
ಆದುದರಿಂದ ನಾನು ರಬ್ಬದ ಗೋಡೆಗಳಲ್ಲಿ ಬೆಂಕಿ 
ಹಾಕುವೆನು. ಆ ಬೆಂಕಿಯು ರಬ್ಬದ ಉನ್ನತ ಗೋಪುರಗ 
ಳನ್ನು ನಾಶಮಾಡುವದು; ಹಗಲಿನ ಯುದ್ದದ ಕೂಗಾಟ 
ದಂತೆಯೂ ಸುಂಟರ ಗಾಳಿಯಂತೆಯೂ ಸಂಕಟವು 
ಅವರ ದೇಶಕ್ಕೆ ಬರುವದು. '5ಆಗ ಅವರ ಅರಸನು ಮತ್ತು 
ನಾಯಕರು ಸೆರೆ ಹಿಡಿಯಲ್ಪಹುವರು. ಅವರನ್ನೆಲ್ಲ ಒಟ್ಟಿಗೆ 
ಕೊಂಡೊಯ್ಯಲಾಗುವುದು. ಈ ಸಂಗತಿಗಳನ್ನೆಲ್ಲ 
ಯೆಹೋವನು ತಿಳಿಸಿದನು. 


ಮೋವಾಬ್ಯರಿಗೆ ಶಿಕ್ಷೆ 

ಯೆಹೋವನು ಹೇಳುವದೇನಂದರೆ, ""ಮೋವಾ 

ಬ್ಯರು ಅನೇಕ ಅಪರಾಧಗಳನ್ನು ಮಾಡಿದ್ದರಿಂದ 
ನಾನು ಖಂಡಿತವಾಗಿಯೂ ಅವರನ್ನು ಶಿಕ್ಚಿಸುವೆನು. 
ಎದೋಮ್ಯರ ಅರಸನ ಎಲುಬುಗಳನ್ನು ಮೋವಾಬ್ಯರು 
ಸುಟ್ಟು ಸುಣ್ಣವಾಗಿ ಮಾಡಿದರು. 2ಆದುದರಿಂದ 
ಮೋವಾಬಿನಲ್ಲಿ ನಾನು ಬೆಂಕಿಯನ್ನು ಹಾಕುವೆನು. ಅದು 
ಕೆರಿಯೋತಿನ ಉನ್ನತ ಗೋಪುರಗಳನ್ನು ನಾಶಮಾಡು 
ವದು. ಅಲ್ಲಿ ಭಯಂಕರವಾದ ಕೂಗಾಟವೂ ತುತ್ತೂ 
ರಿಯ ಧ್ವನಿಯೂ ಇರುತ್ತವೆ. ಆಗ ಮೋವಾಬು ಸಾಯು 
ವದು.3ಹೀಗೆ ನಾನು ಮೋವಾಬಿನ ಅರಸರಿಗೆ ಅಂತ್ಯವನ್ನು 
ಮಾಡುವೆನು. ಮೋವಾಬಿನ ಎಲ್ಲಾ ನಾಯಕರುಗಳನ್ನು 
ಸಾಯಿಸುವೆನು'' ಇದು ಯೆಹೋವನ ನುಡಿ. 


ಯೆಹೂದಕ್ಕೆ ಶಿಕ್ಷೆ 
ಯೆಹೋವನು ಹೇಳುವುದೇನಂದರೆ, "ಯೆಹೂದ 
ಜನರ ಅನೇಕ ಅಪರಾಧಗಳಿಗಾಗಿ ಅವರನ್ನು ಖಂಡಿತ 
ವಾಗಿಯೂ ದಂಡಿಸುವೆನು. ಯಾಕೆಂದರೆ ಅವರು ನನ್ನ 
ಆಜ್ಞೆಗಳನ್ನು ಅನುಸರಿಸಲಿಲ್ಲ. ನನ್ನ ಕಟ್ಟಳೆಗಳಿಗೆ ವಿಧೇಯ 


6ಯೆಹೋವನು ಹೇಳುವದೇನೆಂದರೆ, ""ಅನೇಕ ಅಪ 
ರಾಧಗಳನ್ನು ಮಾಡಿದ ಇಸ್ರೇಲಿನ್ನು ನಾನು ಖಂಡಿತ 
ವಾಗಿಯೂ ದಂಡಿಸುವೆನು. ಯಾಕೆಂದರೆ ಅವರು ಸ್ವಲ್ಪ 
ಬೆಳ್ಳಿಗಾಗಿ ಒಳ್ಳೆಯವರನ್ನೂ ಮತ್ತು ನಿರಪರಾಧಿಗಳನ್ನೂ 
ಮಾರಿದರು; ಒಂದು ಜೊತೆ ಕೆರಗಳ ಕ್ರಯಕ್ಕೆ ಬಹ 
ಜನರನ್ನು ಮಾರಿದರು. 7ಆ ಬಹಜನರ ಮುಖವನ್ನು 
ನೆಲದ ಮೇಲೆ ದೂಡಿ ಅವರ ಮೇಲೆ ನಡೆದರು. ಕಷ್ಟ 
ಅನುಭವಿಸುವ ಜನರ ಮೊರೆಯನ್ನು ಅವರು ಲಾಲಿಸದೆ 
ಹೋದರು. ತಂದೆಗಳೂ ಗಂಡುಮಕ್ಕಳೂ ಒಬ್ಬ ತರುಣಿ 
ಯೊಂದಿಗೇ ಲೈಂಗಿಕ ಸಂಬಂಧವನ್ನಿಟ್ಟುಕೊಂಡರು. ನನ್ನ 
ಪವಿತ್ರನಾಮವನ್ನು ಹಾಳುಮಾಡಿದರು. *ಬಡಜನರ ಬಟ್ಟೆ 
ಗಳನ್ನು ತೆಗೆದುಕೊಂಡು ತಾವು ವೇದಿಕೆಯ ಮೇಲೆ ಯಜ್ಞ 
ಮಾಡುತ್ತಿರುವಾಗ ಆ ಬಟ್ಟೆಗಳ ಮೇಲೆ ಕುಳಿತು 
ಕೊಳ್ಳುವರು. ಬಡವರಿಗೆ ಸಾಲಕೊಟ್ಟು ಅವರ ಬಟ್ಟೆ 
ಗಳನ್ನು ಒತ್ತೆಗೆ ತೆಗೆದುಕೊಳ್ಳುವರು. ಅವರು ಜನರಿಗೆ 
ದಂಡ ವಿಧಿಸಿ, ಆ ಹಣದಿಂದ ದ್ರಾಕ್ಟಾರಸವನ್ನು ಕೊಂಡು 
ಕೊಂಡು ದೇವರ ಆಲಯದಲ್ಲಿ ಕುಡಿಯುವರು. 

9""ಆದರೆ ಅವರ ಎದುರಿನಲ್ಲಿ ಅಮೋರಿಯರನ್ನು ನಾಶ 
ಮಾಡಿದವನು ನಾನೇ, ಅಮೋರಿಯರು ದೇವದಾರು 
ಮರಗಳಂತೆ ಎತ್ತರವೂ, ಅಲ್ಲೋನ್‌ ಮರಗಳಂತೆ ಬಲ 
ಶಾಲಿಗಳೂ ಆಗಿದ್ದರು. ಆದರೆ ನಾನು ಕೆಳಗಿನಿಂದ ಅವರ 
ಬೇರನ್ನೂ ಮೇಲಿನಿಂದ ಅವರ ಫಲಗಳನ್ನೂ ನಾಶ 
ಮಾಡಿದೆನು. 

10"" ಈಜಿಪ್ಟ್‌ ದೇಶದಿಂದ ನಿಮ್ಮನ್ನು ಹೊರತಂದವನು 
ನಾನೇ. ನಲವತ್ತು ವರ್ಷಗಳ ತನಕ ನಾನು ಅಡವಿಯಲ್ಲಿ 
ನಿಮ್ಮನ್ನು ನಡಿಸಿದೆನು. ನಾನು ಅಮ್ಮೋರಿಯರ ದೇಶ 
ವನ್ನು ಸ್ವಾಧೀನಪಡಿಸಲು ಅವರಿಗೆ ಸಹಾಯ ಮಾಡಿದೆನು. 
ನಿಮ್ಮ ಕೆಲವು ಗಂಡು ಮಕ್ಕಳನ್ನು ನಾನು ಪ್ರವಾದಿಗಳ 
ನ್ನಾಗಿ ಮಾಡಿದೆನು. ಇನ್ನು ಕೆಲವರನ್ನು ನಾಜೀರೆಯರ 
ನ್ನಾಗಿ ಮಾಡಿದೆನು. ಇಸ್ರೇಲ್‌ ಜನರೇ, ಇವು ಸತ್ಯವಾದ 
ಮಾತುಗಳು,'' ಇವು ಯೆಹೋವನ ನುಡಿಗಳು. !2""ಆದರೆ 
ನೀವು ನಾಜೀರರನ್ನು ದ್ರಾಕ್ಟಾರಸ ಕುಡಿಯುವಂತೆ ಮಾಡಿ 
ದಿರಿ. ಪ್ರವಾದಿಗಳನ್ನು ಪ್ರವಾದಿಸಬೇಡಿ ಎಂದು ಹೇಳಿದಿರಿ. 
ನೀವು ನನಗೆ ಬಹು ಭಾರವಾಗಿದ್ದೀರಿ. ಬಂಡಿಯಲ್ಲಿ 
ಒತ್ತಿ ತುಂಬಿಸಿದಾಗ ಹೇಗೆ ಬಗ್ಗುತ್ತದೋ ಅದೇ 


ಆಮೋಸ 2:14-3:15 


ರೀತಿಯಲ್ಲಿ ನಾನು ಬಹುವಾಗಿ ಬಗ್ಗಿರುತ್ತೇನೆ. ಆದರೆ 
ನಾನು ನಿಮ್ಮನ್ನು ಅದೇ ರೀತಿಯಲ್ಲಿ ಬಗ್ಗಿಸುತ್ತೇನೆ.* 
“ಯಾರೂ ತಪ್ಪಿಸಿಕೊಳ್ಳಲಾರರು. ಅತಿ ವೇಗವಾದ 
ಓಟಗಾರರೂ ತಪ್ಪಿಸಿಕೊಳ್ಳಲಾರರು. ಬಲಶಾಲಿಗಳಿಗೂ 
ಶಕ್ತಿಸಾಲದು. ಸಿಪಾಯಿಗಳಿಗೂ ತಮ್ಮನ್ನು ಕಾಪಾಡಿಕೊಳ್ಳ 
ಲಾಗದು. ಔಬಿಲ್ಲುಬಾಣ ಹಿಡಿದಿರುವವರೂ ಉಳಿ 
ಯರು. ವೇಗದ ಓಟಗಾರರು ತಪ್ಪಿಸಿಕೊಳ್ಳಲು ಸಾಧ್ಯ 
ವಿಲ್ಲ. ಕುದುರೆ ಮೇಲಿನ ಸವಾರರು ಜೀವಸಹಿತ ತಪ್ಪಿಸಿ 
ಕೊಳ್ಳುವುದಿಲ್ಲ. ಆ ಸಮಯದಲ್ಲಿ ಅತಿ ಧೈರ್ಯಶಾಲಿ 
ಗಳೂ ರಣವೀರರೂ ಓಡಿಬಿಡುವರು. ತಮ್ಮ ಬಟ್ಟೆಗಳನ್ನು 
ಧರಿಸಿಕೊಳ್ಳಲೂ ಅವರಿಗೆ ಸಮಯವಿರುವುದಿಲ್ಲ.'' ಇವು 
ಯೆಹೋವನ ನುಡಿ. 


ಇಸ್ರೇಲಿಗೆ ಎಚ್ಚರಿಕೆಯ ಮಾತು 

ಇಸ್ರೇಲಿನ ಜನರೇ, ಈ ಸಂದೇಶಕ್ಕೆ ಕಿವಿಗೊಡಿರಿ! 

ನಿಮ್ಮ ವಿಷಯವಾಗಿ ಯೆಹೋವನು ಹೀಗೆ ಹೇಳಿ 
ದ್ದಾನೆ. ಇಸ್ರೇಲೇ, ಇದು ನಾನು ಈಜಿಪ್ಟ್‌ನಿಂದ ಬಿಡಿಸಿ 
ಕೊಂಡು ಬಂದ ಎಲ್ಲಾ ಕುಟುಂಬಗಳವರ (ಇಸ್ರೇಲ್‌) 
ವಿಷಯವಾದ ಸಂದೇಶ. 2""ಈ ಭೂಮುಖದಲ್ಲಿ ಅನೇಕ 
ಕುಟುಂಬಗಳಿವೆ. ಅವರೆಲ್ಲರಲ್ಲಿ ನಿಮ್ಮನ್ನು ಮಾತ್ರವೇ 
ನಾನು ವಿಶೇಷ ರೀತಿಯಲ್ಲಿ ಬಲ್ಲೆನು. ಆದರೆ ನೀವು ನನಗೆ 
ವಿರುದ್ದವಾದಿರಿ. ಆದುದರಿಂದ ನಾನು ನೀವು ಮಾಡಿದ 
ಪಾಪಗಳಿಗೆ ನಿಮ್ಮೆಲ್ಲರನ್ನು ಶಿಕ್ಚಿಸುವೆನು.'' 


ಇಸ್ರೇಲಿನ ಶಿಕ್ಷೆಯ ಕಾರಣ 

ಇಬ್ಬರು ಒಟ್ಟಾಗಿ ನಡೆಯಬೇಕಾದರೆ ಅದಕ್ಕೆ ಅವರಿ 
ಬ್ಬರೂ ಒಪ್ಪಿಕೊಂಡಿರಲೇಬೇಕು. “ಅಡವಿಯಲ್ಲಿರುವ 
ಸಿಂಹವು ಪ್ರಾಣಿಯನ್ನು ಹಿಡಿದ ನಂತರವೇ ಗರ್ಜಿಸುವದು. 
ಪ್ರಾಯದ ಸಿಂಹವು ತನ್ನ ಗವಿಯಲ್ಲಿ ಗರ್ಜಿಸಿದರೆ ಅದು 
ಒಂದು ಪ್ರಾಣಿಯನ್ನು ಹಿಡಿಯಿತು ಎಂದು ಅರ್ಥ.*ಬಲೆ 
ಯಲ್ಲಿ ಆಹಾರ ಹಾಕದೆ ಇರುವದಾದರೆ ಪಕ್ಚಿಯು ಬಲೆ 
ಯೊಳಗೆ ಸಿಕ್ಕಿಹಾಕಿ ಕೊಳ್ಳುವುದಿಲ್ಲ. ಏನೂ ಸಿಕ್ಕಿಕೊಳ್ಳದೆ 
ಬೋನು ಹಾರುವದೋ? "ತುತ್ತೂರಿಯ ಎಚ್ಚರಿಕೆಯ 
ಶಬ್ಧವನ್ನು ಕೇಳಿದ ಜನರು ಖಂಡಿತವಾಗಿ ಹೆದರಿ ನಡುಗು 
ವರು. ಒಂದು ಗಂಡಾಂತರವು ಪಟ್ಟಣಕ್ಕೆ ಬಂದಿರುವು 
ದಾದರೆ ಅದನ್ನು ಬರಮಾಡಿದಾತನು ಯೆಹೋವನೇ. 
7ನನ್ನ ಒಡೆಯನಾದ ಯೆಹೋವನು ಒಂದು ಕಾರ್ಯ 
ವನ್ನು ಮಾಡಲು ನಿರ್ಧರಿಸಬಹುದು. ಆದರೆ ಆತನು ಹಾಗೆ 
ಮಾಡುವ ಮುಂಚಿತವಾಗಿ ತನ್ನ ಸೇವಕರಾದ ಪ್ರವಾದಿ 
ಗಳಿಗೆ ಮುಂತಿಳಿಸುವನು. ಸಿಂಹವು ಗರ್ಜಿಸಿದಾಗ 





ಬಗ್ಗಿಸುತ್ತೇನೆ ಬಹುಶ "ನಾನು ನಿಮಗೆ ತೊಂದರೆ ಕೊಡುತ್ತೇನೆ.' 


1148 


ಜನರಿಗೆ ಭಯವಾಗುವುದು. ಯೆಹೋವನು ಮಾತನಾಡಿ 
ದಾಗ ಪ್ರವಾದಿಗಳು ಪ್ರವಾದಿಸುವರು. 

910ಅಷ್ಟೋದ್‌ ಮತ್ತು ಈಜಿಪ್ಟಿನ ಉನ್ನತ 
ಬುರುಜುಗಳ ಬಳಿಗೆ ಹೋಗಿ ಈ ಸಂದೇಶವನ್ನು ಸಾರಿರಿ, 
""ಸಮಾರ್ಯದ ಪರ್ವತಗಳ ಬಳಿಗೆ ಬನ್ನಿರಿ. ಅಲ್ಲಿ ಒಂದು 
ದೊಡ್ಡ ಗಲಿಬಿಲಿಯನ್ನು ನೋಡುವಿರಿ. ಯಾಕಂದರೆ 
ಜನರಿಗೆ ಸರಿಯಾಗಿ ಜೀವಿಸುವ ರೀತಿ ಗೊತ್ತಿಲ್ಲ ಅವರು 
ಜನರೊಂದಿಗೆ ಕ್ರೂರವಾಗಿ ವರ್ತಿಸುವರು. ಬೇರೆ ಜನ 
ರಿಂದ ವಸ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ಉನ್ನತ 
ಬುರುಜುಗಳಲ್ಲಿ ಅಡಗಿಸಿಡುವರು. ಯುದ್ಧದಲ್ಲಿ ಸೂರೆ 
ಮಾಡಿದ ವಸ್ತುಗಳಿಂದ ಅವರ ಖಜಾನೆಯು 
ತುಂಬಿರುವದು.'' 

!!ಆದುದರಿಂದ ಯೆಹೋವನು ಹೇಳುವದೇನಂದರೆ, 
""ಆ ದೇಶಕ್ಕೆ ಒಬ್ಬ ಶತ್ರುವು ಬರುವನು. ಅವನು ನಿಮ್ಮ 
ಬಲವನ್ನೇ ಮುರಿಯುವನು. ನೀವು ಉನ್ನತ ಬುರುಜು 
ಗಳಲ್ಲಿ ಅಡಿಗಿಸಿಟ್ಟಿದ್ದ ವಸ್ತುಗಳನ್ನು ಕಿತ್ತುಕೊಳ್ಳುವನು.'' 

'೭2ಯಹೋವನು ಹೇಳುವುದೇನಂದರೆ, 





""ಒಂದು ವೇಳೆ ಸಿಂಹವು ಒಂದು ಕುರಿಮರಿಯ 
ಮೇಲೆ ಎರಗಿದರೆ ಕುರುಬನು ಅದನ್ನು ರಕ್ಷಿಸಲು 
ಪ್ರಯತ್ನಿಸಾನು. ಆದರೆ ಕುರುಬನು ಆ ಕುರಿ 
ಮರಿಯ ಒಂದು ಭಾಗವನ್ನು ಮಾತ್ರ ಕಾಪಾಡಿ 
ಯಾನು. ಸಿಂಹದ ಬಾಯಿಯಿಂದ ಕುರಿಯ 
ಎರಡು ಕಾಲುಗಳನ್ನೋ ಕಿವಿಯ ಒಂದು ಭಾಗ 
ವನ್ನೋ ಎಳೆದು ರಕ್ಷಿಸಿಯಾನು. ಅದೇ ರೀತಿಯಲ್ಲಿ 
ಬಹುತೇಕ ಇಸ್ರೇಲರು ರಕ್ಷಿಸಲ್ಪಡುವದಿಲ್ಲ. 
ಸಮಾರ್ಯದಲ್ಲಿರುವ ಜನರು ತಮ್ಮ ಹಾಸಿಗೆಯ 
ಒಂದು ಮೂಲೆಯನ್ನಾಗಲೀ ಅಥವಾ ಮಂಚದ 
ಮೇಲಿನ ಬಟ್ಟೆಯ ಒಂದು ತುಂಡನ್ನಾಗಲೀ ಉಳಿಸಿ 
ಕೊಳ್ಳುವರು.'' 


3ಸ್ಪರ್ವಶಕ್ತನೂ, ನನ್ನ ಒಡೆಯನೂ ಆಗಿರುವ ದೇವ 
ರಾದ ಯೆಹೋವನು ಹೀಗೆ ಹೇಳುತ್ತಾನೆ, "ಯಾಕೋ 
ಬನ ಕುಟುಂಬದವರಿಗೆ ಈ ವಿಷಯವನ್ನು ತಿಳಿಸು, 
!1ಇಸ್ರೇಲು ಪಾಪಮಾಡಿದೆ. ಅದಕ್ಕಾಗಿ ನಾನು ಅದನ್ನು 
ಶಿಕ್ಷಿಸುವೆನು. ಬೇತೇಲಿನಲ್ಲಿರುವ ವೇದಿಕೆಗಳನ್ನೂ ನಾನು 
ನಾಶ ಮಾಹುವೆನು. ವೇದಿಕೆಯ ಕೊಂಬುಗಳು ಮುರಿಯ 
ಲ್ಪಟ್ಟು ನೆಲದ ಮೇಲೆ ಬೀಳುವವು. 5ಬೇಸಿಗೆ ಕಾಲದ 
ಅರಮನೆಯೊಂದಿಗೆ ಚಳಿಗಾಲದ ಅರಮನೆಯನ್ನೂ ನಾಶ 
ಮಾಡುವೆನು. ದಂತದ ಭವನಗಳನ್ನು ನಾಶಮಾಹುವೆನು. 
ಇತರ ಎಷ್ಟೋ ಮನೆಗಳು ನಾಶವಾಗುವವು.'' ಇವು 
ಯೆಹೋವನ ನುಡಿಗಳು. 





1149 


ಸುಖವನ್ನು ಆಶಿಸುವ ಹೆಂಗಸರು 
ಸಮಾರ್ಯದ ಪರ್ವತಗಳಲ್ಲಿರುವ ಬಾಷಾನಿನ ದನ 
ಗಳೇ, ನನ್ನ ಮಾತಿಗೆ ಕಿವಿಗೊಡಿರಿ. ನೀವು ಬಡ 
ಜನರನ್ನು ಹಿಂಸಿಸಿ ಜಜ್ಜುತ್ತೀರಿ. ನಿಮ್ಮ ಗಂಡಂದಿರ ಹತ್ತಿರ, 
""ನಮಗೆ ಕುಡಿಯಲಿಕ್ಕೆ ತಂದು ಕೊಡು'' ಎಂದು 
ಹೇಳುತ್ತೀರಿ. 
2ನನ್ನ ಒಡೆಯನಾದ ಯೆಹೋವನು ಒಂದು ವಾಗ್ದಾನ 
ಮಾಡಿರುತ್ತಾನೆ. ಆತನ ಪರಿಶುದ್ಧತೆಯ ಮೇಲೆ ಆಣೆಹಾಕಿ 
ವಾಗ್ದಾನ ಮಾಡಿರುತ್ತಾನೆ. ಏನಂದರೆ ನಿಮ್ಮ ಮೇಲೆ 
ಸಂಕಟಗಳು ಬರುವವು. ಜನರು ನಿಮಗೆ ಕೊಕ್ಕೆ ಸಿಕ್ಕಿಸಿ 
ಕೈದಿಗಳನ್ನಾಗಿ ಮಾಡಿ ಎಳೆದುಕೊಂಡು ಹೋಗುವರು. 
ನಿಮ್ಮ ಮಕ್ಕಳನ್ನು ಮೀನಿನ ಗಾಳಗಳಿಗೆ ಸಿಕ್ಕಿಸಿ ಎಳೆದು 
ಕೊಂಡು ಹೋಗುವರು. *ನಿಮ್ಮ ಪಟ್ಟಣಗಳು ನಾಶ 
ವಾಗುವವು. ಗೋಡೆಯಲ್ಲಿರುವ ಬಿರುಕುಗಳ ಮೂಲಕ 
ಹೆಂಗಸರು ತಪ್ಪಿಸಿಕೊಂಡು ಹೋಗಿ ಹೆಣಗಳ ರಾಶಿಯ* 
ಮೇಲೆ ಬೀಳುವರು. 
“ಯೆಹೋವನು ಹೀಗೆ ಹೇಳುತ್ತಾನೆ, ""ಬೇತೇಲಿನಲ್ಲಿ 
ಪಾಪಮಾಡು. ಗಿಲ್ಲಾಲಿಗೆ ಹೋಗಿ ಇನ್ನೂ ಹೆಚ್ಚಾಗಿ ಪಾಪ 





ಆಮೋಸ 4:1-5:3 


ಆದರೆ ಅಲ್ಲಿ ಎಲ್ಲರಿಗೂ ನೀರು ದೊರಕಲಿಲ್ಲ. ಹೀಗಾ 
ದರೂ ನೀವು ಸಹಾಯಕ್ಕಾಗಿ ನನ್ನ ಬಳಿಗೆ ಬರಲಿಲ್ಲ.'' 
ಇವು ಯೆಹೋವನ ನುಡಿಗಳು. 

"ನಿಮ್ಮ ಬೆಳೆಗಳು ಸೂರ್ಯನ ಶಾಖದಿಂದಲೂ 
ರೋಗದಿಂದಲೂ ಸಾಯುವಂತೆ ಮಾಡಿದೆನು. ನಿಮ್ಮ 
ತೋಟಗಳನ್ನೂ ದ್ರಾಕ್ಷಿಯ ತೋಟಗಳನ್ನೂ ನಾನು ನಾಶ 
ಮಾಡಿದೆನು. ಮಿಡಿತೆಗಳು ನಿಮ್ಮ ಅಂಜೂರದ ಮತ್ತು 
ಆಲೀವ್‌ ಮರಗಳನ್ನು ತಿಂದುಬಿಟ್ಟವು. ಆದಾಗ್ಯೂ 
ಸಹಾಯಕ್ಕಾಗಿ ನೀವು ನನ್ನ ಬಳಿಗೆ ಬರಲಿಲ್ಲ.'' ಇದು 
ಯೆಹೋವನ ನುಡಿ. 

10""ನಾನು ಈಜಿಪ್ಟಿಗೆ ವ್ಯಾಧಿಗಳನ್ನು ಹೇಗೆ ಬರಮಾಡಿ 
ದೆನೋ ಹಾಗೆಯೇ ನಿಮಗೂ ಮಾಡಿದೆನು. ನಿಮ್ಮ 
ಯಾೌವನಸ್ಥರನ್ನು ಕತ್ತಿಯಿಂದ ಕೊಂದೆನು. ನಿಮ್ಮಕುದುರೆ 
ಗಳನ್ನು ತೆಗೆದುಕೊಂಡೆನು. ಹೆಣಗಳ ರಾಶಿಯಿಂದ ನಿಮ್ಮ 
ಸ್ಥಳವು ದುರ್ವಾಸನೆಯಿಂದ ತುಂಬುವಂತೆ ಮಾಡಿದೆನು. 
ಆದಾಗ್ಯೂ ನೀವು ಸಹಾಯಕ್ಕಾಗಿ ನನ್ನ ಬಳಿಗೆ ಬರಲಿಲ್ಲ. 
ಇದು ಯೆಹೋವನ ನುಡಿ. 

11°" ಸೊಡೊಮ್‌ ಗೊಮೋರವನ್ನು ನಾಶಮಾಡಿದಂತೆ 





ಮಾಡು. ನಿನ್ನ ಯಜ್ಞವನ್ನು ಮುಂಜಾನೆ ಸಮರ್ಪಿಸು. 
ಮೂರು ದಿವಸಗಳ ಹಬ್ಬಕ್ಕೆ ನಿನ್ನ ಬೆಳೆಯ ಹತ್ತನೆಯ 
ಒಂದು ಭಾಗವನ್ನು ತೆಗೆದುಕೊಂಡು ಬಾ. 5ಹುಳಿಹಾಕಿದ 
ರೊಟ್ಟಿಗಳನ್ನು ಕೃತಜ್ಞತಾ ಹೋಮ ಮಾಡು. 
ಸ್ವೇಚ್ಛಿಯಿಂದ ಕೊಡುವ ಕಾಣಿಕೆ ಬಗ್ಗೆ ಎಲ್ಲರಿಗೂ ತಿಳಿಸು. 
ಇಸ್ರೇಲೇ ಅಂಥಾ ಕಾರ್ಯಗಳನ್ನು ಮಾಡಲು ನಿನಗೆ 
ಇಷ್ಟ. ಆದುದರಿಂದ ಹೋಗಿ ಅದನ್ನು ಮಾಡು.'' ಇದು 
ಯೆಹೋವನ ನುಡಿ. 

6""ನೀನು ನನ್ನ ಬಳಿಗೆ ಬರುವಂತೆ ಅನೇಕ ಕಾರ್ಯ 
ಗಳನ್ನು ಮಾಡಿದೆನು. ನಿನಗೆ ನಾನು ಊಟಕ್ಕೆ ಕೊಡಲಿಲ್ಲ. 
ನಿನ್ನ ಯಾವ ಪಟ್ಟಣದಲ್ಲಿಯೂ ಆಹಾರವಿಲ್ಲ. ಆದರೂ 
ನೀನು ನನ್ನ ಬಳಿಗೆ ಹಿಂದಿರುಗಿ ಬರಲಿಲ್ಲ.'' ಇದು 
ಯೆಹೋವನ ನುಡಿ. 

?""ನಾನು ಮಳೆಯನ್ನು ನಿಲ್ಲಿಸಿದೆನು. ಸುಗ್ಗಿಗೆ ಮೂರು 
ತಿಂಗಳು ಇರುವಾಗಲೇ ಮಳೆಗೆರೆಯುವುದನ್ನು ನಿಲ್ಲಿಸಿ 
ದೆನು. ಆದುದರಿಂದ ಪೈರು ಬೆಳೆಯಲಿಲ್ಲ. ಆಮೇಲೆ 
ನಾನು ಒಂದು ಪಟ್ಟಣದ ಮೇಲೆ ಮಳೆ ಬೀಳುವಂತೆ ಮಾಡಿ 
ದೆನು. ಬೇರೆ ಪಟ್ಟಣಗಳ ಮೇಲೆ ಬೀಳದಂತೆ ಮಾಡಿ 
ದೆನು. ದೇಶದ ಒಂದು ಭಾಗದಲ್ಲಿ ಮಳೆ ಸುರಿಯಿತು. 
ಇನ್ನೊಂದು ಭಾಗವು ಒಣಗಿ ಬೆಂಗಾಡಾಗಿತ್ತು. *ಹೀಗೆ 
ಎರಡು ಮೂರು ಪಟ್ಟಣಗಳ ನಿವಾಸಿಗಳು ನೀರಿಗಾಗಿ 
ಇನ್ನೊಂದು ಪಟ್ಟಣಕ್ಕೆ ಕಷ್ಟಪಟ್ಟುಕೊಂಡು ಹೋದರು. 





ಹೆಣಗಳ ರಾಶಿ ಅಕ್ಬರಶಃ “ನಿಮ್ಮನ್ನು ಅಂತಃಪುರಕ್ಕೆ 
ಎಸೆಯಲಾಗುವುದು.'' 


ನಾನು ನಿಮ್ಮನ್ನು ನಾಶಮಾಡಿದೆನು. ಆ ನಗರಗಳು 
ಸಂಪೂರ್ಣವಾಗಿ ನಾಶವಾದವು. ನೀವು ಬೆಂಕಿಯಿಂದ 
ಎಳೆದ ಕೊಳ್ಳಿಯಂತಿದ್ದೀರಿ. ಆದರೂ ನೀವು ಸಹಾಯ 
ಕ್ಕಾಗಿ ನನ್ನ ಬಳಿಗೆ ಬರಲಿಲ್ಲ'' ಇದು ಯೆಹೋವನ ನುಡಿ. 

> ಆದುದರಿಂದ ಇಸ್ರೇಲೇ, ನಿನಗೆ ವಿರುದ್ಧವಾಗಿ, ಈ 
ಸಂಗತಿಗಳನ್ನು ಮಾಡುತ್ತೇನೆ. ಇಸ್ರೇಲೇ ನಿನ್ನ ದೇವರನ್ನು 
ಸಂಧಿಸಲು ನಿನ್ನನ್ನು ತಯಾರು ಮಾಡಿಕೋ. ನಾನು 
ಯಾರು? ನಾನೇ ಪರ್ವತಗಳನ್ನು ನಿರ್ಮಿಸಿದಾತನು. 
ನಿಮ್ಮಲ್ಲಿ ಮನಸ್ಸನ್ನು ಉಂಟುಮಾಡಿದಾತನು ನಾನೇ. 
ನಾನು ಜನರಿಗೆ ಮಾತನಾಡಲು ಕಲಿಸಿದೆನು. ಕತ್ತಲೆಯನ್ನು 
ಬೆಳಕು ಮಾಡಿದೆನು. ಭೂಮಿಯ ಮೇಲಿರುವ ಪರ್ವತ 
ಗಳ ಮೇಲೆ ನಾನು ನಡಿಯುತ್ತೇನೆ. ನಾನು ಯಾರು? 
ನನ್ನ ಹೆಸರು ಯೆಹೋವನು ಸೈನ್ಯಗಳ ದೇವರು.” 





ಇಸ್ರೇಲಿಗಾಗಿ ದುಃಖದ ಗೀತೆ 
ಇಸ್ರೇಲಿನ ಜನರೇ, ಈ ಹಾಡನ್ನು ಕೇಳಿರಿ. ಇದು 
ನಿಮ್ಮಮರಣದ ಗೀತೆ. 


2 ಇಸ್ರೇಲ್‌ ಕುಮಾರಿಯು ಬಿದ್ದಳು. ಇನ್ನು 
ಎಂದಿಗೂ ಆಕೆ ಏಳುವದಿಲ್ಲ. ಆಕೆ ಒಬ್ಬಂಟಿಗಳಾಗಿ 
ಧೂಳಿನ ಮೇಲೆ ಬಿದ್ದಿದ್ದಾಳೆ. ಆಕೆಯನ್ನು 
ಎಬ್ಬಿಸಲು ಯಾರೂ ಇಲ್ಲ. 

* ನನ್ನ ಒಡೆಯನಾದ ಯೆಹೋವನು ಇದನ್ನು 
ಹೇಳುತ್ತಾನೆ, “ಸೈನ್ಯಾಧಿಕಾರಿಗಳು ಸಾವಿರ ಮಂದಿ 


ಆಮೋಸ 5:4-18 


4 


5 


6 


ಯೊಂದಿಗೆ ಪಟ್ಟಣದ ಹೊರಗೆ ಹೋದರೆ ನೂರು 
ಮಂದಿಯೊಂದಿಗೆ ಹಿಂದಿರುಗುವರು. ಸೈನ್ಯಾಧಿ 
ಕಾರಿಗಳು ನೂರು ಮಂದಿಯೊಂದಿಗೆ ಹೋದರೆ 
ಬರೀ ಹತ್ತು ಮಂದಿಯೊಂದಿಗೆ ಹಿಂದಿರುಗುವರು. 


ಇಸ್ರೇಲರು ಮರಳಿ ಬರುವಂತೆ ಯೆಹೋವನ ಆಗ್ರಹ 


ಇಸ್ರೇಲ್‌ ಜನಾಂಗಕ್ಕೆ ಯೆಹೋವನು ಇಂತೆನ್ನು 
ತ್ತಾನೆ: ""ನನ್ನನ್ನು ಹುಡುಕುತ್ತಾ ಬಂದು ಬದುಕು 
ವವನಾಗು. 

ಆದರೆ ಬೇತೇಲಿನಲ್ಲಿ ಹುಡುಕಬೇಡ, ಗಿಲ್ಲಾಲಿನಲ್ಲಿ 
ಕಾಲಿಡಬೇಡ. ಗಡಿಯನ್ನು ದಾಟಿ ಬೇರ್ಷೆಬಕ್ಕೆ 
ಹೋಗಬೇಡ. ಗಿಲ್ಲಾಲಿನ ಜನರು ಕೈದಿಗಳಂತೆ 
ತೆಗೆಯಲ್ಪಡುವರು. ಮತ್ತು ಬೇತೇಲ್‌ ನಾಶ 
ಮಾಡಲ್ಪಡುವದು. 

ಯೆಹೋವನ ಬಳಿಗೆ ಹೋಗು, ಆಗ ಜೀವಿಸುವಿ. 
ಯೆಹೋವನ ಬಳಿಗೆ ನೀನು ಹೋಗದಿದ್ದಲ್ಲಿ 
ಯೋಸೇಫನ ಮನೆತನಕ್ಕೆ ಬೆಂಕಿಯು ಹಿಡಿಯು 
ವುದು. ಆ ಬೆಂಕಿಯು ಯೋಸೇಫನ ಮನೆಯನ್ನು 
ದಹಿಸುವದು. ಬೇತೇಲಿನಲ್ಲಿ ಅದನ್ನು ಯಾರೂ 
ನಂದಿಸಲಾರರು. 


79 ನೀನು ಯೆಹೋವನ ಬಳಿಗೆ ಸಹಾಯಕ್ಕಾಗಿ 


10 = 


ಹೋಗಬೇಕು. ದೇವರು ನಕ್ಚತ್ರ, ಪುಂಜಗಳನ್ನು 
ನಿರ್ಮಿಸಿದ್ದಾನೆ. ಆತನು ಕತ್ತಲೆಯನ್ನು ಮುಂಜಾ 
ನೆಯ ಬೆಳಕನ್ನಾಗಿ ಮಾಡುತ್ತಾನೆ. ಹಗಲನ್ನು 
ಕಾರ್ಗತ್ತಲೆಯನ್ನಾಗಿ ಮಾರ್ಪಡಿಸುತ್ತಾನೆ. ಆತನು 
ಸಮುದ್ರದ ನೀರನ್ನು ಕರೆದು ಭೂಮಿಯ ಮೇಲೆ 
ಹೊಯ್ಯುತ್ತಾನೆ. ಆತನ ಹೆಸರು ಯೆಹೋವನು. 
ಆತನು ಒಂದು ಬಲವಾದ ನಗರವನ್ನು ರಕ್ಷಿಸಿ 
ಇನ್ನೊಂದನ್ನು ನಾಶನಕ್ಕೆ ಒಪ್ಪಿಸುತ್ತಾನೆ.'' 


ಇಸ್ರೇಲರು ನಡಿಸಿದ ದುಷ್ಟ ಕಾರ್ಯ 
ನೀನು ಒಳ್ಳೆತನವನ್ನು ವಿಷಕಾರಿಯನ್ನಾಗಿ 
ಮಾಡಿದಿ. ನ್ಯಾಯವನ್ನು ಕೊಲೆಮಾಡಿದಿ. ಅದು 
ನೆಲದ ಮೇಲೆ ಬೀಳುವಂತೆ ಮಾಡಿದಿ. 





ಪ್ರವಾದಿಗಳು ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ 
ಜನರು ಮಾಡುವ ದುಷ್ಟಕಾರ್ಯಗಳನ್ನು ಖಂಡಿಸು 
ವರು. ಜನರು ಪ್ರವಾದಿಗಳನ್ನು ಹಗೆ ಮಾಡುವರು. 
ಪ್ರವಾದಿಗಳು ಒಳ್ಳೆಯದನ್ನು ಸರಳವಾದ ಸತ್ಯಗ 
ಳನ್ನು ಉಪದೇಶಿಸುವರು. ಆದರೆ ಜನರು 
ಅವರನ್ನು ದ್ವೇಷಿಸುವರು. 


1! ನೀವು ಅನ್ಯಾಯವಾಗಿ ಜನರಿಂದ ಸುಂಕ ವಸೂಲಿ 


ಮಾಡುವಿರಿ. ಗೋಧಿಯ ಮೂಟೆಗಳನ್ನು ಅವ 


1150 


ರಿಂದ ಸುಲುಕೊಳ್ಳುತ್ತೀರಿ. ಕಲ್ಲುಗಳನ್ನು ಕೊರೆದು 
ನಿಮಗಾಗಿ ಅಂದವಾದ ಮನೆಗಳನ್ನು ಕಟ್ಟಿಸಿಕೊಳ್ಳು 
ವಿರಿ. ಆದರೆ ಆ ಮನೆಗಳಲ್ಲಿ ನೀವು ವಾಸಿಸುವುದಿಲ್ಲ. 
ಸುಂದರವಾದ ದ್ರಾಕ್ಟಿ ತೋಟಗಳನ್ನು ನೆಡುಪಿರಿ. 
ಆದರೆ ಅದರ ದ್ರಾಕ್ಷಾರಸವನ್ನು ನೀವು ಕುಡಿ 
ಯುವುದಿಲ್ಲ. 

ಯಾಕೆ ಹೀಗೆ? ಯಾಕೆಂದರೆ ನಿನ್ನ ಅನೇಕ ಪಾಪ 
ಕೃತ್ಯಗಳನ್ನು ನಾನು ಬಲ್ಲೆನು. ನೀನು ಭಯಂಕರ 
ಪಾಪಗಳನ್ನು ಮಾಡಿದ್ದೀ. ನ್ಯಾಯವಂತರನ್ನು 
ಗಾಯಗೊಳಿಸಿದ್ದೀ. ಅನ್ಯಾಯ ಮಾಡಲು ಹಣ 
ವನ್ನು ತೆಗೆದುಕೊಂಡಿದ್ದೀ. ಬಡಜನರಿಗೆ ನ್ಯಾಯ 
ವನ್ನು ದೊರಕಿಸುವುದಿಲ್ಲ. 

ಆ ಸಮಯದಲ್ಲಿ ಜ್ಞಾನಿಗಳಾದ ಬೋಧಕರು 
ಸುಮ್ಮನಿರುವರು. ಯಾಕೆಂದರೆ ಅದು ಕೆಟ್ಟ 
ಸಮಯವಾಗಿರುತ್ತದೆ. 

ದೇವರು ನಿಮ್ಮೊಂದಿಗಿದ್ದಾನೆಂದು ನೀವು ಹೇಳು 
ತ್ತೀರಿ. ಆದುದರಿಂದ ನೀವು ಕೆಟ್ಟಕಾರ್ಯವನ್ನು 
ಮಾಡದೆ ಒಳ್ಳೆಯ ಕೃತ್ಯಗಳನ್ನು ಮಾಡಬೇಕು. ಆಗ 
ನೀವು ಬದುಕುವಿರಿ. ಸರ್ವಶಕ್ತನಾದ ಯೆಹೋ 
ವನು ನಿಮ್ಮ ಬಳಿಯಲ್ಲಿ ಖಂಡಿತವಾಗಿಯೂ 
ಇರುವನು. 

ದುಷ್ಟತನವನ್ನು ದ್ವೇಷಿಸಿ ಒಳ್ಳೇತನವನ್ನು ಪ್ರೀತಿಸು. 
ನಿಮ್ಮ ನ್ಯಾಯಾಲಯಗಳಲ್ಲಿ ನ್ಯಾಯವನ್ನು ಸ್ಥಾಪಿ 
ಸಿರಿ. ಆಗ ಒಂದು ವೇಳೆ ಸರ್ವಶಕ್ತನಾದ ಯೆಹೋ 
ವನು ಯೋಸೇಫನ ವಂಶದಲ್ಲಿ ಉಳಿದವರಿಗೆ 
ದಯೆತೋರಿಸಾನು. 





ಮಹಾ ಶೋಕದ ದಿನಗಳು ಬರುವವು 
ನನ್ನ ಒಡೆಯನಾದ ಸರ್ವಶಕ್ತನಾದ ಯೆಹೋವನು 
ಹೇಳುವುದೇನಂದರೆ, ""ಸಾರ್ವಜನಿಕ ಸ್ಥಳಗಳಲ್ಲಿ 
ಜನರು ಗೋಳಾಡುವರು. ರಸ್ತೆ ಬದಿಗಳಲ್ಲಿ 
ಜನರು ಗೋಳಾಡುವರು. ಪಟ್ಟಣದ ನಿವಾಸಿಗಳು 
ತಮ್ಮೊಂದಿಗೆ ಗೋಳಾಡಲು ರೈತರನ್ನು ಆಹ್ವಾನಿಸು 
ವರು. ಅಳುವವರನ್ನು ಬಾಡಿಗೆಗೆ ಕರೆದುಕೊಂಡು 
ಬರುವರು. 
ದ್ರಾಕ್ಸಿಶೋಟಗಳಲ್ಲಿ ಜನರು ಅಳುವರು. ಯಾಕೆ? 
ಯಾಕೆಂದರೆ ನಾನು ಹಾದುಹೋಗುತ್ತಾ ನಿಮ್ಮನ್ನು 
ಶಿಕ್ಚಿಸುವೆನು.'' ಇದು ಯೆಹೋವನ ನುಡಿ. 
ನಿಮ್ಮಲ್ಲಿ ಕೆಲವರಿಗೆ ಯೆಹೋವನ ನ್ಯಾಯಾ 
ತೀರ್ಪಿನ ದಿನವನ್ನು ನೋಡುವ ಮನಸ್ಸಿದೆ. ಆ 
ದಿವಸವನ್ನು ಯಾಕೆ ನೀವು ನೋಡಬೇಕು? 


1151 


ಯೆಹೋವನ ನ್ಯಾಯತೀರ್ಪಿನ ದಿನವು ಬೆಳಕನ್ನಲ್ಲ 
ಕತ್ತಲನ್ನು ತರುವುದು. 

೬ ಆಗ ನೀನು ಸಿಂಹದ ಬಾಯಿಂದ ತಪ್ಪಿಸಿಕೊಂಡು 
ಕರಡಿಯ ಬಾಯಿಗೆ ಬೀಳುವ ಮನುಷ್ಯನಂತಿ 
ರುವಿ. ಆಗ ನೀನು ಆತನ ಮನೆಯ ಆಶ್ರಯಕ್ಕೆ 
ಓಡಿಹೋಗಿ ಗೋಡೆಗೆ ಒರಗಿ ನಿಂತಾಗ ಒಂದು 
ಹಾವಿನಿಂದ ಕಡಿಸಿಕೊಂಡವನಂತೆ ಇರುವಿ. 

20 ಯೆಹೋವನ ನ್ಯಾಯತೀರ್ಪಿನ ದಿವಸವು ಬೆಳಕಿನ 
ದಿವಸವಾಗಿರದೆ ಕತ್ತಲೆಯ ದಿವಸವಾಗಿರುವುದು; 
ಬೆಳಕಿನ ಮಿಣಕೂ ಇಲ್ಲದ ಅಂಧಕಾರದ ದಿನ 
ವಾಗಿರುವುದು. 


ಇಸ್ರೇಲಿನ ಆರಾಧನೆಯು ಯೆಹೋವನಿಗೆ ಬೇಕಿಲ್ಲ 

ನ ""ನಿಮ್ಮ ಆರಾಧನಾ ದಿವಸಗಳನ್ನು ನಾನು ದ್ವೇಷಿಸು 
ತ್ತೇನೆ. ನಾನು ಅವುಗಳನ್ನು ಸ್ವೀಕರಿಸುವುದಿಲ್ಲ. 
ನಿಮ್ಮ ಧಾರ್ಮಿಕ ಕೂಟಗಳಲ್ಲಿ ನಾನು ಸಂತೋಷಿ 
ಸುವದಿಲ್ಲ. 

22 ನೀವು ಸರ್ವಾಂಗ ಹೋಮವನ್ನಾಗಲಿ ಧಾನ್ಯದ 
ಹೋಮವನ್ನಾಗಲಿ ಅರ್ಪಿಸಿದರೆ ನಾನು ಅದನ್ನು 
ಸ್ವೀಕರಿಸುವುದಿಲ್ಲ. ಸಮಾಧಾನ ಯಜ್ಞದಲ್ಲಿ 
ಕೊಬ್ಬಿದ ಪ್ರಾಣಿಗಳನ್ನು ಬಲಿಯರ್ಪಿಸಿದರೂ 
ನಾನು ಅದನ್ನು ಕಣ್ಣೆತ್ತಿ ನೋಡುವದಿಲ್ಲ. 

23 ನಿಮ್ಮ ಗಟ್ಟಿಯಾದ ಹಾಡುಗಳನ್ನು ನನ್ನಿಂದ ದೂರ 
ಮಾಡಿರಿ. ನಿಮ್ಮ ಹಾರ್ಪ್‌ ವಾದ್ಯಗಳ ಹಾಡು 
ಗಳನ್ನು ನಾನು ಕೇಳುವುದಿಲ್ಲ. 

44 ನಿಮ್ಮ ದೇಶದಿಂದ ನ್ಯಾಯವು ಹರಿಯುವಂತೆ 
ಮಾಡಿರಿ. ಎಂದಿಗೂ ಬತ್ತದ ಒರತೆಯಂತೆ ನಿಮ್ಮ 
ಒಳ್ಳೆತನವು ಹರಿಯಲಿ. 

2. ಇಸ್ರೇಲೇ, ನೀನು ನಾಲ್ವತ್ತು ವರುಷ ಮರುಭೂಮಿ 
ಯಲ್ಲಿ ನನಗೆ ಯಜ್ಞ ಹೋಮಗಳನ್ನು ಸಮರ್ಪಿಸಿ 
ದ್ದಿಯೋ? ಇಲ್ಲ. 

26 ಅದೇ ಸಮಯದಲ್ಲಿ ನೀನು ನಿನ್ನ ರಾಜನಾದ 
ಸಕ್ಕೂತನ ಮತ್ತು ಕೈವಾನನ ವಿಗ್ರಹಗಳನ್ನು ತೆಗೆದು 
ಕೊಂಡು ಹೋದೆ. ಆ ನಕ್ಷತ್ರಗಳನ್ನು ದೇವರು 
ಗಳನ್ನಾಗಿ ನೀನೇ ಮಾಡಿಕೊಂಡೆ. 

27 ಆದುದರಿಂದ ನಿನ್ನನ್ನು ಸೆರೆಹಿಡಿಯಲ್ಪಟ್ಟವನಾಗಿ 
ದಮಸ್ಕದ ಆಚೆಗೆ ಕಳುಹಿಸುವೆನು.'' ಇದು 
ಯೆಹೋವನ ನುಡಿ. 





ಇಸ್ರೇಲರ ಸುಭಿಕ್ಷೆ ತೆಗೆಯಲ್ಪಡುವದು 
ಜಿ | ಆರಾಮವಾಗಿರುವವರಿಗೂ 
ಸಮಾರ್ಯದ ಪರ್ವತಾಗ್ರಗಳಲ್ಲಿ ಸುರಕ್ಷಿತರಾಗಿ 





ಆಮೋಸ 5:19-6:10 


ರುವವರಿಗೂ ಕೆಹುಕು ಸಂಭವಿಸುವದು. ನೀವು 
ವಿಶೇಷವಾದ ದೇಶದ ವಿಶೇಷ ನಾಯಕರು. 
ಇಸ್ರೇಲಿನ ಮನೆತನವು ಸಲಹೆಗಾಗಿ ನಿಮ್ಮ ಹತ್ತಿರ 
ಬರುತ್ತದೆ. 

2 ಹೋಗಿ ಕಲ್ನೆಯ ಕಡೆಗೆ ದಿಟ್ಟಿಸು. ಅಲ್ಲಿಂದ ದೊಡ್ಡ 
ಪಟ್ಟಣವಾದ ಹಾಮಾತಿಗೆ ಹೋಗು. ಫಿಲಿಷ್ಟಿಯರ 
ಗತ್‌ ಪಟ್ಟಣಕ್ಕೆ ಹೋಗು. ಆ ಜನಾಂಗಗಳಿಗಿಂತ 
ನೀವು ಉತ್ತಮರೋ? ಇಲ್ಲ. ಅವರ ರಾಜ್ಯವು 
ನಿಮಗಿಂತ ವಿಸ್ತಾರವಾಗಿದೆ. 

3 ಶಿಕ್ಬಿಸಲ್ಪಡುವ ದಿವಸದ ಕಡೆಗೆ ನೀವು ಧಾವಿಸುತ್ತಿ 
ದ್ದೀರಿ. ಅಕ್ರಮ ಆಳ್ವಿಕೆಯನ್ನು ನೀವು ಹತ್ತಿರಕ್ಕೆ ಬರ 
ಮಾಡಿಕೊಳ್ಳುತ್ತಾ ಇದ್ದೀರಿ. 

4 ಆದರೆ ಈಗ ನೀವು ಸುಖದ ಜೀವಿತದಲ್ಲಿ ಆನಂದಿ 
ಸುತ್ತಿದ್ದೀರಿ. ದಂತದ ಮಂಚದಲ್ಲಿ ಮಲಗುವಿರಿ; 
ಸುಖಾಸನಗಳ ಮೇಲೆ ಬಿದ್ದುಕೊಳ್ಳುವಿರಿ. ಹಿಂಡಿ 
ನಿಂದ ಎಳೇ ಕುರಿಮರಿಯನ್ನೂ ಹಟ್ಟಿಯಿಂದ ಎಳೇ 
ಕರುವನ್ನೂ ಭಕ್ಷಿಸುತ್ತೀರಿ. 

5 ನಿಮ್ಮ ತಂತಿ ವಾದ್ಯಗಳಿಂದ ಹಾಡನ್ನು ಬಾರಿಸು 
ವಿರಿ; ದಾವೀದನಂತೆ ನಿಮ್ಮ ವಾದ್ಯಗಳನ್ನು 
ಅಭ್ಯಾಸಿಸುಪಿರಿ. 

6 ಅಂದವಾದ ಪಾತ್ರೆಗಳಲ್ಲಿ ದ್ರಾಕ್ಟಾರಸ ಕುಡಿಯು 
ವಿರಿ. ಉತ್ತಮವಾದ ಸುಗಂಧ ತೈಲವನ್ನು ಉಪ 
ಯೋಗಿಸುವಿರಿ. ಯೋಸೇಫನ ಕುಟುಂಬದ 
ನಾಶನದ ಬಗ್ಗೆಯೂ ನೀವು ಬೇಸರಗೊಳ್ಳಲಿಲ್ಲ. 





7ಈಗ ಆ ಜನರು ತಮ್ಮ ಸುಖಾಸನಗಳಲ್ಲಿ ಕಾಲನ್ನು ನೇರ 
ವಾಗಿ ಚಾಚಿಕೊಂಡು ಮಲಗಿದ್ದಾರೆ. ಆದರೆ ಅವರ ಸುಖದ 
ಸಮಯಗಳು ಅಂತ್ಯವಾಗುವವು. ಅವರು ಕೈದಿಗಳಂತೆ ಸೆರೆ 
ಹಿಡಿಯಲ್ಪಟ್ಟು ಪರದೇಶಕ್ಕೆ ಒಯ್ಯಲ್ಪಡುವರು. ಅವರಲ್ಲಿ 
ಕೆಲವರು ಸೆರೆಗೊಯ್ಯಲ್ಪಡುವವರಲ್ಲಿ ಮೊದಲಿಗರಾಗು 
ವರು. *ನನ್ನ ಒಡೆಯನಾದ ಯೆಹೋವನು ತನ್ನ ಹೆಸರಿನ 
ಮೇಲೆ ಆಣೆಯಿಟ್ಟು ಈ ಮಾತುಗಳನ್ನು ನುಡಿದಿದ್ದಾನೆ. 
ಸರ್ವಶಕ್ತನಾದ ಯೆಹೋವನ ನುಡಿಗಳಿವು: 
“ಯಾಕೋಬನು ಹೆಚ್ಚಳ ಪಡುವಂಥವುಗಳನ್ನು 
ನಾನು ದ್ವೇಷಿಸುತ್ತೇನೆ. ಅವನ ಬಲವಾದ ಬುರು 
ಜುಗಳನ್ನು ದ್ವೇಷಿಸುತ್ತೇನೆ. ಆದುದರಿಂದ ಶತ್ರು 
ಗಳು ಬಂದು ಪಟ್ಟಣವನ್ನೂ ಪಟ್ಟಣದಲ್ಲಿರುವದೆ 
ಲ್ಲವನ್ನೂ ಸೂರೆಮಾಹುವಂತೆ ಮಾಡುವೆನು.” 


ಸ್ವಲ್ಪ ಮಂದಿ ಇಸ್ರೇಲರು ಬದುಕಿಕೊಳ್ಳುವರು 
೨ಆ ಸಮಯದಲ್ಲಿ ಒಂದು ಮನೆಯಲ್ಲಿ ಹತ್ತು ಮಂದಿ 
ಇದ್ದರೂ ಅವರು ಸಾಯುವರು. ಒಬ್ಬ ವ್ಯಕ್ತಿಯು ಸತ್ತಾಗ 


ಆಮೋಸ 6:11-7:10 


ಅವನ ಸಂಬಂಧಿಕರಲ್ಲಿ ಒಬ್ಬನು ಬಂದು ಶವವನ್ನು 
ಸುಡಲು ತೆಗೆದುಕೊಂಡು ಹೋಗುವನು. ಸಂಬಂಧಿಕನು 
ಬಂದು ಎಲುಬುಗಳನ್ನು ಕೊಂಡೊಯ್ಯುವನು. ಮನೆ 
ಯೊಳಗೆ ಅವಿತುಕೊಂಡಿರುವವರನ್ನು ಕರೆಯುವನು. 
""ಇನ್ನು ಸತ್ತ ಹೆಣಗಳು ಒಳಗಿವೆಯೋ?'' ಎಂದು 
ವಿಚಾರಿಸುವನು. 

ಒಳಗಿದ್ದವರು ""ಇಲ್ಲ'' ಎಂದ ಉತ್ತರಿಸುವರು. 

ಆಗ ಆ ಸಂಬಂಧಿಕನು ಅವರನ್ನು ತಡೆದು, "ಯೆಹೋ 
ವನ ನಾಮವನ್ನು ನಾವು ಉಚ್ಚರಿಸಬಾರದು'' ಎಂದು 
ಹೇಳುವನು. 


1! ನೋಡು, ಯೆಹೋವನು ಆಜ್ಞೆಯನ್ನು ಕೊಡು 
ವನು. ಆಗ ಭವ್ಯಭವನಗಳು ಒಡೆದು ಚೂರು 
ಚೂರಾಗಿ ಬೀಳುವವು. ಮತ್ತು ಸಣ್ಣ ಮನೆಗಳು 
ಚಿಂದಿಚಿಂದಿಯಾಗಿ ಚೂರಾಗುವವು. 

12 ಕುದುರೆಗಳು ಬಂಡೆಗಳ ಮೇಲೆ ಓಡುವವೋ? 
ಇಲ್ಲ! ಬಂಡೆಗಳನ್ನು ಊಳಲು ನಿಮ್ಮ ಹಸುಗಳನ್ನು 
ಉಪಯೋಗಿಸುವಿರೋ? ಇಲ್ಲ! ಆದರೆ ನೀವು 
ಎಲ್ಲವನ್ನು ತಿರುವು ಮುರುವು ಮಾಡುತ್ತೀರಿ. ಒಳ್ಳೆ 
ತನವನ್ನು ನೀವು ವಿಷವಾಗಿ ಮಾಡಿದ್ದೀರಿ. ನ್ಯಾಯ 
ವನ್ನು ಕಹಿಯಾದ ವಿಷವನ್ನಾಗಿ ಮಾಡಿದ್ದೀರಿ. 

3 ಲೊ ಡೆಬಾರ್‌ನಲ್ಲಿ* ನೀವು ಸಂತೋಷದಲ್ಲಿ 
ದ್ದೀರಿ. ""ಕರ್ನಯಿಮನ್ನು ನಾವು ನಮ್ಮ ಬಲ 
ದಿಂದಲೆ ಗೆದ್ದಿದ್ದೇವೆ'' ಎಂದು ನೀವು ಹೇಳುತ್ತೀರಿ. 





"ಆದರೆ ಇಸ್ರೇಲೇ, ನಿನಗೆ ವಿರುದ್ಧವಾಗಿ ಒಂದು 
ಜನಾಂಗವನ್ನು ಎಬ್ಬಿಸುವೆನು. ಆ ಜನಾಂಗವು ನಿಮ್ಮ ದೇಶ 
ದಲ್ಲಿ ಪೂರ್ತಿ ಸಂಕಟವನ್ನುಂಟು ಮಾಡುವದು; ಅದು 
ಲೆಬೋ ಹಮಾತಿನಿಂದ ಹಿಡಿದು ಅರಾಬಾ ಹಳ್ಳದ ತನಕ 
ಸಂಕಟವನ್ನುಂಟು ಮಾಡುವದು.'' ಸರ್ವಶಕ್ತನಾದ 
ಯೆಹೋವನು ಇದನ್ನು ಹೇಳಿದ್ದಾನೆ. 


ಮಿಡಿತೆಯ ವಿಷಯವಾದ ದರ್ಶನ 
ಯೆಹೋವನು ನನಗೆ ಇದನ್ನು ತೋರಿಸಿದನು: 
ಎರಡನೇ ಬೆಳೆಯು ಬೆಳೆಯಲಾರಂಭಿಸಿದ ಕಾಲದಲ್ಲಿ 
ಆತನು ಮಿಡಿತೆಗಳನ್ನು ತಯಾರುಮಾಡುತ್ತಿದ್ದನು. ಅರ 
ಸನು ಮೊದಲನೇ ಬೆಳೆಯನ್ನು ರಾಶಿಮಾಡಿಸಿಕೊಂಡು 
ಹೋದ ನಂತರದ ಬೆಳೆ ಇದು. 2ಮಿಡಿತೆಗಳು ದೇಶದ 
ಎಲ್ಲಾ ಹುಲ್ಲನ್ನು ತಿಂದುಬಿಟ್ಟವು. ಆ ಬಳಿಕ ನಾನು ಹೇಳಿ 
ದ್ದೇನಂದರೆ, ""ನನ್ನ ಒಡೆಯನಾದ ಯೆಹೋವನೇ, 
ನಮ್ಮನ್ನು ಕ್ಟಮಿಸು. ಯಾಕೋಬನು ತೀರಾ ಚಿಕ್ಕವನಾಗಿ 








ಲೊ ಡೆಬಾರ್‌ ಇದರರ್ಥ ""ಶೂನ್ಯ.'' 


1152 


ರುವದರಿಂದ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಾರನು. ಅವನಿ 
ಗಾಗಿ ನಾನು ನಿನ್ನನ್ನು ಬೇಡುತ್ತೇನೆ.'' 

3ಆಗ ಯೆಹೋವನು ತನ್ನ ನಿರ್ಧಾರವನ್ನು ಬದಲಿಸಿ 
ಹೀಗಂದನು, ""ಅದು ನೆರವೇರುವುದಿಲ್ಲ.'' 


ಬೆಂಕಿಯ ವಿಷಯವಾದ ದರ್ಶನ 

“ನನ್ನ ಒಡೆಯನಾದ ಯೆಹೋವನು ಈ ವಿಷಯ 
ಗಳನ್ನು ನನಗೆ ತೋರಿಸಿದನು. ದೇವರಾದ ಯೆಹೋವನು 
ಬೆಂಕಿಯಿಂದ ನ್ಯಾಯತೀರಿಸುವುದಕ್ಕಾಗಿ ಕರೆಯುವು 
ದನ್ನು ಕಂಡೆನು. ಆ ಬೆಂಕಿಯು ಮಹಾ ಸಾಗರವನ್ನು ನಾಶ 
ಮಾಡಿತು. ಭೂಮಿಯನ್ನು ತಿಂದು ಬಿಡಲೂ ಪ್ರಾರಂಭಿ 
ಸಿತು. *ಆಗ ನಾನು, "ದೇವರಾದ ಯೆಹೋವನೇ, ಸಾಕು, 
ನಿಲ್ಲಿಸು ಎಂದು ಬೇಡುತ್ತೇನೆ. ಯಾಕೋಬನು ಇದರಿಂದ 
ಉಳಿಯಲಿಕ್ಕಿಲ್ಲ ಅವನು ಇನ್ನೂ ಚಿಕ್ಕವನು'' ಅಂದೆನು. 

6ಆಗ ದೇವರಾದ ಯೆಹೋವನು ತನ್ನ ಮನಸ್ಸನ್ನು ಬದ 
ಲಾಯಿಸಿ, ""ಇದು ಕೂಡಾ ನೆರವೇರದು'' ಎಂದು 
ಹೇಳಿದನು. 


ತೂಗು ಗುಂಡಿನ ದರ್ಶನ 

ಯೆಹೋವನು ಈ ದರ್ಶನವನ್ನು ನನಗೆ ದಯಪಾಲಿಸಿ 
ದನು. ಕೈಯಲ್ಲಿ ತೂಗು ಗುಂಡನ್ನು ಹಿಡಿದುಕೊಂಡು 
ಗೋಡೆಯ ಬದಿಯಲ್ಲಿ ನಿಂತಿದ್ದನು. ಆ ಗೋಡೆಯು 
ನೂಲಿನಿಂದ ಗುರುತು ಮಾಡಲ್ಪಟ್ಟಿತ್ತು *ಆಗ ಯೆಹೋ 
ವನು ನನಗೆ, ""ಆಮೋಸನೇ, ಏನನ್ನು ನೋಡುತ್ತೀ?'' 
ಅದಕ್ಕೆ ನಾನು, ""ನೂಲು ಗುಂಡು'' ಅಂದೆನು. 

ಆಗ ನನ್ನ ಒಡೆಯನು, ""ನೋಡು, ನನ್ನ ಜನರಾದ 
ಇಸ್ರೇಲರ ಮೇಲೆ ನೂಲುಗುಂಡನ್ನು ಹಾಕುವೆನು. ಅವ 
ರನ್ನು ನಾನು ಸುಮ್ಮನೆ ಬಿಟ್ಟುಬಿಡುವುದಿಲ್ಲ. ಅವರ 
ಪಾಪದ ಸ್ಥಳಗಳನ್ನು ನಾನು ತೆಗೆದುಬಿಡುವೆನು. ಇಸಾಕನ 
ವೇದಿಕೆಗಳೆಲ್ಲಾ ನಾಶವಾಗುವದು. ಇಸ್ರೇಲಿನ ಪವಿತ್ರ ಸ್ಥಳ 
ಗಳೆಲ್ಲಾ ಬಂಡೆಯ ರಾಶಿಯಾಗಿ ಮಾರ್ಪಹುವವು. 
ಯಾರೊಬ್ಬಾಮನ ಕುಟುಂಬದ ಮೇಲೆ ಆಕ್ರಮಣ 
ಮಾಡಿ ಅವರನ್ನು ಸಂಹರಿಸುವೆನು.'' 


ಆಮೋಸನನ್ನು ಪ್ರವಾದಿಸದಂತೆ ಅಮಚ್ಯನು 
ಪ್ರಯತ್ನಿಸಿದ್ದು 
ಬೇತೇಲಿನ ಯಾಜಕನಾದ ಅಮಚ್ಯನು ಇಸ್ರೇಲಿನ 
ಅರಸನಾದ ಯಾರೊಬ್ಬಾಮನಿಗೆ ಈ ಪತ್ರವನ್ನು ಕಳುಹಿ 
ಸಿದನು. ""ನಿನಗೆ ವಿರುದ್ದವಾಗಿ ಆಮೋಸನು ಯೋಜನೆ 
ಗಳನ್ನು ಮಾಡುತ್ತಿದ್ದಾನೆ. ಇಸ್ರೇಲಿನ ಜನರು ನಿನಗೆ 
ವಿರುದ್ಧವಾಗಿ ಯುದ್ಧಮಾಹುವಂತೆ ಪ್ರಯತ್ನಿಸುತ್ತಾನೆ. 
ಅವನು ಎಷ್ಟೆಲ್ಲಾ ಮಾತಾಡುತ್ತಾನೆಂದರೆ, ಈ ದೇಶವು 


1153 


ಅವನ ಮಾತುಗಳನ್ನು ತುಂಬಲು ಸಾಧ್ಯವಿಲ್ಲ. 
1! ಆಮೋಸನು ಯಾರೊಬ್ಬಾಮನು ಕತ್ತಿಯಿಂದ ಸಂಹರಿ 
ಸಲ್ಪಡುವನು ಮತ್ತು ಇಸ್ರೇಲಿನ ಜನರು ಸೆರೆಹಿಡಿಯಲ್ಪ 
ಟ್ವವರಾಗಿ ಪರದೇಶಕ್ಕೆ ಒಯ್ಯಲ್ಪಡುವರು'' ಎಂದು 
ಹೇಳಿದ್ದಾನೆ. 

'`ಅಮಚ್ಯನು ಆಮೋಸನಿಗೆ ಹೇಳಿದ್ದೇನಂದರೆ, 
""ಭವಿಷ್ಯವಾದಿಯೇ, ನೀನು ಯೆಹೂದಕ್ಕೆ ಹೋಗಿ ನಿನ್ನ 
ಹೊಟ್ಟೆ ಹೊರಕೋ. ನಿನ್ನ ಪ್ರಸಂಗವನ್ನು ಅಲ್ಲಿಯೇ 
ಮಾಡು. ''ಬೇತೇಲಿನಲ್ಲಿ ಇನ್ನು ನೀನು ಪ್ರವಾದಿಸುವದು 
ಬೇಡ. ಇದು ಯಾರೊಬ್ಬಾಮನ ಪವಿತ್ರ ಸ್ಥಳ. ಇದು 
ಇಸ್ರೇಲಿನ ದೇವಾಲಯ'' ಎಂದು ಹೇಳಿದನು. 

“ಅದಕ್ಕೆ ಆಮೋಸನು ಅಮಚ್ಯನಿಗೆ, ""ಪ್ರವಾದಿಸು 
ವದು ನನ್ನ ಕಸುಬಲ್ಲ. ಅಲ್ಲದೆ ನಾನು ಪ್ರವಾದಿಗಳ 
ಕುಟುಂಬಕ್ಕೂ ಸೇರಿದವನಲ್ಲ. ನಾನು ದನ ಮೇಯಿಸು 
ವವನೂ, ಅತ್ತಿ ಮರಗಳನ್ನು ಹತ್ತಿ ಹಣ್ಣು ಕೀಳುವವನೂ 
ಆಗಿದ್ದೇನೆ. '*ನಾನು ಕುರಿಕಾಯುತ್ತಿರುವಾಗ ಯೆಹೋ 
ವನು ನನ್ನನ್ನು ಕುರಿಗಳ ಹಿಂದೆ ಹೋಗಬೇಡ ಎಂದು 
ಕರೆದನು. ಆತನು ನನಗೆ, "ನನ್ನ ಜನರಾದ ಇಸ್ರೇಲರ 
ಬಳಿಗೆ ಹೋಗಿ ಪ್ರವಾದಿಸು' ಎಂದು ಹೇಳಿದನು. 
16ಆದುದರಿಂದ ಯೆಹೋವನ ಸಂದೇಶಕ್ಕೆ ಕಿವಿಗೊಡು. 
ಆದರೆ ನೀನು ಇಸ್ರೇಲರಿಗೆ ವಿರುದ್ಧವಾಗಿ ಪ್ರವಾದಿಸ 
ಬೇಹ. ಇಸಾಕನ ಕುಟುಂಬದ ವಿರುದ್ಧ ಪ್ರಸಂಗಿಸಬೇಡ 
ಎಂದು ಹೇಳುತ್ತೀ. ಆದರೆ ದೇವರಾದ ಯೆಹೋವನು 
ಹೇಳುವದೇನೆಂದರೆ, "ನಿನ್ನ ಹೆಂಡತಿಯು ಪಟ್ಟಣದೊಳಗೆ 
ವೇಶ್ಯೆಯಾಗುವಳು. ನಿನ್ನ ಗಂಡು, ಹೆಣ್ಣು ಮಕ್ಕಳು ಕತ್ತಿ 
ಯಿಂದ ಸಾಯುವರು. ಅನ್ಯರು ನಿನ್ನ ದೇಶವನ್ನು ಕಿತ್ತು 
ಕೊಂಡು ತಮ್ಮೊಳಗೆ ಹಂಚಿಕೊಳ್ಳುವರು. ಮತ್ತು ನೀನು 
ಪರದೇಶದಲ್ಲಿ ಸಾಯುವಿ. ಇಸ್ರೇಲಿನ ಜನರು ಖಂಡಿತ 
ವಾಗಿಯೂ ಸೆರೆಹಿಡಿಯಲ್ಪಟ್ಟು ತಮ್ಮ ದೇಶದಿಂದ 
ಒಯ್ಯಲ್ಪಹುವರು.''' 


ಮಾಗಿದ ಹಣ್ಣಿನ ದರ್ಶನ 
ಗ. ನನಗೆ ಇದನ್ನು ತೋರಿಸಿದನು. 
ಒಂದು ಪುಟ್ಟಿ ಬೇಸಿಗೆಯ ಹಣ್ಣುಗಳನ್ನು ಕಂಡೆನು. 
2ಯಹೋವನು ನನಗೆ ಹೀಗೆ ಹೇಳಿದನು, 
""ಆಮೋಸನೇ, ನೀನು ಏನನ್ನು ನೋಡುತ್ತೀ?'' 
ಅದಕ್ಕೆ ನಾನು, ""ಒಂದು ಪುಟ್ಟಿ ಬೇಸಿಗೆಯ 
ಹಣ್ಣುಗಳು.'' 
ಆಗ ಯೆಹೋವನು ನನಗೆ, ""ನನ್ನ ಜನರಾದ ಇಸ್ರೇಲ 
ರಿಗೆ ಅಂತ್ಯಕಾಲವು ಬಂದಿದೆ. ಇನ್ನು ಮೇಲೆ ನಾನು ಅವ 
ರನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಆಲಯದಲ್ಲಿ 
ಹಾಡುವ ಹಾಡುಗಳು ಮರಣದ ಶೋಕಗೀತೆಗಳಾಗು 


ಆಮೋಸ 7:11-8:10 


ವವು. ಇವು ಕರ್ತನಾದ ಒಡೆಯನಾದ ಯೆಹೋವನ ನುಡಿ 
ಗಳು. ಸತ್ತ ಹೆಣಗಳು ಎಲ್ಲೆಲ್ಲಿಯೂ ಬಿದ್ದುಕೊಂಡಿರು 
ವದು. ಜನರು ಮೌನದಿಂದಿದ್ದು ಸತ್ತವರನ್ನು ಎತ್ತಿ ರಾಶಿಗೆ 
ಬಿಸಾಡುವರು.'' 


ಇಸ್ರೇಲಿನ ವರ್ತಕರಿಗೆ ಹಣ ಸಂಪಾದಿಸುವದೇ ಗುರಿ 

4 ನನ್ನ ಮಾತುಗಳನ್ನು ಕೇಳಿರಿ! ಜನರೇ, ನೀವು 
ಬಡವರ ಮೇಲೆ ನಡೆದಾಡುತ್ತೀರಿ. ಈ ದೇಶದ 
ಬಡಜನರನ್ನು ನಾಶಮಾಹುತ್ತೀರಿ. 

5 ವರ್ತಕರಾದ ನೀವು ಹೇಳುವದೇನೆಂದರೆ, 
""ಅಮವಾಸ್ಯೆ ಯಾವಾಗ ಮುಗಿಯುವುದು? ಆಗ 
ನಾವು ಧಾನ್ಯವನ್ನು ಮಾರಾಟ ಮಾಡುವೆವು. 
ಸಬ್ಬತ್‌ ಯಾವಾಗ ಮುಗಿಯುವುದು? ಆಗ ನಾವು 
ನಮ್ಮ ಗೋಧಿಯನ್ನು ಮಾರಾಟಮಾಡಲು ತರು 
ವೆವು. ಅದರ ಬೆಲೆಯನ್ನು ಅಧಿಕಗೊಳಿಸಿ ಅಳತೆ 
ಯನ್ನು ಕಮ್ಮಿ ಮಾಡುವೆವು. ತ್ರಾಸನ್ನು ಕಡಿಮೆ 
ಮಾಡಿ ಜನರಿಗೆ ಮೋಸ ಮಾಡುವೆವು. 

6 ಬಡಜನರಿಗೆ ಸಾಲ ಸಂದಾಯ ಮಾಡಲು ಸಾಧ್ಯ 
ವಾಗದಿರುವದರಿಂದ ಅವರನ್ನು ನಾವು ಗುಲಾಮರ 
ನ್ನಾಗಿ ತೆಗೆದುಕೊಳ್ಳೋಣ. ಒಂದು ಜೊತೆ ಚಪ್ಪ 
ಲಿಯ ಕ್ರಯಕೊಟ್ಟು ಅವರನ್ನು ಖರೀದಿಸೋಣ. 
ಮತ್ತು ನೆಲದಲ್ಲಿ ಬಿದ್ದ ಗೋಧಿಯನ್ನು ಒಟ್ಟು 
ಸೇರಿಸಿ ಮಾರೋಣ.'' 


ಯೆಹೋವನು ""ಯಾಕೋಬನ ಮಹಿಮೆ'' ಎಂಬ 
ತನ್ನ ಹೆಸರಿನ ಮೇಲೆ ಆಣೆಯಿಟ್ಟು ವಾಗ್ದಾನ ಮಾಡಿದ್ದಾನೆ. 


""ಆ ಜನರು ಮಾಡಿದ ಕೃತ್ಯಗಳನ್ನು ನಾನು ಎಂದಿಗೂ 
ಮರೆಯುವುದಿಲ್ಲ. 

58 ಅದರ ಸಲುವಾಗಿ ಇಡೀ ದೇಶವು ಅಲುಗಾಡು 
ವದು. ಸತ್ತವರಿಗಾಗಿ ದೇಶದ ಪ್ರತಿ ನಿವಾಸಿಯು 
ರೋಧಿಸುವನು. ಈಜಿಪ್ಟಿನ ನೈಲ್‌ ನದಿಯ ರೀತಿ 
ಯಲ್ಲಿ ದೇಶವು ತಿರುಗು ಮುರುಗಾಗುವುದು.'' 


9 ಯೆಹೋವನು ಹೀಗನ್ನುತ್ತಾನೆ, ""ಆ ದಿವಸಗಳಲ್ಲಿ 


ನಡುಮ ಧ್ಯಾಹ್ನದಲ್ಲಿಯೇ ಸೂ ರ್ಯನನ್ನು 
ಮುಳುಗುವಂತೆ ಮಾಡುವೆನು. ಶುಭ್ರವಾದ ಹಗಲಿ 
ನಲ್ಲಿ ಕತ್ತಲು ಉಂಟಾಗುವಂತೆ ಮಾಡುವೆನು. 

10 ನಿಮ್ಮ ಸಂತಸದ ದಿವಸಗಳನ್ನು ಸತ್ತವರಿಗಾಗಿ 
ರೋಧಿಸುವ ದಿವಸಗಳನ್ನಾಗಿ ಮಾಡುವೆನು. ನಿಮ್ಮ 
ಹಾಡುಗಳೆಲ್ಲಾ ಶೋಕ ಗೀತೆಯಾಗುವವು. 
ಎಲ್ಲರೂ ಶೋಕ ಬಟ್ಟೆಯನ್ನು ಧರಿಸುವಂತೆ 
ಮಾಡುವೆನು. ಪ್ರತಿ ತಲೆಯನ್ನು ಬೋಳು 


ಆಮೋಸ 8:11-9:8 


ತಲೆಯನ್ನಾಗಿ ಮಾಡುವೆನು. ಒಬ್ಬನೇ ಮಗನನ್ನು 
ಕಳೆದುಕೊಳ್ಳುವಾಗ ರೋಧಿಸುವ ಹಾಗೆ ಗಟ್ಟಿ 


ಯಾಗಿ ರೋಧಿಸುವಂತೆ ಮಾಡುತ್ತೇನೆ. ಅದರ 
ಅಂತ್ಯ ಕಹಿಯಾಗಿರುವುದು.'' 


ದೇವರ ವಾಕ್ಯಕ್ಕಾಗಿ ಅತಿಯಾದ ಹಸಿವೆಯಿಂದ ಕೇಳುವ 


ದಿವಸಗಳು ಬರುವವು 

!! ಯೆಹೋವನು ಹೇಳುವುದೇನೆಂದರೆ, 

""ನಿಮ್ಮ ದೇಶದಲ್ಲಿ ಹಸಿವೆಯ ದಿವಸಗಳನ್ನು ಬರ 
ಮಾಡುವೆನು. ಜನರು ರೊಟ್ಟಿಗಾಗಿ ಹಸಿಯುವು 
ದಿಲ್ಲ. ನೀರಿಗಾಗಿ ಬಾಯಾರುವದಿಲ್ಲ. ಇಲ್ಲ. 
ಜನರು ಯೆಹೋವನ ವಾಕ್ಯಕ್ಕಾಗಿ ಹಸಿವೆ ಉಳ್ಳವ 
ರಾಗುವರು. 

12 ಮೃತ್ಯು ಸಮುದ್ರದಿಂದ ಹಿಡಿದು ಮೆಡಿಟರೇನಿ 
ಯನ್‌ ಸಮುದ್ರದ ತನಕ ಜನರು ಅಡ್ಡಾಡುವರು. 
ಉತ್ತರದಿಂದ ಪೂರ್ವದಿಕ್ಕಿನ ತನಕ ಜನರು ಹಿಂದೆ 
ಮುಂದೆ ಹೋಗುತ್ತಾ ಹುಡುಕುವರು. ಯೆಹೋ 
ವನ ಸಂದೇಶಕ್ಕಾಗಿ ಹಾತೊರೆಯುವರು. ಆದರೆ 
ಅವರು ಕಂಡುಕೊಳ್ಳುವುದಿಲ್ಲ. 

13 ಆ ಸಮಯದಲ್ಲಿ ಸುಂದರವಾದ ತರುಣ ತರುಣಿ 
ಯರು ದಾಹದಿಂದ ಬಳಲುವರು. ಆ ಜನರು 
ಸಮಾರ್ಯದ ಪಾಪದ* ಮೇಲೆ ಆಣೆಯಿಡು 
ವರು. "ದಾನೇ, ನಿನ್ನ ದೇವರಾಣೆ, "ಬೇರ್ಷೆಬದ 
ದೇವರಾಣೆ ಎಂಬುದಾಗಿ ಹೇಳುವರು' ಆದರೆ ಆ 
ಜನರು ಬಿದ್ದು ಹೋಗುವರು. ಅಲ್ಲಿಂದ ತಿರುಗಿ 
ಏಳುವದೇ ಇಲ್ಲ.'' 


ವೇದಿಕೆಯ ಬದಿಯಲ್ಲಿ ನಿಂತ ಯೆಹೋವನ ದರ್ಶನ 


ಯಜ್ಞವೇದಿಕೆಯ ಬಳಿಯಲ್ಲಿ ನನ್ನ ಒಡೆಯನು ನಿಂತಿ 


ರುವುದನ್ನು ಕಂಡೆನು. ಆತನು ಹೇಳಿದ್ದೇನೆಂದರೆ, 


“ಸ್ತಂಭಗಳ ಮೇಲೆ ಹೊಡೆಯಿರಿ, ಆಗ ಕಟ್ಟಡವು 
ಹೊಸ್ತಿಲಿನ ತನಕ ಕಂಪಿಸುವದು. ಸ್ತಂಭಗಳು ಜನರ 
ತಲೆಗಳ ಮೇಲೆ ಕುಸಿದುಬೀಳುವಂತೆ ಮಾಡಿರಿ. 
ಅದರಿಂದ ಸಾಯದೆ ಉಳಿಯುವವರನ್ನು ನಾನು 
ಖಡ್ಗದಿಂದ ಸಾಯಿಸುವೆನು. ಅದರಿಂದ ತಪ್ಪಿಸಿ 
ಕೊಂಡು ಓಡಿಹೋಗಲು ಒಬ್ಬನು ಪ್ರಯ 
ದರೂ ಸಾಧ್ಯವಾಗುವುದಿಲ್ಲ. ಒಬ್ಬನಾದರೂ ತ 
ಕೊಳ್ಳುವುದಿಲ್ಲ. 

§ ಭೂಮಿಯನ್ನು ಅವರು ಅಗೆದು ಅದರೊಳಗೆ 
ಅವಿತುಕೊಂಡರೆ ಅದರೊಳಗಿಂದ ಅವರನ್ನು 


6೦ 


ಸಿ 


[2 py 


ಸಿ 


[5 





ಸಮಾರ್ಯದ ಪಾಪ ಅಂದರೆ ಬಸವನ ವಿಗ್ರಹ. 


1154 


ಎಳೆದು ಹಾಕುವೆನು. ಆಕಾಶದೊಳಗೆ ಹಾರಿ ತಪ್ಪಿಸಿ 
ಕೊಂಡರೆ ಅಲ್ಲಿಂದಲೂ ನಾನು ಅವರನ್ನು ಎಳೆದು 
ಹಾಕುವೆನು. 

3. ಕರ್ಮೆಲ್‌ ಬೆಟ್ಟದ ತುದಿಯಲ್ಲಿ ಅವರು ಅಡಗಿ 
ಕೊಂಡರೆ ಅವರನ್ನು ಕಂಡುಹಿಡಿದು ಅಲ್ಲಿಂದ 
ತೆಗೆದು ಬಿಡುವೆನು. ಸಮುದ್ರತಳದಲ್ಲಿ ಅವರು 
ಅಡಗಿಕೊಂಡರೆ ಅವರನ್ನು ಕಚ್ಚುವಂತೆ ನಾನು 
ಸರ್ಪಕ್ಕೆ ಆಜ್ಞಾಪಿಸುವೆನು. 

* ಶತ್ರುಗಳು ಅವರನ್ನು ಸೆರೆಹಿಡಿದರೆ ನಾನು ಅವ 
ರನ್ನು ಕೊಂದು ಹಾಕಲು ಕತ್ತಿಗೆ ಆಜ್ಞಾಪಿಸುವೆನು. 
ಹೌದು ನಾನು ಅವರನ್ನು ಗಮನಿಸುತ್ತಾ ಕಾಯು 
ವೆನು. ಅವರಿಗೆ ಒಳ್ಳೆದು ಮಾಡುವುದಕ್ಕಾಗಿ ಅಲ್ಲ 
ಅವರಿಗೆ ಸಂಕಟ ಕೊಡುವದಕ್ಕಾಗಿ ಅವರನ್ನು 
ಕಾಯುತ್ತೇನೆ.'' 


ಶಿಕ್ಷೆಯು ಜನರನ್ನು ನಾಶಮಾಡುವದು 

ನನ್ನ ಒಡೆಯನಾದ ಸರ್ವಶಕ್ತನಾದ ಯೆಹೋವನು 
ಭೂಮಿಯನ್ನು ಸ್ಪರ್ಶಿಸುವನು. ಆಗ ಅದು ಕರಗಿ 
ಹೋಗುವುದು. ದೇಶದಲ್ಲಿ ವಾಸಿಸುವ ಜನರೆಲ್ಲಾ 
ಸತ್ತು ಹೋದವರಿಗಾಗಿ ಗೋಳಾಡುವರು. ಈಜಿ 
ಪ್ಚಿನ ನೈಲ್‌ ನದಿಯಂತೆ ದೇಶದಲ್ಲಿ ಏರಿಳಿತ 
ಉಂಟಾಗುವುದು. 

6. ಯೆಹೋವನು ಆಕಾಶದ ಮೇಲೆ ತನಗಾಗಿ 
ಮೇಲುಪ್ಪರಿಗೆಗಳನ್ನು ಕಟ್ಟಿದನು. ಭೂಮಿಯ 
ಮೇಲೆ ಆಕಾಶವನ್ನು ಹರಡುವನು. ಸಮುದ್ರದ 
ನೀರನ್ನು ಕರೆದು ಭೂಮಿಯ ಮೇಲೆ ಮಳೆಗರೆ 
ಯುವಂತೆ ಮಾಡುವನು. ಆತನ ಹೆಸರು 
ಯೆಹೋವ. 


ಇಸ್ರೇಲಿನ ನಾಶನದ ವಾಗ್ದಾನ 
ಯೆಹೋವನು ಇಂತೆನ್ನುತ್ತಾನೆ: 

""ಇಸ್ರೇಲೇ, ನೀನು ನನಗೆ ಐತಿಯೋಪ್ಯದವರಂತಿ 
ರುವೆ. ಇಸ್ರೇಲನ್ನು ಈಜಿಪ್ಟ್‌ ದೇಶದಿಂದ ನಾನು 
ಹೊರತಂದೆನು. ಕಪ್ತೋರಿನಿಂದ ಫಿಲಿಷ್ಟಿಯರನ್ನು 
ಹೊರತಂದೆನು ಮತ್ತು ಕಿರ್‌ನಿಂದ ಅರಾಮ್ಯರನ್ನು 
ತಂದೆನು.'' 

* ಪಾಪದಿಂದ ತುಂಬಿದ ಇಸ್ರೇಲ್‌ ದೇಶವನ್ನು 
ಯೆಹೋವನು ನೋಡುತ್ತಿದ್ದಾನೆ. ಆತನು ಹೇಳಿ 
ದ್ವೇನೆಂದರೆ, "'ನಾನು ಇಸ್ರೇಲರನ್ನು ಈ 
ಭೂಮುಖದಿಂದ ಅಳಿಸಿ ಬಿಡುವೆನು. ಆದರೆ 
ಯಾಕೋಬನ ಸಂತತಿಯವರನ್ನು ಸಂಪೂರ್ಣ 
ವಾಗಿ ನಾಶ ಮಾಡುವುದಿಲ್ಲ. 


9 


12 


1155 


ಆಮೋಸ 9:9-15 





ಇಸ್ರೇಲನ್ನು ನಾಶನ ಮಾಡುವದಕ್ಕಾಗಿ ಆಜ್ಞಾಪಿಸು 
ವೆನು. ಪರದೇಶಗಳಲ್ಲಿ ಇಸ್ರೇಲರನ್ನು ನಾನು ಚದ 
ರಿಸಿ ಬಿಡುವೆನು. ಒಬ್ಬನು ಜಾಳಿಗೆಯಲ್ಲಿ ಹಿಟ್ಟನ್ನು 
ಜಾಳಿಸುವಂತೆ ಇರುವುದು. ಒಳ್ಳೆಯ ಹಿಟ್ಟು ಜಾಳಿ 
ಗೆಯ ರಂಧ್ರದ ಮೂಲಕ ಕೆಳಗೆ ಬಿದ್ದರೆ, ಹಿಟ್ಟಿನ 
ಗಂಟುಗಳು ಜಾಳಿಗೆಯ ಮೇಲೆ ಸಿಕ್ಕಿಕೊಳ್ಳುವವು. 
ಯಾಕೋಬನ ಕುಟುಂಬಕ್ಕೆ ಇದೇ ರೀತಿ 
ಯಾಗುವುದು. 

ನನ್ನ ಜನರಲ್ಲಿ ಪಾಪಿಗಳು ಹೇಳುತ್ತಾರೆ: "ನಮಗೆ 
ಯಾವ ಕೇಹೂ ಸಂಭವಿಸುವುದಿಲ್ಲ,' ಆದರೆ 
ಅವರೆಲ್ಲಾ ಕತ್ತಿಯಿಂದ ಸಾಯುವರು.'' 


ರಾಜ್ಯವು ತಿರುಗಿ ಸ್ಥಾಪಿಸಲ್ಪಡುವದೆಂದು ದೇವರ 
ವಾಗ್ದಾನ 


“ದಾವೀದನ ಗುಡಾರವು ಕುಸಿದುಬಿದ್ದದೆ. ಆದರೆ ಆ 


ದಿವಸಗಳಲ್ಲಿ ತಿರುಗಿ ಅದನ್ನು ಮೇಲಕ್ಕೆತ್ತುವೆನು. 
ಗೋಡೆಯಲ್ಲಿರುವ ರಂಧ್ರಗಳನ್ನು ನಾನು ಸರಿಪಡಿ 
ಸುವೆನು. ಬಿದ್ದು ಹೋದ ಕಟ್ಟಡಗಳನ್ನು ತಿರುಗಿ 
ಕಟ್ಟುವೆನು. ಮುಂಚೆ ಹೇಗಿತ್ತೋ ಹಾಗೆಯೇ 
ಇರುವದು. 

ಆಗ ಎದೋಮಿನಲ್ಲಿ ಉಳಿದವರು, ಮತ್ತು ನನ್ನ 


ಹೆಸರಿನಿಂದ ಕರೆಯಲ್ಪಟ್ಟ ಜನರು ಸಹಾಯಕ್ಕಾಗಿ 
ಯೆಹೋವನನ್ನು ನೋಡುವರು.'' ಇದು 
ಯೆಹೋವನ ನುಡಿ. ಆತನು ಅವುಗಳನ್ನು ನೆರ 
ವೇರಿಸುವನು. 

ಯೆಹೋವನು ಹೇಳುವುದೇನೆಂದರೆ, ""ಒಂದು 
ಸಮಯವು ಬರುವುದು ಆಗ ಉಳುವವನು 
ಕೊಯ್ಯುವವನನ್ನೇ ಮೀರಿಸಿ ಮುಂದೆ ಹೋಗು 
ವನು... ದ್ರಾಕ್ಷಿನೆಡುವವನು. ದ್ರಾಕ್ಷಿಯನ್ನು 
ಕೊಯ್ಯುವವನನ್ನೇ ಮೀರಿಸಿ ಮುಂದೆ ಹೋಗು 
ವನು. ಬೆಟ್ಟಗಳಿಂದಲೂ ಪರ್ವತಗಳಿಂದಲೂ ಸಿಹಿ 
ದ್ರಾಕ್ಷಾರಸವು ಹರಿದು ಬರುವುದು. 

ಸೆರೆಯಿಂದ ಬಿಡಿಸಿ ನನ್ನ ಜನರಾದ ಇಸ್ರೇಲನ್ನು 
ಹಿಂದಕ್ಕೆ ಕರೆತರುವೆನು. ಪಾಳುಬಿದ್ದ ಪಟ್ಟಣ 
ಗಳನ್ನು ತಿರುಗಿ ಕಟ್ಟಿ ಅದರಲ್ಲಿ ವಾಸಿಸುವರು. 
ದ್ರಾಕ್ಷಿತೋಟವನ್ನು ಮಾಡಿ ಅದರಿಂದ ಸಿಗುವ 
ದ್ರಾಕ್ಲಾರಸವನ್ನು ಕುಡಿಯುವರು. ತೋಟಗಳನ್ನು 
ಮಾಡಿ ಅದರ ಫಲಗಳನ್ನು ಭೋಗಿಸುವರು. 
ನಾನು ನನ್ನ ಜನರನ್ನು ಅವರ ದೇಶದಲ್ಲಿ 
ಸ್ಥಾಪಿಸುವೆನು. ನಾನು ಕೊಟ್ಟಿರುವ ದೇಶದಿಂದ 
ಅವರು ಕೀಳಲ್ಪಡುವುದಿಲ್ಲ.'' ನಿಮ್ಮ ದೇವರಾದ 
ಯೆಹೋವನು ಈ ಸಂಗತಿಗಳನ್ನು ಹೇಳಿದ್ದಾನೆ. 


1156 


ಒಬದ 


ಎದೋಮ್‌ ಶಿಕ್ಷಿಸಲ್ಪಡುವದು 
ಒಬದ್ಯನಿಗೆ ಆದ ದೈವದರ್ಶನ. ನನ್ನ ಒಡೆಯನಾ 
ಯೆಹೋವನು ಎದೋಮಿನ ಬಗ್ಗೆ ಹೀಗೆ ಹೇಳುತ್ತಾನೆ: 


ದೇವರಾದ ಯೆಹೋವನಿಂದ ನಾವು ಒಂದು ಸುದ್ದಿ 
ಕೇಳಿದೆವು. ಒಬ್ಬ ಸಂದೇಶ ದೂತನು ಜನಾಂಗಗಳ 
ಕಡೆಗೆ ಕಳುಹಿಸಲ್ಪಟ್ಟನು. ಅವನು ಹೇಳಿದ್ದೇ 
ನೆಂದರೆ, “ಬನ್ನಿ, ನಾವು ಎದೋಮಿಗೆ ವಿರುದ್ಧ 
ವಾಗಿ ಯುದ್ಧಮಾಡೋಣ.'' 


ಯೆಹೋವನು ಎದೋಮಿನೊಂದಿಗೆ 
ಮಾತನಾಡುತ್ತಾನೆ 

""ಎದೋಮೇ, ನಿನ್ನನ್ನು ನಾನು ಅತ್ಯಂತ ಚಿಕ್ಕದಾದ 
ಜನಾಂಗವನ್ನಾಗಿ ಮಾಡುವೆನು. ಎಲ್ಲರೂ ನಿನ್ನನ್ನು 
ಹೆಚ್ಚಾಗಿ ಹಗೆ ಮಾಡುವರು. 
ನಿನ್ನ ಹೆಚ್ಚಳಿಕೆಯು ನಿನ್ನನ್ನು ಮರುಳು ಗೊಳಿಸಿತು. 
ನೀನು ಎತ್ತರವಾದ ಬೆಟ್ಟದಂಚಿನ ಗುಹೆಗಳಲ್ಲಿ 
ವಾಸಿಸುವೆ. ನಿನ್ನ ಮನೆಯು ಪರ್ವತಗಳಲ್ಲಿದೆ. 
ಆದುದರಿಂದ ನೀನು ನಿನ್ನಲ್ಲಿ ಹೇಳಿಕೊಳ್ಳುವದೇ 
ನಂದರೆ, "ಯಾರೂ ನನ್ನನ್ನು ಕೆಳಗೆ ಭೂಮಿಯ 
ಮೇಲೆ ಇಳಿಸಲಾರರು.''' 


ಎದೋಮನು ಅದೋಗತಿಗೆ ಸೇರುವನು 

ದೇವರಾದ ಯೆಹೋವನು ಹೀಗೆ ಹೇಳುತ್ತಾನೆ: 
“ನೀನು ಹದ್ದಿನಂತೆ ಉನ್ನತದಲ್ಲಿ ಹಾರಾಡಿದರೂ, 
ನಕ್ಷತ್ರಗಳಲ್ಲಿ ಗೂಡ ಕಟ್ಟಿದರೂ ಸಹ ಅಲ್ಲಿಂದಲೂ 
ನಾನು ನಿನ್ನನ್ನು ಕೆಳಕ್ಕೆ ತರುವೆನು.'' 

ನೀನು ಸಂಪೂರ್ಣವಾಗಿ ನಾಶವಾಗುವೆ. ಕಳ್ಳರು 
ನಿನ್ನ ಬಳಿಗೆ ಬರುವರು, ದರೋಡೆಗಾರರು ರಾತ್ರಿ 
ವೇಳೆ ಬರುವರು. ಅವರು ತಮಗೆ ಇಷ್ಟಬಂದದ್ದ 
ನ್ನೆಲ್ಲಾ ದೋಚುವರು. ನಿನ್ನ ತೋಟದಲ್ಲಿ ಕೆಲಸ 
ಗಾರರು ದ್ರಾಕ್ಸೆಯನ್ನು ಕೊಯ್ಯುವಾಗ ಕೆಲ 
ವೊಂದನ್ನು ಬಿಟ್ಟು ಬಿಡುವರು. 


ದ 


7 


12 


ಕೆ 


ಆದರೆ ವೈರಿಯು ಏಸಾವಿನ ಗುಪ್ತನಿಧಿಗಾಗಿ 
ಹುಡುಕುವರು; ಅವರು ಎಲ್ಲವನ್ನು ಕಂಡು 
ಹಿಡಿಯುವರು. 

ನಿನ್ನ ಸ್ನೇಹಿತರಂತಿದ್ದ ಜನರೆಲ್ಲರೂ ಸೇರಿ ನಿನ್ನನ್ನು 
ನಿನ್ನ ದೇಶದಿಂದ ಹೊರಗಟ್ಟುವರು. ನಿನ್ನೊಡನೆ 
ಸಮಾಧಾನದಲ್ಲಿದ್ದ ಜನರು ನಿನ್ನನ್ನು ಮೋಸಪಡಿಸಿ 
ಸೋಲಿಸುವರು. ನಿನ್ನೊಂದಿಗೆ ಯುದ್ಧದಲ್ಲಿ 
ಹೋರಾಡಿದವನು ನಿನ್ನನ್ನು ಉರುಲಿನಲ್ಲಿ ಸಿಕ್ಕಿಸು 
ವನು. "ಆದರೆ ಅದು ನಿನಗೆ ತಿಳಿಯುವುದೇ ಇಲ್ಲ' 
ಎಂದು ಅನ್ನುವರು. 

ಯೆಹೋವನು ಹೇಳುವುದೇನಂದರೆ, '"ಆ ದಿವಸ 
ದಲ್ಲಿ ಎದೋಮಿನಲ್ಲಿರುವ ಬುದ್ದಿವಂತರನ್ನು ನಾಶ 
ಮಾಡುವೆನು. ಏಸಾವಿನ ಪರ್ವತದಲ್ಲಿರುವ ಜಾಣ 
ರನ್ನು ನಾನು ನಾಶಮಾಡುವೆನು. 

ತೇಮಾನನೇ, ನಿನ್ನ ಯುದ್ಧವೀರರು ಭಯಪಹು 
ವರು. ಏಸಾವಿನ ಪರ್ವತದಲ್ಲಿರುವ ಪ್ರತಿಯೊ 
ಬ್ಬನು ನಾಶವಾಗುವನು. ಎಷ್ಟೋ ಮಂದಿ ಹತ 
ರಾಗುವರು. 


ನೀನು ನಾಚಿಕೆಯಿಂದ ಮುಚ್ಚಲ್ಪಡುವೆ, ನಿರಂತ 
ರಕ್ಕೂ ನಾಶವಾಗುವೆ. ಯಾಕೆಂದರೆ ನೀನು ನಿನ್ನ 
ಸಹೋದರನಾದ ಯಾಕೋಬನೊಂದಿಗೆ ಕ್ರೂರ 
ವಾಗಿ ನಡೆದುಕೊಂಡೆ. 

ನೀನು ಇಸ್ರೇಲರ ವೈರಿಯೊಂದಿಗೆ ಸೇರಿಕೊಂಡೆ. 
ಅನ್ಯರು ಇಸ್ರೇಲಿನ ಐಶ್ವರ್ಯವನ್ನು ಎತ್ತಿಕೊಂಡು 
ಹೋದರು. ಪರದೇಶಿಗಳು ಇಸ್ರೇಲ್‌ ಪಟ್ಟಣದ 
ಬಾಗಿಲನ್ನು ಪ್ರವೇಶಿಸಿದರು. ಆ ಪರದೇಶಿಗಳು 
ಜೆರುಸಲೇಮಿನ ಯಾವ ಭಾಗ ತಮಗೆ ದೊರಕ 
ಬೇಕೆಂದು ಚೀಟುಹಾಕಿದರು. ಆಗ ನೀನು ನಿನ್ನ 
ಪಾಲನ್ನು ತೆಗೆದುಕೊಳ್ಳಲು ಅವರೊಂದಿಗಿದ್ದೆ. 
ನಿನ್ನ ಸಹೋದರನ ಸಂಕಟದಲ್ಲಿ ನೀನು ಹರ್ಷಿಸಿದೆ. 
ನೀನು ಹಾಗೆ ಮಾಹಬಾರದಾಗಿತ್ತು ಯೆಹೂದ 
ವನ್ನು ನಾಶಮಾಡುವಾಗ ನೀನು ಸಂತೋಷಪಟ್ಟೆ 
ನೀನು ಹಾಗೆ ಮಾಡಬಾರದಾಗಿತ್ತು ನೀನು ಅವರ 


1157 


ಸಂಕಟ ಕಾಲದಲ್ಲಿ ಕೊಚ್ಚಿಕೊಂಡೆ. ನೀನು ಹಾಗೆ 
ಮಾಡಬಾರದಾಗಿತ್ತು 

ನನ್ನ ಜನರ ನಗರದ ಬಾಗಿಲನ್ನು ನೀನು ಪ್ರವೇಶಿಸಿ 
ಅವರ ತೊಂದರೆಗಳನ್ನು ನೋಡಿ ನೀನು ಹಾಸ್ಯ 
ಮಾಡಿದೆ. ನೀನು ಹಾಗೆ ಮಾಡಬಾರದಾಗಿತ್ತು. 
ಅವರು ಸಂಕಟಪಡುತ್ತಿರುವಾಗ ನೀನು ಅವರ 
ಐಶ್ವರ್ಯವನ್ನು ಸೂರೆ ಮಾಡಿದೆ. ನೀನು ಹಾಗೆ 
ಮಾಡಬಾರದಿತ್ತು 

ದಾರಿಯ ಚೌಕದಲ್ಲಿ ನೀನು ನಿಂತುಕೊಂಡು ತಪ್ಪಿಸಿ 
ಕೊಂಡು ಹೋಗುವವರನ್ನು ನೀನು ಸಾಯುಸಿದೆ. 
ನೀನು ಹಾಗೆ ಮಾಡಬಾರದಾಗಿತ್ತು. ತಪ್ಪಿಸಿ 
ಕೊಂಡು ಹೋದವರನ್ನು ನೀನು ಸೆರೆಹಿಡಿದೆ. 
ನೀನು ಹಾಗೆ ಮಾಡಬಾರದಾಗಿತ್ತು 

ಎಲ್ಲಾ ಜನಾಂಗಗಳವರಿಗೆ ಯೆಹೋವನ ದಿನವು 
ಬೇಗನೇ ಬರುವದು. ನೀನು ಬೇರೆಯವರಿಗೆ 
ಮಾಡಿದ ದುಷ್ಟಕೃತ್ಯಗಳನ್ನು ಅವರು ನಿನ್ನ 
ಮೇಲೆಯೇ ನಡೆಸುವರು. ಅದೇ ದುಷ್ಟಕಾರ್ಯ 
ಗಳು ನಿನ್ನ ತಲೆ ಮೇಲೆ ಬೀಳುವವು. 

ಯಾಕೆಂದರೆ ನನ್ನ ಪರಿಶುದ್ಧ ಪರ್ವತದಲ್ಲಿ ರಕ್ತ 
ವನ್ನು ಸುರಿಸಿದೆ. ನೀನು ಹುಟ್ಟಲೇ ಇಲ್ಲ ಎಂಬು 
ದಾಗಿ ಅನಿಸುವದು. ಆದ್ದರಿಂದ ಇತರ ಜನಾಂಗ 
ಗಳು ನಿನ್ನ ರಕ್ತವನ್ನು ಸುರಿಸುತ್ತವೆ. ನೀನು ಕೊನೆ 
ಗೊಳ್ಳುವೆ. 

ಆದರೆ ಚೀಯೋನ್‌ ಬೆಟ್ಟದಲ್ಲಿ ಅಳಿದುಳಿದವರು 
ಇರುವರು. ಅವರು ನನ್ನ ವಿಶೇಷ ಜನರಾಗಿರು 


20 


21 


ಒಬದ್ಯ 13-21 


ವರು. ಯಾಕೋಬನ ಜನರು ತಮಗೆ ಸೇರಿರುವ 
ದನ್ನು ಹಿಂದಕ್ಕೆ ಪಡಕೊಳ್ಳುವರು. 

ಯಾಕೋಬನ ಸಂತತಿಯವರು ಬೆಂಕಿಯಂತಿರು 
ವರು. ಯೋಸೇಫನ ಜನಾಂಗವು ಬೆಂಕಿಯ 
ನಾಲಗೆಗಳಂತೆ ಇರುವರು. ಆದರೆ ಏಸಾವಿನ 
ಜನಾಂಗ ಸುಟ್ಟ ಬೂದಿಯಂತಿರುವರು. ಯೆಹೂ 
ದದ ಜನರು ಏದೋಮನನ್ನು ಸುಟ್ಟುಹಾಕುವರು. 
ಯೆಹೂದದ ಜನರು ಏದೋಮನನ್ನು ನಾಶ 
ಮಾಡುವರು. ಆಗ ಏಸಾವಿನ ಜನರಲ್ಲಿ ಯಾರೂ 
ಉಳಿಯುವದಿಲ್ಲ.'' ಯಾಕೆಂದರೆ ಇದು ದೇವ 
ರಾದ ಯೆಹೋವನ ಮಾತು. 

ಆಗ ನೆಗೆವಿನ ಜನರು ಏಸಾವಿನ ಪರ್ವತಗಳಲ್ಲಿ 
ವಾಸಿಸುವರು. ಬೆಟ್ಟದ ಕೆಳಗೆ ವಾಸಿಸುವವರು 
ಫಿಲಿಷ್ಟಿಯರ ದೇಶವನ್ನು ಆಕ್ರಮಿಸುವರು. ಎಫ್ರಾ 
ಯೀಮ್‌ ಮತ್ತು ಸಮಾರ್ಯದ ಜನರು ಜೀವಿಸು 
ವರು. ಗಿಲ್ಯಾದ್‌ ಪ್ರಾಂತ್ಯವು ಬೆನ್ಯಾಮೀನರಿಗೆ 
ಸೇರುವದು. 

ಸೆರೆ ಒಯ್ಯಲ್ಪಟ್ಟ ಇಸ್ರೇಲರು ಚಾರೆಪ್ತದವರೆಗೆ 
ಕಾನಾನ್‌ ದೇಶವನ್ನು ವಶಪಡಿಸಿಕೊಳ್ಳುವರು. 
ಸೆಫಾರದಿನಲ್ಲಿ ಸೆರೆಯಾಗಿರುವ ಜೆರುಸಲೇಮಿನ 
ವರು ನೆಗೆವಿನ ಪಟ್ಟಣಗಳನ್ನು ವಶಪಡಿಸಿ 
ಕೊಳ್ಳುವರು. 

ವಿಜಯಿಗಳು ಚೀಯೋನ್‌ ಬೆಟ್ಟವನ್ನೇರಿ ಏಸಾ 
ವಿನ ಪರ್ವತಗಳಲ್ಲಿ ವಾಸಿಸುವ ಜನರನ್ನಾಳುವರು. 
ಆಗ ಸಾಮ್ರಾಜ್ಯವು ಯೆಹೋವನಿಗೆ ಸೇರುವುದು. 


1158 


ಯೋನ 


ದೇವರ ಕರೆ, ಯೋನನ ಪಲಾಯನ 
ಅಮಿತ್ತೈಯ ಮಗನಾದ ಯೋನನಿಗೆ ಯೆಹೋವನು 
ಹೇಳಿದ್ದೇನೆಂದರೆ, *"ನಿನೆವೆಯು ಮಹಾದೊಡ್ಡ 
ನಗರ. ಅಲ್ಲಿಯ ಜನರ ಅನೇಕ ತರದ ದುಷ್ಟ ಕಾರ್ಯ 
ಗಳನ್ನು ನೋಡಿದ್ದೇನೆ. ಆದುದರಿಂದ ನೀನು ಆ ನಗರಕ್ಕೆ 
ಹೋಗಿ ಅಲ್ಲಿಯ ಜನರಿಗೆ ದುಷ್ಟತನವನ್ನು ನಿಲ್ಲಿಸಿರಿ 
ಎಂದು ಹೇಳು.'' 
ಯೆಹೋವನಿಗೆ ವಿಧೇಯನಾಗಲು ಯೋನನು ಇಷ್ಟ 
ಪಡದೆ. ಆತನಿಂದ ತಪ್ಪಿಸಿಕೊಂಡು ಓಡಿಹೋಗಲು ಪ್ರಯ 
ತ್ನಿಸಿ ಯೊಪ್ಪಕ್ಕೆ ಹೋದನು. ಅಲ್ಲಿ ಬಹುದೂರದ ಪಟ್ಟಣ 
ವಾದ ತಾರ್ಷೀಷಿಗೆ ಹೋಗುವ ಹಡಗು ಹೊರಡಲು ಸಿದ್ಧ 
ವಾಗಿತ್ತು ಅವನು ಪ್ರಯಾಣದರವನ್ನು ಕೊಟ್ಟು ಹಡಗನ್ನು 
ಹತ್ತಿದನು. ಆ ಜನರೊಂದಿಗೆ ತಾರ್ಷೀಷಿಗೆ ಪ್ರಯಾಣ 
ಮಾಡಿ ಯೆಹೋವನಿಂದ ದೂರಹೋಗಬೇಕೆಂಬುದೇ 
ಅವನ ಬಯಕೆಯಾಗಿತ್ತು. 





ದೊಡ್ಡ ಬಿರುಗಾಳಿ 

“ಆದರೆ ಯೆಹೋವನು ಸಮುದ್ರದ ಮೇಲೆ ದೊಡ್ಡ 
ಬಿರುಗಾಳಿ ಬೀಸುವಂತೆ ಮಾಡಿದನು. ಬಿರುಗಾಳಿಯು 
ಸಮುದ್ರದಲ್ಲಿ ದೊಡ್ಡ ಅಲೆಗಳನ್ನು ಎಬ್ಬಿಸಿತು. ಬಿರು 
ಗಾಳಿಯು ಬಲವಾಗಿದ್ದುದರಿಂದ ಹಡಗು ಒಡೆದು 
ಹೋಗುವುದರಲ್ಲಿತ್ತು 5ಹಡಗು ಮುಳುಗಿ ಹೋಗದಂತೆ 
ಅದನ್ನು ಹಗುರ ಮಾಡಲು ಜನರು ಅದರೊಳಗಿದ್ದ ವಸ್ತು 
ಗಳನ್ನು ಸಮುದ್ರಕ್ಕೆ ಎಸೆದರು. ನಾವಿಕರು ತುಂಬಾ ಭಯ 
ಪಟ್ಟಿದ್ದರು. ಪ್ರತಿಯೊಬ್ಬರು ತಮ್ಮ ತಮ್ಮ ದೇವರುಗಳಿಗೆ 
ಪ್ರಾರ್ಥನೆ ಮಾಡಿದರು. 

ಆದರೆ ಯೋನನು ಹಡಗಿನ ಕೆಳಭಾಗಕ್ಕೆ ಹೋಗಿ ಅಲ್ಲಿ 
ಮಲಗಿ ನಿದ್ರೆ. ಮಾಹತೊಡಗಿದನು.ಹಡಗಿನ ಯಜಮಾ 
ನನು ಯೋನನನ್ನು ನೋಡಿ, ಏಳು. ಯಾಕೆ ಮಲಗಿ 
ಕೊಂಡಿದ್ದೀಯಾ? ನಿನ್ನ ದೇವರಿಗೆ ಪ್ರಾರ್ಥಿಸು. ಒಂದು 
ವೇಳೆ ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ 
ನಮ್ಮನ್ನು ರಕ್ಸಿಸಬಹುದು.'' 


ಆ ಬಿರುಗಾಳಿಗೆ ಕಾರಣವೇನು? 

7ಆಗ ಪ್ರಯಾಣಿಕರು, ""ಯಾರ ನಿಮಿತ್ತ ನಮಗೆ ಈ 
ಆಪತ್ತು ಬಂತೆಂದು ತಿಳಿದುಕೊಳ್ಳಲು ಚೇಟು 
ಹಾಕೋಣ'' ಅಂದರು. 

ಅವರು ಚೀಟು ಹಾಕಿದಾಗ ಆ ಚೀಟು ಯೋನನಿಗೆ 
ಬಂದಿತು; ಅವನೇ ಅವರ ಸಂಕಟಗಳಿಗೆ ಕಾರಣನೆಂಬುದು 
ನಿಶ್ಚಯವಾಯಿತು, *8ಆಗ ಅವರು ಯೋನನಿಗೆ, 
""ನೋಡು, ನಿನ್ನಿಂದಾಗಿ ನಮಗೆ ಈ ಸಂಕಟ ಬಂದಿದೆ. 
ನೀನು ಏನು ಮಾಡಿದಿ ಎಂದು ನಮಗೆ ಹೇಳು. ನಿನ್ನ ಕೆಲಸ 
ವೇನು? ನೀನು ಎಲ್ಲಿಂದ ಬಂದಿ? ನಿನ್ನ ದೇಶ 
ಯಾವುದು? ನಿನ್ನ ಜನರು ಯಾರು?” ಎಂದೆಲ್ಲಾ 
ವಿಚಾರಿಸಿದರು. 

೨ಆಗ ಯೋನನು, ""ನಾನು ಇಬ್ರಿಯನು, ನಾನು 
ಭೂಪರಲೋಕಗಳ ದೇವರಾದ ಯೆಹೋವನನ್ನು ಆರಾ 
ಧಿಸುವವನು. ಆತನು ಭೂಮಿಯನ್ನೂ ಸಾಗರಗಳನ್ನೂ 
ನಿರ್ಮಿಸಿದಾತನು'' ಎಂದನು. 

ತಾನು ಯೆಹೋವನಿಂದ ದೂರ ಓಡಿಹೋಗುತ್ತಿರು 
ವದಾಗಿ ಯೋನನು ಜನರಿಗೆ ತಿಳಿಸಿದನು. ಆಗ ಅವರು 
ಬಹಳವಾಗಿ ಹೆದರಿದರು. “ನಿನ್ನ ದೇವರಿಗೆ ವಿರುದ್ಧವಾಗಿ 
ಎಂಥಾ ಭಯಂಕರ ಕಾರ್ಯ ಮಾಡಿರುತ್ತೀ?'' ಎಂದು 
ಕೇಳಿದರು. 

!! ಬಿರುಗಾಳಿಯೂ ಸಮುದ್ರದ ತೆರೆಗಳೂ ಇನ್ನೂ ಬಲ 
ವಾಗಿ ಬೀಸತೊಡಗಿದವು. ಆಗ ಅವರು ಯೋನನಿಗೆ, 
""ನಮ್ಮನ್ನು ರಕ್ಷಿಸಿಕೊಳ್ಳಲು ನಾವು ಏನು ಮಾಡಬೇಕು? 
ಸಮುದ್ರವು ಶಾಂತವಾಗಬೇಕಾದರೆ ನಾವೀಗ ನಿನಗೆ ಏನು 
ಮಾಡಬೇಕು?'' ಎಂದು ಕೇಳಿದಾಗ 

12 ಯೋನನು, ""ಈ ಬಿರುಗಾಳಿಗೆ ನಾನೇ ಕಾರಣ. ಈಗ 
ನನ್ನನ್ನೆತ್ತಿ ಸಮುದ್ರದೊಳಗೆ ಬಿಸಾಡಿಬಿಡಿರಿ. ಆಗ 
ಸಮುದ್ರವು ಶಾಂತವಾಗುವುದು'' ಎಂದು ಹೇಳಿದನು. 

'3ಆದರೆ ಅವರಿಗೆ ಯೋನನನ್ನು ಸಮುದ್ರಕ್ಕೆ ಬಿಸಾ 
ಡಲು ಮನಸ್ಸಿಲ್ಲದೆ ಹೋಯಿತು. ಅವರು ಹಡಗನ್ನು 
ದಡಕ್ಕೆ ನಡೆಸಿಕೊಂಡು ಹೋಗಲು ಪ್ರಯತ್ನಪಟ್ಟರು. 
ಆದರೆ ಅವರಿಂದ ಸಾಧ್ಯವಾಗಲಿಲ್ಲ. ಬಿರುಗಾಳಿಯೂ 


1159 


ಸಮುದ್ರದ ತೆರೆಗಳೂ ಹೆಚ್ಚೆಚ್ಚಾಗಿ ಬಲವಾಗುತ್ತಾ 
ಬಂದವು. 


ಯೋನನಿಗೆ ಶಿಕ್ಷೆ 

ಆಗ ಆ ಜನರು ಯೆಹೋವನಿಗೆ, " ಯೆಹೋವನೇ, 
ಈ ಮನುಷ್ಯನು ಕೆಟ್ಟ ಕಾರ್ಯ ಮಾಡಿದ್ದರಿಂದ ನಾವು 
ಇವನನ್ನು ಸಮುದ್ರಕ್ಕೆ ಬಿಸಾಡುತ್ತೇವೆ. ನಾವು ಒಬ್ಬ ನಿರಪ 
ರಾಧಿಯನ್ನು ಕೊಂಡೆವು ಎಂಬ ಅಪರಾಧವನ್ನು ನಮ್ಮ 
ಮೇಲೆ ಹೊರಿಸಬೇಡ. ಅವನನ್ನು ಕೊಂದಡ್ದಕ್ಕಾಗಿ 
ನಮ್ಮನ್ನು ಕೊಲ್ಲಬೇಹ. ನೀನು ಯೆಹೋವನೆಂದು 
ನಮಗೆ ಗೊತ್ತದೆ. ನಿನಗೆ ಇಷ್ಟಬಂದದ್ದನ್ನು ನೀನು ನೆರ 
ವೇರಿಸುತ್ತೀ. ಆದುದರಿಂದ ದಯವಿಟ್ಟು ನಮಗೆ ಕರುಣೆ 
ತೋರಿಸು'' ಅಂದರು. 

'5ಆ ಜನರು ಯೋನನನ್ನು ಸಮುದ್ರದೊಳಗೆ ಬಿಸಾಡಿ 
ಬಿಟ್ಟರು. ಆಗ ಬಿರುಗಾಳಿಯು ನಿಂತಿತು. ಸಮುದ್ರವು 
ಶಾಂತವಾಯಿತು. ಜನರು ಇದನ್ನು ನೋಡಿದಾಗ 
ಅವರು ಯೆಹೋವನಿಗೆ ಭಯಪಟ್ಟು ಗೌರವಿಸಿದರು. 
ಅವರು ಆತನಿಗೆ ಯಜ್ಞವನ್ನರ್ಪಿಸಿ ಹರಕೆ ಹಾಕಿಕೊಂಡರು. 

1?ಯೋನನು ಸಮುದ್ರದೊಳಗೆ ಬಿದ್ದಾಗ, ಅವನನ್ನು 
ನುಂಗಿಬಿಡಲು ಯೆಹೋವನು ಒಂದು ದೊಡ್ಡ ಮೀನಿಗೆ 
ಆಜ್ಞಾಪಿಸಿದನು. ಯೋನನು ಆ ಮೀನಿನ ಹೊಟ್ಟೆಯೊಳಗೆ 
ಮೂರು ಹಗಲು ಮೂರು ರಾತ್ರಿ ಇದ್ದನು. 

ಯೋನನು ಮೀನಿನ ಹೊಟ್ಟೆಯೊಳಗಿದ್ದಾಗ ದೇವ 
ರಾದ ಯೆಹೋವನಿಗೆ ಪ್ರಾರ್ಥಿಸಿ ಇಂತೆಂದನು: 


> “ನಾನು ದೊಡ್ಡ ಆಪತ್ತಿನಲ್ಲಿದ್ದೆನು. ಸಹಾಯಕ್ಕಾಗಿ 
ನಾನು ಯೆಹೋವನಿಗೆ ಮೊರೆಯಿಟ್ವೆನು. ಆತನು 
ನನಗೆ ಉತ್ತರ ದಯಪಾಲಿಸಿದನು. ನಾನು ಆಳ 
ವಾದ ಸಮಾಧಿಯೊಳಗಿದ್ದೆನು. ನಾನು ನಿನಗೆ ಮೊರೆ 
ಯಿಟ್ಟಾಗ, ಯೆಹೋವನೇ, ನೀನು ನನ್ನ ಸ್ವರವನ್ನು 
ಕೇಳಿದಿ. 


3 ""ನೀನು ನನ್ನನ್ನು ಸಮುದ್ರಕ್ಕೆ ಎಸೆದಿ. ನಿನ್ನ ಬಲವಾದ 
ತೆರೆಗಳು ನನ್ನ ಮೇಲೆ ದಾಟಿದವು. ನಾನು ಕೆಳಗೆ, 
ಕೆಳಗೆ ಆಳವಾದ ಸ್ಥಳಕ್ಕೆ ಹೋದೆನು. ನನ್ನ ಸುತ್ತಲೂ 
ಸಮುದ್ರ, ನೀರು ತುಂಬಿದ್ದವು. 

*  ಆಗನಾನು, "ನಾನು ನಿನ್ನ ಕಣ್ಣೆದುರಿನಿಂದ ಹೊರ 
ದೂಡಲ್ಪಟ್ಟಿದ್ದೇನೆ.' ಆದರೂ ನಾನು ನಿನ್ನ 
ಪರಿಶುದ್ಧಾಲಯದ ಕಡೆಗೆ ನೋಡುವೆನು. 


5 “ಸಮುದ್ರದ ನೀರು ನನ್ನನ್ನು ಮುಚ್ಚಿಬಿಟ್ಟವು. ನೀರು 
ನನ್ನ ಬಾಯಿಯನ್ನು ಮುಚ್ಚಿತು. ಆಗ ನನಗೆ ಉಸಿ 


ಯೋನಾ 1:14-3:4 


ರಾಡಲಾಗಲಿಲ್ಲ. ನಾನು ಮುಳುಗುತ್ತಾ ಮುಳು 
ಗುತ್ತಾ ಸಮುದ್ರದ ಆಳಕ್ಕೆ ಹೋದೆನು. ಸಮುದ್ರ 
ಪಾಚಿಗಳು ನನ್ನ ತಲೆಯನ್ನು ಸುತ್ತುಹಾಕಿದವು. 


6 ನಾನು ಸಮುದ್ರದ ತಳದಲ್ಲಿದ್ದೆನು. ಅಲ್ಲಿಂದ 


ಪರ್ವತಗಳು ಉಗಮವಾಗುತ್ತವೆ. "ನಾನು ಈ ಸೆರೆ 
ಮನೆಯಲ್ಲಿ ಎಂದೆಂದಿಗೂ ಬಂಧಿತನಾದೆನು' 
ಎಂದು ನೆನಸಿದೆನು. ಆದರೆ ನನ್ನ ದೇವರಾದ 
ಯೆಹೋವನು ಸಮಾಧಿಯಿಂದ ನನ್ನನ್ನು ಹೊರ 
ತಂದನು. ಯೆಹೋವನೇ ನೀನು ಪುನಃ ನನಗೆ 
ಜೀವ ಕೊಟ್ಟೆ 


744 
ನನ್ನ ಆತ್ಮಕ್ಕೆ ಯಾವ ನಿರೀಕ್ಷೆಯೂ ಇರಲಿಲ್ಲ. ಆಗ 


ನಾನು ಯೆಹೋವನನ್ನು ಸ್ಮರಿಸಿದೆನು. ಯೆಹೋ 
ವನೇ, ನಾನು ನಿನಗೆ ಪ್ರಾರ್ಥಿಸಿದೆನು. ನೀನು ನಿನ್ನ 
ಪವಿತ್ರ ಆಲಯದಿಂದ ನನ್ನ ಪ್ರಾರ್ಥನೆಯನ್ನು 
ಕೇಳಿದಿ. 

8 ಕೆಲವು ಜನರು ಪ್ರಯೋಜನವಿಲ್ಲದ ವಿಗ್ರಹಗ 
ಳನ್ನು ಪೂಜಿಸುತ್ತಾರೆ. ಆದರೆ ಆ ವಿಗ್ರಹಗಳು 
ಅವರಿಗೆ ಸಹಾಯಮಾಡುವುದಿಲ್ಲ. 


೨ ರಕ್ಷಣೆಯು ಯೆಹೋವನಿಂದಲೇ ಉಂಟಾಗು 


ವದು. ಯೆಹೋವನೇ, ನಾನು ನಿನಗೆ ಯಜ್ಞವನ್ನ 
ರ್ಪಿಸುವೆನು. ನಾನು ನಿನ್ನನ್ನು ಕೊಂಡಾಡಿ ಸ್ತೋತ್ರ 
ಸಲ್ಲಿಸುವೆನು. ನಾನು ನಿನಗೆ ವಿಶೇಷವಾದ ಹರಕೆ 
ಗಳನ್ನು ಹೊರುವೆನು. ನಾನು ಕೊಟ್ಟ ವಚನಗಳನ್ನು 
ಪಾಲಿಸುವೆನು.'' 


10ಆಗ ಯೆಹೋವನು ಆ ಮೀನಿಗೆ ಆಜ್ಞಾಪಿಸಲು ಆ 


ಮೀನು ಯೋನನನ್ನು ಒಣನೆಲದಲ್ಲಿ ತನ್ನ ಹೊಟ್ಟೆಯೊಳ 
ಗಿಂದ ಕಾರಿಬಿಟ್ಟಿತು. 


ದೇವರ ಕರೆಗೆ ಯೋನನ ವಿಧೇಯತೆ 
3 ಯೆಹೋವನು ಯೋನನ ಸಂಗಡ ತಿರುಗಿ ಮಾತ 
ನಾಡಿದನು. ಆತನು ಹೇಳಿದ್ದೇನೆಂದರೆ, "ಮಹಾ 

ನಗರವಾದ ನಿನೆವೆಗೆ ನೀನು ಎದ್ದು ಹೋಗಿ ಅಲ್ಲಿ ನಾನು 
ಹೇಳಿದ್ದನ್ನು ಅವರಿಗೆ ಸಾರು.'' 

3ಯೋನನು ಯೆಹೋವನ ಅಜ್ಜಿಗೆ ವಿಧೇಯನಾಗಿ ನಿನೆ 
ವೆಗೆ ಬಂದನು. ನಿನೆವೆಯು ಬಹು ವಿಶಾಲವಾದ ನಗರ. 
ಅದು ಮೂರು ದಿನಗಳ ಪ್ರಯಾಣದಷ್ಟು ದೊಡ್ಡದಿತ್ತು 

*ಯೋನನು ನಗರದ ಮಧ್ಯಕ್ಕೆ ಹೋಗಿ ಜನರಿಗೆ 
ಸಾರಲಿಕ್ಕೆ ಪ್ರಾರಂಭಿಸಿದನು. ""ನಲವತ್ತು ದಿನಗಳು ಕಳೆದ 
ಬಳಿಕ ನಿನೆವೆಯು ನಾಶವಾಗುವದು'' ಎಂದು ಜನರಿಗೆ 
ಸಾರಿದನು. 


ಯೋನಾ 3:5-4:9 


5ನಿನೆವೆಯ ಜನರು ದೇವರಿಂದ ಬಂದ ಸಂದೇಶವನ್ನು 
ನಂಬಿದರು. ಆ ಜನರು ತಮ್ಮ ಪಾಪಗಳ ಕುರಿತು ಯೋಚಿ 


1160 


ಹೇಳುತ್ತಾ ""ಇದು ಹೀಗಾಗುತ್ತದೆಯೆಂದು ನನಗೆ 
ಗೊತ್ತಿತ್ತು ನಾನು ನನ್ನ ದೇಶದಲ್ಲಿದ್ದ. ಇಲ್ಲಿಗೆ ಬರಲು 





ಸಲು ಉಪವಾಸ ಮಾಡಿದರು. ತಮ್ಮ ಪಶ್ಚಾತ್ತಾಪಕ್ಕೆ ಗುರು 
ತಾಗಿ ಶೋಕವಸ್ತ್ರವನ್ನು ಧರಿಸಿದರು. ನಗರದ ಎಲ್ಲಾ 
ಜನರು ಹೀಗೆ ಮಾಡಿದರು. ಉನ್ನತ ಅಧಿಕಾರಿಗಳಿಂದ 
ಹಿಡಿದು ಕೀಳು ಜನರ ತನಕ ಹಾಗೆ ಮಾಡಿದರು. 

5ನಿನೆವೆಯ ಅರಸನು ಇದನ್ನು ಕೇಳಿ ತಾನು ಮಾಡಿದ 
ದುಷ್ಠಕ್ಯಗಳಿಗಾಗಿ ಮನಮರುಗಿದನು. ತಾನು ಸಿಂಹಾಸನ 
ದಿಂದಿಳಿದು ರಾಜವಸ್ತ್ರವನ್ನು ತೆಗೆದಿಟ್ಟು ಶೋಕವಸ್ತ್ರವನ್ನು 
ಧರಿಸಿ ಬೂದಿಯ ಮೇಲೆ ಕುಳಿತುಕೊಂಡನು. ತನ್ನ ಪ್ರಜಿ 
ಗಳಿಗೆ ಒಂದು ವಿಶೇಷ ಸಂದೇಶವನ್ನು ಬರೆಯಿಸಿ ನಗರ 
ದಲ್ಲೆಲ್ಲಾ ಪ್ರಚುರಪಡಿಸಿದನು. ಅದರಲ್ಲಿ ಹೀಗೆ 
ಬರೆದಿತ್ತು 


ಇದು ಅರಸನ ಮತ್ತು ಆತನ ಆಡಳಿತಗಾರರ ಆಜ್ಞೆ; 
"ಕೆಲವು ಸಮಯದತನಕ ಯಾವ ವ್ಯಕ್ತಿಯಾಗಲೀ, 
ಪ್ರಾಣಿಯಾಗಲೀ ಅನ್ನಪಾನಗಳನ್ನು ತೆಗೆದುಕೊಳ್ಳ 
ಬಾರದು. ಮಂದೆಯಾಗಲಿ, ಹಿಂಡಾಗಲಿ ಹುಲ್ಲು 
ಗಾವಲಿಗೆ ಹೋಗಬಾರದು. ನಿನೆವೆಯಲ್ಲಿ ವಾಸಿ 
ಸುವ ಯಾವನೆ ಸರಿ, ಊಟ ಮಾಡಬಾರದು, 
ನೀರು ಕುಡಿಯಬಾರದು. 8ಪ್ರತಿ ಮನುಷ್ಯನೂ 
ಪ್ರಾಣಿಯೂ ಶೋಕವಸ್ತ್ರವನ್ನು ಧರಿಸಬೇಕು. 
ಜನರು ದೇವರಿಗೆ ಗಟ್ಟಿಯಾಗಿ ಮೊರೆಯಿಡಹ 
ಬೇಕು. ಪ್ರತಿಯೊಬ್ಬನು ತನ್ನ ದುಷ್ಟಜೀವಿತವನ್ನು 
ಬದಲಾಯಿಸಿ ದುಷ್ಟತನ ಮಾಡುವದನ್ನು ನಿಲ್ಲಿಸ 
ಬೇಕು. ಒಂದು ವೇಳೆ ದೇವರು ತನ್ನ ಮನಸ್ಸನ್ನು 
ಬದಲಾಯಿಸಾನು.ತಾನು ಯೋಚಿಸಿದ್ದನ್ನು ನೆರ 
ವೇರಿಸದೆ ಇರುವನೋ ಏನೋ? ಆತನು ತನ್ನ 
ಯೋಜನೆಯನ್ನು ಹಿಂದೆಗೆದು, ಕೋಷಿಸಿಕೊಳ್ಳದೆ, 
ನಮ್ಮನ್ನು ಶಿಕ್ಸಿಸದೆ ಇರುವನೋ ಏನೋ! ಆಗ 
ನಾವು ನಾಶವಾಗದಿರಬಹುದು!'' 





ಜನರು ಮಾಡಿದವುಗಳನ್ನು ದೇವರು ನೋಡಿದನು; 
ಅವರು ದುಷ್ಟತನ ಮಾಡುವದನ್ನು ನಿಲ್ಲಿಸಿದ್ದನ್ನು ಗಮನಿಸಿ 
ದನು. ಆತನು ಅವರನ್ನು ದಂಡಿಸಲಿಲ್ಲ. 


ದೇವರ ಕರುಣೆಯು ಯೋನನನ್ನು ಕೋಪಗೊಳ್ಳುವಂತೆ 
ಮಾಡಿತು 

ದೇವರು ಆ ನಗರವನ್ನು ಕಾಪಾಡಿದನೆಂದು ಯೋನ 

ನಿಗೆ ಸಂತೋಷವಾಗಲಿಲ್ಲ. ಯೋನಿಗೆ ಸಿಟ್ಟು 

ಬಂದಿತು. ?ಯೋನನು ಯೆಹೋವನಿಗೆ ದೂರು 


ನನಗೆ ಹೇಳಿದವನು ನೀನೇ. ಈ ದುಷ್ಟ ಪಟ್ಟಣದ ಜನ 
ರನ್ನು ನೀನು ಕ್ಷಮಿಸುತ್ತೀ ಎಂದು ನನಗೆ ಆಗಲೇ 
ಗೊತ್ತಿತ್ತು. ಆದುದರಿಂದ ನಾನು ತಾರ್ಷೀಷಿಗೆ ಓಡಿ 
ಹೋಗಲು ನಿರ್ಧರಿಸಿದೆನು. ನೀನು ದಯಾಪರನಾದ, 
ಕೃಪಾಪೂರ್ಣನಾದ, ಕೋಪಗೊಳ್ಳುವುದರಲ್ಲಿ ನಿಧಾನ 
ವಾದ ಮತ್ತು ಮಹಾಕನಿಕರವುಳ್ಳ ದೇವರೆಂದು ನನಗೆ 
ಗೊತ್ತಿತ್ತು ಆ ಜನರು ಪಾಪ ಮಾಡುವದನ್ನು ನಿಲ್ಲಿಸಿದರೆ, 
ನೀನು ನಿನ್ನ ಯೋಜನೆಯಂತೆ ಅವರನ್ನು ನಾಶಮಾಡು 
ವುದಿಲ್ಲ ಎಂದು ನನಗೆ ಗೊತ್ತಿತ್ತು `ಆದುದರಿಂದ ನಾನು 
ಹೇಳುವದೇನೆಂದರೆ ನನ್ನ ದೇವರೇ ನೀನು ನನ್ನನ್ನು 
ಕೊಂದುಬಿಡು. ನಾನು ಬದುಕುವದಕ್ಕಿಂತ ಸಾಯುವುದೇ 
ಮೇಲು.'' 

ಆಗ ಯೆಹೋವನು ಅವನಿಗೆ, "ನಾನು ಆ ಜನರನ್ನು 
ನಾಶಮಾಡದೆ ಹೋದುದರಿಂದ ನೀನು ಸಿಟ್ಟುಗೊಳ್ಳು 
ವದು ಸರಿಯೇ?'' ಎಂದು ಕೇಳಿದನು. 

*ಇವೆಲ್ಲಾ ಯೋನನನ್ನು ಇನ್ನೂ ಸಿಟ್ಟುಗೊಳಿಸಿದ್ದವು. 
ಅವನು ನಗರದ ಹೊರಗೆ ಪೂರ್ವದ ಕಡೆಗೆ ಹೋಗಿ ತನ 
ಗೊಂದು ಮಂಟಪವನ್ನು ಕಟ್ಟಿ ಅದರ ನೆರಳಿನಲ್ಲಿ ಕುಳಿತು 
ಕೊಂಡು ನಗರಕ್ಕೆ ಏನಾಗುವದು ಎಂಬದನ್ನು ಕಾಯುತ್ತಾ 
ಕುಳಿತನು. 


ಸೋರೇ ಗಿಡ ಮತ್ತು ಹುಳು 

ದೇವರಾದ ಯೆಹೋವನು ಒಂದು ಸೋರೇ ಗಿಡ 
ವನ್ನು ಯೋನನ ಬಳಿಯಲ್ಲಿಯೇ ಶೀಘ್ರ ಬೆಳೆಯ ಮಾಡಿ 
ದನು. ಆ ಸೋರೆ ಗಿಡವು ಆ ಜಾಗವನ್ನು ತಂಪು ಮಾಡಿದ್ದ 
ರಿಂದ ಯೋನನಿಗೆ ತುಂಬಾ ಹಿತವಾಯಿತು ಮತ್ತು 
ತುಂಬಾ ಸಂತೋಷವಾಯಿತು. 

ಮರುದಿನ ಮುಂಜಾನೆ, ದೇವರು ಆ ಗಿಡವನ್ನು 
ತಿನ್ನಲು ಒಂದು ಹುಳುವನ್ನು ಕಳುಹಿಸಿದನು. ಆ ಹುಳುವು 
ಗಿಡವನ್ನು ತಿಂದ ನಿಮಿತ್ತ ಅದು ಬಾಡಿಹೋಗಿ ಸತ್ತಿತ್ತು 

ಸೂರ್ಯನು ಆಕಾಶದಲ್ಲಿ ಏರಿ ಬಂದಾಗ ದೇವರು 
ಪೂರ್ವದ ಬಿಸಿಗಾಳಿ ಬೀಸುವಂತೆ ಮಾಡಿದನು. ಬಿಸಿಲಿನ 
ತಾಪವು ಯೋನನ ತಲೆಯ ಮೇಲೆ ಹೆಚ್ಚಾಯಿತು. 
ಯೋನನಿಗೆ ಶಾಖ ತಡೆಯಲಾಗಲಿಲ್ಲ. ಬಹಳ ಬಲಹೀನ 
ನಾದನು. ನನ್ನನ್ನು ಸಾಯಿಸು ಎಂದು ಯೋನನು ದೇವ 
ರನ್ನು ಬೇಡುತ್ತಾ ""ದೇವರೇ, ನಾನು ಬದುಕುವದಕ್ಕಿಂತ 
ಸಾಯುವುದೇ ಲೇಸು'' ಅಂದನು. 

*ಆದರೆ ದೇವರು ಯೋನನಿಗೆ ಹೇಳಿದ್ದೇನೆಂದರೆ, ""ಆ 
ಸೋರೇ ಗಿಡವು ಸತ್ತು ಹೋದುದಕ್ಕೆ ನೀನು ಕೋಪ 
ಗೊಳ್ಳುವುದು ಸರಿಯೋ?'' 





1161 


ಅದಕ್ಕುತ್ತರವಾಗಿ ಯೋನನು, ""ಹೌದು! ನಾನು 
ಕೋಪಗೊಂಡದ್ದು ನಿಜ. ನಾನು ಸಾಯುವಷ್ಟು ಕೋಪ 
ಗೊಂಡಿದ್ದೇನೆ'' ಅಂದನು. 

10ಆಗ ಯೆಹೋವನು, ""ನೀನು ಆಸೋರೇ ಗಿಡಕ್ಕಾಗಿ 
ಏನೂ ಮಾಡಲಿಲ್ಲ ಅದು ಬೆಳೆಯುವಂತೆ ನೀನು ಮಾಡ 
ಲಿಲ್ಲ. ಅದು ರಾತ್ರಿಯಲ್ಲಿ ಬೆಳೆಯಿತು. ಮರುದಿನ ಅದು 
ಸತ್ತಿತ್ತು ಈಗ ನೀನು ಅದಕ್ಕಾಗಿ ದುಃಖಪಡುತ್ತಿರುವೆ. 





ಯೋನಾ 4:10-11 


!!ಓಂದು ಗಿಹಕ್ಕಾಗಿ ನೀನು ಇಷ್ಟೊಂದು ದುಃಖ 
ಗೊಂಡರೆ, ನಿನೆವೆಯಂತಹ ಇಷ್ಟು ದೊಡ್ಡ ನಗರಕ್ಕಾಗಿ 
ನನಗೂ ಖಂಡಿತವಾಗಿ ದುಃಖವಾಗುತ್ತದೆ. ಈ ನಗರದಲ್ಲಿ 
ಅನೇಕಾನೇಕ ಜನರಿದ್ದಾರೆ! ಅನೇಕ ಪ್ರಾಣಿಗಳಿವೆ. ಈ 
ನಗರದಲ್ಲಿರುವ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಂದಿ 
ಜನರಿಗೆ ತಾವು ತಪ್ಪುಮಾಡುತ್ತಿರುವುದಾಗಿ ತಿಳಿದಿರಲಿಲ್ಲ'' 
ಅಂದನು. 


1162 


ಯೀಕ 


ಇಸ್ರೇಲ್‌ ಮತ್ತು ಸಮಾರ್ಯವು ಶಿಕ್ಷಿಸಲ್ಪಹಬೇಕು 

ಯೆಹೋವನ ಮಾತುಗಳು ಮೀಕನಿಗೆ ಬಂದವು. 
1 ಅರಸರಾದ ಯೋಧಾಮ, ಅಹಾಜ ಮತ್ತು 
ಹಿಜ್ಕೀಯರ ಆಳ್ವಿಕೆಯ ಸಮಯದಲ್ಲಿ ಇದು ನಡೆಯಿತು. 
ಇವರು ಯೆಹೂದ ರಾಜ್ಯದ ಅರಸರು. ಮೀಕನು ಮೋರೆ 
ಷೆತ್‌ನವನು. ಇವನು ಸಮಾರ್ಯ ಮತ್ತು ಜೆರುಸಲೇ 
ಮಿನ ವಿಷಯವಾಗಿ ದೇವದರ್ಶನವನ್ನು ಹೊಂದಿದನು. 


2 ಎಲ್ಲಾ ಜನರೇ, ಕೇಳಿರಿ! ಭೂಮಿಯೂ ಅದರಲ್ಲಿ 
ರುವವರೆಲ್ಲರೂ ಕೇಳಿರಿ! ನನ್ನ ಒಡೆಯನಾದ 
ಯೆಹೋವನು ತನ್ನ ಪವಿತ್ರ ಆಲಯದಿಂದ 
ಬರುವನು. ನಿಮ್ಮ ವಿರುದ್ಧ ಸಾಕ್ಸಿಯಾಗಿ ಆತನು 
ಬರುವನು. 

3 ಯೆಹೋವನು ತನ್ನ ಸ್ಥಳದಿಂದ ಹೊರಟು 
ಬರುವುದನ್ನು ನೋಡಿರಿ. ಆತನು ಲೋಕದ ಬೆಟ್ಟ 
ಗಳ ಮೇಲೆ ನಡೆಯಲು ಬರುತ್ತಿದ್ದಾನೆ. 

4 ಬೆಂಕಿಯಲ್ಲಿ ಮೇಣವು ಕರಗುವಂತೆ ಬೆಟ್ಟಗಳು 
ಆತನ ಪಾದದಡಿಯಿಂದ ಕರಗಿ ಹೋಗುತ್ತವೆ. 
ತಗ್ಗುಗಳು ಇಬ್ಭಾಗವಾಗಿ ನೀರಿನಂತೆ ಕಡಿದಾದ 
ಸ್ಥಳದಿಂದ ಹರಿದು ಹೋಗುತ್ತವೆ. 

§ ಇದಕ್ಕೆಲ್ಲಾ ಕಾರಣ ಯಾಕೋಬನ ಪಾಪಗಳೇ, 
ಇಸ್ರೇಲರ ದ್ರೋಹಗಳೇ!. 


ಪಾಪಕ್ಕೆ ಕಾರಣ ಸಮಾರ್ಯವೇ 
ಯಾಕೋಬು ಪಾಪ ಮಾಡಿದಕ್ಕೆ ಕಾರಣವೇನು? 
ಸಮಾರ್ಯವೇ ಕಾರಣ. ಯೆಹೂದದ ಎತ್ತರವಾದ 
ಸ್ಥಳ ಯಾವುದು?* ಅದೇ ಜಿರುಸಲೇಮ್‌. 

6 ಆದುದರಿಂದ ನಾನು ಸಮಾರ್ಯವನ್ನು ಕಲ್ಲಿನ 
ರಾಶಿಯನ್ನಾಗಿ ಮಾಡುವೆನು. ಅದು ದ್ರಾಕ್ಟಾಬಳ್ಳೆ 
ನೆಡಲು ಸಿದ್ಧವಾಗುವುದು. ಸಮಾರ್ಯದ ಕಲ್ಲು 
ಗಳನ್ನೆಲ್ಲಾ ತಗ್ಗಿಗೆ ನೂಕಿಬಿಡುವೆನು; ಆಗ ಅಲ್ಲಿ ಬರಿ 
ಅಸ್ತಿವಾರಗಳು ಕಾಣುವವು. 





ಎತ್ತರವಾದ ಸ್ಥಳ: ಪೂಜಾಸ್ಥಳ. 


7 


ಆಕೆಯ ವಿಗ್ರಹಗಳೆಲ್ಲಾ ಒಡೆದು ಪುಡಿ ಮಾಡಲ್ಪ 
ಡುವವು. ಆಕೆಯ ಸೂಳೇತನದ ಹಣವು ಬೆಂಕಿ 
ಯಲ್ಲಿ ಸುಡಲ್ಪಡುವುದು. ಆಕೆಯ ಸುಳ್ಳುದೇವರ 
ವಿಗ್ರಹಗಳನ್ನೆಲ್ಲಾ ನಾಶಮಾಡುವೆನು. ಯಾಕಂ 
ದರೆ ಸಮಾರ್ಯ ನನಗೆ ಅಪನಂಬಿಗಸ್ತಳಾಗಿ ಧನಿಕ 
ಳಾದಳು. ಅದನ್ನು ನನಗೆ ನಂಬಿಗಸ್ತರಲ್ಲದವರು 
ಆಕೆಯಿಂದ ಕಸಿದುಕೊಳ್ಳುವರು. 


ಮೀಕನ ಮಹಾ ದುಃಖ 
ಮುಂಬರುವ ಸಂಭವಗಳಿಗಾಗಿ ನಾನು ಬಹಳ 
ದುಃಖಿತನಾಗಿದ್ದೇನೆ. ಬಟ್ಟೆಬರೆ, ಕೆರಗಳಿಲ್ಲದೆ 
ನಾನು ನಡೆಯುವೆನು. ನಾಯಿಯಂತೆ ಮೊರೆ 
ಯಿಡುವೆನು, ಪಕ್ಸಿಯಂತೆ ಮುಲುಗುವೆನು. 
ಸಮಾರ್ಯದ ಗಾಯವು ವಾಸಿಯಾಗದು. ಆಕೆಯ 
ರೋಗವು (ಪಾಪ) ಯೆಹೂದಕ್ಕೆ ಹಬ್ಬಿಯದೆ. 
ಅದು ನನ್ನ ಜನರ ಪಟ್ಟಣದ ಹೆಬ್ಬಾಗಿಲಿನವರೆಗೆ 
ಹೋಗಿದೆ. ಜೆರುಸಲೇಮಿನ ತನಕ ಪಸರಿಸಿಯದೆ. 
ಇದನ್ನು ಗತ್‌ನಲ್ಲಿ ತಿಳಿಸಬೇಡಿ. ಅಕ್ಕೊದಲ್ಲಿ ಅಳ 
ಬೇಡಿರಿ. ಬೆತ್‌ ಒಪ್ರದ ಧೂಳಿನಲ್ಲಿ ಹೊರಳಾಡಿರಿ. 
ಶಾಫೀರ್‌ನಲ್ಲಿ ವಾಸಿಸುವವರೇ, ಬೆತ್ತಲೆಯಾಗಿ 
ನಾಚಿಕೆಯಿಂದ ನಡೆಯಿರಿ. ಚಾನಾನ್‌ನಲ್ಲಿ ವಾಸಿ 
ಸುವವರು ಹೊರಗೆ ಬರುವದಿಲ್ಲ. ಬೇತೇಚೆಲಿನ 
ಜನರು ಅಳುವರು, ನಿಮಗೆ ಅವರು ನೀಹುತ್ತಿದ್ದ 
ಬೆಂಬಲವನ್ನು ಹಿಂತೆಗೆದುಕೊಳ್ಳುವರು. 
ಮಾರೊತ್‌ನಲ್ಲಿ ವಾಸಿಸುವ ಜನರು ಬಲಹೀನ 
ರಾಗಿದ್ದಾರೆ. ಅವರು ಶುಭವಾರ್ತೆಗಾಗಿ ಕಾಯುತ್ತಿ 
ದ್ದಾರೆ. ಯಾಕೆಂದರೆ ಜಿರುಸಲೇಮಿನ ನಗರ 
ದ್ವಾರದ ಬಳಿಗೆ ಯೆಹೋವನಿಂದ ಆಪತ್ತು 
ಬಂದಿದೆ. 
ಲಾಕೀಷಿನ ಸ್ತ್ರೀಯೇ, ವೇಗವಾಗಿ ಓಡುವ ಕುದುರೆ 
ಯನ್ನು ನಿನ್ನ ಬಂಡಿಗೆ ಬಿಗಿ. ಜೀಯೋನಿನ ಪಾಪವು 
ಲಾಕೀಷಿನಲ್ಲಿ ಪ್ರಾರಂಭವಾಯಿತು. ಯಾಕೆಂದರೆ 
ನೀನು ಇಸ್ರೇಲಿನ ಪಾಪವನ್ನು ಅನುಸರಿಸಿದಿ. 





ಆದುದರಿಂದ ಗತ್‌ನಲ್ಲಿರುವ ಮೋರೆಷತ್‌ಗೆ 
ವಿದಾಯ ಕಾಣಿಕೆಗಳನ್ನು ಕೊಡು. ಅಕ್ಟೀಬಿನ 
ಕುಟುಂಬಗಳು ಇಸ್ರೇಲ್‌ ಅರಸರನ್ನು ಮೋಸ 
ಪಡಿಸುವವು. 

!5 ಮಾರೇಷದಲ್ಲಿ ವಾಸಿಸುವ ಜನರೇ, ನಿಮಗೆ ವಿರುದ್ಧ 
ವಾಗಿ ನಾನೊಬ್ಬ ವ್ಯಕ್ತಿಯನ್ನು ಕರೆತರುವೆನು. 
ಅವನು ನಿಮ್ಮ ಬಳಿಯಲ್ಲಿರುವ ವಸ್ತುಗಳನ್ನು ಕಿತ್ತು 
ಕೊಳ್ಳುವನು. ಇಸ್ರೇಲಿನ ಮಹಿಮೆಯು (ದೇವರ) 
ಅದುಲ್ಲಾಮಿಗೆ ಬರುವವು. 

ಟ್ಟ ನಿನ್ನ ಕೂದಲನ್ನು ಬೋಳಿಸು; ಯಾಕೆಂದರೆ ನೀನು 
ಪ್ರೀತಿಸುವ ಮಕ್ಕಳಿಗಾಗಿ ನೀನು ಅಳುವೆ. ಗಿಡುಗ 
ನಂತೆ ನಿನ್ನ ತಲೆ ಬೋಳಾಗಲಿ. ನಿನ್ನ ದುಃಖವನ್ನು 
ಪ್ರದರ್ಶಿಸು. ಯಾಕೆಂದರೆ ನಿನ್ನ ಮಕ್ಕಳು ನಿನ್ನಿಂದ 
ತೆಗೆಯಲ್ಲಡುವರು. 


ಜನರ ದುಷ್ಟ ಯೋಚನೆಗಳು 
ಪಾಪ ಮಾಡಲು ಯೋಚಿಸುವವರಿಗೆ ಸಂಕಟವು 
ಚಿ ಒದಗುವದು. ಇವರು ಹಾಸಿಗೆಯ ಮೇಲೆ ಬಿದ್ದು 
ಕೊಂಡು ಪಾಪ ಮಾಡಲು ಯೋಚಿಸುತ್ತಾರೆ. 
ಬೆಳಗ್ಗೆ ಸೂರ್ಯ ಮೂಡಲು ತಾವು ಯೋಚಿಸಿದ 
ಪಾಪವನ್ನು ಕಾರ್ಯಗತ ಮಾಡುತ್ತಾರೆ. ಯಾಕೆ? 
ಯಾಕೆಂದರೆ ಅವರಿಗೆ ತಮ್ಮ ಇಷ್ಟ ಪ್ರಕಾರ ನಡೆದು 
ಕೊಳ್ಳಲು ಬಲವಿದೆ. 
> ಅವರಿಗೆ ಹೊಲಗದ್ದೆಗಳು ಬೇಕು, ಅದನ್ನು ಅವರು 
ತೆಗೆದುಕೊಳ್ಳುವರು. ಅವರಿಗೆ ಮನೆಮಠಗಳು 
ಬೇಕು, ಅದನ್ನು ಅವರು ತೆಗೆದುಕೊಳ್ಳುವರು. 
ಒಬ್ಬನಿಗೆ ಮೋಸಮಾಡಿ ಅವನ ಮನೆಯನ್ನು ಕಿತ್ತು 
ಕೊಳ್ಳುವರು. ಇನ್ನೊಬ್ಬನಿಗೆ ಮೋಸಮಾಡಿ ಅವನ 
ಹೊಲಗದ್ದೆಗಳನ್ನು ಕಿತ್ತುಕೊಳ್ಳುವರು. 


ಜನರನ್ನು ಶಿಕ್ಷಿಸಲು ಯೆಹೋವನ ಯೋಜನೆ 


3 ಅದಕ್ಕಾಗಿಯೇ ಯೆಹೋವನು ಹೀಗೆ ಹೇಳು 
ತ್ತಾನೆ: "ನೋಡಿ, ನಾನು ಈ ಕುಟುಂಬದ ವಿರುದ್ಧ 
ವಾಗಿ ಸಂಕಟ ತರಲು ಯೋಚಿಸುತ್ತಿದ್ದೇನೆ. ನಿನ್ನನ್ನು 
ನೀನು ರಕ್ಷಿಸಲು ಸಾಧ್ಯವಿರುವುದಿಲ್ಲ. ಭಯಂಕರ 
ದಿವಸಗಳು ಬರುವದರಿಂದ ನೀನು ಉಬ್ಬಿಕೊಳ್ಳು 
ವುದನ್ನು ನಿಲ್ಲಿಸುವಿ. 


1 ಆಗ ಜನರು ನಿನ್ನ ಬಗ್ಗೆ ಗಾನ ಹಾಡುವರು. ಜನರು 
ಶೋಕ ಗೀತೆಯನ್ನು ಹಾಡುವರು. "ನಾವು ನಾಶ 
ವಾದೆವು! ಯೆಹೋವನು ನಮ್ಮ ದೇಶವನ್ನು 


1163 


ಮೀಕ 1:4-2:11 


ನಮ್ಮಿಂದ ತೆಗೆದುಕೊಂಡನು ಮತ್ತು ಇತರ ಜನರಿಗೆ 
ಕೊಟ್ಟನು. ಹೌದು, ಆತನು ನನ್ನ ಭೂಮಿ ಯನ್ನು 
ನನ್ನಿಂದ ತೆಗೆದುಕೊಂಡು ಬಿಟ್ಟನು, ನಮ್ಮ 
ಗದ್ದೆಗಳನ್ನು ಯೆಹೋವನು ನಮ್ಮ ವೈರಿಗಳಿಗೆ 
ಪಾಲುಮಾಡಿ ಕೊಟ್ಟನು. 

5 ಈಗನಾವು ನಮ್ಮ ದೇಶವನ್ನು ಅಳತೆಮಾಡಿ ದೇವ 
ಜನರಿಗೆ ಹಂಚಲು ಆಗುವದಿಲ್ಲ.” 


ಮೀಕನನ್ನು ಬೋಧಿಸಬಾರದೆಂದು ಹೇಳಿದ್ದು 

6 ಜನರು ""ನೀನು ನಮಗೆ ಬೋಧಿಸಬೇಡ, ಆ ಕೆಟ್ಟ 
ವಿಷಯಗಳನ್ನು ನಮಗೆ ಹೇಳಬೇಡ, ನಮಗೆ 
ಯಾವದೂ ಕೆಟ್ಟ ವಿಷಯ ಸಂಭವಿಸುವುದಿಲ್ಲ'' 
ಎಂದು ಹೇಳುತ್ತಾರೆ. 

7 ಆದರೆ ಯಾಕೋಬಿನ ಜನರೇ, ನಾನು ನಿಮಗೆ 
ಹೇಳಲೇಬೇಕು. ನಿಮ್ಮ ದುಷ್ಟತನದ ನಿಮಿತ್ತ 
ಯೆಹೋವನು ತನ್ನ ತಾಳ್ಮೆಯನ್ನು ಕಳಕೊಂಡಿ 
ದ್ದಾನೆ. ನೀನು ನ್ಯಾಯವಾದ ರೀತಿಯಲ್ಲಿ ಜೀವಿಸು 
ತ್ತಿದ್ದರೆ ನಾನು ನಿಮಗೆ ಒಳ್ಳೇ ಸಂಗತಿಗಳನ್ನು 
ತಿಳಿಸುತ್ತಿದ್ದೆ. 

* ಆದರೆ ನನಗೆ ವೈರಿಯಂತೆ* ಎದ್ದು ನಿಂತಿರುವ ನನ್ನ 
ಜನರೇ, ನೀವು ಹಾದು ಹೋಗುವವರ ಬಟ್ಟೆ 
ಯನ್ನು ಅವರ ಬೆನ್ನಿನ ಮೇಲಿಂದ ಕಿತ್ತುಕೊಳ್ಳು 
ತ್ತೀರಿ. ನಿಭರ್ಯವಾಗಿ ಓಡಾಡುವ ಜನರಿಂದ 
ಕೈದಿಗಳೋ ಎಂಬಂತೆ ಸುಲಿದುಕೊಳ್ಳುತ್ತೀರಿ. 

9 ನನ್ನ ಜನರ ಸ್ತ್ರೀಯರ ಕೈಯಿಂದ ಅಂದವಾದ ಮನೆ 
ಗಳನ್ನು ಕಿತ್ತುಕೊಂಡಿದ್ದೀರಿ; ಅವರ ಚಿಕ್ಕಮಕ್ಕಳಿಂದ 
ನನ್ನ ಐಶ್ವರ್ಯವನ್ನು ನಿರಂತರಕ್ಕೂ ಕಿತ್ತು 
ಕೊಂಡಿದ್ದೀರಿ. 

0 ಎದ್ದು ಈ ಸ್ಥಳವನ್ನು ಬಿಟ್ಟುಹೋಗು. ಇದು ನಿನ್ನ 
ವಿಶ್ರಾಂತಿಯ ಸ್ಥಳವಲ್ಲ. ನೀನು ಇದನ್ನು ಹಾಳು 
ಮಾಡಿರುತಿ; ಹೊಲಸು ಮಾಡಿರುವೆ; ಆದುದ 
ರಿಂದ ಇದು ನಾಶವಾಗುವದು; ಭಯಂಕರ ರೀತಿ 
ಯಲ್ಲಿ ಕೆಹವಲ್ಪಡುವದು. 

1! ಈ ಜನರು ನನ್ನ ಮಾತುಗಳನ್ನು ಕೇಳಲು ಇಷ್ಟ 
ಪಡುವದಿಲ್ಲ. ಆದರೆ ಬೇರೊಬ್ಬನ ಸುಳ್ಳು ಮಾತು 
ಗಳನ್ನು ಕೇಳಲು ಇಷ್ಟಪಡುವರು. ಸುಳ್ಳು ಪ್ರವಾ 
ದಿಯು ಬಂದು, ""ನಿಮಗೆ ಒಳ್ಳೆಯ ಭವಿಷ್ಯವಿದೆ. 
ಬೇಕಾದಷ್ಟು ದ್ರಾಕ್ಟಾರಸ, ಮದ್ಯವು ನಿಮಗೆ ದೊರ 
ಕುವವು'' ಎಂದು ಹೇಳಿದರೆ ಅವರು ಅವನನ್ನು 
ನಂಬಿ ಸ್ವೀಕರಿಸಿಕೊಳ್ಳುವರು. 





ವೈರಿಯಂತೆ ಯೆಹೋವನ ವಿರುದ್ಧವಾಗಿ ಅಥವಾ ತಮಗೆ ವಿರುದ್ಧ 
ವಾಗಿ ತಾವೇ. 


ಮೀಕ 2:12-3:11 


12 


ಯೆಹೋವನು ತನ್ನ ಜನರನ್ನು ಒಟ್ಟುಗೂಡಿಸುತ್ತಾ ನೆ 
ಯಾಕೋಬಿನ ಜನರೇ, ನಾನು ನಿಮ್ಮೆಲ್ಲರನ್ನು 
ಒಟ್ಟು ಸೇರಿಸುತ್ತೇನೆ. ಇಸ್ರೇಲಿನಲ್ಲಿ ಉಳಿದವರ 
ನ್ನೆಲ್ಲಾ ಒಟ್ಟುಗೂಡಿಸುತ್ತೇನೆ. ಹಟ್ಟಿಯೊಳಗೆ ಕುರಿ 
ಗಳನ್ನು ಸೇರಿಸುವಂತೆ, ಹುಲ್ಲುಗಾವಲಿನಲ್ಲಿ ಕುರಿ 
ಮಂದೆ ಸೇರಿಸಲ್ಪಡುವಂತೆ ನಾನು ಅವರನ್ನು ಒಟ್ಟು 
ಮಾಡುವೆನು. ಆಗ ಈ ಸ್ಥಳವು ಜನಸಮೂಹದ 
ಗದ್ದಲದಿಂದ ತುಂಬಿಹೋಗುವುದು. 

ಆಗ ಒಡೆದು ಹಾಕುವವನು* ಜನಗಳ ಮುಂದೆ 
ಮುನ್ನುಗ್ಗಿ ಹೋಗಿ, ದ್ವಾರಗಳನ್ನು ಒಡೆದು ಹಾಕಿ 
ಪಟ್ಟಣವನ್ನು ಬಿಟ್ಟು ಹೋಗುವರು. ಅವರು ತಮ್ಮ 
ರಾಜನನ್ನೂ ಕರ್ತನನ್ನೂ ಹಿಂಬಾಲಿಸಿಕೊಂಡು 
ಅಲ್ಲಿಂದ ಹೋಗುವರು. 


ಇಸ್ರೇಲಿನ ನಾಯಕರು ದುಷ್ಟತ್ವವನ್ನು ನಡಿಸಿದ್ದಾ ರೆ 
ಆಗ ನಾನು ಹೇಳಿದ್ದೇನೆಂದರೆ, ""ಯಾಕೋಬಿನ 
ನಾಯಕರೇ, ಇಸ್ರೇಲಿನ ಅಧಿಪತಿಗಳೇ, ನನ್ನ 
ಮಾತನ್ನು ಕೇಳಿರಿ. ನ್ಯಾಯ ಏನು ಎಂದು ನಿಮಗೆ 
ತಿಳಿದಿರಬೇಕು. 

ನೀವು ಶಿಷ್ಟತನವನ್ನು ದ್ವೇಷಿಸಿ ದುಷ್ಟತ್ವವನ್ನು 
ಪ್ರೀತಿಸುತ್ತೀರಿ! ನೀವು ಜನರ ಚರ್ಮವನ್ನು ಸುಲಿ 
ಯುತ್ತಾ ಅವರ ಎಲುಬುಗಳಿಂದ ಮಾಂಸವನ್ನು 
ಕಿತ್ತು ತೆಗೆಯುತ್ತೀರಿ. 

ನೀವು ನನ್ನ ಜನರ ದೇಹದಿಂದ ಚರ್ಮ ತೆಗೆದು 
ಎಲುಬುಗಳನ್ನು ತುಂಡುಮಾಡಿ ಅವರನ್ನು ನಾಶ 
ಮಾಡುತ್ತೀರಿ. ತಪ್ಪಲೆಯೊಳಗೆ ಬೇಯಿಸಲು 
ಮಾಂಸ ತುಂಡು ಮಾಡಿ ಹಾಕುವಂತೆ ನೀವು ಅವರ 
ಎಲುಬುಗಳನ್ನು ತುಂಡು ಮಾಡುತ್ತೀರಿ. 

ನೀವು ಯೆಹೋವನಿಗೆ ಪ್ರಾರ್ಥಿಸಬಹುದು. ಆದರೆ 
ಆತನು ನಿಮಗೆ ಉತ್ತರಕೊಡುವದಿಲ್ಲ. ನಿಮ್ಮ ಕೆಟ್ಟ 
ಪಾಪಗಳ ನಿಮಿತ್ತ ತನ್ನ ಮುಖವನ್ನು ಮರೆಮಾಡಿ 
ಕೊಳ್ಳುತ್ತಾನೆ.'' 





ಸುಳ್ಳುಪ್ರವಾದಿಗಳು 
ಕೆಲವು ಸುಳ್ಳು ಪ್ರವಾದಿಗಳೆದ್ದು ಯೆಹೋವನ 
ಜನರಿಗೆ ಸುಳ್ಳನ್ನು ತಿಳಿಸುತ್ತಾರೆ. ಅಂಥವರ ಬಗ್ಗೆ 
ಯೆಹೋವನು ಹೇಳುವದೇನೆಂದರೆ, 


"ಈ ಪ್ರವಾದಿಗಳ ಮಾತುಗಳು ಅವರ ಹೊಟ್ಟೆಗಳನ್ನ 


ವಲಂಭಿಸಿಯದೆ. ಜನರು ಅವರಿಗೆ ಆಹಾರ 
ಕೊಟ್ಟರೆ ಶಾಂತಿಯನ್ನು ವಾಗ್ದಾನ ಮಾಡುತ್ತಾರೆ. 





ಒಡೆದು ಹಾಕುವವನು: ನಾಯಕ ಅಥವಾ ""ಮೆಸ್ಸೀಯ.'' 


1164 


ಜನರು ಅವರಿಗೆ ಊಟ ಕೊಡದೆ ಹೋದರೆ 
ಯುದ್ಧವನ್ನು ವಾಗ್ದಾನ ಮಾಡುತ್ತಾರೆ. 


ಹೀಗಿರುವದರಿಂದ ಅದು ನಿಮಗೆ ರಾತ್ರಿಯಂತಿರು 
ವದು. ನಿಮಗೆ ದರ್ಶನಗಳಾಗುವದಿಲ್ಲ. ಮುಂದೆ 
ಏನು ಸಂಭವಿಸುತ್ತದೆ ಎಂಬುದನ್ನು ನೀವು 
ನೋಡುವದಿಲ್ಲ. ಆದುದರಿಂದ ಅದು ನಿಮಗೆ 
ಕತ್ತಲೆಯಂತಿದೆ. ಪ್ರವಾದಿಗಳಿಗೆ ಸೂರ್ಯನು 
ಮುಳುಗಿರುತ್ತಾನೆ. ಅವರಿಗೆ ಮುಂದೆ ಆಗು 
ವಂಥದು ಕಾಣಿಸುವದಿಲ್ಲ. ಆದುದರಿಂದ ಅವರಿಗೆ 
ಎಲ್ಲಾ ಕತ್ತಲೆಯಾಗಿದೆ. 

ದೇವದರ್ಶಿಗಳು ನಾಚಿಗೊಂಡಿದ್ದಾರೆ. ಭವಿಷ್ಯ 
ಹೇಳುವವರು ನಾಚಿಕೆಗೊಳಗಾಗಿದ್ದಾರೆ. ಯಾಕೆಂ 
ದರೆ ದೇವರು ಅವರ ಕೂಡ ಮಾತನಾಡುವದನ್ನು 
ನಿಲ್ಲಿಸಿರುವದರಿಂದ ಅವರು ಏನನ್ನೂ ಹೇಳುವ 
ದಿಲ್ಲ. 


ಮೀಕನು ದೇವರ ನಂಬಿಗಸ್ತ ಪ್ರವಾದಿ 
ಯೆಹೋವನ ಆತ್ಮನು ನನ್ನಲ್ಲಿ ಅಧಿಕಾರವನ್ನೂ, 
ಒಳ್ಳೆಯತನವನ್ನೂ ಶಕ್ತಿಯನ್ನೂ ತುಂಬಿದ್ದಾನೆ. 
ಯಾಕಂದರೆ ಯಾಕೋಬನ ಅಪರಾಧಗಳನ್ನು 
ಅವನಿಗೆ ತಿಳಿಸುವುದಕ್ಕಾಗಿಯಷ್ಟೇ, ಇಸ್ರೇಲಿನ 
ಪಾಪಗಳನ್ನು ಅವನಿಗೆ ಹೇಳುವುದಕ್ಕಾಗಿಯಷ್ಟೇ.'' 








ಇಸ್ರೇಲಿನ ನಾಯಕರು ಇದಕ್ಕೆ ಕಾರಣ 

ಯಾಕೋಬಿನ ನಾಯಕರೇ, ಇಸ್ರೇಲಿನ ಪ್ರಧಾ 
ನರೇ, ನನಗೆ ಕಿವಿಗೊಡಿರಿ! ಸರಿಯಾದ ಜೀವಿತ 
ವನ್ನು ನೀವು ದ್ವೇಷಿಸುತ್ತೀರಿ. ನೆಟ್ಟಗಿರುವದನ್ನು 
ಡೊಂಕಾಗಿ ನೀವು ಮಾಹುಖಿರಿ. 

ಜನರನ್ನು ಕೊಲೆ ಮಾಡಿ ಚೀಯೋನನ್ನು ಕಟ್ಟು 
ತ್ತೀರಿ. ಜನರನ್ನು ಮೋಸಮಾಡಿ ಜಿರುಸಲೇಮನ್ನು 
ಕಟ್ಟುತ್ತೀರಿ. 

ಜೆರುಸಲೇಮಿನ ನ್ಯಾಯಾಧೀಶರು ಲಂಚ ತೆಗೆದು 
ಕೊಂಡು ನ್ಯಾಯಕ್ಕೆ ವಿರುದ್ಧ ತೀರ್ಪುಕೊಡುವರು. 
ಜನರಿಗೆ ಬೋಧಿಸುವ ಮೊದಲು ಜಿರುಸಲೇಮಿನ 
ಯಾಜಕರು ಹಣವನ್ನು ವಸೂಲಿ ಮಾಹುವರು. 
ಜನರು ತಮ್ಮ ಭವಿಷ್ಯದ ಬಗ್ಗೆ ಕೇಳಲು ಪ್ರವಾದಿ 
ಗಳಿಗೆ ಮುಂಗಡವಾಗಿ ಹಣ ಕೊಡುವರು. 
ಆಮೇಲೆ ಆ ನಾಯಕರು, ""ಯೆಹೋವನು 
ನಮ್ಮಲ್ಲಿ ವಾಸ ಮಾಡುತ್ತಿದ್ದಾನೆ. ಆದುದರಿಂದ 
ನಮಗೆ ಕೆಟ್ಟದ್ದು ಏನೂ ಸಂಭವಿಸುವದಿಲ್ಲ'' ಎಂದು 
ಹೇಳುವರು. 


1165 ಮೀಕ 3:12-4:12 


12 ನಾಯಕರೇ, ನಿಮ್ಮಿಂದಾಗಿ ಚೀಯೋನ್‌ ನಾಶ ರಾಜ್ಯವು ತಿರುಗಿ ತರಲ್ಪಡುವದು 


6 ಯೆಹೋವನು ಹೇಳುವದೇನೆಂದರೆ, ""ಜೆರುಸ 


ವಾಗುವದು. ನೇಗಿಲಿನಿಂದ ಉತ್ತಲ್ಪಟ್ಟ ಹೊಲ 
ದಂತೆ ಅದು ಇರುವದು. ಜೆರುಸಲೇಮ್‌ ಕಲ್ಲಿನ 
ರಾಶಿಯಾಗುವದು. ಆಲಯದ ಗುಡ್ಡವು ಬರಿ 
ದಾದ ಬೆಟ್ಟವಾಗುವುದು. ಅದರ ಮೇಲೆ ಪೊದೆ 
ಗಳು ಹುಲುಸಾಗಿ ಬೆಳೆದುಕೊಳ್ಳುವವು. 


ಜಿರುಸಲೇಮಿನಿಂದ ಧರ್ಮಶಾಸ್ತ್ರ ಬರುವದು 
ಅಂತ್ಯದ ದಿವಸಗಳಲ್ಲಿ ಯೆಹೋವನ ಆಲಯದ 
ಪರ್ವತವು ಎಲ್ಲಾ ಪರ್ವತಗಳಿಗಿಂತಲೂ ಅತ್ಯುನ್ನ 
ತವಾಗಿರುವುದು. ಅದು ಬೆಟ್ಟಗಳಿಗಿಂತಲೂ 
ಉನ್ನತವಾಗಿರುವದು. ಅಲ್ಲಿಗೆ ಜನರು ಗುಂಪು 
ಗುಂಪಾಗಿ ಹೋಗುವರು. 

ಅನೇಕ ದೇಶಗಳಿಂದ ಜನರು ಅಲ್ಲಿಗೆ ಹೋಗು 
ವರು. ""ಬನ್ನಿರಿ, ನಾವು ಯೆಹೋವನ ಪರ್ವತಕ್ಕೆ 
ಹೋಗೋಣ, ಯಾಕೋಬನ ದೇವರ ಆಲಯಕ್ಕೆ 
ನಾವು ಹೋಗೋಣ. ಆಗ ದೇವರು ನಮಗೆ ಜೀವಿ 
ತದ ಮಾರ್ಗವನ್ನು ಕಲಿಸುವನು. ಮತ್ತು ನಾವು 
ಆತನನ್ನು ಅನುಸರಿಸುವೆವು'' ಎಂದು ಹೇಳುವರು. 
ದೇವರ ಉಪದೇಶವು, ಆತನ ಸಂದೇಶವು 
ಜೀೇಯೋನ್‌ ಬೆಟ್ಟದಲ್ಲಿರುವ ಜಿರುಸಲೇಮಿನಲ್ಲಿ 
ಪ್ರಾರಂಭವಾಗಿ ಪ್ರಪಂಚದಲ್ಲೆಲ್ಲಾ ಹಬ್ಬುತ್ತದೆ. 
ಆಗ ಪ್ರಪಂಚದ ಎಲ್ಲಾ ಜನಾಂಗಗಳಿಗೆ 
ಯೆಹೋವನೇ ನ್ಯಾಯಾಧೀಶನು. ದೂರ ದೇಶ 
ದಲ್ಲಿರುವ ಅನೇಕ ಜನರ ಜಗಳಗಳನ್ನು ಆತನು 
ನಿಲ್ಲಿಸುವನು. ಆ ಜನರು ಯುದ್ಧದ ಆಯುಧ 
ಗಳನ್ನು ಉಪಯೋಗಿಸುವದನ್ನು ನಿಲ್ಲಿಸುವರು. 
ತಮ್ಮ ಖಣ್ಗಗಳಿಂದ ನೇಗಿಲ ಗುಳಗಳನ್ನು 
ತಯಾರಿಸುವರು. ಭರ್ಜಿಗಳಿಂದ ಕುಹುಗೋಲು 
ಗಳನ್ನು ತಯಾರಿಸುವರು. ಜನರೊಳಗೆ ಪರಸ್ಪರ 
ಯುದ್ಧ ಮಾಡುವದನ್ನು ನಿಲ್ಲಿಸುವರು. ಯುದ್ಧಕ್ಕೆ 
ತರಬೇತಿ ಎಂದಿಗೂ ಮಾಡರು. 

ಪ್ರತಿಯೊಬ್ಬನೂ ತನ್ನ ದ್ರಾಕ್ಟಾಲತೆಯ ನೆರಳಿನಲ್ಲಿ 
ಕುಳಿತುಕೊಳ್ಳುವನು. ಅವರು ಅಂಜೂರದ ಮರ 
ದಡಿಯಲ್ಲಿ ವಿಶ್ರಾಂತಿಯಲ್ಲಿರುವರು. ಯಾರೂ 
ಅವರನ್ನು ಭಯಗೊಳಿಸುವದಿಲ್ಲ. ಯಾಕೆಂದರೆ 
ಸರ್ವಶಕ್ತನಾದ ಯೆಹೋವನು ಹೀಗೆ ಆಗುವ 
ದೆಂದು ಹೇಳಿದ್ದಾನೆ. 

ಬೇರೆ ದೇಶಗಳವರು ತಮ್ಮ ದೇವರ ಹೆಸರಿನಲ್ಲಿ 
ನಡೆಯುತ್ತಾರೆ. ನಾವಾದರೊ ನಮ್ಮ ದೇವರಾದ 
ಯೆಹೋವನ ಹೆಸರನ್ನು ನಿತ್ಯಕಾಲಕ್ಕೂ 
ಸ್ಮರಿಸುವೆವು. 


ಲೇಮು ಗಾಯಗೊಂಡು ಕುಂಟಾಗಿದೆ; ತಳ್ಳಲ್ಪ 
ಟ್ವಿದೆ; ಗಾಯಗೊಂಡು ಶಿಕ್ಚಿಸಲ್ಪಟ್ಟಿದೆ. ಆದರೆ 
ನಾನು ಆಕೆಯನ್ನು ನನ್ನ ಬಳಿಗೆ ಬರಮಾಹುವೆನು. 
ಆ "ಕುಂಟು' ನಗರದ ಜನರೇ ಅಳಿದುಳಿದ ಜನ 
ರಾಗುವರು. ಆ ಪಟ್ಟಣದ ಜನರನ್ನು ಬಲವಂತ 
ದಿಂದ ಓಡಿಸಲಾಯಿತು. ಆದರೆ ನಾನು ಅವರನ್ನು 
ಬಲಶಾಲಿಯಾದ ಜನಾಂಗವನ್ನಾಗಿ ಮಾಡು 
ವೆನು.'' ಯೆಹೋವನು ಅವರ ಅರಸನಾಗುವನು. 
ಆತನು ಚೀಯೋನ್‌ ಪರ್ವತದಿಂದ ನಿತ್ಯಕಾಲಕ್ಕೂ 
ಆಳುವನು. 


""ಹಿಂಡುಗಳ ಗೋಪುರವೇ, ನಿನ್ನ ಸಮಯವು ಬರು 
ವದು. ಚೀಯೋನಿನ ಒಫೆಲ್‌ ಗುಡ್ಡವೇ, ನಿನಗೆ 
ತಿರುಗಿ ಅಧಿಕಾರ ದೊರಕುವುದು. ಹೌದು, 
ಮೊದಲಿನಂತೆಯೇ ಜಿರುಸಲೇಮಿನಲ್ಲೇ ರಾಜ್ಯ 
ವಿರುವುದು.'' 


ಬಾಬಿಲೋನಿಗೆ ಇಸ್ರೇಲರು ಯಾಕೆ ಹೋಗಬೇಕು? 


9 ಯಾಕೆ ನೀನು ಗಟ್ಟಿಯಾಗಿ ಅರಚಿಕೊಳ್ಳುವೆ? 


ನೀನು ನಿನ್ನ ನಾಯಕನನ್ನು ಕಳೆದುಕೊಂಡೆಯಾ? 
ನಿನ್ನ ರಾಜನು ನಿನ್ನನ್ನು ಬಿಟ್ಟುಹೋದನೋ? 
ನೀನು ಪ್ರಸವವೇದನೆಯನ್ನು ಅನುಭವಿಸುವ 
ಹೆಂಗಸಿನಂತೆ ಶ್ರಮೆಯನ್ನು ಅನುಭವಿಸುತ್ತೀ. 


10 ಚೀಯೋನಿನ ಕುಮಾರಿಯೇ, ನೋವನ್ನು ಅನು 


ಭವಿಸು. ಮಗುವನ್ನು ಹೆರು. ನೀನು ಜೆರುಸ 
ಲೇಮ್‌ ಪಟ್ಟಣದಿಂದ ಹೊರಗೆ ಹೋಗಿ ಹೊಲ 
ದಲ್ಲಿ ವಾಸಿಸುವಿ. ನಾನು ಏನು ಹೇಳುವದೇ 
ನೆಂದರೆ, ನೀನು ಬಾಬಿಲೋನಿಗೆ ಹೋಗುವಿ, 
ಆದರೆ ಅಲ್ಲಿ ನೀನು ರಕ್ಬಿಸಲ್ಬಡುವಿ. ಯೆಹೋವನು 
ಅಲ್ಲಿಗೆ ಬಂದು ನಿನ್ನನ್ನು ರಕ್ಷಿಸುವನು. ನಿನ್ನ ವೈರಿಗ 
ಳಿಂದ ನಿನ್ನನ್ನು ಬಿಡುಗಡೆ ಮಾಡುವನು. 


ಯೆಹೋವನು ಜನಾಂಗಗಳನ್ನು ನಾಶಮಾಡುವನು 


11 ಎಷ್ಟೋ ಜನಾಂಗಗಳು ನಿನ ವಿರುದ ಯುದ್ದಕ್ಕೆ 
ಪ ಜ್ರ ಧಿ ಏಕ 


ಬಂದಿವೆ. ""ಅಲ್ಲಿ ನೋಡಿ, ಚೀಯೋನ್‌ , ಬನ್ನಿ 
ಆಕ್ರಮಣ ಮಾಡೋಣ'' ಎಂದು ಹೇಳುವರು. 


12 ಅವರು ತಮ್ಮ ಯೋಜನೆಯನ್ನು ಹಾಕುತ್ತಾರೆ. 


ಆದರೆ ಯೆಹೋವನ ಯೋಜನೆಯೇನೆಂದು 
ಅವರು ಅರಿಯರು. ಯೆಹೋವನು ತನ್ನ ಜನರನ್ನು 
ಒಂದು ವಿಶೇಷ ಉದ್ದೇಶಕ್ಕಾಗಿ ಇಲ್ಲಿಗೆ ತಂದಿದ್ದಾನೆ. 


ಮೀಕ 4:13-5:14 


ಆ ಜನರು ಕಣಕ್ಕೆ ಹಾಕಿದ ಸಿವುಡುಗಳಂತೆ ನಜ್ಜು 
ಗುಜ್ಜಾಗುವರು. 


ಇಸ್ರೇಲ್‌ ಜಯಗೊಂಡು ಇತರ ಜನಾಂಗಗಳನ್ನು 
ನಾಶಮಾಡುವದು 

3" ಜೀಯೋನ್‌ ಕುಮಾರಿಯೇ, ಎದ್ದೇಳು, ಆ ಜನ 
ರನ್ನು ಪುಡಿಮಾಡು! ನಾನು ನಿನ್ನನ್ನು ಬಲಶಾಲಿಯ 
ನ್ನಾಗಿ ಮಾಹುವೆನು. ಕಬ್ಬಿಣದ ಕೊಂಬುಗಳಿರು 
ವಂತೆ, ತಾಮ್ರದ ಗೊರಸುಗಳಿರುವಂತೆ ನಿನ್ನನ್ನು 
ಮಾಡುವೆನು. ಎಷ್ಟೋ ಜನರನ್ನು ನೀನು ತುಂಡು 
ತುಂಡು ಮಾಡುವಿ. ಅವರ ಐಶ್ವರ್ಯವನ್ನು ನೀನು 
ಯೆಹೋವನಿಗೆ ಕೊಡುವಿ. ಅವರ ನಿಕ್ಷೇಪಗಳನ್ನು 
ಇಡೀ ಭೂಮಿಗೆ ಒಡೆಯನಾಗಿರುವ ಯೆಹೋವ 
ನಿಗೆ ಅರ್ಪಿಸುವಿ.'' 


ಬಲಶಾಲಿಯಾದ ನಗರಿಯೇ, ನಿನ್ನ ಸೈನಿಕರನ್ನು 

ಕೂಡಿಸು. ಅವರು ನಮ್ಮ ಮೇಲೆ ದಾಳಿ ಮಾಡಲು 
ಸುತ್ತುವರಿದಿದ್ದಾರೆ. ಇಸ್ರೇಲಿನ ನ್ಯಾಯಧೀಶನ 
ಕೆನ್ನೆಯ ಮೇಲೆ ಕೋಲಿನಿಂದ ಹೊಡೆಯುವರು. 


ಬೆತ್ಲೇಹೇಮಿನಲ್ಲಿ ಮೆಸ್ಸೀಯನು ಜನಿಸುವನು 

2 ಎಫ್ರಾತದ ಬೆತ್ಲೇಹೇಮೇ, ನೀನು ಯೆಹೂದದ 
ಪ್ರಾಂತ್ಯದಲ್ಲಿ ಅತಿ ಚಿಕ್ಕ ಊರು ಆಗಿರುವಿ. ನಿನ್ನಲ್ಲಿ 
ರುವ ಕುಟುಂಬಗಳು ಸ್ವಲ್ಪ ಮಾತ್ರವೇ. ಆದರೆ 
ಇಸ್ರೇಲನ್ನು ಆಳುವವನು ನನಗೋಸ್ಕರವಾಗಿ 
ನಿನ್ನಿಂದ ಹೊರಡುವನು. ಆತನ ಪ್ರಾರಂಭವು 
ಅನಾದಿಕಾಲದಿಂದಲೇ ಆಗಿದೆ. 

3 ಸ್ತ್ರೀಯು ತನ್ನ ಮಗನನ್ನು ಹೆರುವ ತನಕ ಯೆಹೋ 
ವನು ತನ್ನ ಜನರನ್ನು ತೊರೆದು ಬಿಡುವನು. 
ಅನಂತರ ಉಳಿದ ಅವನ ಸಹೋದರರು ಇಸ್ರೇಲ್‌ 
ಜನರ ಬಳಿಗೆ ತಿರುಗಿ ಬರುವರು. 

* ಆಗ ಇಸ್ರೇಲರನ್ನು ಆಳುವಾತನು ಯೆಹೋವನ 
ಶಕ್ತಿಯಲ್ಲಿಯೂ ತನ್ನ ದೇವರಾದ ಯೆಹೋವನ 
ಹೆಸರಿನಲ್ಲಿಯೂ ನಿಂತು ತನ್ನ ಮಂಡೆಗೆ ಆಹಾರವ 
ನ್ನೀಯುವನು. ಆತನ ಮಹತ್ತು ಭೂಮಿಯ ಕಟ್ಟ 
ಕಡೆಗೆ ಪ್ರಸರಿಸುವದರಿಂದ ಅವರು ಸಮಾಧಾನ 
ದಿಂದ ವಾಸಿಸುವರು. 

5 ಆಗ ಶಾಂತಿ ನೆಲೆಸುವದು. ಹೌದು, ಅಶ್ಯೂರದ 
ಸೈನ್ಯವು ನಮ್ಮ ದೇಶಕ್ಕೆ ಬಂದು ನಮ್ಮ ಮಹಾ 
ಕಟ್ಟಡಗಳನ್ನು ತುಳಿದು ಹಾಕುವರು. ಆದರೆ ಇಸ್ರೇ 
ಲನ್ನು ಆಳುವಾತನು ಏಳು ಕುರುಬರನ್ನೂ ಎಂಟು 
ನಾಯಕರನ್ನೂ ಆರಿಸುವನು. 








1166 


6 ಅವರು ತಮ್ಮ ಖಡ್ಗಗಳನ್ನು ಉಪಯೋಗಿಸಿ 
ಅಶ್ಯೂರದವರನ್ನು ಆಳುವರು. ಅವರು ನಿಮ್ರೋ 
ದನ ದೇಶವನ್ನು ಆಳುವರು. ಕೈಯಲ್ಲಿ ಖಡ್ಗವನ್ನು 
ಹಿಡಿದುಕೊಂಡು ಆ ಜನರನ್ನು ಆಳುವರು. ಆದರೆ 
ಇಸ್ರೇಲಿನ ರಾಜನು ಅಶ್ಯೂರದವರಿಂದ ನಮ್ಮನ್ನು 
ರಕ್ಷಿಸುವನು. ಅವರು ನಮ್ಮ ದೇಶದೊಳಕ್ಕೆ ಬಂದು 
ನಮ್ಮ ಪ್ರದೇಶವನ್ನು ತುಳಿದು ಹಾಳು ಮಾಡುವಾಗ 
ನಾವು ರಕ್ಸಿಸಲ್ಪಡುವೆವು. 

7 ಆದರೆ ಜನಾಂಗಗಳಲ್ಲಿ ಚದರಿರುವ ಇಸ್ರೇಲಿನ 
ಅಳಿದುಳಿದವರು ಯೆಹೋವನಿಂದ ಹೊರಹುವ 
ಮಂಜಿನಂತಿರುವರು. ಅದು ಯಾರನ್ನೂ ಕಾಯು 
ವದಿಲ್ಲ. ಅವರು ಹುಲ್ಲಿನ ಮೇಲೆ ಬಿದ್ದಿರುವ ಮಳೆ 
ಯಂತಿರುವರು. ಆ ಮಳೆಯು ಯಾರನ್ನೂ 
ಕಾಯುವದಿಲ್ಲ. 


8 "ಆದರೆ ಜನಾಂಗಗಳಲ್ಲಿ ಚದರಿರುವ ಯಾಕೋ ಬನ 


ವಂಶದ ಅಳಿದುಳಿದವರು, ಕಾಡಿನಲ್ಲಿರುವ 
ಪ್ರಾಣಿಗಳಲ್ಲಿ ಸಿಂಹವು ಹೇಗೆ ಇರುವದೋ, 
ಹಾಗೆಯೇ ಇರುವರು. ಕುರಿಗಳ ಹಿಂಡಿನ ಮಧ್ಯೆ 
ಯಿರುವ ಪ್ರಾಯದ ಸಿಂಹದಂತಿರುವರು. ಅದು 
ತನಗೆ ಇಷ್ಟ ಬಂದಂತೆ ತಿರುಗಾಡುವದು. ಅದು 
ಒಂದು ಪ್ರಾಣಿಯನ್ನು ಹಿಡಿದರೆ ಅದನ್ನು ಬಿಡಿಸಲು 
ಯಾರಿಂದಲೂ ಸಾ ಧ್ಯವಿಲ್ಲ. ಜನಶೇಷವು 
ಅದರಂತಿರುವದು. 

9 ನೀನು ನಿನ್ನ ವೈರಿಗಳ ಮೇಲೆ ಕೈಎತ್ತಿ ಅವರನ್ನು 
ನಾಶಮಾಹುವೆ. 


ಜನರು ಯೆಹೋವನನ್ನು ಅವಲಂಬಿಸುವರು 

0 ಯೆಹೋವನು ಹೇಳುವದೇನಂದರೆ, ""ಆ 
ಸಮಯದಲ್ಲಿ ನಿನ್ನ ಕುದುರೆಗಳನ್ನು ನಾನು ತೆಗೆದು 
ಬಿಡುವೆನು. ನಿನ್ನ ರಥಗಳನ್ನು ನಾಶಮಾಹುವೆನು. 

' ನಿನ್ನ ದೇಶದಲ್ಲಿರುವ ಪಟ್ಟಣಗಳನ್ನು ಹಾಳು 
ಮಾಡುವೆನು. ನಿನ್ನ ಕೋಟೆಗಳನ್ನೆಲ್ಲಾ ನಾಶ 
ಮಾಡುವೆನು. 

2 ನೀನು ಮಾಟಮಂತ್ರಗಳನ್ನು ಇನ್ನು ಮುಂದೆ 
ಮಾಡದಿರುವಿ. ಭವಿಷ್ಯ ಮತ್ತು ಕಣಿ ಹೇಳುವ 
ಜನರು ಇನ್ನು ಮುಂದೆ ನಿನ್ನಲ್ಲಿ ಇರರು. 

3 ನಿನ್ನ ವಿಗ್ರಹಗಳನ್ನೂ ಕಲ್ಲು ಕಂಬಗಳನ್ನೂ ಒಡೆದು 
ನಾಶಮಾಡುವೆನು. ನಿನ್ನ ಕೈಗಳು ಮಾಡಿದ 
ವಸ್ತುಗಳನ್ನು ನೀನು ಪೂಜಿಸುವುದಿಲ್ಲ. 

* ನಾನು ನಿನ್ನ ಅಶೇರ ಸ್ತಂಭಗಳನ್ನು, ಸುಳ್ಳು 
ದೇವರುಗಳನ್ನು ನಾಶಮಾಹುವೆನು. 


15 ಕೆಲವು ಜನಾಂಗಗಳು ನನ್ನ ಮಾತಿಗೆ ಕಿವಿಗೊಡು 
ವುದಿಲ್ಲ. ಆಗ ನಾನು ನನ್ನ ಕೋಪವನ್ನು 
ಪ್ರದರ್ಶಿಸುವೆನು. ಆ ಅವಿಧೇಯರಿಗೆ ಮುಯ್ಯಿ 
ತೀರಿಸುವೆನು.'' 


ಯೆಹೋವನ ದೂರು 
ಯೆಹೋವನು ಹೇಳುವದನ್ನು ಕೇಳಿರಿ: ನಿನ್ನ 
ವ್ಯಾಜ್ಯವನ್ನು ಬೆಟ್ಟಗಳಿಗೆ ತಿಳಿಸು. ಗುಡ್ಡಗಳು ನಿನ್ನ 
ಕಥೆಯನ್ನು ಕೇಳಲಿ. 
ಯೆಹೋವನಿಗೆ ತನ್ನ ಜನರ ವಿರುದ್ಧವಾಗಿ ವ್ಯಾಜ್ಯ 
ವಿದೆ. ಪರ್ವತಗಳೇ, ಭೂಮಿಯ ಅಸ್ತಿವಾರವೇ, 
ಯೆಹೋವನ ದೂರುಗಳನ್ನು ಕೇಳಿರಿ. ಇಸ್ರೇಲ್‌ 
ತಪ್ಪಿತಸ್ತನೆಂದು ಆತನು ಧೃಡಪಡಿಸುವನು. 
ಯೆಹೋವನು ಹೇಳುವದೇನಂದರೆ, ""ನನ್ನ 
ಜನರೇ, ನಾನು ಮಾಡಿದ್ದೇನು ತಿಳಿಸಿರಿ. ನಿನಗೆ 
ವಿರೋಧವಾಗಿ ನಾನು ಏನಾದರೂ ಮಾಡಿ 
ದ್ವೇನೋ? ನಿನಗೆ ಜೀವಿಸಲು ಕಷ್ಟವಾಗುವಂತೆ 
ಮಾಡಿದ್ದೇನೋ? 
ನಾನು ಮಾಡಿದ್ದನ್ನು ನಿಮಗೆ ಹೇಳುತ್ತೇನೆ, ನಾನು 
ನಿಮ್ಮ ಬಳಿಗೆ ಮೋಶೆ, ಆರೋನ್‌ ಮತ್ತು ಮಿರ್ಯಾ 
ಮಳನ್ನು ಕಳುಹಿಸಿದೆನು. ನಾನು ಈಜಿಪ್ಟ್‌ ದೇಶ 
ದಿಂದ ನಿಮ್ಮನ್ನು ಕರೆತಂದೆನು. ಗುಲಾಮತನ 
ದಿಂದ ನಿಮ್ಮನ್ನು ಬಿಡಿಸಿ ಸ್ವತಂತ್ರರನ್ನಾಗಿ 
ಮಾಡಿದೆನು. 
ನನ್ನ ಜನರೇ, ಮೋವಾಬ್ಯರ ಅರಸನಾದ ಬಾಲಾ 
ಕನ ದುಷ್ಟ ಯೋಜನೆಯನ್ನು ನೆನಪುಮಾಡಿರಿ. 
ಬೆಯೋರನ ಮಗನಾದ ಬಿಳಾಮನು ಬಾಲಾಕ 
ನಿಗೆ ಏನು ಹೇಳಿದನೆಂದು ಜ್ಞಾಪಕ ಮಾಡಿರಿ. 
ಶಿಟ್ಟೀಮಿನಿಂದ ಗಿಲ್ಲಾಲಿನ ತನಕ ನಡೆದ ಘಟನೆ 
ಗಳನ್ನು ನಿಮ್ಮ ನೆನಪಿಗೆ ತಂದುಕೊಳ್ಳಿರಿ. ಅವೆಲ್ಲ 
ವನ್ನು ನೀವು ನೆನಪು ಮಾಡಿದರೆ ಯೆಹೋವನು 
ನೀತಿವಂತನು ಎಂದು ನಿಮಗೆ ಗೊತ್ತಾಗುವದು.'' 





ನಮ್ಮಿಂದ ದೇವರು ಏನನ್ನು ಅಪೇಕ್ಷಿಸುತ್ತಾನೆ? 

ನಾನು ದೇವರಾದ ಯೆಹೋವನನ್ನು ಸಂಧಿಸಲು 
ಬರುವಾಗ ಏನನ್ನು ತೆಗೆದುಕೊಂಡು ಬರಲಿ? ಪರ 
ಲೋಕದ ದೇವರಿಗೆ ನಾನು ಅಡ್ಡಬಿದ್ದು ಆರಾಧಿಸು 
ವಾಗ ಏನು ಮಾಡಲಿ? ನಾನು ಕರ್ತನ ಬಳಿಗೆ 
ಬರುವಾಗ ಸರ್ವಾಂಗ ಹೋಮದೊಡನೆ ಒಂದು 
ವರುಷದ ಕರುವನ್ನು ತೆಗೆದುಕೊಂಡು ಬರಲೋ? 
ದೇವರಾದ ಯೆಹೋವನು ಒಂದು ಸಾವಿರ ಟಗರು 
ಹತ್ತು ಸಾವಿರ ಎಣ್ಣೆಯ ಹೊಳೆಗಳಲ್ಲಿ 





1167 


10 


11 


12 


ಮೀಕ 5:15-6:14 


ಸಂತೋಷಿಸುವನೋ? ನಾನು ಮಾಡಿದ ತಪ್ಪಿನ 
ಪರಿಹಾರಕ್ಕಾಗಿ ನನ್ನ ಚೊಚ್ಚಲ ಮಗನನ್ನು 
ಸಮರ್ಪಿಸಲೋ? ನನ್ನ ಶರೀರದಿಂದ ಬಂದ 
ಮಗನನ್ನು ನನ್ನ ಪಾಪಗಳಿಗಾಗಿ ಸಮರ್ಪಿಸಲೋ? 


ಮನುಷ್ಯನೇ, ಒಳ್ಳೆಯದು ಏನೆಂದು ಯೆಹೋ 
ವನು ನಿನಗೆ ತಿಳಿಸಿದ್ದಾನೆ. ಯೆಹೋವನು ನಿನ್ನಿಂದ 
ಅಪೇಕ್ಸಿಸುವದೇನೆಂದರೆ, ಇತರರಿಗೆ ನೀನು 
ಅನ್ಯಾಯ ಮಾಡದಿರು. ದಯೆ ಮತ್ತು ನಂಬಿಗಸ್ತಿಕೆ 
ಗಳನ್ನು ಪ್ರೀತಿಸು. ದೀನತೆಯಿಂದ ನಿನ್ನ ದೇವ 
ರೊಂದಿಗೆ ಜೀವಿಸು. ನಿನ್ನ ಕಾಣಿಕೆಗಳಿಂದ 
ಆತನನ್ನು ಮೆಚ್ಚಿಸಲು ಪ್ರಯತ್ನಿಸದಿರು. 


ಇಸ್ರೇಲರು ಏನನ್ನು ಮಾಡುತ್ತಿದ್ದರು? 
ಯೆಹೋವನ ಸ್ವರವು ಪಟ್ಟಣದಲ್ಲಿ ಗಟ್ಟಿಯಾಗಿ 
ಕೇಳಿಸುತ್ತದೆ. ಬುದ್ದಿವಂತನು ಯೆಹೋವನ ನಾಮ 
ವನ್ನು ಗೌರವಿಸುವನು. ಆದುದರಿಂದ ಶಿಕ್ಷೆಯ 
ಬೆತ್ತದ ಕಡೆಗೆ ಲಕ್ಷ್ಯವಿಡು. ಆ ಬೆತ್ತವನ್ನು ಹಿಡು 
ಕೊಂಡವನನ್ನೂ ಗೌರವಿಸು. 
ಕದ್ದುಕೊಂಡ ಭಂಡಾರಗಳನ್ನು ದುಷ್ಟರು ಇನ್ನೂ 
ಗುಪ್ತವಾಗಿಡುವರೋ? ಕೆಟ್ಟ ಜನರು ತಮ್ಮ ಚಿಕ್ಕ 
ಅಳತೆಯಿಂದ ಜನರನ್ನು ಇನ್ನೂ ಮೋಸಪಡಿಸು 
ವರೋ? ಹಳಿದು, ಅವೆಲ್ಲವೂ ನಡಿಯುತ್ತಲಿದೆ. 
ಇನ್ನೂ ಮೋಸದ ಅಳತೆ ಪ್ರಮಾಣಗಳನ್ನು ಉಪ 
ಯೋಗಿಸುವ ದುಷ್ಟರನ್ನು ನಾನು ಕ್ಲಮಿಸ 
ಬೇಕೋ? ಚೀಲದೊಳಗೆ ಭಾರ ತುಂಬಿಸಿ 
ಮೋಸದ ಪ್ರಮಾಣದಲ್ಲಿ ವ್ಯಾಪಾರ ಮಾಡುವವ 
ರನ್ನು ನಾನು ಕ್ಚಮಿಸಬೇಕೋ? 
ಪಟ್ಟಣದ ಧನಿಕರು ಕ್ರೂರವಾದ ಮತ್ತು ದುಷ್ಟತ್ವದ 
ಕಾರ್ಯಗಳನ್ನು ಇನ್ನೂ ಮಾಡುತ್ತಿದ್ದಾರೆ. ಆ 
ಪಟ್ಟಣದಲ್ಲಿರುವ ಜನರು ಇನ್ನೂ ಸುಳ್ಳು ಹೇಳು 
ತ್ತಾರೆ. ಹೌದು, ಆ ಜನರು ತಮ್ಮ ಸುಳ್ಳನ್ನು 
ಪ್ರದರ್ಶಿಸುತ್ತಾರೆ. 
ಆದುದರಿಂದ ನಾನು ನಿಮ್ಮನ್ನು ಶಿಕ್ಸಿಸಲು 
ಪ್ರಾರಂಭಿಸಿದೆನು. ನಿಮ್ಮ ಪಾಪಗಳ ದೆಸೆಯಿಂದ 
ನಿಮ್ಮನ್ನುನಾಶಮಾಹುವೆನು. 
ನೀವು ಉಣ್ಣುವಿರಿ ಆದರೆ ನಿಮ್ಮ ಹೊಟ್ಟೆ ತುಂಬದು. 
ನೀವು ಹೊಟ್ಟೆಗಿಲ್ಲದವರಂತೆ ಹಸಿವಿನಿಂದಲೇ 
ಇರುವಿರಿ. ನೀವು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ತರಲು 
ಪ್ರಯತ್ನಿಸುಪಿರಿ. ಆದರೆ ನೀವು ರಕ್ಷಿಸಿದ ಜನರನ್ನು 
ಖಡ್ಗಧಾರಿಗಳು ಕೊಂದುಬಿಡುವರು. ಜನರು 
ನಿಮ್ಮನ್ನು ಹಿಡಿಯುವರು. 


ಮೀಕ 6:15-7:11 


15 


ನೀವು ಬೀಜ ಬಿತ್ತುವಿರಿ, ಆದರೆ ಪೈರು ಕೊಯ್ಯುವು 
ದಿಲ್ಲ. ಆಲೀವ್‌ ಕಾಯಿಗಳನ್ನು ಗಾಣದಲ್ಲಿ ಹಾಕಿ 
ಎಣ್ಣೆ ತೆಗೆಯುವಿರಿ. ಆದರೆ ನಿಮಗೆ ಎಣ್ಣೆಯೇ 
ಸಿಗುವದಿಲ್ಲ. ನೀವು ದ್ರಾಕ್ಸೆ ಹಣ್ಣುಗಳನ್ನು ತೊಟ್ಟಿ 
ಯಲ್ಲಿ ಹಾಕಿ ತುಳಿಯುವಿರಿ, ಆದರೆ ಕುಡಿಯಲು 
ದ್ರಾಕ್ಟಾರಸವೇ ಸಿಗುವದಿಲ್ಲ. 

ಯಾಕೆ ಹೀಗೆ? ಯಾಕಂದರೆ ನೀವು ಒಮ್ರಿಯ 
ಆಜ್ಞೆಯನ್ನು ಪರಿಪಾಲಿಸಿದಿರಿ. ಅಹಾಬನ ಮನೆಯ 
ವರು ಮಾಡುತ್ತಿದ್ದ ದುಷ್ಕತ್ಯಗಳನ್ನು ನೀವು ಮಾಡು 
ತ್ತೀರಿ. ನೀವು ಅವರ ಬೋಧನೆಯನ್ನು ಅನುಸರಿ 
ಸುತ್ತೀರಿ. ಆದ್ದರಿಂದ ನೀವು ನಾಶವಾಗುವಂತೆ 
ಮಾಡುವೆನು. ನಿಮ್ಮ ಕೆಹವಲ್ಪಟ್ಟ ನಗರವನ್ನು 
ನೋಡಿದ ಜನರು ಆಶ್ಚರ್ಯದಿಂದ ಸಿಳ್ಳು 
ಹಾಕುವರು. ಆಗ ಬೇರೆ ಜನಾಂಗದವರು ನಿಮ್ಮ 
ಮೇಲೆ ಹಾಕಿದ ಅವಮಾನವನ್ನು ನೀವು 
ಕೊಳ್ಳುವಿರಿ. 


9 
ಸಹಿಸಿ 


ಜನರ ದುಷ್ಟತನವನ್ನು ನೋಡಿ ಮೀಕನಿಗಾದ ಬೇಸರ 


ನಾನು ಬೇಸರಗೊಂಡಿದ್ದೇನೆ. ಯಾಕೆಂದರೆ 
ನಾನು ಕೂಡಿಸಲ್ಪಟ್ಟ ಹಣ್ಣಿನಂತಿದ್ದೇನೆ; 
ಕೊಯಿದು ಶೇಖರಿಸಿದ ದ್ರಾಕ್ಸೆ ಹಣ್ಣಿನಂತಿದ್ದೇನೆ. 
ತಿನ್ನಲು ದ್ರಾಕ್ಟೆಹಣ್ಣು ಏನೂ ಉಳಿಯಲಿಲ್ಲ. ನನಗೆ 
ಪ್ರಿಯವಾದ ಫಲಕಾಲದ ಆರಂಭದಲ್ಲೇ ಫಲಿಸುವ 
ಅಂಜೂರದ ಹಣ್ಣು ಸಿಕ್ಕಲೇ ಇಲ್ಲ. 

ನಾನು ಹೇಳುವದೇನೆಂದರೆ ನಂಬಿಗಸ್ತ ಜನರೆಲ್ಲಾ 
ಹೋಗಿ ಬಿಟ್ಟರು. ಈ ದೇಶದಲ್ಲಿ ಒಳ್ಳೇ ಜನರು 
ಯಾರೂ ಉಳಿಯಲಿಲ್ಲ. ಪ್ರತಿಯೊಬ್ಬನೂ 
ಇನ್ನೊಬ್ಬನನ್ನು ಕೊಲ್ಲಲು ಕಾಯುತ್ತಿದ್ದಾನೆ. ಪ್ರತಿ 
ಯೊಬ್ಬನೂ ತನ್ನ ಸೋದರನನ್ನು ಸಿಕ್ಕಿಸಿಹಾಕಲು 
ಕಾಯುತ್ತಿದ್ದಾನೆ. 


“ಕೆಟ್ಟದನ್ನು ಎರಡೂ ಕೈಗಳಿಂದ ನಡಿಸಲು ಜನರು 
ಟದ“ ಲ 


ನಿಪುಣರಾಗಿದ್ದಾರೆ. ಅಧಿಕಾರಿಗಳು ಲಂಚಕೇಳು 
ತ್ತಾರೆ. ನ್ಯಾಯಾಧೀಶರು ತಮ್ಮ ತೀರ್ಪು ಬದಲಾ 
ಯಿಸಲು ಹಣ ಕೇಳುತ್ತಿದ್ದಾರೆ. ಪ್ರಮುಖ ನಾಯ 
ಕರು ನ್ಯಾಯವಾದ ಮತ್ತು ಜನರಿಗೆ ಹಿತವಾದ 
ತೀರ್ಮಾನವನ್ನು ಮಾಡುವದಿಲ್ಲ. ತಮ್ಮ ಇಷ್ಟ 
ಪ್ರಕಾರ ಅವರು ಮಾಡುತ್ತಿದ್ದಾರೆ. 

ಅವರಲ್ಲಿರುವ ಉತ್ತಮರೂ ಸಹ ಮುಳ್ಳಿನ ಪೊದೆ 
ಯಂತಿದ್ದಾರೆ. ಅವರಲ್ಲಿರುವ ಉತ್ತಮರೂ ಸಹ 
ಡೊಂಕು ಹೊಂಕಾಗಿರುವ ಮುಳ್ಳು ಪೊದೆ 
ಗಿಂತಲೂ ಡೊಂಕಾಗಿದ್ದಾರೆ. 


1168 


8 


11 


ಶಿಕ್ಷೆಯ ದಿನ ಬರುತ್ತಿದೆ 
ನಿನ್ನ ಪ್ರವಾದಿಗಳು ಈ ದಿನವು ಬರುತ್ತಿದೆ ಎಂದು 
ಹೇಳುತ್ತಿದ್ದಾರೆ. ನಿನ್ನ ಪ್ರವಾದಿಗಳ ದಿವಸವು 
ಬಂದದೆ. ಈಗ ನೀನು ಶಿಕ್ಷಿಸಲ್ಪಡಹುವಿ. ನೀನೀಗ 
ಗಲಿಬಿಲಿಗೆ ಒಳಗಾಗುವಿ! 
ನಿನ್ನ ನೆರೆಯವನ ಮೇಲೆ ನಂಬಿಕೆ ಇಹಬೇಡ! ನಿನ್ನ 
ಸ್ನೇಹಿತನ ಮೇಲೆ ಭರವಸವಿಡಬೇಡ! ನಿನ್ನ ಹೆಂಡತಿ 
ಯೊಂದಿಗೂ ನಿನ್ನ ಮನಸ್ಸಿನಲ್ಲಿರುವ ವಿಷಯವನ್ನು 
ತಿಳಿಸಬೇಡ. 
ಒಬ್ಬನ ವೈರಿಯು ಅವನ ಮನೆಯವರೇ ಆಗಿರು 
ತ್ತಾರೆ. ಮಗನು ತಂದೆಗೆ ಗೌರವವನ್ನು ಕೊಡುವ 
ದಿಲ್ಲ. ಮಗಳು ತಾಯಿಗೆ ವಿರುದ್ಧವಾಗಿ ನಡೆ 
ಯುವಳು. ಸೊಸೆಯು ಅತ್ತೆಗೆ ವಿರುದ್ಧವಾಗಿ 
ನಡೆಯುವಳು. 


ಯೆಹೋವನೇ ರಕ್ಟಕನು 
ನಾನು ಸಹಾಯಕ್ಕಾಗಿ ಯೆಹೋವನ ಕಡೆಗೆ 
ನೋಡುತ್ತೇನೆ. ದೇವರ ರಕ್ಷಣೆಗಾಗಿ ನಿರೀಕ್ಸಿಸು 
ತ್ತೇನೆ. ನನ್ನ ದೇವರು ನನಗೆ ಕಿವಿಗೊಡುತ್ತಾನೆ. 
ನಾನು ಬಿದ್ದಿದ್ದೇನೆ, ಆದರೆ ವೈರಿಯೇ, ನನ್ನನ್ನು 
ನೋಡಿ ನಗಾಡಬೇಡ! ನಾನು ತಿರುಗಿ ಏಳುತ್ತೇನೆ; 
ನಾನೀಗ ಅಂಧಕಾರದಲ್ಲಿ ಕುಳಿತುಕೊಳ್ಳುತ್ತೇನೆ. 
ಆದರೆ ಯೆಹೋವನು ನನ್ನ ಬೆಳಕಾಗಿರುತ್ತಾನೆ. 


ಯೆಹೋವನು ಕ್ಷಮಿಸುತ್ತಾನೆ 

ನಾನು ಯೆಹೋವನಿಗೆ ವಿರುದ್ದವಾಗಿ ಪಾಪ ಮಾಡಿ 
ದ್ದೇನೆ. ಆದುದರಿಂದ ಆತನು ನನ್ನ ಮೇಲೆ 
ಕೋಪಿಸಿಕೊಂಡಿದ್ದಾನೆ. ಆದರೆ ನನ್ನ ಪರವಾಗಿ 
ಆತನು ವಾದಿಸುತ್ತಾನೆ. ನನಗೆ ಒಳ್ಳೇಯದನ್ನೇ 
ಆತನು ಮಾಡುತ್ತಾನೆ. ಆ ಬಳಿಕ ನನ್ನನ್ನು ಹೊರಗೆ 
ಬೆಳಕಿಗೆ ತರುವನು. ಆತನು ನೀತಿವಂತನೆಂಬುದು 
ಆಗ ನನಗೆ ತಿಳಿಯುವುದು. 


“ನಿನ್ನ ದೇವರಾದ ಯೆಹೋವನು ಎಲ್ಲಿ?'' ಎಂದು 
ಕೇಳಿದ ವೈರಿಗಳು ಇದನ್ನು ನೋಡಿ, ನಾಚಿಕೆ 
ಗೊಳ್ಳುವರು. ಆಗ ನಾನು ಅವರ ವಿಷಯವಾಗಿ 
ನಗಾಡುವೆನು; ರಸ್ತೆಯ ಮಣ್ಣಿನ ಮೇಲೆ ನಡೆಯು 
ವಂತೆ ಜನರು ಅವರ ಮೇಲೆ ನಡಿಯುವರು. 


ಯೆಹೂದ್ಯರು ಮರಳಿ ಬರುವರು 
ನಿನ್ನ ನಗರದ ಗೋಡೆಗಳು ತಿರುಗಿ ಕಟ್ಟಲ್ಪಡುವ 
ದಿನಗಳು ಬರುತ್ತವೆ. ಆಗ ದೇಶವು ಬೆಳೆಯುವುದು. 


12 


16 


1169 


ನಿನ್ನ ಜನರು ದೇಶಕ್ಕೆ ಹಿಂತಿರುಗುವರು. ಅವರು 
ಅಶ್ಯೂರದಿಂದ ಈಜಿಪ್ಟ್‌ ನಗರಗಳಿಂದಲೂ ಹಿಂದೆ 
ಬರುವರು, ನಿನ್ನ ಜನರು ಈಜಿಷ್ಟಿನಿಂದಲೂ 
ಯೂಫ್ರೇಟೀಸ್‌ ನದಿಯ ಆಚೆಕಡೆಯಿಂದ 
ಬರುಪರು. ಪಶ್ಚಿಮದ ಸಮುದ್ರದ ಕಡೆಯಿಂದ 
ಬರುವರು. ಪೂರ್ವದ ಪರ್ವತಗಳ ಕಡೆಯಿಂದ 
ಬರುವರು. 

ದೇಶದಲ್ಲಿ ವಾಸಿಸಿದ್ದ ಜನರಿಂದಲೂ ಅವರು 
ಮಾಡಿದ್ದ ಕೆಲಸಗಳಿಂದಲೂ ದೇಶವು ಹಾಳಾಗಿ 
ಹೋಗಿತ್ತು 





“ಆದುದರಿಂದ ನಿನ್ನ ಜನರನ್ನು ಕಬ್ಬಿಣದ ಕೋಲಿ 


ನಿಂದ ಆಳು, ನಿನಗೆ ಸೇರಿದ ಜನರ ಹಿಂಡುಗಳನ್ನು 
ಆಳು. ಆ ಗುಂಪು ಅಡವಿಯಲ್ಲಿ ತಾನಾಗಿಯೇ ವಾಸಿ 
ಸುತ್ತದೆ; ಕರ್ಮೆಲ್‌ ಬೆಟ್ಟದಲ್ಲಿಯೂ ವಾಸಿಸುತ್ತದೆ. 
ಹಿಂದಿನ ಕಾಲದಲ್ಲಿ ಮಾಡಿದಂತೆ ಆ ಗುಂಪು 
ಬಾಷಾನ್‌ ಮತ್ತು ಗಿಲ್ಯಾದ್‌ ಪ್ರಾಂತ್ಯದಲ್ಲಿ 
ವಾಸಿಸುತ್ತದೆ. 


ಇಸ್ರೇಲ್‌ ತನ್ನ ವೈರಿಗಳನ್ನು ಸೋಲಿಸುವುದು 
ನಿಮ್ಮನ್ನು ಈಜೆಪ್ಪಿನಿಂದ ಬರಮಾಡಿದಾಗ ಅನೇಕ 
ಅದ್ಭುತ ಕಾರ್ಯಗಳನ್ನು ಮಾಡಿದೆನು. ಇನ್ನೂ 
ಅನೇಕ ಅದ್ಭುತಗಳನ್ನು ನೀವು ನೋಡುವಂತೆ 
ಮಾಡುವೆನು. 
ಜನಾಂಗಗಳು ಆ ಅದ್ಭುತವನ್ನು ನೋಡಿ ನಾಚಿಕೆ 
ಗೊಳ್ಳುವರು. ನನ್ನ ಶಕ್ತಿಯ ಎದುರು ಅವರ ಬಲವು 


18 


20 


ಮೀಕ 7:12-20 


ಏನೂ ಅಲ್ಲವೆಂದು ತಿಳಿಯುವರು. ಅವರು 
ಆಶ್ಚರ್ಯದಿಂದ ಚಕಿತರಾಗಿ ತಮ್ಮ ಬಾಯಿಗಳ 
ಮೇಲೆ ಕೈಗಳನ್ನಿಡುವರು. ತಮ್ಮ ಕಿವಿಗಳನ್ನು ಮುಚ್ಚಿ 
ವಾರ್ತೆ ಕೇಳಲು ನಿರಾಕರಿಸುವರು. 

ಧೂಳಿನ ಮೇಲೆ ಹಾವಿನಂತೆ ಅವರು ಹರಿದಾಡು 
ವರು. ಭಯದಿಂದ ನಡುಗುವರು. ನೆಲದ ಮೇಲಿನ 
ಬಿಲಗಳಿಂದ ಹರಿದುಕೊಂಡು ಬರುವ ಹುಳುಗ 
ಳಂತಿರುವರು. ನಮ್ಮ ದೇವರಾದ ಯೆಹೋವನ 
ಬಳಿಗೆ ಬಂದು ನಿಮ್ಮನ್ನು ಭಯದಿಂದ 
ನೋಡುವರು. 


ಯೆಹೋವನಿಗೆ ಸ್ತೋತ್ರ 
ನಿನ್ನ ಹಾಗೆ ಬೇರೆ ಯಾವ ದೇವರು ಇಲ್ಲ. ಪಾಪ 
ದಲ್ಲಿ ಬಿದ್ದವರನ್ನು ನೀನು ಕ್ಚಮಿಸುತ್ತೀ. ನಿನ್ನ ಜನ 
ಶೇಷವನ್ನು ಮನ್ನಿಸುವಿ. ನೀನು ನಿತ್ಯಕ್ಕೂ ಕೋಪಿಸು 
ವದಿಲ್ಲ. ಯಾಕೆಂದರೆ ದಯೆತೋರಿಸುವದರಲ್ಲಿ 
ನೀನು ಸಂತೋಷಿಸುತ್ತೀ. 
ಯೆಹೋವನೇ, ನಮ್ಮನ್ನು ತಿರುಗಿ ಸಂತೈಸು. ನಮ್ಮ 
ಪಾಪಗಳನ್ನು ನಮ್ಮಿಂದ ನಿವಾರಿಸು. ನಮ್ಮೆಲ್ಲಾ 
ಪಾಪಗಳನ್ನು ಆಳವಾದ ಸಮುದ್ರದ ತಳದಲ್ಲಿ 
ಹಾಕು. 
ನೀನು ಯಾಕೋಬನಿಗೆ ನಂಬಿಗಸ್ತನಾಗುವಿ. 
ನೀನು ಅಬ್ರಹಾಮನ ಮೇಲೆ ದಯೆತೋರಿಸಿ, 
ನಂಬಿಗಸ್ತನಾಗುವಿ. ಇದನ್ನು ನೀನು ಬಹಳ ಕಾಲದ 
ಹಿಂದೆಯೇ ನಮ್ಮ ಪೂರ್ನಿಕರಿಗೆ ವಾಗ್ದಾನ 
ಮಾಡಿರುವೆ. 


| 


1170 


ನಹೂಮ 


ಎಲ್ಕೋಷ್‌ ಎಂಬ ಊರಿನವನಾದ ನಹೂಮನಿಗೆ 
ಆದ ದೇವದರ್ಶನದ ಪುಸ್ತಕ. ನಿನೆವೆ ಪಟ್ಟಣದ 


ವಿಷಯವಾಗಿ ದುಃ8ಖಕರವಾದ ಸಂದೇಶ. 


ನಿನೆವೆಯ ಮೇಲೆ ಯೆಹೋವನು ಕೋಪಗೊಂಡಿದ್ದಾ ನೆ 


2 


ಯೆಹೋವನು ಸ್ವಾಭಿಮಾನವುಳ್ಳ ದೇವರಾಗಿ 
ದ್ದಾನೆ. ಆತನು ಪಾಪಿಗಳ ಮೇಲೆ ಸೇಡನ್ನು 
ತೀರಿಸುವ ದೇವರು. ಆತನು ಬಹಳವಾಗಿ ಕೋಪ 
ಗೊಂಡಿದ್ದಾನೆ. ಯೆಹೋವನು ಪಾಪಿಗಳನ್ನು 
ಶಿಕ್ಷಿಸುವ ದೇವರು. ಆತನು ವೈರಿಗಳನ್ನು ಶಿಕ್ಷಿಸು 
ವನು. ಆತನ ವೈರಿಗಳ ಮೇಲೆ ಕೋಪವು ಸದಾಕಾಲ 
ವಿರುವುದು. 


"ಯೆಹೋವನು ತಾಳ್ಮೆಯುಳ್ಳ ದೇವರು. ಮತ್ತು 


ಬಲಿಷ್ಠನಾದ ದೇವರಾಗಿದ್ದಾನೆ! ಪಾಪಿಗಳನ್ನು 
ಆತನು ಶಿಕ್ಸಿಸುವನು. ಆತನಿಂದ ಅವರು ತಪ್ಪಿಸಿ 
ಕೊಳ್ಳಲಾರರು. ದುಷ್ಟ ಜನರನ್ನು ಶಿಕ್ಷಿಸಲು 
ಯೆಹೋವನು ಬರುವನು. ಆತನು ತನ್ನ ಸಾಮ 
ರ್ಥ್ಯವನ್ನು ಬಿರುಗಾಳಿಯಲ್ಲಿಯೂ ಸುಂಟರ ಗಾಳಿ 
ಯಲ್ಲಿಯೂ ತೋರ್ಪಡಿಸುವನು. ಮನುಷ್ಯನು 
ನೆಲದ ಧೂಳಿನ ಮೇಲೆ ನಡೆಯುತ್ತಾರೆ, ಯೆಹೋ 
ವನಾದರೋ ಮೋಡಗಳ ಮೇಲೆ ನಡೆಯುತ್ತಾನೆ. 
ಯೆಹೋವನು ಸಮುದ್ರಕ್ಕೆ ಗದರಿಸಿದಾಗ ಅದು 
ಒಣಗಿಹೋಗುವುದು. ಆತನು ಎಲ್ಲಾ ನದಿಗಳನ್ನು 
ಬತ್ತಿಸಿ ಬಿಡುವನು. ಕರ್ಮೆಲ್‌ ಮತ್ತು ಬಾಷಾನಿನ 
ಫಲವತ್ತಾದ ನೆಲಗಳು ಒಣಗಿ ಪಾಳು ಬೀಳುವವು. 
ಲೆಬನೋನಿನ ಪುಷ್ಪವು ಬಾಡಿ ಹೋಗುವದು. 
ಯೆಹೋವನು ಬರುತ್ತಾನೆ. ಪರ್ವತಗಳು ಭಯ 
ದಿಂದ ನಡುಗುವದು. ಬೆಟ್ಟಗಳು ಕರಗಿ ಹೋಗು 
ವದು. ಯೆಹೋವನು ಬರುತ್ತಾನೆ. ಮತ್ತು 
ಭೂಮಿಯು ಭಯದಿಂದ ನಡುಗುವುದು. ಇಡೀ 
ಪ್ರಪಂಚ ಮತ್ತು ಅದರಲ್ಲಿರುವ ಜನರೆಲ್ಲಾ ಭಯ 
ದಿಂದ ನಡುಗುವರು. 


ಯೆಹೋವನು ಮಹಾ ರೌದ್ರಕ್ಕೆದುರಾಗಿ 
ಯಾರೂ ನಿಲ್ಲಲಾರರು. ಯಾರೂ ಆ ಮಹಾ 
ಕೋಪವನ್ನು ಸಹಿಸಲು ಸಾಧ್ಯವಿಲ್ಲ. ಆತನ 
ಕೋಪವು ಬೆಂಕಿಯಂತೆ ದಹಿಸುವದು. ಆತನು 
ಬರುವಾಗ ಬಂಡೆಯು ಪುಡಿ ಯಾಗುವುದು. 
ಯೆಹೋವನು ಒಳ್ಳೆಯವನು. ಕಷ್ಟದ ಸಮಯ 
ದಲ್ಲಿ ಆತನು ಆಶ್ರಯಸ್ಥಾನ. ಆತನ ಮೇಲೆ ಭರವಸ 
ವಿಡುವವರನ್ನು ಸಂರಕ್ಷಿ ಸುತ್ತಾನೆ. 

ಆದರೆ ಆತನು ತನ್ನ ವೈರಿಗಳನ್ನು ಪೂರ್ತಿಯಾಗಿ 
ನಾಶಮಾಡುತ್ತಾನೆ. ತೆರೆಯಂತೆ ಅವರನ್ನು ಕೊಚ್ಚಿ 
ಕೊಂಡು ಹೋಗುತ್ತಾನೆ. ಕತ್ತಲೆಯ ಕಡೆಗೆ ವೈರಿ 
ಗಳನ್ನು ಅಟ್ಟಿ ಬಿಡುವನು. 

ಯೆಹೋವನಿಗೆ ವಿರುದ್ಧವಾಗಿ ಏಕೆ ಯೋಜನೆ 
ಹಾಕುತ್ತೀರಿ? ನೀವು ಯಾವ ಕುಯುಕ್ತಿಯನ್ನೂ 
ಮಾಡದ ಹಾಗೆ ಆತನು ನಿಮ್ಮನ್ನು ಸಂಪೂರ್ಣವಾಗಿ 
ನಾಶಮಾಡುತ್ತಾನೆ. 

ಮಹಕೆಯ ಅಡಿಯಲ್ಲಿ ಉರಿಯುವ ಮುಳ್ಳು 
ಕಡ್ಡಿಗಳಂತೆ ನೀವು ಸಂಪೂರ್ಣವಾಗಿ ನಾಶವಾಗು 
ವಿರಿ. ಜಂಬುಹುಲ್ಲಿನಂತೆ ನೀವು ಸುಟ್ಟು 
ಭಸ್ಮವಾಗುವಿರಿ. 

ಅಶ್ಯೂರವೇ, ನಿನ್ನಿಂದ ಒಬ್ಬ ಮನುಷ್ಯನು ಬಂದು, 
ಯೆಹೋವನಿಗೆ ವಿರುದ್ಧವಾದ ಯೋಜನೆಗಳನ್ನು 
ಹಾಕಿದನು. ದುರಾಲೋಜನೆಯನ್ನು ಕೊಟ್ಟನು. 
ಯೆಹೋವನು ಯೆಹೂದನಿಗೆ ಇಂತೆಂದೆನು; 
""ಅಶ್ಯೂರದ ಜನರು ಬಲಶಾಲಿಗಳು. ಅವರಲ್ಲಿ 
ಅಸಂಖ್ಯಾತ ಸೈನಿಕರಿದ್ದಾರೆ. ಆದರೆ ಅವರೆಲ್ಲಾ 
ತುಂಡರಿಸಲ್ಪಡುವರು. ಅವರೆಲ್ಲಾ ಹತರಾಗು 
ವರು. ನನ್ನ ಜನರೇ, ನೀವು ಕಷ್ಟ ಅನುಭವಿಸುವಂತೆ 
ಮಾಡಿದೆನು. ಆದರೆ ಇನ್ನು ಮುಂದೆ ಹಾಗೆ 
ಮಾಡುವುದಿಲ್ಲ 

ನಾನು ನಿಮ್ಮನ್ನು ಸ್ವತಂತ್ರರನ್ನಾಗಿ ಬಿಟ್ಟಿದ್ದೇನೆ. 
ಅಶ್ಯೂರದವರ ಹಿಡಿತದಿಂದ ನಿಮ್ಮನ್ನು ಪಾರು 
ಮಾಡಿದ್ದೇನೆ. ನಿಮ್ಮ ಭುಜದಿಂದ ನೊಗವನ್ನು 


ತೆಗೆದುಹಾಕುವೆನು. ನಿಮ್ಮನ್ನು ಬಂಧಿಸಿದ್ದ 
ಸಂಕೋಲೆಯನ್ನು ಮುರಿದುಹಾಕುವೆನು.'' 
ಅಶ್ಕೂರದ ಅರಸನೇ, ನಿನ್ನ ವಿಷಯವಾಗಿ 
ಯೆಹೋವನು ಕೊಟ್ಟ ಆಜ್ಞೆ ಏನೆಂದರೆ, “ನಿನ್ನ 
ಹೆಸರನ್ನು ಧರಿಸುವ ಸಂತತಿಯವರು ಯಾರೂ 
ಇರರು. ನಿನ್ನ ಕೆತ್ತನೆಯ ವಿಗ್ರಹಗಳನ್ನು ನಾನು 
ನಾಶಮಾಡುವೆನು. ನಿನ್ನ ದೇವರುಗಳ ಆಲಯ 
ದಲ್ಲಿರುವ ಲೋಹದ ಬೊಂಬೆಗಳನ್ನು ಕೆಡವಿ 
ಬಿಡುವೆನು. ನಿನ್ನ ಅಂತ್ಯವು ಬೇಗನೇ ಬರಲಿರುವು 
ದರಿಂದ ನಿನಗೆ ಸಮಾಧಿಯನ್ನು ತಯಾರು 
ಮಾಡುತ್ತಿದ್ದೇನೆ.'' 

ಯೆಹೂದನೇ, ನೋಡು! ಬೆಟ್ಟಗಳ ಮೇಲಿ ನಿಂದ 
ಬರುವವನನ್ನು ನೋಡು. ಅವನು ಶುಭ ಸಮಾ 
ಚಾರವನ್ನು ತರುವವನು. ಸಮಾಧಾನ ಉಂಟೆಂದು 
ಅವನು ಸಾರುತ್ತಾನೆ. ಯೆಹೂದವೇ ನಿನ್ನ ವಿಶೇಷ 
ಹಬ್ಬಗಳನ್ನು ಆಚರಿಸು. ನೀನು ವಾಗ್ದಾನ ಮಾಡಿ 
ದ್ದನ್ನು ನೆರವೇರಿಸು. ಆ ಕೆಲಸಕ್ಕೆ ಬಾರದ ಜನರು 
ನಿನ್ನ ಬಳಿಗೆ ಬಂದು ನಿನ್ನ ಮೇಲೆ ಧಾಳಿ ಮಾಡುವ 
ದಿಲ್ಲ. ಯಾಕೆಂದರೆ ಆ ದುಷ್ಟ ಜನರೆಲ್ಲಾ ನಾಶ 
ವಾಗಿರುತ್ತಾರೆ. 


ನಿನೆವೆಯು ನಾಶವಾಗುವದು 
ವೈರಿಯು ನಿನ್ನ ಮೇಲೆ ಬರುವನು. ಆದುದರಿಂದ 
ನಿನ್ನ ಪಟ್ಟಣದ ಬುರುಜುಗಳನ್ನು ಕಾಯಿ. 
ಮಾರ್ಗದ ಮೇಲೆ ಕಣ್ಣಿಡು. ಯುದ್ಧಕ್ಕೆ ತಯಾ 
ರಾಗು. ರಣರಂಗಕ್ಕೆ ಹೋಗಲು ಸಿದ್ಧನಾಗು. 
ಹೌದು, ಯೆಹೋವನು ಯಾಕೋಬನ ವೈಭವ 
ವನ್ನು ಇಸ್ರೇಲಿನ ವೈಭವವಾಗಿ ಸ್ಥಾಪಿಸುವನು. 
ಇಸ್ರೇಲಿನಂತೆ ತಿರುಗಿ ಮಾಡುವನು. ವೈರಿಯು ಅವ 
ರನ್ನು ನಾಶಮಾಡಿ ಅವರ ದ್ರಾಕ್ಟಿಬಳ್ಳಿಯನ್ನು 
ಹಾಳುಮಾಡಿದನು. 
ಆ ಸೈನಿಕರ ಗುರಾಣಿಗಳು ಕೆಂಪಗಿವೆ. ಅವರ 
ಸಮವಸ್ತ್ರಗಳು ಕೆಂಪುಬಣ್ಣದಿಂದ ಹೊಳೆಯುತ್ತಿವೆ. 
ಅವರ ರಥಗಳು ಯುದ್ಧಕ್ಕಾಗಿ ಸಾಲುಗಟ್ಟಿ ನಿಂತಿವೆ 
ಮತ್ತು ಬೆಂಕಿಯ ಜ್ವಾಲೆಯಂತೆ ಹೊಳೆಯುತ್ತಿವೆ. 
ಅವರ ಭರ್ಜಿಗಳು ಎತ್ತಲ್ಪಟ್ಟಿವೆ. 
ರಸ್ತೆಯ ಮೇಲೆ ರಥಗಳು ರಭಸದಿಂದ ಓಡುತ್ತಿವೆ. 
ನಗರದ ಚೌಕಕ್ಕೆ ಹಿಂದೆ ಮುಂದೆ ಓಡುತ್ತಿವೆ. ಅವು 
ಉರಿಯುವ ಪಂಜಿನೋಪಾದಿಯಲ್ಲಿವೆ, ಒಂದೆಡೆ 
ಯಿಂದ ಇನ್ನೊಂದೆಡೆಗೆ ಹಾರುವ ಮಿಂಚಿನಂತಿವೆ. 
ವೈರಿಗಳು ತಮ್ಮ ಶೂರ ಯೋಧರನ್ನು ಕರೆಯು 
ತ್ತಿದ್ದಾರೆ. ಅವರು ಮುನ್ನುಗ್ಗುವಾಗ ಎಡವಿ 





1171 


ನಹೂಮ 1:14-2:13 


ಬೀಳುವರು, ಗೋಡೆಗಳ ಕಡೆಗೆ ನುಗ್ಗಿ ತಮ್ಮ 
ಗುರಾಣಿಗಳನ್ನು ಇಡುವರು. 

ಆದರೆ ಹೊಳೆಯ ಕದಗಳು ತೆರೆಯಲ್ಪಟ್ಟಿವೆ. ಅದರ 
ಮೂಲಕ ವೈರಿಗಳು ಮುನ್ನುಗ್ಗುತ್ತಿದ್ದಾರೆ. ಅರಸನ 
ಮನೆಯನ್ನು ನಾಶಮಾಡುತ್ತಿದ್ದಾರೆ. 

ವೈರಿಗಳು ರಾಣಿಯನ್ನು ಎತ್ತಿಕೊಂಡು ಹೋಗು 
ತ್ತಾರೆ. ಆಕೆಯ ಸೇವಕಿಯರು ಪಾರಿವಾಳಗಳಂತೆ 
ಮುಲುಗುತ್ತಿದ್ದಾರೆ. ತಮ್ಮ ದುಃಖವನ್ನು ಪ್ರದರ್ಶಿ 
ಸಲು ಎದೆಯನ್ನು ಬಹಕೊಳ್ಳುತ್ತಿದ್ದಾರೆ. 
ನಿನೆವೆಯು ನೀರು ಬತ್ತುತ್ತಿರುವ ಕೊಳದಂತಿದೆ. 
“ನಿಲ್ಲಿ ನಿಲ್ಲಿ ಓಡಿಹೋಗಬೇಡಿ'' ಎಂದು ಜನರು 
ಬೊಬ್ಬಿಡುತ್ತಾರೆ. ಆದರೆ ಅದರಿಂದ ಪ್ರಯೋಜನ 
ವಿಲ್ಲ 

ನಿನೆವೆಯನ್ನು ನಾಶಮಾಡುವ ಸೈನಿಕರೇ, ಬೆಳ್ಳಿ 
ಬಂಗಾರಗಳನ್ನು ತೆಗೆದುಕೊಳ್ಳಿರಿ. ತೆಗೆದು 
ಕೊಳ್ಳಲು ಎಷ್ಟೋ ವಸ್ತುಗಳಿವೆ. ಎಷ್ಟೋ ನಿಕ್ಷೇಪ 
ಗಳಿವೆ. 


"ಈಗ ನಿನೆವೆಯು ಖಾಲಿಯಾಯಿತು. ಎಲ್ಲಾ 


ದೋಚಲ್ಪಟ್ಟಿತು. ನಗರವು ನಾಶವಾಯಿತು. 
ಜನರು ತಮ್ಮ ದೈರ್ಯ ಕಳಕೊಂಡಿದ್ದಾರೆ. ಭಯ 
ದಿಂದ ಅವರ ಹೃದಯವು ಕರಗುತ್ತಿದೆ. ಮೊಣ 
ಕಾಲುಗಳು ನಡುಗುತ್ತಿವೆ. ಅವರ ದೇಹವು 
ಅಲ್ಲಾಡುತ್ತಿವೆ. ಭಯದಿಂದ ಅವರ ಮುಖವು ರಕ್ತ 
ಹೀನವಾಗಿದೆ. 

ಸಿಂಹದ ಗುಹೆಯಂತಿದ್ದ ನಿನೆವೆಯು ಎಲ್ಲಿ? ಗಂಡು 
ಹೆಣ್ಣು ಸಿಂಹಗಳು ಅದರೊಳಗೆ ವಾಸಿಸುತ್ತಿದ್ದವು. 
ಅದರ ಮರಿಗಳಿಗೆ ಭಯವಿಲ್ಲ. 


""ನಿನೆವೆಯು ಅರಸನಾದ ಸಿಂಹವು ಜನರನ್ನು 


ಕೊಂದಿತು. ತನ್ನ ಮರಿಗಳಿಗೂ ಸಿಂಹಿಣಿಗೂ 
ಆಹಾರವನ್ನು ಕೊಟ್ಟನು. ತನ್ನ ಗುಹೆಯನ್ನು 
(ನಿನೆವೆ ರಾಜನು) ಮನುಷ್ಯರ ಶರೀರಗಳಿಂದಲೂ 
ತಾನು ಕೊಂದ ಹೆಂಗಸರಿಂದಲೂ ತುಂಬಿಸಿದನು. 
ಸರ್ವಶಕ್ತನಾದ ಯೆಹೋವನು ಹೇಳುವದೇ 
ನೆಂದರೆ, ""ನಿನೆವೆಯೇ, ನಾನು ನಿನಗೆ ವಿರೋಧ 
ವಾಗಿದ್ದೇನೆ. ನಿನ್ನ ರಥಗಳನ್ನು ಸುಟ್ಟು ಹಾಕುತ್ತೇನೆ. 
ನಿನ್ನ ಎಳೆ ಸಿಂಹಗಳನ್ನು ರಣರಂಗದಲ್ಲಿ ಸಾಯಿಸು 
ತ್ತೇನೆ. ಈ ಭೂಮಿಯ ಮೇಲೆ ಇನ್ನು ಯಾರನ್ನೂ 
ಬೇಟಿ ಮಾಡದಿರುವಿ. ನಿನ್ನ ಸಂದೇಶವಾಹಕರಿಂದ 
ಕೆಟ್ಟ ಸಮಾಚಾರವನ್ನು ಜನರು ಇನ್ನು ಎಂದಿಗೂ 
ಕೇಳರು.'' 


ನಹೂಮ 3:1-16 


ನಿನೆವೆಗೊಂದು ಕೆಟ್ಟಸುದ್ಧಿ 
ಕೊಲೆಗಡುಕರ ಆ ಪಟ್ಟಣಕ್ಕೆ ಬಹಳ ಕೆಹುಕು 
ಉಂಟಾಗುವದು. ನಿನೆವೆಯು ಸುಳ್ಳಿನಿಂದ 
ತುಂಬಿದ ನಗರ. ಬೇರೆ ರಾಜ್ಯಗಳಿಂದ ದೋಚಿದ 
ವಸ್ತುಗಳಿಂದ ತುಂಬಿದ ನಗರ. ಆ ಪಟ್ಟಣವು 
ಕೊಲ್ಲುವುದನ್ನೂ ಲೂಟಿ ಮಾಡುವುದನ್ನೂ 
ನಿಲ್ಲಿಸುವುದೇ ಇಲ್ಲ. 

2 ಚಾವಟಿಯ ಚಟಾರವೆಂಬ ಶಬ್ಧವನ್ನು ನೀನು ಕೇಳ 
ಬಹುದು. ಚಕ್ರಗಳು ತಿರುಗುವ ಶಬ್ಧ ಕುದುರೆಗಳ 
ನಾಗಾಲೋಟವನ್ನು ಮತ್ತು ರಥಗಳ ಹಾರಾಟ 
ವನ್ನು ನೀವು ನೋಡಬಹುದು. 

3 ಕುದುರೆಗಳ ಮೇಲಿರುವ ಸೈನಿಕರು ಆಕ್ರಮಣವೆಸ 
ಗಿದ್ದಾರೆ. ಅವರ ಖಹ್ಗವು ಮಿಂಚುತ್ತದೆ. ಅವರ 
ಬರ್ಜಿಯು ಹೊಳೆಯುತ್ತದೆ. ಬಹು ಮಂದಿ ಸತ್ತಿರು 
ತ್ತಾರೆ. ಶವಗಳ ರಾಶಿ ಬಿದ್ದಿವೆ. ಅವು ಲೆಕ್ಕವಿಲ್ಲದಷ್ಟು 
ಇವೆ. ಅವುಗಳ ಮೇಲೆ ಜನರು ಎಡವಿ ಬೀಳುತ್ತಾರೆ. 





*""ಇದಕ್ಕೆಲ್ಲಾ ಕಾರಣ ನಿನೆವೆ. ನಿನೆವೆಯು ಒಬ್ಬ ವೇಶ್ಯೆ. 
ಆಕೆಗೆ ತೃಪ್ತಿ ಇರದು. ಆಕೆಗೆ ಹೆಚ್ಚು ಹೆಚ್ಚು ಬೇಕು. 
ಅನೇಕ ದೇಶಗಳಿಗೆ ತನ್ನನ್ನು ಮಾರಿಬಿಟ್ಟಿದ್ದಾಳೆ. 
ಮಂತ್ರ ತಂತ್ರಗಳನ್ನು ಉಪಯೋಗಿಸಿ ಜನರನ್ನು 
ತನ್ನ ಗುಲಾಮರನ್ನಾಗಿ ಮಾಡಿದ್ದಾಳೆ. 

5 ಸರ್ವಶಕ್ತನಾದ ಯೆಹೋವನು ಹೇಳುವದೇ 
ನೆಂದರೆ: ""ನಿನೆವೆಯೇ ನಾನು ನಿನಗೆ ವಿರೋಧ 
ವಾಗಿದ್ದೇನೆ. ನಿನ್ನ ಮೇಲಂಗಿಯನ್ನು ನಿನ್ನ ಮುಖದ 
ತನಕ ಎತ್ತುವೆನು. ಜನಾಂಗಗಳು ನಿನ್ನ ಬೆತ್ತಲೆ 
ತನವನ್ನು ನೋಡಲಿ. ನಿನ್ನ ನಾಚಿಕೆಯನ್ನು ಅವರು 
ನೋಡಲಿ. 

6 ಹೊಲಸುಗಳನ್ನು ನಿನ್ನ ಮೇಲೆ ಬಿಸಾಡುವೆನು. 
ನಿನ್ನನ್ನು ದ್ವೇಷದಿಂದ ಕಾಣುವೆನು. ಜನರು ನಿನ್ನನ್ನು 
ನೋಡಿ ನಗಾಡುವರು. 

7 ನಿನ್ನನ್ನು ನೋಡಿದವರೆಲ್ಲರು ದಂಗುಬಡಿಯಲ್ಬ 
ಟ್ವರು. "ನಿನೆವೆಯು ನಾಶವಾಯಿತು. ಆಕೆಗಾಗಿ 
ಯಾರು ಮರುಗುವರು?' ಎಂದು ಜನರು ಹೇಳು 
ವರು. ನಿನ್ನನ್ನು ಸಂತೈಸುವವರು ಯಾರೂ ಸಿಗುವು 
ದಿಲ್ಲವಲ್ಲಾ?'' 


*ನಿನೆವೆಯೇ, ನೀನು ನೈಲ್‌ ನದಿಯ ದಡದಲ್ಲಿರುವ 
ತೆಬೆಸ್‌ಗಿಂತಲೂ ಉತ್ತಮನೋ? ಇಲ್ಲ. ತೆಬೆಸ್‌ನ 
ಸುತ್ತಲೂ ನೀರು ಇತ್ತು ಆ ನೀರು ಆಕೆಯನ್ನು ತನ್ನ ವೈರಿಗ 
ಳಿಂದ ಕಾಪಾಡಲು ಶಕ್ತವಾಯಿತು. ಆ ನೀರನ್ನು ಆಕೆಯು 
ಗೋಡೆಯಂತೆ ಉಪಯೋಗಿಸಿದಳು. 5ಇಧಿಯೋ 


1172 


ಫಿಯಾ ಮತ್ತು ಈಜಿಪ್ಟ್‌ ತೆಬೆಸ್‌'ಗೆ ಹೆಚ್ಚಿನ ಬಲವನ್ನು 
ಕೊಟ್ಟವು. ಸುದಾನ್‌ ಮತ್ತು ಲಿಬ್ಯ ಆಕೆಯನ್ನು ಸಹಕರಿಸಿ 
ದವು. 'ಆದರೆ ತೆಬೆಸ್‌ ಸೋಲಿಸಲ್ಪಟ್ಟಿತು. ಆಕೆಯ ಪ್ರಜಿ 
ಗಳು ಬೇರೆ ದೇಶಕ್ಕೆ ಕೈದಿಗಳಾಗಿ ಒಯ್ಯಲ್ಪಟ್ಟರು. ಸೈನಿಕರು 
ಆಕೆಯ ಹಸುಗೂಸುಗಳನ್ನು ರಸ್ತೆಯ ಮೂಲೆಮೂಲೆ 
ಗಳಲ್ಲಿ ಹೊಡೆದು ಸಾಯಿಸಿದರು. ತಮ್ಮಲ್ಲಿ ಯಾರು 
ಉನ್ನತ ಅಧಿಕಾರಿಗಳನ್ನು ಗುಲಾಮರನ್ನಾಗಿ ಉಪ 
ಯೋಗಿಸಬೇಕೆಂಬದಾಗಿ ಚೀಟುಹಾಕಿದರು. ಅವರು 
ತೆಬೆಸ್‌ನ ಮುಖ್ಯ ಅಧಿಕಾರಿಗಳನ್ನು ಸಂಕೋಲೆಗಳಿಂದ 
ಬಂಧಿಸಿದರು. 

!!ಆದುದರಿಂದ ನಿನೆವೆಯೇ, ನೀನು ಸಹ ಕುಡಿದು 
ಅಮಲೇರಿದವರಂತೆ ಕೆಳಗೆ ಬಿದ್ದುಬಿಡುವಿ. ನೀನು ಅಡಗಿ 
ಕೊಳ್ಳಲು ಪ್ರಯತ್ನಿಸುವಿ. ವೈರಿಯಿಂದ ತಪ್ಪಿಸಿಕೊಳ್ಳಲು 
ಸುರಕ್ಷಿತವಾದ ಸ್ಥಳವನ್ನು ಹುಡುಕುವಿ. 12 ಆದರೆ 
ನಿನೆವೆಯೇ, ನಿನ್ನ ಎಲ್ಲಾ ಬಲವಾದ ಬುರುಜುಗಳು 
ಅಂಜೂರದ ಮರದಂತಿರುವವು. ಹೊಸ ಅಂಜೂರ ಹಣ್ಣು 
ಗಳು ಮಾಗುವವು. ಒಬ್ಬನು ಬಂದು ಮರವನ್ನು ಅಲ್ಲಾಡಿ 
ಸಲು ಅಂಜೂರ ಹಣ್ಣುಗಳು ಅಲ್ಲಾಡಿಸುವವನ ಬಾಯಿಗೆ 
ಬೀಳುವವು. ಅವನು ಅವುಗಳನ್ನು ತಿಂದುಬಿಡುವನು; 
ಅವು ಇಲ್ಲವಾಗುವವು. 

'ನಿನೆವೆಯೇ, ನಿನ್ನ ಜನರೆಲ್ಲಾ ಹೆಂಗಸರಂತೆ, ವೈರಿ 
ಸೈನಿಕರು ಅವರನ್ನು ಹಿಡಿದುಕೊಳ್ಳಲು ತಯಾರಾಗಿದ್ದಾರೆ. 
ನಿನ್ನ ದೇಶದ ದ್ವಾರಗಳು, ವೈರಿಗಳು ಪ್ರವೇಶಿಸುವಂತೆ 
ಅಗಲವಾಗಿ ತೆರೆಯಲ್ಪಟ್ಟಿವೆ. ದ್ವಾರದ ಬಾಗಲಿನ ಅಡ್ಡ 
ಪಟ್ಟಿಯು ಬೆಂಕಿಯಿಂದ ಸುಟ್ಟಿರುತ್ತದೆ. 

“ನೀರನ್ನು ತಂದು ಪಟ್ಟಣದೊಳಗೆ ಶೇಖರಿಸಿಡು. 
ಯಾಕೆಂದರೆ ವೈರಿ ಸೈನ್ಯವು ನಿನ್ನ ನಗರವನ್ನು ಮುತ್ತುವವು. 
ನಗರದೊಳಗೆ ಅನ್ನ ನೀರನ್ನು ಯಾರಿಗೂ ತರಲು 
ಬಿಡುವದಿಲ್ಲ. ನಿನ್ನ ಬುರುಜುಗಳನ್ನು ಬಲಪಡಿಸಿಕೋ. 
ಹೆಚ್ಚು ಇಟ್ಟಿಗೆಗಳನ್ನು ಮಾಡುವಂತೆ ಅವೆಮಣ್ಣನ್ನು ಶೇಖ 
ರಿಸು. ಗಾರೆಯನ್ನು ಕಲಸಿಕೋ. ಇಟ್ಟಿಗೆಗಳನ್ನು ಮಾಡುವ 
ಅಚ್ಚನ್ನು ತೆಗೆದುಕೋ. 

ಇವೆಲ್ಲವನ್ನು ನೀನು ಮಾಡಬಹುದು. ಆದರೂ 
ಬೆಂಕಿಯು ನಿನ್ನನ್ನು ಸಂಪೂರ್ಣವಾಗಿ ನಾಶಮಾಡ 
ಬಹುದು. ಖಡ್ಗವು ನಿನ್ನನ್ನು ಸಾಯಿಸುವದು. ನಿನ್ನ ದೇಶವು 
ಮಿಡಿತೆಗಳ ಹಿಂಡಿನಿಂದ ತಿಂದು ಹಾಕಲ್ಪಟ್ಟ ದೇಶದಂತೆ 
ಕಾಣುವುದು. 

ನಿನೆವೆಯೇ, ನೀನು ಬೆಳೆಯುತ್ತಾ ಬೆಳೆಯುತ್ತಾ ಮಿಡಿತೆ 
ಗಳ ಹಿಂಡಿನಂತಾದಿ. ನೀನು ಮಿಡಿತೆಗಳಂತಾದಿ. 16ಫಿನ್ನಲ್ಲಿ 
ಅನೇಕ ವ್ಯಾಪಾರಸ್ಥರು ಊರೂರಿಗೆ ತಿರುಗಿ ವ್ಯಾಪಾರ 
ಮಾಡುವವರಿದ್ದಾರೆ. ಅವರು ಆಕಾಶದಲ್ಲಿರುವ ನಕ್ಷತ್ರ 
ಗಳಷ್ಟು ಇದ್ದಾರೆ. ಅವರು ಮಿಡಿತೆಗಳಂತೆ ಬಂದು, 


1173 


ಎಲ್ಲವನ್ನು ತಿಂದು, ಮುಗಿಸಿದ ಬಳಿಕ ಹೋಗುವಂಥ 
ವರಾಗಿದ್ದಾರೆ. ನಿನ್ನ ಸರಕಾರದ ಅಧಿಕಾರಿಗಳು ಸಹ 
ಮಿಡಿತೆಗಳಂತಿದ್ದಾರೆ. ಅವರು ಚಳಿಯ ದಿವಸದಲ್ಲಿ ಕಲ್ಲಿನ 
ಗೋಡೆಯ ಮೇಲೆ ಬಂದು ಕುಳಿತುಕೊಳ್ಳುವ ಮಿಡಿತೆ 
ಯಂತಿದ್ದಾರೆ. ಆದರೆ ಸೂರ್ಯನು ಮೇಲೆ ಬಂದಾಗ 
ಬಿಸಿಲು ಏರಿ ಕಲ್ಲು ಬಿಸಿಯಾದಾಗ ಆ ಮಿಡಿತೆಗಳೆಲ್ಲಾ 
ಹಾರಿಹೋಗುವವು. ಅವು ಎಲ್ಲಿಗೆ ಹೋದವು ಎಂದು 
ಯಾರಿಗೂ ಗೊತ್ತಿಲ್ಲ. ನಿನ್ನ ಅಧಿಕಾರಿಗಳೂ ಅದೇ 
ರೀತಿಯಲ್ಲಿರುವರು. 





ನಹೂಮ 3:17-19 


'8ಅಶ್ಕೂರದ ಅರಸನೇ, ನಿನ್ನ ಕುರುಬರು ನಿದ್ರಿಸುತ್ತಿ 
ದ್ದಾರೆ. ಆ ಬಲಾಢ್ಯ ಕುರುಬರು ನಿದ್ರೆ, ಮಾಡುತ್ತಿದ್ದಾರೆ. 
ಮತ್ತು ನಿನ್ನ ಕುರಿಗಳು ಬೆಟ್ಟಗಳ ಮೇಲೆ ಚದರಿ ಹೋಗಿವೆ. 
ಅವುಗಳನ್ನು ಹಿಂತಿರುಗಿಸಿ ಒಟ್ಟುಗೂಡಿಸಲು ಯಾರೂ 
ಇಲ್ಲ. ೌನಿನೆವೆಯೇ, ನೀನು ತೀವ್ರವಾದ ಗಾಯ ಹೊಂದಿ 
ರುವಿ. ಯಾವದೂ ನಿನ್ನನ್ನು ಗುಣಪಡಿಸಲಾರದು. ನಿನ್ನ 
ನಾಶನದ ಸುದ್ದಿ ಕೇಳಿದವರೆಲ್ಲರೂ ಚಪ್ಪಾಳೆ ತಟ್ಟುವರು. 
ಅವರು ಹರ್ಷಿಸುವರು. ಯಾಕೆಂದರೆ ನಿನಗಾದ ತೀವ್ರ, 
ಗಾಯದ ನೋವನ್ನು ಅವರೆಲ್ಲರೂ ಅನುಭವಿಸಿದರು. 


1174 


ಹಬಕ್ಕೂಕ 


ಯೆಹೋವನಿಗೆ ಹಬಕ್ಕೂಕನ ದೂರು 
1 ಪ್ರವಾದಿಯಾದ ಹಬಕ್ಕೂಕನಿಗೆ ಕೊಡಲ್ಪಟ್ಟ ಸಂದೇಶ. 
ಯೆಹೋವನೇ, ನಾನು ನಿನ್ನಿಂದ ಸಹಾಯವನ್ನು 
ಕೇಳುತ್ತಲೇ ಇದ್ದೇನೆ. ನನ್ನ ಮೊರೆಯನ್ನು ಯಾವಾಗ 
ಕೇಳುವ? ನಾನು ಹಿಂಸೆಯ ವಿಷಯವಾಗಿ ನಿನ್ನನ್ನು 
ಕೂಗಿದರೂ ನೀನು ಏನೂ ಮಾಡಲಿಲ್ಲ. *ಜನರು ವಸ್ತು 
ಗಳನ್ನು ಕದ್ದುಕೊಂಡು ಇತರರನ್ನು ಗಾಯಗೊಳಿಸುತ್ತಿ 
ದ್ದಾರೆ. ಜನರು ಜಗಳ ಮಾಡುತ್ತಾ ಕಾದಾಡುತ್ತಿದ್ದಾರೆ. 
ಇಂಥಾ ಭಯಂಕರ ಸಂಗತಿಗಳನ್ನು ನೋಡುವಂತೆ ಯಾಕೆ 
ಮಾಡುತ್ತೀ. "ಕಾನೂನು ಬಲಹೀನವಾಗಿದೆ. ಅದು ಸರಿ 
ಯಾದ ನ್ಯಾಯ ಕೊಡುವದಿಲ್ಲ. ದುಷ್ಟರು ಶಿಷ್ಟರ ಮೇಲೆ 
ವ್ಯಾಜ್ಯವಾಡಿ ಗೆಲ್ಲುತ್ತಿದ್ದಾರೆ. ಆದುದರಿಂದ ಕಾನೂನು 

ನ್ಯಾಯವಾಗಿಯೇ ಇಲ್ಲ. ನ್ಯಾಯಕ್ಕೆ ಜಯವಿಲ್ಲ. 


ಹಬಕ್ಕೂಕನಿಗೆ ದೇವರ ಉತ್ತರ 

ಯೆಹೋವನು ಉತ್ತರಿಸುತ್ತಾ ""ಇತರ ದೇಶಗಳನ್ನು 
ನೋಡು, ಅವರನ್ನು ಗಮನಿಸು. ನೀನು ಆಶ್ಚರ್ಯ 
ಪಡುವಿ. ನೀನು ನಿನ್ನ ಜೀವಮಾನದಲ್ಲಿಯೇ ಅಚ್ಚರಿ ಪಡು 
ಪಂಥ ವಿಷಯವನ್ನು ನಾನು ನಡಿಸುತ್ತೇನೆ. ನೀನು ಅದನ್ನು 
ನೋಡಿ ನಂಬುವಿ. ನಿನಗೆ ಅದರ ವಿಷಯವಾಗಿ ತಿಳಿಸಲ್ಬ 
ಟ್ವರೂ ನೀನು ನಂಬುವದಿಲ್ಲ. 6ನಾನು ಬಾಬಿಲೋನಿನ 
ವರನ್ನು ಬಲಾಢ್ಯ ಜನಾಂಗವಾಗಿ ಮಾಡುವೆನು. ಅವರು 
ಬಲಶಾಲಿಗಳೂ ನಿರ್ದಯಿಗಳು ಆಗಿದ್ದಾರೆ. ಅವರು 
ಲೋಕದಲ್ಲೆಲ್ಲಾ ಸಂಚರಿಸುವರು. ತಮ್ಮದಲ್ಲದ ಮನೆಗ 
ಳನ್ನು ಮತ್ತು ನಗರಗಳನ್ನು ತಮ್ಮ ವಶ ಮಾಡಿಕೊಳ್ಳುವರು. 
7ಬಾಬಿಲೋನಿನ ಜನರು ಇತರರಲ್ಲಿ ಭಯ ಹುಟ್ಟಿಸು 
ವರು. ಅವರು ತಮ್ಮ ಇಷ್ಟ ಬಂದ ಹಾಗೆ ಮಾಡುವರು; 
ಇಷ್ಟ ಬಂದ ಕಡೆಗೆ ಹೋಗುವರು. ಅವರ ಕುದುರೆಗಳು 
ಚಿರತೆಗಿಂತ ವೇಗವಾಗಿವೆ; ಸೂರ್ಯಾಸ್ತಮಾನ ಕಾಲದಲ್ಲಿ 
ತೋಳಗಳಿಗಿಂತ ಭಯಂಕರವಾಗಿವೆ. ಅವರ ರಾಹುತರು 
ಬಹುದೂರ ದೇಶದಿಂದ ಬಂದವರು. ಹಸಿದ ಗಿಡುಗ 
ಹೇಗೆ ಆಕಾಶದಿಂದ ನೆಲದ ಮೇಲಿರುವ ಆಹಾರದ ಮೇಲೆ 
ಬೀಳುತ್ತದೋ ಅದೇ ರೀತಿಯಲ್ಲಿ ಅವರ ರಾಹುತರು 





ವೈರಿಗಳ ಮೇಲೆ ಬೀಳುವರು. *ಅವರು ಬಯಸುವುದು 
ಯುದ್ಧವೊಂದನ್ನೇ. ಅವರ ಸೈನ್ಯವು ಮರುಭೂಮಿಯ 
ಮೇಲೆ ಬೀಸುವ ಗಾಳಿಯ ತರಹ ವೇಗವಾಗಿ ಸಂಚರಿಸು 
ವದು. ಮತ್ತು ಬಾಬಿಲೋನಿನ ಸೈನಿಕರು ಮರಳಿನಷ್ಟು 
ಅಸಂಖ್ಯಾತ ಜನರನ್ನು ಸೆರೆಹಿಡಿಯುತ್ತಾರೆ. 


10°" ಇತರ ಜನಾಂಗದ ಅರಸರನ್ನು ಬಾಬಿಲೋನಿನ 
ಸೈನಿಕರು ಗೇಲಿ ಮಾಡುತ್ತಾರೆ. ಪರದೇಶದ ಅರಸರು 
ಅವರಿಗೆ ಹಾಸ್ಯಾಸ್ಪದವಾಗಿರುತ್ತಾರೆ. ಕೋಟಿಕೊತ್ತಲುಗ 
ಳಿರುವ ನಗರವನ್ನು ನೋಡಿ ಅವರು ನಗಾಹುವರು. ಆ 
ಸೈನಿಕರು ಕೋಟೆಯ ಗೋಡೆಯ ತನಕ ಮಣ್ಣುದಿಬ್ಬವ 
ನ್ನೇರಿಸಿ, ಸುಲಭವಾಗಿ ಪಟ್ಟಣಗಳನ್ನು ವಶಮಾಡಿಕೊಳ್ಳು 
ವರು. !!ಆ ಬಳಿಕ ಅವರು ಗಾಳಿಯಂತೆ ಅಲ್ಲಿಂದ ಬೇರೆ 
ಸ್ಥಳಗಳ ಮೇಲೆ ಧಾಳಿ ಮಾಡಲು ಹೊರಟು ಹೋಗು 
ವರು. ಬಾಬಿಲೋನಿನವರು ಆರಾಧಿಸುವ ಒಂದೇ 
ವಿಷಯ, ಯಾವದೆಂದರೆ ಅವರ ಸ್ವಂತ ಶಕ್ತಿಯನ್ನೇ.'' 


ಹಬಕ್ಕೂಕನ ಎರಡನೇ ದೂರು 
12ಆಗ ಹಬಕ್ಕೂಕನು ಹೇಳಿದ್ದೇನೆಂದರೆ, 


"ಯೆಹೋವನೇ, ನೀನು ನಿತ್ಯಕಾಲಕ್ಕೂ ಜೀವಿಸುವ 
ದೇವರು. ನೀನು ಎಂದಿಗೂ ಸಾಯದ ನನ್ನ 
ಪರಿಶುದ್ಧ ದೇವರು. ನೀನು ಯೋಚಿಸುವದನ್ನು 
ನೆರವೇರಿಸಲು ಬಾಬಿಲೋನಿನವರನ್ನು ಸೃಷ್ಟಿಸಿದ್ದೀ. 
ನಮ್ಮ ಬಂಡೆಯಾದ ನೀನು ಯೆಹೂದದ 
ಜನರನ್ನು ಶಿಕ್ಷಿಸುವುದಕ್ಕಾಗಿಯೇ ಅವರನ್ನು 


13 ಕೆಡುಕನ್ನು ದೃಷ್ಟಿಸಲಾರದಷ್ಟು ನಿನ್ನ ಕಣ್ಣುಗಳು 
ಶುದವಾಗಿವೆ. ಜನರು ಮಾಡುವ ದುಷ್ಕಕ್ಕ ಗಳನ್ನು 

ಧ ಶ್ರ ೩ 
ನೀನು ನೋಡಲಾರೆ. ಹೀಗಿರಲು ಆ ಕೆಡುಕರು 
ಜಯಗಳಿಸುವದನ್ನು ನೀನು ಹೇಗೆ ವೀಕ್ಬಿಸಬಲ್ಲೆ? 
ದುಷ್ಟರು ಒಳ್ಳೆಯವರನ್ನು ಸೋಲಿಸಿದಾಗ ನೀನು 


1175 


ನಿನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬಾರದೇಕೆ? 
ಕೆಟ್ಟ ಜನರು ಒಳ್ಳೇ ಜನರನ್ನು ಸೋಲಿಸುವುದನ್ನು 
ನೀನು ಹೇಗೆ ನೋಡುವಿ? 


14 "ಸಮುದ್ರದಲ್ಲಿರುವ ಮೀನುಗಳಂತೆ ನೀನು ಜನ 
ರನ್ನು ಸೃಷ್ಟಿಸಿದ್ದೀ. ಅವರು ಒಬ್ಬ ನಾಯಕನಿರದ 
ಸಮುದ್ರಪ್ರಾಣಿಗಳಂತಿದ್ದಾರೆ, 

1 ಅವೆಲ್ಲವನ್ನು ಗಾಳ, ಬಲೆಗಳಿಂದ ವೈರಿಯು ಹಿಡಿ 
ಯುತ್ತಾನೆ. ಬಲೆಯಲ್ಲಿ ಅವುಗಳನ್ನು ವೈರಿಯು 
ಹಿಡಿದು ಎಳೆಯುವನು. ತಾನು ಹಿಡಿದನೆಂದು 
ವೈರಿಯು ಹರ್ಷಿಸುವನು. 

16 ಅವನ ಬಲೆಗಳು ಅವನು ಧನಿಕನಂತೆ ಜೀವಿಸಲು 
ಸಹಾಯ ಮಾಡುವವು. ಅವನು ಒಳ್ಳೇ ಆಹಾರ 
ವನ್ನು ಉಣ್ಣುವನು. ಅದಕ್ಕೆ ವೈರಿಯು ತನ್ನ ಬಲೆ 
ಯನ್ನು ಆರಾಧಿಸುವನು. ಅವನು ಯಜ್ಞವನ್ನರ್ಪಿಸಿ 
ಧೂಪ ಹಾಕುವನು. ಬಲೆಯನ್ನು ಗೌರವಿಸುವನು. 

17 ಅವನು ತನ್ನ ಬಲೆಯಿಂದ ಐಶ್ವರ್ಯವನ್ನು 
ಹೊಂದುತ್ತಾ ಮುಂದರಿಯುವನೋ? ನಿರ್ದಯೆ 
ಯಿಂದ ಜನರನ್ನು ನಾಶಮಾಡುತ್ತಲೇ 
ಇರುವನೋ? 





""ನಾನು ಕಾವಲುಗಾರನಂತೆ ನಿಂತುಕೊಂಡು 
ಗಮನಿಸುವೆನು. ಯೆಹೋವನು ನನಗೆ ಏನನ್ನು 
ವನೋ ಎಂದು ನಾನು ನಿರೀಕ್ಷಿಸುತ್ತಿರುವೆನು. 
ಆತನು ನನ್ನ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸುವ 
ನೆಂಬುದನ್ನು ತಾಳ್ಮೆಯಿಂದ ಗಮನಿಸುವೆನು.'' 


ಹಬಕ್ಕೂಕನಿಗೆ ದೇವರ ಉತ್ತರ 

2ಯಹೋವನು ನನಗೆ ಹೇಳಿದ್ದು: "ನಾನು ನಿನಗೆ 
ತೋರಿಸುವದನ್ನು ಬರೆ. ಜನರು ಸುಲಭವಾಗಿ ಓದುವಂತೆ 
ಅದನ್ನು ದೊಡ್ಡ ಹಲಗೆಗಳ ಮೇಲೆ ಬರೆ. ಭವಿಷ್ಯದ 
ಒಂದು ವಿಶೇಷ ಸಮಯದ ಕುರಿತಾಗಿ ಈ ಸಂದೇಶ. ಈ 
ಸಂದೇಶವು ಅಂತ್ಯದ ವಿಷಯವಾಗಿ ಇದೆ. ಇದು ಖಂಡಿತ 
ವಾಗಿಯೂ ನೆರವೇರುತ್ತದೆ. ಆ ಸಮಯವು ಎಂದಿಗೂ 
ಬರುವುದಿಲ್ಲ ಎಂಬಂತೆ ಕಾಣಬಹುದು. ಆದರೆ ತಾಳ್ಮೆ 
ಯಿಂದಿರು; ಅದನ್ನು ನಿರೀಕ್ಬಿಸುತ್ತಾ ಇರು. ಆ ಸಮಯವು 
ಬರುವದು. ಅದು ತಡವಾಗುವುದಿಲ್ಲ. “ಯಾವ ಜನರು 
ಅದರ ವಿಚಾರವಾಗಿ ಕೇಳಲು ನಿರಾಕರಿಸುವರೋ ಅವರಿ 
ಗಾಗಿ ಈ ಸಂದೇಶವಿರುವದಿಲ್ಲ. ಆದರೆ ಒಬ್ಬ ಸತ್ಪುರು 


ಹಬಕ್ಕೂಕ 1:14-2:13 


ಯೆಹೋವನು ಹೇಳಿದ್ದು: ""ಒಬ್ಬನನ್ನು ದ್ರಾಕ್ಟಾ 
ರಸವು ಮೋಸಪಡಿಸಬಹುದು. ಅದೇ ರೀತಿಯಲ್ಲಿ ಬಲಿ 
ಷ್ಠನ ಗರ್ವವು ಅವನನ್ನು ಮೋಸಪಡಿಸಬಹುದು. ಆದರೆ 
ಅವನಿಗೆ ಸಮಾಧಾನ ಸಿಕ್ಕುವುದಿಲ್ಲ. ಅವನು ಮರಣದಂತಿ 
ರುವನು. ಅವನಿಗೆ ಯಾವಾಗಲೂ ಹೆಚ್ಚೆಚ್ಚು ಬೇಕು. 
ಮರಣದಂತೆ ಅವನಿಗೆ ತೃಪ್ತಿಯೇ ಇರದು. ಅವನು 
ಜನಾಂಗಗಳನ್ನು ಸೋಲಿಸುತ್ತಲೇ ಇರುವನು. ಆ 
ಜನರನ್ನು ತನ್ನ ಕೈದಿಗಳನ್ನಾಗಿ ಮಾಡುತ್ತಲೇ ಇರುವನು. 
ಆದರೆ ಬೇಗನೇ ಅವರೆಲ್ಲಾ ಇವನನ್ನು ನೋಡಿ 
ನಗಾಡುವರು. ಅವನ ಸೋಲುವಿಕೆಯ ಕಥೆಗಳನ್ನು 
ವರ್ಣಿಸುವರು; ನಗಾಡುತ್ತಾ "ಎಂಥಾ ದುಃಖಕರ ಸಂಗತಿ, 
ಅಷ್ಟೆಲ್ಲಾ ಸಂಪಾದಿಸಿದವನು ಅದನ್ನು ಇಟ್ಟುಕೊಳ್ಳ 
ಲಾಗಲಿಲ್ಲವಲ್ಲ. ಅವನು ಸಾಲಗಳನ್ನು ವಸೂಲಿ ಮಾಡಿ 
ತನ್ನನ್ನು ಐಶ್ವರ್ಯವಂತನನ್ನಾಗಿ ಮಾಡಿಕೊಂಡನು.' 

7°“ ಬಲಶಾಲಿಯಾದ ಮನುಷ್ಯನೇ, ನೀನು ಜನರಿಂದ 
ಹಣವನ್ನು ಸುಲುಕೊಂಡಿದ್ದೀ. ಒಂದು ದಿವಸ ಆ ಜನರು 
ಎಚ್ಚರವಾಗಿ ತಮಗೆ ಏನಾಯಿತೆಂದು ಅರಿತುಕೊಳ್ಳು 
ವರು. ನಿನಗೆ ವಿರುದ್ಧವಾಗಿ ಏಳುವರು. ನಿನ್ನ ಕೈಯಿಂದ 
ಆ ವಸ್ತುಗಳನ್ನು ಕಿತ್ತುಕೊಳ್ಳುವರು. ಆಗ ನೀನು ಭಯ 
ದಿಂದ ತುಂಬುವಿ. ಎಷ್ಟೋ ಜನಾಂಗಗಳಿಂದ ನೀನು 
ವಸ್ತುಗಳನ್ನು ಅಪಹರಿಸಿದ್ದೀ. ಅವರು ನಿನ್ನಿಂದ ಇನ್ನೂ 
ಹೆಚ್ಚಾಗಿ ಅಪಹರಿಸುವರು. ನೀನು ಎಷ್ಟೋ ಮಂದಿಯನ್ನು 
ಕೊಂದಿರುತ್ತೀ; ದೇಶಗಳನ್ನೂ ನಗರಗಳನ್ನೂ ನಾಶ 
ಮಾಡಿರುತ್ತೀ. ಅಲ್ಲಿಯ ಎಷ್ಟೋ ಜನರನ್ನು ಸಂಹರಿಸಿ 
ರುತ್ತೀ. ಹೌದು, ಕೆಟ್ಟದ್ದನ್ನು ಮಾಡಿ ಧನಿಕನಾದವನಿಗೆ 
ಬಹಳ ಕೇಡಾಗುವುದು. ಆ ಮನುಷ್ಯನು ಒಂದು ಸುರಕ್ಕಿತ 
ವಾದ ಸ್ಥಳದಲ್ಲಿ ವಾಸಿಸಲು ಇದನ್ನೆಲ್ಲಾ ಮಾಡುತ್ತಾನೆ. 
ಹಾಗೆ ಮಾಡುವದರಿಂದ ಬೇರೆ ಜನರು ಅವನಿಂದ ಕಿತ್ತು 
ಕೊಳ್ಳಲು ಸಾಧ್ಯವಿಲ್ಲವೆಂದು ಅವನು ತಿಳಿಯುತ್ತಾನೆ. 
ಆದರೆ ಕೆಟ್ಟ ಸಂಗತಿಗಳು ಅವನಿಗೆ ಸಂಭವಿಸುವವು. 

"ಎಷ್ಟೋ ಜನರನ್ನು ನಾಶಮಾಡಲು ನೀನು 
ಯೋಜನೆ ತಯಾರಿಸಿರುತ್ತೀ. ಆದರೆ ಆ ಯೋಜನೆಗಳು 
ನಿನ್ನ ಮನೆಗೆ ನಾಚಿಕೆಯನ್ನು ತಂದೊಡ್ಡುವವು. ನೀನು ಕೆಟ್ಟ 
ಕಾರ್ಯಗಳನ್ನು ಮಾಡಿದ್ದರಿಂದ ನೀನು ನಿನ್ನ ಪ್ರಾಣವನ್ನು 
ಕಳಕೊಳ್ಳುವಿ. 

ಗೋಡೆಯ ಕಲ್ಲುಗಳು ನಿನಗೆ ವಿರುದ್ಧವಾಗಿ 
ಕೂಗುವವು. ಯಾಕೆ, ನಿನ್ನ ಮನೆಯ ಮರದ ಜಂತೆಗಳು 
ಸಹ ನೀನು ದುಷ್ಟತನವನ್ನು ಮಾಡಿದ್ದೀ ಎಂದು ಸಾಕ್ಟಿ 
ಹೇಳುವವು. 

12""ಒಬ್ಬ ನಾಯಕನು ದುಷ್ಟತ್ವವನ್ನು ಮಾಡಿ ಒಂದು 





ಷನು ಈ ಸಂದೇಶವನ್ನು ನಂಬುವನು. ಆ ಸತ್ತುರುಷನು 
ತಾನು ನಂಬಿದ ನಿಮಿತ್ತವಾಗಿ ಬದುಕುವನು.'' 


ಪಟ್ಟಣ ಕಟ್ಟುವದಕ್ಕಾಗಿ ಜನರನ್ನು ಕೊಲ್ಲುವದಾದರೆ 
ಅವನಿಗೆ ಬಹಳ ಕೇಡಾಗುವದು. `ೆಸರ್ವಶಕ್ತನಾದ 


ಹಬಕ್ಕೂಕ 2:14-3:8 


1176 


ಯೆಹೋವನು ಆ ಜನರು ಕಟ್ಟುವ ಪ್ರತಿಯೊಂದನ್ನೂ ಭೂನಿವಾಸಿಗಳು ಆತನ ಮುಂದೆ ಮೌನದಿಂದಿದ್ದು 
ಬೆಂಕಿಯಿಂದ ನಾಶಮಾಡುವ ತೀರ್ಮಾನವನ್ನು ಆತನನ್ನು ಗೌರವಿಸತಕ್ಕದ್ದು, 


ಮಾಡಿರುತ್ತಾನೆ. ಅವರು ಮಾಡಿದ ಕೆಲಸವೆಲ್ಲವೂ ಶೂನ್ಯ 
ವಾಗುವದು. "ಆಗ ಎಲ್ಲಾ ಕಡೆಗಳಲ್ಲಿರುವ ಜನರು 
ಯೆಹೋವನ ಮಹಿಮೆಯನ್ನು ತಿಳಿದುಕೊಳ್ಳುವರು. 
ಹೇಗೆ ನೀರು ಸಮುದ್ರಕ್ಕೆ ಹರಿಯುತ್ತದೋ ಹಾಗೆ ಈ 
ವರ್ತಮಾನವು ಎಲ್ಲಾ ಕಡೆಗೆ ಹಬ್ಬುವದು. ತಾನು ಸಿಟ್ಟು 
ಗೊಂಡು ಇತರರು ಸಂಕಟಪಡುವಂತೆ ಮಾಡುವವನಿಗೆ 
ಬಹಳ ಕೇಡು ಉಂಟಾಗುವದು. ಸಿಟ್ಟಿನ ಭರದಲ್ಲಿ ಆ 
ಮನುಷ್ಯನು ಇತರ ಜನರನ್ನು ನೆಲಕ್ಕೆ ಅಪ್ಪಳಿಸಿ ಬಿಡುವನು. 
ಆತನು ಅವರನ್ನು ಅಮಲೇರಿದವರಂತೆಯೂ ಬೆತ್ತಲೆ 
ಯಾಗಿರುವವರಂತೆಯೂ ಪರಿಗಣಿಸುತ್ತಾನೆ. 

16"ಆದರೆ ಅವನು ಯೆಹೋವನ ಕೋಪವನ್ನು ತಿಳಿದು 
ಕೊಳ್ಳುವನು. ಆ ಕೋಪವು ಯೆಹೋವನ ಬಲಗೈಯಲ್ಲಿ 
ರುವ ವಿಷದ ಪಾತ್ರೆಯಂತಿರುವುದು. ಆ ವ್ಯಕ್ತಿಯು ಆ 
ಕೋಪವನ್ನು ರುಚಿ ನೋಡುವನು ಮತ್ತು ಅಮಲೇರಿದವ 
ನಂತೆ ನೆಲದ ಮೇಲೆ ಕುಸಿದು ಬೀಳುವನು. ದುಷ್ಟ ಅಧಿ 
ಪತಿಯೇ, ನೀನು ಆ ಪಾತ್ರೆಯಿಂದ ಕುಡಿಯುವಿ. ನಿನಗೆ 
ಅವಮಾನವೇ ಹೊರತು, ಮಾನ ಸಿಗುವುದಿಲ್ಲ. 

1?""ಲೆಬನೋನಿನಲ್ಲಿ ಅನೇಕರನ್ನು ಗಾಯಗೊಳಿ 
ಸಿದ್ದೀ. ಅಲ್ಲಿ ಎಷ್ಟೋ ಪಶುಗಳನ್ನು ಅಪಹರಿಸಿರುತ್ತೀ. ಆ 
ದೇಶದಲ್ಲಿ ನೀನು ಮಾಡಿದ ದುಷ್ಕೃತ್ಯಗಳ ನಿಮಿತ್ತ ಅದ 
ರಿಂದಾಗಿ ಅಲ್ಲಿ ಸತ್ತುಹೋದವರ ನಿಮಿತ್ತ ನೀನು ಭಯ 
ಗ್ರಸ್ತನಾಗಿರುವಿ. ಅಲ್ಲಿಯ ಪಟ್ಟಣಗಳಿಗೆ ನೀನು ಮಾಡಿದ 
ಹಾನಿ, ಜನರಿಗೆ ನೀನು ಕೊಟ್ಟ ಸಂಕಟದ ನಿಮಿತ್ತ ನಿನಗೆ 
ಹೆದರಿಕೆಯುಂಟಾಗಿಯದೆ.'' 








ವಿಗ್ರಹಗಳ ವಿಷಯವಾದ ಸಂದೇಶ 

18 ಮನುಷ್ಯನ ಹುಸಿ ದೇವರು ಅವನಿಗೆ ಸಹಾಯ 
ಮಾಡಲಾರದು. ಯಾಕೆಂದರೆ ಕೆಲವರು ಲೋಹದಿಂದ 
ಮಾಡಿದ ಕೇವಲ ವಿಗ್ರಹವಷ್ಟೇ ಅದು. ಅದು ಕೇವಲ ಜಡ 
ಮೂರ್ತಿ. ಅದನ್ನು ಮಾಡಿದವನು ಅದು ಅವನಿಗೆ 
ಸಹಾಯ ಮಾಡುವದೆಂದು ಯೋಜಚಿಸುವದು ಶುದ್ಧ 
ಮೂರ್ಪತನ. ಆ ಮೂರ್ತಿಯು ಮಾತಾಡುವುದೂ ಇಲ್ಲ. 
ಆ ಮೂರ್ತಿಗೆ "ಎದ್ದೇಳು' ಎಂದು ಹೇಳುವವನಿಗೆ 
ಕೇಡಾಗುವುದು! ಮಾತಾಡಲಾಗದ ಒಂದು ಕಲ್ಲಿಗೆ 
"ಎಚ್ಚರವಾಗು' ಎಂದು ಹೇಳುವವನಿಗೆ ಕೇಡಾಗುವುದು! 
ಅವುಗಳು ಅವನಿಗೆ ಸಹಾಯ ಮಾಡುವದಿಲ್ಲ ಮಾಡಲಿ 
ಕ್ಯಾಗುವದೂ ಇಲ್ಲ. ಆ ವಿಗ್ರಹಗಳನ್ನು ಬೆಳ್ಳಿ ಬಂಗಾರ 
ದಿಂದ ಹೊದಿಸಿದರೂ ಆ ವಿಗ್ರಹಗಳಲ್ಲಿ ಜೀವವಿಲ್ಲ. 

ಆದರೆ ಯೆಹೋವನಾದರೋ ಹಾಗಲ್ಲ. ಆತನು ತನ್ನ 
ಪವಿತ್ರ ಆಲಯದಲ್ಲಿದ್ದಾನೆ. ಆದುದರಿಂದ ಎಲ್ಲಾ 


ಹಬಕ್ಕೂಕನ ಪ್ರಾರ್ಥನೆ 


ಗ್ಗ ಪ್ರವಾದಿಯಾದ ಹಬಕ್ಕೂಕನ ಪ್ರಾರ್ಥನೆ: 


2 


7 


ಯೆಹೋವನೇ, ನಾನು ನಿನ್ನ ವಿಚಾರ ಕೇಳಿದೆನು. 
ಯೆಹೋವನೇ, ನೀನು ಹಿಂದಿನ ಕಾಲದಲ್ಲಿ 
ಮಾಡಿದ ಮಹತ್ಕಾರ್ಯಗಳು ನನ್ನನ್ನು ಚಕಿತಗೊಳಿ 
ಸಿದೆ. ನಮ್ಮ ಕಾಲದಲ್ಲಿಯೂ ಮಹಾಕಾರ್ಯಗ 
ಳನ್ನು ಮಾಹಬೇಕೆಂದು ಪ್ರಾರ್ಥಿಸುತ್ತೇನೆ. ದಯ 
ಮಾಡಿ ಆ ಘಟನೆಗಳು ನಮ್ಮ ದಿವಸಗಳಲ್ಲೂ ನೆರ 
ವೇರುವಂತೆ ಮಾಡು. ಅದರ ಜೊತೆಯಲ್ಲಿ ನಮ್ಮ 
ಮೇಲೆ ಕರುಣೆ ತೋರಿಸಲು ಮರೆಯಬೇಡ. 
ತೇಮಾನಿನಿಂದ ಯೆಹೋವನು ಬರುತ್ತಿದ್ದಾನೆ. 
ಪರಿಶುದ್ಧನಾದವನು ಪಾರಾನ್‌ ಪರ್ವತದಿಂದ 
ಬರುತ್ತಿದ್ದಾನೆ. ಯೆಹೋವನ ಮಹಿಮೆಯು 
ಆಕಾಶಮಂಡಲವನ್ನು ಮುಚ್ಚುತ್ತದೆ. ಅವನ 
ಸ್ತೋತ್ರವು ಭೂಲೋಕವನ್ನು ತುಂಬುತ್ತದೆ. 
ಬೆಳಕಿನ ಕಿರಣಗಳು ಆತನ ಕೈಯಿಂದ ಹೊಳೆಯು 
ತ್ತದೆ. ಅದು ಹೊಳೆಯುವಂಥ ಪ್ರಕಾಶಮಾನವಾದ 
ಹೊಳಪು. ಆ ಕೈಗಳಲ್ಲಿ ಅಂಥಾ ಶಕ್ತಿಯು ಅಡಕ 
ವಾಗಿದೆ. 

ರೋಗವು ಆತನ ಮುಂದಿನಿಂದ ಹೋಗುತ್ತಿದೆ. 
ನಾಶಕನು ಆತನನ್ನು ಹಿಂಬಾಲಿಸುತ್ತಿದ್ದಾನೆ. 
ಯೆಹೋವನು ನಿಂತು ಪ್ರಪಂಚದ ನ್ಯಾಯ ತೀರಿಸಿ 
ದನು. ಎಲ್ಲಾ ಜನಾಂಗಗಳ ಜನರ ಕಡೆಗೆ 
ನೋಡಿದನು. ಅವರು ಭಯದಿಂದ ನಡುಗಿದರು. 
ತಲಾಂತರಗಳಿಂದ ಪರ್ವತಗಳು ಸ್ಥಿರವಾಗಿ ನಿಂತಿ 
ದ್ದವು, ಆದರೆ ಅದೇ ಪರ್ವತಗಳು ತುಂಡು 
ತುಂಡಾಗಿ ಬಿದ್ದವು. ಪುರಾತನ ಕಾಲದ ಬೆಟ್ಟಗಳು 
ಬಿದ್ದುಹೋದವು. ದೇವರು ಆ ರೀತಿಯಾಗಿ 
ಯಾವಾಗಲೂ ಇದ್ದನು. 

ಕೂಷಾನಿನ ನಗರಗಳು ಸಂಕಟದಲ್ಲಿರುವುದನ್ನು 
ಕಂಡೆನು. ಮಿದ್ಯಾನಿನ ಮನೆಗಳು ಹೆದರಿ 
ನಡುಗುತ್ತಿದ್ದವು. 

ಯೆಹೋವನೇ, ನೀನು ನದಿಗಳ ಮೇಲೆ ಕೋಪ 
ಗೊಂಡಿದ್ದೀಯೋ? ತೊರೆಗಳ ಮೇಲೆ ನೀನು 
ಕೋಪಗೊಂಡಿದ್ದೀಯೋ? ಸಮುದ್ರದ ಮೇಲೆ 
ನೀನು ಕೋಪಗೊಂಡಿದ್ದೀಯೋ? ನೀನು ನಿನ್ನ 
ಕುದುರೆಗಳ ಮೇಲೆ ಮತ್ತು ರಥಗಳ ಮೇಲೆ ಸವಾರಿ 
ಮಾಡಿದಾಗ ಕೋಪಗೊಂಡಿದ್ದೀಯೋ? 


ಆದಾಗ್ಯೂ ನೀನು ನಿನ್ನ ಮೇಘದ ಬಿಲ್ಲನ್ನು 
ತೋರಿಸಿದೆ. ಈ ಲೋಕದ ಮನುಷ್ಯರೊಂದಿಗೆ 
ಅದು ನಿನ್ನ ಒಡಂಬಡಿಕೆಯ ಸಾಕ್ಟಿ. ಒಣನೆಲವು 
ನದಿಯನ್ನು ಇಬ್ಬಾಗವಾಗ ಮಾಡಿತು. 
ಪರ್ವತಗಳು ನಿನ್ನನ್ನು ನೋಡಿ ನಡುಗಿದವು. ನೆಲದ 
ಮೇಲಿಂದ ನೀರು ಹರಿದುಹೋಯಿತು. 
ಭೂಮಿಯ ಮೇಲೆ ತನಗಿದ್ದ ಶಕ್ತಿ ಹೋದುದ್ದನ್ನು 
ನೋಡಿ ಸಮುದ್ರವು ಗಟ್ಟಿಯಾಗಿ ಶಬ್ದ ಮಾಡಿತು. 
ಸೂರ್ಯಚಂದ್ರರು ತಮ್ಮ ಪ್ರಕಾಶವನ್ನು ಕಳ 
ಕೊಂಡವು. ನಿನ್ನ ಹೊಳೆಯುವ ಮಿಂಚುಗಳನ್ನು 
ನೋಡಿ ಅವು ಪ್ರಕಾಶಿಸುವದನ್ನು ನಿಲ್ಲಿಸಿದವು. ಆ 
ಮಿಂಚುಗಳು ಗಾಳಿಯಲ್ಲಿ ತೂರಿಬರುವ ಬರ್ಚಿ, 
ಬಾಣಗಳಂತಿದ್ದವು. 


“ಸಿಟ್ಟಿನಿಂದ ನೀನು ಭೂಮಿಯ ಮೇಲೆ ನಡೆದೆ. 


ಮತ್ತು ಜನಾಂಗಗಳನ್ನು ಶಿಕ್ಲಿಸಿದೆ. 

ನಿನ್ನ ಜನರನ್ನು ರಕ್ಷಿಸಲು ನೀನು ಬಂದೆ. ನೀನು 
ಆರಿಸಿದ್ದ ರಾಜನನ್ನು ಜಯದ ಕಡೆಗೆ ನಡಿಸುವುದ 
ಕ್ಕಾಗಿ ಬಂದೆ. ಪ್ರತೀ ದುಷ್ಟ ಕುಟುಂಬದ ನಾಯಕ 
ನನ್ನು ನೀನು ಸಂಹರಿಸಿದೆ. ಭೂಲೋಕದಲ್ಲಿದ್ದ 
ಪ್ರಮುಖನಿಂದಿಡಿದು ಪ್ರಮುಖನಲ್ಲದವನ 
ವರೆಗೂ ನೀನು ಹತಿಸಿದೆ. 

ವೈರಿಗಳ ಸೈನ್ಯವನ್ನು ಮೋಶೆಯ ಕೋಲಿನಿಂದ ನಿಲ್ಲಿ 
ಸಿದೆ. ಆ ಸೈನಿಕರು ಬಿರುಗಾಳಿಯಂತೆ ನಮ್ಮೊಂದಿಗೆ 
ಯುದ್ಧ ಮಾಡಲು ಬಂದರು. ರಸ್ತೆಯ ಮೇಲೆ ಇದ್ದ 
ಒಬ್ಬ ಬಡ ಮನುಷ್ಯನನ್ನು ದೋಚಿದ ಪ್ರಕಾರ 
ನಮ್ಮನ್ನು ಸುಲಭದಲ್ಲಿ ಗೆಲ್ಲುವೆವೆಂದು ಅವರು 
ನೆನೆಸಿದ್ದರು. 


1177 


15 


ಹಬಕ್ಕೂಕ 3:9-19 


ಆದರೆ ನೀನು ನಿನ್ನ ಕುದುರೆಗಳನ್ನು ಸಮುದ್ರ 
ದೊಳಗಿಂದ ನಡಿಸಿದಿ. ಅವುಗಳು ಆ ಮಹಾ 
ಸಮುದ್ರವನ್ನು ಕದಡಿಸಿಬಿಟ್ಟವು. 

ಆ ವಿಷಯವನ್ನು ಕೇಳಿದಾಗ ನನ್ನ ಶರೀರವೆಲ್ಲಾ 
ನಡುಗಿತು. ಆಶ್ಚರ್ಯದಿಂದ ನಾನು ಸಿಳ್ಳುಹಾಕಿದೆ. 
ನನ್ನ ಎಲುಬುಗಳ ಬಲಹೀನತೆಯಿಂದ ನಾನು 
ನಡುಗುವವನಾಗಿ ನಿಂತೆನು. ಅವರು ಜನರ ಮೇಲೆ 
ಬೀಳಲು ಬರುವಾಗ ನಾನು ಅವರ ನಾಶನದ ದಿವಸ 
ವನ್ನು ಎದುರು ನೋಡುತ್ತಿದ್ದೇನೆ. 


ಯಾವಾಗಲೂ ಯೆಹೋವನಲ್ಲಿ ಸಂತೋಷಿಸು 
ಅಂಜೂರದ ಮರಗಳಲ್ಲಿ ಅಂಜೂರದ ಹಣ್ಣು 
ಬೆಳೆಯದಿದ್ದರೂ, ದ್ರಾಕ್ಸೆಹಣ್ಣುಗಳು ಬಳ್ಳಿಗಳಲ್ಲಿ 
ಬೆಳೆಯದಿದ್ದರೂ, ಎಣ್ಣೇ ಮರಗಳಲ್ಲಿ ಆಲೀವ್‌ 
ಕಾಯಿಗಳು ಬೆಳೆಯದಿದ್ದರೂ, ಹೊಲದಲ್ಲಿ ಪೈರು 
ಬೆಳೆಯದಿದ್ದರೂ ಹಟ್ಟಿಯಲ್ಲಿ ಕುರಿಗಳು 
ಯಾವದೂ ಇಲ್ಲದಿದ್ದರೂ ಕೊಟ್ಟಿಗೆಯೊಳಗೆ ಪಶು 
ಗಳು ಯಾವದೂ ಇಲ್ಲದಿದ್ದರೂ 
ನಾನು ಯೆಹೋವನಲ್ಲಿ ಸಂತೋಷಿಸುವೆನು. ನನ್ನ 
ರಕ್ಷಕನಾದ ದೇವರಲ್ಲಿ ಸಂತೋಷಪಡುವೆನು. 
ನನ್ನ ಒಡೆಯನಾದ ಯೆಹೋವನು ನನಗೆ ಬಲ 
ವನ್ನು ಕೊಡುವನು. ಜಿಂಕೆಯಂತೆ ವೇಗವಾಗಿ 
ಓಡಲು ನನಗೆ ಸಹಾಯ ಮಾಡುವನು. ಪರ್ವತ 
ಗಳಲ್ಲಿ ನನ್ನನ್ನು ಸುರಕ್ಷಿತವಾಗಿ ನಡಿಸುವನು. 


ಸಂಗೀತ ನಿರ್ದೇಶಕನಿಗೆ ತಂತಿ ವಾದ್ಯಗಳಿಂದ 
ಹಾಡತಕ್ಕದ್ದು 


1178 


ಚೆಫನ್ಯ 


1 ಚೆಫನ್ಯನಿಗೆ ಯೆಹೋವನು ಕೊಟ್ಟ ಸಂದೇಶ. 
ಆಮೋನನ ಮಗನಾದ ಯೋಷೀಯನು ಯೆಹೂದ 
ಪ್ರಾಂತ್ಯದ ಅರಸನಾಗಿದ್ದಾಗ ಈ ಸಂದೇಶವು ಅವನಿಗೆ 
ದೊರಕಿತು. ಚೆಫನ್ಯನು ಕೂಷನ ಮಗನು; ಕೂಷನು 
ಗೆದಲ್ಯನ ಮಗನು; ಗೆದಲ್ಯನು ಅಮರ್ಯನ ಮಗನು; 
ಅಮರ್ಯನು ಹಿಜ್ಕೀಯನ ಮಗನು. 


ಜನರಿಗೆ ನ್ಯಾಯ ತೀರಿಸುವ ಯೆಹೋವನ ದಿನ 
ಯೆಹೋವನು ಹೇಳುವದೇನೆಂದರೆ, "ಭೂಲೋಕ 
ದಲ್ಲಿರುವದೆಲ್ಲವನ್ನು ನಾನು ನಾಶಮಾಡುತ್ತೇನೆ. 
*ಲೋಕದೊಳಗಿರುವ ಎಲ್ಲಾ ಮನುಷ್ಯರನ್ನೂ ಪ್ರಾಣಿ 


ಯೆಹೋವನನ್ನು ಸಹಾಯಕ್ಕಾಗಿ ಬೇಡುವಂತದ್ದನ್ನು 
ನಿಲ್ಲಿಸಿದರು. ಅವರನ್ನು ನಾನು ಅವರ ಸ್ಥಳಗಳಿಂದ 
ತೆಗೆದುಹಾಕುವೆನು.'' 

ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಮೌನ 
ವಾಗಿರ್ರಿ. ಯಾಕೆಂದರೆ ಯೆಹೋವನು ಜನರಿಗೆ ನ್ಯಾಯ 
ತೀರಿಸುವ ದಿನವು ಹತ್ತಿರವಾಯಿತು. ಯೆಹೋವನು ತನ್ನ 
ಯಜ್ಞವನ್ನು ತಯಾರುಮಾಡಿ ತನ್ನ ಅಮಂತ್ರಿತರನ್ನು 
ಸಿದ್ಧವಾಗಿರಲು ಹೇಳಿದ್ದಾನೆ. 

8°" ಯೆಹೋವನ ಯಜ್ಞದ ದಿನದಲ್ಲಿ ನಾನು ರಾಜ 
ಕುಮಾರರನ್ನೂ ಇತರ ನಾಯಕರುಗಳನ್ನೂ ಶಿಕ್ಷಿಸುವೆನು. 
ಪರದೇಶದ ಬಟ್ಟೆಯನ್ನು ತೊಟ್ಟುಕೊಳ್ಳುವ ಪ್ರತಿಯೊಬ್ಬ 





ಗಳನ್ನೂ ಆಕಾಶದಲ್ಲಿರುವ ಎಲ್ಲಾ ಪಕ್ಷಿಗಳನ್ನೂ ನೀರಿನ 
ಲ್ಲಿರುವ ಎಲ್ಲಾ ಮೀನುಗಳನ್ನೂ ನಾನು ನಾಶ 
ಮಾಡುವೆನು. ಎಲ್ಲಾ ದುಷ್ಟ ಜನರನ್ನೂ ಮತ್ತು ಅವರನ್ನು 
ಪಾಪಕ್ಕೆ ನಡಿಸುವ ಎಲ್ಲಾ ವಸ್ತುಗಳನ್ನೂ” ನಾನು ನಾಶ 
ಮಾಡುವೆನು. ಭೂಮಿಯ ಮೇಲಿರುವ ಎಲ್ಲಾ ಜನರನ್ನು 
ನಿರ್ಮೂಲ ಮಾಡುವೆನು.'' ಈ ವಿಷಯಗಳನ್ನು 
ಯೆಹೋವನು ತಿಳಿಸಿದನು. 

ಯೆಹೋವನು ಹೀಗೆ ನುಡಿದನು: ""ನಾನು 
ಯೆಹೂದವನ್ನೂ, ಜಿರುಸಲೇಮಿನಲ್ಲಿ ವಾಸಿಸುವ ಜನ 
ರನ್ನೂ ದಂಡಿಸುವೆನು. ಬಾಳನ ಪೂಜೆಯ ಪ್ರತಿಯೊಂದು 
ಚಿಹ್ನೆಯನ್ನೂ ಅದನ್ನು ಪೂಜಿಸುವ ಪುರೋಹಿತರನ್ನೂ 
ಮತ್ತು ಯಾವ ಜನರು *ತಮ್ಮ ಮಾಳಿಗೆಯ ಮೇಲೆ ಹತ್ತಿ 
ನಕ್ಪತ್ರಗಳನ್ನು ಆರಾಧಿಸುತ್ತಾರೋ ನಾನು ಅವರನ್ನು 
ನಿರ್ಮೂಲ ಮಾಡುತ್ತೇನೆ. ಜನರು ತಮ್ಮ ಸುಳ್ಳು 
ಪುರೋಹಿತರನ್ನು ಮರೆತುಬಿಡುವರು. ಕೆಲವರು 
ತಮ್ಮನ್ನು ನನ್ನ ಆರಾಧಕರೆಂದು ಹೇಳಿಕೊಳ್ಳುವರು. 
ಆದರೆ ಈಗ ಅವರು ಸುಳ್ಳು ದೇವರಾದ ಮಲ್ಮ್ಕಾಮನನ್ನು 
ಆರಾಧಿಸುತ್ತಾರೆ. ಅಂಥವರನ್ನು ಅವರ ಸ್ಥಳಗಳಿಂದ 
ತೆಗೆದು ಹಾಕುವೆನು. 6ಕೆಲವರು ಯೆಹೋವನಾದ 
ನನ್ನಿಂದ ತೊಲಗಿ ಹೋದರು. ನನ್ನನ್ನು 
ಹಿಂಬಾಲಿಸುವುದನ್ನು ನಿಲ್ಲಿಸಿಬಿಟ್ಟರು. ಅವರು 








ವಸ್ತುಗಳನ್ನು ಬಹುಶಃ, ವಿಗ್ರಹಗಳನ್ನು. 


ರನ್ನೂ ನಾನು ಶಿಕ್ಚಿಸುವೆನು. ಆ ಸಮಯದಲ್ಲಿ ಹೊಸ್ತಿ 
ಲನ್ನು ಹಾರಿ ತಮ್ಮ ಒಡೆಯರ ಮನೆಯನ್ನು ತಮ್ಮ ಸುಳ್ಳು, 
ಮೋಸ, ಹಿಂಸೆಗಳಿಂದ ತುಂಬಿರುವವರನ್ನು ಶಿಕ್ಚಿಸುತ್ತೇನೆ'' 
ಎಂದು ಯೆಹೋವನು ನುಡಿಯುತ್ತಾನೆ. 

10 ಯೆಹೋವನು ಇನ್ನೂ ಹೇಳುವದೇನೆಂದರೆ, ""ಆ 
ಸಮಯದಲ್ಲಿ ಜಿರುಸಲೇಮಿನ ಮೀನು ಬಾಗಿಲಲ್ಲಿ 
ಜನರು ಸಹಾಯಕ್ಕಾಗಿ ಮೊರೆಯಿಹುವರು. ನಗರದ 
ಇತರ ಕಡೆಗಳಿಂದ ಜನರು ರೋಧಿಸುವರು. ನಗರದ 
ಸುತ್ತಲಿರುವ ಬೆಟ್ಟಗಳಲ್ಲಿ ನಾಶವಾಗುವ ಶಬ್ದವನ್ನು 
ಜನರು ಕೇಳುವರು. !'ನಗರದ ಕೆಳಗಿನ ಭಾಗದಲ್ಲಿರು 
ವವರೇ, ನೀವು ಅಳುವಿರಿ. ಯಾಕೆಂದರೆ ನಿಮ್ಮಲ್ಲಿರುವ 
ಧನಿಕರೂ ವ್ಯಾಪಾರಸ್ತರೂ ನಾಶವಾಗುವರು. 

12""ಆ ಸಮಯಗಳಲ್ಲಿ ನಾನು ದೀಪವನ್ನು ಹಚ್ಚಿ ಜಿರುಸ 
ಲೇಮಿನಲ್ಲಿ ಹುಡುಕಾಡುವೆನು. ತಮ್ಮ ಸ್ವಂತ ರೀತಿಯಲ್ಲಿ 
ನಡೆದು ತೃಪ್ತಿಯಾಗಿರುವ ಜನರನ್ನು ಕಂಡುಕೊಳ್ಳುವೆನು. 
ಅವರು ಹೇಳುವದೇನೆಂದರೆ, "ಯೆಹೋವನು ಏನೂ 
ಮಾಡುವುದಿಲ್ಲ. ಅವನು ಸಹಾಯವನ್ನೂ ಮಾಡುವು 
ದಿಲ್ಲ, ಜನರಿಗೆ ಕೆಡುಕನ್ನೂ ಮಾಡುವುದಿಲ್ಲ” ಅಂಥವ 
ರನ್ನು ನಾನು ಹಿಡಿದು ಶಿಕ್ಷಿಸುವೆನು. ''ಆಗ ಇತರ ಜನರು 
ಬಂದು ಅವರ ಐಶ್ವರ್ಯವನ್ನು ಸುಲುಕೊಂಡು ಅವರ 
ಮನೆಯನ್ನು ನಾಶಮಾಡುವರು. ಆ ಸಮಯಗಳಲ್ಲಿ 
ಮನೆಕಟ್ಟಿದ ಜನರು ಅದರಲ್ಲಿ ವಾಸ ಮಾಡುವದಿಲ್ಲ. 


1179 


ದ್ರಾಕ್ಸಿ ತೋಟವನ್ನು ನೆಟ್ಟವರು ಅದರ ಹಣ್ಣಿನ ರಸವನ್ನು 
ಕುಡಿಯುವುದಿಲ್ಲ. ಬೇರೆಯವರು ಅದನ್ನು ಪಡ 
ಕೊಳ್ಳುವರು.'' 

4 ಯೆಹೋವನ ನ್ಯಾಯತೀರ್ಪಿನ ದಿನವು ಬೇಗನೇ 
ಬರುತ್ತದೆ; ಅತ್ಯಂತ ವೇಗವಾಗಿ ಬರುತ್ತಿದೆ. ಆ ದಿನದಂದು 
ಜನರು ಬಹಳವಾಗಿ ದುಃಖಿಸುವರು. ಧೈರ್ಯಶಾಲಿಗ 
ಳಾದ ಸೈನಿಕರೂ ಅಳುವರು. 15 ಯೆಹೋವನು ತನ್ನ 
ಕೋಪವನ್ನು ಆ ದಿವಸದಲ್ಲಿ ತೋರಿಸುವನು. ಆ ದಿವಸಗ 
ಳಲ್ಲಿ ಮಹಾ ಸಂಕಟಗಳಿರುವದು. ಅದು ನಾಶನದ ದಿವಸ 
ಗಳಾಗಿರುವವು. ಆ ದಿವಸವು ಕತ್ತಲು, ಕಾರ್ಮುಗಿಲು 
ಕವಿದ ಬಿರುಗಾಳಿಯ ದಿವಸವಾಗಿರುವದು. "ಅದು 
ಒಂದು ಯುದ್ದದ ದಿವಸದಂತಿರುವುದು; ಎಲ್ಲೆಲ್ಲೂ 
ಕೊಂಬು, ತುತ್ತೂರಿಗಳ ಧ್ವನಿಗಳನ್ನು ಜನರು ಬುರುಜು, 
ಕೊತ್ತಲಗಳಿಂದ ಕೇಳಿಸಿಕೊಳ್ಳುವರು. 

17 ಯೆಹೋವನು ಹೇಳುವದೇನೆಂದರೆ, ""ಜನರ 
ಜೀವನವನ್ನು ನಾನು ಬಹು ಕಷ್ಟಕರವಾಗಿ ಮಾಡುವೆನು. 
ಅವರು ಕುರುಡರಂತೆ ಅತ್ತಿತ್ತ ತೊಳಲಾಡುವರು. ತಾವು 
ಎತ್ತ ಹೋಗುತ್ತಿದ್ದಾರೆಂದು ಅವರಿಗೆ ತಿಳಿಯದು. 
ಯಾಕೆಂದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ 
ಮಾಡಿದ್ದಾರೆ. ಅನೇಕ ಮಂದಿ ಕೊಲ್ಲಲ್ಪಡುವರು. ಅವರ 
ರಕ್ತವು ಭೂಮಿಗೆ ಸುರಿಯಲ್ಲಡುವದು. ಅವರ ಹೆಣಗಳು 
ಮಲದ ಹಾಗೆ ನೆಲದಲ್ಲಿ ಬೀಳುವವು. ಅವರ ಬೆಳ್ಳಿ 
ಬಂಗಾರಗಳು ಅವರ ಸಹಾಯಕ್ಕೆ ಬಾರವು. ಆ ಸಮಯ 
ದಲ್ಲಿ ಯೆಹೋವನು ಕೋಪಾಗ್ನಿಯಿಂದ ತುಂಬಿದವ 
ನಾಗು ಯೆಹೋವನು ಇಡೀ ಪ್ರಪಂಚವನ್ನೇ ನಾಶ 
ಮಾಡುವನು. ಭೂಮಿಯ ಮೇಲಿರುವ ಪ್ರತಿಯೊಬ್ಬ 
ನನ್ನು ಯೆಹೋವನು ಸಂಪೂರ್ಣವಾಗಿ ನಾಶ 
ಮಾಡುವನು.'' 


ಜನರ ಜೀವಿತವನ್ನು ಮಾರ್ಪಡಿಸಲು ದೇವರ ಕರೆ 

9) ನಾಚಿಕೆಗೆಟ್ಟವರೇ, ನಿಮ್ಮ ಜೀವಿತವನ್ನು ಬದಲಾಯಿ 

ಸಿರಿ. ನೀವು ಒಣಗಿ, ಸತ್ತ ಹೂವಿನೋಪಾದಿ 
ಯಾಗುವ ಮೊದಲೇ ನಿಮ್ಮ ಜೀವಿತವನ್ನು ಮಾರ್ಪಡಿಸಿರಿ. 
ಬಿಸಿಲೇರಿದಾಗ ಹೂವು ಬಾಡಿಹೋಗಿ ಒಣಗುತ್ತದೆ. 
ಅದೇ ಪ್ರಕಾರ ಯೆಹೋವನು ತನ್ನ ಕೋಪವನ್ನು ಪ್ರದರ್ಶಿ 
ಸುವಾಗ ನೀವು ಹಾಗೆ ಆಗುವಿರಿ. ಆದುದರಿಂದ ಯೆಹೋ 
ವನ ಕೋಪದ ದಿನವು ನಿಮ್ಮ ಮೇಲೆ ಬರುವುದಕ್ಕಿಂತ 
ಮೊದಲೇ ನಿಮ್ಮ ಜೀವಿತವನ್ನು ಬದಲಾಯಿಸಿರಿ. 
3ದೀನರೇ, ಯೆಹೋವನ ಬಳಿಗೆ ಬನ್ನಿರಿ. ಅವನ ನಿಯಮ 
ಗಳಿಗೆ ಒಳಗಾಗಿರಿ, ಒಳ್ಳೇದನ್ನು ಮಾಡಿರಿ, ದೀನರಾಗಿರಿ. 
ಯೆಹೋವನು ತನ್ನ ಕೋಪಾಗ್ನಿಯನ್ನು ಪ್ರದರ್ಶಿಸುವ 
ದಿವಸದಲ್ಲಿ ನೀವು ರಕ್ಷಿಸಲ್ಪಹಬಹುದು. 


ಚಿಫನ್ಯ 1:14-2:12 


ಇಸ್ರೇಲರ ನೆರೆಯವರನ್ನು ಯೆಹೋವನು ಶಿಕ್ಸಿಸುವನು 

*ಗಾಜದಲ್ಲಿ ಯಾರೂ ಉಳಿಯರು. ಅಷ್ಕೆಲೋನ್‌ 
ನಾಶವಾಗುವದು. ಮಧ್ಯಾಹ್ನದೊಳಗಾಗಿ ಅಷ್ಟೋದನ್ನು 
ಬಿಟ್ಟುಹೋಗುವಂತೆ ಬಲವಂತ ಮಾಡಲಾಗುವುದು. 
ಎಕ್ರೋನ್‌ ನಿರ್ಜನವಾಗುವದು. *ಫಿಲಿಷ್ಟಿಯ ಜನರೇ, 
ಕರಾವಳಿ ಪ್ರದೇಶದಲ್ಲಿ ವಾಸಿಸುವ ಜನರೇ, ಯೆಹೋವ 
ನಿಂದ ಬಂದ ಸಂದೇಶ ನಿಮಗಾಗಿಯೇ. ಕಾನಾನ್‌ 
ದೇಶವೇ, ಪಾಲೆಸ್ತೀನ್‌ ದೇಶವೇ, ನೀವು ನಾಶಗೊಳ್ಳು 
ವಿರಿ. ನಿಮ್ಮಲ್ಲಿ ಯಾರೂ ವಾಸಿಸರು. ಕರಾವಳಿಯಲ್ಲಿ 
ರುವ ನಿಮ್ಮ ಪ್ರಾಂತ್ಯವು ಕುರುಬರಿಗೆ ತಮ್ಮ ಕುರಿಗಳನ್ನು 
ಮೇಯಿಸುವ ಬಯಲಾಗುವದು. 7ಆ ದೇಶವು 
ಯೆಹೂದದಲ್ಲಿ ಅಳಿದುಳಿದವರಿಗೆ ಆಗುವದು. 
ಯೆಹೂದದಲ್ಲಿರುವ ಜನರನ್ನು ಯೆಹೋವನು ನೆನಪು 
ಮಾಡುವನು. ಅವರು ಸೆರೆಯಾಳಾಗಿ ಅನ್ಯದೇಶ 
ದಲ್ಲಿರುವರು. ಆದರೆ ಯೆಹೋವನು ಅವರನ್ನು ಹಿಂದಕ್ಕೆ 
ತರುವನು. ಆಗ ಯೆಹೂದದ ಜನರು ಆ ಬಯಲಿನಲ್ಲಿ 
ತಮ್ಮ ಕುರಿ ಮಂದೆಗಳನ್ನು ಮೇಯಿಸುವರು. ಸಾಯಂ 
ಕಾಲ ಬರಿದಾದ ಅಷ್ಕೆಲೋನಿನ ಮನೆಗಳಲ್ಲಿ ತಂಗುವರು. 

*ಯೆಹೋವನು ಇಂತೆನ್ನುತ್ತಾನೆ, ""ಮೋವಾಬ್ಯರೂ 
ಅಮ್ಮೋನ್ಯರೂ ಏನು ಮಾಡಿದ್ದಾರೆಂದು ನನಗೆ ಗೊತ್ತಿದೆ. 
ಅವರು ನನ್ನ ಜನರನ್ನೂ ಕೆಣಕಿದರು. ಅವರ ಪ್ರದೇಶ 
ಗಳನ್ನು ಎಳೆದುಕೊಂಡು ತಮ್ಮ ರಾಜ್ಯಗಳನ್ನು ವಿಸ್ತರಿಸಿ 
ದರು. ?ನನ್ನ ಜೀವದಾಣೆ, ಮೋವಾಬ್ಯರೂ ಅಮ್ಮೋ 
ನ್ಯರೂ ಸೋದೋಮ್‌ ಗೊಮೋರದವರಂತೆ ನಾಶ 
ವಾಗುವರು. ನಾನು ಸರ್ವಶಕ್ತನಾದ ಇಸ್ರೇಲರ ದೇವ 
ರಾಗಿರುವೆನು. ನಾನು ವಾಗ್ದಾನ ಮಾಡುವದೇನೆಂದರೆ, 
ಆ ರಾಜ್ಯಗಳೂ ಸಂಪೂರ್ಣವಾಗಿ ನಾಶವಾಗುವವು. ಅವರ 
ಭೂಮಿಯು ಕಳೆಗಳಿಂದ ತುಂಬಿ ಹೋಗುವವು. ಮೃತ್ಯು 
ಸಮುದ್ರದಲ್ಲಿ ಲವಣ ಹೇಗೆ ತುಂಬಿರುತ್ತದೋ, ಅದೇ 
ರೀತಿಯಾಗಿ ಅವರ ದೇಶವು ಉಪ್ಪಿನಿಂದ ತುಂಬಿರುವವು. 
ನನ್ನ ಜನರಲ್ಲಿ ಉಳಿದವರು ಅವರ ದೇಶವನ್ನೂ ಅಲ್ಲಿ 
ಉಳಿದಿರುವ ವಸ್ತುಗಳನ್ನೂ ತಮ್ಮ ವಶವಮಾಡಿ 
ಕೊಳ್ಳುವರು.'' 

'0ಸರ್ವಶಕ್ತನಾದ ಯೆಹೋವನ ಜನರನ್ನು ಮೋವಾ 
ಬ್ಯರು ಮತ್ತು ಅಮ್ಮೋನ್ಯರು ಕ್ರೂರವಾಗಿ ಕಂಡು 
ಅವರನ್ನು ಪರಿಹಾಸ್ಯ ಮಾಡಿದ್ದರಿಂದಲೂ, ಅವರು 
ತುಂಬಾ ಅಹಂಕಾರದಿಂದ ತುಂಬಿದ್ದರಿಂದಲೂ ಈ 
ಸಂಗತಿಗಳು ಅವರಲ್ಲಿ ನೆರವೇರುವದು. ''ಅವರು 
ಯೆಹೋವನಿಗೆ ಭಯಪಹುವರು. ಯಾಕೆಂದರೆ ಆತನು 
ಅವರ ದೇವರುಗಳನ್ನು ನಾಶಮಾಡಿದ್ದಾನೆ. ಆಗ ದೂರದ 
ಲ್ಲಿರುವ ಜನರೆಲ್ಲರೂ ಆತನನ್ನು ಆರಾಧಿಸುವರು. 


'೭ಇಥಿಯೋಪ್ಯದ ಜನರೇ, ಇದರಲ್ಲಿ ನೀವೂ 


ಚಿಫನ್ಯ 2:13-3:13 


ಸೇರಿರುವಿರಿ. ಯೆಹೋವನ ಕತ್ತಿಯು ನಿಮ್ಮ ಜನರೆ 
ಲ್ಲರನ್ನು ಕೊಲ್ಲುವದು. 3 ದೇವರು ಆಮೇಲೆ ಉತ್ತರಕ್ಕೆ 
ಮುಖಮಾಡಿ ಅಶ್ಯೂರವನ್ನು ಶಿಕ್ಚಿಸುವನು. ಅವನು ನಿನೆವೆ 
ಪಟ್ಟಣವನ್ನು ಶಿಕ್ಸಿಸಿದಾಗ ಅದು ನಿರ್ಜನವಾದ ಮರು 
ಭೂಮಿಯಾಗುವದು. '“ಆಮೇಲೆ ಆ ಹಾಳುಬಿದ್ದ ನಗರ 
ದಲ್ಲಿ ಕಾಡು ಪ್ರಾಣಿಗಳೂ ಕುರಿಗಳೂ ವಾಸಮಾಡುವವು. 
ಕಾಗೆಗಳೂ, ಗೂಬೆಗಳೂ ಪಟ್ಟಣದ ಸ್ಥಂಭಗಳ ಮೇಲೆ 
ಕುಳಿತುಕೊಂಡು ಒಂದನ್ನೊಂದು ಕರೆಯುವವು. ಬಾಗಿಲ 
ಹೊಸ್ಮಿಲಲ್ಲಿ ಕಾಗೆಗಳು, ಕುಳಿತುಕೊಳ್ಳುವವು. ಕರೀ 
ಪಕ್ಚಿಗಳು ನಿರ್ಜನವಾದ ಮನೆಗಳ ಮೇಲೆ ಕುಳಿತು 
ಕೊಳ್ಳುವವು. ಈ ನಿನೆವೆಯು ಸಂತೋಷಭರಿತ ನಗರಿ 
ಯಾಗಿದೆ. ಅದರ ನಿವಾಸಿಗಳು ತಾವು ಸುರಕ್ಷಿತರಾಗಿದ್ದೇ 
ವೆಂದು ತಿಳಿದಿದ್ದಾರೆ. ನಿನೆವೆಯು ಲೋಕದಲ್ಲಿ ಅತ್ಯಂತ 
ಮಹತ್ವಪೂರ್ಣ ಸ್ಥಳವೆಂದು ತಿಳಿದಿದ್ದಾರೆ. ಅವರು ಬಹಳ 
ಗರ್ವಪಡುತ್ತಾರೆ. ಆದರೆ ಆ ನಗರವು ನಾಶವಾಗುವದು. 
ಕಾಡುಮೃಗಗಳ ಹಕ್ಕೆಯಾಗುವದು. ದಾಟಿಹೋಗುವ 





1180 


ಮಾಡಿ, ಅವರ ರಸ್ತೆಗಳಲ್ಲಿ ಯಾರೂ ನಡೆಯದ ಹಾಗೆ 
ಮಾಡಿರುತ್ತೇನೆ. ಅವರ ನಗರಗಳು ನಿರ್ಜನವಾಗಿವೆ. 
ಯಾರೂ ಅಲ್ಲಿ ವಾಸಮಾಡುವದಿಲ್ಲ. 'ನೀವು ಇದರಿಂದ 
ಪಾಠ ಕಲಿಯಬೇಕೆಂದು ಇದನ್ನೆಲ್ಲಾ ಹೇಳುತ್ತಿದ್ದೇನೆ. 
ನೀನು ನನ್ನನ್ನು ಗೌರವಿಸಿ ನನಗೆ ಭಯಪಡಬೇಕೆಂದು 
ನಾನು ಈ ವಿಷಯಗಳನ್ನು ತಿಳಿಸುತ್ತಿದ್ದೇನೆ. ನೀನು ಹೀಗೆ 
ಮಾಡುವದಾದರೆ ನಿನ್ನ ಮನೆಯು ನಾಶವಾಗದು. ನೀನು 
ನನ್ನ ನಿಯಮಗಳನ್ನು ಅನುಸರಿಸುವದಾದರೆ ನಾನು 
ಆಲೋಚಿಸಿರುವ ಪ್ರಕಾರ ನಿನ್ನನ್ನು ಶಿಕ್ಸಿಸುವದಿಲ್ಲ.”' 
ಆದರೆ ಆ ದುಷ್ಟ ಜನರು ತಮ್ಮ ಮಾರ್ಗವನ್ನು ಬಿಹದೆ 
ದುಷ್ಟತನದಲ್ಲಿಯೇ ಮುಂದುವರಿಯುತ್ತಿದ್ದಾರೆ. 
ಯೆಹೋವನು ಹೀಗೆ ಹೇಳುತ್ತಾನೆ: "ನನ್ನನ್ನು ಕಾದು 
ಕೊಂಡಿರಿ. ನೀವು ನನ್ನ ನ್ಯಾಯತೀರ್ಪಿನ ತನಕ ಕಾದು 
ಕೊಂಡಿರಿ. ನಾನು ಬೇರೆ ಜನಾಂಗಗಳನ್ನು ಇಲ್ಲಿಗೆ ಕರೆದು 
ನಿಮ್ಮನ್ನು ಶಿಕ್ಚಿಸುವಂತೆ ಮಾಡುವ ಹಕ್ಕು ನನಗಿದೆ. ನಿಮ್ಮ 
ಮೇಲೆ ನನಗಿರುವ ಸಿಟ್ಟು ತೋರಿಸಲು ನಾನು ಆ 





ಜನರು, ತಮ್ಮ ಆಶ್ಚರ್ಯವನ್ನು ಸಿಳ್ಳು ಹಾಕಿ ತಲೆಯಾಡಿಸಿ 
“ಎಂಥಾ ದುರ್ಗಶಿ'' ಎಂದು ಉದ್ಗರಿಸುವರು. 


ಜಿರುಸಲೇಮಿನ ಭವಿಷ್ಯ 

ಜೆರುಸಲೇಮೇ, ನಿನ್ನ ಜನರು ದೇವರಿಗೆ ವಿರುದ್ಧ 
ವಾಗಿ ನಡೆದರು. ಇತರರನ್ನು ಹಿಂಸಿಸಿದರು ಮತ್ತು 
ಪಾಪದಿಂದ ಮಲಿನರಾದರು. 2ನಿನ್ನ ಜನರು ನನ್ನ ಮಾತು 
ಗಳನ್ನು ಕೇಳಲಿಲ್ಲ. ನನ್ನ ಭೋಧನೆಯನ್ನು ಸ್ವೀಕರಿಸಲಿಲ್ಲ. 
ಜೆರುಸಲೇಮ್‌ ದೇವರ ಮೇಲೆ ಭರವಸವಿಹಲಿಲ್ಲ ಆತನ 
ಬಳಿಗೆ ಹೋಗಲಿಲ್ಲ. *ಜೆರುಸಲೇಮಿನ ನಾಯಕರು 
ಗರ್ಜಿಸುವ ಸಿಂಹದಂತೆ ಇದ್ದಾರೆ, ಅವರ ನ್ಯಾಯಾಧಿ 
ಪತಿಗಳು ರಾತ್ರಿ, ಕಾಲದಲ್ಲಿ ಕುರಿಗಳ ಮೇಲೆ ಬೀಳುವ 
ಹಸಿದ ತೋಳಗಳಂತಿದ್ದಾರೆ. ಬೆಳಗಾಗಲು, ಏನೂ 
ಉಳಿಯುವದಿಲ್ಲ. “ಅವರ ಪ್ರವಾದಿಗಳು ಯಾವಾಗಲೂ 
ಇನ್ನೂಇನ್ನೂ ಹೆಚ್ಚಾಗಿ ದೊರಕುವಂತೆ ಪ್ರಯತ್ನಿಸಿರು 
ತ್ತಾರೆ. ಅವರ ಯಾಜಕರು ಪವಿತ್ರ ವಸ್ತುಗಳನ್ನು ಸಾಧಾ 
ರಣ ವಸ್ತುಗಳನ್ನಾಗಿ ಉಪಯೋಗಿಸಿದ್ದಾರೆ. ದೇವರ 
ನಿಯಮಗಳನ್ನು ನಿರ್ಲಕ್ಷಿಸಿದ್ದಾರೆ. ಆದರೆ ದೇವರು 
ಇನ್ನೂ ಆ ನಗರದಲ್ಲಿದ್ದಾನೆ. ಅವರಿಗೆ ಇನ್ನೂ ಒಳ್ಳೇದನ್ನೇ 
ಮಾಡುತ್ತಿದ್ದಾನೆ. ಆತನು ತಪ್ಪು ಕಾರ್ಯಗಳನ್ನು ಮಾಡುವ 
ವನಲ್ಲ. ತನ್ನ ಜನರಿಗೆ ಸಹಾಯ ಮಾಡುತ್ತಿರುತ್ತಾನೆ. ಪ್ರತಿ 
ಡಿನವೂ ಸರಿಯಾದ ತೀರ್ಮಾನ ಮಾಡಲು ತನ್ನ ಜನರಿಗೆ 
ಸಹಾಯ ಮಾಡುತ್ತಾನೆ. ಆದರೆ ಆ ದುಷ್ಟಜನರು ತಮ್ಮ 

ದುಷ್ಟತನಕ್ಕಾಗಿ ನಾಚಿಕೆಪಡುತ್ತಿಲ್ಲ. 
ದೇವರು ಇಂತೆನ್ನುತ್ತಾನೆ, "ನಾನು ಇಡೀ ಜನಾಂಗಗ 
ಳನ್ನು ನಾಶಮಾಡಿದ್ದೇನೆ. ಅವರ ಬುರುಜುಗಳನ್ನು ನಾಶ 





ಜನಾಂಗಗಳನ್ನು ಉಪಯೋಗಿಸುವೆನು. ನಿಮ್ಮ ಮೇಲೆ 
ನಾನು ಎಷ್ಟರಮಟ್ಟಿಗೆ ಕೋಪಗೊಂಡಿದ್ದೇನೆ ಎಂದು 
ಅವರ ಮೂಲಕ ನಿಮಗೆ ತಿಳಿದು ಬರುವದು. ಆಗ ಇಡೀ 
ದೇಶವೇ ನಾಶವಾಗುವದು. "ಆಗ ನಾನು ಇತರ 
ಜನಾಂಗಗಳವರ ಭಾಷೆಯನ್ನು ಬದಲಾಯಿಸಿ ದೇವ 
ರಾದ ಯೆಹೋವನ ನಾಮವನ್ನು ಉಚ್ಚರಿಸುವಂತೆ 
ಮಾಡುವೆನು. ಅವರೆಲ್ಲರೂ ನನ್ನನ್ನು ಆರಾಧಿಸುವರು. 
ಒಟ್ಟಾಗಿ ಸೇರಿ ಒಂದೇ ಜನಾಂಗವಾಗಿ ನನ್ನನ್ನು ಆರಾಧಿಸು 
ವರು. 'ಇಥಿಯೋಪ್ಯದಲ್ಲಿ ನದಿಯ ಆಚಿ ದಹದವರೆಗೂ 
ಜನರು ಬರುಪರು. ನನ್ನಿಂದ ಚದರಿ ಹೋಗಿದ್ದ ಜನರು 
ನನ್ನ ಬಳಿಗೆ ಬರುವರು. ನನ್ನನ್ನು ಆರಾಧಿಸಲು ಬರು 
ವವರು ನನಗೆ ಕಾಣಿಕೆಗಳನ್ನು ತರುವರು. 

11: ಗ ಜಿರುಸಲೇಮೇ, ನಿನ್ನ ಜನರು ನನಗೆ ವಿರುದ್ಧ 
ವಾಗಿ ಮಾಡಿದ ದುಷ್ಟಕಾರ್ಯಗಳಿಗಾಗಿ ನೀನು ನಾಚಿಕೆ 
ಪಡುವದಿಲ್ಲ. ಯಾಕೆಂದರೆ ನಾನು ಆ ದುಷ್ಟ ಜನರನ್ನೆಲ್ಲಾ 
ನಿರ್ಮೂಲ ಮಾಹುವೆನು. ಅಹಂಕಾರ ತುಂಬಿದ ಜನ 
ರನ್ನು ನಾನು ತೆಗೆದುಬಿಡುವೆನು. ನನ್ನ ಪವಿತ್ರ ಪರ್ವತದಲ್ಲಿ 
ಗರ್ವವುಳ್ಳವರು ಯಾರೂ ಇರುವದಿಲ್ಲ. '?ನನ್ನ ಪಟ್ಟಣ 
ದೊಳಗೆ ಬರೇ ದೀನದರಿದ್ರರೇ ವಾಸಮಾಡುವರು. 
ಅವರು ಯೆಹೋವನ ಹೆಸರಿನಲ್ಲಿ ಭರವಸೆ ಇಡುವವ 
ರಾಗಿರುವರು. 

ಲಸ್ರೇಲಿನಲ್ಲಿ ಉಳಿದವರು ದುಷ್ಟ ಕಾರ್ಯಗಳನ್ನು 
ಮಾಡರು. ಸುಳ್ಳು ಹೇಳುವದಿಲ್ಲ. ಜನರನ್ನು ಮೋಸ 
ಗೊಳಿಸುವದಿಲ್ಲ ಅವರು ಕುರಿಗಳಂತೆ ಮೇದು ವಿಶ್ರಾಂತಿ 
ತೆಗೆದುಕೊಳ್ಳುವರು. ಯಾರೂ ಅವರ ಗೊಡವೆಗೆ 
ಹೋಗರು.'' 


1181 ಚಿಫನ್ಯ 3:14-20 


ಸಂತಸದ ಹಾಡು ನೆಂದು ತೋರಿಸುವನು. ನಿನ್ನೊಂದಿಗೆ ನಗಾಡುತ್ತಾ 

4 ಜಿರುಸಲೇಮೇ, ಹಾಡುತ್ತಾ ಸಂತೋಷಿಸುತ್ತಿರು. ಹರ್ಷಿಸುವನು.'' 
ಇಸ್ರೇಲೇ, ಸಂತೋಷದಿಂದ ಆರ್ಭಟಿಸು. ಜಿರುಸ 
ಲೇಮೇ, ಸಂತೋಷದಿಂದಿದ್ದು ಉಲ್ಲಾನಿಸು. 

15 ಯಾಕೆಂದರೆ ನಿನ್ನ ಯೆಹೋವನು ನಿನ್ನ ಶಿಕ್ಷೆಯನ್ನು 
ನಿಲ್ಲಿಸಿದ್ದಾನೆ. ನಿನ್ನ ವೈರಿಗಳ ಬಲವಾದ ಬುರುಜು 
ಗಳನ್ನು ನಾಶಮಾಡಿದ್ದಾನೆ. ಇಸ್ರೇಲಿನ ರಾಜನೇ, 
ನಿನ್ನ ದೇವರು ನಿನ್ನೊಂದಿಗಿದ್ದಾನೆ. ನಿನಗೆ ಕೆಟ್ಟದ್ದು 
ಸಂಭವಿಸುತ್ತದೆಂದು ನೀನು ಚಿಂತಿಸದಿರು. 

16 ಆಸಮಯದಲ್ಲಿ ಜಿರುಸಲೇಮಿಗೆ, ""ಬಲವಾಗಿರು! 
ಭಯಪಡದಿರು!'' ಎಂದು ಹೇಳ ಲಾಗುವುದು. 


18 “ನಿನ್ನ ನಾಚಿಕೆಯನ್ನು ತೆಗೆದುಬಿಡುವೆನು. ನಿನ್ನನ್ನು 
ಹಿಂಸಿಸುವ ಜನರನ್ನು ನಿಲ್ಲಿಸುವೆನು. 

19 ಆ ಸಮಯದಲ್ಲಿ ನಿನಗೆ ಕೇಡು ಮಾಡುವವರನ್ನು 
ಶಿಕ್ಚಿಸುವೆನು. ಗಾಯಗೊಂಡಿರುವ ನಿನ್ನ ಜನರನ್ನು 
ರಕ್ಷಿಸುವೆನು. ತಮ್ಮ ದೇಶದಿಂದ ದೂರಕ್ಕೆ ಚದರಿ 
ಸಲ್ಪಟ್ಟ ಜನರನ್ನು ನಾನು ಹಿಂದಕ್ಕೆ ಕರಕೊಂಡು 
ಬರುವೆನು. ನಾನು ಅವರನ್ನು ಪ್ರಸಿದ್ಧಿ ಪಡಿಸುವೆನು. 
ಎಲ್ಲಾ ಜನರು ಅವರನ್ನು ಹೊಗಳುವರು. 

20 ಆಗ ನಿಮ್ಮೆಲ್ಲರನ್ನು ನಾನು ಹಿಂದಕ್ಕೆ ಕರೆತರುವೆನು. 


"ನಿನ್ನ ದೇವರಾದ ಯೆಹೋವನು ನಿನ್ನೊಂದಿ ನಿನ್ನನ್ನು ಪ್ರಸಿದ್ಧಿಪಡಿಸುವೆನು. ಎಲ್ಲಾ ಜನರು 
ಗಿದ್ದಾನೆ. ಆತನು ರಣಶೂರನು. ನಿನ್ನನ್ನು ರಕ್ಷಿಸಿ ನಿನ್ನನ್ನು ಹೊಗಳುವರು. ನಿನ್ನ ಕಣ್ಣೆದುರಿಗೇ ಸೆರೆ 
ನಿನ್ನ ಮೇಲಿನ ತನ್ನ ಪ್ರೀತಿಯನ್ನು ತೋರ್ಪಡಿಸು ಹಿಡಿದವರನ್ನು ಕರೆತರುವಾಗ ಹಾಗೆ ಆಗುವದು'' 


ವನು. ನಿನ್ನೊಂದಿಗೆ ಎಷ್ಟು ಸಂತೋಷದಲ್ಲಿರುವ ಎಂದು ದೇವರಾದ ಯೆಹೋವನು ಅನ್ನುತ್ತಾನೆ. 


1182 


ಹಗ್ಗಾಯ 


ಆಲಯವನ್ನು ಕಟ್ಟಲು ಇದೇ ಸಮಯ 

ಪರ್ಶಿಯಾದ ರಾಜನಾದ ದಾರ್ಯಾವೇಷನ 
1 ಆಳ್ವಿಕೆಯ ಎರಡನೇ ವರ್ಷದ, ಆರನೇ ತಿಂಗಳಿನ 
ಮೊದಲನೇ ದಿವಸದಲ್ಲಿ ಹಗ್ಗಾಯನಿಗೆ ಯೆಹೋವನಿಂದ 
ಸಂದೇಶವು ಬಂದಿತು. ಈ ಸಂದೇಶವು ಶೆಯಲ್ತೀಯೇ 
ಲನ ಮಗನಾದ ಜಿರುಬ್ಬಾಬೆಲನಿಗೋಸ್ಕರ, ಯೆಹೋ 
ಚಾದಾಕನ ಮಗನಾದ ಯೆಹೋಶುವನಿಗೋಸ್ಕರ 
ಬಂದಿತು. ಜಿರುಬ್ಬಾಬೆಲನು ಯೆಹೂದ ಪ್ರಾಂತ್ಯದ ರಾಜ್ಯ 
ಪಾಲನಾಗಿದ್ದನು; ಯೆಹೋಶುವನು ಪ್ರಧಾನ ಯಾಜಕ 
ನಾಗಿದ್ದನು. ಸಂದೇಶವು ಇದೇ: 

ಸರ್ವಶಕ್ತನಾದ ಯೆಹೋವನು ಹೇಳುವುದೇನೆಂದರೆ, 
“ಆಲಯವನ್ನು ಕಟ್ಟಲು ಇದು ಸರಿಯಾದ ಸಮಯವಲ್ಲ 
ವೆಂದು ಜನರು ಹೇಳುತ್ತಿದ್ದಾರೆ.'' 

*ಹಗ್ಗಾಯನಿಗೆ ಮತ್ತೆ ಯೆಹೋವನಿಂದ ಸಂದೇಶವು 
ಬಂದಿತು. ಹಗ್ಗಾಯನು ಈ ಸಂದೇಶವನ್ನು ತಿಳಿಸಿದನು: 
*""ಜನರೇ, ನೀವು ಅಂದವಾದ ಮನೆಗಳಲ್ಲಿ ವಾಸ 
ಮಾಡಲು ಇದು ತಕ್ಕ ಸಮಯವೆಂದು ಹೇಳುತ್ತೀರಿ. ನಿಮ್ಮ 
ಮನೆಗಳಲ್ಲಿ ಗೋಡೆಗೆ ಮರದ ಹಲಗೆಗಳನ್ನು ಹೊಡೆದಿ 
ದ್ದೀರಿ. ಆದರೆ ಯೆಹೋವನ ಮನೆಯು ಇನ್ನೂ ಹಾಳು 
ಬಿದ್ದಿದೆ. *ಸರ್ವಶಕ್ತನಾದ ಯೆಹೋವನು ಹೇಳುವುದೇ 
ನೆಂದರೆ, "ಏನು ನಡೆಯುತ್ತಿದೆಂಬುದರ ಬಗ್ಗೆ 
ಯೋಚಿಸಿರಿ. 6ನೀವು ಬಹಳ ಬೀಜವನ್ನು ಭೂಮಿಯಲ್ಲಿ 
ಬಿತ್ತಿದ್ದರೂ ಸ್ವಲ್ಪವೇ ಪೈರನ್ನು ಕೊಯ್ದಿದ್ದೀರಿ. ನಿಮಗೆ 
ಊಟಮಾಡಲು ಆಹಾರವಿದ್ದರೂ ತೃಪ್ತಿಯಾಗುವಷ್ಟಿಲ್ಲ. 
ನಿಮ್ಮಲ್ಲಿ ಕುಡಿಯಲು ಸ್ವಲ್ಪ ಪಾನೀಯವಿದ್ದರೂ ಕುಡಿದು 
ಅಮಲೇರುವಷ್ಟು ಇಲ್ಲ, ನಿಮ್ಮಲ್ಲಿ ತೊಟ್ಟುಕೊಳ್ಳಲು ಸ್ವಲ್ಪ 
ಬಟ್ಟೆಯಿದ್ದರೂ ನಿಮ್ಮನ್ನು ಬೆಚ್ಚಗಿಟ್ಟುಕೊಳ್ಳುವಷ್ಟು ಇಲ್ಲ. 
ನೀವು ಸ್ವಲ್ಪ ಹಣ ಸಂಪಾದನೆ ಮಾಡಿದರೂ ಅದು ಹೇಗೆ 
ಖರ್ಚಾಗುತ್ತದೋ ನಿಮಗೆ ತಿಳಿಯುವುದಿಲ್ಲ. ನಿಮ್ಮ 
ಜೇಬಿಗೆ ತೂತು ಇದೆಯೋ ಎಂಬಂತೆ ಅದು 
ಖರ್ಚಾಗುತ್ತದೆ.''' 

ಸರ್ವಶಕ್ತನಾದ ಯೆಹೋವನು ಹೇಳುವದೇನಂದರೆ, 
“ನೀನು ಮಾಡುತ್ತಿರುವುದನ್ನು ಯೋಚಿಸು! *ಬೆಟ್ಟಗಳ 





ಮೇಲಕ್ಕೆ ಹೋಗಿ ಮರವನ್ನು ತಂದು ನನಗೆ ಆಲಯವನ್ನು 
ಕಟ್ಟು ಆಗ ನಾನು ನನ್ನ ನಿವಾಸದಲ್ಲಿ ಸಂತೋಷಿಸುವೆನು. 
ಆಗ ನಾನು ಗೌರವಿಸಲ್ಪಡುವೆನು.'' ಯೆಹೋವನು ಈ 
ಸಂಗತಿಗಳನ್ನು ಹೇಳಿದ್ದಾನೆ. 

*ಸರ್ವಶಕ್ತನಾದ ಯೆಹೋವನು ಹೇಳುವದೇನೆಂದರೆ, 
""ನೀವು ದೊಡ್ಡ ಸುಗ್ಗಿಯನ್ನು ಎದುರು ನೋಡುತ್ತಿದ್ದೀರಿ. 
ಆದರೆ ನೀವು ಪೈರು ಕೊಯ್ಯಲು ಹೋಗುವಾಗ ಸ್ವಲ್ಪವೇ 
ಕಾಳು ಇರುವುದು. ಅದನ್ನು ನೀವು ಮನೆಗೆ ತಂದಾಗ 
ನಾನು ಗಾಳಿಯನ್ನು ಕಳುಹಿಸಿ ಅವುಗಳನ್ನು ಹಾರಿಸಿ ಬಿಹು 
ವೆನು. ಹೀಗೆಲ್ಲಾ ಯಾಕೆ ಆಗುತ್ತಿದೆ? ಯಾಕೆಂದರೆ, ನನ್ನ 
ಆಲಯವೂ ಇನ್ನೂ ಹಾಳುಬಿದ್ದಿದ್ದರೂ ನೀವೆಲ್ಲರೂ 
ನಿಮ್ಮ ನಿಮ್ಮ ಮನೆಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಓಡಿ 
ಹೋಗುತ್ತೀರಿ. 

ಅದಕ್ಕಾಗಿಯೇ ಆಕಾಶವು ಮಂಜನ್ನು ಸುರಿಸುವು 
ದಿಲ್ಲ ಭೂಮಿಯು ಪೈರನ್ನು ಬೆಳೆಸುವದಿಲ್ಲ.'' 

11 ಯೆಹೋವನು ಹೇಳುವದೇನೆಂದರೆ, ""ನಾನು 
ಭೂಮಿಗೂ ಪರ್ವತಗಳಿಗೂ ಒಣಗಿಹೋಗಲು ಆಜ್ಞಾಪಿ 
ಸಿದ್ದೇನೆ. ಬೆಳೆ, ಹೊಸ ದ್ರಾಕ್ಟಾರಸ, ಆಲೀವ್‌ ಎಣ್ಣೆ ಮತ್ತು 
ಭೂಮಿಯು ಫಲಿಸುವ ಯಾವ ವಸ್ತುವಾಗಲೀ ನಾಶ 
ವಾಗುವದು. ಮತ್ತು ಎಲ್ಲಾ ಮನುಷ್ಯರೂ ಬಲಹೀನ 
ರಾಗುವರು; ಪ್ರಾಣಿಗಳೂ ಬಲಹೀನವಾಗುವವು.'' 


ಹೊಸ ಆಲಯದ ಕಾರ್ಯಾಚರಣೆ 

|? ಪ್ರೆಯಲ್ಲೀಯೇಲನ ಮಗನಾದ ಜಿರುಬ್ಬಾಬೆಲನಿಗೂ 
ಯೆಹೋಚಾದಾಕನ ಮಗನೂ ಪ್ರಧಾನಯಾಜಕನೂ 
ಆದ ಯೆಹೋಶುವನಿಗೂ ಸಂದೇಶವನ್ನು ಕೊಡಲು 
ದೇವರಾದ ಯೆಹೋವನು ಹಗ್ಗಾಯನನ್ನು ಕಳುಹಿಸಿ 
ದನು. ಆದ್ದರಿಂದ ಇವರು ಮತ್ತು ಎಲ್ಲಾ ಜನರು ತಮ್ಮ 
ದೇವರಾದ ಯೆಹೋವನ ಸ್ವರವನ್ನು ಮತ್ತು ಪ್ರವಾದಿ 
ಯಾದ ಹಗ್ಗಾಯನ ಮಾತುಗಳನ್ನು ಕೇಳಿದರು ಮತ್ತು 
ತಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವ 
ರಾದರು. 





1183 


ದೇವರು ತನ್ನ ಈ ಸಂದೇಶವನ್ನು ಜನರಿಗೆ ತಲುಪಿಸು 
ವಂತೆ ಹಗ್ಗಾಯನನ್ನು ಉಪಯೋಗಿಸಿದನು. ಯೆಹೋ 
ವನು ಇಂತೆನ್ನುತ್ತಾನೆ, ""ನಾನು ನಿಮ್ಮೊಂದಿಗಿದ್ದೇನೆ.'' 

ಬಳಿಕ ದೇವರಾದ ಯೆಹೋವನು ಆಲಯವನ್ನು 
ಕಟ್ಟುವಂತೆ ಜನರನ್ನು ಪ್ರೇರೇಪಿಸಿದನು. ಶೆಯಲ್ತೀಯೇ 
ಲನ ಮಗನಾದ ಜಿರುಬ್ಬಾಬೆಲನು ಯೆಹೂದ ಪ್ರಾಂತ್ಯದ 
ರಾಜ್ಯಪಾಲನಾಗಿದ್ದನು. ಯೆಹೋವನು ಅವನನ್ನು 
ಪ್ರೇರೇಪಿಸಿದನು. ಯೆಹೋಚಾದಾಕನ ಮಗನಾದ 
ಯೆಹೋಶುವನು ಪ್ರಧಾನ ಯಾಜಕನಾಗಿದ್ದನು. 
ಯೆಹೋವನು ಅವನನ್ನು ಪ್ರೇರೇಪಿಸಿದನು ಅಲ್ಲದೆ 
ಯೆಹೋವನು ಆಲಯವನ್ನು ಕಟ್ಟಲು ಎಲ್ಲಾ ಜನರನ್ನು 
ಪ್ರೋತ್ಸಾಹಿಸಿದನು. ಆದುದರಿಂದ ಅವರೆಲ್ಲರೂ ತಮ್ಮ 
ದೇವರಾದ ಯೆಹೋವನಿಗೆ ಆಲಯವನ್ನು ಕಟ್ಟಲು 
ಪ್ರಾರಂಭಿಸಿದರು. ಪರ್ಶಿಯಾದ ರಾಜನಾದ ದಾರ್ಯಾ 
ವೇಷನ ಆಳ್ವಿಕೆಯ ಎರಡನೇ ವರ್ಷದ ಆರನೇ ತಿಂಗಳಿನ 
ಇಪ್ಪತ್ನಾಲ್ಕನೆಯ ದಿವಸದಲ್ಲಿ ಕಟ್ಟುವ ಕಾರ್ಯವನ್ನು 
ಪ್ರಾರಂಭಿಸಿದರು. 


ಯೆಹೋವನು ಜನರನ್ನು ಉತ್ತೇಜಿಸಿದನು 
ಏಳನೇ ತಿಂಗಳಿನ ಇಪ್ಪತ್ತೊಂದನೆಯ ದಿವಸದಲ್ಲಿ 
ಹಗ್ಗಾಯನಿಗೆ ಯೆಹೋವನಿಂದ ಈ ಸಂದೇಶವು 
ದೊರಕಿತು: ?""ಶೆಯಲ್ಲೀಯೇಲನ ಮಗನೂ ರಾಜ್ಯ 
ಪಾಲನೂ ಆಗಿರುವ ಜೆರುಬ್ಬಾಬೆಲನಿಗೂ ಮಹಾಯಾಜ 
ಕನೂ ಯೆಹೋಚಾದಾಕನ ಮಗನೂ ಆಗಿರುವ 
ಯೆಹೋಶುವನಿಗೂ ಮತ್ತು ಎಲ್ಲಾ ಜನರಿಗೂ ಈ 
ವಿಷಯಗಳನ್ನು ತಿಳಿಸು. *""ನಿಮ್ಮಲ್ಲಿ ಎಷ್ಟು ಮಂದಿ ಹೊಸ 
ಆಲಯವನ್ನು ನೋಡುವಾಗ ಕೆಡವಲ್ಬಟ್ಟ ಮೊದಲನೇ 
ಆಲಯದ ಸೌಂದರ್ಯವನ್ನೂ ಗಾಂಭೀರ್ಯವನ್ನೂ 
ನೆನಪು ಮಾಡುತ್ತೀರಿ? ನಿಮ್ಮ ಆಲೋಚನೆಯೇನು? 
ಮೊದಲಿನ ಆಲಯದೊಡನೆ ಈ ಆಲಯವನ್ನು ಹೋಲಿಸಿ 
ದಾಗ ಇದು ಏನೂ ಅಲ್ಲವೆಂದು ತೋರುತ್ತದೋ? 
ಆದರೆ ಜೆರುಬ್ಬಾಬೆಲನೇ, ಯೆಹೋವನು ಇಂತೆನ್ನು 
ತ್ತಾನೆ, ನಿರುತ್ಸಾಹಗೊಳ್ಳಬೇಡ! ಮಹಾಯಾಜಕನಾದ 
ಯೆಹೋಶುವನೇ, ನಿರುತ್ಸಾಹಗೊಳ್ಳಬೇಡ! ಈ ದೇಶದ 
ಎಲ್ಲಾ ಜನರೇ, ನಿರುತ್ಸಾಹಗೊಳ್ಳಬೇಡಿ, ಕೆಲಸವನ್ನು 
ಮುಂದುವರಿಸಿರಿ, ಯಾಕೆಂದರೆ ನಾನೇ ನಿಮ್ಮೊಂದಿಗಿ 
ದ್ದೇನೆ''' ಎಂದು ಯೆಹೋವನು ಹೇಳುತ್ತಾನೆ. ಇದು 
ಸರ್ವಶಕ್ತನಾದ ಯೆಹೋವನ ನುಡಿ. 
5ಯೆಹೋವನು ಹೇಳುವದೇನೆಂದರೆ, ""ನೀವು 
ಈಜಿಪ್ಟ್‌ ದೇಶವನ್ನು ಬಿಟ್ಟಾಗ ನಾನು ನಿಮ್ಮೊಂದಿಗೆ 
ಒಡಂಬಡಿಕೆಯನ್ನು ಮಾಡಿಕೊಂಡೆನು. ನಾನು ಆ 
ವಾಗ್ದಾನವನ್ನು ನೆರವೇರಿಸಿದ್ದೇನೆ! ನನ್ನ ಆತ್ಮವು ನಿಮ್ಮೊಂದಿ 


ಹಗ್ಗಾಯ 1:13-2:14 


ಗಿದೆ. ಆದುದರಿಂದ ಭಯಪಡಬೇಡಿ! "ಸರ್ವಶಕ್ತನಾದ 
ಯೆಹೋವನು ಇಂತೆನ್ನುತ್ತಾನೆ: ಹೇಳುತ್ತಿದ್ದಾನೆ. ಇನ್ನು 
ಸ್ವಲ್ಪ ಸಮಯದಲ್ಲಿ ನಾನು ಭೂಪರಲೋಕಗಳನ್ನು 
ಅದುರಿಸುವೆನು. ಸಮುದ್ರವನ್ನೂ ಒಣನೆಲವನ್ನೂ ಕಂಪಿ 
ಸುವೆನು. 7ನಾನು ಜನಾಂಗಗಳನ್ನು ನಡುಗಿಸುವೆನು. ಆಗ 
ಅವರು ಎಲ್ಲಾ ಜನಾಂಗಗಳ ಐಶ್ವರ್ಯದೊಡನೆ ನಿಮ್ಮ 
ಲ್ಲಿಗೆ ಬರುವರು. ಆಗ ನನ್ನ ಈ ಆಲಯವನ್ನು ಮಹಿಮೆ 
ಯಿಂದ ತುಂಬಿಸುವೆನು. ಸರ್ವಶಕ್ಕನಾದ ದೇವರು 
ಇದನ್ನು ಹೇಳುತ್ತಿದ್ದಾನೆ! ಅವರ ಬೆಳ್ಳಿಯೆಲ್ಲವೂ ನನ್ನದೇ, 
ಅವರ ಬಂಗಾರವೂ ನನ್ನದೇ. ಇದು ಸರ್ವಶಕ್ತನಾದ 
ಯೆಹೋವನ ನುಡಿ. 9ಈ ಅಂತಿಮ ದೇವಾಲಯವು 
ಮೊದಲನೆ ಆಲಯಕ್ಕಿಂತಲೂ ಸುಂದರವಾಗಿರುವುದು! 
ನಾನು ಈ ಸ್ಥಳಕ್ಕೆ ಸಮಾಧಾನವನ್ನು ತರುವೆನು! ಜ್ಞಾಪಕ 
ದಲ್ಲಿಡಿ, ಇವುಗಳನ್ನು ಸರ್ವಶಕ್ತನಾದ ಯೆಹೋವನು 
ಹೇಳುತ್ತಿದ್ದಾನೆ!'' 


ಕೆಲಸವು ಪ್ರಾರಂಭವಾಯಿತು; 
ಆಶೀರ್ವಾದವು ಬರುವುದು 

10ಪರ್ಶಿಯ ದೇಶದ ರಾಜನಾದ ದಾರ್ಯಾವೇಷನ 
ಆಳ್ವಿಕೆಯ ಎರಡನೇ ವರ್ಷದ ಒಂಭತ್ತನೆಯ ತಿಂಗಳಿನ 
ಇಪ್ಪತ್ನಾಲ್ಕನೆಯ ದಿವಸದಂದು ಯೆಹೋವನ ಸಂದೇಶವು 
ಪ್ರವಾದಿಯಾದ ಹಗ್ಗಾಯನಿಗೆ ಬಂದಿತು. ''ಈ ವಿಷ 
ಯದ ಬಗ್ಗೆ ಧರ್ಮಶಾಸ್ತ್ರವು ಏನು ಹೇಳುತ್ತದೆ ಎಂಬು 
ದನ್ನು ತಿಳಿದುಕೊಳ್ಳಲು ಯಾಜಕರನ್ನು ವಿಚಾರಿಸು ಎಂಬು 
ದಾಗಿ ಸರ್ವಶಕ್ತನಾದ ಯೆಹೋವನು ನಿನಗೆ ಆಜ್ಞಾಪಿಸು 
ತ್ತಾನೆ._'2""ಒಬ್ಬನು ತನ್ನ ಬಟ್ಟೆಯ ಸೆರಗಿನಲ್ಲಿ ಮಾಂಸ 
ವನ್ನು ಒಯ್ಯುತ್ತಿದ್ದಾನೆಂದು ನೆನಸಿರಿ. ಆ ಮಾಂಸವು 
ಯಜ್ಞದ ಒಂದು ಭಾಗವಾಗಿದೆ. ಆದುದರಿಂದ ಅದು 
ಪವಿತ್ರವಾದದಲ್ಲ. ಆ ಬಟ್ಟೆಯು ರೊಟ್ಟಿಯನ್ನಾಗಲೀ, 
ಅಡಿಗೆ ಮಾಡಿದ ಆಹಾರವಾಗಲೀ, ದ್ರಾಕ್ಟಾರಸವ 
ನ್ನಾಗಲೀ, ಎಣ್ಣೆಯನ್ನಾಗಲೀ, ಮುಟ್ಟಿದರೆ ಮುಟ್ಟಿದ ವಸ್ತು 
ಪವಿತ್ರ, ವಸ್ತುವಾಗಬಹುದೇ?'' ಯಾಜಕರು ಉತ್ತರವಾಗಿ 
"ಇಲ್ಲ' ಎಂದರು. 

!3ಆಗ ಹಗ್ಗಾಯನು, ""ಒಬ್ಬ ಮನುಷ್ಯನು ಸತ್ತ ಹೆಣ 
ವನ್ನು ಮುಟ್ಟಿದರೆ, ಅವನು ಅಪವಿತ್ರನಾಗುವನು. ಆ ಸ್ಥಿತಿ 
ಯಲ್ಲಿ ಅವನು ಮುಟ್ಟಿದ ಯಾವ ವಸ್ತುವೇ ಆಗಲಿ 
ಅಪವಿತ್ರ, ವಾಗುವದು.'' 

ಆಗ ಯಾಜಕರು, "ಹೌದು, ಆ ವಸ್ತುಗಳೂ ಅಪವಿತ್ರ, 
ವಾಗುವವು'' ಎಂದು ಉದ್ಗರಿಸಿದರು. 

“ಆಗ ಹಗ್ಗಾಯನು, ""ನಿಮ್ಮ ದೇವರಾದ ಯೆಹೋ 
ವನು ಇಂತೆನ್ನುತ್ತಾನೆ: "ಈ ಜನಾಂಗದ ಜನರ ವಿಷಯ 
ದಲ್ಲಿಯೂ ಅದು ಸತ್ಯವಾಗಿದೆ. ಅವರು ನನ್ನ ಮುಂದೆ 


ಹಗ್ಗಾ ಯ 2:15-23 


ಪವಿತ್ರರಲ್ಲ. ಆದುದರಿಂದ ಅವರು ಯಾವ ವಸ್ತುವ 
ನ್ನಾದರೂ ಮುಟ್ಟಿದರೆ ಅದು ಅಶುದ್ಧವಾಗುವುದು ಮತ್ತು 
ಅವರು ಯಜ್ಞವೇದಿಕೆಯ ಮೇಲೆ ಅರ್ಪಿಸುವುದೆಲ್ಲಾ 
ಅಶುದ್ಧವಾಗಿರುವುದು. '5ಈ ಹೊತ್ತಿಗಿಂತ ಮುಂಚಿ ನಡೆದ 
ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿರಿ. ನೀವು 
ದೇವಾಲಯವನ್ನು ಕಟ್ಟಲು ಆರಂಭಿಸಿದ ಹಿಂದಿನ ದಿವಸ 
ಗಳನ್ನು ನೆನಪಿಗೆ ತಂದುಕೊಳ್ಳಿರಿ. 'ಜನರಿಗೆ ಇಪ್ಪತ್ತು 
ಕಿಲೋ ಧಾನ್ಯ ಬೇಕಿದ್ದರೆ ರಾಶಿಯಲ್ಲಿ ಹತ್ತು ಕಿಲೋ 
ಮಾತ್ರ ಇರುತ್ತಿತ್ತು ಜನರು ದ್ರಾಕ್ಸಾರಸದ ಪೀಪಾಯಿ 
ಯಿಂದ ಐವತ್ತು ಲೀಟರ್‌ ದ್ರಾಕ್ಟಾರಸ ತೆಗೆಯಲು 
ಹೋದರೆ ಅಲ್ಲಿ ಇಪ್ಪತ್ತು ಲೀಟರ್‌ ಮಾತ್ರ ಇರುತ್ತಿತ್ತು. 
17 ಯಾಕೆ ಹೀಗಾಯಿತು? ಯಾಕೆಂದರೆ ನಾನು ನಿಮ್ಮನ್ನು 
ಶಿಕ್ಸಿಸಿದೆನು. ನೀವು ನೆಟ್ಟ ಮರಗಳನ್ನು ನಾಶಮಾಡಲು 
ನಾನು ರೋಗವನ್ನು ಕಳುಹಿಸಿದೆನು. ನಿಮ್ಮ ಕೈಕೆಲಸವನ್ನು 
ಹಾಳು ಮಾಡಲು ನಾನು ಆಲಿಕಲ್ಲಿನ ಮಳೆಯನ್ನು ಕಳುಹಿ 
ಸಿದೆನು. ನಾನು ಇಷ್ಟೆಲ್ಲಾ ಮಾಡಿದರೂ ನೀವು ಯಾರೂ 
ನನ್ನ ಬಳಿಗೆ ಬರಲಿಲ್ಲ.' ಇದು ಯೆಹೋವನ ನುಡಿ.'' 
ಯೆಹೋವನು ಹೀಗನ್ನುತ್ತಾನೆ, ""ಈ ಹೊತ್ತು 
ಒಂಭತ್ತನೇ ತಿಂಗಳಿನ ಇಪ್ಪತ್ನಾಲ್ಕನೆಯ ದಿವಸವಾಗಿದೆ. 
ಆಲಯದ ಶಂಕುಸ್ಥಾಪನೆ ಮಾಡಿ ಮುಗಿಸಿರುತ್ತೀರಿ. ಇನ್ನು 
ಮುಂದಕ್ಕೆ ಏನು ನಡಿಯುತ್ತದೆಂದು ಗಮನಿಸಿರಿ. 
ಉಗ್ರಾಣದಲ್ಲಿ ಗೋಧಿಯ ಕಾಳು ಏನಾದರೂ ಉಳಿದಿ 
ದೆಯೋ? ಇಲ್ಲ! ದ್ರಾಕ್ಷಿಬಳ್ಳಿಗಳನ್ನು, ಅಂಜೂರದ ಮರ 
ಗಳನ್ನು, ದಾಳಿಂಬದ ಮರಗಳನ್ನು, ಆಲೀವ್‌ ಮರಗಳನ್ನು 


1184 


ನೋಡಿರಿ. ಅವು ಹಣ್ಣುಗಳನ್ನು ಬಿಡುತ್ತವೋ? ಇಲ್ಲ. 
ಆದರೆ. ಈ ದಿನದಿಂದ ನಾನು ನಿಮ್ಮನ್ನು 
ಆಶೀರ್ವದಿಸುತ್ತೇನೆ!'' 

ಒಂಭತ್ತನೇ ತಿಂಗಳ ಇಪ್ಪತ್ನಾಲ್ಕನೆಯ ದಿವಸದಲ್ಲಿ 
ಇನ್ನೊಂದು ಸಂದೇಶವು ಹಗ್ಗಾಯನಿಗೆ ಯೆಹೋವನಿಂದ 
ಬಂದಿತು. ಇದೇ ಆ ಸಂದೇಶ. *'""ಯೆಹೂದ ಪ್ರಾಂತ್ಯದ 
ರಾಜ್ಯಪಾಲನಾದ ಜೆರುಬ್ಬಾಬೆಲನ ಬಳಿಗೆ ಹೋಗು. 
ನಾನು ಭೂಮ್ಯಾಕಾಶಗಳನ್ನು ಅಲ್ಲಾಡಿಸುವೆನು'' ಎಂದು 
ಅವನಿಗೆ ಹೇಳು. ನಾನು ಅನೇಕ ಅರಸರನ್ನೂ ದೇಶ 
ಗಳನ್ನೂ ಕೆಡವಿಹಾಕುವೆನು; ಆ ಅನ್ಯ ಜನರ ಬಲಿಷ್ಠ 
ಸಾಮ್ರಾಜ್ಯಗಳನ್ನು ನಾಶಮಾಹುವೆನು. ಅವರ ರಥ 
ಗಳನ್ನೂ ರಾಹುತರನ್ನೂ ನಾಶಮಾಡುವೆನು. ಅವರ 
ಯುದ್ಧದ ಕುದುರೆಗಳನ್ನೂ ಸವಾರರನ್ನೂ ಸೋಲಿಸು 
ವೆನು. ಆ ಸೈನ್ಯಗಳವರು ಈಗ ಸ್ನೇಹಿತರಾಗಿದ್ದರೂ ಒಬ್ಬರಿ 
ಗೊಬ್ಬರು ವೈರಿಗಳಾಗಿ ಒಬ್ಬರನ್ನೊಬ್ಬರು ಖಡ್ಗಗಳಿಂದ 
ಕೊಲ್ಲುವರು. 

ಚಿಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ: 
""ಶೆಯಲ್ತೀಯೇಲನ ಮಗನಾದ ಜೆರುಬ್ಬಾಬೆಲನೇ, 
ನೀನು ನನ್ನ ಸೇವಕ. ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ. 
ಆ ಸಮಯದಲ್ಲಿ ನಾನು ನಿನ್ನನ್ನು ಒಂದು ಮುದ್ರೆ 
ಯುಂಗುರವನ್ನಾಗಿ ಮಾಡುವೆನು. ನಾನು ಇವೆಲ್ಲವನ್ನು 
ಮಾಡಿದೆನೆಂಬುದಕ್ಕೆ ನೀನು ಸಾಕ್ಟಿಯಾಗಿರುವಿ.'' 

ಸರ್ವಶಕ್ತನಾದ ಯೆಹೋವನು ಇವೆಲ್ಲವನ್ನು 
ನುಡಿದಿದ್ದಾನೆ. 


1185 


ಜೆಕರ್ಯ 


ತನ್ನ ಜನರು ಹಿಂದಿರುಗಿ ಬರಬೇಕೆಂದು 
ಯೆಹೋವನು ಆಶಿಸುತ್ತಾನೆ 
ಪರ್ಶಿಯಾದಲ್ಲಿ ರಾಜನಾದ ದಾರ್ಯಾವೆಷನ ಆಳ್ವಿ 
ಕೆಯ ಎರಡನೆಯ ವರುಷದ ಎಂಟನೆಯ ತಿಂಗಳಲ್ಲಿ 
ಬೆರೆಕ್ಯನ ಮಗನಾದ ಜೆಕರ್ಯನಿಗೆ ಯೆಹೋವನಿಂದ 
ಸಂದೇಶವು ದೊರಕಿತು. ಬೆರೆಕ್ಕನು ಪ್ರವಾದಿಯಾದ 
ಇದ್ದೋವಿನ ಮಗನು. ಇದು ಆತನ ಸಂದೇಶ: 

2ನಿಮ್ಮ ಪೂರ್ವಿಕರ ಮೇಲೆ ಯೆಹೋವನು ಬಹಳವಾಗಿ 
ಕೋಪಗೊಂಡಿದ್ದಾನೆ. ಆದುದರಿಂದ ನಿನ್ನ ಜನರಿಗೆ 
ನೀನು ಈ ವಿಷಯಗಳನ್ನು ತಿಳಿಸಬೇಕು. ಯೆಹೋವನು 
ಹೇಳುವದೇನೆಂದರೆ, "ನನ್ನ ಬಳಿಗೆ ಹಿಂದಿರುಗಿರಿ. ಆಗ 
ನಾನು ನಿಮ್ಮ ಬಳಿಗೆ ಹಿಂದಿರುಗುವೆನು'' ಇದು ಸರ್ವಶಕ್ತ 
ನಾದ ಯೆಹೋವನ ಮಾತುಗಳು. 

“ಯೆಹೋವನು ಇಂತೆನ್ನುತ್ತಾನೆ: "'ನಿಮ್ಮ ಪೂರ್ವಿಕ 
ರಂತೆ ಆಗಬೇಡಿರಿ. ಹಿಂದಿನ ಕಾಲದಲ್ಲಿ ಪ್ರವಾದಿಗಳು 
ಅವರ ಸಂಗಡ ಮಾತನಾಡಿದರು. ಅವರು, "ಸರ್ವಶಕ್ತ 
ನಾದ ಯೆಹೋವನು ನಿಮ್ಮ ಕೆಟ್ಟಜೀವಿತವನ್ನು ಬದಲಾ 
ಯಿಸಲು ಇಷ್ಟಪಹುತ್ತಾನೆ. ದುಷ್ಕತ್ಯಗಳನ್ನು ಮಾಡುವ 
ದನ್ನು ನಿಲ್ಲಿಸಿರಿ.' ಆದರೆ ನಿಮ್ಮ ಪೂರ್ವಿಕರು ನನ್ನ ಮಾತು 
ಗಳನ್ನು ಕೇಳಲಿಲ್ಲ.'' ಇದು ಯೆಹೋವನ ನುಡಿ. 

ಯೆಹೋವನು ಇಂತೆನ್ನುತ್ತಾನೆ: "'ನಿಮ್ಮ ಪೂರ್ವಿಕರು 
ದಾಟಿಹೋದರು. ಆ ಪ್ರವಾದಿಗಳು ನಿತ್ಯಕಾಲಕ್ಕೂ 
ಜೀವಿಸಲಿಲ್ಲ. *ಪ್ರವಾದಿಗಳು ನನ್ನ ಸೇವಕರು. ನಿಮ್ಮ 
ಪೂರ್ವಿಕರು ನ್ಯಾಯ ಪ್ರಮಾಣಗಳನ್ನು ಬೋಧಿಸಲು 
ನಾನು ಅವರನ್ನು ಉಪಯೋಗಿಸಿದೆನು. ನಿಮ್ಮ ಪೂರ್ವಿ 
ಕರು ಕಟ್ಟಕಡೆಗೆ ಪಾಠವನ್ನು ಕಲಿತರು. ಅವರು, "ಸರ್ವಶಕ್ತ 
ನಾದ ಯೆಹೋವನು ತಾನು ಹೇಳಿದ್ದನ್ನು ನೆರವೇರಿಸಿ 
ದನು. ನಮ್ಮ ದುಷ್ಕತ್ಯಗಳಿಗಾಗಿ ನಮ್ಮನ್ನು ಶಿಕ್ಚಿಸಿದನು'' 
ಎಂದು ಹೇಳಿದರು ಮತ್ತು ದೇವರ ಕಡೆಗೆ ತಿರುಗಿದರು. 


ನಾಲ್ಕು ಕುದುರೆಗಳು 
7ಪರ್ಶಿಯದ ರಾಜನಾದ ದಾರ್ಯಾವೆಷನ ಆಳ್ವಿಕೆಯ 
ಎರಡನೆಯ ವರ್ಷದ ಹನ್ನೊಂದನೇ ತಿಂಗಳಿನ 


(ಶೆಬಾಟ್‌) ಇಪ್ಪತ್ತನಾಲ್ಕನೆಯ ದಿವಸ ಜಿಕರ್ಯನು 
ಯೆಹೋವನಿಂದ ಇನ್ನೊಂದು ಸಂದೇಶವನ್ನು ಪಡೆದನು. 
ಈತನು ಪ್ರವಾದಿಯಾದ ಇದ್ದೋವಿನ ಮಗನಾದ 
ಬೆರೆಕ್ಯನ ಮಗನು. ಆ ಸಂದೇಶವು ಹೀಗಿತ್ತು 

*ರಾತ್ರಿವೇಳೆಯಲ್ಲಿ ಒಬ್ಬ ಮನುಷ್ಯನು ಕೆಂಪು ಬಣ್ಣದ 
ಕುದುರೆಯ ಮೇಲೆ ಸವಾರಿ ಮಾಡುವದನ್ನು ಕಂಡೆನು. 
ಅವನು ಕಣಿವೆಯ ಸುಗಂಧ ಮರಗಳ ಬಳಿ ನಿಂತಿದ್ದನು. 
ಅವನ ಹಿಂದೆ ಕೆಂಪು, ಕಂದು, ಮತ್ತು ಬಿಳಿ ಕುದುರೆಗಳು 
ನಿಂತಿದ್ದವು. *ಆಗ ನಾನು, “ಸ್ವಾಮೀ, ಈ ಕುದುರೆಗಳು 
ಯಾಕೆ?'' ಎಂದು ವಿಚಾರಿಸಿದನು. 

ಆಗ ನನ್ನೊಡನೆ ಮಾತಾಡುತ್ತಿದ್ದ ದೇವದೂತನು 
ಉತ್ತರಿಸುತ್ತಾ "ಈ ಕುದುರೆಗಳು ಯಾತಕ್ಕಾಗಿ ಎಂದು 
ನಾನು ನಿನಗೆ ತೋರಿಸುತ್ತೇನೆ'' ಅಂದನು. 

10ಆಗಸುಗಂಧ ಮರಗಳ ಬಳಿ ನಿಂತಿದ್ದ ಮನುಷ್ಯನು, 
"ಈ ಕುದುರೆಗಳು ಭೂಮಿಯ ಮೇಲೆ ಅತ್ತಿತ್ತ ತಿರುಗಾಡು 
ವಂತೆ ಯೆಹೋವನು ಕಳುಹಿಸಿದನು'' ಎಂದನು. 

11 3ಗ ಆ ಯೆಹೋವನ ದೂತನೊಂದಿಗೆ ಕುದುರೆಗಳು 
ಮಾತನಾಡುತ್ತಾ ""ನಾವು ಭೂಮಿಯ ಮೇಲೆ ಅತ್ತಿತ್ತ 
ಸಂಚರಿಸಿದೆವು. ಎಲ್ಲೆಲ್ಲಿಯೂ ಶಾಂತಿ ಸಮಾಧಾನವಿದೆ'' 
ಎಂದವು. 

12೬ಗ ಯೆಹೋವನ ದೂತನು, "'ಯೆಹೋವನೇ, 
ಜಿರುಸಲೇಮನ್ನೂ ಯೆಹೂದದ ಇತರ ನಗರಗಳನ್ನೂ 
ಸಂತೈಸಲು ಇನ್ನೆಷ್ಟುಕಾಲ ಬೇಕು? ಈ ಪಟ್ಟಣಗಳ ಮೇಲೆ 
ಈಗಾಗಲೇ ಎಪ್ಪತ್ತು ವರ್ಷಗಳ ಕಾಲ ನಿನ್ನ ಕೋಪವನ್ನು 
ಪ್ರದರ್ಶಿಸಿರುವೆ'' ಎಂದು ಹೇಳಿದನು. 

!3ಆಗ ನನ್ನೊಡನೆ ಮಾತಾಡುತ್ತಿದ್ದ ದೇವದೂತನಿಗೆ 
ಯೆಹೋವನು ಉತ್ತರಿಸಿ ಅವನನ್ನು ಒಳ್ಳೆಯ ಆದರಣೆಯ 
ಮಾತುಗಳಿಂದ ಸಂತೈಸಿದನು. “ಆಗ ಆ ದೂತನು ಜನರಿಗೆ 
ತಿಳಿಸಲು ಈ ವಿಷಯವನ್ನು ನನಗೆ ಹೇಳಿದನು: 





ಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ, 
""ಜೆರುಸಲೇಮಿನ ಮೇಲೆಯೂ ಚೀಯೋನಿನ 
ಮೇಲೆಯೂ ನನಗೆ ಆಳವಾದ ಪ್ರೀತಿಯಿದೆ. 


ಜಿಕರ್ಯ 1:15-2:9 


1 ತಾವು ಸುರಕ್ಷಿತರಾಗಿದ್ದೇವೆ ಎಂದು ನೆನಸುವ 
ಜನಾಂಗಗಳ ಮೇಲೆ ನಾನು ಕೋಪಗೊಳ್ಳುವೆನು. 
ನಾನು ಸ್ವಲ್ಪ ಕೋಪಗೊಂಡಿದ್ದರಿಂದ ನನ್ನ ಜನ 
ರನ್ನು ಶಿಕ್ಚಿಸಲು ಆ ಜನಾಂಗಗಳನ್ನು ಉಪ 
ಯೋಗಿಸಿಕೊಂಡೆನು. ಆದರೆ ಆ ಜನಾಂಗಗಳು 
ಅವರಿಗೆ ಅತಿಯಾಗಿ ಅವರನ್ನು ಹಾನಿ 
ಮಾಡಿದರು.'' 

168 ಆದುದರಿಂದ ಯೆಹೋವನು ಇಂತೆನ್ನುತ್ತಾನೆ: 
"ನಾನು ಜೆರುಸಲೇಮಿಗೆ ಹಿಂತಿರುಗಿ ಬರುವೆನು. 
ಬಂದು ಆಕೆಯನ್ನು ಸಂತೈಸುವೆನು.'' ಸರ್ವಶಕ್ತ 
ನಾದ ಯೆಹೋವನು ಹೇಳುವದೇನೆಂದರೆ, 
""ಜಿರುಸಲೇಮ್‌ ತಿರುಗಿ ಕಟ್ಟಲ್ಪಡುವದು ಮತ್ತು 
ನನ್ನ ಆಲಯವು ಅಲ್ಲಿ ಕಟ್ಟಲ್ಪಡುವದು.'' 


!? ಆಗ ದೂತನು: ""ಅಲ್ಲದೆ ಈ ವಿಷಯವನ್ನೂ 
ಜನರಿಗೆ ತಿಳಿಸು, ಸರ್ವಶಕ್ತನಾದ ಯೆಹೋವನು 
ಹೇಳುವದೇನೆಂದರೆ: "ನನ್ನ ಪಟ್ಟಣಗಳು ತಿರುಗಿ 
ಐಶ್ವರ್ಯದಿಂದ ತುಂಬುವವು. ಚೀಯೋನನ್ನು 
ನಾನು ಸಂತೈಸುವೆನು. ನಾನು ಜಿರುಸಲೇಮನ್ನು 
ನನ್ನ ವಿಶೇಷ ನಗರವನ್ನಾಗಿ ಆರಿಸಿಕೊಳ್ಳುವೆನು''' 
ಎಂದನು. 


ನಾಲ್ಕುಕೊಂಬುಗಳೂ ನಾಲ್ಕು ಕೆಲಸಗಾರರೂ 

18ಆಗ ನಾನು ಮೇಲೆ ನೋಡಿದಾಗ ನಾಲ್ಕು ಕೊಂಬು 
ಗಳನ್ನು ಕಂಡೆನು. 

19°" ಪ್ರ ಕೊಂಬುಗಳೇನು? ಎಂದು ನಾನು ದೇವದೂತ 
ನೊಂದಿಗೆ ವಿಚಾರಿಸಿದೆನು. 

ಅದಕ್ಕವನು, ""ಇವು ಬಲಿಷ್ಠವಾದ ಕೊಂಬುಗಳು 
(ಬಲಿಷ್ಠವಾದ ಜನಾಂಗಗಳು); ಇಸ್ರೇಲ್‌, ಯೆಹೂದ 
ಮತ್ತು ಜೆರುಸಲೇಮಿನ ಜನರನ್ನು ಪರದೇಶಗಳಿಗೆ ಚದರಿ 
ಹೋಗುವಂತೆ ಮಾಡಿವೆ'' ಅಂದನು. 

ಯೆಹೋವನು ನನಗೆ ನಾಲ್ಕು ಮಂದಿ ಕೆಲಸಗಾರ 
ರನ್ನು ತೋರಿಸಿದನು. 21°" ಯಾವ ಕೆಲಸಕ್ಕಾಗಿ ಈ ಕೆಲಸ 
ಗಾರರು ಬರುತ್ತಿದ್ದಾರೆ?'' ಎಂದು ನಾನು ವಿಚಾರಿಸಿದೆನು. 

ಅದಕ್ಕಾತನು, “ಯೆಹೂದದ ಜನರನ್ನು ವಿದೇಶಗಳಲ್ಲಿ 
ಚದರಿ ಹೋಗುವಂತೆ ಮಾಡಿದ ಜನಾಂಗಗಳನ್ನು ಈ 
ಕೊಂಬುಗಳು ಸೂಚಿಸುತ್ತವೆ. ಈ ಕೊಂಬುಗಳು ಯೆಹೂ 
ದದ ಜನರನ್ನು ಎತ್ತಿ ಪರದೇಶಗಳಿಗೆ ಬಿಸಾಡಿದವು. ಆ 
ಕೊಂಬುಗಳು ಯಾರಿಗೂ ದಯೆ ತೋರಿಸಲಿಲ್ಲ. ಆದರೆ 
ಈ ನಾಲ್ಕು ಮಂದಿ ಕೆಲಸಗಾರರು ಆ ಕೊಂಬುಗಳಿಗೆ 
ಭಯಪಡಿಸಿ ಅವುಗಳನ್ನು ಎತ್ತಿ ಬಿಸಾಡಿ ಬಿಡಲು ಬಂದಿ 
ದ್ಹಾರೆ'' ಎಂದು ಹೇಳಿದನು. 


1186 


ಜಿರುಸಲೇಮನ್ನು ಅಳತೆ ಮಾಡಿದ್ದು 
ಆಗ ನಾನು ಮೇಲಕ್ಕೆ ನೋಡಿದಾಗ ಒಬ್ಬ 
ಮನುಷ್ಯನು ಕೈಯಲ್ಲಿ ಒಂದು ಹಗ್ಗ ಮತ್ತು ಅಳತೆ 
ಮಾಡುವ ಸಾಮಗ್ರಿಗಳನ್ನು ಹಿಡಿದುಕೊಂಡಿದ್ದನ್ನು 
ಕಂಡೆನು. *"ನೀನು ಎಲ್ಲಿಗೆ ಹೋಗುತ್ತೀ?'' ಎಂದು 
ನಾನು ಅವರನ್ನು ವಿಚಾರಿಸಿದೆನು. 

""ನಾನು ಜೆರುಸಲೇಮ್‌ ಎಷ್ಟು ಉದ್ದಗಲವಿದೆ 
ಯೆಂದು ಅಳತೆ ಮಾಡಲು ಹೋಗುತ್ತಿದ್ದೇನೆ'' ಎಂದನು. 

3ಆಗ ನನ್ನೊಡನೆ ಮಾತನಾಡುತ್ತಿದ್ದ ದೂತನು ನನ್ನನ್ನು 
ಬಿಟ್ಟುಹೋದನು. ಅವನೊಡನೆ ಮಾತನಾಡಲು 
ಇನ್ನೊಬ್ಬ ದೂತನು ಬಂದನು. 

*ಅವನು, "ಓಡಿಹೋಗಿ ಆ ಯಾವನಸ್ಥನಿಗೆ ಜಿರುಸ 
ಲೇಮು ಅಳತೆ ಮಾಡಲು ಸಾಧ್ಯವಾಗದಷ್ಟು ದೊಡ್ಡ 
ದಾಗಿದೆ ಎಂದು ಹೇಳು. ಅಲ್ಲದೆ ಅವನಿಗೆ ಈ ವಿಷಯ 
ವನ್ನೂ ತಿಳಿಸು: 


"ಜೆರುಸಲೇಮ್‌ ಗೋಡೆಗಳಿಲ್ಲದ ಪಟ್ಟಣವಾಗು 
ವದು. ಯಾಕೆಂದರೆ ಅಷ್ಟೊಂದು ಜನರೂ, ಜಾನು 
ವಾರುಗಳೂ ಅಲ್ಲಿ ವಾಸಿಸುವವು.' 

5 ಯೆಹೋವನು ಹೇಳುವದೇನೆಂದರೆ, "ನಾನು 
ಆಕೆಯ ಸುತ್ತಲೂ ಆಕೆಯನ್ನೂ ಸಂರಕ್ಷಿಸುವ 
ಬೆಂಕಿಯ ಗೋಡೆಯಂತಿರುವೆನು. ಮತ್ತು ನಾನು 
ಅಲ್ಲಿಯೇ ವಾಸಿಸುವದರಿಂದ ಆ ನಗರಕ್ಕೆ 


ಮಹಿಮೆಯನ್ನು ತರುವೆನು.'' 
ತಮ್ಮ ಮನೆಗೆ ಬರಲು ದೇವರು ತನ್ನ 
ಜನರನ್ನು ಕರೆಯುತ್ತಾನೆ 
6 ಯೆಹೋವನು ಇಂತೆನ್ನುತ್ತಾನೆ, . ""ಅವಸರ 


ಪಡುತ್ತಾ ಉತ್ತರದ ದೇಶಗಳಿಂದ ಹೊರ ಬಾ. 
ಹೌದು, ನಾನು ನಿನ್ನ ಜನರನ್ನು ಪ್ರತಿಯೊಂದು 
ದಿಕ್ಕಿಗೂ ಚದರಿಸಿರುವುದು ನಿಜ. 

7 ಚೀಯೋನಿನ ಜನರಾದ ನೀವು ಬಾಬಿಲೋನಿ 
ನಲ್ಲಿ ವಾಸಿಸುತ್ತಿದ್ದೀರಿ. ಅಲ್ಲಿಂದ ತಪ್ಪಿಸಿಕೊಂಡು 
ಬನ್ನಿರಿ. ಆ ನಗರದಿಂದ ಓಡಿಹೋಗಿರಿ.'' ಇದು 
ಸರ್ವಶಕ್ತನಾದ ಯೆಹೋವನ ನುಡಿ. ನಿಮ್ಮ ವಸ್ತು 
ಗಳನ್ನು ಕದ್ದುಕೊಂಡ ಜನಾಂಗಗಳಿಗೆ ಆತನು 
ನನ್ನನ್ನು ಕಳುಹಿಸಿದನು. ನಿಮಗೆ ಗೌರವವನ್ನು 
ತರುವುದಕ್ಕಾಗಿ ಆತನು ನನ್ನನ್ನು ಕಳುಹಿಸಿದನು. 

* ಯಾಕೆಂದರೆ, ನಿಮಗೆ ಹಾನಿ ಮಾಡಿದರೆ ಅದು 
ದೇವರ ಕಣ್ಣುಗುಡ್ಡೆಗೆ ಹಾನಿ ಮಾಡಿದಂತೆ. 

೨ ಬಾಬಿಲೋನಿನ ಜನರು ನನ್ನ ಜನರನ್ನು ತೆಗೆದು 


ಕೊಂಡು ಹೋಗಿ ತಮ್ಮ ಗುಲಾಮರನ್ನಾಗಿ 


1187 


ಮಾಡಿದರು. ಆದರೆ ನಾನು ಅವರನ್ನು ಹೊಡೆಯು 
ವೆನು. ಅವರನ್ನು ನನ್ನ ಜನರ ಗುಲಾಮರನ್ನಾಗಿ 
ಮಾಹುವೆನು. ಆಗ ಯೆಹೋವ ದೇವರು ನನ್ನನ್ನು 
ಕಳುಹಿಸಿದನೆಂಬದು ನಿಮಗೆ ಗೊತ್ತಾಗುವದು. 


10 ಯೆಹೋವನು ಇಂತೆನ್ನುತ್ತಾನೆ, ""ಚೀಯೋನೇ, 
ಆನಂದಿಸು, ಯಾಕೆಂದರೆ ನಾನು ಬಂದು ನಿಮ್ಮ 
ಪಟ್ಟಣದಲ್ಲಿ ವಾಸಿಸುವೆನು. 

!! ಆ ಸಮಯದಲ್ಲಿ ವಿವಿಧ ಜನಾಂಗಗಳ ಜನರು 
ನನ್ನನ್ನು ನೋಡಲು ಬರುವರು. ಅವರು ನನ್ನ ಜನ 
ರಾಗುವರು. ಮತ್ತು ನಾನು ನಿಮ್ಮ ನಗರದಲ್ಲಿ 
ವಾಸಿಸುವೆನು.'' ಆಗ ಸರ್ವಶಕ್ತನಾದ ದೇವರು 
ನನ್ನನ್ನು ಕಳುಹಿಸಿದ್ದಾನೆಂದು ನಿಮಗೆ 
ಗೊತ್ತಾಗುವುದು. 

12 ಯೆಹೋವನು ತಿರುಗಿ ಜಿರುಸಲೇಮನ್ನು ತನ್ನ 
ವಿಶೇಷ ನಗರವನ್ನಾಗಿ ಆರಿಸಿಕೊಳ್ಳುವನು. 
ಯೆಹೂದವು ಆ ಪವಿತ್ರ ದೇಶದಲ್ಲಿರುವ ಆತನ 
ಪಾಲು. 

3 ಎಲ್ಲರೂ ಮೌನವಾಗಿರಿ. ಯೆಹೋವನು ತನ್ನ 
ಪರಿಶುದ್ಧ ನಿವಾಸದಿಂದ ಹೊರ ಬರುತ್ತಿದ್ದಾನೆ. 


ಪ್ರಧಾನ ಯಾಜಕನು 
ದೇವದೂತನು ನನಗೆ ಪ್ರಧಾನ ಯಾಜಕನಾದ 
ಯೆಹೋಶುವನನ್ನು ತೋರಿಸಿದನು. ಅವನು 
ಯೆಹೋವನ ದೂತನ ಮುಂದೆ ನಿಂತಿದ್ದನು. ಸೈತಾನನು 
ಯೆಹೋಶುವನ ಬಲಗಡೆಯಲ್ಲಿ ನಿಂತಿದ್ದನು. 
ಯೆಹೋಶುವನು ಕೆಟ್ಟಕೃತ್ಯಗಳನ್ನು ಮಾಡಿದ್ದಾನೆಂದು 
ದೂರು ಹೇಳುವದಕ್ಕಾಗಿ ಸೈತಾನನು ಅಲ್ಲಿ ನಿಂತಿದ್ದನು. 
2ಆಗ ಯೆಹೋವನ ದೂತನು ಹೇಳಿದ್ದೇನೆಂದೆರೆ, 
"ಯೆಹೋವನು ನಿನ್ನನ್ನು ಖಂಡಿಸಲಿ ಮತ್ತು ಟೀಕೆ 
ಮಾಡಲಿ. ಯೆಹೋವನು ತನ್ನ ವಿಶೇಷ ನಗರವನ್ನಾಗಿ 
ಜಿರುಸಲೇಮನ್ನು ಆರಿಸಿಕೊಂಡಿದ್ದಾನೆ. ಆ ನಗರವನ್ನು 
ಆತನೇ ಕಾಪಾಡಿದನು. ಬೆಂಕಿಯಿಂದ ಎಳೆದು ತೆಗೆದ 
ಕೊಳ್ಳಿಯಂತೆ ಆತನು ಅದನ್ನು ಕಾಪಾಡಿದನು.'' 
ಯೆಹೋಶುವನು ದೂತನ ಮುಂದೆ ನಿಂತುಕೊಂಡಿ 
ದ್ದನು. ಅವನ ವಸ್ತ್ರವು ಮಲಿನವಾಗಿತ್ತು “ಆಗ ಆ ದೂತನು 
ಪಕ್ಕದಲ್ಲಿ ನಿಂತಿದ್ದ ಬೇರೆ ದೂತರನ್ನುದ್ದೇಶಿಸಿ, “ಯೆಹೋ 
ಶುವನ ಮೇಲಿರುವ ಮೈಲಿಗೆ ವಸ್ತ್ರವನ್ನು ತೆಗೆಯಿರಿ'' 
ಎಂದು ಹೇಳಿದನು. ಆಗ ದೂತನು ಯೆಹೋಶುವನಿಗೆ, 
"ನಾನು ನಿನ್ನ ದೋಷಗಳನ್ನು ತೊಳೆದುಬಿಟ್ಟಿರುವೆ. ಈಗ 
ನಾನು ನಿನಗೆ ಹೊಸ ಬಟ್ಟೆಗಳನ್ನು ಕೊಡುತ್ತೇನೆ'' ಎಂದು 
ಹೇಳಿದನು. 


ಜೆಕರ್ಯ 2:10-4:2 


5ಆಗ ನಾನು, ""ಅವನ ತಲೆಯ ಮೇಲೆ ಶುಚಿಯಾದ 
ಪೇಟವನ್ನಿಡಿರಿ'' ಎಂದು ಹೇಳಿದಾಗ ಅವರು ಅವನಿಗೆ 
ಶುಭ್ರವಾದ ಪೇಟವನ್ನು ಇಟ್ಟರು. ಯೆಹೋವನ 
ದೂತನು ಅಲ್ಲಿ ನಿಂತಿದ್ದಾಗಲೇ ಅವನಿಗೆ ನಿರ್ಮಲವಾದ 
ಬಟ್ಟೆಗಳನ್ನು ಧರಿಸಲು ಕೊಟ್ಟರು. 6ಆಗ ಯೆಹೋವನ 
ದೂತನು ಯೆಹೋಶುವನಿಗೆ ಹೀಗೆ ಹೇಳಿದನು. 


7 ಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ, 
""ನಾನು ಹೇಳುವ ರೀತಿಯಲ್ಲಿ ಜೀವಿಸು. ನಾನು 
ಹೇಳುವ ರೀತಿಯಲ್ಲಿ ನಡೆ. ನೀನು ನನ್ನ ಆಲಯದ 
ಮುಖ್ಯಾಧಿಕಾರಿಯಾಗುವಿ. ಅದರ ಅಂಗಣ 
ಗಳನ್ನು ನೀನು ನೋಡಿಕೊಳ್ಳುವಿ. ಇಲ್ಲಿ ನಿಂತಿರುವ 
ವರೊಂದಿಗೆ ನೀನು ಪ್ರವೇಶಿಸಬಹುದು. 

8 ಪ್ರಧಾನ ಯಾಜಕನಾದ ಯೆಹೋಶುವನೇ, ಅವ 
ನೊಂದಿಗೆ ಸೇವೆ ಮಾಡುವ ಇತರ ಯಾಜಕರೇ, 
ನನ್ನ ಮಾತಿಗೆ ಕಿವಿಗೊಡಿರಿ. ಈ ಗಂಡಸರು ಮುಂದೆ 
ಏನಾಗಬಹುದೆಂಬುದಕ್ಕೆ ನಿದರ್ಶನವಾಗಿದ್ದಾರೆ. 
ಆಗ ನಾನು ನನ್ನ ವಿಶೇಷ ಸೇವಕನನ್ನು ಕರೆ 
ತರುವೆನು. ಆತನ ಹೆಸರು ಕೊಂಬೆ. 

೨ ನೋಡು, ನಾನು ಯೆಹೋಶುವನ ಮುಂದೆ 
ಒಂದು ವಿಶೇಷ ಕಲ್ಲನ್ನಿಡುವೆನು. ಆ ಕಲ್ಲಿನಲ್ಲಿ ಏಳು 
ಬದಿಗಳಿವೆ. ನಾನು ಆ ವಿಶೇಷ ಕಲ್ಲಿನ ಮೇಲೆ 
ವಿಶೇಷ ಸಂದೇಶವನ್ನು ಕೆತ್ತುವೆನು. ನಾನು ಆ 
ದೇಶದ ಪಾಪವನ್ನು ಒಂದು ದಿವಸದಲ್ಲಿ ತೆಗೆದು 
ಹಾಕುವೆನೆಂದು ಅದು ತೋರಿಸುವದು.'' 

10 ಸರ್ವಶಕ್ತನಾದ ಯೆಹೋವನು ಹೇಳುವದೇ 
ನೆಂದರೆ: 

“ಆ ದಿವಸಗಳಲ್ಲಿ ಜನರು ತಮ್ಮ ಸ್ನೇಹಿತರೊಂದಿಗೆ 
ಅರಾಮವಾಗಿ ಕುಳಿತುಕೊಂಡು ಸಂಭಾಷಿಸುವರು. 
ಅಂಜೂರದ ಮರದ ನೆರಳಿನಲ್ಲಿಯೂ ದ್ರಾಕ್ಟಾ 
ತೋಟಗಳ ನೆರಳಿನಲ್ಲಿಯೂ ಕುಳಿತುಕೊಂಡು 
ಮಾತನಾಡಲು ಪರಸ್ಪರ ಆಮಂತ್ರಿಸುವರು.'' 


ದೀಪಸ್ಥಂಭವೂ, ಎರಡು ಆಲೀವ ಮರಗಳೂ 
ನನ್ನೊಡನೆ ಮಾತನಾಡುತ್ತಿದ್ದ ದೇವದೂತನು 
ಬಂದು ನನ್ನನ್ನೆಬ್ಬಿಸಿದನು. ನಾನು ನಿದ್ರೆಯಿಂದ 
ಎದ್ದೇಳುವವನಂತೆ ಇದ್ದೆನು. ಆಗ ದೂತನು, ""ಏನು 
ನೋಡುತ್ತೀ?'' ಎಂದು ಪ್ರಶ್ನಿಸಿದನು. 
ಆಗ ನಾನು ""ಬಂಗಾರದ ದೀಪಸ್ತಂಭವನ್ನು ನೋಡು 
ತ್ತಿದ್ದೇನೆ. ಆ ಸ್ತಂಭದಲ್ಲಿ ಏಳು ದೀಪಗಳಿವೆ. ದೀಪಸ್ತಂಭದ 
ಮೇಲೆ ಒಂದು ಬೋಗುಣಿ ಇದೆ. ಆ ಬೋಗುಣಿಯಿಂದ 


ಜೆಕರ್ಯ 4:3-5:9 


ಏಳು ನಳಿಗೆಗಳು ಪ್ರತೀ ದೀಪಕ್ಕೆ ಹೋಗುತ್ತವೆ. 
ಬೋಗುಣಿಯಲ್ಲಿಟ್ಟ ಎಣ್ಣೆಯು ಆ ನಳಿಗೆಯ ಮೂಲಕ 
ದೀಪಕ್ಕೆ ಸುರಿಯುತ್ತಿತ್ತು. *ಆ ಬೋಗುಣಿಯ ಬಳಿಯಲ್ಲಿ 
ಎರಡು ಆಲೀವ್‌ ಮರಗಳಿದ್ದವು. ಒಂದು ಬಲ ಬದಿ 
ಯಲ್ಲಿಯೂ, ಇನ್ನೊಂದೂ ಎಡ ಬದಿಯಲ್ಲಿಯೂ ಇತ್ತು 


1188 


ಆಗ ದೇವದೂತನು ಹೇಳಿದ್ದೇನೆಂದರೆ, ""ಇವು 
ಏನನ್ನು ಸೂಚಿಸುತ್ತವೆ ಎಂದು ನಿನಗೆ ತಿಳಿಯದೋ?'' 

ಅದಕ್ಕೆ ನಾನು, ""ಇಲ್ಲ'' ಅಂದೆನು. 

ಆಗ ಅವನು, ""ಈ ಪ್ರಪಂಚದಲ್ಲಿ ಯೆಹೋವನು ತನ್ನ 
ಸೇವೆಮಾಡಲು ಆರಿಸಿಕೊಂಡ ಇಬ್ಬರು ಮನುಷ್ಯರನ್ನು 





ಈ ಮರಗಳು ದೀಪಗಳಿಗೆ ಬೇಕಾದ ಎಣ್ಣೆಯನ್ನು 
ತಯಾರುಮಾಡುತ್ತಿದ್ದವು.'' “ಆಗ ನಾನು ನನ್ನ ಜೊತೆ 
ಮಾತನಾಡುತ್ತಿದ್ದ ದೂತನೊಣನೆ, "ಸ್ವಾಮಿ, ಇವುಗಳ 
ಅರ್ಥವೇನು?'' ಎಂದು ಕೇಳಿದೆನು. 

5ಅವನು ಹೀಗೆ ಹೇಳಿದನು: ""ಈ ವಿಷಯಗಳು 
ಏನೆಂದು ನಿನಗೆ ತಿಳಿಯಲಿಲ್ಲವೇ?'' 

ನಾನು ""ಇಲ್ಲ'' ಅಂದೆನು. 

ಅವನು ಅದಕ್ಕೆ ಉತ್ತರಿಸಿ, ""ಇದು ಯೆಹೋವನಿಂದ 
ಜೆರುಬ್ಬಾಬೆಲಿಗೆ ಕೊಟ್ಟ ಸಂದೇಶವಾಗಿದೆ. "ನಿನ್ನ ಸಹಾ 
ಯವು ನಿನ್ನ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಬರುವದಿಲ್ಲ. 
ಅದು ನಿನ್ನ ಆತ್ಮದಿಂದಲೇ ನಿನಗೆ ದೊರಕುವದು.' ಇದು 
ಸರ್ವಶಕ್ತನಾದ ಯೆಹೋವನ ನುಡಿ. ಉನ್ನತವಾದ 
ಶಿಖರವು ಜೆರುಬ್ಬಾಬೆಲಿಗೆ ಸಮತಟ್ಟಾದ ನೆಲದಂತಿರು 
ವದು. ಅವನು ಆಲಯವನ್ನು ಕಟ್ಟುವನು. ಅದರ ಅತಿ 
ವಿಶೇಷವಾದ ಕಲ್ಲನ್ನಿಟ್ಟ ಬಳಿಕ ಜನರೆಲ್ಲರೂ "ಬಹಳ 
ಚಂದ, ಬಹಳ ಚಂದ' ಎಂದು ಆರ್ಭಟಿಸುವರು.'' 

*ನನಗೆ ಯೆಹೋವನ ಸಂದೇಶವೂ ಸಹ ಹೀಗೆ 
ಹೇಳಿತು: ₹""ಜಿರುಬ್ಬಾಬೆಲ್‌ ನನ್ನ ಆಲಯದ ಅಸ್ತಿವಾರ 
ವನ್ನು ಹಾಕುವನು. ಜೆರುಬ್ಬಾಬೆಲ್‌ ಆಲಯವನ್ನು ಕಟ್ಟಿ 
ಮುಗಿಸುವನು. ಆಗ ನೀವು ಸರ್ವಕ್ತನಾದ ಯೆಹೋವನು 
ನಿಮ್ಮ ಬಳಿಗೆ ನನ್ನನ್ನು ಕಳುಹಿಸಿದ್ದಾನೆಂದು ತಿಳಿಯುವಿರಿ. 
ಒಂದು ಸಣ್ಣ ರೀತಿಯ ಪ್ರಾರಂಭಕ್ಕೆ ಜನರು ನಾಚುವ 
ದಿಲ್ಲ. ಜಿರುಬ್ಬಾಬೆಲ್‌ ನೂಲುಗುಂಡು ಹಿಡಿದುಕೊಂಡು 
ಸಂಪೂರ್ಣವಾದ ಆಲಯವನ್ನು ಅಳತೆ ಮಾಡುವಾಗ 
ಜನರು ಅತಿಯಾಗಿ ಸಂತೋಷಿಸುವರು. ಈಗ ಆ ಕಲ್ಲಿನ 
ಏಳು ಬದಿಗಳು ಯೆಹೋವನ ಕಣ್ಣುಗಳು ಎಲ್ಲಾ ದಿಕ್ಕು 
ಗಳನ್ನು ನೋಡುತ್ತಿರುವುದನ್ನು ಸೂಚಿಸುತ್ತವೆ. ಅವು 
ಭೂಲೋಕದಲ್ಲಿರುವ ಎಲ್ಲಾ ಸಂಗತಿಗಳನ್ನು ನೋಡು 
ತ್ತಿವೆ.'' ''ಆಗ ಜಿಕರ್ಯನಾದ ನಾನು ಅವನಿಗೆ ಹೇಳಿದ್ದೇ 
ನೆಂದರೆ, "ನಾನು ದೀಪಸ್ತಂಭದ ಬಲಗಡೆಯಲ್ಲಿ ಒಂದು 
ಆಲೀವ್‌ ಮರವನ್ನು ಎಡಗಡೆಯಲ್ಲಿ ಇನ್ನೊಂದು 
ಆಲೀವ್‌ ಮರವನ್ನು ನೋಡಿದೆನು. ಇವುಗಳು ಏನನ್ನು 
ಸೂಚಿಸುತ್ತವೆ?'' 123ರಿಗಿ ನಾನು ಅವನಿಗೆ, ""ನಾನು ಆ 
ಎರಡು ಬಂಗಾರದ ನಳಿಗೆಯ ಬದಿಯಲ್ಲಿ ಆಲೀವ್‌ 
ಮರದ ಎರಡು ಕೊಂಬೆಗಳನ್ನು ನೋಡಿದೆನು. ಅದರಿಂದ 
ಬಂಗಾರದ ಬಣ್ಣದ ಎಣ್ಣೆಯು ಹರಿಯುತ್ತಿತ್ತು ಇವುಗಳ 
ಅರ್ಥವೇನು?'' 





ಅವು ಪ್ರತಿನಿಧಿಸುತ್ತವೆ'' ಅಂದನು. 


ಹಾರುವ ಸುರುಳಿ 
ನಾನು ತಿರುಗಿ ಮೇಲಕ್ಕೆ ನೋಡಿದಾಗ ಒಂದು 
ಹಾರುವ ಸುರುಳಿಯನ್ನು ಕಂಡೆನು. 2""ಏನನ್ನು 
ನೋಡುತ್ತೀ?'' ಎಂದು ದೇವದೂತನು ಕೇಳಿದನು. 
""ಒಂದು ಹಾರುವ ಸುರುಳಿ, ಅದು ಮೂವತ್ತು ಅಡಿ 
ಉದ್ದ, ಹದಿನೈದು ಅಡಿ ಅಗಲವಿದೆ''ಎಂದು ನಾನು 
ಉತ್ತರಿಸಿದೆನು. "ಆಗ ದೇವದೂತನು ನನಗೆ ಹೇಳಿದ್ದೇ 
ನೆಂದರೆ, "ಆ ಸುರುಳಿಯಲ್ಲಿ ಒಂದು ಶಾಪವು ಬರೆಯಲ್ಲ 
ಟ್ವಿದೆ. ಸುರುಳಿಯ ಒಂದು ಬದಿಯಲ್ಲಿ ಕದಿಯುವ 
ಜನರಿಗೆ ಶಾಪ ಬರೆಯಲ್ಪಟ್ಟಿದೆ. ಅದರ ಇನ್ನೊಂದು ಬದಿ 
ಯಲ್ಲಿ ವಾಗ್ದಾನ ಮಾಡಿಯೂ ಅದನ್ನು ಪಾಲಿಸದೆ ಸುಳ್ಳಾ 
ಡುವವರಿಗೆ ಶಾಪ ಬರೆಯಲ್ಪಟ್ಟಿದೆ. ಸರ್ವಶಕ್ತನಾದ 
ಯೆಹೋವನು ಹೇಳುವದೇನೆಂದರೆ, ""ನಾನು ಆಸುರುಳಿ 
ಯನ್ನು ಕದಿಯುವವರ ಮನೆಗಳಿಗೂ ಮತ್ತು ನನ್ನ ಹೆಸರಿನ 
ಮೇಲೆ ಸುಳ್ಳಾಣೆ ಯಿಹುವವರ ಮನೆಗಳಿಗೂ ಕಳುಹಿಸು 
ವೆನು. ಆಸುರುಳಿಯು ಅಲ್ಲಿಯೇ ಇದ್ದು ಆ ಮನೆಗಳನ್ನು 
ನಾಶ ಮಾಡುವದು. ಮನೆಯ ಕಲ್ಲು ಕಂಬಗಳನ್ನು ಮರದ 
ತೊಲೆಗಳನ್ನು ನಾಶಮಾಡುವದು.'' 


ಸ್ತೀ ಮತ್ತು ಬುಟ್ಟಿ 

ನನ್ನೊಡನೆ ಮಾತನಾಡುತ್ತಿದ್ದ ದೇವದೂತನು 
ಹೊರಗೆ ಹೋದನು . ಆಗ ಅವನು, ""ನೋಡು, ನಮ್ಮ 
ಬಳಿಗೆ ಏನು ಬರುತ್ತಿದೆ ಎಂದು ನೋಡು'' ಎಂದನು. 

6""ಅದು ಏನೋ ನನಗೆ ಗೊತ್ತಾಗುತ್ತಿಲ್ಲ. ಅದು ಏನಿರ 
ಬಹುದು?'' ಎಂದು ನಾನು ವಿಚಾರಿಸಿದೆನು. ಅದಕ್ಕವನು, 
""ಅದು ಒಂದು ಅಳೆಯುವ ಬುಟ್ಟಿ. ಈ ಬುಟ್ಟಿಯು ಈ 
ದೇಶದ ಜನರ ಪಾಪವನ್ನು ಅಳೆಯುವ ಬುಟ್ಟಿಯಾಗಿದೆ'' 
ಎಂದನು. 'ಸೀಸದಿಂದ ಮಾಡಲ್ಪಟ್ಟ ಒಂದು ಮುಚ್ಚಳ 
ವನ್ನು ಆ ಬುಟ್ಟಿಯಿಂದ ತೆಗೆಯಲಾಯಿತು. ಆಗ ಅದ 
ರೊಳಗೆ ಒಂದು ಹೆಂಗಸು ಇರುವುದನ್ನು ಕಂಡೆನು. ₹ಆಗ 
ಆ ದೂತನು, ""ಆ ಸ್ತ್ರೀಯು ದುಷ್ಟತನವನ್ನು ಸೂಚಿಸು 
ತ್ತಾಳೆ' ಎಂದು ಹೇಳಿ ದೂತನು ಆ ಸ್ತ್ರೀಯನ್ನು ಬುಟ್ಟಿಯ 
ತಳಕ್ಕೆ ನೂಕಿ, ಸೀಸದ ಮುಚ್ಚಳವನ್ನು ಹಾಕಿಬಿಟ್ಟನು. 9 
ಬಳಿಕ ನಾನು ಮೇಲಕ್ಕೆ ನೋಡಿದಾಗ ಕೊಕ್ಕರೆಯಂತೆ 
ರೆಕ್ಕೆಗಳಿರುವ ಎರಡು ಸ್ತ್ರೀಯರನ್ನು ಕಂಡೆನು. ಅವರು 


1189 


ಹಾರುತ್ತಾ ರೆಕ್ಕೆಗಳಲ್ಲಿಯ ಗಾಳಿಯ ಸಹಾಯದಿಂದ ಬುಟ್ಟಿ 
ಯನ್ನು ಎತ್ತಿಕೊಂಡು ಆಕಾಶದಲ್ಲಿ ಹಾರಿಕೊಂಡು 
ಹೋದರು. ಆಗ ನಾನು ದೂತನೊಡನೆ, ""ಅವರು 
ಬುಟ್ಟಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿ 
ದ್ದಾರೆ?” ಎಂದು ಪ್ರಶ್ನಿಸಿದೆನು. ''""ಅವರು ಶಿನಾರಿನಲ್ಲಿ 
ಅದಕ್ಕೊಂದು ಮನೆ ಕಟ್ಟುವ ದಕ್ಕಿದ್ದಾರೆ. ಮನೆಕಟ್ಟಿದ 
ಬಳಿಕ ಆ ಬುಟ್ಟಿಯನ್ನು ಅವರು ಅದರೊಳಗಿಡುವರು'' 
ಎಂದು ಹೇಳಿದನು. 


ನಾಲ್ಕು ರಥಗಳು 

ನಾನು ತಿರುಗಿ ಮೇಲಕ್ಕೆ ನೋಡಿದಾಗ ನಾಲ್ಕು 

ರಥಗಳು ನಾಲ್ಕು ಹಿತ್ತಾಳೆಯ ಪರ್ವತಗಳ ಮಧ್ಯೆ 
ಓಡುವುದನ್ನು ಕಂಡೆನು. ಮೊದಲನೇ ರಥವನ್ನು ಕೆಂಪು 
ಕುದುರೆಗಳು ಎಳೆಯುತ್ತಿದ್ದವು. ಎರಡನೇ ರಥವನ್ನು ಕಪ್ಪು 
ಕುದುರೆಗಳು ಎಳೆಯುತ್ತಿದ್ದವು. 3ಬಿಳೀ ಕುದುರೆಗಳು 
ಮೂರನೇ ರಥವನ್ನೂ, ಕೆಂಪು ಮಚ್ಚಿಗಳುಳ್ಳ ಕುದುರೆಗಳು 
ನಾಲ್ಕನೇ ರಥವನ್ನು ಎಳೆಯುತ್ತಿದ್ದವು. “""ಇವು ಏನನ್ನು 
ಸೂಚಿಸುತ್ತವೆ?'' ಎಂದು ನನ್ನೊಡನೆ ಮಾತನಾಡುತ್ತಿದ್ದ 
ದೂತನೊಡನೆ ವಿಚಾರಿಸಿದೆನು. 

*ದೇವದೂತನು ಹೇಳಿದ್ದೇನೆಂದರೆ, "'ಇವು ನಾಲ್ಕು 
ಗಾಳಿಗಳು. ಅವು ಭೂಲೋಕದ ಒಡೆಯನ ಬಳಿಯಿಂದ 
ಈಗ ತಾನೇ ಬಂದವು. "ಕಪ್ಪು ಕುದುರೆಗಳು ಉತ್ತರದಿಕ್ಕಿಗೆ 
ಹೋಗುವವು. ಕೆಂಪು ಕುದುರೆಗಳು ಪೂರ್ವದಿಕ್ಕಿಗೆ 
ಹೋಗುವವು. ಬಿಳಿ ಕುದುರೆಗಳು ಪಶ್ಚಿಮಕ್ಕೂ ಮಚ್ಚೆ 
ಯಿರುವ ಕುದುರೆಗಳು ದಕ್ಷಿಣ ದಿಕ್ಕಿಗೂ ಹೋಗುವವು.'' 

ಕೆಂಪು ಮಚ್ಚೆ ಇರುವ ಕುದುರೆಗಳು ತಮಗೆ ನೇಮಕ 
ವಾದ ಜಾಗಕ್ಕೆ ಹೋಗಿ ಅದನ್ನು ನೋಡಲು ಆತುರ 
ಗೊಂಡಿದ್ದವು. ಆಗ ದೂತನು ಅವುಗಳಿಗೆ, ""ಹೋಗಿ, 
ಭೂಮಿಯ ಮೇಲೆ ಹೋಗಿ ಬನ್ನಿ'' ಎಂದು ಹೇಳಿದಾಗ 
ಅವುಗಳು ಹೋಗಿ ತಮ್ಮ ಪ್ರಾಂತ್ಯದಲ್ಲಿ ನಡೆದಾಡಿದವು. 

8ಆಗ ಯೆಹೋವನು ನನ್ನನ್ನು ಗಟ್ಟಿಯಾಗಿ ಕರೆದು, 
""ನೋಹು, ಆ ಉತ್ತರ ದಿಕ್ಕಿಗೆ ಹೋಗುತ್ತಿದ್ದ ಆ ಕುದುರೆ 
ಗಳು ತಮ್ಮ ಕೆಲಸವನ್ನು ಬಾಬಿಲೋನಿನಲ್ಲಿ ಮುಗಿಸಿವೆ. 
ಅವು ನನ್ನ ಆತ್ಮವನ್ನು ಶಾಂತಗೊಳಿಸಿವೆ. ಈಗ ನಾನು 
ಕೋಪಗೊಂಡಿಲ್ಲ.'' 


ಪ್ರಧಾನ ಯಾಜಕನಾದ ಯೆಹೋಶುವನು 
ಕಿರೀಟ ಹೊಂದುವನು 
*ಆಗ ತಿರುಗಿ ನಾನು ಯೆಹೋವನಿಂದ ಸಂದೇಶ 
ವನ್ನು ಪಡಕೊಂಡೆನು. '0ಆತನು ಹೇಳಿದ್ದೇನೆಂದರೆ, 
""ಹೆಲ್ಹಾಯ, ತೋಬೀಯ ಮತ್ತು ಯೆದಾಯ ಇವರು 
ಬಾಬಿಲೋನಿನಿಂದ ಸೆರೆಯಾಳುಗಳಾಗಿ ಬಂದಿರುತ್ತಾರೆ. 
ಅವರಿಂದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ಚಿಫನ್ಯನ 





ಜಿಕರ್ಯ 5:10-7:3 


ಮಗನಾದ ಯೋಷೀಯನ ಮನೆಗೆ ಹೋಗಿರಿ. !ಆ ಬೆಳ್ಳಿ 
ಬಂಗಾರಗಳಿಂದ ಒಂದು ಕಿರೀಟವನ್ನು ಮಾಡಿ 
ಯೆಹೋಶುವನ ತಲೆಯ ಮೇಲಿಟ್ಟು ಅವನಿಗೆ ಹೀಗೆ 
ಹೇಳಿರಿ. (ಯೆಹೋಶುವನು ಪ್ರಧಾನ ಯಾಜಕ 
ನಾಗಿದ್ದನು. ಇವನ ತಂದೆ ಯೆಹೋಜಾದಾಕನು); 


12 ಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ, 
""ಕೊಂಬೆ ಎಂಬ ಒಬ್ಬಾತನು ಇದ್ದಾನೆ. ಅವನು 
ಬೆಳೆದು ಬಲಿಷ್ಠನಾಗುವನು. ಆತನು ದೇವಾಲಯ 
ವನ್ನು ಕಟ್ಟುವನು. 

13 ಆತನು ದೇವಾಲಯವನ್ನು ಕಟ್ಟುವನು, ಮತ್ತು 
ಗೌರವವನ್ನು ಹೊಂದುವನು. ತನ್ನ ಸಿಂಹಾಸನದ 
ಮೇಲೆ ಕುಳಿತುಕೊಂಡು ರಾಜ್ಯವನ್ನು ಆಳುವನು. 
ಒಬ್ಬ ಯಾಜಕನು ಆತನ ಸಿಂಹಾಸನದ ಬಳಿಯಲ್ಲಿ 
ನಿಂತುಕೊಂಡಿರುವನು. ಅವರಿಬ್ಬರೂ ಸಮಾಧಾನ 
ದಿಂದ ಕೆಲಸ ಮಾಡುವರು. 





14°" ಜ್ರನರು ಸ್ಮರಿಸಿಕೊಳ್ಳುವಂತೆ ಅವರು ಆ ಕಿರೀಟವನ್ನು 
ಆಲಯದೊಳಗೆ ಇಡುವರು. ಅದು ಹೆಲ್ಡಾಯ, 
ತೋಬೀಯ, ಯೆದಾಯ ಮತ್ತು ಚಿಫನ್ಯನ ಮಗನಾದ 
ಹೇನ್‌ನಿಗೆ ಘನತೆಯನ್ನು ತರುವುದು. ಔದೂರದಲ್ಲಿ 
ವಾಸಿಸುವ ಜನರು ಬಂದು ಆಲಯವನ್ನು ಕಟ್ಟುವರು. ಆಗ 
ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು 
ನೀವು ತಿಳಿಯುವಿರಿ. ಯೆಹೋವನು ಹೇಳಿದಂತೆ ನೀವು 
ಮಾಡಿದರೆ ಇವೆಲ್ಲಾ ನೆರವೇರುವುದು.'' 


ಯೆಹೋವನಿಗೆ ದಯೆ ಕರುಣೆಗಳು ಬೇಕಾಗಿವೆ 

ಪರ್ಶಿಯದ ಅರಸನಾದ ದಾರ್ಯಾವೆಷನ ಆಳ್ವಿಕೆಯ 

ನಾಲ್ಕನೇ ವರುಷದ, ಒಂಭತ್ತನೇ ತಿಂಗಳಿನ 
(ಕಿಸ್ಲೇವ್‌) ನಾಲ್ಕನೇ ದಿವಸದಲ್ಲಿ ಯೆಹೋವನ 
ಸಂದೇಶವನ್ನು ಜಿಕರ್ಯನು ಹೊಂದಿದನು. ಬೇತೇಲಿನ 
ಜನರು ಸರೆಚರ್‌, ರೆಗೆಮ್‌-ಮೆಲೆಕ್‌ ಮತ್ತು ಅವರ 
ಜನರನ್ನು ಯೆಹೋವನಿಗೆ ಒಂದು ಪ್ರಶ್ನೆಯನ್ನು ಕೇಳಲು 
ಕಳುಹಿಸಿದರು. ಅವರು ಸರ್ವಶಕ್ತನಾದ ಯೆಹೋವನ 
ಆಲಯದಲ್ಲಿದ್ದ ಯಾಜಕರ ಬಳಿಗೂ ಪ್ರವಾದಿಗಳ 
ಬಳಿಗೂ ಹೋದರು. ಅವರು ಹೀಗೆ ಪ್ರಶ್ನೆ ಕೇಳಿದರು: 
““ಅನೇಕ ವರುಷಗಳಿಂದ ಆಲಯವು ಕೆಹವಲ್ಪಟ್ಟದ್ದಕ್ಕಾಗಿ 
ನಮ್ಮ ದುಃಖವನ್ನು ತೋರಿಸಿದೆವು. ಪ್ರತೀ ವರುಷದ 
ಐದನೇ ತಿಂಗಳಿನಲ್ಲಿ ಉಪವಾಸಕ್ಕಾಗಿ ಮತ್ತು 
ರೋಧಿಸುವುದಕ್ಕಾಗಿ ನಾವು ಪ್ರತ್ಯೇಕ ಸಮಯವನ್ನು 
ನೇಮಿಸುತ್ತಿದ್ದೆವು. ನಾವು ಇದನ್ನು ಹೀಗೆಯೇ ಮುಂದು 
ವರಿಸಬೇಕೋ?'' 


ಜಿಕರ್ಯ 7:4-8:10 


“ಆಗ ನನಗೆ ಸರ್ವಶಕ್ತನಾದ ಯೆಹೋವನಿಂದ ಈ 
ಸಂದೇಶವು ದೊರಕಿತು: 5""ಯಾಜಕರಿಗೂ, ದೇಶದ 
ಇತರ ಜನರಿಗೂ ಇದನ್ನು ಹೇಳು, ಎಪ್ಪತ್ತು ವರುಷಗಳ 


ತನಕ ನೀವು ಐದನೇ ಮತ್ತು ಏಳನೇ ತಿಂಗಳಿನಲ್ಲಿ ನಿಮ್ಮ 


ದುಃಖವನ್ನು ಉಪವಾಸ ಮಾಡುವದರಲ್ಲಿ ತೋರಿಸಿದಿರಿ. 
ಆದರೆ ಮಾಡಿದ ಆ ಉಪವಾಸವು ನಿಜವಾಗಿಯೂ ನನ 
ಗಾಗಿಯೋ? ಇಲ್ಲ! ನೀವು ತಿಂದು ಕುಡಿದಾಗ ಅದು 
ನನಗಾಗಿ ಇತ್ತೋ? ಇಲ್ಲ. ಅದು ನಿಮ್ಮ ಒಳ್ಳೆಯ 
ದಕ್ಕಾಗಿಯೇ ಇತ್ತು. ಇದನ್ನು ತಿಳಿಸುವುದಕ್ಕಾಗಿಯೇ 
ದೇವರು ಹಿಂದಿನ ಕಾಲದಲ್ಲಿ ಪ್ರವಾದಿಗಳನ್ನು ಉಪ 
ಯೋಗಿಸಿದ್ದನು. ಜಿರುಸಲೇಮ್‌ ಜನಭರಿತವಾದ ಪಟ್ಟಣ 
ವಾಗಿದ್ದಾಗ ದೇವರು ಇದನ್ನು ಜನರಿಗೆ ತಿಳಿಸಿದ್ದನು. 
ಜೆರುಸಲೇಮಿನ ಸುತ್ತಮುತ್ತ ಇರುವ ಪಟ್ಟ ಣಗಳಲ್ಲಿ 
ಜನರು ವಾಸಿಸುತ್ತಿದ್ದ 'ಸಮಯದಲ್ಲಿ ದೇವರು ಇದನ್ನು 
ತಿಳಿಸಿದ್ದನು. ನೆಗೆವ್‌ ನಲ್ಲಿಯೂ ಪಶ್ಚಿಮದ ಪರ್ವತಗಳ 
ಬುಡದಲಿ ಯೂ ದೇವರು ಇದನ್ನು ಜನರಿಗೆ 
ತಿಳಿಸಿದ್ದನು.'' 


8 ಇದು ಜಿಕರ್ಯನಿಗೆ ಯೆಹೋವನ ಸಂದೇಶ: 

೨ ಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ: 
"ನೀವು ಯಾವದು ನ್ಯಾಯವೋ ಯಾವದು 
ಯೋಗ್ಯವೋ ಅದನ್ನು ಮಾಡಬೇಕು. ನೀವು 
ಒಬ್ಬರಿಗೊಬ್ಬರು ದಯೆ ಕರುಣೆಗಳನ್ನು ತೋರಿಸ 
ಬೇಕು. 

10 ವಿಧವೆಯರಿಗೂ ಅನಾಥರಿಗೂ ಹಾನಿಮಾಹ 

ಬೇಡಿರಿ. ಅಪರಿಚಿತರಿಗೂ ಬಡವರಿಗೂ ಕೇಡು 

ಮಾಡಬೇಡಿ. ಒಬ್ಬರಿಗೊಬ್ಬರು ಕೇಡು ಮಾಡಲು 
ಯೋಚಿಸಲೂಬೇಡಿ!'' 

ಆದರೆ ಆ ಜನರು ಈ ಮಾತುಗಳನ್ನು ಕೇಳಲಿಲ್ಲ. 

ಆತನು ಹೇಳಿದ ಹಾಗೆ ನಡೆಯಲಿಲ್ಲ. ದೇವರು 

ಹೇಳುವುದು ತಮಗೆ ಕೇಳದಂತೆ ತಮ್ಮ ಕಿವಿಗಳನ್ನು 
ಮುಚ್ಚಿಕೊಂಡರು. 

[೭ ಅವರು ಹಠಮಾರಿಗಳಾಗಿದ್ದರು. ನ್ಯಾಯವಿಧಿ 
ಗಳಿಗೆ ಅವರು ವಿಧೇಯರಾಗಲಿಲ್ಲ. ಸರ್ವಶಕ 
ನಾದ ಯೆಹೋವನು ತನ್ನ ಆತ್ಮನಿಂದ ಪ್ರವಾದಿಗಳ 
ಮೂಲಕ ಅವರಿಗೆ ಸಂದೇಶ ಕಳುಹಿಸಿದನು. 
ಆದರೂ ಜನರು ಅವರಿಗೆ ಕಿವಿಗೊಡಲಿಲ್ಲ. ಆದುದ 
ರಿಂದ ಸರ್ವಶಕನಾದ ಯೆಹೋವನು ಬಹಳ 
ಕೋಪಗೊಂಡನು. 

1 ಆತನು ಹೇಳಿದ್ದೇನೆಂದರೆ, ""ನಾನು ಅವರನ್ನು 
ಕರೆದರೂ ಅವರು ನನಗೆ ಕಿವಿಗೊಡಲಿಲ್ಲ. ಆದ್ದ 
ರಿಂದ ಈಗ ಅವರು ನನ್ನನ್ನು ಕರೆದರೂ ನಾನು 
ಅವರಿಗೆ ಉತ್ತರ ಕೊಡೆನು. 


1190 


!* ನಾನು ಇತರ ಜನಾಂಗಗಳನ್ನು ಬಿರುಗಾಳಿಯಂತೆ 
ಅವರ ಬಳಿಗೆ ಕಳುಹಿಸುವೆನು. ಆ ರಾಷ್ಟ್ರಗಳನ್ನು 
ಅವರು ತಿಳಿದಿರಲಿಲ್ಲ. ಆದರೆ ಆ ದೇಶಗಳವರು 
ಇವರ ದೇಶವನ್ನು ದಾಟಿ ಹೋಗುವಾಗ ಆ 
ಸುಂದರವಾದ ದೇಶವು ನಾಶವಾಗುವದು.'' 


ಜಿರುಸಲೇಮನ್ನು ಆಶಿರ್ವದಿಸುವೆನು ಎಂಬ 
ಯೆಹೋವನ ವಾಗ್ದಾನ 
ಸರ್ವಶಕ್ತನಾದ ಯೆಹೋವನ ಸಂದೇಶ: 3ಸರ್ವಶಕ್ತ 

6 ನಾದ ಯೆಹೋವನು ಹೇಳುವದೇನೆಂದರೆ, 
""ಜೀಯೋನ್‌ ಪರ್ವತವನ್ನು ನಾನು ಸತ್ಯವಾಗಿಯೂ 
ಪ್ರೀತಿಸುತ್ತೇನೆ. ನನಗೆ ನಂಬಿಗಸ್ತಳಾಗದಿದ್ದಾಗ ನಾನು 
ಆಕೆಯ ಮೇಲೆ ಕೋಪಗೊಳ್ಳುವಷ್ಟರವರೆಗೆ ಪ್ರೀತಿಸು 
ತ್ತೇನೆ.” ಯೆಹೋವನು ಹೇಳುವದೇನೆಂದರೆ, ""ನಾನು 
ಚೀಯೋನಿಗೆ ಹಿಂದಿರುಗಿ ಬಂದಿದ್ದೇನೆ. ನಾನು ಜಿರುಸ 
ಲೇಮಿನಲ್ಲಿ ವಾಸಿಸುತ್ತೇನೆ. ಜೆರುಸಲೇಮ್‌ ನಂಬಿಗಸ್ತ 
ನಗರವೆಂದು ಕರೆಯಲ್ಪಡುವದು. ಸರ್ವಶಕ್ತನ ಪರ್ವತವು 
ಪವಿತ್ರ, ಪರ್ವತವೆಂದು ಕರೆಯಲ್ಪಡುವದು.'' 

“ಸರ್ವಶಕ್ತನಾದ ಯೆಹೋವನು ಹೇಳುವದೇನೆಂದರೆ, 
""ವೃದ್ಧ ವೃದ್ಧೆಯರು ಜೆರುಸಲೇಮಿನ ಸಾರ್ವಜನಿಕ ಸ್ಥಳ 
ಗಳಲ್ಲಿ ತಿರುಗಿ ನೋಡಸಿಗುವರು. ಅವರು ಬಹು ದೀರ್ಫ 
ಆಯುಷ್ಯವನ್ನು ಹೊಂದುವದರಿಂದ ಅವರಿಗೆ ಕೈಕೋಲು 
ಬೇಕಾಗುತ್ತದೆ.'' *ನಗರದ ತುಂಬಾ ಬಾಲಬಾಲೆಯರು 
ಆಡುವರು. "ಅಳಿದುಳಿದುವರು "ಇದು ಆಶ್ಚರ್ಯಕರ" 
ಎಂದು ಹೇಳುವರು. ನಾನೂ ಇದು ಆಶ್ಚರ್ಯಕರವೆಂದು 
ತಿಳಿಯುತ್ತೇನೆ.'' 

ಸರ್ವಶಕ್ತನಾದ ಯೆಹೋವನು ಹೇಳುವದೇನೆಂದರೆ, 
""ನಾನು ಪೂರ್ವ ಪಶ್ಚಿಮದಲ್ಲಿರುವ ದೇಶಗಳೊಳಗಿಂದ 
ನನ್ನ ಜನರನ್ನು ರಕ್ಷಿಸುವುದನ್ನು ನೋಡಿರಿ. *ನಾನು 
ಅವರನ್ನು ಇಲ್ಲಿಗೆ ಕರೆತರುವೆನು. ಅವರು ಜಿರುಸಲೇಮಿ 
ನಲ್ಲಿ ವಾಸಿಸುವರು. ಅವರು ನನ್ನ ಜನರಾಗಿರುವರು ಮತ್ತು 
ನಾನು ಅವರ ಒಳ್ಳೆ ನಂಬಿಗಸ್ತ ದೇವರಾಗಿರುವೆನು.'' 

ಸರ್ವಶಕ್ತನಾದ ಯೆಹೋವನು ಹೇಳುವದೇನೆಂದರೆ, 
""ಬಲಗೊಳ್ಳಿರಿ! ಸರ್ವಶಕ್ತನಾದ ಯೆಹೋವನು ತನ್ನ 
ಆಲಯವನ್ನು ತಿರುಗಿ ಕಟ್ಟಲು ಅಸ್ತಿವಾರವನ್ನು ಹಾಕು 
ವಾಗ ಪ್ರವಾದಿಗಳು ಕೊಟ್ಟ ಸಂದೇಶವನ್ನೇ ನೀವು ತಿರುಗಿ 
ಕೇಳುತ್ತಿದ್ದೀರಿ! ಇದಕ್ಕಿಂತ ಮುಂಚೆ ಜನರ ಕೈಯಲ್ಲಿ 
ಕೆಲಸಗಾರರಿಗೆ ಕೂಲಿಕೊಡುವದಕ್ಕಾಗಲೀ, ಪ್ರಾಣಿಗಳ 
ಬಾಡಿಗೆ ಕೊಡುವದಕ್ಕಾಗಲೀ, ಹಣವಿರಲಿಲ್ಲ. ಅದೇ 
ಸಮಯದಲ್ಲಿ ಜನರು ಹೋಗುತ್ತಾ ಬರುತ್ತಾ ಇರುವದಕ್ಕೆ 
ಸುರಕ್ಟತೆ ಇರಲಿಲ್ಲ. ಎಲ್ಲಾ ತೊಂದರೆಗಳು ತೊರೆಯಲ್ಪ 
ಡಲಿಲ್ಲ. ಪ್ರತಿ ಮನುಷ್ಯನು ತನ್ನ ನೆರೆಯವನ ಮೇಲೆ 








1191 


ಎದುರು ಬೀಳುವಂತೆ ನಾನು ಮಾಡಿದ್ದೆನು. !' ಆದರೆ ಈಗ 
ಹಾಗಿಲ್ಲ. ಅಳಿಯದೆ ಉಳಿದವರಿಗೆ ಹಾಗೆ ಆಗುವದಿಲ್ಲ. 
ಇದು ಸರ್ವಶಕ್ತನಾದ ಯೆಹೋವನ ನುಡಿ. "ಈ 
ಜನರು ನೆಮ್ಮದಿಯಿಂದ ಭೂಮಿಯ ಮೇಲೆ ನೆಡೆಯು 
ವರು. ಅವರ ದ್ರಾಕ್ಟಾಲತೆಗಳು ದ್ರಾಕ್ಲಿಹಣ್ಣನ್ನು ಕೊಡು 
ವವು. ದೇಶವು ಸಮೃದ್ಧಿಯಾದ ಬೆಳೆಯನ್ನು ಕೊಡುವದು. 
ಆಕಾಶವು ಮಳೆಯನ್ನು ಸುರಿಸುವದು. ಇವೆಲ್ಲವನ್ನು 
ನಾನು ನನ್ನ ಜನರಿಗೆ ಕೊಡುವೆನು. ಜನರು ಇಸ್ರೇಲ್‌ 
ಮತ್ತು ಯೆಹೂದದ ಹೆಸರುಗಳನ್ನು ಶಾಪ ಇಡುವದಕ್ಕಾಗಿ 
ಉಪಯೋಗಿಸುವರು. ಆದರೆ ನಾನು ಇಸ್ರೇಲ್‌ ಮತ್ತು 
ಯೆಹೂದವನ್ನು ಸಂರಕ್ಷಿಸುವೆನು. ಆ ಹೆಸರುಗಳು 
ಆಶೀರ್ವದಿಸುವದಕ್ಕಾಗಿ ಉಪಯೋಗಿಸಲ್ಪಡುವದು. 
ಆದುದರಿಂದ ಭಯಪಡಬೇಡಿ, ಬಒಲಶಾಲಿಗಳಾಗಿರಿ.'' 

“ಸರ್ವಶಕ್ತನಾದ ಯೆಹೋವನು ಹೇಳುವದೇ 
ನೆಂದರೆ, "ನಿಮ್ಮ ಪೂರ್ಪಿಕರು ನನ್ನನ್ನು ಕೋಪಗೊಳಿಸಿ 
ದರು. ಆದುದರಿಂದ ಅವರನ್ನು ನಾಶಮಾಡಲು ನಾನು 
ತೀರ್ಮಾನಿಸಿದೆನು. ಮತ್ತು ಈ ತೀರ್ಮಾನವನ್ನು ಬದಲಾ 
ಯಿಸುವದೇ ಇಲ್ಲವೆಂದು ನಿರ್ಧರಿಸಿದೆನು. "ಆದರೆ ಈಗ 
ನನ್ನ ನಿರ್ಧಾರವನ್ನು ಬದಲಾಯಿಸಿದ್ದೇನೆ. ಜೆರುಸಲೇ 
ಮಿಗೂ ಯೆಹೂದದ ಜನರಿಗೂ ಒಳ್ಳೆಯದನ್ನೇ ಮಾಡು 
ವೆನು. ಆದುದರಿಂದ ಭಯಪಡಬೇಡಿ. ಆದರೆ ನೀವು 
ಮಾಡಬೇಕಾದದ್ದೇನೆಂದರೆ, ನಿಮ್ಮ ನೆರೆಯವರ ಸಂಗಡ 
ಸತ್ಯವನ್ನೇ ಆಡಿರಿ. ನಿಮ್ಮ ನಗರಗಳಲ್ಲಿ ಯಾವುದೇ 
ತೀರ್ಮಾನಗಳನ್ನು ಮಾಡುವುದಾಗಿದ್ದರೂ ಅವು ನ್ಯಾಯ 
ವಾದವುಗಳಾಗಿಯೂ ಸತ್ಯವಾದವುಗಳಾಗಿಯೂ ಸಮಾ 
ಧಾನವನ್ನು ತರುವಂತವುಗಳಾಗಿಯೂ ಇರಲಿ. "ನಿಮ್ಮ 
ನೆರೆಯವನಿಗೆ ಹಾನಿಮಾಹುವುದನ್ನು ಗುಟ್ಟಾಗಿ 
ಆಲೋಚಿಸಬೇಡಿರಿ. ಸುಳ್ಳು ವಾಗ್ದಾನ ಮಾಡಬೇಡಿರಿ. 
ಅವುಗಳನ್ನೆಲ್ಲಾ ಮಾಡುವದರಲ್ಲಿ ಆನಂದಿಸಬೇಡಿರಿ. 
ಯಾಕೆಂದರೆ ಅವುಗಳನ್ನು ನಾನು ದ್ವೇಷಿಸುತ್ತೇನೆ.'' ಇದು 
ಯೆಹೋವನ ನುಡಿ. 

'8ಸರ್ವಶಕ್ತನಾದ ಯೆಹೋವನಿಂದ ನಾನು ಈ ಸಂದೇ 
ಶವನ್ನು ಹೊಂದಿದೆನು. 19 ಅತನು ಹೇಳುವದೇ ನೆಂದರೆ, 
""ನಾಲ್ಕನೇ, ಐದನೇ, ಏಳನೆ, ಮತ್ತು ಹತ್ತನೇ ತಿಂಗಳಿನಲ್ಲಿ 
ನೀವು ದುಃಖದಿಂದ ಉಪವಾಸ ಮಾಡುವ ವಿಶೇಷ 
ದಿವಸಗಳಿವೆ. ಆ ದುಃಖದ ದಿವಸಗಳು ನಿಮ್ಮ ಸಂತಸದ 
ದಿವಸಗಳಾಗಿ ಪರಿಗಣಿಸಬೇಕು. ಮತ್ತು ನೀವು ಸತ್ಯವನ್ನೂ 
ಸಮಾಧಾನವನ್ನೂ ಪ್ರೀತಿಸುವವರಾಗಬೇಕು.'' 





20 ಸರ್ವಶಕ್ತನಾದ ಯೆಹೋವನು ಹೇಳುವದೇ 
ನೆಂದರೆ, ""ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ 
ನಗರದ ಜನರು ಜಿರುಸಲೇಮಿಗೆ ಬರುವರು. 


ಜೆಕರ್ಯ 8:11-9:6 


2! ಬೇರೆ ಬೇರೆ ನಗರದ ಜನರು ಪರಸ್ಪರ ವಂದಿಸು 
ವರು. ಅವರಲ್ಲಿ ಕೆಲವರು, "ನಾವು ಸರ್ವಶಕ್ತನಾದ 
ಯೆಹೋವನನ್ನು ಆರಾಧಿಸಲು ಹೋಗುತ್ತಿದ್ದೇವೆ' 
ಅನ್ನುವರು. ಅದಕ್ಕೆ ಇನ್ನೊಬ್ಬನು, ""ನಾನೂ 
ನಿಮ್ಮೊಂದಿಗೆ ಬರುತ್ತೇನೆ''' ಅನ್ನುವನು. 


ಎಷ್ಟೋ ಜನರು, ಎಷ್ಟೋ ಬಲಶಾಲಿ ಜನಾಂಗಗಳು 
ಜೆರುಸಲೇಮಿಗೆ ಸರ್ವಶಕ್ತನಾದ ಯೆಹೋವನನ್ನು 
ಕಂಡುಕೊಳ್ಳಲೂ, ಆತನನ್ನು ಆರಾಧಿಸಲೂ ಬರುವರು. 
ಚಿಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ: ""ಆ 
ಸಮಯದಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಮಾತಾಡುವ 
ಅನೇಕ ವಿದೇಶಿಯರು ಯೆಹೂದ್ಯನ ಬಳಿಗೆ ಬಂದು, 
ಅವನ ಬಟ್ಟೆಯ ಅಂಚನ್ನು ಹಿಡಿದು, ""ದೇವರು 
ನಿಮ್ಮೊಂದಿಗಿದ್ದಾನೆಂದು ನಾವು ಕೇಳಿದ್ದೇವೆ. ನಿಮ್ಮೊಂದಿಗೆ 
ನಾವೂ ಬಂದು ಆತನನ್ನು ಆರಾಧಿಸಬಹುದೋ?'' 
ಎಂದು ಕೇಳುವರು. 


ಇತರ ಜನಾಂಗಗಳ ಮೇಲೆ ನ್ಯಾಯತೀರ್ಪು 
ಯೆಹೋವನಿಂದ ಬಂದ ಸಂದೇಶ: ಹದ್ರಾಕ್‌ 
ದೇಶದ ಮತ್ತು ಅದರ ರಾಜಧಾನಿಯಾದ ದಮಸ್ಕ 
ನಗರದ ವಿರುದ್ಧವಾಗಿ ಯೆಹೋವನ ಸಂದೇಶ: 
“ಇಸ್ರೇಲ್‌ ಕುಲದವರು ಮಾತ್ರವೇ ದೇವರನ್ನು ತಿಳಿದವ 
ರಲ್ಲ. ಪ್ರತಿಯೊಬ್ಬರೂ ಸಹಾಯಕ್ಕಾಗಿ ಆತನಿಗೆ ಮೊರೆ 
ಇಡುವರು. 2ಈ ಸಂದೇಶವು ಹಮಾತನಿಗೆ ವಿರುದ್ಧ 
ವಾದದ್ದು. ಅವನ ಮೊರೆಯು ಹದ್ರಾಕ್‌ ದೇಶಕ್ಕೆ ತಾಗಿ 
ಇದೆ. ಈ ಸಂದೇಶವು ತೂರ್‌ ಚೀದೋನ್‌ನಿನ ಜನರ 
ವಿರುದ್ಧವಾಗಿಯೂ ಇದೆ. ಆ ಜನರು ಜ್ಞಾನಿಗಳೂ ಕುಶಲ 
ಕರ್ಮಿಗಳೂ ಆಗಿರಬಹುದು. *ತೂರ್‌ ಒಂದು ಕೋಟೆ 
ಯಂತೆ ಕಟ್ಟಲ್ಪಟ್ಟಿದೆ. ಅಲ್ಲಿರುವ ಜನರು ಬೆಳ್ಳಿಯನ್ನು 
ದೂಳಿನಂತೆ ಸಂಗ್ರಹಿಸಿರುತ್ತಾರೆ. ಬಂಗಾರವಂತೂ 
ಮಣ್ಣಿನ ತರಹ ಸಾಮಾನ್ಯವಾಗಿರುತ್ತದೆ. "ಆದರೆ ನಮ್ಮ 
ಒಡೆಯನಾದ ಯೆಹೋವನು ಅದೆಲ್ಲವನ್ನು ತೆಗೆದು 
ಕೊಳ್ಳುವನು. ಆಕೆಯ ನೌಕಾಬಲವನ್ನು ಮುರಿದು 
ಬಿಹುವನು. ಮತ್ತು ಆ ನಗರವು ಬೆಂಕಿಯಿಂದ ನಾಶ 
ವಾಗುವದು. 
3""ಅಷ್ಕೆಲೋನಿನ ಜನರು ಇದನ್ನು ನೋಡಿ ಭಯ 
ಗ್ರಸ್ತರಾಗುವರು. ಗಾಜದ ಜನರು ಭಯದಿಂದ ನಡುಗು 
ವರು. ಮತ್ತು ಎಕ್ರೋನಿನ ಜನರು ಇದನ್ನೆಲ್ಲಾ ನೋಡಿ 
ನಿರೀಕ್ಷೆ ಇಲ್ಲದವರಾಗಿರುವರು. ಗಾಜದಲ್ಲಿ ಯಾವ 
ಅರಸನೂ ಉಳಿಯನು. ಅಷ್ಕೆಲೋನಿನಲ್ಲಿ ಯಾರೂ 
ವಾಸಿಸರು. "ಅಷ್ಟೋದಿನ ಜನರಿಗೆ ತಮ್ಮ ತಂದೆ ಯಾರು 
ಎಂದು ತಿಳಿಯರು. ನಾನು ಅಹಂಕಾರದ ಪಿಲಿಷ್ಟಿಯ 


ಜಿಕರ್ಯ 9:5-10:3 


ಜನರನ್ನು ಸಂಪೂರ್ಣವಾಗಿ ನಾಶಮಾಹುತ್ತೇನೆ.”ಅವರು 
ನಿಷಿದ್ದ ಆಹಾರ ಪದಾರ್ಥವನ್ನಾಗಲೀ ರಕ್ತದಿಂದಿರುವ 


ಮಾಂಸವನ್ನಾಗಲೀ ಇನ್ನು ಮುಂದೆ ತಿನ್ನುವದಿಲ್ಲ. ಪಿಲಿಷ್ಟಿ 


ಯರಲ್ಲಿ ಯಾರಾದರೂ ಉಳಿದರೆ ಅವರು ನನ್ನ ಜನ 
ರೊಂದಿಗೆ ಒಂದಾಗುವರು. ಎಕ್ರೋನಿನ ಯೆಬೂಸಿಯ 
ರಂತೆ ಅವರು ಯೆಹೂದದ ಇನ್ನೊಂದು ಸಂತತಿಯವ 
ರಾಗುವರು. ನಾನು ನನ್ನ ದೇಶವನ್ನು ಸಂರಕ್ಟಿಸುವೆನು. 
*ಶತ್ರು ಸೈನ್ಯವು ಅದರೊಳಗಿಂದ ದಾಟಿಹೋಗಲು ನಾನು 
ಬಿಡೆನು. ಇನ್ನು ಮುಂದೆ ನನ್ನ ಜನರಿಗೆ ಅವರು ಹಾನಿ 
ಮಾಡದಂತೆ ಮಾಡುವೆನು. ಕಳೆದುಹೋದ ಸಮಯ 
ಗಳಲ್ಲಿ ಅವರೆಷ್ಟು ಸಂಕಟ ಅನುಭವಿಸಿದರೆಂದು ನನ್ನ ಸ್ವಂತ 
ಕಣ್ಣುಗಳಿಂದ ನೋಡಿರುತ್ತೇನೆ.'' 


ಭವಿಷ್ಯತ್ತಿನ ಅರಸನು 

9 ಚೀಯೋನ್‌ ನಗರಿಯೇ, ಹರ್ಷಿಸು! ಜೆರುಸ 
ಲೇಮ್‌ ಜನರೇ, ಸಂತೋಷದಿಂದ ಆರ್ಭಟಿಸಿರಿ. 
ನಿಮ್ಮ ಅರಸನು ನಿಮ್ಮ ಬಳಿಗೆ ಬರುತ್ತಿದ್ದಾನೆ! 
ಆತನು ವಿಜಯಶಾಲಿಯಾದ ನೀತಿವಂತನಾಗಿ 
ದ್ದಾನೆ. ಆದರೆ ದೀನನಂತೆ ಕತ್ತೆಯ ಮೇಲೆ, 
ಹಳಿದು' ಕತ್ತೆಯ ಮರಿಯ ಮೇಲೆ ಸವಾರಿ ಮಾಡಿ 
ಕೊಂಡು ಬರುವನು. 

'? ಅರಸನು ಹೀಗನ್ನುತ್ತಾನೆ: ""ಎಫ್ರಾ,ಯೀಮಿನಲ್ಲಿ 

ರಥಗಳನ್ನೂ ಜಿರುಸಲೇಮಿನಲ್ಲಿ ಅಶ್ವರೂಢರಾದ 
ಸೈನಿಕರನ್ನೂ ನಾಶಮಾಡಿದೆನು; ಯುದ್ಧದ ಬಿಲ್ಲು 
ಗಳನ್ನು ತುಂಡು ಮಾಡಿದೆನು.'' 
ಆ ಅರಸನು ಸಮಾಧಾನದ ವರ್ತಮಾನವನ್ನು 
ರಾಜ್ಯಗಳಿಗೆ ತರುವನು. ಸಮುದ್ರದಿಂದ ಸಮು 
ದ್ರದ ತನಕ ಯುಪ್ರೇಟೀಸ್‌ ನದಿಯಿಂದ 
ಭೂಮಿಯ ಕಟ್ಟಕಡೆಯವರೆಗೆ ಆತನು ರಾಜ್ಯವ 
ನ್ನಾಳುವನು. 





ಯೆಹೋವನು ತನ್ನ ಜನರನ್ನು ಕಾಪಾಡುವನು 

!! ಜಿರುಸಲೇಮೇ, ನಾವು ನಿನ್ನ ಒಡಂಬಡಿಕೆಗೆ ಮುದ್ರೆ 
ಹಾಕಲು ರಕ್ತವನ್ನು ಉಪಯೋಗಿಸಿದೆವು. ಆದುದ 
ರಿಂದ ನೆಲದ ಹೊಂಡದೊಳಗಿಂದ ಜನರನ್ನು 
ಬಿಡುಗಡೆ ಮಾಡಿದ್ದೇನೆ. 

12 ಸೆರೆಹಿಡಿಯಲ್ಪಟ್ಟವರೇ, ಮನೆಗೆ ಹೋಗಿ. ಈಗ 
ನಿಮಗೊಂದು ನಿರೀಕ್ಸೆಯಿದೆ. ನಾನು ನಿಮಗೆ 
ಖಂಡಿತವಾಗಿ ಹೇಳುವದೇನೆಂದರೆ, ನಾನು ತಿರುಗಿ 
ಬರುತ್ತೇನೆ. 

13 ಯೆಹೂದನೇ ನಾನು ನಿನ್ನನ್ನು ಬಿಲ್ಲಿನಂತೆ 
ಉಪಯೋಗಿಸುವೆನು. ಎಫ್ರಾ,ಯೀಮನೇ, ನಾನು 


1192 


ನಿನ್ನನ್ನು ಬಾಣದಂತೆ ಉಪಯೋಗಿಸುವೆನು. 
ಇಸ್ರೇಲೇ, ಗ್ರೀಸಿನ ಜನರೊಂದಿಗೆ ಯುದ್ಧ 
ಮಾಡಲು ನಾನು ನಿನ್ನನ್ನು ಖಡ್ಗದಂತೆ ಉಪ 
ಯೋಗಿಸುವೆನು. 

14 ಯೆಹೋವನು ಅವರಿಗೆ ಕಾಣಿಸಿಕೊಂಡು ತನ್ನ 
ಬಾಣವನ್ನು ಮಿಂಚಿನ ವೇಗದಲ್ಲಿ ಹಾರಿಸುವನು. 
ನನ್ನ ಒಡೆಯನಾದ ಯೆಹೋವನು ತುತ್ತೂರಿ 
ಊದಿದಾಗ ಮರುಭೂಮಿಯ ಬಿರುಗಾಳಿಯಂತೆ 
ಸೈನ್ಯವು ಮುಂದಕ್ಕೆ ನುಗ್ಗುವುದು. 

15 ಸರ್ವಶಕ್ತನಾದ ದೇವರು ಅವರನ್ನು ಕಾಪಾಡು 
ವನು. ಸೈನಿಕರು ಶತ್ರುವನ್ನು ಜಯಿಸಲು ಕವಣೆ 
ಮತ್ತು ಕಲ್ಲುಗಳನ್ನು ಉಪಯೋಗಿಸುವರು. ಶತ್ರು 
ಗಳ ರಕ್ತವನ್ನು ಚೆಲ್ಲುವರು. ಅದು ದ್ರಾಕ್ಟಾರಸದಂತೆ 
ಹರಿಯುವದು. ಅದು ಯಜ್ಞವೇದಿಕೆಯ ಮೂಲೆ 
ಗಳಲ್ಲಿ ರಕ್ತವನ್ನು ಹೊಯಿದಂತೆ ಕಾಣುವದು. 

16 ಆ ಸಮಯಗಳಲ್ಲಿ ದೇವರಾದ ಯೆಹೋವನು 
ಕುರುಬನು ತನ್ನ ಕುರಿಗಳನ್ನು ಸಂರಕ್ಷಿಸುವ ರೀತಿ 
ಯಲ್ಲಿ ತನ್ನ ಜನರನ್ನು ರಕ್ಷಿಸುವನು. ಅವರು 
ಆತನಿಗೆ ಅಮೂಲ್ಯರಾಗಿರುವರು. ಆತನ ಕೈಯಲ್ಲಿ 
ಹೊಳೆಯುವ ಆಭರಣದಂತಿರುವರು. 

7 ಆಗ ಪ್ರತಿಯೊಂದೂ ಸುಂದರವೂ ರಮಣೀ 
ಯವೂ ಆಗಿರುವದು. ಬೆಳೆಯು ಸುಭಿಕ್ಚವಾಗಿರು 
ವದು. ಆಹಾರ ಮತ್ತು ದ್ರಾಕ್ಟಾರಸ ಮಾತ್ರವೇ 
ಅಲ್ಲ. ಎಲ್ಲಾ ಯಾೌವನಸ್ಥರೂ ಯಾೌವನಸ್ಥೆಯರೂ 
ಹಾಗೆಯೇ ಇರುವರು. 


ಯೆಹೋವನ ವಾಗ್ದಾನಗಳು 
ವಸಂತ ಕಾಲದಲ್ಲಿ ಮಳೆಗಾಗಿ ಯೆಹೋವನಿಗೆ 
10 ಪ್ರಾರ್ಥಿಸಿರಿ. ಯೆಹೋವನು ಮಿಂಚನ್ನು ಕಳುಹಿ 
ಸುವನು; ಆಗ ಮಳೆ ಸುರಿಯುವುದು ಮತ್ತು ದೇವರು 
ಎಲ್ಲರ ಹೊಲಗಳಲ್ಲಿ ಸಸಿಗಳು ಬೆಳೆಯುವಂತೆ 
ಮಾಡುವನು. 
ಜನರು ಭವಿಷ್ಯವನ್ನು ತಿಳಿಯುವುದಕ್ಕೆ ತಮ್ಮ ಸಣ್ಣ 
ಬೊಂಬೆಗಳನ್ನೋ ಮಂತ್ರ ಜಾಲವನ್ನೋ ಉಪಯೋಗಿ 
ಸುವರು. ಆದರೆ ಅವೆಲ್ಲಾ ನಿಷ್ಪ್ರಯೋಜಕ. ಆ ಜನರು 
ದರ್ಶನವನ್ನು ನೋಹುವರು ಮತ್ತು ಕನಸುಗಳ ಬಗ್ಗೆ 
ಹೇಳುವರು. ಆದರೆ ಅವುಗಳಿಲ್ಲಾ ನಿಷ್ಪ್ರಯೋಜಕ ಸುಳ್ಳುಗ 
ಳಾಗಿವೆ. ಆದ್ದರಿಂದ ಜನರು ಸಹಾಯಕ್ಕಾಗಿ ಕೂಗುತ್ತಾ 
ಅತ್ತಿಂದಿತ್ತ ತಿರುಗಾಡುವ ಕುರಿಗಳಂತಿದ್ದಾರೆ. ಅವುಗಳನ್ನು 
ನಡಿಸಲು ಕುರುಬರೇ ಇಲ್ಲ. 
ಯೆಹೋವನು ಹೇಳುವದೇನೆಂದರೆ, ""ನಾನು 
ಕುರುಬರ ಮೇಲೆ ಬಹಳವಾಗಿ ಕೋಪಿಸಿರುವೆನು. ಆ 


1193 


ನಾಯಕರನ್ನು ನಾನು ನನ್ನ ಜನರ ಮೇಲೆ ಜವಾಬ್ದಾರರ 
ನ್ನಾಗಿ ಮಾಡಿದ್ದೇನೆ.'' ಯೆಹೂದದ ಜನರು ದೇವರ 
ಮಂದೆಯಾಗಿದ್ದಾರೆ. ಹೇಗೆ ಸಿಪಾಯಿಯು ತನ್ನ ಯುದ್ಧದ 
ಕುದುರೆಯನ್ನು ಪರಾಮರಿಸುತ್ತಾನೋ ಹಾಗೆ ಸರ್ವಶಕ್ತ 
ನಾದ ಯೆಹೋವನು ತನ್ನ ಮಂದೆಯನ್ನು ನಿಜವಾಗಿಯೂ 
ಪರಾಮರಿಸುತ್ತಾನೆ. 

*“ಮೂಲೇ ಕಲ್ಲು ಗುಡಾರದ ಗೂಟ, ಯುದ್ಧದ 
ಬಿಲ್ಲು ಮತ್ತು ಮುನ್ನುಗ್ಗುವ ಸೈನ್ಯ, ಇವೆಲ್ಲವು ಒಟ್ಟಾಗಿ 
ಯೆಹೂದದಿಂದ ಬರುವದು. ಇವರು ಶತ್ರುಗಳನ್ನು 
ಜಯಿಸುವರು. ಸೈನಿಕರು ರಸ್ತೆಯ ಧೂಳಿನ ಮೇಲೆ 
ಮುನ್ನಡೆದು ಯೆಹೋವನು ಅವರೊಂದಿಗಿರುವದರಿಂದ 
ಅವರು ಅಶ್ವರೂಢನಾಗಿರುವ ಶತ್ರು, ಸೈನ್ಯವನ್ನು ಸದೆಬಡಿ 
ಯುವರು. ಯೆಹೂದ ವಂಶವನ್ನು ನಾನು ಬಲ 
ಗೊಳಿಸುವೆನು. ಯೋಸೇಫನ ವಂಶದವರಿಗೆ ಜಯ 
ವಾಗುವಂತೆ ಮಾಹುವೆನು. ನಾನು ಅವರನ್ನು ಹಿಂದಕ್ಕೆ 
ಸುರಕ್ಷಿತವಾಗಿ ಕರಕೊಂಡು ಬರುವೆನು. ಅವರನ್ನು 
ಸಂತೈಸುವೆನು. ನಾನು ಎಂದಿಗೂ ಅವರನ್ನು ತೊರೆಯ 
ಲಿಲ್ಲವೆಂಬಂತೆ ಇರುವದು. ನಾನು ಅವರ ದೇವರಾದ 
ಯೆಹೋವನು. ನಾನೇ ಅವರಿಗೆ ಸಹಾಯಮಾಡುವೆನು. 
ಕುಡಿದು ಮತ್ತರಾದ ಸೈನಿಕರು ಸಂತೋಷಪಡುವಂತೆ 
ಎಫ್ರಾ,ಯೀಮ್ಯರು ಸಂತಸದಿಂದಿರುವರು. ಮಕ್ಕಳೂ 
ಆನಂದದಿಂದ ನಲಿದಾಡುವರು. ಅವರೆಲ್ಲರೂ 
ಯೆಹೋವನ ಜೊತೆಯಲ್ಲಿ ಸಂತೋಷದಿಂದಿರುವರು. 

*""ನಾನು ಶೀಟಿ ಹೊಡೆದು ಎಲ್ಲರನ್ನು ಒಟ್ಟು ಸೇರಿಸು 
ವೆನು. ನಾನು ನಿಜವಾಗಿಯೂ ಅವರನ್ನು ರಕ್ಟಿಸುವೆನು. 
ಜನರು ಕಿಕ್ಕಿರಿದು ತುಂಬಿಹೋಗುವರು. *್‌ಹೌದು, ನಾನು 
ನನ್ನ ಜನರನ್ನು ಎಲ್ಲಾ ರಾಜ್ಯಗಳಿಗೆ ಚದರಿಸಿ ಬಿಟ್ಟಿರು 
ತ್ತೇನೆ. ಆದರೆ ಆ ಬಹುದೂರದ ರಾಜ್ಯಗಳಲ್ಲಿ ಅವರು 
ನನ್ನನ್ನು ನೆನಪು ಮಾಡುವರು. ಅವರೂ ಅವರ ಮಕ್ಕಳೂ 
ಉಳಿಯುವರು ಮತ್ತು ಅವರು ಹಿಂತಿರುಗಿ ಬರುವರು. 
ನಾನು ಅವರನ್ನು ಈಜಿಪ್ಟ್‌ನಿಂದ ಮತ್ತು ಅಶ್ಯೂರದಿಂದ 
ಹಿಂದಕ್ಕೆ ತರುವೆನು. ಅವರನ್ನು ಗಿಲ್ಯಾದಿಗೆ ಕರೆದು 
ಕೊಂಡು ಬರುವೆನು. ಅಲ್ಲಿ ಅವರಿಗೆ ಸ್ಥಳ ಸಾಲದು. 
ಆದುದರಿಂದ ಪಕ್ಕದ ಲೆಬನೋನ್‌ ಪ್ರಾಂತ್ಯದಲ್ಲಿ 
ವಾಸಿಸುವಂತೆ ಮಾಡುವೆನು.'' !!ಇದು ಹಿಂದಿನ ಕಾಲ 
ದಲ್ಲಿ ದೇವರು ಅವರನ್ನು ಈಜಿಷ್ಟಿನಿಂದ ಬಿಡಿಸಿ ತಂದಂತೆ 
ಇರುವದು. ಆತನು ಸಮುದ್ರದ ತೆರೆಗಳನ್ನು ಬಡಿದು ಅದು 
ಇಬ್ಬಾಗವಾಗುವಂತೆ ಮಾಡಿದನು. ಜನರು ಸಂಕಟದ 
ಸಮುದ್ರದ ಮಧ್ಯದಲ್ಲಿ ದಾಟಿಹೋದರು. ಯೆಹೋ 
ವನು ಹೊಳೆಗಳನ್ನು ಬತ್ತಿಸಿಬಿಡುವನು. ಆತನು ಅಶ್ಯೂ 
ರ್ಯದ ಜಂಭವನ್ನೂ ಈಜಿಪ್ಟಿನ ಬಲವನ್ನೂ ಮುರಿಯು 
ವನು. ಯೆಹೋವನು ತನ್ನ ಜನರನ್ನು ಶಕ್ತಿಶಾಲಿಗಳ 


ಜಿಕರ್ಯ 10:4-11:9 


ನ್ನಾಗಿ ಮಾಡುವನು. ಅವರು ಆತನ ನಾಮದ ಘನತೆ 
ಗೋಸ್ಕರ ಜೀವಿಸುವರು. ಇದು ಯೆಹೋವನ ನುಡಿ. 


ದೇವರು ಅನ್ಯ ದೇಶಗಳವರನ್ನು ಶಿಕ್ಷಿಸುವನು 

1 1 ಲೆಬನೋನೇ, ನೀನು ನಿನ್ನ ದ್ವಾರಗಳನ್ನು ತೆರೆ. 

ಆಗ ಬೆಂಕಿಯು ಒಳಬಂದು ನಿನ್ನ ದೇವದಾರು 
ಮರಗಳನ್ನೆಲ್ಲಾ ಸುಟ್ಟು ಹಾಕುವದು. ?ದೇವದಾರು 
ಮರಗಳು ಬೀಳುವಾಗ ಓಕ್‌ ಮರಗಳು ರೋಧಿಸುವವು. 
ಆ ಬಲವಾದ ಮರಗಳನ್ನು ತೆಗೆದುಕೊಂಡು ಹೋಗ 
ಲಾಗುವುದು. ಅಡವಿಯು ಕಡಿದು ಹಾಕಲ್ಪಟ್ಟದ್ದಕ್ಕಾಗಿ 
ಬಾಷಾನಿನ ಶ್ರೇಷ್ಠ ವೃಕ್ಚಗಳು ದುಃಖಿಸುವವು. 3ರೋಧಿ 
ಸುವ ಕುರುಬರ ಕಡೆಗೆ ಕಿವಿಗೊಡಿರಿ. ಅವರ ನಾಯಕರು 
ಗಳನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ಪ್ರಾಯದ 
ಸಿಂಹಗಳ ಗರ್ಜನೆಗೆ ಕಿವಿಗೊಡಿರಿ. ಯೋರ್ದನ್‌ 
ಹೊಳೆಯ ಬದಿಯಲ್ಲಿದ್ದ ದಟ್ಟವಾದ ಪೊದರುಗಳೆಲ್ಲಾ 
ತೆಗೆದುಕೊಂಡು ಹೋಗಲಾಗಿದೆ. 

“ನನ್ನ ದೇವರಾದ ಯೆಹೋವನು ಹೇಳುವದೇ 
ನೆಂದರೆ, ""ಕೊಲ್ಲುವದಕ್ಕೋಸ್ಕರವಾಗಿ ಬೆಳೆಸಿದ ಕುರಿ 
ಗಳನ್ನು ಪರಾಮರಿಸು. “ಅವರ ನಾಯಕರುಗಳು ವರ್ತಕ 
ರಂತೆಯೂ ಧಣಿಗಳಂತೆಯೂ ಇರುವರು. ಧಣಿಗಳು 
ಕುರಿಗಳನ್ನು ಕೊಂದರೂ ಶಿಕ್ಚಿಸಲ್ಪಹುವದಿಲ್ಲ. ವರ್ತಕರು 
ಕುರಿಗಳನ್ನು ಮಾರಿ, "ಓ, ನಾನೀಗ ಧನಿಕನಾಗಿದ್ದೇನೆ. 
ಯೆಹೋವನಿಗೆ ಸ್ತೋತ್ರವಾಗಲಿ' ಎಂದು ಅನ್ನುವರು. 
ಕುರುಬರು ತಮ್ಮ ಕುರಿಗಳಿಗಾಗಿ ಚಿಂತಿಸುವದಿಲ್ಲ. ದ್ರ 
ದೇಶದಲ್ಲಿ ವಾಸಿಸುವ ಜನರ ಬಗ್ಗೆ ನಾನು ದುಃಖಿಸುವು 
ದಿಲ್ಲ'' ಇದು ಯೆಹೋವನ ನುಡಿ. ""ನೋಡಿರಿ, ಪ್ರತಿ 
ಯೊಬ್ಬನೂ ತನ್ನ ಅರಸನಿಂದಲೂ ನೆರೆಯವರಿಂದಲೂ 
ಹಾಳು ಮಾಡಲ್ಪಡುವಂತೆ ನಾನು ಮಾಡುವೆನು. ಅವರ 
ದೇಶವನ್ನು ಹಾಳುಮಾಡುವಂತೆ ಅವರನ್ನು ಬಿಡುವೆನು. 
ಅವರನ್ನು ನಿಲ್ಲಿಸುವದಿಲ್ಲ.'' 

'ಕೊಲ್ಲುವದಕ್ಕಾಗಿ ಬೆಳೆಸುವ ಕುರಿಗಳನ್ನು ನಾನು 
ಪರಾಮರಿಸಿದೆನು. ನನಗೆ ಎರಡು ಕೋಲುಗಳು ದೊರೆ 
ತವು. ಒಂದು ಕೋಲನ್ನು ದಯೆ ಎಂದೂ ಇನ್ನೊಂದನ್ನು 
ಒಗ್ಗಟ್ಟು ಎಂಬ ಹೆಸರಿನಿಂದಲೂ ಕರೆದೆನು. ಆ ಬಳಿಕ 
ಕುರಿಗಳನ್ನು ಪರಾಮರಿಸತೊಡಗಿದೆನು. *ಒಂದೇ ತಿಂಗ 
ಳೊಳಗೆ ಮೂರು ಮಂದಿ ಕುರುಬರನ್ನು ನಾನು ಕೆಲಸ 
ದಿಂದ ಬಿಡಿಸಿದೆನು. ನಾನು ಕುರಿಗಳ ಮೇಲೆ ಸಿಟ್ಟುಗೊಳ್ಳ 
ಲಾರಂಭಿಸಿದೆನು. ಅವು ನನ್ನನ್ನು ಹಗೆ ಮಾಡಲಾ 
ರಂಭಿಸಿದವು. 

9ಆಗ ನಾನು, "ಸರಿ, ನಾನು ನಿಮ್ಮನ್ನು ಇನ್ನು 
ನೋಡಿಕೊಳ್ಳುವದಿಲ್ಲ. ಹೋಗಿ ಬಿಡುತ್ತೇನೆ'' ಅಂದೆನು. 
ಸಾಯಲು ಮನಸ್ಸುಳ್ಳವುಗಳನ್ನು ಸಾಯಲುಬಿಟ್ಟೆನು. 


ಜಿಕರ್ಯ 11:10-12:9 


ನಾಶವಾಗಲು ಮನಸ್ಸುಳ್ಳವುಗಳನ್ನು ನಾಶವಾಗಲು 
ಬಿಟ್ಟನು. ಅಳಿಯದೆ ಉಳಿದವುಗಳು ಪರಸ್ಪರ ನಾಶಮಾಡಿ 
ಕೊಳ್ಳುವರು. 10ಆಗ ನಾನು ಕರುಣೆ ಹೆಸರಿನ ಕೋಲನ್ನು 
ತೆಗೆದುಕೊಂಡು ತುಂಡುಮಾಡಿದೆನು.ಯೆಹೋವನು 
ಎಲ್ಲಾ ಜನರೊಂದಿಗೆ ಮಾಡಿದ ಒಡಂಬಡಿಕೆಯು 
ಮುರಿಯಿತು ಎಂಬುದಾಗಿ ಅವರಿಗೆ ತೋರಿಸಿದೆನು. 
!!ಹೀಗೆ ಆ ದಿವಸ ಒಡಂಬಡಿಕೆಗೆ ಅಂತ್ಯವಾಯಿತು. 
ನನ್ನನ್ನೇ ನೋಡುತ್ತಿದ್ದ ಆ ಬಹ ಕುರಿಗಳಿಗೆ ಈ ಸಂದೇಶವು 
ಯೆಹೋವನಿಂದಲೇ ನನಗೆ ಬಂದಿದೆ ಎಂಬುದು 
ತಿಳಿದಿತ್ತು 

12ಆಗ ನಾನು ಹೀಗೆಂದೆನು, '"ನನಗೆ ಸಂಬಳ ಕೊಡಲು 
ನಿಮಗೆ ಇಷ್ಟವಿದ್ದರೆ ಕೊಡಿರಿ. ಇಲ್ಲದಿದ್ದಲ್ಲಿ ಬೇಡ.'' ಆಗ 
ಅವರು ನನಗೆ ಮೂವತ್ತು ಬೆಳ್ಳಿ ನಾಣ್ಯಗಳನ್ನು ಕೊಟ್ಟರು. 
ಆಗ ಯೆಹೋವನು ನನಗೆ ಹೇಳಿದ್ದೇನೆಂದರೆ, “ನನ್ನ 
ಬೆಲೆ ಅಷ್ಟೇ ಎಂದು ಅವರು ನೆನಸುತ್ತಾರೆ. ಆ ಹಣವನ್ನು 
ತೆಗೆದು ಆಲಯದ ಖಜಾನೆಗೆ ಸುರಿ.'' ನಾನು ಆ 
ಮೂವತ್ತು ಬೆಳ್ಳಿ ನಾಣ್ಯವನ್ನು ತೆಗೆದುಕೊಂಡು ಆಲಯದ 
ಖಜಾನೆಗೆ ಸುರಿದೆನು. "ಆಮೇಲೆ ನಾನು "ಒಗ್ಗಟ್ಟು; 
ಎಂಬ ಹೆಸರಿನ ಕೋಲನ್ನು ಎರಡು ತುಂಡಾಗಿ ಮುರಿ 
ದೆನು. ಇಸ್ರೇಲ್‌ ಮತ್ತು ಯೆಹೂದ ರಾಜ್ಯಗಳ ಒಗ್ಗಟ್ಟು 
ಮುರಿಯಿತು ಎಂದು ತೋರಿಸುವದಕ್ಕಾಗಿ ನಾನು ಹಾಗೆ 
ಮಾಡಿದೆನು. 

'5ಆಗ ಯೆಹೋವನು ನನಗೆ ಹೇಳಿದ್ದೇನೆಂದರೆ, ""ಒಬ್ಬ 
ಮೂರ್ಬ ಕುರುಬನು ಉಪಯೋಗಿಸುವ ವಸ್ತುಗಳನ್ನು 
ತೆಗೆದುಕೊಂಡು ಬಾ. 

6ನಾನು ಈ ದೇಶಕ್ಕೆ ಒಬ್ಬ ಹೊಸ ಕುರುಬನನ್ನು 
ನೇಮಕ ಮಾಡುವೆನೆಂದು ಆ ರೀತಿಯಾಗಿ ತೋರಿಸು 
ವೆನು. ಆದರೆ ಈ ಮನುಷ್ಯನಿಗೆ ನಾಶವಾಗುತ್ತಿರುವ 
ಕುರಿಗಳನ್ನು ಪರಾಮರಿಸಲು ಸಾಧ್ಯವಾಗುವುದಿಲ್ಲ. 
ಗಾಯಗೊಂಡ ಕುರಿಗಳನ್ನು ಗುಣಮಾಡಲು ಅವನಿಂದ 
ಸಾಧ್ಯವಾಗುವುದಿಲ್ಲ. ಸಾಯದೆ ಉಳಿದ ಕುರಿಗಳಿಗೆ 
ಆಹಾರ ಕೊಡಲು ಅವನಿಂದ ಸಾಧ್ಯವಾಗುವುದಿಲ್ಲ. ಪುಷ್ಟಿ 
ಕರವಾದ ಕುರಿಗಳನ್ನು ಪೂರ್ತಿಯಾಗಿ ತಿಂದು 
ಬಿಡಲ್ಬಡುವದು. ಅದರ ಗೊರಸುಗಳು ಮಾತ್ರವೇ 
ಉಳಿಯುವದು.'' 





ಟಿ ನನ್ನ ಕೆಲಸಕ್ಕೆ ಬಾರದ ಕುರುಬನೇ, ನೀನು ನನ್ನ 
ಕುರಿಗಳನ್ನು ತೊರೆದುಬಿಟ್ಟೀ. ಅವನನ್ನು ಶಿಕ್ಸಿಸಿರಿ! 
ಖಡ್ಗದಿಂದ ಅವನ ಬಲಗೈಯನ್ನು ಕತ್ತರಿಸಿ ಹಾಕಿರಿ. 
ಮತ್ತು ಬಲಗಣ್ಣನ್ನು ಕಿತ್ತಿ ಹಾಕಿರಿ. ಆಗ ಅವನ 
ಬಲಗೈ ಅಪ್ರಯೋಜಕವಾಗುವದು. ಬಲಗಣ್ಣು 
ದೃಷ್ಟಿಹೀನವಾಗುವದು. 


1194 


ಯೆಹೂದದ ಸುತ್ತಲಿರುವ ದೇಶಗಳ ಬಗ್ಗೆ ದರ್ಶನ 

ತ್ರ ಬಗ್ಗೆ ಯೆಹೋವನ ದುಃಖದ 
ಸಂದೇಶ. ಯೆಹೋವನು ಆಕಾಶವನ್ನೂ ಭೂಮಿ 

ಯನ್ನೂ ನಿರ್ಮಿಸಿರುತ್ತಾನೆ. ಮಾನವನಲ್ಲಿ ತನ್ನ ಆತ್ಮವ 
ನ್ನಿಟ್ಟನು. ಆ ಬಳಿಕ ಆತನು ಹೇಳಿದ್ದೇನೆಂದರೆ, 2""ನಾನು 
ಜೆರುಸಲೇಮಿನ ಸುತ್ತುಮುತ್ತು ಇರುವ ರಾಷ್ಟ್ರಗಳಿಗೆ ಆಕೆ 
ಯನ್ನು ಒಂದು ವಿಷದ ಲೋಟವನ್ನಾಗಿ ಮಾಡುತ್ತೇನೆ. 
ಆ ರಾಜ್ಯಗಳು ಆ ಪಟ್ಟಣದ ಮೇಲೆ ಬೀಳುವವು. ಆಗ 
ಇಡೀ ಯೆಹೂದವು ಉರುಲಿನೊಳಗೆ ಬೀಳುವದು. 
3ಆದರೆ ನಾನು ಜಿರುಸಲೇಮನ್ನು ಒಂದು ಭಾರವಾದ 
ಬಂಡೆ ಕಲ್ಲಿನಂತೆ ಮಾಡುವೆನು. ಅದನ್ನು ತೆಗೆಯಲು 
ಯತ್ನಿಸುವವನು ಗಾಯಗೊಳ್ಳುವನು. ಆದರೂ ಲೋಕದ 
ಎಲ್ಲಾ ದೇಶಗಳವರು ಜೆರುಸಲೇಮಿಗೆ ವಿರುದ್ಧವಾಗಿ 
ಯುದ್ಧಕ್ಕೆ ಬರುವರು. “ಆದರೆ ಆ ಸಮಯದಲ್ಲಿ ನಾನು 
ಅವರ ಕುದುರೆಗಳನ್ನು ಬೆಚ್ಚಿ ಬೀಳುವಂತೆ ಮಾಡುವೆನು. 
ಅದರ ಸವಾರನು ಭಯಗೊಳ್ಳುವನು. ಶತ್ರುವಿನ ಎಲ್ಲಾ 
ಕುದುರೆ ಗಳನ್ನು ನಾನು ಕುರುಹು ಮಾಡುವೆನು. ಆದರೆ 
ನಾನು ಕಣ್ಣು ತೆರೆದು ಯೆಹೂದ ವಂಶವನ್ನು 
ಸಂರಕ್ಷಿಸುವೆನು. 

ಯೆಹೂದದ ಪ್ರಧಾನರು ತಮ್ಮ ಜನರನ್ನು ಹುರಿದುಂ 
ಬಿಸುವರು. "ಸೇನಾಧೀಶ್ವರನಾದ ಯೆಹೋವನು ನಿಮ್ಮ 
ದೇವರು. ಆತನೇ ನಮಗೆ ಬಲವನ್ನು ಕೊಡುವಾತನು' 
ಎಂದು ಹೇಳುವರು. "ಆ ಸಮಯದಲ್ಲಿ ಯೆಹೂದದ 
ಕುಲ ಪ್ರಧಾನರನ್ನು ನಾನು ಕಾಡಿನಲ್ಲಿ ಉರಿಯುವ ಬೆಂಕಿ 
ಯಂತೆ ಮಾಹುವೆನು. ಅವರು ಹುಲ್ಲು ಸುಹುವ ಬೆಂಕಿ 
ಯೋಪಾದಿಯಲ್ಲಿ ತಮ್ಮ ವೈರಿಗಳನ್ನು ನಾಶಮಾಡುವರು. 
ತಮ್ಮ ಸುತ್ತಮುತ್ತಲಿರುವ ವೈರಿಗಳನ್ನು ನಾಶಮಾಡುವರು. 
ಜೆರುಸಲೇಮಿನ ಜನರು ತಿರುಗಿ ಅರಾಮವಾಗಿ 
ವಾಸಿಸುವರು.'' 

ಯೆಹೋವನು ಯೆಹೂದದ ಜನರನ್ನು ಮೊದಲು 
ರಕ್ಕಿಸುವನು. ಆಗ ಜೆರುಸಲೇಮಿನ ನಿವಾಸಿಗಳು ತಮ್ಮನ್ನು 
ಹೆಚ್ಚಿಸಿಕೊಳ್ಳುವದಿಲ್ಲ. ಜೆರುಸಲೇಮಿನಲ್ಲಿ ವಾಸಿಸುವ 
ದಾವೀದನ ಸಂತತಿಯವರೂ ಇತರರೂ ತಾವು ಯೆಹೂದ 
ಪ್ರಾಂತ್ಯದಲ್ಲಿ ವಾಸಿಸುವ ಜನರಿಗಿಂತ ಉತ್ತಮರು ಎಂದು 
ಹೆಚ್ಚಳ ಪಡುವದಿಲ್ಲ. ಜಿರುಸಲೇಮಿನಲ್ಲಿ ವಾಸಿಸುವ 
ಜನರನ್ನು ಯೆಹೋವನು ಕಾಪಾಡುತ್ತಾನೆ. ಒಬ್ಬ ಬಲ 
ಹೀನ ಮನುಷ್ಯನೂ ದಾವೀದನಂತೆ ಶೂರನಾಗುವನು. 
ಮತ್ತು ದಾವೀದನ ಸಂತತಿಯ ಜನರು ದೇವರುಗ 
ಳಂತಿದ್ದು ದೇವರ ಸ್ವಂತ ದೂತರಂತೆ ತಮ್ಮ ಜನರನ್ನು 
ನಡಿಸುವರು. 

*ಯೆಹೋವನು ಹೇಳುವದೇನೆಂದರೆ, "ಆ ಸಮಯ 
ದಲ್ಲಿ ಜೆರುಸಲೇಮಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರುವ 





1195 


ಜನಾಂಗಗಳನ್ನು ನಾನು ನಾಶಮಾಡುವೆನು. ನಾನು 
ದಾವೀದನ ಸಂತತಿಯವರಿಗೂ ಜಿರುಸಲೇಮಿನಲ್ಲಿ ವಾಸಿ 
ಸುವವರಿಗೂ ದಯೆ ಕರುಣೆಗಳ ಆತ್ಮದಿಂದ ತುಂಬಿಸು 
ವೆನು. ಅವರು ತಾವು ಈಟಿಯಿಂದ ತಿವಿದ ನನ್ನನ್ನು ದೃಷ್ಟಿಸಿ 
ನೋಡುವರು; ತುಂಬಾ ದುಃಖಿಸುವರು. ತಮಗಿದ್ದ 
ಒಬ್ಬನೇ ಮಗನನ್ನು ಕಳಕೊಂಡವರಂತೆ ರೋಧಿಸುವರು. 
''ಜಿರುಸಲೇಮಿನಲ್ಲಿ ಗೋಳಾಟವೂ, ದುಃಖವೂ 
ತುಂಬುವ ಕಾಲವು ಬರುವದು. ಅದು ಮೆಗಿದ್ದೋ ತಗ್ಗಿ 
ನಲ್ಲಿ ಹದದ್‌' ರಿಮ್ಮೋನನು ಸತ್ತಾಗ ಜನರು ಗೋಳಾಡಿದ 
ಸಮಯದಂತೆ ಇರುವದು. "ಪ್ರತಿಯೊಂದು 
ಕುಟುಂಬವೂ ರೋಧಿಸುವದು. ದಾವೀದನ ಕುಲದ 
ವರೂ ಗೋಳಾಡುವರು. ಅವರ ಹೆಂಡತಿಯರೂ 
ಗೋಳಾಡುವರು. ನಾತಾನಿನ ಕುಟುಂಬದವರೂ 
ಗೋಳಾಡುವರು; ಅವರ ಹೆಂಡತಿಯರೂ ಗೋಳಾಡು 
ವರು. ಲೇವಿಯ ಸಂತಾನದ ಜನರೂ ಗೋಳಾಡು 
ವರು; ಅವರ ಹೆಂಡತಿಯರೂ ಗೋಳಾಡುವರು. 
ಶಿಮ್ಮಿಯ ಸಂತಾನದವರೂ ಗೋಳಾಡುವರು; ಅವರ 
ಹೆಂಡತಿಯರೂ ಗೋಳಾಡುವರು. '“ಅದೇ ರೀತಿಯಲ್ಲಿ 
ಇತರ ಎಲ್ಲಾ ಕುಲದವರೂ ದುಃಖಿಸುವರು. ಗಂಡಸರೂ 
ಹೆಂಗಸರೂ ಗೋಳಾಡುವರು.'' 

ಆದರೆ ಆ ಸಮಯದಲ್ಲಿ ಜಿರುಸಲೇಮಿನಲ್ಲಿ 
1 3 ವಾಸಿಸುವ ಜನರಿಗೂ ದಾವೀದನ ಕುಟುಂಬದ 
ವರಿಗೂ ಒಂದು ಹೊಸಬುಗ್ಗೆಯ ನೀರು ಚಿಮ್ಮುವದು. 
ಆ ಬುಗ್ಗೆಯು ಜನರ ಪಾಪಗಳನ್ನು ತೊಳೆದು ಶುದ್ಧ 
ಮಾಡುವದಕ್ಕಾಗಿ ಇರುವದು. 


ಇನ್ನು ಮುಂದೆ ಸುಳ್ಳು ಪ್ರವಾದಿಗಳಿರುವದಿಲ್ಲ 

ಸರ್ವಶಕ್ತನಾದ ಯೆಹೋವನು ಹೇಳುವದೇನೆಂದರೆ, 
“ಆ ಸಮಯದಲ್ಲಿ ಈ ಪ್ರಪಂಚದಲ್ಲಿರುವ ವಿಗ್ರಹ 
ಗಳನ್ನೆಲ್ಲಾ ನಾನು ತೆಗೆದುಬಿಡುವೆನು. ಜನರು ಅವುಗಳ 
ಹೆಸರನ್ನು ತಮ್ಮ ನೆನಪಿಗೆ ತಾರರು. ಸುಳ್ಳು ಪ್ರವಾದಿ 
ಗಳನ್ನೂ ಅಶುದ್ಧ ಆತ್ಮಗಳನ್ನೂ ನಾನು ಭೂಮಿಯ 
ಮೇಲಿಂದ ತೆಗೆದುಬಿಡುವೆನು. `ಯಾವನಾದರೂ 
ಪ್ರವಾದಿಸುವದನ್ನು ಮಂದುವರಿಸಿದರೆ ಅವನು ಶಿಕ್ಷೆಗೆ 
ಗುರಿಯಾಗುವನು. "ನೀನು ಯೆಹೋವನ ಹೆಸರಿನಲ್ಲಿ 
ಸುಳ್ಳನ್ನು ಹೇಳಿದ್ದೀ. ಆದುದರಿಂದ ನೀನು ಸಾಯಲೇ 
ಬೇಕು' ಎಂದು ಅವನ ಸ್ವಂತ ತಂದೆ ತಾಯಿಗಳು ಅವನಿಗೆ 
ಹೇಳುವರು. ಅವನ ಸ್ವಂತ ತಂದೆ ತಾಯಿಗಳು ಅವನು 
ಸುಳ್ಳು ಪ್ರವಾದನೆ ಹೇಳಿದ್ದಕ್ಕೆ ಅವನನ್ನು ಖಡ್ಗದಿಂದ 
ಕೊಲ್ಲಿಸುವರು. “ಆ ಸಮಯದಲ್ಲಿ ಪ್ರವಾದಿಗಳು ತಮ್ಮ 
ದರ್ಶನ, ಪ್ರವಾದನೆಗಳಿಗಾಗಿ ನಾಚಿಕೊಳ್ಳುವರು. ತಾವು 
ಪ್ರವಾದಿಗಳೆಂದು ತೋರಿಸಿಕೊಳ್ಳಲು ಧರಿಸುವ ಗಡು 


ಜಿಕರ್ಯ 12:10-14:5 


ಸಾದ ಬಟ್ಟೆಗಳನ್ನು ಧರಿಸಿಕೊಳ್ಳುವದಿಲ್ಲ. ಅವರು ಪ್ರವಾದ 
ನೆಗಳೆಂದು ಹೇಳುವ ತಮ್ಮ ಸುಳ್ಳುಗಳಿಂದ ಜನರನ್ನು 
ಮೋಸಪಡಿಸುವದಿಲ್ಲ.*ಅವರು, "ನಾನು ಪ್ರವಾದಿ ಯಲ್ಲ 
ನಾನೊಬ್ಬ ರೈತ. ನಾನು ಬಾಲ್ಯಪ್ರಾಯದಿಂದಲೇ 
ರೈತನಾಗಿದ್ದೇನೆ' ಎಂದು ಹೇಳುವರು. "ಆದರೆ ಬೇರೆ 
ಜನರು, "ಹಾಗಾದರೆ ನಿನ್ನ ಕೈಯಲ್ಲಿ ಗಾಯಗಳೇನು?' 
ಎಂದು ಕೇಳಿದಾಗ ಅವನು, "ನನ್ನ ಸ್ನೇಹಿತರ ಮನೆಯಲ್ಲಿ 
ನನಗೆ ಏಟು ಬಿತ್ತು' ಎಂದು ಅನ್ನುವನು.'' ಸರ್ವಶಕ್ತ 
ನಾದ ಯೆಹೋವನು ಹೇಳುವದೇನೆಂದರೆ: ""ಖಡ್ಗವೇ, 
ಕುರುಬನನ್ನು ಹೊಡೆ, ನನ್ನ ಸ್ನೇಹಿತನಿಗೆ ಹೊಡೆ. ಕುರುಬ 
ನನ್ನು ಹೊಡೆ. ಆಗ ಕುರಿಗಳು ಚದರಿಹೋಗುವವು. ಮತ್ತು 
ನಾನು ಆ ಚಿಕ್ಕವುಗಳನ್ನು ಶಿಕ್ಷಿಸುವೆನು. *ದೇಶದ 
ಮೂರನೇ ಎರಡು ಪಾಲಷ್ಟು ಜನರು ಗಾಯಗೊಂಡು 
ಸಾಯುವರು. ಒಂದು ಪಾಲಷ್ಟು ಜನರು ಬದುಕಿ 
ಉಳಿಯುವರು. *ಆ ಬಳಿಕ ನಾನು ಉಳಿದವರನ್ನು 
ಪರೀಕ್ಷಿಸುವೆನು. ಅವರಿಗೆ ಅನೇಕ ಸಂಕಟ ಬರ 
ಮಾಡುವೆನು. ಅದು ಬೆಳ್ಳಿಯನ್ನು ಬೆಂಕಿಯಲ್ಲಿ ಪರೀಕ್ಷಿಸಿ 
ದಂತಿರುವುದು. ಒಬ್ಬನು ಬಂಗಾರವನ್ನು ಪರೀಕ್ಸಿಸುವಂತೆ 
ನಾನು ಅವರನ್ನು ಪರೀಕ್ಷಿಸುವೆನು. ಆಗ ಅವರು ಸಹಾಯ 
ಮಾಡುವಂತೆ ನನಗೆ ಮೊರೆಯಿಡುವರು ಮತ್ತು ನಾನು 
ಅವರಿಗೆ ಉತ್ತರಕೊಡುವೆನು. ಆಗ ನಾನು, "ನೀವು ನನ್ನ 
ಜನರು' ಎಂದು ಹೇಳುವೆನು. ಅದಕ್ಕವರು, 
"ಯೆಹೋವನು ನಮ್ಮ ದೇವರು' ಎಂದು ಹೇಳುವರು.'' 


ನ್ಯಾಯತೀರ್ಪಿನ ದಿನ 

14 ಯೆಹೋವನ ನ್ಯಾಯತೀರಿಸುವ ದಿನ ಬಂದಿದೆ. 

ನೀವು ಸುಲಿದುಕೊಂಡ ಐಶ್ವರ್ಯವು ನಿಮ್ಮ 
ಪಟ್ಟಣದಲ್ಲಿ ಪಾಲು ಮಾಡಲಾಗುವದು. 2ಜಿರುಸಲೇ 
ಮಿಗೆ ವಿರುದ್ಧವಾಗಿ ಯುದ್ಧಮಾಡಲು ನಾನು ಎಲ್ಲಾ 
ಜನಾಂಗಗಳನ್ನು ಒಟ್ಟಿಗೆ ಸೇರಿಸುವೆನು. ಅವರು ಪಟ್ಟಣ 
ವನ್ನು ವಶಪಡಿಸಿಕೊಂಡು ಕಟ್ಟಡಗಳನ್ನೆಲ್ಲಾ ಧ್ವಂಸ 
ಮಾಡುವರು. ಹೆಂಗಸರನ್ನು ಬಲಾತ್ಕಾರದಿಂದ ಸಂಭೋ 
ಗಿಸುವರು. ಜನಸಂಖ್ಯೆಯ ಅರ್ಧದಷ್ಟು ಜನರು ಸೆರೆಹಿಡಿ 
ಯಲ್ಪಡುವರು. ಉಳಿದವರನ್ನು ಪಟ್ಟಣದಿಂದ ಕೊಂಡೊ 
ಯ್ಯುವುದಿಲ್ಲ. 3ಆಗ ಯೆಹೋವನು ಆ ಜನಾಂಗಗಳ 
ವಿರುದ್ಧವಾಗಿ ಯುದ್ಧಮಾಹುವನು. ಅದು ಭಯಂಕರ 
ವಾದ ಕಾದಾಟವಾಗಿರುವದು. “ಅದೇ ಸಮಯದಲ್ಲಿ 
ಜೆರುಸಲೇಮಿಗೆ ಪೂರ್ವದಲ್ಲಿರುವ ಆಲೀವ ಮರಗಳ 
ಬೆಟ್ಟದ ಮೇಲೆ ನಿಂತುಕೊಳ್ಳುವನು. ಆ ಬೆಟ್ಟವು ಇಬ್ಬಾಗ 
ವಾಗುವದು. ಅದರ ಒಂದು ಭಾಗವು ಉತ್ತರಕ್ಕೆ ಹೋಗು 
ವದು, ಇನ್ನೊಂದು ಭಾಗವು ದಕ್ಷಿಣದ ಕಡೆಗೆ ಹೋಗು 
ವದು. *ಆ ಬೆಟ್ಟವು ನಿನ್ನ ಹತ್ತಿರಕ್ಕೆ ಬರುತ್ತಿರುವಾಗ ನೀನು 


ಜಿಕರ್ಯ 14:6-21 


ಓಡಿಹೋಗಲು ಪ್ರಯತ್ನಿಸುವಿ. ಯೆಹೂದದ ಅರಸನಾದ 
ಉಜ್ಜೀಯನ ಕಾಲದಲ್ಲಿ ಆದ ಭೂಕಂಪದ ಸಮಯದಲ್ಲಿ 
ನೀನು ಹೇಗೆ ಪಲಾಯನ ಮಾಡಿದ್ದಿಯೋ ಅದೇ ರೀತಿ 
ಯಲ್ಲಿ ನೀನು ಓಡುವಿ. ಆಗ ನನ್ನ ದೇವರಾದ 
ಯೆಹೋವನು ತನ್ನ ಎಲ್ಲಾ ಪರಿಶುದ್ಧ ಜನರೊಂದಿಗೆ 
ಬರುವನು. 

67ಅದು ಒಂದು ಮಹಾ ವಿಶೇಷ ದಿವಸವಾಗಿರುವದು. 
ಆ ದಿವಸದಲ್ಲಿ ಬೆಳಕಾಗಲೀ, ಚಳಿಯಾಗಲೀ, ಹಿಮ 
ವಾಗಲೀ ಇರುವದಿಲ್ಲ ಇದು ಹೇಗೆ ಎಂದು ಯೆಹೋವ 
ನಿಗೆ ಮಾತ್ರ ಗೊತ್ತು ರಾತ್ರಿ ಬರಬೇಕಾದ ವೇಳೆಯಲ್ಲಿ 
ಹಗಲು ಇನ್ನೂ ಇರುವದು. "ಆ ಸಮಯದಲ್ಲಿ ಜಿರುಸ 
ಲೇಮಿನಿಂದ ನೀರು ಹರಿಯುತ್ತಲೇ ಇರುವದು. ಆ 
ನದಿಯು ಇಬ್ಬಾಗವಾಗಿ ಒಂದು ಭಾಗ ಪೂರ್ವಕ್ಕೆ 
ಹರಿಯುವದು. ಇನ್ನೊಂದು ಭಾಗ ಪಶ್ಚಿಮಕ್ಕೆ ಹರಿದು 
ಮೆಡಿಟರೇನಿಯನ್‌ ಸಮುದ್ರವನ್ನು ಸೇರುವದು. ಈ 
ನದಿಯು ಎಲ್ಲಾ ಕಾಲದಲ್ಲಿಯೂ ಬೇಸಿಗೆ, ಹಿಮಕಾಲ 
ವೆನ್ನದೆ ಹರಿಯುತ್ತಲೇ ಇರುವದು. 'ಆ ಸಮಯದಲ್ಲಿ 
ಯೆಹೋವನು ಇಡೀ ಭೂಲೋಕದ ಅರಸನಾಗುವನು. 
ಆತನು ಒಬ್ಬನೇ. ಆತನ ಹೆಸರು ಒಂದೇ. ಆ 
ಸಮಯದಲ್ಲಿ ಜಿರುಸಲೇಮಿನ ಸುತ್ತಮುತ್ತ ಇರುವ 
ಜಾಗವು ನಿರ್ಜನವಾಗಿದ್ದು ಅರಾಬಾ ಮರುಭೂಮಿ 
ಯಿಂತಿರುವದು. ದೇಶವು ಗೆಬದಿಂದ ಹಿಡಿದು ನೆಗೆವ್‌ 
ನಲ್ಲಿರುವ ರಿಮ್ಮೋನ್‌ ತನಕ ಮರುಭೂಮಿಯಂತಿರು 
ವದು. ಆದರೆ ಜೆರುಸಲೇಮ್‌ ನಗರವು ತಿರುಗಿ ಕಟ್ಟ 
ಲ್ಪಡುವದು. ಬೆನ್ಯಾಮೀನ್‌ ದ್ವಾರದಿಂದ ಮೂಲೇ ದ್ವಾರ 
ಅಥವಾ ಮೊದಲನೇ ದ್ವಾರದ ತನಕ ಮತ್ತು ಹನನೇಲ್‌ 
ಬುರುಜಿನಿಂದ ಹಿಡಿದು ಅರಸನ ದ್ರಾಕ್ಟಾತೊಟ್ಟಿಯ ತನಕ 
ಹೊಸದಾಗಿ ಕಟ್ಟಲ್ಪಡುವದು. !!ಜನರು ಅಲ್ಲಿಗೆ ವಾಸಿ 
ಸಲು ಹೋಗುವರು. ಇನ್ನು ಮುಂದೆ ಯಾವ ಶತ್ರುವೂ 
ಅವರನ್ನು ನಾಶಮಾಡಲು ಬಾರನು. ಜೆರುಸಲೇಮ್‌ 
ಸುರಕ್ಷಿತವಾಗಿರುವದು. ಆದರೆ ಜೆರುಸಲೇಮಿಗೆ 
ವಿರುದ್ಧವಾಗಿ ಯುದ್ಧ ಮಾಡಿದ ಜನಾಂಗಗಳನ್ನೆಲ್ಲಾ 
ಯೆಹೋವನು ಶಿಕ್ಚಿಸುವನು. ಅವರಿಗೆ ಭಯಂಕರ 
ರೋಗವನ್ನು ಬರಮಾಡುವನು. ಅವರು ಜೀವಂತ 
ರಾಗಿರುವಾಗಲೇ ಅವರ ಚರ್ಮವು ಕೊಳೆತು ಹೋಗು 
ವದು. ಅವರ ಕಣ್ಣುಗಳು ಅವು ಇರುವಲ್ಲಿಯೇ ಕೊಳೆತು 
ಹೋಗುವವು. ಅವರ ಬಾಯೊಳಗೆ ಅವರ ನಾಲಿಗೆಗಳು 
ಕೊಳೆತು ಹೋಗುವವು. 35ಆ ಭಯಂಕರವಾದ 
ವ್ಯಾಧಿಯು ಶತ್ರುಗಳ ಶಿಬಿರದಲ್ಲಿರುವದು. ಅವರ 
ಬಳಿಯಲ್ಲಿರುವ ಕುದುರೆ, ಹೆಸರಕತ್ತೆ, ಒಂಟೆ ಮತ್ತು 
ಕತ್ತೆಗಳೆಲ್ಲಾ ಈ ವ್ಯಾಧಿಯಿಂದ ಸಂಕಟ ಪಡುವವು. 


1196 


ಆ ಸಮಯದಲ್ಲಿ ಆ ಜನರು ನಿಜವಾಗಿಯೂ 
ಯೆಹೋವನಿಗೆ ಭಯಪಹುವರು. ಪ್ರತಿಯೊಬ್ಬನೂ ತನ್ನ 
ನೆರೆಯವನ ಕೈಗಳನ್ನು ಹಿಡಿದುಕೊಳ್ಳುವನು ಮತ್ತು ಆ 
ನೆರೆಯವರು ಪರಸ್ಪರ ಹೊಡೆದಾಡಿಕೊಳ್ಳುವರು. 
ಯೆಹೂದವೂ ಜೆರುಸಲೇಮಿನೊಂದಿಗೆ ಕಾದಾಡು ವದು. 
ಎಲ್ಲಾ ಜನಾಂಗಗಳ ಐಶ್ವರ್ಯವನ್ನು ಪಟ್ಟಣದ ಸುತ್ತಲೂ 
ಶೇಖರಿಸಿಟ್ಟಿರುವಾಗಲೂ ಇದು ಸಂಭವಿಸುವುದು. ಆಗ 
ಅಲ್ಲಿ ಬಹು ಸಂಖ್ಯೆಯಲ್ಲಿ ಬೆಳ್ಳಿಬಂಗಾರ ಮತ್ತು ಬಟ್ಟೆಗಳ 
ರಾಶಿ ಇರುವದು. '"ಜಿರುಸಲೇಮಿನೊಂದಿಗೆ ಯುದ್ಧ 
ಮಾಡಲು ಬಂದವರಲ್ಲಿ ಕೆಲವರು ಸಾಯದೆ ಉಳಿ 
ಯುವರು. ಅವರೆಲ್ಲರು ಪ್ರತಿವರುಷ ಅರಸನೂ ಸರ್ವ 
ಶಕ್ತನೂ ಆಗಿರುವ ಯೆಹೋವನನ್ನು ಆರಾಧಿಸಲು 
ಬರುವರು. ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸಲು 
ಬರುವರು. !'ರಾಜನೂ ಸರ್ವಶಕ್ತನೂ ಆಗಿರುವ 
ಯೆಹೋವನನ್ನು ಆರಾಧಿಸಲು ಭೂಲೋಕದ ಕುಟುಂಬ 
ಗಳ ಯಾವ ಜನರಾದರೂ ಜಿರುಸಲೇಮಿಗೆ ಹೋಗದಿ 
ಡ್ದಲ್ಲಿ ಅವರ ರಾಜ್ಯಗಳಲ್ಲಿ ಮಳೆಗೆರೆಯುವದು ನಿಂತು 
ಹೋಗುವದು. 

'8ಈಜಿಷ್ಟಿನಲ್ಲಿರುವ ಯಾವ ಕುಟುಂಬವಾಗಲೀ 
ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸಲು ಬಾರದೆ 
ಹೋದಲ್ಲಿ ಯೆಹೋವನು ಶತ್ರುಗಳಿಗೆ ತಂದ ವ್ಯಾಧಿ 
ಯನ್ನು ಅವರಿಗೂ ಬರಮಾಡುವನು. ಇದು ಬರೇ 
ಈಜಿಪ್ಟಿನ ಜನರಿಗೆ ಮಾತ್ರವೇ ಆಗಿರದೆ ಯಾವ ದೇಶವು 
ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸಲು ಬರುವು 
ದಿಲ್ಲವೋ ಆ ದೇಶದ ಜನರೂ ಅದೇ ರೋಗಕ್ಕೆ 
ತುತ್ತಾಗುವರು. 

20ಆ ಸಮಯದಲ್ಲಿ ಸಮಸ್ತವೂ ಯೆಹೋವನಿಗೆ ಸೇರಿ 
ದ್ಹಾಗಿರುವದು. ಕುದುರೆಗಳ ಮೇಲಿರುವ ಜೀನಿನ 
ಮೇಲೂ "ಸರ್ವಶಕ್ತನಾದ ಯೆಹೋವನಿಗೆ ಇದು ಮೀಸ 
ಲಾಗಿರುವದು' ಎಂದು ಬರೆಯಲ್ಪಡುವದು. 
ಯೆಹೋವನ ಆಲಯದಲ್ಲಿ ಉಪಯೋಗಿಸುವ ಎಲ್ಲಾ 
ಮಡಕೆಗಳು ಯಜ್ಞವೇದಿಕೆಯ ಮೇಲೆ ಉಪಯಗಿಸುವ 
ಬೋಗುಣಿಗಳಷ್ಟೇ ಮುಖ್ಯವಾಗಿವೆ. 2! ವಾಸ್ತವವಾಗಿ 
ಜೆರುಸಲೇಮಿನ ಮತ್ತು ಯೆಹೂದದ ಪ್ರತಿಯೊಂದು 
ಪಾತ್ರೆಯ ಮೇಲೆ, ""ಸರ್ವಶಕ್ತನಾದ ಯೆಹೋವನಿಗೆ 
ಮೀಸಲಾಗಿದೆ'' ಎಂದು ಬರೆದಿರುತ್ತದೆ. ಯಜ್ಞಗಳನ್ನ 
ರ್ಪಿಸಲು ಬರುವ ಜನರೆಲ್ಲರೂ ಆ ಪಾತ್ರೆಗಳನ್ನು ತೆಗೆದು 
ಕೊಂಡು ಅವುಗಳಲ್ಲಿ ವಿಶೇಷ ಅಡಿಗೆಯನ್ನು ಮಾಡು 
ವರು. ಆ ಸಮಯದಲ್ಲಿ ಸರ್ವಶಕ್ತನಾದ ಯೆಹೋವನ 
ಆಲಯದೊಳಗೆ ಯಾವ ವರ್ತಕನೂ ವ್ಯಾಪಾರ 
ನಡಿಸುವದಿಲ್ಲ. 





1197 


ಮಲಾಕಿ 


ದೇವರಿಂದ ಬಂದ ಸಂದೇಶ. ಯೆಹೋವದೇವರು 
ಮಲಾಕಿಯನ ಮೂಲಕ ಇಸ್ರೇಲರಿಗೆ ಕೊಟ್ಟ 
ಸಂದೇಶ. 


ದೇವರು ಇಸ್ರೇಲರನ್ನು ಪ್ರೀತಿಸುತ್ತಾನೆ 

ಯೆಹೋವನು, ""ನಾನು ನಿಮ್ಮನ್ನೆಲ್ಲಾ ಪ್ರೀತಿಸು 
ತ್ತೇನೆ'' ಎಂದು ಹೇಳುತ್ತಾನೆ. ಆದರೆ ನೀನು, ""ನೀನು 
ಪ್ರೀತಿಸುವದಕ್ಕೆ ಗುರುತು ಏನು?'' ಎಂದು ಕೇಳುತ್ತೀ. 

ಯೆಹೋವನು ಅದಕ್ಕುತ್ತರವಾಗಿ, "ಏಸಾವನು 
ಯಾಕೋಬನ ಅಣ್ಣನಲ್ಲವೋ? ಆದರೆ ನಾನು 
ಯಾಕೋಬನನ್ನು ಆರಿಸಿಕೊಂಡೆನು. *ಏಸಾವನನ್ನು 
ನಾನು ಸ್ವೀಕರಿಸಲಿಲ್ಲ. ಏಸಾವನಿರುವ ಬೆಟ್ಟ ಪ್ರದೇಶವನ್ನು 
ನಾನು ಹಾಳು ಮಾಡಿದೆನು. ಈಗ ಕಾಡುನಾಯಿಗಳು 
ಮಾತ್ರ ಅಲ್ಲಿ ವಾಸಿಸುತ್ತವೆ.'' 

“ಎದೋಮ್ಯರು ಒಂದುವೇಳೆ ಹೀಗೆ ಹೇಳಿಯಾರು: 
""ನಾವು ನಾಶವಾಗಿದ್ದೇವೆ. ಹೌದು, ಆದರೆ ನಾವು ಹಿಂದೆ 
ಹೋಗಿ ತಿರುಗಿ ನಮ್ಮ ಪಟ್ಟಣಗಳನ್ನು ಕಟ್ಟುವೆವು.'' 

ಸರ್ವಶಕ್ತನಾದ ಯೆಹೋವನು, ""ಅವರು ಪಟ್ಟಣ 
ಗಳನ್ನು ತಿರುಗಿ ಕಟ್ಟಿದರೆ ನಾನು ತಿರುಗಿ ನಾಶ ಮಾಡು 
ವೆನು'' ಎಂದು ಹೇಳುತ್ತಾನೆ. ಇದಕ್ಕಾಗಿಯೇ ಜನರು 
"ಎದೋಮ್‌ ದುಷ್ಟ ಪ್ರಾಂತ್ಯವಾಗಿದೆ, ಯೆಹೋವನು 
ನಿರಂತರವಾಗಿ ಅದನ್ನು ದ್ವೇಷಿಸುತ್ತಾನೆ' ಎಂದು 
ಅನ್ನುವರು. 

ಇದನ್ನು ನೋಡಿದವರಾದ ನೀವು ಹೇಳುತ್ತೀರಿ, 
"ಯೆಹೋವನು ಮಹಾದೇವರು. ಇಸ್ರೇಲಿನ ಹೊರಗೂ 
ತನ್ನ ಪ್ರತಾಪವನ್ನು ತೋರಿಸುವನು.'' 





ಜನರು ಯೆಹೋವನನ್ನು ಗೌರವಿಸುವುದಿಲ್ಲ 
ಸರ್ವಶಕ್ತನಾದ ಯೆಹೋವನು ಹೀಗನ್ನುತ್ತಾನೆ, 
"ಮಕ್ಕಳು ಹೆತ್ತವರನ್ನು ಗೌರವಿಸುವರು. ಸೇವಕರು ಯಜ 
ಮಾನನನ್ನು ಗೌರವಿಸುತ್ತಾರೆ, ನಾನು ನಿಮ್ಮ ತಂದೆಯಾಗಿ 
ದ್ದೇನೆ, ಆದರೆ ನನ್ನನ್ನು ಯಾಕೆ ಗೌರವಿಸುವದಿಲ್ಲ? ನಾನು 
ನಿಮ್ಮ ಯಜಮಾನನಾಗಿದ್ದೇನೆ, ಆದರೆ ನನ್ನನ್ಯಾಕೆ ಗೌರವಿ 


ಸುವದಿಲ್ಲ? ಯಾಜಕರೇ, ನೀವು ನನ್ನ ಹೆಸರನ್ನು 
ಗೌರವಿಸುವದಿಲ್ಲ.'' 

ಆದರೆ ನೀವು, ""ನಾವು ನಿನಗೆ ಯಾವ ವಿಷಯದಲ್ಲಿ 
ಗೌರವ ಕೊಟ್ಟಿಲ್ಲ'' ಎಂದು ಕೇಳುತ್ತೀರಿ. 

“ನನ್ನ ಯಜ್ಞವೇದಿಕೆಗೆ ನೀವು ಅಶುದ್ಧ ರೊಟ್ಟಿಗಳನ್ನು 
ಅರ್ಪಿಸುತ್ತೀರಿ'' ಎಂದು ಯೆಹೋವನು ಹೇಳುತ್ತಾನೆ. 

""ಯಾವ ವಿಷಯದಲ್ಲಿ ಅದು ಅಶುದ್ಧವಾಯಿತು?'' 
ಎಂದು ನೀವು ಕೇಳುತ್ತೀರಿ. 

ಅದಕ್ಕೆ ಯೆಹೋವನು, ""ನನ್ನ ಯಜ್ಞವೇದಿಕೆಯನ್ನು 
ನೀವು ಗೌರವಿಸುವದಿಲ್ಲ. 

ನೀವು ಕುರುಡು ಪ್ರಾಣಿಗಳನ್ನು ಯಜ್ಞಕ್ಕಾಗಿ 
ತರುತ್ತೀರಿ. ಅದು ತಪ್ಪಲ್ಲವೇ? ಕುಂಟು, ರೋಗಪೀಡಿತ 
ಪಶುಗಳನ್ನು ಯಜ್ಜಾರ್ಪಣೆಗಾಗಿ ತರುತ್ತೀರಿ. ಅದು 
ತಪ್ಪಲ್ಲವೇ? ನಿಮ್ಮ ರಾಜ್ಯಪಾಲನಿಗೆ ನೀವು ಅಂಥಾ 
ಪ್ರಾಣಿಗಳನ್ನು ಕಾಣಿಕೆಯಾಗಿ ಕೊಟ್ಟರೆ ಅವನು ಅದನ್ನು 
ಸ್ವೀಕರಿಸಿಯಾನೋ? ಇಲ್ಲ, ಅಂಥಾ ಕಾಣಿಕೆಯನ್ನು 
ಅವನು ಸ್ವೀಕರಿಸುವದೇ ಇಲ್ಲ'' ಸರ್ವಶಕ್ತನಾದ 
ಯೆಹೋವನು ಇದನ್ನು ಹೇಳುತ್ತಿದ್ದಾನೆ. 

:"ಯಾಜಕರೇ, ಯೆಹೋವನು ನಮಗೆ ಶುಭವನ್ನು 
ಉಂಟುಮಾಡುವಂತೆ ಆತನನ್ನು ಕೇಳಬೇಕು. ಆದರೆ 
ಆತನು ಕೇಳಲಿಕ್ಕಿಲ್ಲ. ನಿಮ್ಮ ತಪ್ಪು ದೋಷಗಳೇ ಅದಕ್ಕೆ 
ಕಾರಣ'' ಸರ್ವಶಕ್ತನಾದ ಯೆಹೋವನು ಹಾಗನ್ನುತ್ತಾನೆ. 

10" ನಿಮ್ಮಲ್ಲಿ ಕೆಲವು ಯಾಜಕರು ಆಲಯದ ಬಾಗಿಲು 
ಗಳನ್ನು ಮುಚ್ಚಿ ಬೆಂಕಿಯನ್ನು ಸರಿಯಾದ ರೀತಿಯಲ್ಲಿ 
ಹಚ್ಚುವರು. ಆದರೆ ನಾನು ನಿಮ್ಮನ್ನು ಮೆಚ್ಚುವದಿಲ್ಲ. 
ನಿಮ್ಮ ಕಾಣಿಕೆಗಳನ್ನು ಸ್ವೀಕರಿಸುವದಿಲ್ಲ'' ಇದು 
ಸರ್ವಶಕ್ತನಾದ ಯೆಹೋವನ ನುಡಿ. 

11 ಭೂಲೋಕದ ಜನರೆಲ್ಲಾ ನನ್ನ ಹೆಸರನ್ನು ಗೌರವಿ 
ಸುತ್ತಾರೆ; ಒಳ್ಳೇ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಾರೆ, 
ಪರಿಶುದ್ಧವಾದ ಧೂಪವನ್ನು ಸುಡುತ್ತಾರೆ; ನನಗದನ್ನು 
ಕಾಣಿಕೆಯಂತೆ ಅರ್ಪಿಸುತ್ತಾರೆ. ಯಾಕೆ? ಯಾಕೆಂದರೆ 
ಅವರಿಗೆಲ್ಲಾ ನನ್ನ ನಾಮ ಘನತರವಾದದ್ದು, ವಿಶೇಷ 
ವಾದದ್ದು.'' ಇದು ಸರ್ವಶಕ್ತನಾದ ಯೆಹೋವನ ನುಡಿ. 





ಮಲಾಕಿ 1:12-2:12 


2" ದರೆ ನೀವು ನನ್ನ ನಾಮವನ್ನು ಘನಪಡಿಸುವ 
ದಿಲ್ಲ. ನನ್ನ ಮೇಜು ಅಶುದ್ದವಾದದ್ದೆಂದು ನೀವು ಹೇಳು 
ತ್ತೀರಿ. ನೀವು ಆ ಮೇಜಿನಿಂದ ಆಹಾರವನ್ನು ತೆಗೆದು 
ಕೊಳ್ಳುವದಿಲ್ಲ. ನೀವು ಆಹಾರವನ್ನು ಮೂಸಿನೋಡಿ 
ಅದನ್ನು ತಿನ್ನಲು ನಿರಾಕರಿಸುತ್ತೀರಿ. ಅದು ಚೆನ್ನಾಗಿಲ್ಲ 
ಎಂದು ಹೇಳುತ್ತೀರಿ. ಆದರೆ ಅದು ನಿಜವಲ್ಲ. ಆ ಮೇಲೆ, 
ನೀವು ರೋಗಪೀಡಿತವಾದ ಕುಂಟಾದ ಮತ್ತು ಕಳುವು 
ಮಾಡಿದ ಪಶುಗಳನ್ನು ನನಗರ್ಪಿಸುತ್ತೀರಿ. ಆದರೆ ಅಂಥಾ 
ಪಶುಗಳನ್ನು ನಿಮ್ಮಿಂದ ನಾನು ಸ್ವೀಕರಿಸುವದಿಲ್ಲ. 
“ನಿಮ್ಮಲ್ಲಿ ಕೆಲವರಲ್ಲಿ ಯಜ್ಞಕ್ಕೆ ಬೇಕಾಗಿರುವ ಒಳ್ಳೇ 
ಗಂಡುಪಶುಗಳು ಇದ್ದಾಗ್ಯೂ ಅವರು ನನಗೆ ಅವುಗಳನ್ನು 
ಸಮರ್ಪಿಸುವದಿಲ್ಲ. ಕೆಲವರು ಕಳಂಕವಿಲ್ಲದ ಪಶುಗಳನ್ನು 
ನನಗೆ ತರುತ್ತಾರೆ. ಅವರು ಅಂಥಾ ಆರೋಗ್ಯಕರ 
ಪಶುಗಳನ್ನು ನನಗೆ ಸಮರ್ಪಿಸಲು ವಾಗ್ದಾನ ಮಾಡು 
ವರು. ಆದರೆ ಗುಪ್ತವಾಗಿ ಅವರು ಆ ಪಶುವನ್ನು ಬದಲಿಸಿ 
ನನಗೆ ರೋಗಿಯಾದ ಪಶುಗಳನ್ನು ಕೊಡುತ್ತಾರೆ. ಅವ 
ರಿಗೆ ದುರ್ದೆಶೆ ಸಂಭವಿಸಲಿರುವದು. ನಾನು ದೊಡ್ಡ 
ಅರಸನು. ನೀವು ನನ್ನನ್ನು ಗೌರವಿಸಬೇಕು. ಭೂಲೋ 
ಕದ ಸರ್ವಜನರು ನನ್ನನ್ನು ಸನ್ಮಾನಿಸುವರು.'' ಸರ್ವಶಕ್ತ 
ನಾದ ಯೆಹೋವನ ನುಡಿಗಳು. 


ಯಾಜಕರ ನಿಯಮಗಳು 

""ಯಾಜಕರೇ, ನನ್ನ ಮಾತನ್ನು ಕೇಳಿರಿ. ನಾನು 

ಹೇಳುವುದಕ್ಕೆ ಗಮನ ಕೊಡಿರಿ. ಈ ನಿಯಮಗಳನ್ನು 
ನಿಮಗಾಗಿ ಹೇಳುತ್ತಿದ್ದೇನೆ. 2ನನ್ನ ನಾಮವನ್ನು ಘನ 
ಪಡಿಸದೆ ಹೋದರೆ ಕೆಟ್ಟ ವಿಷಯಗಳು ನಿಮಗೆ ಪ್ರಾಪ್ತಿ 
ಯಾಗುವವು. ನೀವು ಆಶೀರ್ವದಿಸುವಿರಿ ಆದರೆ ಅದು 
ಶಾಪವಾಗುವದು. ಕೆಟ್ಟ ವಿಷಯಗಳು ನೆರವೇರುವಂತೆ 
ನಾನು ಮಾಡುವೆನು. ಯಾಕೆಂದರೆ ನೀವು ನನ್ನ ಹೆಸರನ್ನು 
ಘನಪಡಿಸುವದಿಲ್ಲ.'' ಇದನ್ನು ಸರ್ವಶಕ್ತನಾದ ಯೆಹೋ 
ವನು ನುಡಿದಿದ್ದಾನೆ. "ನಿನ್ನ ಸಂತತಿಯವರನ್ನು ನಾನು 
ಶಿಕ್ಸಿಸುವೆನು. ಹಬ್ಬದ ದಿವಸಗಳಲ್ಲಿ ಯಾಜಕರೇ, ನೀವು 
ನನಗೆ ಯಜ್ಞಗಳನ್ನರ್ಪಿಸುತ್ತೀರಿ. ಪಶುವನ್ನು ಕೊಯಿದ 
ಬಳಿಕ ಅದರ ಒಳಗಿನ ಭಾಗಗಳನ್ನೂ ಅದರ ಮಲವನ್ನೂ 
ತೆಗೆದು ಹೊರಗೆ ಎಸೆಯುತ್ತೀರಿ. ನಾನು ಆ ಮಲವನ್ನು 
ನಿಮ್ಮ ಮುಖಗಳಿಗೆ ಹಚ್ಚುವೆನು ಮತ್ತು ನೀವು ಅದ 
ರೊಂದಿಗೆ ಹೊರಗೆ ಬಿಸಾಡಲ್ಲಡುವಿರಿ. “ಆಗ ನೀವು 
ನಾನು ಈ ಆಜ್ಞೆಯನ್ನು ಯಾಕೆ ಕೊಡುತ್ತಿದ್ದೇನೆಂದು 
ಅರಿಯುವಿರಿ. ಲೇವಿಯರೊಂದಿಗೆ ನಾನು ಮಾಡಿರುವ 
ಒಡಂಬಡಿಕೆಯು ಮುಂದುವರಿಯುವ ಹಾಗೆ ನಾನು ಈ 
ಸಂಗತಿಗಳನ್ನು ನಿಮಗೆ ತಿಳಿಸುತ್ತಿದ್ದೇನೆ.'' ಸೇನಾಧೀಶ್ವರ 
ನಾದ ಯೆಹೋವನು ಈ ಮಾತುಗಳನ್ನು ಅಂದಿದ್ದಾನೆ. 


1198 


ಯೆಹೋವನು ಇಂತೆನ್ನುತ್ತಾನೆ, ""ಆ ಒಡಂಬಡಿಕೆ 
ಯನ್ನು ನಾನು ಲೇವಿಯರೊಂದಿಗೆ ಮಾಡಿದೆನು. ನಾನು 
ಅವನಿಗೆ ಜೀವ ಮತ್ತು ಸಮಾಧಾನವನ್ನು ವಾಗ್ದಾನ ಮಾಡಿ 
ಅವನಿಗೆ ಅದನ್ನು ಕೊಟ್ಟೆನು. ಲೇವಿಯು ನನ್ನನ್ನು ಘನ 
ಪಡಿಸಿದನು. ನನ್ನ ಹೆಸರನ್ನು ಗೌರವಿಸಿದನು. 9"ಲೇವಿಯು 
ಸುಳ್ಳನ್ನು ಸಮರ್ಥಿಸದೆ ಸತ್ಯಬೋಧನೆಯನ್ನು ಬೋಧಿಸಿ 
ದನು. ಅವನು ಪ್ರಮಾಣಿಕನಾಗಿದ್ದು ಸಮಾಧಾನವನ್ನು 
ಪ್ರೀತಿಸುತ್ತಿದ್ದನು. ಲೇವಿಯು ನನಗೆ ವಿಧೇಯನಾಗಿದ್ದು 
ಎಷ್ಟೋ ಮಂದಿ ಕೆಟ್ಟದಾರಿಯಲ್ಲಿ ಹೋಗುತ್ತಿರುವವ 
ರನ್ನು ನನ್ನ ಶಿಕ್ಷೆಯಿಂದ ಪಾರುಮಾಡಿದನು. 'ಒಬ್ಬ 
ಯಾಜಕನು ಯೆಹೋವನ ಬೋಧನೆಯನ್ನು ಚೆನ್ನಾಗಿ 
ಅರಿತಿರಬೇಕು. ಜನರು ಯಾಜಕನ ಬಳಿಗೆ ಹೋಗಿ 
ದೇವರ ಬೋಧನೆಯನ್ನು ಕೇಳಿ ತಿಳುಕೊಳ್ಳಬೇಕು. 
ಯಾಜಕನು ದೇವರ ಸಂದೇಶವನ್ನು ಜನರಿಗೆ ತಲುಪಿಸು 
ವವನಾಗಿರಬೇಕು. *""ಆದರೆ ಯಾಜಕರೇ, ನೀವು 
ನನ್ನನ್ನು ಹಿಂಬಾಲಿಸುವದನ್ನು ನಿಲ್ಲಿಸಿ ಬಿಟ್ಟಿರಿ. ಅನೇಕ 
ಜನರು ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡಲು 
ನೀವು ಉಪದೇಶವನ್ನು ಬಳಸಿಕೊಂಡಿರಿ. ಲೇವಿ 
ಯೊಂದಿಗೆ ಮಾಡಿದ ಒಡಂಬಡಿಕೆಯನ್ನು ನೀವು ಹಾಳು 
ಮಾಡಿಬಿಟ್ಟರಿ.'' ಇದು ಸರ್ವಶಕ್ತನಾದ ಯೆಹೋವನ 
ನುಡಿ.?""ನಾನು ಹೇಳಿರುವ ಪ್ರಕಾರ ನೀವು ಜೀವಿಸುತ್ತಿಲ್ಲ. 
ನೀವು ನನ್ನ ಉಪದೇಶವನ್ನು ಜನರಿಗೆ ತಿಳಿಸುವಾಗ ಮುಖ 
ದಾಕ್ಸಿಣ್ಯ ಮಾಡುತ್ತೀರಿ. ಈ ಕಾರಣದಿಂದಾಗಿ ನಿಮ್ಮನ್ನು 
ಗಣನೆಗೆ ಬಾರದವರಂತೆಯೂ ಜನರು ನಿಮ್ಮನ್ನು 
ಸನ್ಮಾನಿಸದಂತೆಯೂ ಮಾಡುವೆನು.'' 


ಯೆಹೂದನು ದೇವರಿಗೆ ನಂಬಿಗಸ್ತನಾಗಿರಲಿಲ್ಲ 

'0ನಮಗೆಲ್ಲರಿಗೂ ಒಬ್ಬನೇ ತಂದೆಯಾದ ದೇವರು. ಆ 
ದೇವರೇ ನಮ್ಮೆಲ್ಲರನ್ನು ಉಂಟುಮಾಡಿದನು. ಹೀಗಿರು 
ವಾಗ ಜನರು ತಮ್ಮ ಸಹೋದರರನ್ನು ಯಾಕೆ ಮೋಸ 
ಪಡಿಸುತ್ತಾರೆ? ಒಡಂಬಡಿಕೆಯನ್ನು ಅವರು ಮಾನ್ಯತೆ 
ಮಾಡುವವರೆಂದು ಜನರಿಗೆ ತೋರಿಸುವದಿಲ್ಲ. ತಮ್ಮ 
ಪೂರ್ವಿಕರು ಯೆಹೋವನೊಂದಿಗೆ ಮಾಡಿದ್ದ 
ಒಡಂಬಡಿಕೆಯನ್ನು ಅವರು ಮಾನ್ಯತೆ ಮಾಡಲಿಲ್ಲ. 
!! ಯೆಹೂದದ ಜನರು ಬೇರೆ ಜನರಿಗೆ ಮೋಸ ಮಾಡಿ 
ದರು. ಜೆರುಸಲೇಮಿನಲ್ಲಿಯೂ ಇಸ್ರೇಲಿನಲ್ಲಿಯೂ 
ಇರುವ ಜನರು ಭಯಂಕರ ಕಾರ್ಯಗಳನ್ನು ಮಾಡಿ 
ದರು. ದೇವರು ತನ್ನ ಆಲಯವನ್ನು ಪ್ರೀತಿಸುತ್ತಾನೆ. ಆದರೆ 
ಯೆಹೂದದ ಜನರು ಗೊತ್ತಿಲ್ಲದ ದೇವತೆಗಳನ್ನು ಪೂಜಿ 
ಸಲು ಪ್ರಾರಂಭಿಸುತ್ತಾರೆ. ಅಂಧಾ ಜನರನ್ನು 
ಯೆಹೋವನು ಯೆಹೂದ ವಂಶದಿಂದಲೇ ತೆಗೆದು 
ಹಾಕುವನು. ಅವರು ಯೆಹೋವನಿಗೆ ಕಾಣಿಕೆಗಳನ್ನು 


1199 


ತೆಗೆದುಕೊಂಡು ಬಂದಾರು. ಆದರೆ ಅದು ಏನೂ 
ಪ್ರಯೋಜನವಿಲ್ಲ. ನೀವು ಅತ್ತು ಗೋಳಾಡಿ 
ಯೆಹೋವನ ವೇದಿಕೆಯನ್ನು ಕಣ್ಣೀರಿನಿಂದ ತೋಯಿಸಿ 
ದರೂ ಪ್ರಯೋಜನವಿಲ್ಲ. ಯೆಹೋವನು ನಿಮ್ಮ ಕಾಣಿಕೆ 
ಯನ್ನು ಸ್ವೀಕರಿಸುವುದಿಲ್ಲ. ನಿಮ್ಮ ಕಾಣಿಕೆಗಳನ್ನು ಆತನು 
ಮೆಚ್ಚುವವನಲ್ಲ. 

"ನಮ್ಮ ಕಾಣಿಕೆಗಳನ್ನು ಯೆಹೋವನು ಏಕೆ 
ಸ್ಟೀಕರಿಸುವುದಿಲ್ಲ?'' ಎಂದು ನೀವು ಕೇಳಬಹುದು. 
ಯಾಕೆಂದರೆ ನಿಮ್ಮ ಪಾಪಕೃತ್ಯಗಳನ್ನು ಆತನು ನೋಡಿರು 
ತ್ತಾನೆ. ಅವುಗಳಿಗೆ ವಿರೋಧವಾಗಿ ಆತನೇ ಸಾಕ್ಸಿಯಾಗಿರು 
ತ್ತಾನೆ. ನಿನ್ನ ಹೆಂಡತಿಯನ್ನು ನೀನು ಮೋಸಗೊಳಿಸಿದ್ದನ್ನು 
ಆತನು ನೋಡಿರುತ್ತಾನೆ. ನೀನು ಆಕೆಯನ್ನು ನಿನ್ನ 
ಯಾವನ ಕಾಲದಲ್ಲಿ ಹೆಂಹತಿಯನ್ನಾಗಿ ಮಾಡಿಕೊಂಡಿ 
ರುತ್ತೀ. ಆಕೆಯು ನಿನ್ನ ಆಪ್ತ ಸ್ನೇಹಿತೆಯಾಗಿದ್ದಳು. ನೀವಿ 
ಬ್ಬರೂ ಮಾತುಕೊಟ್ಟಿರಿ. ಆಕೆ ನಿನ್ನ ಹೆಂಡತಿಯಾದಳು. 
ಆದರೆ ನೀನು ಅವಳಿಗೆ ಅಪನಂಬಿಗಸ್ಥನಾದೆ. 15ದೇವರ 
ಇಚ್ಛೆಗನುಸಾರವಾಗಿ ಗಂಡಹೆಂಡತಿಯರು ದೇಹದ 
ಲ್ಲಿಯೂ ಆತ್ಮದಲ್ಲಿಯೂ ಒಂದಾಗಿರಬೇಕು. ಆಗ ಅವರ 
ಮಕ್ಕಳೂ ಪರಿಶುದ್ಧರಾಗಿರುವರು. ಆದ್ದರಿಂದ ಆತ್ಮಿಕ 
ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹೆಂಡತಿ 
ಯರಿಗೆ ಮೋಸಮಾಡಬೇಡಿ. ಯಾಕೆಂದರೆ ಯೌವನ 
ಪ್ರಾಯದಿಂದಲೂ ಆಕೆ ನಿಮ್ಮ ಹೆಂಹತಿಯಾಗಿದ್ದಾಳೆ. 


ನ್ಯಾಯತೀರ್ಪಿಕೆಯ ವಿಶೇಷವಾದ ಕಾಲ 
ಇಸ್ರೇಲಿನ ದೇವರಾದ ಯೆಹೋವನು ಹೇಳುವದೇ 
ನೆಂದರೆ, ""ಏವಾಹ ವಿಚ್ಛೇದನೆಯನ್ನು ನಾನು ಹಗೆ 


ಮಲಾಕಿ 2:13-3:8 


ನಿಮಗೆ ಬೇಕಾಗಿರುವ ಹೊಸ ಒಡಂಬಡಿಕೆಯ ಸಂದೇಶ 
ಕನು ನಿಜವಾಗಿಯೂ ಬರುತ್ತಿದ್ದಾನೆ. 

2" ಸಮಯಕ್ಕಾಗಿ ಯಾರೂ ಸಿದ್ಧಮಾಡಿಕೊಳ್ಳ 
ಲಾರರು. ಯಾರೂ ಆತನು ಬರುವಾಗ ಆತನಿಗೆ ವಿರುದ್ದ 
ವಾಗಿ ನಿಲ್ಲರು. ಆತನು ಸುಡುವ ಬೆಂಕಿಯಾಗಿರುವನು. 
ಆತನು ಶಕ್ತಿಯುತವಾದ ಸಾಬೂನಿನಂತೆ ಕೊಳೆಯನ್ನು 
ಹೋಗಲಾಡಿಸಿ ಶುದ್ಧಮಾಡುವನು. 3 ಆತನು ಲೇವಿಯ 
ರನ್ನು ಶುದ್ಧಮಾಡುವನು. ಅವರನ್ನು ಬೆಂಕಿಯಿಂದ 
ಪರಿಶುದ್ಧ ಮಾಡುವನು. ಶುದ್ಧ ಬೆಳ್ಳಿ ಚಿನ್ನದಂತೆ ಆತನು 
ಅವರನ್ನು ಶುದ್ಧಿ ಮಾಡುವನು. ಆಗ ಅವರು ಯೆಹೋವ 
ನಿಗೆ ಕಾಣಿಕೆಗಳನ್ನು ತರುವರು; ಸರಿಯಾದ ರೀತಿಯಲ್ಲಿ 
ಕಾಣಿಕೆಗಳನ್ನು ಅರ್ಪಿಸುವರು. *ಜಿರುಸಲೇಮಿನಿಂದಲೂ 
ಯೆಹೂದದಿಂದಲೂ ಯೆಹೋವನು ಕಾಣಿಕೆಗಳನ್ನು 
ಸ್ವೀಕರಿಸುವನು. ಹಿಂದಿನ ಕಾಲದಲ್ಲಿದ್ದಂತೆಯೇ ಈಗಲೂ 
ಆಗುವದು. ಬಹಳ ವರುಷಗಳ ಹಿಂದಿನ ಕಥೆಯೇ 
ಈಗಲೂ ಆಗುವದು.*ಆಗ ನಾನು ನಿಮ್ಮ ಬಳಿಗೆ ಬಂದು 
ಯೋಗ್ಯವಾದ ಕಾರ್ಯವನ್ನು ಮಾಡುವೆನು. ದುಷ್ಟ 
ಕ್ರಿಯೆಗಳನ್ನು ಮಾಡಿದ ಜನರ ಬಗ್ಗೆ ನ್ಯಾಯಾಧೀಶ 
ರೊಡನೆ ದೂರು ಹೇಳುವ ಮನುಷ್ಯನಂತಿರುವೆನು. 
ಕೆಲವರು ಮಾಟಮಂತ್ರ, ಮಾಡುವರು; ಕೆಲವರು ವ್ಯಭಿ 
ಚಾರ ಮಾಡುವರು; ಕೆಲವರು ಸುಳ್ಳು ವಾಗ್ದಾನಗಳನ್ನು 
ಮಾಡುವರು; ಕೆಲವರು ಕೂಲಿಯಾಳುಗಳಿಗೆ ಹೇಳಿದ 
ಕೂಲಿಯನ್ನು ಕೊಡದೆ ಅವರಿಗೆ ಮೋಸಮಾಡುವರು. 
ಜನರು ವಿಧವೆಯರಿಗೂ ಅನಾಥರಿಗೂ ಸಹಾಯ 
ಮಾಡುವದಿಲ್ಲ. ಪರದೇಶಿಗಳಿಗೆ ಸಹಾಯ ಮಾಡುವ 
ದಿಲ್ಲ. ನನಗೆ ಗೌರವ ಸಲ್ಲಿಸುವದಿಲ್ಲ.'' ಇದು ಸರ್ವಶಕ್ತ 





ಮಾಡುತ್ತೇನೆ. ಮತ್ತು ಮನುಷ್ಯನು ಮಾಹುವ ದುಷ್ಟ 
ಕಾರ್ಯವನ್ನು ನಾನು ಹಗೆ ಮಾಡುತ್ತೇನೆ. ಆದುದರಿಂದ 
ನಿಮ್ಮ ಆತ್ಮೀಯ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿರಿ. ನಿಮ್ಮ 
ಹೆಂಡತಿಯಂದಿರಿಗೆ ಮೋಸ ಮಾಡಬೇಡಿರಿ.” 
17ನೀವು ಕೆಟ್ಟ ವಿಷಯಗಳನ್ನು ಬೋಧಿಸಿದ್ದೀರಿ. ಅಂಥಾ 
ದುರ್ಬೋಧನೆಯು ಆತನನ್ನು ದುಃಖಗೊಳಿಸಿಯದೆ. 
ಯೆಹೋವನು ದುಷ್ಟರನ್ನು ಪ್ರೀತಿಸುತ್ತಾನೆ ಎಂದು ಜನ 
ರಿಗೆ ಬೋಧಿಸಿದ್ದೀ. ಅಂಥಾ ಜನರನ್ನು ಯೆಹೋವನು 
ಒಳ್ಳೆಯವರೆಂದು ಕರೆಯುತ್ತಾನೆ ಎಂದು ನೀನು ಜನರಿಗೆ 
ಕಲಿಸಿರುತ್ತೀ. ಅಲ್ಲದೆ ಪಾಪ ಮಾಡುವ ಜನರನ್ನು 
ಯೆಹೋವನು ಶಿಕ್ಚಿಸುವದಿಲ್ಲವೆಂದೂ ನೀನು 
ಹೇಳಿರುತ್ತೀ. 
ಗ್ಗ ಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ: 
""ನನ್ನ ಮಾರ್ಗವನ್ನು ಸಿದ್ದಮಾಡಲು ನಾನು 
ಮುಂದೂತನನ್ನು ಕಳುಹಿಸುತ್ತೇನೆ. ನೀವು ಹುಡುಕುತ್ತಿ 
ರುವ ಧಣಿಯು ತನ್ನ ಆಲಯಕ್ಕೆ ಬರುತ್ತಾನೆ. ಹೌದು, 


ನಾದ ಯೆಹೋವನ ನುಡಿ. 


ದೇವರಿಂದ ಕದ್ದುಕೊಳ್ಳುವದು 

6"ನಾನು ಯೆಹೋವನಾದ ದೇವರು. ನಾನು ಬದ 
ಲಾಗದ ದೇವರು. ನೀವು ಯಾಕೋಬನ ಮಕ್ಕಳು. ನೀವು 
ಸಂಪೂರ್ಣವಾಗಿ ನಾಶ ಹೊಂದಲಿಲ್ಲ. 'ನೀವು ನನ್ನ 
ಆಜ್ಞೆಗಳಿಗೆ ವಿಧೇಯರಾಗಲಿಲ್ಲ. ನಿಮ್ಮ ಪೂರ್ವಿಕರು 
ನನ್ನನ್ನು ಅನುಸರಿಸುವದನ್ನು ನಿಲ್ಲಿಸಿ ಬಿಟ್ಟಿದ್ದರು. ನೀವು 
ಹಿಂತಿರುಗಿ ನನ್ನ ಬಳಿಗೆ ಬಂದರೆ ನಾನು ನಿಮ್ಮ ಬಳಿಗೆ 
ಬರುವೆನು.'' ಇದು ಸರ್ವಶಕ್ತನಾದ ಯೆಹೋವನ ನುಡಿ. 

""ನಾವು ಹೇಗೆ ಹಿಂತಿರುಗಿ ಬರಬಹುದು?'' ಎಂದು 
ನೀವು ಕೇಳುತ್ತೀರೋ? ₹ದೇವರಿಂದ ಕದ್ದುಕೊಳ್ಳು 
ವದನ್ನು ನಿಲ್ಲಿಸಿರಿ. ಮನುಷ್ಯರು ದೇವರಿಂದ ಕದ್ದುಕೊಳ್ಳ 
ಬಾರದು. ಆದರೆ ನೀವು ನನ್ನಿಂದ ಕದ್ದುಕೊಂಡಿದ್ದೀರಿ. 

""ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ'' ಎಂದು 
ಕೇಳುತ್ತೀರಾ? 


ಮಲಾಕಿ 3:9-4:6 


""ನಿಮ್ಮ ದಶಮಭಾಗವನ್ನು ನೀವು ನನಗೆ ಅರ್ಪಿಸ 
ಬೇಕಿತ್ತು ವಿಶೇಷ ಕಾಣಿಕೆಗಳನ್ನು ನೀವು ನನಗೆ ಕೊಡ 
ಬೇಕಾಗಿತ್ತು ಆದರೆ ನೀವು ಹಾಗೆ ಮಾಡಲಿಲ್ಲ.” ಈ ರೀತಿ 
ಯಾಗಿ ನಿಮ್ಮ ಇಡೀ ಜನಾಂಗವೇ ನನ್ನಿಂದ ಕದ್ದು 
ಕೊಂಡಿದ್ದಾರೆ. ಆದುದರಿಂದ ನಿಮಗೆ ದುರ್ದೆಶೆ ಸಂಭವಿ 
ಸುತ್ತಲಿದೆ.'' ಇದು ಸರ್ವಶಕ್ತನಾದ ಯೆಹೋವನ ನುಡಿ. 

ಸರ್ವಶಕ್ತನಾದ ಯೆಹೋವನು ಹೇಳುವದೇ 
ನೆಂದರೆ, "ನೀವು ಈ ಪರೀಕ್ಷೆ ಮಾಡಿನೋಡಿ. ನಿಮ್ಮ 
ವಸ್ತುಗಳ ಹತ್ತನೇ ಒಂದು ಅಂಶವನ್ನು ನನಗೆ ತೆಗೆದು 
ಕೊಂಡು ಬನ್ನಿರಿ. ಅವುಗಳನ್ನು ಆಲಯದ ಬಂಡಾರ 
ದೊಳಗೆ ಹಾಕಿರಿ. ನನ್ನ ಮನೆಗೆ ನೀವು ಆಹಾರ ವಸ್ತುಗಳನ್ನು 
ತನ್ನಿರಿ. ನನ್ನನ್ನು ಪರೀಕ್ವಿಸಿರಿ. ನೀವು ಹೀಗೆ ಮಾಡುವ 
ದಾದರೆ ಖಂಡಿತವಾಗಿಯೂ ನಾನು ನಿಮ್ಮನ್ನು ಆಶೀರ್ವದಿ 
ಸುವೆನು. ಆಕಾಶದಿಂದ ಮಳೆ ಸುರಿಯುವ ಹಾಗೆ ನಿಮಗೆ 
ಶುಭವು ಸುರಿಯುವವು. ನಿಮ್ಮ ಮನೆಯಲ್ಲಿ ಬೇಕಾಗಿರು 
ವದಕ್ಕಿಂತ ಹೆಚ್ಚು ಯಾವಾಗಲೂ ಇರುವದು. !!ನಿಮ್ಮ 
ಬೆಳೆಗಳು ಹುಳುಗಳಿಂದ ನಾಶವಾಗದಂತೆ ನಾನು ಸಂರಕ್ಷಿ 
ಸುವೆನು; ನಿಮ್ಮ ದ್ರಾಕ್ಟಾಲತೆಗಳೆಲ್ಲಾ ದ್ರಾಕ್ಸಿಯನ್ನು ಫಲಿ 
ಸುವವು.'' ಇದು ಸರ್ವಶಕ್ತನಾದ ಯೆಹೋವನ ನುಡಿ. 

12""ಇತರ ಜನಾಂಗಗಳವರು ನಿಮ್ಮೊಂದಿಗೆ ಸಮಾಧಾನ 
ದಿಂದಿರುವರು. ನಿಜವಾಗಿಯೂ ನಿಮ್ಮ ದೇಶವು ಆಗ 
ಆಶ್ಚರ್ಯಕರವಾದ ದೇಶವಾಗಿರುವುದು.'' ಇದು 
ಸರ್ವಶಕ್ತನಾದ ಯೆಹೋವನ ನುಡಿ. 


ನ್ಯಾಯತೀರ್ಪಿನ ವಿಶೇಷಕಾಲ 
13 ಯೆಹೋವನು ಇಂತೆನ್ನುತ್ತಾನೆ, '"ನೀವು ನನಗೆ 
ವಿರುದ್ಧವಾಗಿ ಹೇಯ ಮಾತುಗಳನ್ನಾಡಿದಿರಿ.'' ಅದಕ್ಕೆ 
ನೀವು ""ನಿನ್ನ ವಿರುದ್ಧವಾಗಿ ಏನು ಹೇಳಿದ್ದೇವೆ?'' ಎಂದು 


1200 





ಪುಸ್ತಕವಿತ್ತು. ಯೆಹೋವನ ಹೆಸರನ್ನು ಘನಪಡಿಸುವವರ 
ಹೆಸರುಗಳು ಅದರಲ್ಲಿದ್ದವು. 

17 ಯೆಹೋವನು ಹೇಳುವದೇನೆಂದರೆ, ""ಅವರು ನನ್ನ 
ಜನರು. ನಾನು ಅವರಿಗೆ ಕರುಣೆ ತೋರಿಸುವೆನು. 
ತಂದೆಯು ತನಗೆ ವಿಧೇಯತೆ ತೋರಿಸುವ ತನ್ನ ಮಕ್ಕಳಿಗೆ 
ಕನಿಕರವುಳ್ಳವನಾಗಿರುತ್ತಾನೆ. ಅದೇ ರೀತಿಯಲ್ಲಿ ನನ್ನನ್ನು 
ಅನುಸರಿಸುವವರ ಮೇಲೆ ನಾನು ದಯೆ ತೋರಿಸುವೆನು. 
18 ನೀವು ನನ್ನ ಬಳಿಗೆ ಹಿಂತಿರುಗಿ ಬರುವಿರಿ. ಆಗ ನೀವು 
ಒಳ್ಳೆಯವರಿಗೂ ಕೆಟ್ಟವರಿಗೂ ಇರುವ ವ್ಯತ್ಯಾಸವನ್ನು 
ತಿಳಿದುಕೊಳ್ಳುವಿರಿ. ಆಗ ನೀವು ದೇವರನ್ನು ಹಿಂಬಾಲಿಸು 
ವವರಿಗೂ ಹಿಂಬಾಲಿಸದೆ ಇರುವವರಿಗೂ ಇರುವ 
ವ್ಯತ್ಯಾಸವನ್ನು ನೋಡುವಿರಿ. 

“ಆ ನ್ಯಾಯತೀರ್ಪಿನ ದಿನವು ಬರುತ್ತಿದೆ. ಅದು 

ಕುಲುಮೆಯಂತೆ ತೀಕ್ಷ್ಚವಾಗಿರುವದು. ಅಹಂಕಾರಿ 
ಗಳೆಲ್ಲಾ ಶಿಕ್ಷಿಸಲ್ಪಹುವರು. ದುಷ್ಟಜನರೆಲ್ಲಾ ಹುಲ್ಲಿನಂತೆ 
ಸುಡುವರು. ಆ ಸಮಯದಲ್ಲಿ ಒಂದು ಪೊದೆ ಬೆಂಕಿ ಯಲ್ಲಿ 
ಸುಹುವಂತೆ ಸುಡುವರು. ಅದರ ಕೊಂಬೆ ಅಥವಾ ಬೇರು 
ಯಾವದೂ ಉಳಿಯುವದಿಲ್ಲ.'' ಇದು ಸರ್ವಶಕ್ತ ನಾದ 
ಯೆಹೋವನ ನುಡಿ. 

2""ನನ್ನನ್ನು ಹಿಂಬಾಲಿಸುವವರ ಮೇಲೆ ಸೂರ್ಯನ 
ಪ್ರಕಾಶದಂತೆ ಶುಭವು ಪ್ರಕಾಶಿಸುವದು. ಸೂರ್ಯನ 
ಕಿರಣಗಳಂತೆ ಅದು ಗುಣಪಡಿಸುವ ಶಕ್ತಿಯನ್ನು 
ಹೊಂದುವದು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ 
ನೀವು ಸ್ವತಂತ್ರರಾಗಿಯೂ ಸಂತೋಷವಾಗಿಯೂ 
ಇರುವಿರಿ. 3ಆಗ ನೀವು ದುಷ್ಟಜನರ ಮೇಲೆ 
ನಡೆದುಕೊಂಡು ಹೋಗುವಿರಿ; ಅವರು ನಿಮ್ಮ ಕಾಲುಗಳ 
ಕೆಳಗೆ ಬೂದಿಯಂತಿರುವರು. ನ್ಯಾಯತೀರ್ಪಿನ ಸಮಯ 
ದಲ್ಲಿ ನಾನು ಹಾಗೆ ಮಾಡುವೆನು.'' ಇದು ಸರ್ವಶಕ್ತನಾದ 








ಕೇಳುತ್ತೀರಿ. "ನೀವು ""ದೇವರಾದ ಯೆಹೋವನನ್ನು 
ಆರಾಧಿಸುವುದು ನಿಷ್ಪ್ರಯೋಜಕ. ಆತನ ಕಟ್ಟಳೆಗಳನ್ನು 
ನಾವು ಅನುಸರಿಸಿದೆವು. ಆದರೆ ಅದರಲ್ಲಿ ನಮಗೇನೂ 
ಲಾಭ ವಾಗಲಿಲ್ಲ. ಸಮಾಧಿಯಲ್ಲಿ ಜನರು ರೋಧಿಸುವ 
ಹಾಗೆ ನಮ್ಮ ಪಾಪಗಳಿಗಾಗಿ ನಾವು ರೋಧಿಸಿದೆವು. ಆದರೆ 
ಅದ ರಿಂದ ನಮಗೇನೂ ಸಹಾಯವಾಗಲಿಲ್ಲ ಗರ್ವದ 
ಜನರು ಸಂತೋಷವಾಗಿದ್ದಾರೆ ಎಂದು ನಾವು ತಿಳಿಯು 
ತ್ತೇವೆ. ದುಷ್ಟಜನರು ಸಫಲತೆ ಹೊಂದುತ್ತಿದ್ದಾರೆ, ದೇವರ 
ತಾಳ್ಮೆಯನ್ನು ಪರೀಕ್ಬಿಸಲು ದುಷ್ಕೃತ್ಯಗಳನ್ನು ಮಾಡುತ್ತಿ 
ದ್ದಾರೆ. ಆದರೆ ದೇವರು ಅವರನ್ನು ಶಿಕ್ಚಿಸಲಿಲ್ಲ'' ಎಂದು 
ಹೇಳಿದಿರಿ. 

ದೇವರನ್ನು ಅನುಸರಿಸುವ ಭಕ್ತರು ಒಬ್ಬರಿಗೊಬ್ಬರು 
ಮಾತನಾಡಿಕೊಳ್ಳಲು ಯೆಹೋವನು ಆಲೈಸಿದನು. ಆತನ 
ಮುಂದೆ ದೇವಜನರ ಹೆಸರುಗಳನ್ನು ಬರೆದಿರುವ ಒಂದು 


ಯೆಹೋವನ ನುಡಿ. 

"ನನ್ನ ಸೇವಕನಾದ ಮೋಶೆಯ ಕಟ್ಟಳೆಗಳನ್ನು 
ಅನುಸರಿಸಲು ಮರೆಯಬೇಡಿ. ಹೋರೇಬ್‌ ಬೆಟ್ಟದಲ್ಲಿ 
ನಾನು ಆ ನ್ಯಾಯವಿಧಿಗಳನ್ನು ಅವನಿಗೆ ಕೊಟ್ಟೆನು. ಆ 
ಕಟ್ಟಳೆಗಳೆಲ್ಲಾ ಇಸ್ರೇಲ್‌ ಜನರಿಗಾಗಿ ಇರುವದು.'' 

*ಯೆಹೋವನು ಇಂತೆನ್ನುತ್ತಾನೆ, '"ನಾನು ಪ್ರವಾದಿ 
ಯಾದ ಎಲೀಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು. 
ಅವನು ಯೆಹೋವನಿಂದ ಪ್ರಾಪ್ಲಿಯಾಗುವ ಭಯಂಕರ 
ವಾದ ಮಹಾ ನ್ಯಾಯತೀರ್ಪಿನ ಕಾಲದಲ್ಲಿ ಬರುವನು. 
6ತಂದೆತಾಯಿಗಳು ಮಕ್ಕಳಿಗೂ ಮಕ್ಕಳು ತಂದೆತಾಯಿ 
ಗಳಿಗೂ ನಿಕಟ ಸಂಬಂಧಿಗಳಾಗುವಂತೆ ಅವನು ಮಾಡು 
ವನು. ಇದು ನೆರವೇರಲೇಬೇಕು. ಇಲ್ಲದಿದ್ದಲ್ಲಿ ನಾನು 
ಬಂದು ನಿಮ್ಮ ದೇಶವನ್ನು ಸಂಪೂರ್ಣವಾಗಿ ನಾಶ 
ಮಾಡುವೆನು.''. 


License Agreement for Bible Texts 


World Bible Translation Center 
Last Updated: September 21, 2006 


Copyright © 2006 by World Bible Translation Center 
All rights reserved. 


These Scriptures: 

* Are copyrighted by World Bible Translation Center. 

* Are not public domain. 

* May not be altered or modified in any form. 

* May not be sold or offered for sale in any form. 

* May not be used for commercial purposes (including, but not limited to, use in advertising or Web banners used 
for the purpose of selling online add space). 

* May be distributed without modification in electronic form for non-commercial use. However, they may not be 
hosted on any kind of server (including a Web or ftp server) without written permission. A copy of this license 
(without modification) must also be included. 

* May be quoted for any purpose, up to 1,000 verses, without written permission. However, the extent of 
quotation must not comprise a complete book nor should it amount to more than 50% of the work in which 
it is quoted. A copyright notice must appear on the title or copyright page using this pattern: “Taken from 
the HOLY BIBLE: EASY-TO-READ VERSION™ © 2006 by World Bible Translation Center, Inc. and used by 
permission.” If the text quoted is from one of WBTC’s non-English versions, the printed title of the actual text 
quoted will be substituted for “HOLY BIBLE: EASY-TO-READ VERSION™.” The copyright notice must appear 
in English or be translated into another language. When quotations from WBTC’s text are used in non-saleable 
media, such as church bulletins, orders of service, posters, transparencies or similar media, a complete copyright 
notice is not required, but the initials of the version (such as “ERY” for the Easy-to-Read Version™ in English) 
must appear at the end of each quotation. 


Any use of these Scriptures other than those listed above is prohibited. For additional rights and permission for 
usage, such as the use of WBTC’s text on a Web site, or for clarification of any of the above, please contact World 
Bible Translation Center in writing or by email at distribution @wbtc.com. 





World Bible Translation Center 
PO. Box 820648 

Fort Worth, Texas 76182, USA 
Telephone: 1-817-595-1664 
Toll-Free in US: 1-888-54-BIBLE 


E-mail: info@wbtc.com 


WBTC’s web site = World Bible Translation Center's web site: http://www.wbtc.org 








Order online = To order a copy of our texts online, go to: http://www.wbtc.org 


Current license agreement - This license is subject to change without notice. The current license can be found at: 
http://www.wbtc.org/downloads/biblelicense.htm 





Trouble viewing this file = If the text in this document does not display correctly, use Adobe Acrobat 
Reader 5.0 or higher. Download Adobe Acrobat Reader from: 
http://www.adobe.com/products/acrobat/readstep2.html 





Viewing Chinese or Korean PDFs = To view the Chinese or Korean PDFs, it may be necessary to 
download the Chinese Simplified or Korean font pack from Adobe. Download the font packs from: 
http://www.adobe.com/products/acrobat/acrrasianfontpack.html 





